॥ ಶ್ರೀರಾಧಾಕೃಷ್ಣಾಭ್ಕಾಂ ನಮಃ ॥ 173 


ಮಹರ್ಷಿ ವೇದವ್ಯಾಸ ಪ್ರಣೀತ 
ಶ್ರೀಮದ್ಭಾಗವತ ಮಹಾಪುರಾಣಮ್‌ 


(ಸರಳ ದ ಸಚಿತ್ರ ಕನ್ನಡ ಅನುವಾದ ಸಹಿತ) 
ಪ್ರಥಮ ಖಂಡ 
(ಮೊದಲನೇ ಸ್ಕಂಧದಿಂದ ಎಂಟನೆಯ ಸೃಂಧದವರೆಗೆ) 
HATTA (ತಾಸ) ಸಳ ಗತ 


ಗೀತಾಪ್ರೆಸ್‌, ಗೋರಖಪುಃ 


(ಬ 
0617೬ PRESS, GORAKHPUR! 


॥ ಶ್ರೀರಾಧಾಕೃಷ್ಣಾಭ್ಯಾಂ ನಮಃ ॥ 3 


ಮಹರ್ಷಿ ವೇದವ್ಯಾಸ ಪ್ರಣೀತ 
ಶ್ರೀಮದ್ಭಾಗವತ ಮಹಾಪುರಾಣಮ್‌ 
(ಸರಳ - ಸಚಿತ್ರ ಕನ್ನಡ ಅನುವಾದ ಸಹಿತ) 
ಪ್ರಥಮ ಖಂಡ 
(ಮೊದಲನೇ ಸ್ಕಂಧದಿಂದ ಎಂಟನೆಯ ಸ್ವಂಧದವರೆಗೆ) 
MANTA ETAT (FTE) Tore Wve 


ತ್ವಮೇವ ಮಾತಾ ಚ ಪಿತಾ ತ್ವಮೇವ 
ತ್ವಮೇವ ಬಂಧುಶ್ಚ ಸಖಾ ತ್ವಮೇವ | 
ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ 
ತ್ವಮೇವ ಸರ್ವಂ ಮಮ ದೇವದೇವ ॥ 


ಕನ್ನಡಾನುವಾದ ಭೆ 


ಕೀರ್ತನಾಚಾರ್ಯ ಶ್ರೀಲಕ್ಷ ದಾಸ ವೇಲಣಕರ್‌ 


ಗೀತಾಪ್ರೆಸ್‌, ಗೋರಖಪುರ 


Books are also available at— 


Gita Press, Gorakhpur Ki Pustak-Dukan 
1.#15, 4th ‘E' Cross, K.S. Garden, Lalbag Road, 


Bangalore. © (080) 22955190 
2. Dukan No. 41, 4-4-1, Dilshada Plaza, 
Sultan Bazar, Hyderabad © (040) 24758311 
3. Bangalore, Railway Station, Platform No.1 
4. Secunderabad, Railway Station, Platform No. 1 


Third Reprint 2008 3,000 
Total 8,000 


< Price : Rs. 130 
(One Hundred and Thirty Rupees only) 


Printed & Published by : | 

Gita Press, Gorakhpur— 273005 (INDIA) 

(a unit of Gobind Bhavan-Karyalaya, Kolkata) 

Phone - (0551) 2334721; Fax : (0551) 2336997 

e-mail : booksales@gitapress.org website : www.gitapress.org 
[1739118 


॥ ಶ್ರೀಹರಿ: ॥ 


ನಮ್ರ ನಿವೇದನೆ 


ಶ್ರೀಮದ್ಭಾಗವತವು ಸಾಕ್ಷಾತ್‌ ಭಗವಂತನ ಸ್ವರೂಪವಾಗಿದೆ. ಭಕ್ಕ - ಭಾಗವತರು ಭಗವದ್ಧಾವನೆಯಿಂದ ಇದರ ಪೂಜೆ-ಆರಾಧನೆ 
ಅನುಸಂಧಾನ ಮಾಡುತ್ತಾರೆ. ಭಾರತೀಯ ಸಾಹಿತ್ಯದಲ್ಲಿ ಶ್ರೀಮದ್ಭಾಗವತದ ಸ್ಥಾನವು ಅನುಪಮವಾದುದು. ಅದು ಭಕ್ತಿಶಾಸ್ತ್ರದ 
ಸಾರಸರ್ವಸ್ವವಾಗಿ ಸಂಸ್ಕೃತ ಸಾಹಿತ್ಯದ ಅನರ್ಫ್ಯ ರತ್ನವೂ ಆಗಿದೆ. ಮಹರ್ಷಿಗಳು ಗ್ರಂಥಾರಂಭದಲ್ಲಿ ಸಾರಿರುವಂತೆ ಅದು ನಿಗಮ 
ಕಲತರುವಿನಿಂದ ಭೂಮಿಗೆ ಜಾರಿ ಬಂದಿರುವ ಅಮೃತಮಯವಾದ ಫಲ. ವೇದವು ಸರ್ವ ಪುರುಷಾರ್ಥಗಳಿಗೂ ಉಪಾಯವಾದ 
ಕಲ್ಪತರುವೇನೋ ಹೌದು. ಆದರೆ ಸ್ವರ್ಗ-ವೈಕುಂಠಧಾಮಗಳಿಗೆ ಹತ್ತಿ ಅದರಿಂದ ಫಲಗಳನ್ನು ದೊರಕಿಸಿಕೊಳ್ಳುವ ಶಕ್ತಿ ನಮಗಿಲ್ಲ ಅದಕ್ಕಾಗಿ 
ದೇವರ್ಷಿ ನಾರದರು ಅದನ್ನು ತಂದು ವೇದವ್ಯಾಸರ ಕೈಗೆ ಕೊಟ್ಟರು. ವ್ಯಾಸರು ಅದನ್ನು ತಮ್ಮ ಜ್ಞಾನಪುತ್ರನೂ, ಔರಸ ಪುತ್ರನೂ ಆದ 
ಅಮರಜೀವಿ ಶುಕುಮುನಿಯೆಂಬ ಅರಗಿಳಿಯ ಬಾಯಲ್ಲಿಟ್ಟರು. ಆ ದಿವ್ಯ ಶುಕವು ಅದನ್ನು ಆಸ್ವಾದಿಸಿ, ಭೂಮಿಗೆ ಬೀಳಿಸಿತು. ಆ ಗಿಳಿಯು 
ಕಚ್ಚಿದ ರಸ ಫಲವು ಭೂಮಿಗೆ ಜಾರಿದರೂ ಒಡೆಯದೆ ರಸಪೂರ್ಣವಾಗಿಯೇ ಧರೆಗೆ ಇಳಿದಿದೆ. ಸಿಪ್ಪೆ ನಾರು, ಚಿಪ್ಪುಗಳಿಲ್ಲದೆ ಕೇವಲ 
ರಸರೂಪದಲ್ಲೇ ಇರುವ ಹಣ್ಣು ಅದು. ರಸರೂಪವಾಗಿದ್ದರೂ ಘನಫಲ ರೂಪವಾಗಿದೆ. ಹಾಗೆಯೇ ಘನವಾಗಿದ್ದರೂ ರಸರೂಪವಾಗಿದೆ. 
ಸೋರಿಹೋಗದಿರಲೆಂದು ಫನಾಕೃತಿ, ಆಸ್ವಾದನೀಯವೇ ಆಗಿರಲೆಂದು ರಸಾಕೃತಿ. ಹೀಗೆ ರಸ-ಘನಗಳೆರಡೂ ಸೇರಿರುವ ಅದ್ಭುತವಾದ 
ಅಮೃತಫಲವೇ ಶ್ರೀಮದ್ಭಾಗವತ ಗ್ರಂಥವು. 

ಶ್ರುತಿ, ಸೃತಿ, ಇತಿಹಾಸ - ಪುರಾಣಗಳಾಗಿದ್ದು ಪುರಾಣವು ಮೂರನೆಯದಾಗಿದ್ದರೂ ಶ್ರೀಮದ್ಭಾಗವತ ಮಹಾ ಪುರಾಣವು ಅನ್ಯಾದೃಶ 
ಮಹಿಮೆಯಿಂದ ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರಗಳಂತೆ ಪ್ರಥಮ ಸ್ಥಾನದಲ್ಲೇ ಇರುವ ಅಗ್ಗಳಿಕೆಯ ಶಾಸ್ತ್ರವೆಂದು ದಾರ್ಶನಿಕರು 
ಸಾರಿರುತ್ತಾರೆ. ಅಷ್ಟೇ ಅಲ್ಲ ಅದು ವೇದವ್ಯಾಸರ ಸಮಾಧಿಭಾಷೆ ಎಂದು ಶ್ರೀ ವಲ್ಲಭಾಚಾರ್ಯರು ಘೋಷಿಸಿದ್ದಾರೆ. ಇದರ ಆಧಾರದ 
ಮೇಲೆಯೇ ತಮ್ಮ ಆಧ್ಯಾತ್ಮಿಕ ಸಿದ್ಧಾಂತವನ್ನು ಶ್ರೀ ವಲ್ಲಭಾಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು, ಮೊದಲಾದ ಮಹಾತ್ಮರು 
ಸಾರಿರುತ್ತಾರೆ. ಇಷ್ಟು ಅಧಿಕ ಸಂಖ್ಯೆಯ ವ್ಯಾಖ್ಯಾನ - ಟೀಕೆಗಳಿಂದ ಸಂಭಾವಿತವಾಗಿರುವ ಹಿರಿಮೆ ಬೇರಾವ ಪುರಾಣಕ್ಕೂ ಇಲ್ಲ 
ಅತ್ಯಧಿಕ ಸಂಖ್ಯೆಯ ವ್ಯಾಖ್ಯಾನಗಳಿಂದ ಭೂಷಿತವಾಗಿರುವ ಗ್ರಂಥಗಳಲ್ಲಿ ಶ್ರೀಮದ್ಧಗವದ್ಗೀತೆಗೆ ಎರಡನೆಯದು ಶ್ರೀಮದ್ಭಾಗತವೊಂದೇ. 
ವಿಶುದ್ಧಾದ್ವೆ 3 ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ದ್ವೈತ, ದ್ವೈತಾದ್ವೈತ ಮುಂತಾದ ನಾನಾ ವೇದಾಂತ ಶಾಖೆಗಳ ಆಚಾರ್ಯರಿಂದ 


ಧ'ಜಲ”' 


ವ್ಯಾಖ್ಯಾನಗೊಂಡಿರುವ ಶಾಸ್ತ್ರ ಸಾರ್ವಭೌಮ ಈ ಶ್ರೀಮದ್ಭಾಗವತ. ಅದ್ವೈತಾಚಾರ್ಯರೂ, ಭಕ್ತಸತ್ತಮರೂ ಆದ ಶ್ರೀಧರ ಸ್ವಾಮಿಗಳ 
''ಭಾಗವತಾರ್ಥ ದೀಪಿಕಾ'', ವಿಶಿಷ್ಟಾದ್ವೈತದ ಸಂಪ್ರದಾಯದ ಸುದರ್ಶನ ಸೂರಿಗಳ "'ಶುಕಪಕ್ಷೀಯ'', ] ರರಾಘವಾಚಾರ್ಯರ 
“ಭಾಗವತ ಚಂದ್ರ ಚಂದ್ರಿಕಾ'' ವೆಂಕಟಕೃಷ್ಟಮಾಚಾರ್ಯರ ""ಭಾಗವತ ಚಂದ್ರಿಕಾ''ದ್ವೈತಮತ ,ಸ್ಥಾಪಕರಾ / ಶೀಮದಾನಂದತೀರ್ಥ 


ಭಗವತ್ಪಾದರ “ಭಾಗವತ ತಾತ್ಪರ್ಯ ನಿರ್ಣಯ", ಶ್ರೀ ವಿಜಯಧ್ವಜರ “"ಪದರತ್ಪಾವಳಿ', | ನಿಂಬಾರ್ಕಮತದ ಶ್ರೀ ಶುಕದೇವಾ 


ಚಾರ್ಯರೆ' "ಸಿದ್ಧಾಂತ ಪ್ರದ್‌ಪೆ", ಶುದ್ಧಾದ್ವೈತ ಸಂಪ್ರದಾಯದ ಪ್ರತಿಷ್ಠಾಪನಾಚಾ ೯ರಾದ ಶ್ರೀ ವಲ್ಲಭಾಚಾರ್ಯರ 
“ಸುಬೋಧಿನೀ', ಶ್ರೀಗಿರಿಧರಾಚಾರ್ಯರ ""ಆಧ್ಯಾತ್ಮಿಕ ವ್ಯಾಖ್ಯಾನ'', ಶ್ರೀ ಚೈತನ್ಯ ಮತೀಯರಾದ ಜೀವಗೋಸ್ವಾಮಿಗಳ “ಸಂದರ್ಭ'', 
ಶ್ರೀ ವಿಶ್ವನಾಥ ಚಕ್ರವರ್ತಿಗಳ “ಸಾರಾರ್ಥ ದರ್ಶಿನೀ'' ಮತ್ತು ಶ್ರೀಹರಿಯ ""ಹರಿಭಕ್ತಿ ರಸಾಯನ'' ಇವುಗಳಲ್ಲದೆ ಇನ್ನೂ ಅನೇಕ 
ಮಹಾಮಹಿಮರ ವ್ಯಾಖ್ಯಾನಗಳು ಪ್ರಸಿದ್ಧವಾಗಿದೆ. 

ಇದು ಪುರಾಣವಾದರೂ ಸಾಹಿತ್ಯದ ಪರಮಾವಧಿ ಗ್ರಂಥವಾಗಿ ""ವಿದ್ಯಾ ಭಗವತಾವಧಿ?' ಎಂಬ ಪ್ರಸಿದ್ಧಿಗೆ ಕಾರಣವಾಗಿದೆ. 
ವಿದ್ಯಾವಂತರನ್ನು ಪರೀಕ್ಷೆ ಮಾಡಬೇಕಾದರೆ ಶ್ರೀಮದ್ಭಾಗವತವೇ ಓರೆಗಲ್ಲು ""ವಿದ್ಯಾವತಾಂ ಭಾಗವತೇ ಪರೀಕ್ಷಾ' ಎಂಬ ಮಾತು 
ವಿಶ್ರುತವಾಗಿದೆ. ಭಗವದ್ರಸದಿಂದ ಪರಿಪೂರ್ಣವಾಗಿ “ಸ್ವಾದು ಸ್ವಾದು ಪದೇ ಪದೇ'' ಎಂಬ ಅನುಭವವಾಣಿಗೆ ಆಶ್ರಯವಾಗಿರುವ 
ಅಸದೃಶ ಗ್ರಂಥವೂ ಆಗಿದೆ. 

ಇದರ ಅನುಸಂಧಾನದಿಂದ ಪಾರಮಾರ್ಥಿಕ ಲಾಭವಾದರೋ ಇದ್ದೇ ಇದೆ. ಜೊತೆಗೆ ಲೌಕಿಕವಾದ ಅನೇಕ ಲಾಭಗಳು ದೊರೆಯುವವು 
ಎಂದು ಸಾರುವ ಫಲಶ್ರುತಿಗಳು ಇವೆ. ಉದಾಹರಣೆಗಾಗಿ - ಇದರಲ್ಲಿ ಬರುವ ನಾರಾಯಣ ಕವಚದ ಅನುಸಂಧಾನದಿಂದ ವಿಘಗಳ 
ನಾಶ, ವಿಜಯ - ಆರೋಗ್ದ - ಐಶ್ಚರ್ಯಗಳ ಪ್ರಾಪ್ತಿ ; ಗೋಪಿಕಾ ಕನ್ಶೆಯರೂ, ಶ್ರೀ ರುಕ್ಮಿಣೀ ದೇವಿಯೂ, ಕಾತ್ಯಾಯಿನಿ ದೇವಿಯಲ್ಲಿ 
ಮಾಡುವ ಪ್ರಾರ್ಥನೆ ಮತ್ತು ಶ್ರೀ ರುಕ್ಮಣೀ ದೇವಿಯು ಶ್ರೀಕೃಷ್ಣನಿಗೆ ಕಳುಹಿಸುವ ಸಂದೇಶ - ಇವುಗಳನ್ನು ಅನುಸಂಧಾನ ಮಾಡುವುದರಿಂದ 
ಕನ್ನೆಯರಿಗೆ ಶೀಘ್ರವಾಗಿ ವಿವಾಹಪ್ರಾಪ್ತಿ ; ಪುಂಸವನ ವ್ರತದಿಂದ ಉತ್ತಮ ಸಂತಾನ ಪ್ರಾಪ್ತಿ ಮತ್ತು ಸಮಸ್ತ ಕಾಮನೆಗಳ ಪೂರ್ತಿ ; " ಗಜೇಂದ್ರ 
ಸವನ ದಿಂದ ಯಣಮುಕ್ತಿ, ಶತ್ರು ಮುಕ್ತಿ ಮತ್ತು ದೌರ್ಭಾಗ್ಯ ಪರಿಹಾರ ; “ಪಯೋವ್ರತ"ದಿಂದ' ಇಷ್ಟವಾದ ಸಂತಾನ ಪ್ರಾಪ್ತಿ ಮತ್ತು 
“ಭಾಗವತ ಸಪ್ತಾಹ ಶ್ರವಣ - ಪಾರಾಯಣ''ಗಳ ಫಲವಾಗಿ ಪ್ರೇತಯೋನಿಯಿಂದ ಬಿಡುಗಡೆ - ಇತ್ಯಾದಿ ಫಲಗಳನ್ನು ಶೀನುವಾಗವ್‌ 
ಶಾಸ್ತವು ಘೋಷಣೆ ಮಾಡುತ್ತದೆ. ಇದು ಅನೇಕರ ಪ್ರಯೋಗಗಳಿಂದಲೂ ಜೀವನದಲ್ಲಿ ಸಿದ್ಧವಾಗಿರುವ ಸತ್ಯ. ಇಷ್ಟೆಲ್ಲ ಇದ್ದರೂ 


[173911 c 


Books are also available at— 
Gita Press, Gorakhpur Ki Pustak-Dukan 


1.815, 4th ‘E’ Cross, K.S. Garden, Lalbag Road, 
Bangalore. © (080) 22955190 


2.Dukan No. 41, 4-4-1, Dilshada Plaza, 
Sultan Bazar, Hyderabad © (040) 24758311 
3. Bangalore, Railway Station, Platform No.1 
4. Secunderabad, Railway Station, Platform No. 1 


Third Reprint 2008 3,000 
Total 8,000 


+ Price : Rs. 130 
(One Hundred and Thirty Rupees only) 


Printed & Published by : | 

Gita Press, Gorakhpur— 273005 (INDIA) 

(a unit of Gobind Bhavan-Karyalaya, Kolkata) 

Phone - (0551) 2334721; Fax : (0551) 2336997 

e-mail : booksales@gitapress.org website : www.gitapress.org 
[1739118 


॥ ಶ್ರೀಹರಿ: ॥ 
ನಮ್ರ ನಿವೇದನೆ 


ಶ್ರೀಮದ್ಭಾಗವತವು ಸಾಕ್ಟಾತ್‌ ಭಗವಂತನ ಸ್ವರೂಪವಾಗಿದೆ. ಭಕ್ತ - ಭಾಗವತರು ಭಗವದ್ಧಾವನೆಯಿಂದ ಇದರ ಪೂಜೆ-ಆರಾಧನೆ 
ಅನುಸಂಧಾನ ಮಾಡುತ್ತಾರೆ. ಭಾರತೀಯ ಸಾಹಿತ್ಯದಲ್ಲಿ ಶ್ರೀಮದ್ಭಾಗವತದ ಸ್ಥಾನವು ಅನುಪಮವಾದುದು. ಅದು ಭಕಿಶಾಸದ 
ಸಾರಸರ್ವಸ್ವವಾಗಿ ಸಂಸ್ಕೃತ ಸಾಹಿತ್ಯದ ಅನರ್ಫ್ಯ ರತ್ನವೂ ಆಗಿದೆ. ಮಹರ್ಷಿಗಳು ಗ್ರಂಥಾರಂಭದಲ್ಲಿ ಸಾರಿರುವಂತೆ ಅದು ನಗು 
ಕಲ್ಪತರುವಿನಿಂದ ಭೂಮಿಗೆ ಜಾರಿ ಬಂದಿರುವ ಅಮೃತಮಯವಾದ ಫಲ. ವೇದವು ಸರ್ವ ಪುರುಷಾರ್ಥಗಳಿಗೂ ಉಪಾಯವಾದ 
ಕಲ್ಪತರುವೇನೋ ಹೌದು. ಆದರೆ ಸ್ವರ್ಗ-ವೈಕುಂಠಧಾಮಗಳಿಗೆ ಹತ್ತಿ ಅದರಿಂದ ಫಲಗಳನ್ನು ದೊರಕಿಸಿಕೊಳ್ಳುವ ಶಕ್ತಿ ನಮಗಿಲ್ಲ ಅದಕ್ಕಾಗಿ 
ದೇವರ್ಷಿ ನಾರದರು ಅದನ್ನು ತಂದು ವೇದವ್ಯಾಸರ ಕೈಗೆ ಕೊಟ್ಟರು. ವ್ಯಾಸರು ಅದನ್ನು ತಮ್ಮ ಜ್ಞಾನಪುತ್ರನೂ, ಔರಸ ಪುತ್ರನೂ ಆದ 
ಅಮರಜೀವಿ ಶುಕುಮುನಿಯೆಂಬ ಅರಗಿಳಿಯ ಬಾಯಲ್ಲಿಟ್ಟರು. ಆ ದಿವ್ಯ ಶುಕವು ಅದನ್ನು ಆಸ್ವಾದಿಸಿ, ಭೂಮಿಗೆ ಬೀಳಿಸಿತು. ಆ ಗಿಳಿಯು 
ಕಚ್ಚಿದ ರಸ ಫಲವು ಭೂಮಿಗೆ ಜಾರಿದರೂ ಒಡೆಯದೆ ರಸಪೂರ್ಣವಾಗಿಯೇ ಧರೆಗೆ ಇಳಿದಿದೆ. ಸಿಪ್ಪೆ ನಾರು, ಚಿಪ್ಪುಗಳಿಲ್ಲದೆ ಕೇವಲ 
ರಸರೂಪದಲ್ಲೇ ಇರುವ ಹಣ್ಣು ಅದು. ರಸರೂಪವಾಗಿದ್ದರೂ ಘನಫಲ ರೂಪವಾಗಿದೆ. ಹಾಗೆಯೇ ಘನವಾಗಿದ್ದರೂ ರಸರೂಪವಾಗಿದೆ. 
ಸೋರಿಹೋಗದಿರಲೆಂದು ಫನಾಕೃತಿ, ಆಸ್ವಾದನೀಯವೇ ಆಗಿರಲೆಂದು ರಸಾಕೃತಿ. ಹೀಗೆ ರಸ-ಘನಗಳೆರಡೂ ಸೇರಿರುವ ಅದ್ಭುತವಾದ 
ಅಮೃತಫಲವೇ ಶ್ರೀಮದ್ಭಾಗವತ ಗ್ರಂಥವು. 

ಶ್ರುತಿ, ಸೃತಿ, ಇತಿಹಾಸ - ಪುರಾಣಗಳಾಗಿದ್ದು ಪುರಾಣವು ಮೂರನೆಯದಾಗಿದ್ದರೂ ಶ್ರೀಮದ್ಭಾಗವತ ಮಹಾ ಪುರಾಣವು ಅನ್ಯಾದೃಶ 
ಮಹಿಮೆಯಿಂದ ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರಗಳಂತೆ ಪ್ರಥಮ ಸ್ಥಾನದಲ್ಲೇ ಇರುವ ಅಗ್ಗಳಿಕೆಯ ಶಾಸ್ತ್ರವೆಂದು ದಾರ್ಶನಿಕರು 
ಸಾರಿರುತ್ತಾರೆ. ಅಷ್ಟೇ ಅಲ್ಲ ಅದು ವೇದವ್ಯಾಸರ ಸಮಾಧಿಭಾಷೆ ಎಂದು ಶ್ರೀ ವಲ್ಲಭಾಚಾರ್ಯರು ಘೋಷಿಸಿದ್ದಾರೆ. ಇದರ ಆಧಾರದ 
ಮೇಲೆಯೇ ತಮ್ಮ ಆಧ್ಯಾತ್ಮಿಕ ಸಿದ್ಧಾಂತವನ್ನು ಶ್ರೀ ವಲ್ಲಭಾಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು, ಮೊದಲಾದ ಮಹಾತ್ಮರು 
ಸಾರಿರುತ್ತಾರೆ. ಇಷ್ಟು ಅಧಿಕ ಸಂಖ್ಯೆಯ ವ್ಯಾಖ್ಯಾನ - ಟೀಕೆಗಳಿಂದ ಸಂಭಾವಿತವಾಗಿರುವ ಹಿರಿಮೆ ಬೇರಾವ ಪುರಾಣಕ್ಕೂ ಇಲ್ಲ 
ಅತ್ಯಧಿಕ ಸಂಖ್ಯೆಯ ವ್ಯಾಖ್ಯಾನಗಳಿಂದ ಭೂಷಿತವಾಗಿರುವ ಗ್ರಂಥಗಳಲ್ಲಿ ಶ್ರೀಮದ್ಭಗವದ್ಗೀತೆಗೆ ಎರಡನೆಯದು ಶ್ರೀಮದ್ಭಾಗತವೊಂದೇ. 
ವಿಶುದ್ದಾದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ದ್ವೈತ, ದ್ವೈತಾದ್ವೈತ ಮುಂತಾದ ನಾನಾ ವೇದಾಂತ ಶಾಖೆಗಳ ಆಚಾರ್ಯರಿಂದ 


ಧವಲ” ವಲ” 


ವ್ಯಾಖ್ಯಾನಗೊಂಡಿರುವ ಶಾಸ್ತ್ರ ಸಾರ್ವಭೌಮ ಈ ಶ್ರೀಮದ್ಭಾಗವತ. ಅದ್ವೈತಾಚಾರ್ಯರೂ, ಭಕ್ತಸತ್ತಮರೂ ಆದ ಶ್ರೀಧರ ಸ್ವಾಮಿಗಳ 
“ಭಾಗವತಾರ್ಥ ದೀಪಿಕಾ'', ವಿಶಿಷ್ಟಾದ್ವೈತದ ಸಂಪ್ರದಾಯದ ಸುದರ್ಶನ ಸೂರಿಗಳ ""ಶುಕಪಕ್ಷೀಯ'', 3 ರರಾಘವಾಚಾರ್ಯರ 
“ಭಾಗವತ ಚಂದ್ರ ಚಂದ್ರಿಕಾ'' ವೆಂಕಟಕೃಷ್ಣಮಾಚಾರ್ಯರ "ಭಾಗವತ ಚಂದ್ರಿಕಾ''ದ್ವೈತಮತ ಸ್ಥಾಪಕರಾ [ತ 
ಭಗವತ್ಪಾದರ “ಭಾಗವತ ತಾತ್ಪರ್ಯ ನಿರ್ಣಯ”, ಶ್ರೀ ವಿಜಯಧ್ವಜರ "“ಪದರತ್ತಾವಳಿ', / ನಿಂಬಾರ್ಕಮತದ ಶ್ರೀ ಶುಕದೇವಾ 
ಚಾರ್ಯ “ಸಿದ್ಧಾಂತ ಪ್ರಾಪ", ಶುದ್ಧಾದ್ವೆ 43 ಸಂಪ್ರದಾಯದ ಪ್ರತಿಷ್ಠಾಪನಾಚಾ ೯ರಾದ ಶ್ರೀ ವಲ್ಲಭಾಚಾರ್ಯರ 
“ಸುಬೋಧಿನೀ'', ಶ್ರೀಗಿರಿಧರಾಚಾರ್ಯರ "ಆಧ್ಯಾತ್ಮಿಕ ವ್ಯಾಖ್ಯಾನ'', ಶ್ರೀ ಚೈತನ್ಯ ಮತೀಯರಾದ ಜೀವಗೋಸ್ವಾಮಿಗಳ "ಸಂದರ್ಭ", 
ಶ್ರೀ ವಿಶ್ವನಾಥ ಚಕ್ರವರ್ತಿಗಳ "“ಸಾರಾರ್ಥ ದರ್ಶಿನೀ' ಮತ್ತು ಶ್ರೀಹರಿಯ "ಹರಿಭಕ್ತಿ ರಸಾಯನ'' ಇವುಗಳಲ್ಲದೆ ಇನ್ನೂ ಅನೇಕ 
ಮಹಾಮಹಿಮರ ವ್ಯಾಖ್ಯಾನಗಳು ಪ್ರಸಿದ್ಧವಾಗಿದೆ. 

ಇದು ಪುರಾಣವಾದರೂ ಸಾಹಿತ್ಯದ ಪರಮಾವಧಿ ಗ್ರಂಥವಾಗಿ "ವಿದ್ಯಾ ಭಗವತಾವಧಿಃ' ಎಂಬ ಪ್ರಸಿದ್ಧಿಗೆ ಕಾರಣವಾಗಿದೆ. 
ವಿದ್ಯಾವಂತರನ್ನು ಪರೀಕ್ಷೆ ಮಾಡಬೇಕಾದರೆ ಶ್ರೀಮದ್ಭಾಗವತವೇ ಓರೆಗಲ್ಲು "“ವಿದ್ಯಾವತಾಂ ಭಾಗವತೇ ಪರೀಕ್ಷಾ'' ಎಂಬ ಮಾತು 
ವಿಶ್ರುತವಾಗಿದೆ. ಭಗವದ್ರಸದಿಂದ ಪರಿಪೂರ್ಣವಾಗಿ “ಸ್ವಾದು ಸ್ವಾದು ಪದೇ ಪದೇ'' ಎಂಬ ಅನುಭವವಾಣಿಗೆ ಆಶ್ರಯವಾಗಿರುವ 
ಅಸದ್ಭಶ ಗ್ರಂಥವೂ ಆಗಿದೆ. 

ಇದರ ಅನುಸಂಧಾನದಿಂದ ಪಾರಮಾರ್ಥಿಕ ಲಾಭವಾದರೋ ಇದ್ದೇ ಇದೆ. ಜೊತೆಗೆ ಲೌಕಿಕವಾದ ಅನೇಕ ಲಾಭಗಳು ದೊರೆಯುವವು 
ಎಂದು ಸಾರುವ ಫಲಶ್ರುತಿಗಳು ಇವೆ. ಉದಾಹರಣೆಗಾಗಿ - ಇದರಲ್ಲಿ ಬರುವ ನಾರಾಯಣ ಕವಚದ ಅನುಸಂಧಾನದಿಂದ ವಿಘ್ನಗಳ 
ನಾಶ, ವಿಜಯ - ಆರೋಗ್ಯ - ಐಶ್ವರ್ಯಗಳ ಪ್ರಾಪ್ತಿ ; ಗೋಪಿಕಾ ಕನ್ಮೆಯರೂ, ಶ್ರೀ ರುಕ್ಮಿಣೀ ದೇವಿಯೂ, ಕಾತ್ಕಾಯಿನಿ ದೇವಿಯಲ್ಲಿ 
ಮಾಡುವ ಪ್ರಾರ್ಥನೆ ಮತ್ತು ಶ್ರೀ ರುಕ್ಮಿಣೀ ದೇವಿಯು ಶ್ರೀಕೃಷ್ಣನಿಗೆ ಕಳುಹಿಸುವ ಸಂದೇಶ - ಇವುಗಳನ್ನು ಅನುಸಂಧಾನ ಮಾಡುವುದರಿಂದ 
ಕನ್ಯೆಯರಿಗೆ ಶೀಘ್ರವಾಗಿ ವಿವಾಹಪ್ರಾಪ್ತಿ ; ಪುಂಸವನ ವ್ರತದಿಂದ ಉತ್ತಮ ಸಂತಾನ ಪ್ರಾಪ್ತಿ ಮತ್ತು ಸಮಸ್ತ ಕಾಮನೆಗಳ ಪೂರ್ತಿ ; "ಗಜೇಂದ್ರ 
ಸ್ವವನ''ದಿಂದ ಖಣಮುಕ್ತಿ, ಶತ್ರು ಮುಕ್ತಿ ಮತ್ತು ದೌರ್ಭಾಗ್ಯ ಪರಿಹಾರ ; ""ಪಯೋವ್ರತೆ'ದಿಂದ ಇಷ್ಟವಾದ ಸಂತಾನ ಪ್ರಾಪ್ತಿ ಮತ್ತು 
“ಭಾಗವತ ಸಪ್ತಾಹ ಶ್ರವಣ - ಪಾರಾಯಣ''ಗಳ ಫಲವಾಗಿ ಪ್ರೇತಯೋನಿಯಿಂದ ಬಿಡುಗಡೆ - ಇತ್ಯಾದಿ ಫಲಗಳನ್ನು ಶ್ರೀಮದ್ಭಾಗವತ 
ಶಾಸ್ತ್ರ ಘೋಷಣೆ ಮಾಡುತ್ತದೆ. ಇದು ಅನೇಕರ ಪ್ರಯೋಗಗಳಿಂದಲೂ ಜೀವನದಲ್ಲಿ ಸಿದ್ಧವಾಗಿರುವ ಸತ್ಯ. ಇಷ್ಟೆಲ್ಲ ಇದ್ದರೂ 


[173910 


iv 


ಶ್ರೀಮದ್ಭಾಗವತದ ಶ್ರವಣ, ಪಾರಾಯಣ ಮತ್ತು ಪೂಜೆಗಳ ಮುಖ್ಯಫಲ ಭಕ್ತಿ-ಜ್ಲಾ ನ - ವೈರಾಗ್ಯಗಳು. ಮುಕ್ತಿಯು ಭಕ್ತಿಯ ದಾಸಿಯಾಗಿ 
ತಾನಾಗಿಯೇ ಬರುವಳೆಂದು ಇದು ಸಾರುತ್ತದೆ. “ಮುಕ್ತಿಂ ದಾಸೀಂ ದದೌ ತುಭ್ಯಂ'' ಸಾಧನಭಕ್ತಿ ಮತ್ತು ಸಾಧ್ಯಭಕ್ತಿ ಇವೆರಡನ್ನು 
ಕರುಣಿಸುವ ಕಾಮಧೇನು ಇದು. ಅಷ್ಟೇಕೆ, ಭಗವಾನ್‌ ಶ್ರೀಕೃಷ್ಣನ ವಾಜ್ಜಯ ಮೂರ್ತಿಯೇ ಶ್ರೀಮದ್ಭಾಗವತ. ಭಗವಾನ್‌ ಶ್ರೀಕೃಷ್ಣನು 
ಪರಂಧಾಮವನ್ನು ಸೇರಿಕೊಳ್ಳುವಾಗ ತನ್ನ ಪ್ರತಿನಿಧಿಯನ್ನಾಗಿ ಭಕ್ತೋತ್ತಮ ಉದ್ದವನಿಗೆ ಅನುಗ್ರಹಿಸಿದ ಅಪೂರ್ವ ಪ್ರಸಾದವೂ ಇದಾಗಿದೆ. 
ಸ್ವತೀಯಂ ಯದ್ದದೇತ್ತೇಜ: ತಚ್ಚ ಭಾಗವತೆತೇದಧಾತ್‌ | ತಿರೋಧಾಯ ಪ್ರವಿಷ್ಟೋರಯಂ ಶ್ರೀಮದ್ಭಾಗವತಾರ್ಣವಮ್‌ ॥ 
ತೇನೇಯಂ ವಾಜ್ಞಯೀ ಮೂರ್ತಿ: ಪ್ರತ್ಯಕ್ಷಾ ವರ್ತತೇ ಹರೇಃ | ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಮ್ಮಿತಮ್‌ ॥ 
ಇದರ ಅಪಾರ ಮಹಿಮೆಯನ್ನು ಪದ್ಧ ಪುರಾಣ, ಮತ್ತ್ಯ ಪುರಾಣ ಮುಂತಾದ ಮಹಾಪುರಾಣಗಳು ಘೋಷಿಸುತ್ತವೆ. ಕೆಲವು ಧರ್ಮ 
ಗ್ರಂಥಗಳು ಸಾರ್ವಭೌಮನ ಆಜ್ಞೆಯಂತೆ ನಮಗೆ ಧರ್ಮವನ್ನು ಬೋಧಿಸುತ್ತವೆ. ಉದಾಹರಣೆಗೆ - ಶ್ರುತಿ, ಕಾವ್ಯಗಳು. ಕೆಲವು 
ಗ್ರಂಥಗಳು ಸ್ನೇಹಿತನಂತೆ ನಮಗೆ ಧರ್ಮಜಾಗೃತಿಯನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ - ಪುರಾಣಗಳು, ಕಾವ್ಯಗಳು 
ಪ್ರಿಯತಮೆಯಂತೆ ಮಧುರವಾದ ಮಾರ್ಗದಿಂದ ಅರಿವು ಮೂಡಿಸುತ್ತವೆ. ಇವುಗಳನ್ನು ಕ್ರಮವಾಗಿ ಪ್ರಭಸಮ್ಮಿಶ, ಮಿತ್ರ ಸಮ್ಮಿಶ ಮತ್ತು 
ಕಾಂತಾ ಸಮ್ಮಿತ ಎಂದು ಕರೆಯುತ್ತಾರೆ. ಈ ಮೂರು ರೀತಿಯಿಂದಲೂ ನಮಗೆ ಉಪದೇಶ ನೀಡಿ, ನಮ್ಮನ್ನು ಉದ್ಧರಿಸುವ ಅನುಪಮ ಗ್ರಂಥ 
ಶ್ರೀಮದ್ಭಾಗವತ. ಶ್ರೀಮದ್ಭಾಗವತವನ್ನು ಪುರಾಣ ರೆತ್ತವೆಂದೂ, ಆಧ್ಯಾತ್ಮಿಕ ಕಾವ್ಯಗಳ ಶಿರೋಮಣಿಯೆಂದೂ, ಪರಮಶ್ರೇಷ್ಠ ಪರಮಹಂಸ 
ಸಂಹಿತೆಯೆಂದೂ ಮನೀಷಿಗಳು ಮಾನ್ಯ ಮಾಡಿರುತ್ತಾರೆ. 
ಭಕ್ತಿ ಶಾಸ್ತವಾದ ಶ್ರೀಮದ್ಭಾಗವತದ ಪ್ರಧಾನ ಪ್ರತಿಪಾದಿತ ವಸ್ತು ಭಗವಲ್ಲೀಲೆ, ಭಗವಂತನ ಅವತಾರಗಳ ವರ್ಣನೆ ಮತ್ತು 
ಭಾಗವತೋತ್ತಮರ ಚರಿತ್ರೆಗಳು. ಅದರಲ್ಲಿಯೂ ನಿತ್ಯ, ಶುದ್ಧ, ನಿರಂಜನ, ವಿಶ್ವರೂಪೀ, ಪರಮಾತ್ಮನಾದ ಭಗವಾನ್‌ ಶ್ರೀಕೃಷ್ಣನ ದಿವ್ಯ 
ಚರಿತ್ರೆ. ಅದರಲ್ಲಿ ಬರುವ ಭಗವಂತನ ಬಾಲಲೀಲೆ, ನವನೀತಲೀಲೆ, ಗೋಚಾರಣ, ಮುರಳೀಗಾನ, ಬ್ರಹ್ಮ ಗರ್ವಭಂಗ, 
ಕಾಳೀಯದಮನ, ದಾವಾಗ್ನಿ ಪಾನ, ಗೋಪಿಕಾ ವಸ್ಥಾಪಹಾರ, ರಾಸಲೀಲೆ ಮುಂತಾದವುಗಳು ಅವನ ಮಾಹಾತ್ವ್ಯಲೀಲೆಗಳು. ಪೂತನಾ, 
ತೃಣಾವರ್ತ, ಶಕಟ, ಪ್ರಲಂಬ, ಧೇನುಕ, ಬಕ, ವತ್ನಾಸುರ, ಕಂಸನೇ ಮೊದಲಾದ ದಾನವರ ಉದ್ದಾರ. ಇನ್ನೂ ಅನೇಕ ಅಧರ್ಮಿಗಳ 
ಸಂಹಾರ ಮಾಡಿ, ಧರ್ಮಸ್ಥಾಪನೆ ಮಾಡಿದ ಧರ್ಮಮೂರ್ತಿಯ ಚರಿತ್ರೆ ಇದರಲ್ಲಿ ವರ್ಣಿತವಾಗಿದೆ. ಗೋಷಿಕಾಗೀತೆ, ಯುಗ್ಗಗೀತೆ, 
ಶ್ರುತಿಗೀತೆ, ಭ್ರಮರ ಗೀತೆ, ವೇಣುಗೀತೆ ಹೀಗೆ ಆಧ್ಯಾತ್ಮ ತತ್ತ ಗಳನ್ನೊಳಗೊಂಡ ಅನೇಕ ಪ್ರಕರಣಗಳಿವೆ. ಶ್ರೀಮದ್ಭಾಗವತದಲ್ಲಿ ಬರುವ 
ಭಗವತ್‌ ಸ್ತುತಿಗಳಂತೂ ವೇದಾಂತ ತತ್ತ್ವಗಳ ಸಾರಸರ್ವಸ್ವವೇ ಆಗಿವೆ. ಇನ್ನು ಭಾಗವತೋತ್ತಮರ ಕಥೆಗಳಿಂದ ತುಂಬಿ ತುಳುಕುತ್ತದೆ. 
ಪಾಪಿಷ್ಠತಮನಾಗಿದ್ದರೂ ಭಗವನ್ನಾಮದ ಬಲದಿಂದ ಭವವನ್ನು ದಾಟಿದ ಅಜಾಮಿಳನ ಕಥೆ, ಬಾಲಕ ಭಕ್ತವರೇಣ್ಯರಾದ 
ಧ್ರುವ-ಪ್ರಹ್ಲಾದರ ಕಥೆ, ಅಸುರರಾಗಿದ್ದರೂ ಅಸುರತ್ವವನ್ನು ಗೆದ್ದು ದೇವತೆಗಳನ್ನು ನಾಚಿಸಿದ ಬಲಿ-ವೃತ್ರರ ಕಥೆ, ದರಿದ್ರತಮನಾಗಿದ್ದರೂ 
ಲಕ್ಷ್ಮೀಪತಿಯಿಂದ ತನ್ನ ಮಿತ್ರನೆಂದು, ಸಂಭಾವಿಸಲ್ಪಟ್ಟ ಸುದಾಮನ ಕಥೆ, ತಾನು ಹಸಿದಿದ್ದರೂ ದುಃಖ ಸಂತಪ್ರರಾದ ಎಲ್ಲ ಜೀವಿಗಳ 
ಶೋಕನಾಶವೇ ತಾನು ಬೇಡುವ ಏಕಮಾತ್ರ ವರ ಎಂದು ಪ್ರಾರ್ಥನೆ ಮಾಡಿದ ರಂತಿದೇವನ ಕಥೆ - ಇವುಗಳನ್ನು ಮರೆಯಲಾಗುವುದಿಲ್ಲ 
ಪುರಂಜನೋಪಾಖ್ಯಾನದಂತಹ ರೂಪಕ ಕಥೆಯು ವಿಶ್ವಸಾಹಿತ್ಯದಲ್ಲೇ ಅತಿ ದುರ್ಲಭ. 
ಶ್ರೀಮದ್ಭಾಗವತವು ಪಾರಮಹಂಸ ಸಂಹಿತೆಯಾಗಿದ್ದರೂ ಧರ್ಮ-ಅರ್ಥ-ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು 
ಹೇಳುತ್ತದೆ. ಧರ್ಮಾರ್ಥ-ಕಾಮ ಪ್ರಧಾನವಾದ ಗೃಹಸ್ಥಾಶ್ರಮದ ಮಹಿಮೆಯನ್ನು ಅನೇಕ ಕಡೆ ನಿರೂಪಿಸುತ್ತದೆ. ಗೃಹಸ್ಥಾಶ್ರಮದಲ್ಲಿದ್ದು 
ಕೊಂಡೇ ಭಗವದ್ಗಕ್ಷಿ-ಜ್ಞಾನಗಳ ಬಲದಿಂದ ಮುಕ್ತಿಯನ್ನು ಪಡೆದ ಮಹಾತ್ಮರನೇಕರ ಕಥೆಗಳನ್ನು ಹೇಳುತ್ತದೆ. ಕಥಾನಾಯಕನಾದ ಲೀಲಾ 
ವಿನೋದಿ ಶ್ರೀಕೃಷ್ಣಪರಮಾತ್ಮನೇ ಅವ್ಯಾಕೃತ ಗೃಹಸ್ಥನು. ಅವನ ಗ್ರಹಸ್ಥಾಶ್ರಮದ ಅನಂತ ಲೀಲೆಯನ್ನು ನಾರದರು ದರ್ಶಿಸಿದ್ದನ್ನು ದಶಮ 
ಸೃಂಧದಲ್ಲಿ ವರ್ಣಿತವಾಗಿದೆ. ಆತನ ಭಕ್ತಶ್ರೇಷ್ಠರಾದ ಅಂಬರೀಷ - ಉದ್ದವಾದಿಗಳು ಗೃಹಸ್ಥೋತ್ತಮರೇ. ಮಿತ್ರಮಣಿಯಾದ ಆ 
ಭಗವಂತನಿಂದ ಅದ್ಭುತವಾದ ಐಶ್ವರ್ಯವನ್ನು ಪಡೆದ ಕುಚೇಲನೂ ತನ್ನ ಧರ್ಮಪತ್ನಿಯೊಡನೆ ಅನಾಸಕ್ತನಾಗಿ ಸುಖವನ್ನು ಅನುಭವಿಸುವ 
ಸದ್ಗೃಹಸ್ಥನೇ ಆಗಿದ್ದನು. ""ವಿಷಯಾನ್‌ ಜಾಯಯಾತ್ಯಕ್ಟ್ಯನ್‌ ಬುಭುಜೇ ನಾತಿಲಂಪಟಃ' (೧೦/೮೧/೩೮). ಏಕಾಂತ ಭಕ್ತನು 
ಗೃಹಸ್ಥನಾಗಿದ್ದರೂ ಶ್ರೇಷ್ಠನೆ. ಆದರೂ ಶ್ರೀಮದ್ಭಾಗವತಕ್ಕೆ ಪ್ರಿಯವಾದುದು ಸರ್ವಸಂಗ ಪರಿತ್ಯಾಗ ಮತ್ತು ಪರಮ ವೈರಾಗ್ಯಗಳಿಂದ ಕೂಡಿದ 
ಏಕಾಂತಿಕ ಧರ್ಮವೇ. ಶ್ರೀಕೃಷ್ಣ ಪರಮಾತ್ಮನು "ಅಕಿಂಚನ ವಿತ್ತ”. ಯಷಭದೇವರು, ಜಡಭರತ, ನಾರದರು, ದತ್ತಾತ್ರೇಯರು - ಎಲ್ಲರೂ 
ಪರಮಹಂಸ ಧರ್ಮವನ್ನೇ ಎತ್ತಿ ಹೇಳುತ್ತಾರೆ. ""ಧರ್ಮಸ್ಯ ಹ್ಯಾಪವರ್ಗ್ಯಸ್ಥ'' ಎಂಬಂತೆ ಧರ್ಮದ ಫಲವು ಮೋಕ್ಷವೇ. ""ಜನಯತ್ಕಾಶು 
ವೈರಾಗ್ಯಂ ಜ್ಞಾನಂ ಚ ಯದಹೈತುಕಮ್‌'' ಎಂಬಂತೆ ಭಕ್ತಿಯ ಫಲವೂ ವೈರಾಗ್ಯವೂ ಮತ್ತು ಜ್ಞಾನಗಳೇ. 
ಶ್ರೀಮದ್ಭಾಗವತವು ವೇದ, ಉಪನಿಷತ್ತು, ಭಗವದ್ಗೀತೆಗಳ ಕಥಾರೂಪವಾದ ಭಾಷ್ಯವೆಂದೂ ಹೇಳಬಹುದು. ಕೆಲವು ಕಡೆಗಳಲ್ಲಿ 
ಆ ಮಂತ್ರಗಳ ಸಾಕ್ಟಾದ್ಧಾಹ್ಯಗಳನ್ನು ಇಲ್ಲಿ ನೋಡುತ್ತೇವೆ. ಎರಡನೇ ಸ್ಥಂಧವನ್ನು ಅಲಂಕರಿಸಿರುವ "ಚತುಃ್ಲೋಕೀ ಭಾಗವತ'ವು ವೈದಿಕ 
ನಾಸದೀಯ ಸೂಕ್ತ ಮತ್ತು ತೈತರೀಯ ಶ್ರುತಿಗಳ ಸಾರವೇ ಆಗಿದೆ. ವಿರಾಟ್‌ ಸ್ವರೂಪದ ವರ್ಣನೆಯಲ್ಲಿ ಬೆಳಗುತ್ತಿರುವ ಪುರುಷಸೂಕ್ತ 
ಭಾಷ್ಯವು ಸ್ಪಷ್ಟವೇ ಆಗಿದೆ. ಶ್ರೀಕೃಷ್ಣನು ಉದ್ದವನಿಗೆ ಮಾಡಿದ ಭಾಗವತ ಧರ್ಮದ ಉಪದೇಶವು ಇನ್ನೊಂದು ಭಗವದ್ಗೀತೆಯಂತೆಯೇ 


[173910 


V 


ಇದೆ. ಕುರುಕ್ಷೇತ್ರದಲ್ಲಿ ಶೋಕ-ಮೋಹಗಳ ಮಹೋದಧಿಯಲ್ಲಿ ಮುಳುಗಿದ್ದ ಅರ್ಜುನನಿಗೆ ತಾನು ಉಪದೇಶ ಮಾಡಿದುದು ಭಾಗವತ 
ಧರ್ಮವನ್ನೇ ಎಂದು ಭಗವಂತನೇ ಪ್ರತಿಜ್ಞೆ ಮಾಡುತ್ತಾನೆ. 
ಸತದಾ ಪುರುಷವ್ಯಾಘ್ರೋಯುಕ್ತ್ಯಾ ಮೇ ಪ್ರತಿಬೋಧಿತಃ । ಅಭ್ಯಭಾಷತ ಮಾಮೇವಂ ಯಥಾ ತ್ವಂ ರಣಮೂರ್ಧನಿ॥ (೧೧/೧೬/೮) 

ಭಗವದ್ಗೀತೆಯಲ್ಲಿ ಹೇಳುವಂತೆಯೇ ಇಲ್ಲಿಯೂ ಮೋಕ್ಕವನ್ನು ಹೊಂದುವುದಕ್ಕೂ ಪ್ರಧಾನವಾಗಿ ಜ್ಞಾನಯೋಗ-ಕರ್ಮಯೋಗ 
ಭಕ್ತಿಯೋಗಗಳೆಂಬ ಮೂರು ಉಪಾಯಗಳನ್ನು ಭಗವಂತನು. ಉಪದೇಶ ಮಾಡಿದ್ದಾನೆ. “ಜ್ಞಾನಂ ಕರ್ಮ ಚ ಭಕಿಶ 
ನೋಪಾಯೋಕನ್ಯೋಶಸ್ತಿ ಕುತ್ರಚಿತ್‌'' (೧೧/೨೦/೬) ಹೀಗೆ ಉಪನಿಷತ್ತು - ಗೀತೆಗಳ ಪರಮಾರ್ಥವನ್ನು ತಿಳಿಯ ಬಯಸುವವರು. 
ಶ್ರೀಮದ್ಭಾಗವತವನ್ನು ಅನುಸಂಧಾನ ಮಾಡುವುದರಿಂದ ಬಹುಮಟ್ಟಿಗೆ ಕೃತಕೃತ್ಯರಾಗುತ್ತಾರೆ. | 

ಗೀತಾಪ್ರೆಸಿನಿಂದ ಕನ್ನಡ ಅನುವಾದ ಸಹಿತ ಶ್ರೀಮದ್ಭಾಗವತವು ಎರಡು ಖಂಡಗಳಲ್ಲಿ ಪ್ರಕಟವಾಗುವುದಕ್ಕೆ ಭಗವತ್‌ಕೃಪೆಯೇ 
ಕಾರಣವಾಗಿದೆ. ಇದರ ಕನ್ನಡಾನುವಾದವನ್ನು ಕೀರ್ತನಾಚಾರ್ಯ ಲಕ್ಷ್ಮಣದಾಸ ವೇಲಣಕರ್‌ ಇವರು ಪರಿಶ್ರಮಪೂರ್ವಕವಾಗಿ 
ಅಚ್ಚುಕಟ್ನಾಗಿ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸಂಸ್ಥಾಪಕರಾದ 

(ಶ್ರೀ ರಂಗಪ್ರಿಯ ದೇಶಿಕೇಂದ್ರ ಸ್ವಾ ಮಿಗಳ ಅನುಗ್ರಹ ಆಶೀರ್ವಾದವೂ" ಇದರಲ್ಲಿ ಪ್ರಧಾನವಾಗಿದೆ. ಇದರ ಕರಡನ್ನು ತದ್ವಿ ಸೂಕ್ತ 
ಳಗ ವಿದ್ವಾನ್‌ ಶಂಕರಭಟ್ಟ ಉಂಚವಳ್ಳಿ ಇವರುಗಳೆಲ್ಲರಿಗೂ ಗೀತಾಪ್ರೆಸ್ಸು ಆಭಾರಿಯಾಗಿದೆ. ನಮ್ಮ ಗ್ರಂಥಗಳನ್ನು ಪ್ರ ಮದಿಂದ 
ಆದರಿಸಿದ ಕನ್ನಡ ಓದುಗರು ಇದನ್ನೂ ಸ್ವಾಗತಿಸುವರು ಎಂದು ನಂಬಿದ್ದೇವೆ. ಇದರ ಅನುಸಂಧಾನದ ಮೂಲಕ ಭಗವಾನ್‌ ಶ್ರೀಕೃಷ್ಣನು 
ಎಲ್ಲರಿಗೂ ಕರುಣಿಸಲೀ ಎಂದು ಆಶಿಸುತ್ತೇವೆ. ; 

- ಪ್ರಕಾಶಕರು 


ಚತುಃಶ್ಲೋಕೀ ಭಾಗವತ 


ಅಹಮೇವಾಸಮೇವಾಗ್ರೇ ನಾನ್ಯದ್‌ ಯತ್‌ ಸದಸತ್‌ ಪರಮ್‌ । 

ಪಶ್ಚಾದಹಂ ಯದೇತಚ್ಚ ಯೋತವಶಿಷ್ಟೇತ ಸೋತಸ್ಕಹಮ್‌ ॥ ೧ ॥ 
ಯತೇತರ್ಥಂ ಯತ್‌ ಪ್ರತಿಯೇತ ನ ಪ್ರತೀಯೇತ ಚಾತ್ಮನಿ 
ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ55ಭಾಸೋ ಯಥಾ ತಮಃ ॥ ೨ ॥ 
ಯಥಾ ಮಹಾಂತಿ ಭೂತಾನಿ ಭೂತೇಷೂಚ್ಚಾವಚೇಷ್ಟನು 
ಪ್ರವಿಷ್ಠಾನೃಪ್ರವಿಷ್ಠಾನಿ ತಥಾ ತೇಷು ನ  ತೇಷ್ಟಹಮ್‌ ॥ ೩ ॥ 
ಏತಾವದೇವ ಜಿಜ್ಞಾಸ್ಯಂ ತತ್ತ್ವಜಿಜ್ಞಾಸುನಾತ ತತ್ಥನಃ 


ಅನ್ವಯವ್ಯತಿರೇಕಾಭ್ಯಾಂ ಯತ್‌ ಸ್ಯಾತ್‌ ಸರ್ವತ್ರ ಸರ್ವದಾ ॥ ೪ ॥ 
(ಶ್ರೀಮದ್ಭಾಗವತ ೨/೯/೩೨-೩೫) 


ಸೃಷ್ಟಿಯ ಮೊದಲು ನಾನೇ ನಾನಾಗಿದ್ದೇನೆ. ನನ್ನನ್ನು ಬಿಟ್ಟು ಸ್ಥೂಲವಾಗಲೀ, ಸೂಕ್ಷ್ಮವಾಗಲೀ, ಎರಡರ ಕಾರಣವಾದ ಅಜ್ಞಾನ 
ವಾಗಲೀ ಇರಲಿಲ್ಲ ಸೃಷ್ಟಿ ಇಲ್ಲದ ಕಡೆಯಲ್ಲೂ ನಾನೇ "ನಾನಾಗಿದ್ದೇನೆ. 'ಮತ್ತು ಈ ಸೃಷ್ಟಿಯ ರೂಪದಲ್ಲಿ ಕಂಡು ಬರುವುದೆಲ್ಲವೂ ನಾನೇ 
ಆಗಿದ್ದೇನೆ. ಏನಾದರೂ “ಉಳಿದರೂ ಅದೂ ನಾನೇ ಆಗಿದ್ದೇನೆ. ॥ ೧॥ ವಾಸ್ತವವಾಗಿ ಇಲ್ಲದಿದ್ದರೂ ಏನೆಲ್ಲ ಅನಿರ್ವಚನೀಯ ವಸ್ತು 
ಗಳಿರುವೆಯೋ, ನಾನಲ್ಲದೆ ಪರಮಾತ್ಮನಾದ ನನ್ನ ಎರಡು “ಚಂದ್ರರಂತೆ ಮುಚ್ಚೆ ಯಾಗಿಯೇ ಪ್ರತೀತವಾಗುತ್ತದೋ, ಅಥವಾ ಇದ್ದು 
ಕೊಂಡಿದ್ದರೂ ಆಕಾಶದ | ನಕ್ಷತ್ರಗಳಲ್ಲಿ ರಾಹುವಿನಂತೆ ನನ್ನ ಪ್ರತೀತ ಆಗುವುದಿಲ್ಲವೋ ಇದನ್ನು ನನ್ನ ಮಾಯೆಯೆಂದು ತಿಳಿಯಬೇಕು. 
॥೨॥ ಪ್ರಾಣಿಗಳ ಪಂಚಭೂತ ರಚಿತ ಸ ಸಣ್ಣ - ದೊಡ್ಡ ದರಗಳಲ್ಲಿ. ಆಕಾಶಾದಿ ಪಂಚ ಮಹಾಭೂತಗಳು ಈ ಶರೀರಗಳ ಕಾರ್ಯ 
ರೂಪದಿಂದ ನಿರ್ಮಿತವಾದ ಕಾರಣ ಪ್ರವೇಶಿಸುತ್ತವೆ ಮತ್ತು ಮೊದಲಿನಿಂದಲೂ ಆ ಸ್ಥಾನಗಳಲ್ಲಿ ಮತ್ತು ರೂಪಗಳಲ್ಲಿ ಕಾರಣರೂಪದಿಂದ 
ಇರುವುದರಿಂದ ಪ್ರವೇಶಿಸುವಿದಿಲ್ಲ ಹಾಗೆಯೇ ಆ ಪ್ರಾಣಿಗಳ ಶರೀರ ದೃಷ್ಟಿಯಿಂದ ನಾನು "ಅವುಗಳಲ್ಲಿ ಆತ್ಮನ ರೂಪದಿಂದ 
ಪ್ರವೇಶಿಸಿರುವೆನು ಹಾಗೂ ಆತ್ಮ ದ್ವ ದೃಷ್ಟಿಯಿಂದ ನಾನಲ್ಲದೆ ಬೇರೆ ಯಾವ ವಸ್ಥವೂ ಇಲ್ಲದಿರುವುದರಿಂದ ಅವುಗಳಲ್ಲಿ ಪ್ರವಿಷ್ಠನಾಗಿಯೂ 
ಇಲ್ಲ ॥ ೩ ॥ ಇದು ಬ್ರಹ್ಮವಲ್ಲ ಹೀಗೆ ನಿಷೇಧದ ಪದ್ಧತಿಯಿಂದ ಮತ್ತು ಇದು ಬ್ರಹ್ಮವಾಗಿದೆ, ಇದು ಬ್ರಹ್ಮವಾಗಿದೆ ಎಂಬ ಅನ್ವಯ 
ಪದ್ಧತಿಯಿಂದ ಸರ್ವಾತೀತ,ಸರ್ವಸ್ವರೂಪ ಭಗವಂತನೇ ಸರ್ವದಾ, ಸರ್ವತ್ರ ಸ್ಥಿತನಾಗಿದ್ದಾನೆ ಎಂಬುದು ಸಿದ್ಧವಾಗುತ್ತದೆ. ಆಡ 
ವಾಸ್ತವಿಕ ತತ್ವವಾಗಿದೆ. ಯಾರು ಆತ್ಮಾ ಅಥವಾ ಪರಮಾತ್ಮನ ತತ್ತ, ವನ್ನು ತಿಳಿಯಲು ಬಯಸುವನೋ, ಅವನಿಗೆ ಕೇವಲ ಇಷ್ಟೇ 


ತಿಳಿಯುವ ಅವಶ್ಯಕತೆಯಿದೆ. wv 


1 ಶ್ರೀಹರಿಃ ॥ 


ಶ್ರೀಮದ್ಭಾಗವತದ ಎಷಯಾನುಕ್ರಮಣಿಕೆ 
ಪ್ರಥಮ ಖಂಡ 


ಶ್ರೀಮದ್ಧಾಗವತ ಮಾಹಾತ್ಮ್ಯ 

೧. ಭಕ್ತಿಯೊಂದಿಗೆ ದೇವರ್ಷಿ ನಾರದ ಭೇಟಿ................. 1 
೨. ಭಕ್ತಿದೇವಿಯ ದುಃಖವನ್ನು ದೂರಗೊಳಿಸಲು 

ನಾರದರ ಪ್ರಯತ ಪನ 8 
೩. ಭಕ್ಷಿಯಕಷ್ಟದನಿವ್ದತ್ತಿ......................... lie 14 
೪. ಗೋಕರ್ಣೋಪಾಖ್ಯಾನ................... 20 
೫. ಧುಂಧುಕಾರಿಗೆ ಪ್ರೇತಯೋನಿ ಪ್ರಾಪ್ತಿ 

ಮತ್ತು ಅದರಿಂದ ಉದ್ದಾರ CN. 28 
೬... ಸಪ್ರಾಪಯಜ್ಞಧವಿಧಿ ಎತ 35 

ಪ್ರಥಮಸ್ಕಂಧ 

೧. ಶ್ರೀಸೂತಪುರಾಣಿಕರಲ್ಲಿ ಶೌನಕಾದಿ ಯಷಿಗಳ ಪ್ರಶ್ನೆ........45 
೨. ಭಗವತ್ಯಥೆ ಮತ್ತು ಭಗವದ್ಧತ್ತಿಯ ಮಾಹಾತ್ಚ್ಯ......... 48 
೩. ಭಗವಂತನ ಅವತಾರಗಳ ವರ್ಣನೆ....................... 52 
೪, ಮಹರ್ಷಿ ವೇದವ್ಯಾಸರ ವಿಷಾದ - ಅವರ ಬಳಿಗೆ 

ನಾರದರ ಆಗಮನೆ......್ಲಎಅಅಳ್ಲೋಳ 58 
೫. ವ್ಯಾಸ - ನಾರದರ ಸಂವಾದ, ಭಗವಂತನ 

ಯಶಕೀರ್ತನೆಯ ಮಹಿಮೆ, ನಾರದರ ಪೂರ್ವಜನ್ಮ 

ಬ್ರಹ) 61 
೬. ನಾರದರ ಪೂರ್ವಚರಿತ್ರೆಯು ಮುಂದುವರಿದುದು......67 
೭. ಶ್ರೀಮದ್ಭಾಗವತದ ರಚನೆ, ದ್ರೌಪದೀಪುತ್ರರನ್ನು 

ಕೊಲೆ ಮಾಡಿದ ಅಶ್ವತ್ಥಾಮನಿಗೆ ಶಿಶ್ಪೆ........................ 71 
೮. ಗರ್ಭದಲ್ಲಿ ಪರೀಕ್ಷಿತನ ರಕ್ಷಣೆ, ಕುಂತಿಯು ಮಾಡಿದ 

ಕೃಷ್ಣನ ಸ್ತುತಿ ಧರ್ಮರಾಜನ ಪಶ್ಚಾತ್ತಾಪ............ 76 
೯. ಯುಧಿಷ್ಠಿರಾದಿಗಳು ಭೀಷ್ಮರ ಬಳಿಗೆ ಹೋದುದು, 

ಶ್ರೀಕೃಷ್ಣನ ಸ್ತುತಿ ಪೂರ್ವಕ ಭೀಷ್ಟನಿರ್ಯಾಣ................ 82 
೧೦. ಶ್ರೀಕೃಷ್ಣನು ದ್ವಾರಕೆಗೆ ಮರಳಿದುದು......................... 88 
೧೧. ದ್ವಾರಕೆಯಲ್ಲಿ ಶ್ರೀಕೃಷ್ಣನಿಗೆ ರಾಜೋಚಿತ ಸತ್ಕಾರ............ 92 
೧೨. ಪರೀಕ್ಷಿದ್ರಾಜನ ಜನನ... 96 
೧೩. ವಿದುರನ ಉಪದೇಶದಂತೆ ಧೃತರಾಷ್ಟ್ರ ಮತ್ತು 

ಗಾಂಧಾರಿಯ ವನಗಮನ..... 100 
೧೪. ಅಪಶಕುನಗಳನ್ನು ಕಂಡು ಯುಧಿಷ್ಠಿರನ ಅಶಂಕೆ, 

ಅರ್ಜುನನು ದ್ವಾರಕೆಯಿಂದ ಮರಳದುದು........... 106 
೧೫ 


. ಶ್ರೀಕೃಷ್ಣನ ವಿರಹದಿಂದ ವ್ಯಥೆಗೊಂಡ ಪಾಂಡವರು 


ಪರೀಕ್ಷಿತನಿಗೆ ಪಟ್ಟಗಟ್ಟಿ ಸ್ವರ್ಗಕ್ಕೆ ತೆರಳಿದುದು.............. 110 


೧೬. ಪರೀಕ್ಸಿದ್ರಾಜನ ದಿಗ್ವಿಜಯ ಮತ್ತು 


ಧರ್ಮ-ಪೃಥ್ವಿ ಸಂವಾದೆ...................... 116 
೧೭. ಪರೀಕ್ಷಿದ್ರಾಜನು ಕಲಿ ಪುರುಷನನ್ನು ನಿಗ್ರಹಿಸಿದುದು.....121 
೧೮. ಪರೀಕ್ಷಿದ್ರಾಜನಿಗೆ ಶೃಂಗೀ ಯಷಿಯ ಶಾಪ................. 125 
೧೯. ಪರೀಕ್ಷಿದ್ರಾಜನ ಪ್ರಾಯೋಪವೇಶ, ಶುಕಮುನಿಯ 

ಆಗಮನ ಭಾ ್ಸೊುುು 131 

ದ್ವಿತೀಯ ಸೃಂಧ 

೧. ಧ್ಯಾನವಿಧಿ ಮತ್ತು ಶ್ರೀಭಗವಂತನ ವಿರಾಟ್‌ 

ಸ್ವರೂಪದ ವರ್ಣನೆ............................... 137 
೨. ಶ್ರೀಭಗವಂತನ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳ 

ಧಾರಣಾಯೋಗ ಹಾಗೂ ಕ್ರಮಮುಕ್ತಿ ಮತ್ತು 

ಸದ್ಯೋಮುಕ್ತಿಯ ವರ್ಣನೆ....................... 142 
೩. ಕಾಮನೆಗಳಿಗೆ ತಕ್ಕಂತೆ ಬೇರೆ - ಬೇರೆ ದೇವತೆಗಳ 

ಉಪಾಸನೆ ಮತ್ತು ಭಗವದ್ಧಕ್ತಿಯ ಪ್ರಧಾನತೆಯ 

ನಿರೂಪಣೆ ಯಾವಾ ಯಹ 22 ಬರ್ಸ 148 
೪. ಸೃಷ್ಟಿ ವಿಷಯಕ ರಾಜನ ಪ್ರಶ್ನೆ ಶ್ರೀಶುಕಮುನಿಗಳ 

ಕಥಾರಂಭ. ವಯ ಟಮ 151 
೫. ಸೃಷ್ಟಿಯವರ್ಣನೆ... ಅಳಿ 154 
೬. ವಿರಾಟ್‌ ಸ್ವರೂಪದ ವಿಭೂತಿಗಳ ವರ್ಣನೆ................ 158 
೭. ಶ್ರೀಭಗವಂತನ ಲೀಲಾವತಾರಗಳ ಕಥೆ...................... 164 
೮. ಪರೀಕ್ಷಿದ್ರಾಜನು ಮಾಡಿದ ವಿವಿಧ ಪ್ರಶ್ನೆಗಳು.............. 174 
೯. ಬ್ರಹ್ಮದೇವರು ಭಗವದ್ಧಾಮವನ್ನು ದರ್ಶಿಸಿದುದು, 

ಅವರಿಗೆ ಭಗವಂತನಿಂದ ಚತುಃಶ್ಲೋಕೀ ಭಾಗವತದ 

ಉಪದೇಶ. ಸಹಯಯ 177 
೧೦. ಶ್ರೀಮದ್ಧಾಗವತದ ಹತ್ತು ಲಕ್ಷಣಗಳು...................... 183 

ತೃತೀಯ ಸೃಂಧ 

೧. ಉದ್ಧವ - ವಿದುರರ ಸಮಾಗಮ- ಸಂಭಾಷಣೆ........ 191 
೨. ಉದ್ದವನು ವಿದರನಿಗೆ ಭಗವಂತನ ಬಾಲಲೀಲೆಗಳನ್ನು 

ವರ್ಣಿಸಿದುದು ಯ 196 
೩. -ಭಗವಂತನ ಇನ್ನೂ ಲೀಲಾಚರಿತ್ರೆಗಳ ವರ್ಣನೆ.......... 200 
೪. ಉದ್ಭವನಿಂದ ಬೀಳ್ಕೊಂಡು ವಿದುರನು ಮೈತ್ರೇಯರ 

ಬಳಿಗೆ ತೆರಳಿದುದು..... ತಡ ಇಗಯ 4೬4 203 
೫. ವಿದುರನ ಪ್ರಶ್ನೆ ಮೈತ್ರೇಯರಿಂದ 

ಸಹಿತಮಡ ವರ್ಣನೆ ಯ 207 
೬, 


ವಿರಾಟ್‌ ಶರೀರದ ಉತ್ತಿ RN 213 


೭. ಮೈತ್ರೇಯ ವಿದುರಸಂವಾದ................ 217 
೮. ಬ್ರಹ್ಮದೇವರ ಉತ್ತತ್ತಿ........ 221 
೯. ಬ್ರಹ್ಮದೇವರು ಮಾಡಿದ ಭಗವತ್‌ ಸ್ತೋತ್ರ............ 226 
೧೦. ಹತ್ತು ಬಗೆಯ ಸೃಷ್ಟಿಯ ವರ್ಣನೆ........................... 231 
೧೧. ಮನ್ವಂತರವೇ ಮುಂತಾದ ಕಾಲ ವಿಭಾಗದ ವರ್ಣನೆ..235 
೧೨. ಸೃಷ್ಟಿಯ ವಿಸ್ತಾರ. 139 
೧೩. ವರಾಹಾವತರಾದಕಥೆ.... ರಂ 245 
೧೪. ದಿತಿಕಶ್ಯಪರಸಂವಾದೆ.............. 251 
೧೫. ಜಯ-ವಿಜಯರಿಗೆ ಸನಕಾದಿಗಳ ಶಾಪ................... 256 
೧೬. ಜಯ-ವಿಜಯರು ವೈಕುಂಠದಿಂದ ಚ್ಯುತರಾದುದು...264 
೧೭. ಹಿರಣ್ಯಾಕ್ಷ - ಹಿರಣ್ಯಕಶಿಪುಗಳ ಜನನ, 

ಹಿರಣ್ಯಾಕ್ಟನ ದಿಗ್ವಿಜಯ ead 269 
೧೮. ಹಿರಣ್ಯಾಕ್ಷನೊಡನೆ ಭಗವಾನ್‌ ಶ್ರೀವರಾಹದೇವರ 

ಯುದ್ಧ ಹೋ 
೧೯. ಹಿರಣ್ಯಾಕ್ಟನ ವಧೆ. 
೨೦. ಬ್ರಹ್ಮದೇವರು ಮಾಡಿದ ನಾನಾ ಪ್ರಕಾರದ 

ಸೃಷ್ಟಿಯ ಪಣನನೆ ವಿ ಹ 280 
೨೧. ಕರ್ದಮರ ತಪಸ್ಸು ಮತ್ತು ಭಗವಂತನ ವರಪ್ರದಾನ..... --286 
೨೨, ದೇವಹೂತಿ - ಕರ್ದಮರ ವಿವಾಹ... ಎ. ಆ.ಬಿ.. 291 

ಜ್‌ ಕರ್ದಮ - ದೇವಹೂತಿಯರ ವಿಹಾರ.................... 295 

೨೪. ಭಗವಾನ್‌ ಕಪಿಲರ ಅವತಾರ... 302 
೨೫. ದೇವಹೂತಿಯ ಪ್ರಶ್ನೆಗೆ ಕಪಿಲರಿಂದ ಭಕ್ತಿಯೋಗದ 

ಮಹಿಮೆಯ ವರ್ಣನೆ... 306 
೨೬. ಮಹತ್ತು ಮುಂತಾದ ಬೇರೆ ಬೇರೆ ತತ್ತ್ವಗಳ ಉತ್ಪತ್ತಿಯ 

ವರ್ಣಮಯ 311 
೨೭. ಪ್ರಕೃತೀ ಪುರುಷರ ವಿವೇಕದಿಂದ ಮೋಕ್ಷ 

ಪ್ರಾಪ್ತಿಯ ವಣೆ 318 
೨೮. ಅಷ್ಟಾಂಗ ಯೋಗದ ವಿಧಿ... 321 
೨೯. ಭಕ್ತಿಯೋಗದ ಮರ್ಮ ಮತ್ತು ಕಾಲದ ಮಹಿಮೆ......327 
೩೦. ಶರೀರದಲ್ಲಿ ಮನೆಯಲ್ಲಿ ಆಸಕ್ಷರಾದ ಮನುಷ್ಯರು 

ಹೊಂದುವ ಅಧೋಗತಿಯ ವರ್ಣನೆ..................... 332 
೩೧. ಗರ್ಭಸ್ಥ ಜೀವಿಯ ಬೆಳೆವಣಿಗೆ.............. 335 
೩೨. ಧೂಮಮಾರ್ಗ ಮತ್ತು ಅರ್ಚಿರಾದಿ ಮಾರ್ಗಗಳಿಂದ 

ಹೋಗುವವರ ಗತಿಯ ಮತ್ತು ಭಕ್ತಿಯೋಗದ ಶ್ರೇಷ್ಠತೆ..341 
೩೩. ದೇವಹೂತಿಗೆ ತತ್ತ ಎಜ್ಞಾನವುಂಟಾಗಿ ಮೋಕ್ತ ಪದವಿ 

ಪ್ರಾಪ್ತವಾದುದು......... ರಾಗದ 345 

ಚತುರ್ಥ ಸೃಂಧ 

೧. ಸ್ನಾಯಂಭುವ ಮನುವಿನ ಕನ್ನೆಯರ ವಂಶದ 

ಸರ ್‌್‌್‌ಹಹ*್ಯ್ಕಾ್ಮ್ಮಾ್‌್ಚ್ಛ 349 
೨. ಭಗವಾನ್‌ ಶಿವನಿಗೂ ಮತ್ತು ದಕ್ಷ ಪ್ರಜಾಪತಿಗೂ 


ಉಂಟಾದ ಮನಸ್ತಾಪೆ............ 355 


೩. ಸತಿದೇವಿಯು ತಂದೆ ಮಾಡುತ್ತಿದ್ದ ಯಜ್ಞೋತ್ಸವಕ್ಕೆ 
ಹೋಗಬೇಕೆಂದು ಹಟ ಮಾಡಿದುದು................... 359 
೪, ಸತಿದೇವಿಯ ಅಗ್ನಿಪ್ರವೇಶ MS AR 362 
೫. ವೀರಭದ್ರನಿಂದ ದಕ್ಷಯಜ್ಞ ವಿಧ್ವಂಸ-ದಕ್ಷನ ವಧೆ.....367 
೬. ದೇವತೆಗಳು ಕೈಲಾಸಕ್ಕೆ ಹೋಗಿ ಶಿವನನ್ನು 
ಪ್ರಗನ್ನಗೊಳಿಸಿದುದು.............. 
೭. ದಕ್ಷಯಜ್ಞದ ಪರಿಸಮಾಪ್ತಿ 
೮. ಧ್ರುವನವನಗಮನ.................... 
೯. ಧ್ರುವನು ವರವನ್ನು ಪಡೆದು ಹಿಂದಿರುಗಿದುದು......... 393 
೧೦. ಯಕ್ಟನಿಂದ ಉತ್ತಮನ ಸಾವು - ಧ್ರುವನು 
ಯಕ್ಕರೊಡನೆ ಮಾಡಿದ ಯುದ್ಧ ಜಾ ಜಾ 400 
೧೧. ಸಾ ್ವಯಂಭೂವ ಮನುವು ಯುದ್ಧವನ್ನು ನಿಲ್ಲಿಸುವಂತೆ 
ಧುವನಿಗೆ ಆದೇಶ ನೀಡಿದುದು.............. 403 
೧೨. ಧ್ರುವನಿಗೆ ಕುಬೇರನಿಂದ ವರಪ್ರದಾನ ಧ್ರುವನು 
ವಿಷ್ಣುಲೋಕವನ್ನು ಸೇರಿದುದು... 407 
೧೩. ಧ್ರುವನ ವಂಶದ ವರ್ಣನೆ ಅಂಗಮಹಾರಾಜನ 
ಲ ಲ ್ಟಾಾ್ಮಾ್ಮ್ಮ್ಮ್ಮ್ಮ್ಮಾಾಾಾ್‌ 
೧೪. ವೇನರಾಜನ ಚರಿತ್ರೆ 
೧೫. ಪೃಥು ಚಕ್ರವರ್ತಿಯ ಆವಿರ್ಭಾವ ಮತ್ತು 
ರಾಜ್ಯಾಭಿಷೇಕ. ಜೋ 422 
೧೬. ವಂದಿಮಾಗಧದಿಂದ ಪೃಥು ಚಕ್ರವರ್ತಿಯ ಸ್ತುತಿ.......424 
೧೭. ಪೃಥು ಮಹಾರಾಜನು ಭೂದೇವಿಯ ಮೇಲೆ 
ಕೋಪಗೊಂಡುದು, ಭೂದೇವಿಯು ಆತನನ್ನು 
ಸುತಿಸದುದು. 122 ವಾ ಸೂ ತಾಣಿಯಾಟ ರೆ 427 
೧೮. ಗೋ ರೂಪವಾದ ಭೂದೇವಿಯಿಂದ ಹಾಲನ್ನು 
ಕರೆದುದು. ಹಯಂ 431 
೧೯. ಪಥು ಮಹಾರಾಜನಿಂದ ನೂರು ಅಶ್ವಮೇಧ 
ಯಜ್ಞಗಳ ಆಚರಣೆ............ 434 
೨೦. ಪೃಥು ಚಕ್ರವರ್ತಿಯ ಯಜ್ಞಶಾಲೆಯಲ್ಲಿ ಶ್ರೀಭಗವಂತನು 
ಆವಿರ್ಭವಿಸಿ ಆತನನ್ನು ಅನುಗ್ರಹಿಸಿದುದು.............. 439 
೨೧. ಪೃಥು ಮಹಾರಾಜನು. ತನ್ನ $ ಪ್ರಜೆಗಳಿಗೆ ಮಾಡಿದ 
ಉಪದೇಶ... 443 
೨೨. ಪೃಥು ಮಹಾರಾಜನಿಗೆ ಸನಕಾದಿಗಳ ಉಪದೇಶ........ 
೨೩. ಪೃಥು ಮಹಾರಾಜನ ತಪಸ್ಸು ಮತ್ತು 
ಪರಮಪದದ ಪ್ರಾಪ್ತಿ... 456 
೨೪. ಪೃಥುವಿನ ವಂಶಪರಂಪರೆ ಮತ್ತು ಪ್ರಾಚೇತಸರಿಗೆ 
ಭಗವಾನ್‌ ರುದ್ರನಿಂದ ಉಪದೇಶ................ರರ 460 
೨೫. ಪುರಂಜನೋಪಾಖ್ಯಾನದ ಪ್ರಾರಂಭ.................... 469 


. ಪುರಂಜನನ ಬೇಟೆಯ ವರ್ಣನೆ - ರಾಣಿಯ 


೨೭. ಪುರಂಜನ ಪುರಿಯ ಮೇಲೆ ಚಂಡವೇಗನ ಧಾಳಿ, 

ಕಾಲಕನ್ಯೆಯ ಚರಿತ್ರೆ... 478 
೨೮. ಪುರಂಜನನು ಜನ್ಮಾಂತರದಲ್ಲಿ ಹೆಂಗಸಾಗಿ ಹುಟ್ಟಿದುದು, 

ಅವಿಜ್ಞಾತನ ಉಪದೇಶದಿಂದ ಮುಕ್ತನಾದುದು......... 481 
೨೯. ಪುರಂಜನೋಪಾಖ್ಯಾನದ ತಾತ್ಟರ್ಯ................... 488 
೩೦. ಪ್ರಾಚೇತಸರಿಗೆ ಭಗವಾನ್‌ ಮಹಾವಿಷ್ಣುವಿನಿಂದ 

ಎರ ಲ ಲ ್‌್‌್‌ೀಲ್ಳಭ ್ಟುಟು[ು 498 
೩೧. ನಾರದರ ಉಪದೇಶದಿಂದ ಪ್ರಾಚೇತಸರಿಗೆ 

ಪರಮಪದದ ಪ್ರಾಪ್ತಿ............. 503 

ಪಂಚಮ ಸ್ಕಂಧ 

೧. ಪ್ರಿಯವ್ರತ ಚರಿತ್ರೆ... 507 
೨. ಆಗ್ನೀದ್ದನ ಚರಿತ್ರೆ... 513 
೩. ನಾಭಿ ಮಹಾರಾಜನ ಚರಿತ್ರೆ... 517 
೪.  ಯಷಭದೇವನ ಮಹಿಮೆ - ರಾಜ್ಯಶಾಸನ................. 521 
೫. ಖುಷಭದೇವರು ಪುತ್ರರಿಗೆ ಮಾಡಿದ ಉಪದೇಶ ಮತ್ತು 

ಸ್ವಯಂ ಅವಧೂತ ವೃತ್ತಿಯನ್ನು ಕೈಗೊಂಡಿದ್ದು.....524 
೬. ಯಷಭದೇವರ ದೇಹತ್ಯಾಗ.................. 530 
೭. ಭರತೋಪಾಖ್ಯಾನೆ.............. 532 
೮. ಭರತನು ಜಿಂಕೆಯ ಮೋಹದಲ್ಲಿ ಸಿಲುಕಿ - 

ಜಿಂಕೆಯ ಯೋನಿಯಲ್ಲಿ ಜನ್ಮತಾಳುವುದು................ 535 
೯. ಬ್ರಾಹ್ಮಣ ಕುಲದಲ್ಲಿ ಭರತನ ಜನ್ನ, 

ಜಡನಂತೆ ಆಚರಣೆ... 539 
೧೦. ಜಡಭರತ ಮತ್ತು ರಹೂಗಣ ರಾಜನ ಭೇಟಿ......... 543 
೧೧. ರಹೂಗಣ ರಾಜನಿಗೆ ಭರತಮುನಿಯ ಉಪದೇಶ......548 
೧೨. ರಹೂಗಣನ ಪ್ರಶ್ನೆ ಮತ್ತು ಭರತಮುನಿಯ ಉತ್ತರ.....551 
೧೩. ಭರತಮುನಿಯಿಂದ ಭವಾಟವಿಯ ವರ್ಣನೆ, 

ರಹೂಗಣನ ಸಂಶಯ ಪರಿಹಾರ... 553 
೧೪. ಭವಾಟವಿಯ ಸ್ಪಷ್ಟೀಕರಣ... 
೧೫. ಭರತ ವಂಶದ ವರ್ಣನೆ... 564 
೧೬. ಭುವನಕೋಶದ ವರ್ಣನೆ... 566 
೧೭. ಗಂಗಾದೇವಿಯ ವರ್ಣನೆ - ಭಗವಾನ್‌ ಶಂಕರನು 

ಮಾಡಿದ ಸಂಕರ್ಷಣ ಸ್ತುತಿ... 570 
೧೮. ಬೇರೆ ಬೇರೆ ವರ್ಷಗಳ ವರ್ಣನೆ... 574 
೧೯. ಕಿಂಪುರುಷವರ್ಷ ಮತ್ತು ಭಾರತವರ್ಷಗಳ 

ಇಂತ ಲ ಫಲ ಲಫಹಿಹಹುಹಯು 580 
೨೦. ಇತರ ಆರು ದ್ವೀಪಗಳ ಮತ್ತು ಲೋಕಾಲೋಕ 

ಪರ್ವತದ ವರ್ಣನೆ... 585 
೨೧. ಸೂರ್ಯನ ರಥ ಮತ್ತು ಅದರ ಗತಿಗಳ ವರ್ಣನೆ.....591 
೨೨. ಬೇರೆ ಬೇರೆ ಗ್ರಹಗಳ ಸ್ಥಿತಿ ಮತ್ತು ಗತಿಗಳ ವರ್ಣನೆ....594 


೧೦. 


೧೧. 


೧೨. 
೧೩. 


೧೪. 


೧೫. 


೧೬. 


೧೭. 


. ಶಿಶುಮಾರ ಚಕ್ರದ ವರ್ಣನೆ... 596 
. ರಾಹುವೇ ಮುಂತಾದವರ ಸ್ಥಿತಿ- ಅತಲವೇ ಮುಂತಾದ 
ಅಧೋಲೋಕಗಳ ವರ್ಣನೆ... 598 
- ಶ್ರೀಸಂಕರ್ಷಣ ದೇವರ ವರ್ಣನೆ ಮತ್ತು ಸ್ತುತಿ....... 604 
. ನರಕಗಳ ಬೇರೆ ಬೇರೆ ಗತಿಗಳ ವರ್ಣನೆ............... 607 
ಷಷ್ಠಸ್ಥಂಧ 
ಅಜಾಮಿಳೋಪಾಖ್ಯಾನ ಪ್ರಾರಂಭ........................ 615 
ವಿಷ್ಣುದೂತರಿಂದ ಭಾಗವತ ಧರ್ಮದ ನಿರೂಪಣೆ 


ಮತ್ತು ಅಜಾಮಿಳನು ಪರಂಧಾಮವನ್ನು 


ಹೊಂದುವುದು... 622 
ಯಮ ಮತ್ತು ಯಮದೂತರ ಸಂವಾದ............... 630 
ದಕ್ಷನಿಂದ ಭಗವಂತನ ಸ್ತುತಿ ಮತ್ತು 

ಭಗವಂತನ ಪ್ರಾದುರ್ಭಾವ...... ಟಟ 634 
ಶ್ರೀನಾರದರ ಉಪದೇಶದಂತೆ ದಕ್ಕಪುತ್ರರ ವಿರಕ್ತಿ 

ಹಾಗೂ ದಕ್ಷನಿಂದ ನಾರದರಿಗೆ ಶಾಪ........................ 641 
ದಕ್ಷ ಪ್ರಜಾಪತಿಯ ಅರವತ್ತು ಕನ್ಯೆಯರ 

ವಂಶದ ುಪ ಟ್‌ ದ 646 
ಬೃಹಸ್ಪತಿಯು ದೇವತೆಗಳನ್ನು ತೊರೆದುದು ಮತ್ತು 
ವಿಶ್ವರೂಪನನ್ನು ದೇವಗುರುವಾಗಿ 

ವರಣ ಮಾಡಿದುದು... ಎ 650 
ವಿಶ್ವರೂಪನು ಇಂದ್ರನಿಗೆ ನಾರಾಯಣ ಕವಚವನ್ನು 
ಉಪದೇಶಿಸಿದುದು....... ಟಾಂ 654 


ವಿಶ್ವರೂಪನ ವಧೆ, ವೃತ್ರಾಸುರನು ದೇವತೆಗಳನ್ನು 
ಸೋಲಿಸಿದುದು ಮತ್ತು ಭಗವಂತನ ಪ್ರೇರಣೆಯಂತೆ 
ದೇವತೆಗಳು ದಧೀಚಿ ಯಷಿಗಳ ಬಳಿಗೆ ಹೋದುದು..659 
ದೇವತೆಗಳು ದಧೀಚಿ ಮಹರ್ಷಿಗಳ ಅಸ್ಥಿಗಳಿಂದ 
ವಜ್ರಾಯುಧವನ್ನು ನಿರ್ಮಿಸಿಕೊಂಡು ವೃತ್ರನ ಸೇನೆಯನ್ನು 


ಆಾಮಿಸಿದು 24023201922 232231 668 
ವೃತ್ರಾಸುರನ ವೀರವಾಣಿ ಮತ್ತು ಅವನು ಮಾಡಿದ 

ಭಗವತ್‌ ಸುತಿ... 671 
ವೃತ್ರಾಸುರನ ವಧೆ.............. 675 
ಇಂದ್ರನನ್ನು ಬ್ರಹ್ಮಹತ್ಯೆಯು ಆವರಿಸಿದುದು.............. 679 


ವೃತ್ರಾಸುರನ ಪೂರ್ವ ಚರಿತ್ರೆ 
ಚಿತ್ರಕೇತುವಿಗೆ ಅಂಗೀರಸರಿಂದ ಮತ್ತು ನಾರದ 
ಮಹರ್ಷಿಗಳಿಂದ ಉಪದೇಶ... 688 
ಚಿತ್ರಕೇತುವಿನ ವೈರಾಗ್ಯ ಮತ್ತು 

ಸಂಕರ್ಷಣ ಸ್ವಾಮಿಯ ದರ್ಶನ; 691 
ಚಿತ್ರಕೇತುವಿಗೆ ಪಾರ್ವತೀ ದೇವಿಯ ಶಾಪ............. 699 


೧೮. 


೧೯. 


ಅದಿತಿ ಮತ್ತು ದಿತಿ ಇವರ ಸಂತಾನಗಳು ಮತ್ತು 

ಮರುದ್ಗಣಗಳ ಉತ್ಪತ್ತಿಯ ವರ್ಣನೆ...................... 703 

ಪುಂಸವನ ವ್ರತದ ವಿಧಿ... 711 
ಸಪ್ತಮ ಸೃಂಧ 

ನಾರದ - ಯುಧಿಷ್ಠಿರ ಸಂವಾದ ಮತ್ತು 

ಜಯ-ವಿಜಯರ ಕಥೆ... 715 


ಹಿರಣ್ಯಾಕ್ಷ ವಧೆಯಿಂದ ದುಃಖಿತರಾದ ತಾಯಿಯನ್ನು 
ಮತ್ತು ಕುಟುಂಬವನ್ನು ಹಿರಣ್ಯಕಶಿಪು ಸಂತೈಸಿದುದು...720 


೩, ಹಿರಣ್ಯಕಶಿಪುವಿನ ತಪಸ್ಸು ಮತ್ತು ವರಪ್ರಾಪ್ತಿಯು........ 727 
೪. ಹಿರಣ್ಯಕಶಿಪುವಿನ ಅತ್ಯಾಚಾರಗಳು ಮತ್ತು ಪ್ರಹ್ಲಾದನ 

ಗುಣಗಳ ವರ್ಣನೆ... ಯಂತ 731 
೫. ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ವಧಿಸಲು 

ಪ್ರಯತ್ನಿಸಿದುದು. ಜ್‌ ಚ ರ್ತಿ 736 
೬. ಪ್ರಹ್ಲಾದನು ಅಸುರ ಬಾಲಕರಿಗೆ ಮಾಡಿದ 

ಉಪದೇಶ ಚತತ 2ೂ ಬಾರಾ ಮಾಮ 742 
೭. ತಾಯಿಯ ಗರ್ಭದಲ್ಲಿದ್ದಾಗ ನಾರದರಿಂದ ಪಡೆದ 

ಉಪದೇಶವನ್ನು ಪ್ರಹ್ಲಾದನು ವರ್ಣಿಸಿದುದು............ 746 
೮. ಶ್ರೀನರಸಿಂಹದೇವರ ಪ್ರಾದುರ್ಭಾವ, ಹಿರಣ್ಯಕಶಿಪುವಿನ 

ವಧೆ, ಬ್ರಹ್ಮಾದಿಗಳಿಂದ ಭಗವಂತನ ಸ್ವುತಿ.................... 752 
೯, ಪ್ರಹ್ಲಾದನು ಮಾಡಿದ ಶ್ರೀನರಸಿಂಹದೇವರ ಸ್ತುತಿ.....760 
೧೦. ಪ್ರಹ್ಲಾದನ ರಾಜ್ಯಾಭಿಷೇಕ ಮತ್ತು 

ತ್ರಿಪುರ ದಹನದ ಕಥೆ... 770 
೧೧. ಮಾನವ ಧರ್ಮ, ವರ್ಣ ಧರ್ಮ, ಸ್ವೀ ಧರ್ಮ 

ಇವುಗಳ ನಿರೂಪಣೆ... 777 
೧೨. ಬ್ರಹ್ಮಚರ್ಯ ಮತ್ತು ವಾನಪ್ರಸ್ಥ ಆಶ್ರಮಗಳ 

ದಪಾ 22. 2 ೮ ೯ಊ೫ಊ೫ [ಭಿ 780 
೧೩. ಯತಿ ಧರ್ಮದ ನಿರೂಪಣೆ ಮತ್ತು 

ಅವಧೂತ ಪ್ರಹ್ಲಾದ ಸಂವಾದೆ............. 784 
೧೪. ಗೃಹಸ್ಥನ ಸದಾಚಾರ ಟು 789 
೧೫. ಗೃಹಸ್ಥರಿಗಾಗಿ ಮೋಕ್ತಧರ್ಮದ ವರ್ಣನೆ................ 793 

A ಅಷ್ಟಮ ಸೃಂಧ 

೧. ಮನ್ವಂತರಗಳ 'ವರ್ಣನೆ.......... 803 
೨. ಗಜೇಂದ್ರನು ಮೊಸಳೆಯ ಹಿಡಿತಕ್ಕೆ 


೩. ಗಜೇಂದ್ರನು ಮಾಡಿದ ಪರಮಾತ್ಮನ ಸ್ತೋತ್ರ - 
ಗಜೇಂದ್ರ ಮೋಕ್ಷ. ನಜ ಹಾಡಹಕ ಬೂತ] 810 
೪, ಗಜೇಂದ್ರ ಮತ್ತು ಮೊಸಳೆಯ ಪೂರ್ವ ಚರಿತ್ರೆ 
ಹಾಗೂ ಅವರ ಉದ್ದಾರ. A ಗ ಯ 815 
೫. ದೇವತೆಗಳೆಲ್ಲರೂ ಬ್ರಹ್ಮನ ಬಳಿಗೆ ಹೋದುದು, 
ಬ್ರಹ್ಮದೇವರು ಭಗವಂತನನ್ನು ಸ್ತುತಿಸಿದುದು.............. 818 
೬. ದೇವ-ದಾನವರು ಸೇರಿ ಸಮುದ್ರವನ್ನುಕಡೆದುದು.....824 
೭. ಸಮುದ್ರ ಮಂಥನದ ಪ್ರಾರಂಭ - ಪರಶಿವನು ವಿಷವನ್ನು 
ಪಾನ ಮಾಡಿದುದು................. 828 
೮. ಕ್ಷೀರ ಸಮುದ್ರದಲ್ಲಿ ಅಮೃತವು ಪ್ರಕಟವಾದುದು - 
ಭಗವಂತನ ಮೋಹಿನೀ ಅವತಾರೆ.............. 834 
೯. ಭಗವಂತನು ಮೋಹನಿಯ ರೂಪದಲ್ಲಿ ಅಮೃತವನ್ನು 
ಹೆಂಟಿದುದ ಸ ಹುಸಿಯ ಮಜ 840 
೧೦. ದೇವಾಸುರರ ಸಂಗ್ರಾಮ............... 843 
೧೧. ದೇವಾಸುರರ ಸಂಗ್ರಾಮದ ಸಮಾಪ್ತಿ..................... 849 
೧೨. ಮೋಹಿನೀ ರೂಪವನ್ನು ನೋಡಿ ಮಹಾದೇವನು 
ಮೋಹಿತನಾದುದು....... ೬೩೬ 
೧೩. ಮುಂದಿನ ಏಳು ಮನ್ವಂತರಗಳ ವರ್ಣನೆ 
೧೪. ಮನುವೇ ಮೊದಲಾದವರ ಕರ್ತವ್ಯ ನಿರೂಪಣೆ.......... 862 
೧೫. ಬಲಿ ಚಕ್ರವರ್ತಿಯು ಸ್ವರ್ಗವನ್ನು ಜಯಿಸಿದುದು 
ವಾಮನಾವತಾರದ ಕಥೆ... 863 
೧೬. ಕಶ್ಯಪನು ಅದಿತಿಗೆ ಪಯೋವ್ರತವನ್ನು ಹೆಳಿದುದು.....867 
೧೭. ಭಗವಂತನು ಪ್ರತ್ಯಕ್ಷನಾಗಿ ಅದಿತಿಗೆ ವರವನ್ನು 
ಕೊಡುವುದು... ಪ 873 
೧೮. ಭಗವಾನ್‌ ವಾಮನನ ಪ್ರಾಕಟ್ಯ ಮತ್ತು 
ಬಲಿ ಚಕ್ರವರ್ತಿಯ ಯಜ್ಞಶಾಲೆಗೆ ಪ್ರವೇಶಿಸಿದುದು...876 
೧೯. ಭಗವಾನ್‌ ವಾಮನನು ಬಲಿಯಲ್ಲಿ ಮೂರು ಹೆಜ್ಜೆ 
ಭೂಮಿಯನ್ನು ಬೇಡಿದುದು, ಬಲಿಯ ಸಮ್ಮತಿ, 
ಶುಕ್ರಾಚಾರ್ಯರು ತಡೆದುದು. ಮಂ! 879 
೨೦. ಭಗವಾನ್‌ ವಾಮನನು ವಿರಾಟ್‌ ಸ್ವರೂಪನಾಗಿ 
ಎರಡೇ ಹೆಜ್ಜೆಗಳಿಂದ ಪೃಥಿವೀ ಮತ್ತು ಸ್ವರ್ಗವನ್ನು 
ಅಳೆದುದು........... 2೩684233545 884 
೨೧. ಬಲಿ ಬಂಧನ... ಟಾಂ 868 
೨೨. ಬಲಿಯು ಭಗವಂತನನ್ನು ಸ್ತುತಿಸಿದುದು 


ಸಿಕ್ಕಿಹಾಕಿಕೊಳ್ಳುವುದು........ 806 | ೨೪. 


ಭಗವಂತನು ಬಲಿಗೆ ಪ್ರಸನ್ನನಾದುದು................. 892 


, ಬಲಿಯು ಬಂಧನದಿಂದ ಬಿಡುಗಡೆ ಹೊಂದಿ 


ಸುತಲಲೋಕಕ್ಕೆ ಹೋದುದು...............- 
ಭಗವಂತನ ಮತ್ತ್ಯಾವತಾರದ ಕಥೆ 


॥ ಓಂ ನಮೋಭಗವತೇ ವಾಸುದೇವಾಯ ॥ 
ಶ್ರೀಮದ್ಭಾಗವತ ಪೂಜಾವಿಧಿ - ವಿನಿಯೋಗ, ನ್ಯಾಸ - ಧ್ಯಾನ 


ಪ್ರಾತಕಾಲ ಸ್ನಾನ - ಸಂಧ್ಯಾವಂದನಾದಿ ನಿತ್ಯಕರ್ಮಗಳನ್ನು 
ಮುಗಿಸಿಕೊಂಡು ಶ್ರೀ ಭಗವಂತನಿಗೆ ನಮಸ್ಕಾರ ಮಾಡಿ ""ಓಂ ಭದ್ರಂ 
ಕರ್ಣೇಭಿಃ ಶೃಣುಯಾಮ ದೇವಾಃ' ಇತ್ಯಾದಿ ಶಾಂತಿ ಮಂತ್ರ 
ಗಳನ್ನು ಪಠಿಸಬೇಕು. ಅನಂತರ ಶ್ರೀಕೃಷ್ಣ ಪರಮಾತ್ಮನಿಗೂ, ಶ್ರೀ ವೇದ 
ವ್ಯಾಸರಿಗೂ, ಶ್ರೀಶುಕ ಮಹರ್ಷಿಗಳಿಗೂ, ಶ್ರೀಮದ್ಭಾಗವತ ಗ್ರಂಥಕ್ಕೂ 
ಧ್ಯಾನ - ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಿಸ 
ಬೇಕು. ಶ್ರೀಪುರುಷಸೂಕ್ತದ ಖಕ್ಕುಗಳಿಂದ ಆ ಪೂಜೆಯನ್ನು 
ಸಲ್ಲಿಸ ಬೇಕು. 

ಅದಕ್ಕಾಗಿ ಪವಿತ್ರಪಾಣಿಯಾಗಿ ಪ್ರಾಯಾಣಾಮ ಮಾಡಿ ಸಂಕಲ್ಪ 
ವನ್ನು ಹೇಳಬೇಕು. "ಹಿರಿ: ಓಂ ತತ್ತತ್‌ ಅದ್ಯ ಬ್ರಹ್ಮಣಃ ದ್ವಿತೀಯ 
ಪರಾರ್ಧೇ ಅಮುಕ ಸಂವತ್ತರೇ ಆಯನೇ ಖುತೌ ಮಾಸೇ ಪಕ್ಷೇ 
ಶುಭತಿಥೌ ವಾಸರಯುಕ್ತಾಯಾಂ ನಕ್ಸತ್ರ ಯುಕ್ತಾಯಾಂ ಶುಭ 
ತಿಥೌ ಗೋತ್ರಸ್ಯ ಶರ್ಮಣಃ/ ವರ್ಮಣಃ / ಗುಪ್ತಸ್ಥ / ಮಮ 
ಸಕುಟುಂಬಸ್ಯ ಸಪರಿವಾರಸ್ಯ ಶ್ರೀಗೋವರ್ಧನಧಾರಣಚರಣಾ 
ರವಿಂದಪ್ರಸಾದಾತ್‌ ಸರ್ವ ಸಮೃದ್ಧಿಪ್ರಾಪ್ರ್ಯರ್ಥಂ ಶ್ರೀಭಗವದನು 
ಗ್ರಹ ಪೂರ್ವಕ ಭಗವದೀಯ ಪ್ರೇಮೋಪ ಲಬ್ಧಯೇ ಚ ಶ್ರೀಭಗವ 
ನ್ನಾಮಾತ್ಮಕ ಭಗವತ್ಸ್ಪರೂಪ ಶ್ರೀಭಾಗವತಸ್ಯ ಪಾಠೇ ಅಧಿಕಾರ 
ಸಿದ್ಧರ್ಥಂ ಶ್ರೀಕೃಷ್ಣ ಪರಮಾತ್ಮನ: ಶ್ರೀವ್ಯಾಸ ಮಹರ್ಷೇ: 


ಶ್ರೀಶುಕಮಹರ್ಷೆೇ: ಶ್ರೀಭಗವನ್ನಾಮಾತ್ಮಕ ಸ್ವರೂಪಿ 
ಶ್ರೀಭಾಗವತಸ್ಯ ಪುರುಷಸೂಕ್ತ ವಿಧಾನೇನನ ಪೂಜಾಂ ಕರಿಷ್ಯೇ'' 
ಇತ್ಯಾದಿಯಾಗಿ ಸಂಕಲ್ಪ ಮಾಡುವುದು. 


ಓಂ ತದಸ್ತು ಮಿತ್ರಾ ವರುಣಾ ತದಗ್ನೇ 
ಶಂಯ್ಯೋತಸ್ಥಭ್ಯಮಿದಮಸ್ತು ಶಸ್ತಮ್‌ । 
ಅಶೀಮಹಿ ಗಾಥಮುತ ಪ್ರತಿಷ್ಠಾಂ 
ನಮೋ ದಿವೇ ಬೃಹತೇ ಸಾಧನಾಯ ॥ 


ಎಂಬ ಮಂತ್ರದಿಂದ ಪೂಜ್ಯ ವಸ್ತುವನ್ನು ದಿವ್ಯ ಪೀಠದ ಮೇಲೆ 
ಪ್ರತಿಷ್ಠೆ ಮಾಡುವುದು. ""ಓಂ ಸಹಸ್ರಶೀರ್ಷಾ ಪುರುಷಃ... 
ದ್ದಶಾಜ್ಗುಲಮ್‌''  ಶ್ರೀಕೃಷ್ಣಪರಮಾತ್ಸನೇ ಶ್ರೀವೇದವ್ಯಾಸ 
ಶ್ರೀಶುಕಮಹರ್ಷಯೇ  ಶ್ರೀಭಗವನ್ನಾಮಾತ್ಸಕ ಸ್ವರೂಪಿಣೇ 
ಶ್ರೀಮಧ್ಧಾಗವತಾಯ ನಮಃ ಆವಾಹಯಾಮಿ'' ಇತ್ಯಾದಿ ವಿಧಾನ 
ಗಳಿಂದ ಪುರುಷಸೂಕ್ತದ ಹದಿನಾರು ಅಥವಾ ಹದಿನೆಂಟು ಬಕ್ಕು 
ಗಳಿಂದ ಶ್ರೀಕೃಷ್ಣ ಪರಮಾತ್ಮನಿಗೂ, ಶ್ರೀವೇದವ್ಯಾಸಗುರು 
ದೇವರಿಗೂ, ಶ್ರೀಕೃಷ್ಣಮಹಾಮುನಿಗಳಿಗೂ, ಶ್ರೀಮದ್ಭಾಗವತಕ್ಕೂ 
ಪೂಜೆಯನ್ನು ಭಕ್ತಿಯಿಂದ ಸಮರ್ಪಿಸಬೇಕು. 


ಪ್ರಾರ್ಥನೆ : 


ವಂದೇ ಶ್ರೀಕೃಷ್ಣದೇವಂ ಮುರನರಕಭಿದಂ ವೇದವೇದಾಂತವೇದ್ಯಂ 
ಲೋಕೇ ಭಕ್ತಿಪ್ರಸಿದ್ದಂ ಯದುಕುಲಜಲಧೌ ಪ್ರಾದುರಾಸಿದಪಾರೇ । 
ಯಸ್ಯಾಸೀದ್ರೂಪಮೇವಂ ತ್ರಿಭುವನತರಣೇ ಭಕ್ತಿವಚ್ಚ ಸ್ವತಂತ್ವಂ 
ಶಾಸ್ತ್ರಂ ರೂಪಂ ಚ ಲೋಕೇ ಪ್ರಕಟಯತಿ ಮುದಾ 
ಯಃ ಸನೋ ಭೂತಿಹೇತು: ॥ 
ಶ್ರೀ ಕೃಷ್ಣಪರಮಾತ್ಮನಿಗೆ ಪ್ರಣಾಮಗಳು. ಮುರ - ನರಕಾಸುರ 
ರನ್ನು ಸಂಹರಿಸಿದವನೂ, ವೇದ-ವೇದಾಂತಗಳಿಂದಲೇ ತಿಳಿಯ 
ಲ್ಲಡಲು ಯೋಗ್ಯನಾದವನೂ, ಭಕ್ಷಿಯಿಂದಲೇ ಹೊಂದಲ್ಲಡುವವನೂ, 
ಅಪಾರವಾದ ಯದುಕುಲ ಮಹಾಂಬುಧಿಯಲ್ಲಿ ಈ ಲೋಕದಲ್ಲಿ 
ಪ್ರಕಟಗೊಂಡವನೂ ಆದ ಸ್ವಾಮಿ ಶ್ರೀಕೃಷ್ಣನಿಗೆ ನಮಸ್ಕಾರಗಳು. 
ಈ ಲೋಕದಲ್ಲಿ ತನ್ನ ಸ್ವರೂಪವನ್ನು ಮತ್ತು ಶಾಸ್ತ್ರವನ್ನೂ ಪ್ರಕಟ 
ಪಡಿಸುವ ಮತ್ತು ಮೂರುಲೋಕಗಳ ಜೀವಗಳನ್ನು ದಾಟಿಸಲು 
ಭಕ್ಷಿಯಂತೆಯೇ ಸ್ವತಂತ್ರವಾದ ನೌಕೆಯಂತಿರುವ ಆ ಶ್ರೀಭಗವಂತನು 
ನಮ್ಮೆಲ್ಲರಿಗೂ ಮಂಗಲವನ್ನುಂಟುಮಾಡಲಿ. 


ನಮಃ ಕೃಷ್ಣಪದಾಬ್ದಾಯ ಭಕ್ತಾಭೀಷ್ಠಪ್ರದಾಯಿನೇ । 
ಆರಕ್ಕಂ ರೋಚಯೇಚ್ಛಶ್ಚನ್‌ ಮಾಮಕೇ ಹೃದಯಾಂಬುಜೇ ॥ 

ಕೆಂದಾವರೆಯಂತೆ ಕಂಗೊಳಿಸುತ್ತಾ ನನ್ನ ಹೃದಯ ಕಮಲದಲ್ಲಿ 
ಸದಾ ಪ್ರಕಾಶವನ್ನು ಚೆಲ್ಲುತ್ತಿರುವ ಮತ್ತು ಭಕ್ತ ಜನರ ಅಭೀಷ್ಟಗಳನ್ನು 
ಈಡೇರಿಸುವ ಶ್ರೀಕೃಷ್ಣಪರಮಾತ್ಸನ ಪೊನ್ನಡಿಗಳಿಗೆ ಪುನಃ ಪುನಃ 
ಪ್ರಣಾಮ ಮಾಡುತ್ತೇನೆ. 
ಶ್ರೀಭಾಗವತರೂಪಂ ತತ್ಲೂಜಯೇದ್ದಕ್ಷಿಪೂರ್ವಕಮ್‌ । 
ಅರ್ಚಕಾಯಾಖಿಲಾನ್ಕಾಮಾನ್‌ ಪ್ರಯಚ್ಛತಿ ನ ಸಂಶಯಃ ॥ 

ಶ್ರೀಮದ್ಭಾಗವತವು ಆ ಶ್ರೀಭಗವತ್‌ಸ್ವರೂಪವೇ ಆಗಿದೆ. ಅದನ್ನು 
ಭಕ್ತಿಪೂರ್ವಕವಾಗಿ ಭಜಿಸಬೇಕು. ಅದು ಪೂಜಕರ ಎಲ್ಲ ಇಷ್ಟಾರ್ಥ 
ಗಳನ್ನೂ ಈಡೇರಿಸುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ 

ಖಷಿ - ದೇವತೆ - ಛಂದಸ್ಸುಗಳು ಕ 
ಓಂ ಅಸ್ಯ ಶ್ರೀಮದ್ಭಾಗವತಾಖ್ಯಸ್ತೋತ್ರಮಹಾಮಂತ್ರಸ್ಯ । 


ಶ್ರೀನಾರದೋ ಭಾಗವಾನೃಷಿಃ 1 ಬೃಹತೀ ಛಂದಃ 1 
ಶ್ರೀಕೃಷ್ಣಪರಮಾತ್ಮಾ ದೇವತಾ । ಓಂ ಬ್ರಹ್ಮ ಬೀಜಂ । 
ಭಕ್ತಿಃ ಶಕ್ತೀ 1 ಜ್ಞಾನ ವೈರಾಗ್ಯೇ ಕೀಲಕಂ 1 


ಮಮ ಶ್ರೀಮದ್ದಗವತ್‌ಪ್ರಸಾದಸಿದ್ಧರ್ಥೇ ಪಾಠೇ ವಿನಿಯೋಗ: ॥ 


xi 


ಯಪ್ಯಾದಿನ್ಯಾಸಗಳು ; 


ಓಂ ನಾರದ ಮಹರ್ಷಯೇ ನಮಃ - ಶಿರಸಿ 1 ಓಂ ಬೃಹತೀ 
ಛಂದಸೇ ನಮಃ-ಮುಖೇ । ಓಂ ಶ್ರೀಕೃಷ್ಣಪರಮಾತ್ಮ ದೇವ 
ತಾಯ್ಕೆ ನಮಃ - ಹೃದಯೇ । ಓಂ ಬ್ರಹ್ಮ ಬೀಜಾಯ ನಮಃ 
ಗುಹ್ಯೇ । ಓಂ ಭಕ್ತಿಶಕ್ವಯೇ ನಮಃ - ಪಾದಯೋಃ । ಓಂ ಜ್ಞಾನ 
ವೈರಾಗ್ಯಕೀಲಕಾಭ್ಯಾಂ ನಮಃ - ನಾಭೌ | ಓಂ ವಿನಿಯೋಗಾಯ 
ನಮಃ - ಸರ್ವಾಂಗೇ ॥ 
ಕರನ್ಯಾಸ ಕ 


ಓಂ ನಮೋ ಭಗವತೇ ವಾಸುದೇವಾಯ 


ಓಂ ಓಂ ಓಂ ನಮೋ ದಕ್ಷಿಣತರ್ಜನ್ಯಾಂ 1 ಓಂನಂ ಓಂ 
ನಮೋ ದಕ್ಷಿಣಮಧ್ಯಮಾಯಾಂ 1 ಓಂ ಮೋಂ ಓಂ ನಮೋ 
ದಕ್ಷಿಣಾನಾಮಿಕಾಯಾಂ 1 ಓಂ ಭಂ ಓಂ ನಮೋ ದಕ್ಷಿಣಕನಿಷ್ಠಿ 
ಕಾಯಾಂ 1 ಓಉಂ ಗಂ ಓಂ ನಮೋ ವಾಮಕನಿಷ್ಠಿಕಾಯಾಂ I 
ಓಂ ವಂ ಓಂ ನಮೋ ವಾಮನಾಮಿಕಾಯಾಂ | ಓಂ ತೇಂ ಓಂ 
ನಮೋ ವಾಮಮಧ್ಯಮಾಯಾಮ್‌ । ಓಂ ವಾಂ ಓಂ ನಮೋ 
ವಾಮತರ್ಜನ್ಯಾಮ್‌ । ಓಂ ಸುಂ ಓಂ ನಮಃ ಓಂದೇಂ ಓಂ 
ನಮೋ ದಕ್ಷಿಣಾಂಗುಷ್ಠ ಪರ್ವಣೋಃ | ಓಂ ವಾಂ ಓಂ ನಮಃ 
ಓಂ ಯಂ ಓಂ ನಮೋ ವಾಮಾಂಗುಷ್ಠ ಪರ್ವಣೋಃ | 


ಎಂದು ಕರದ ಆಯಾ ನಿರ್ದಿಷ್ಟ ಭಾಗಗಳಲ್ಲಿ ದ್ವಾದಶಾಕ್ಷರ 
ಮಹಾ ಮಂತ್ರದ ಅವಯವಗಳನ್ನು ನ್ಯಾಸ ಮಾಡಬೇಕು. 


ಅಂಗನ್ಯಾಸ ಃ 


ಓಂ ನಮೋ ನಮೋ ಹೃದಯಾಯ ನಮಃ । ಓಂ ಭಗವತೇ 
ನಮಃ ಶಿರಸೇ ಸ್ವಾಹಾ | ಓಂ ವಾಸುದೇವಾಯ ನಮಃ ಶಿಖಾಯ್ಕೆ 
ವಷಟ್‌ । ಓಂ ನಮೋ ನಮಃ ಕವಚಾಯ ಹುಂ | ಓಂ ಭಗವತೇ 
ನಮಃ ನೇತ್ರತ್ರಯಾಯ ವೌಷಟ್‌ 1 ಓಂ ವಾಸುದೇವಾಯ 
ನಮಃ ಅಸ್ವಾಯ ಫಟ್‌ ॥ 
ಹೀಗೆ ಹೃದಯಾದಿ ಸ್ಥಾನಗಳಲ್ಲಿ ನ್ಯಾಸಮಾಡಬೇಕು. 
ಧ್ಯಾನಂ: 
ಕಿರೀಟಕೇಯೂರಮಶಾರ್ಹನಿಷ್ಠೈ ದ 
ರ್ಮಣ್ಯುತ್ತಮಾಲಂಕೃತಸರ್ವಗಾತ್ರಮ್‌ । 
ಪೀತಾಂಬರಂ ಕಾಂಚನಚಿತ್ರನದ್ದ ದ 
ಮಾಲಾಧರಂ ಕೇಶವಮಭ್ಯಪೈಮಿ ॥ 
ಮಸ್ತಕದಲ್ಲಿ ಕಿರೀಟವನ್ನೂ ತೋಳುಗಳಲ್ಲಿ ತೋಳ್ಕಳೆಗಳನ್ನೂ 
ಕೊರಳಿನಲ್ಲಿ ಬಹುಮೂಲ್ಯ ಹಾರಗಳನ್ನೂ ಎಲ್ಲ ಅಂಗಗಳಲ್ಲಿಯೂ 
ಮಣಿಗಳ ಸುಂದರ ಆಭರಣಗಳನ್ನೂ ಧರಿಸಿ ಕಂಗೊಳಿಸುತ್ತಿರುವ, 
ಪೀತಾಂಬಧಾರಿಯೂ ವನಮಾಲಾವಿಭೂಷಿತನೂ ಆದ ಶ್ರೀಕೇಶವ 
ಸ್ವಾಮಿಯನ್ನು ಧ್ಯಾನ ಸಮಾಧಿಯಿಂದ ಹೊಂದುವೆನು. 


ಶ್ರೀಮದ್ಭಾಗವತ ಸಪ್ತಾಹ ಆಚಾರಣೆಗೆ 
ಅವಶ್ಯಕವಾದ ಕೆಲವು ಮುಖ್ಯ ವಿಧಿಗಳು : 


ಮುಹೂರ್ತ ವಿಚಾರ : ವಿದ್ವಾಂಸರಾದ ಜ್ಯೋತಿಷಿಗಳನ್ನು 
ಕರೆಸಿ, ಅವರೊಡನೆ ವಿಚಾರ ಮಾಡಿ ಸಪ್ತಾಹಕ್ಕೆ ಬೇಕಾಗುವ ಶುಭ 
ಮುಹೂರ್ತವನ್ನು ನಿಶ್ಚಯಿಸಬೇಕು. ನಕ್ಷತ್ರಗಳಲ್ಲಿ ಹಸ್ತ, ಚಿತ್ತೆ, 
ಸ್ವಾತಿ, ವಿಶಾಖೆ, ಅನುರಾಧೆ, ಪುನರ್ವಸು, ಪುಷ್ಕ, ರೇವತಿ, 
ಅಶ್ವಿನಿ, ಮಗಶಿರೆ, ಶ್ರವಣ, ಧನಿಷ್ಠೆ ಮತ್ತು ಪೂರ್ವಾಭಾದ್ರ ಇವು 
ಶ್ರೇಷ್ಯ ತಿಥಿಗಳಲ್ಲಿ ದ್ವಿತೀಯೇ, ತೃತೀಯೇ, ಪಂಚಮೀ, ಷಷ್ಯೀ, 
ದಶಮೀ, ಏಕಾದಶೀ ಮತ್ತು ದ್ವಾದಶೀ - ಇವು ಪ್ರಶಸ್ತ, ಸೋಮ, 
ಬುಧ, ಗುರು ಮತ್ತು ಶುಕ್ರ - ಇವು ಸರ್ವೋತ್ಕೃಷ್ಟವಾದ ವಾರಗಳು. 
ತಿಥಿ-ವಾರ-ನಕ್ಷತ್ರಗಳನ್ನು ವಿಚಾರ ಮಾಡುವುದರ ಜೊತೆಗೆ 
ಗುರು-ಶುಕ್ರಗ್ರಹಗಳು ಅಸ್ತ, ಬಾಲ ಅಥವಾ ವೃದ್ಧ ಸ್ಥಿತಿಯಲ್ಲಿ 
ಇವೆಯೇ ಎಂಬುದನ್ನು ಗಮನಿಸಬೇಕು. ಆ ಗ್ರಹಾಸ್ತ ಮುಂತಾ 
ದುವು ಇರಬಾರದು. ಭದ್ರಾದಿದೋಷಗಳೂ ಕಥಾರಂಭಕಾಲದಲ್ಲಿ 
ಇರಕೂಡದು. ಆ ದಿವಸ ಪೃಥ್ವಿಯು ಜಾಗೃತವಾಗಿರಬೇಕು. 
ಪ್ರವಚನ ಕರ್ತೃ ಮತ್ತು ಪ್ರಧಾನ ಶ್ರೋತೃಗಳಿಗೆ ಚಂದ್ರಬಲ ಸರಿ 
ಯಾಗಿರಬೇಕು. ಲಗ್ನದಲ್ಲಿ ಶುಭಗ್ರಹಗಳ ಯೋಗ ಅಥವಾ ದೃಷ್ಟಿ 
ಇರಬೇಕು. ಶುಭಗ್ರಹಗಳ ಸ್ಥಿತಿಯು ಕೇಂದ್ರದಲ್ಲಿ ಅಥವಾ ತ್ರಿಕೋಣ 
ದಲ್ಲಿ ಇದ್ದರೆ ಉತ್ತಮ. ಆಷಾಢ ಶ್ರಾವಣ, ಭಾದ್ರಪದ ಆಶ್ವಯುಜ, 
ಕಾರ್ತೀಕ ಮತ್ತು ಮಾರ್ಗಶಿರ-ಇವಿಷ್ಟು ಮಾಸಗಳೂ ಕಥಾರಂಭಕ್ಕೆ 
ಪ್ರಶಸ್ತ. ಹಲವು ವಿದ್ವಾಂಸರ ಅಭಿಪ್ರಾಯದಲ್ಲಿ ಚೈತ್ರ ಮತ್ತು ಪೌಷ 
ವನ್ನು ಬಿಟ್ಟು ಉಳಿದ ಎಲ್ಲ ಮಾಸಗಳೂ ಕಥಾ ಪ್ರಾರಂಭಕ್ಕೆ 
ಆಗಬಹುದು. 


ಯಾವ ಸ್ಥಾನಲ್ಲಿಕಥೆ ನಡೆಯಬೇಕು? 


ಶ್ರೀಮದ್ಭಾಗವತ ಸಪ್ತಾಹಕ್ಕೆ ಉತ್ತಮವೂ, ಪವಿತ್ರವೂ ಆದ ಸ್ಥಾನ 
ವ್ಯವಸ್ಥೆ ಅವಶ್ಯಕ. ಹೆಚ್ಚು ಜನರು ಸೌಕರ್ಯವಾಗಿ ಕುಳಿತುಕೊಳ್ಳಲು 
ಅನುಕೂಲವಾದ ಜಾಗದಲ್ಲಿ ಕಥೆಯನ್ನು ಏರ್ಪಡಿಸುವುದು 
ಉತ್ತಮ. ನದಿಯ ದಡ, ಉಪವನ, ದೇವಾಲಯ ಅಥವಾ 
ಸ್ವಗೃಹ - ಇವುಗಳೆಲ್ಲಾ ಸಪ್ತಾಹ ಕಥೆಗೆ ತಕ್ಕ ಸ್ಥಾನಗಳು. ಜಾಗವನ್ನು 
ಗುಡಿಸಿ, ಸಾರಿಸಿ ಸ್ವಚ್ಛವಾಗಿರಿಸಬೇಕು. ನೆಲವನ್ನು ಗೋಮಯ 
ಮತ್ತು ಹಳದೀಮಣ್ಣಿನಿಂದ ಸಾರಿಸಿ ಲೇಪಿಸಿರಬೇಕು ಅಥವಾ ದೃಢ 
ವಾದ ಅಂಗಳವಾಗಿದ್ದರೆ ಅದನ್ನು ಚೆನ್ನಾಗಿ ತೊಳೆಯಿಸಿ ಪವಿತ್ರವೂ 
ಸುಂದರವೂ ಆದ ಆಸನಗಳನ್ನು ಅಲ್ಲಿ ಹಾಕಬೇಕು. ಮೇಲುಗಡೆ 
ಚಪ್ಪಗಳನ್ನು ಕಟ್ಟಬೇಕು. ಆದರೆ ಚಪ್ಪರ-ಛಾವಣಿ ಮುಂತಾದ 
ಯಾವುದೇ ಅಲಂಕಾರಕ್ಕಾಗಲೀ, ಉಪಕರಣಗಳಾಗಲೀ ನೀಲಿ 
ಬಣ್ಣದ ವಸ್ತುವನ್ನು ಬಳಸಬಾರದು. ಯಜಮಾನನ ಕೈಯ್ಯ 
ಹದಿನಾರು ಹಸ್ತಗಳಷ್ಟು ಉದ್ದವಾಗಿ ಮತ್ತು ಅಷ್ಟೇ ಅಗಲವಾಗಿರು 
ವಂತೆ ಕಥಾಮಂಟಪವನ್ನು ನಿರ್ಮಿಸಬೇಕು ಅದನ್ನು ಬಾಳೆಯ ಕಂಬ 
ಗಳಿಂದ ಸಿಂಗರಿಸಬೇಕು. ಹಸಿರಾಗಿರುವ ಬಿದಿರಿನ ಕಂಬಗಳನ್ನು 
ನೆಡಬೇಕು. ಹೊಸ ತಳಿರು ತೋರಣಗಳಿಂದಲೂ, ಪುಷ್ಪಮಾಲೆ 
ಗಳಿಂದಲೂ, ಧ್ವಜಪತಾಕೆಗಳಿಂದಲೂ ಮಂಟಪವನ್ನು ಚೆನ್ನಾಗಿ 


xii 


ಅಲಂಕರಿಸಬೇಕು. ಆ ಮಂಟಪದ ನೈಖತ್ಯ ಭಾಗದಲ್ಲಿ ಕಥಾ 
ಪ್ರವಚಕಾರನಿಗೂ ಮುಖ್ಯ ಶ್ರೋತೃವಿಗೂ ಕುಳಿತುಕೊಳ್ಳುವ ಜಾಗ 
ಇರಬೇಕು. ಪ್ರವಚನಕಾರನು ಕುಳಿತುಕೊಳ್ಳಲು ಎತ್ತರವಾದ ವೇದಿಕಾ 
ಪೀಠವನ್ನು ನಿರ್ಮಿಸಿ ಅದರ ಮೇಲೆ ಶುದ್ಧವಾದ ಆಸನವನ್ನು ಇಡ 
ಬೇಕು. ಅದರ ಹಿಂದೆ ಮತ್ತು ಪಾರ್ಶ್ವಭಾಗಗಳಲ್ಲಿ ಒರುಗುಮಣೆ 
ದಿಂಬುಗಳು ಇರಬೇಕು. ಶ್ರೀಮದ್ದಾಗವತವನ್ನು ಬಿಜಯ ಮಾಡಿಸಲು 
ಸ್ವರ್ಣದಿಂದ ಅಲಂಕೃತವಾದ ಒಂದು ಸಣ್ಣ ಸಿಂಹಪೀಠ ಅಥವಾ 
ಆಧಾರಪೀಠವನ್ನು* ಇರಿಸಿ ಅದರ ಮೇಲೆ ಪವಿತ್ರವಾದ ಮಡೀ 
ಬಟ್ಟೆಯನ್ನು ಹೊದಿಸಬೇಕು. ಅದರ ಮೇಲೆ ಮುಂದೆ ಹೇಳುವ 
ವಿಧಿಗೆ ತಕ್ಕಂತೆ ಅಷ್ಟದಳ ಕಮಲವನ್ನು ಮಾಡಿಸಿ ಪೂಜೆ ಮಾಡಿ 
ಶ್ರೀಮದ್ಭಾಗವತ ಪುಸ್ತ ಪುಸ್ತಕವನ್ನು ಅದರ ಮೇಲೆ ಸ್ಥಾಪಿಸಬೇಕು. ಕಥಾ 
ಪ್ರವಚನಕಾರನು ವಿದ್ವಾ ಂಸನೂ, ಸ ಸಕಲಶಾಸ್ತ್ರಕುಶಲನೂ, ದೃಷ್ಟಾಂತ 
ಗಳನ್ನು ಕೊಟ್ಟುಶ್ರೊ ತೃಗಳಿಗೆ ವಿಷಯವನ್ನು ಮನದಟ್ಟು ಮಾಡುವ 
ಶಕ್ತಿಯುಳ್ಳವನೂ, ಹರವಿ ಸದ್ಗುಣ ಸಂಪ ಪನ್ನನೂ ಆದ 
ಬ್ರಾಹ್ಮಣನಾಗಿರಬೇಕು. ಆತನು ಸುಶೀಲನೂ, ಸತ್ಕುಲ ಪ್ರಸೂತನೂ, 
ಗಂಭೀರ ಸ್ವಭಾವದವನೂ ಮತ್ತು ಶ್ರೀಕೃಷ್ಣ ಭಕ್ತನೂ ಆಗಿರುವುದು 
ಅವಶ್ಯಕ. ಅವನಲ್ಲಿ ಅಸೂಯೆ ಪರನಿಂದೆ ಮುಂತಾದ ದುರ್ಗುಣ - 
ದುರಾಚಾರಗಳು ಕಿಂಚಿತ್ತೂ ಇರಬಾರದು. ಶ್ರೀಮದ್ಭಾಗವತದ 
ಪುಸ್ತಕವನ್ನು ರೇಷ್ಮೆ ವಸ್ತ್ರದಿಂದ ಮುಚ್ಚಿ ಛತ್ರ - ಚಾಮರಗಳೊಡನೆ 
ಪಲ್ಲಕ್ಕಿಯಲ್ಲಿ ಅಥವಾ ತನ್ನ ತಲೆಯ ಮೇಲೆ ಇರಿಸಿಕೊಂಡು ಕಥಾ 
ಮಂಟಪಕ್ಕೆ ಮೆರವಣಿಗೆಯಲ್ಲಿ ತಂದು ದಿವ್ಯಪೀಠದ ಮೇಲೆ ಸ್ಥಾಪಿಸ 
ಬೇಕು. ಆ ಪ್ರತಿಷ್ಠಾ ಸಮಯದಲ್ಲಿ ಮಂಗಳವಾದ್ಯ, ಗೀತ ಮುಂತಾ 
ದವುಗಳು ಮೊಳಗುವ ಉತ್ಸವ ಆಗಬೇಕು. ಕೆಲಸಕ್ಕೆ ಬಾರದಿರುವ 


ಪದಾರ್ಥ ಯಾವುದೂ ಕಥಾ ಮಂಟಪದಲ್ಲಿರಬಾರದು. ಅಲ್ಲಲ್ಲಿ 


ಗೋಡೆಗಳಲ್ಲಿ ಆ ಭಗವಂತನನ್ನೂ ಅವನ ಲೀಲೆಗಳನ್ನೂ ಸ್ಥರಣೆಗೆ 
ತರುವ ಚಿತ್ರಗಳನ್ನು ಹಾಕಬೇಕು. ಪ್ರವಚನಕಾರನು ಉತ್ತರಾಭಿ 
ಮುಖನಾಗಿದ್ದರೆ. ಮುಖ್ಯ ಶ್ರೋತೃವು ಪೂರ್ವಾಭಿಮುಖನಾಗಿರ 
ಬೇಕು. ಅವನು ಪೂರ್ವಾಭಿಮುಖನಾಗಿದ್ದರೆ ಶ್ರೋತ್ಸವು ಉತ್ತರಾಭಿ 
ಮುಖನಾಗಿರಬೇಕು. 

ಸಪ್ತಾಹ ಕಥೆಯು ಒಂದು ದೊಡ್ಡ ಯಜ್ಞ ಅದು ಚೆನ್ನಾಗಿ 
ನೆರವೇರುವಂತೆ ಮಾಡಲು ಬಂಧು-ಮಿತ್ರರೂ ಮತ್ತು ಇತರೇ 


ಜನರೂ ಸಹಾಯ ಮಾಡಬೇಕು. ಹಣಕಾಸು - ಸಂಪತ್ತಿನ ವ್ಯವಸ್ಥೆ 


ಯನ್ನು ಮೊದಲಿನಿಂದಲೇ ಮಾಡಿರಬೇಕು. ಕಥಾಶ್ರವಣಕ್ಕೆ ಏಳೆಂಟು 
ದಿನ ಮೊದಲಿನಿಂದಲೇ ದೂರದ ಜಾಗಗಳಿಗೆ ಸಮಾಚಾರ ಕಳುಹಿಸಿ 


ಅವರು ತಾವಾಗಿಯೇ ಅಲ್ಲಿಗೆ ಆಗಮಿಸಿ ಕಥಾಶ್ರವಣದ ಲಾಭವನ್ನು 
ಪಡೆಯಬೇಕೆಂದು ಪ್ರಾರ್ಥಿಸಬೇಕು. ಹೆಚ್ಚು ಸಮಯ ಅಲ್ಲಿ 


ಬಂದಿರಲು ಸಾಧ್ಯವಾಗದಿದ್ದರೆ ಒಂದು ದಿವಸವಾದರೂ ದಯ 
ಮಾಡಿಸಿ ಕಥಾಶ್ರವಣಮಾಡಬೇಕೆಂದು ಅರಿಕೆ ಮಾಡಬೇಕು. ದೂರ 
ದಿಂದ ಬಂದ ಅತಿಥಿಗಳಿಗೆ ಇಳಿದುಕೊಳ್ಳುವುದಕ್ಕೂ ಮತ್ತು 
ಭೋಜನಾದಿಗಳಿಗೂ ವ್ಯವಸ್ಥೆ ಮಾಡಬೇಕು. ಪ್ರವಚನಕಾರನು 


ವ್ರತಕ್ಕೆಗೊಳ್ಳುವುದಕ್ಕೆ ಒಂದು ದಿನ ಮೊದಲೇ ಕ್ಷೌರ ಮಾಡಿಸಿ 
ಕೊಂಡಿರಬೇಕು ; ಒಂದು ದಿನ ಮೊದಲೇ ದೇವಶಾಸ್ಥಾಪನೆ, ಪೂಜೆ 
ಇತ್ಯಾದಿಗಳನ್ನು ಮಾಡಿರುವುದು ಉತ್ತಮ, ಪ್ರತಿದಿನವೂ 
ಸೂರ್ಯೋದಯಕ್ಕೆ ಮೊದಲೇ ಸ್ನಾನಾದಿಗಳನ್ನು ಮಾಡಿ ಸಂಧ್ಯಾ 
ವಂದನೆಗಳನ್ನು ಸಂಕ್ಷೇಪವಾಗಿ ಆಚರಿಸಿ, ಕಥಾವಾಚನಕ್ಕೆ ಯಾವ 
ವಿಫವೂ ಬರದಿರಲೆಂದು ಪ್ರತಿದಿನವೂ ಶ್ರೀಗಣಪತಿಯ ಪೂಜೆ 
ಯನ್ನು ಮಾಡಬೇಕು. 

ಸಪ್ತಾಹದ ಮೊದಲನೆಯ ದಿವಸ ಯಜಮಾನನು ಸ್ನಾನ 
ಮುಂತಾದವುಗಳಿಂದ ಶುದ್ಧನಾಗಿ ನಿತ್ಯಕರ್ಮಗಳನ್ನು ಮುಗಿಸಿ 
ಅಭ್ಯುದಯ ಶ್ರಾದ್ಧವನ್ನು ಮಾಡಬೇಕು. ಆ ಅಭ್ರು )ದಯಶ್ರಾ ದ್ವವನ್ನು 
ಇದಕ್ಕಿಂತ ಮೊದಲೂ ಮಾಡಿರಬುಹುದು. ಯಜ್ಞದಲ್ಲಿ ಇಪ್ಪತ್ತೊಂದು 
ದಿವಸ ಮೊದಲು ಅಭ್ಯುದಯ ಶ್ರಾದ್ಧ ಮಾಡಬಹುದೆಂಬ 
ವಿಧಿಯಿದೆ. ಇದೂ ಪ್ರವಚನ ಮಹಾಯಜ್ಞವೇ ತಾನೇ ! ಅನಂತರ 
ಶ್ರೀ ಗಣಪತಿ, ಬ್ರಹ್ಮದೇವರು, ಮುಂತಾದ ದೇವತೆಗಳೊಡನೆ 
ನವಗ್ರಹಗಳನ್ನೂ ಹದಿನಾರುಮಂದಿ ಮಾತೃಕೆಯನ್ನೂ ಅಶ್ವತ್ನಾಮ, 
ಬಲಿ, ವ್ಯಾಸ, ಹನುಮಂತ, ವಿಭೀಷಣ, ಕೃಪ, ಪರಶು ರಾಮರೆಂಬ 
ಏಳು ಮಂದಿ ಚಿರಂಜೀವಿಗಳನ್ನೂ ಹಾಗೆಯೇ ಕಲಶ ಗಳನ್ನು ಪ್ರತಿಷ್ಠೆ 
ಮಾಡಬೇಕು. ಒಂದು ವೇದಿಕಾಪೀಠದ ಮೇಲೆ ಸರ್ವತೋ 
ಭದ್ರಮಂಡಲವನ್ನು ರಚಿಸಿ ಅದರ: ಮಧ್ಯದಲ್ಲಿ ಲಕ್ಷ್ಮೀ- 
ನಾರಾಯಣರ ಪೂರ್ಣಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಬೇಕು. 
ಕಲಶಕ್ಕೆ ಪಕ್ಕದಲ್ಲಿಯೇ ಸಾಲಿಗ್ರಾಮ ರೂಪಿಯಾದ ಭಗವಂತನು 
ಸಿಂಹಾಸನದ ಮೇಲೆ ಬೆಳಗುತ್ತಿರಬೇಕು. ಸರ್ವತೋಭದ್ರ ಮಂಡಲ 
ದಲ್ಲಿರುವ ಎಲ್ಲ ದೇವತೆಗಳನ್ನೂ ಪೂಜಿಸಿದ ನಂತರ ಭಗವಂತರಾದ 
ನರ-ನಾರಾಯಣರನ್ನೂ ಗುರು, ವಾಯು, ಸರಸ್ವತೀ, ಆದಿಶೇಷ, 
ಸನಕಾದಿ ಕುಮಾರರು, ಸಾಂಖ್ಯಾಯನರು, ಪರಾಶರರು, ಬೃಹಸ್ಪತಿ 
ಗಳು, ಮೈತ್ರೇಯರು ಮತ್ತು ಉದ್ಧವ - ಇವರನ್ನೂ ಆವಾಹಿಸಿ ಪ್ರತಿಷ್ಠೆ 
ಮಾಡಿ ಅವರೆಲ್ಲರನ್ನೂ ಪೂಜೆ ಮಾಡಬೇಕು. ಅನಂತರ ತ್ರಯ್ಯಾ 
ರುಣಿಯೇ ಮುಂತಾದ ಆರು ಮಂದಿ ಪೌರಾಣಿಕರನ್ನೂ ಸ್ಥಾಪಿಸಿ 
ಪೂಜಿಸಿ, ಪ್ರತ್ಯೇಕವಾದ ಪೀಠದ ಮೇಲೆ ಸುಂದರವಾದ ವಸ್ಥವನ್ನು 
ಹೊದಿಸಿ ಶ್ರೀನಾರದ ಮಹರ್ಷಿಗಳನ್ನು ಪ್ರತಿಷ್ಠೆ ಮಾಡಿ ಪೂಜಿಸ 
ಬೇಕು. ಅನಂತರ ಆಧಾರಪೀಠ ಮತ್ತು ವ್ಯಾಸರು (ಪ್ರವಚನ 
ಮಾಡುವ ಆಚಾರ್ಯರು) ಇವರಿಗೂ ಸಾಧ್ಯವಾದಷ್ಟು ಉಪಚಾರ 
ಗಳನ್ನು ಸಮರ್ಪಿಸಿ ಅವರನ್ನು ಆರಾಧಿಸಬೇಕು. ಕಥೆಯು ನಿರ್ವಿಘ್ನ 
ವಾಗಿ ಪೂರ್ಣವಾಗುವುದಕ್ಕಾಗಿ ಶ್ರೀಗಣಪತಿ ಮಂತ್ರ, ದ್ವಾದಶಾಕ್ಷರ 
ಮಂತ್ರ ಮತ್ತು ಗಾಯತ್ರೀ ಮಂತ್ರಗಳನ್ನು ಜಪಿಸುವುದಕ್ಕೂ ಶ್ರೀವಿಷ್ಣು 
ಸಹಸ್ರನಾಮ ಮತ್ತು ಭಗವದ್ಗೀತೆಗಳನ್ನು ಪಾರಾಯಣ ಮಾಡು 
ವುದಕ್ಕೂ ಯಥಾಶಕ್ಕಿಯಾಗಿ, ಏಳು, ಐದು ಅಥವಾ ಮೂರು 
ಮಂದಿ ಬ್ರಾಹ್ಮಣರನ್ನು ವರಣಮಾಡಬೇಕು. ಬೇರೊಬ್ಬ ಬ್ರಾಹ್ಮಣನ 
ಮೂಲಕ ಪ್ರತ್ಯೇಕವಾಗಿ ಶ್ರೀಮದ್ಭಾಗವತವನ್ನು ಪಾರಾಯಣ 
ಮಾಡಿಸಬೇಕು. ದೇವತೆಗಳ ಸ್ಥಾಪ ಪನೆ ಮತ್ತು ಪೂಜೆಗಳನ್ನು ಮೊದಲು 


* ಈ ಪೀಠದಲ್ಲಿ ಮೂರು ತೊಲ ಚಿನ್ನದ ಹೊದಿಕೆ ಇರಬೇಕು. ಅಷ್ಟು ಸಾಧ್ಯವಾಗದಿದ್ದರೆ ತನ್ನ ಶಕ್ತಿಗೆ ಅನುಗುಣವಾಗಿ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು 
ಚಿನ್ನವನ್ನು ಸೇರಿಸಿಯೇ ಈ ಸಿಂಹಾಸವನ್ನು ಮಾಡಿಸಬೇಕು. ಆದರೆ ಶಕ್ತಿ ಇರುವವರು ಜಿಪುಣತನದಿಂದ ಚಿನ್ನದಪ್ರಮಾಣವನ್ನು ಕಡಿಮೆ ಮಾಡಬಾರದು. 


xiii 
EL 
ಸ್ವಸ್ತಿವಾಚಕ ಪೂರ್ವಕವಾಗಿ ಕೈಯಲ್ಲಿ ಪವಿತ್ರ, ಅಕ್ಷತೆ, ಪುಷ್ಪ ತೀರ್ಥ | ಮಾಡಬೇಕು. ಸಪ್ತ ಚಿರಂಜೀವಿಗಳಿಗೆ ಮತ್ತು ಸನತ್ತುಮಾರರೇ 
ಮತ್ತು ದ್ರವ್ಯಗಳನ್ನು ಇಟ್ಟುಕೂಂಡು ಮಹಾ ಸಂಕಲ್ಪಮಾಡಬೇಕು. ಮುಂತಾದವರಿಗೆ ನಾಮ ಮಂತ್ರಗಳಿಂದ ಪೂಜೆ ಮಾಡುವುದು. 

"ಓಂ ತತ್ತತ್‌, ಅದ್ಯ ಶ್ರೀಮಹಾಭಾಗವತೋ ವಿಷ್ಣೋ ಕಥಾಮಂಟಪದಲ್ಲಿ ನಾಲ್ಕು ದಿಕ್ಕುಗಳಲ್ಲಿಯೂ ಅಥವಾ ಕೋಣ 
ರಾಜ್ಞಯ ಪ್ರವತಮಾನಸ್ಯ... ಸಂವತ್ತರೇ... ಆಯನೇ.... | ಗಳಲ್ಲಿಯೂ ಒಂದೊಂದು ಕಲಶವನ್ನೂ ಮತ್ತು ಮಧ್ಯದಲ್ಲಿ ಒಂದು 
ಖುತೌ.... ಮಾಸೇ.... ಪಕ್ಷೇ... ಮುಹೂರ್ತೆ.... ಕರುಣಾದಿ ಕಲಶವನ್ನೂ - ಹೀಗೆ ಒಟ್ಟು ಐದು ಕಲಶಗಳನ್ನು ಸ್ತಾಪಿಸಬೇಕು. 
ಯುಕ್ತಾಯಾಂ.... ವಾಸರಯುಕ್ತಾಯಾಂ.... ನಕ್ಚತ್ರಯುಕ್ತಾಯಾಂ... ನಾಲ್ಕು ಕಡೆಗಳಲ್ಲಿರುವ ಕಲಶಗಳಲ್ಲಿ ಪೂರ್ವಕಲಶದಲ್ಲಿ ಖಯಗ್ವೇದ 
ಶುಭತಿಥೌ ಶುಭನಕೃತ್ರ - ಶುಭಯೋಗ - ಶುಭಕರಣ ಏವಂ ವನ್ನೂ ದಕ್ಷಿಣ ಕಲಶದಲ್ಲಿ ಯಜುರ್ವೇದವನ್ನೂ ಪಶ್ಚಿಮಕಲಶದಲ್ಲಿ 
ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಕಾಂ.... ಶುಭತಿಥ್‌.... ಸಾಮವೇದವನ್ನೂ ಉತ್ತರ ಕಲಶದಲ್ಲಿಅಥರ್ವ ವೇದವನ್ನೂ ಪ್ರತಿಷ್ಠೆ 
ಗೋತ್ರ... ಪ್ರವರ:... ಶರ್ಮಾ/ವರ್ಮಾ/ಗುಪ: ಅಹಂ | ಮಾಡಿ ಪೂಜಿಸಬೇಕು. ಕೆಲವರು ಮಧ್ಯದಲ್ಲಿ ಸರ್ವತೋಭದ್ರ 
ಪೂರ್ವಾತೀತಾತ್ಮನೇಕಜನ್ಮಸಂಚಿತಾಖಿಲದುಷ್ಯತಿನಿವ್ದತ್ತಿ ಪುರಸ್ಪರೈಹಿ | ಮಂಡಲದ ಮಧ್ಯಭಾಗದಲ್ಲಿ ಒಂದೇ ತಾಮ್ರಕಲಶ ವನ್ನು ಪ್ರತಿಷ್ಠೆ 
ಕಾಧ್ಯಾತ್ಮಿಕಾದಿವಿವಿಧತಾಪಪಾಪಾಪನೋದನಾರ್ಥಂ, ದಶಾಶ್ವ | ಮಾಡಿ ಪೂಜಿಸಬೇಕೆಂದು ಹೇಳುತ್ತಾರೆ ಇದೇ ಕಲಶದ ಮೇಲೆ 
ಮೇಧಯಜ್ಞಜನ್ಯಸಮ್ಯಗಿಷ್ಟ ರಾಜಸೂಯಯಜ್ಞ ಸಹಸ್ರ ಪುಣ್ಯ | ಭಗವಂತನಾದ ಲಕ್ಷ್ಮೀನಾರಾಯಣ ಸ್ವಾಮಿಯ ಚಿನ್ನದ ಪ್ರತಿಮೆ 
ಸಮಪುಣ್ಯಚಂದ್ರಸೂರ್ಯಗ್ರಹಣಕಾಲಿಕ ಬಹು ಬ್ರಾಹ್ಮಣಸಂಪ್ರ ಯನ್ನು ಸ್ಥಾಪನೆ ಮಾಡಿ ಷೋಡಶೋಪಚಾರ ವಿಧಿಯಿಂದ ಅದನ್ನು 
ದಾನಸರ್ವಸಸ್ಯಪೂರ್ಣಸರ್ವರತ್ನೋಪ ಶೋಭಿತಮಹೀದಾನ- | ಪೂಜಿಸಬೇಕು. ಪೂಜೆಯ ಕ್ರಮವು ಹೀಗಿರಬೇಕು : 
ಪುಣ್ಯಪ್ರಾಪ್ತಯೇ ಶ್ರೀಗೋವಿಂದ ಚರಣಾರವಿಂದಯುಗಲೇ ಮೊದಲು ರಕ್ಷಾದೀಪವನ್ನು ಹತ್ತಿಸಬೇಕು. ಒಂದು ಪಾತ್ರೆಯಲ್ಲಿ 
ನಿರಂತರಮುತ್ತರೋತ್ತರಮೇಧಮಾನನಿಸ್ಸೀಮ _ ಪ್ರೇಮೋ- | ತುಪ್ಪವನ್ನುತುಂಬಿ ಹತ್ತಿಯ ಹೂಬತ್ತಿಗಳನ್ನು ಹತ್ತಿಸಿ ಅದನ್ನುಸುರಕ್ಷಿತ 
ಪಲಬ್ಧಯೇ, ತದೀಯಪರಮಾನಂದಮಯ ಗೋಲೋಕ | ವಾದ ಜಾಗದಲ್ಲಿ ಅಕ್ಚತೆಯ ಮೇಲೆ ಸ್ಥಾಪಿಸಬೇಕು. ಗಾಳಿ ಮುಂತಾ 
ಧಾಮ್ನಿ ನಿತ್ಯನಿವಾಸ ಪೂರ್ವಕತತ್ತರಿ ಚರ್ಯಾ ರಸಾಸ್ಟಾದನ | ದವುಗಳ ಹೊಡೆತದಿಂದ ಅದು ನಂದಿ ಹೋಗದಂತೆ ಎಚ್ಚರಿಕೆ 
ಸೌಭಾಗ್ಯಸಿದ್ಧಯೇ ಚ ಅಮುಕ ಗೋತ್ರಾಮುಕ ಪ್ರವರಾಮುಕ | ಯಿಂದ ಏರ್ಪಡಿಸಬೇಕು. ಅನಂತರ ಸ್ವಸ್ತಿವಾಚನ ಪೂರ್ವಕವಾಗಿ 
ಬ್ರಾಹ್ಮಣವದನಾರವಿಂದಾತ್‌ ಶ್ರೀಕೃಷ್ಣವಾಜ್ಣಯಮೂರ್ತಿ | ಮಂಗಲಪಾಠವನ್ನು ಸರ್ವದೇವ ನಮಸ್ಕಾರಗಳನ್ನೂ ಮಾಡಿ ಹಿಂದೆ 
ಭೂತಂ ಶ್ರೀಮದ್ಜಾಗವತಮಷ್ಟಾದಶಪುರಾಣ ಪ್ರಕೃತಿಭೂತ ಅನೇಕ | ಹೇಳಿರುವ ಮಹಾ ಸಂಕಲ್ಪವನ್ನು ಪಠಿಸಬೇಕು. ಅನಂತರ ಒಂದು 
ಶ್ರೋತ್ಸ ಶ್ರವಣ ಪೂರ್ವಕ ಅಮುಕದಿನಾದಾರಭ್ಯಾಮುಕ | ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿ ಅದರಲ್ಲಿ ಶ್ರೀ ಗಣಪತಿಯನ್ನು 
ದಿನಪರ್ಯಂತಂ ಸಪ್ತಾಹ ಯಜ್ಞರೂಪತಯಾ ಶ್ರೋಷ್ಯಾಮಿ* | ಆವಾಹನೆ ಮಾಡಬೇಕು : "ಓಂ ಭೂರ್ಭುವಸ್ಸ್ಟಃ, ಗಣಪತೇ 
ಪ್ರಾಪ್ತ್ಯಮಾನೇ ಅಸ್ಮಿನ್‌ ಸಪ್ತಾಹ ಯಜ್ಞೇವಿಫ್ನ ಪೂಗನಿವಾರಣ | ಇಹಾಗಚ್ಛ ಇಹ ತಿಷ್ಠ ಮಮ ಪೂಜಾಂ ಗೃಹಾಣ' ಎಂದು 
ಪೂರ್ವಕಂ ಯಜ್ಗರಕ್ಷಾ ಕರಣಾರ್ಥಂ ಗಣಪತಿ ಬ್ರಹ್ಮಾದಿ- | ಆವಾಹನೆ ಮಾಡಿ "ಗಣಾನಾಂ ತ್ವಾ ಗಣಪತಿಗ್‌ಂ ಹವಾಮಹೇ' 
ಸಹಿತನವಗ್ರಹಷೋಡಶಮಾತ್ಫಕಾ ಸಪ್ತಚಿರಂಜೀವಿ | ಇತ್ಯಾದಿ ಮಂತ್ರಗಳನ್ನು ಪಠಿಸಬೇಕು. ಅನಂತರ ""ಗಜಾನನಂ 
ಪುರುಷಸರ್ವತೋಭದ್ರಮಂಡಲಸ್ಥದೇವಕಲಶಾದ್ಯರ್ಚನಪುರಸ್ತರಂ ಭೂತಗಣಾಧಿ ಸೇವಿತಂ ಕಪಿತ್ವ ಜಂಬೂಪಲಸಾರಭಕ್ಷಿತಮ್‌॥'' 
ಶ್ರೀಲಕ್ಷ್ಮೀನಾರಾಯಣ ಪ್ರತಿಮಾ-ಸಾಲಗ್ರಾಮ-ನರ | ಇತ್ಯಾದಿ ಶ್ಲೋಕಗಳನ್ನು ಪಠಿಸುತ್ತಾ ಅವುಗಳಲ್ಲಿರುವಂತೆ ಧ್ಯಾನ 
ನಾರಾಯಣ-ಗುರು-ವಾಯು-ಸರಸ್ವತೀ-ಶೇಷ-ಸನತ್ಕುಮಾರ- | ಮಾಡಬೇಕು. "ಓಂ ಮನೋ ಜೂತಿಃ' ಇತ್ಯಾದಿ ಮಂತ್ರಗಳಿಂದ 
ಸಂಖ್ಯಾಯನ-ಪರಾಶರ-ಬೃಹಸ್ಥತಿ-ಮೈತ್ರೇಯೋದ್ಧವ-ತ್ರಯ್ಯಾರುಣಿ- ವಿಧವಿಧವಾದ ಉಪಚಾರಗಳಿಗೆ ಸಂಬಂಧಿಸಿದ ಶ್ಲೋಕಗಳನ್ನು ಪಠಿ 
ಕಶ್ಯಪ - ರಾಮಶಿಷ್ಯಾಕೃತವ್ರಣ - ವೈಶಂಪಾಯನ - ಹಾರೀತ - | ಸುತ್ತಾ ಗಣಪತಿಗೆ ಕ್ರಮವಾಗಿ ಅರ್ಫ್ಯ, ಪಾದ್ಯ ಆಚಮನೀಯ, 
ನಾರದಪೂಜನಂ ಆಧಾರಪೀಠಪುಸ್ತಕವ್ಯಾಸಪೂಜಾಂ ಚ | ಸ್ಥಾನೀಯ, ಪುನರಾಚಮನೀಯ, ಪಂಚಾಮೃತಸ್ನಾನ, ಶುದೋದಕ 


$ 
ಯಥಾಲಬ್ದೋಪಚಾರೈ: ಕರಿಷ್ಠೆ'' ಸ್ನಾನ, ವಸ್ತ್ರ ರಕ್ಷಾಸೂತ್ರ, ಯಜ್ಞೋಪವೀತ, ಗಂಧ, ಶ್ರೀಚೂರ್ಣ 
ಹೀಗೆ ಸಂಕಲ್ಪ ಮಾಡಿದ ನಂತರ ಹಿಂದೆ ಹೇಳಿದ ದೇವತೆಗಳನ್ನು 


(ಅರಸಿನ), ಕುಂಕುಮ, ಗಂಧೋದಕ, ಅಕ್ಷತೆ, ಪುಷ್ಪ, ಮಾಲ್ಯ, 
ಚಿತ್ರಪಟದಲ್ಲಿ ವಿಗ್ರಹದಲ್ಲಿ ಅಥವಾ ಆಕ್ಕತೆಗಳಲ್ಲಿ ಆವಾಹಿಸಿ, ದೂರ್ವಾದಳ, ಭೂಷಣ, ಗಂಧಲೇಪನ, ಧೂಪ, ದೀಪ ನೈವೇದ್ಯ 
ಸ್ಥಾಪಿಸಿ, ವೈದಿಕ ಪೂಜಾಪದ್ಧತಿಯಂತೆ ಪ್ರತಿಯೊಬ್ಬರಿಗೂ ಪೂಜೆ ಮತ್ತು ಫಲಗಳನ್ನು ಸಮರ್ಪಿಸಬೇಕು. ಗಂಗೋದಕದಿಂದ ಆಚಮನ 
* ಸಂತಾನದ ಇಚ್ಛೆಯಿಂದ ಪ್ರಯೋಗ ಮಾಡುವ ಮನಸಿದ್ದರೆ ಸಂಕಲ್ಪದಲ್ಲಿ ಹೀಗೆ ಯೋಜನೆ ಮಾಡಿಕೊಳ್ಳಬೇಕು : “"ಅತೀತಾನಂತಜನ್ಮಸಂಪಾದಿತ 

ದುಷ್ಕೃತಪರಿಪಾಕವಶಪ್ರಾಪ್ತಜನ್ನಾಜಕ್ರೂರಗ್ರಹ ಸೂಚಿತ ಪತ್ನೀ ವಂಧ್ಯಾತ್ವ ಮೃತವತ್ತಾತ್ತ ಕಾಕವಂಧ್ಯಾತ್ವ ಸ್ರವದ್ಗರ್ಭತ್ವಾದಿ ರೂಪ ಸಂತತಿ ಪ್ರತಿಬಂಧಕ 
ದೋಪನಿವೃತ್ತಯೇ ಸದ್ಗುಣಸಂಪನ್ನಚಿರಂಜೀವಿ ಸ್ಪನ್ತ ಸುಂದರ ಸುಪುತ್ರಪ್ತಾಪ್ತಯೇ ಚ...” 

ಯಾವನಾದರೂ ಗತಿಸಿದ ವ್ಯಕ್ತಿಯ ಸದ್ಧತಿಗಾಗಿ ಶ್ರೀಮದ್ಭಾಗವತ ಸಪ್ತಾಹ ಮಾಡುವ ಉದ್ದೇಶವಿದ್ದರೆ ಸಂಕಲ್ಪದಲ್ಲಿ ಹೀಗೆ ಯೋಜನೆ ಮಾಡಬೆಕು : 
""ಸ್ವ್ರೀಯಾನಂತದುಪೃತಪರಿಪಾಕವಶಾತ್‌ ನಾನಾವಿಧ ದುಖುಕ್ಸೇತ್ರ ಯೋನಿನಾಂ ಪಿತೃಣಾಂ ಅಮುಕಾಮುಕಶರ್ಮಣಾಂ... ಯೋನೇಃ ಪಿತುಃ 
ಅಮುಕಶರ್ಮಣಃ ಅನ್ಯಸ್ಥ ವಾ ಕಸ್ಯಚಿತ್‌, ಪ್ರೇತತ್ವ ನಿವೃತ್ತಿ ಪೂರ್ವಕಂ ಉತ್ತಮವೈಕುಂಠಧಾಮೋಪಲಬ್ಧಯೇ'' ಹೀಗೆ ಅವಶ್ಯಕತಾನುಸಾರ ಬೇರೆ - 
ಬೇರ ಉದ್ದೇಶಕ್ಕೆ ತಕ್ಕಂತೆ ಬೇರೆ ಬೇರೆ ಯೋಜನೆಗಳನ್ನು ಸೇರಿಸಿಕೊಳ್ಳಬೇಕು. 


xiv 


ಮಾಡಿಸಿ ಮುಖ ಶುದ್ದಿಗಾಗಿ ಅಡಕೆ, ಲವಂಗ, ಏಲಕ್ಕಿ, ಪಚ್ಚಕರ್ಪೂರ ಸ್ವಾಹಾಯ್ಕೆ ನಮಃ । ಓಂ ಮಾತೃಭ್ಯೋ ನಮಃ । ಲೋಕ ಮಾತೃಭ್ಯೋ 


ಸಹಿತವಾದ ತಾಂಬೂಲ-ಇವುಗಳನ್ನು ಸಮರ್ಪಿಸಬೇಕು. ಕೊನೆಗೆ 
ದಕ್ಷಿಣಾದ್ರವ್ಯ ಮತ್ತು ವಿಶೇಷಾರ್ಫ್ಯಗಳನ್ನೂ ಪ್ರದಕ್ಷಿಣ-ನಮಸ್ಕಾರ 
ಗಳನ್ನೂ ನಿವೇದಿಸಿ ಹೀಗೆ ಪ್ರಾರ್ಥಿಸಬೇಕು : (ಫಲಹಸ್ತವಾಗಿ) 
"ಓಂ ಲಂಬೋದರಂ ಪರಮಸುಂದರಮೇಕದಂತಂ 
ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಮ್‌ । 
ಉದ್ಯದ್ದಿವಾಕರಕರೋಜ್ಜ ಖಿಕಾಯಕಾಂತಂ 
ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ ॥ 
ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ 
ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ । 
ವಿದ್ಯಾಪ್ರದೇತಘಹರೇತಿ ಚ ಯೇ ಸ್ತುವಂತಿ 
ತೇಭ್ಯೋ ಗಣೇಶ ವರದೋ ಭವ ನಿತ್ಯಮೇವ ॥ 
“ಅನಯಾ ಪೂಜಯಾ ಶ್ರೀಗಣಪತಿಃ ಪ್ರಿಯತಾಂ ನ 
ಮಮ'' ಎಂದು ಹೇಳಿ ಶ್ರೀಗಣಪತಿಗೆ ಪುಷ್ಪಾಂಜಲಿಯನ್ನು 
ಸಮರ್ಪಿಸಬೇಕು. 
ಇದಾದನಂತರ ಬ್ರಹ್ಮಾದಿ ಸಹಿತ ನವಗ್ರಹಗಳನ್ನೂ ಆವಾಹನೆ 
ಮಾಡಿ ಪೂಜಿಸಬೇಕು. ಆವಾಹನ ವಾಕ್ಯ ೬ ""ಓಂ ಭೂರ್ಭುವಸ್ತ 
ಭೋ: ಬ್ರಹ್ಮ ವಿಷ್ಣು ಶಿವ ಸಹಿತ ಸೂರ್ಯಾದಿ ನವಗ್ರಹಾಃ ಇಹಾ 
ಗಚ್ಛತ । ಇಹ ತಿಷ್ಠ ಮಮ ಪೂಜಾಂ ಗೃಹ್ಲೀತ /'' ವೈದಿಕ 
ಮಂತ್ರಗಳಿಂದಲೂ ಇವರ ಆವಾಹನೆ ಮಾಡಬಹುದು. ಮತ್ತೆ 
ಹಿಂದಿನಂತೆ ಉಪಚಾರ ಮಂತ್ರಗಳಿಂದ ಅಥವಾ ""ಓಂ ಬ್ರಹ್ಮಣೇ 
ನಮಃ । ಓಂ ವಿಷ್ಣವೇ ನಮಃ | ಓಂ ಶಿವಾಯ ನಮಃ । 
ಓಂ ಸೂರ್ಯಾಯ ನಮಃ । ಓಂ ಚಂದ್ರಮಸೇ ನಮಃ । ಓಂ 
ಭೌಮಾಯ ನಮಃ | ಓಂ ಬುಧಾಯ ನಮಃ । ಓಂ ಬೃಹಸ್ಪತಯೇ 
ನಮಃ । ಓಂ ಭಾರ್ಗವಾಯ ನಮಃ । ಓಂ ಶನೈಶ್ಚರಾಯ ನಮಃ । 
ಓಂ ರಾಹವೇ ನಮಃ | ಓಂ ಕೇತವೇ ನಮಃ ॥'' ಎಂಬ ನಾಮ 
ಮಂತ್ರಗಳಿಂದ ಅವರಿಗೆ ಅರ್ಫ್ಯ, ಪಾದ್ಯ, ಮುಂತಾದ ಉಪಚಾರ 
ಗಳನ್ನು ಸಮರ್ಪಿಸಿ, ಈ ಕೆಳಗಿನ ಪ್ರಾರ್ಥನೆಯನ್ನು ಸಲ್ಲಿಸಬೇಕು : 
ಓಂ ಬ್ರಹ್ಮಾ ಮುರಾರಿಸ್ಪಿಫುರಾಂತಕಾರೀ 
ಭಾನುಃ ಶಶೀ ಭೂಮಿಸುತೋ ಬುಧಶ್ಚ | 
ಗುರುಶ್ಚ ಶುಕ್ರ: ಶನಿರಾಹುಕೇತವಃ 
ಸರ್ವೇ ಗ್ರಹಾಃ ಶಾಂತಿಕರಾ ಭವಂತು ॥ 
“ಅನಯಾ ಪೂಜಯಾ ಬ್ರಹ್ಮವಿಷ್ಣುಶಿವಸಹಿತ 
ಸೂರ್ಯಾದಿನವಗ್ರಹಾಃ ಪ್ರೀಯಂತಾಮ್‌ ನ ಮಮ'' ಎಂದು 
ಹೇಳಿ ಪುಷ್ಪಾಂಜಲಿಯನ್ನು ಸಮರ್ಪಿಸಬೇಕು. 
ಅನಂತರ 
“ಓಂ ಭೂರ್ಭುವಸ್ವಃ ಭೋಃ ಗೌರ್ಯಾದಿ ಷೋಡಶ 
ಮಾತರಃ ಇಹಾಗಚ್ಛತ 1 ಮಮ ಪೂಜಾಂ ಗೃಹ್ಲೀತ /' ಎಂದು 
ಆವಾಹನೆ. 
ಓಂ ಗೌರ್ಯೈ ನಮಃ । ಓಂ ಪದ್ಮಾಯೈ ನಮಃ । ಓಂ ಶಚ್ಯೈ 
ನಮಃ | ಓಂ ಮೇಧಾಯ್ಕೆ ನಮಃ | ಓಂ ಸಾವಿತ್ಸೈ ನಮಃ । 
ಓಂ ವಿಜಯಾಯ್ಕೆ ನಮಃ । ಓಂ ಜಯಾಯ್ಕೆ ನಮಃ । 
ಓಂ ದೇವಸೇನಾಯ್ಕೆ ನಮಃ । ಓಂ ಸ್ಪ್ವಧಾಯ್ಕೆ ನಮಃ ಓಂ 


ನಮಃ | ಓಂ ಹೃಷ್ಟ್ಯೈ ನಮಃ | ಓಂ ಪುಷ್ಪ್ಯೈ ನಮಃ । 
ಓಂ ತುಪ್ಪೆ $0 ಸಮಃ | ಓಂ ಆತ್ಮಕುಲದೇವತಾಯ್ಕೆ ನಮಃ । 


(ಎಂಬ ನಾಮಮಂತ್ರಗಳಿಂದ ಪಾದ್ಯಾದಿ ಉಪಚಾರಗಳು.) 
ಪ್ರಾರ್ಥನಾ ಶ್ಲೋಕ: (ಫಲಹಸ್ತನಾಗಿ) 


ಗೌರೀ ಪದ್ಮಾ ಶಚೀ ಮೇಧಾ ಸಾವಿತ್ರೀ ವಿಜಯಾ ಜಯಾ । 
ದೇವಸೇನಾ ಸ್ವಧಾ ಸ್ವಾಹಾ ಮಾತರೋ ಲೋಕಮಾತರ: ॥ 
ಪುಷ್ಟಿಸಥಾ ತುಪ್ಪಿರಾತ್ಮನಃ ಕುಲದೇವತಾ 1 
ಇತ್ಯೇತಾ ಮಾತರಸ್ಪರ್ವಾ ವೃದ್ಧಿಂ ಕುರ್ವಂತು ಮೇ ಸದಾ ॥ 

"ಅನಯಾ ಪೂಜಯಾ ಗೌರ್ಯಾದಿಷೋಡಶಮಾತರಃ 
ಪ್ರಿಯಂತಾಮ್‌ ನ ಮಮ' ಎಂದು ಪುಷ್ಪಾಂಜಲಿಯನ್ನು 
ಸಮರ್ಪಿಸಬೇಕು. 

ಇದಾದ ಮೇಲೆ ಸಪ್ತ ಚಿರಂಜೀವಿಗಳ ಆವಾಹನೆ, ಪೂಜೆ ಮತ್ತು 
ಅವರಿಗೆ ಪುಷ್ಪಾಂಜಲಿ. 

ಆವಾಹನಾವಾಕ್ಯ :- "ಓಂ ಭೂರ್ಭುವಸ್ತ್ವ; ಭೋಃ 
ಅಶ್ವತ್ಥಾಮಾದಿಸಪ್ರಚಿರಂಜೀವಿನಃ ಇಹಾಗತ್ಯ ಮಮ ಪೂಜಾಂ 
ಗೃಚ್ಣತ !' 

ಪೂಜಾ ನಾಮಮಂತ್ರ :- "ಓಂ ಅಶ್ವತ್ಥಾಮ್ನೇ ನಮಃ 
ಓಂ ಬಲಯೇ ನಮಃ | ಓಂ ವ್ಯಾಸಾಯ ನಮಃ 
ಓಂ ಹನುಮತೇ ನಮಃ । ಓಂ ವಿಭೀಷಣಾಯ ನಮಃ 
ಓಂ ಕೃಪಾಯ ನಮಃ । ಓಂ ಪರಶುರಾಮಾಯ ನಮಃ 
ಇವರನ್ನು ಫಲಹಸ್ವನಾಗಿ ಹೀಗೆ ಪ್ರಾರ್ಥಿಸಬೇಕು: 

ಅಶ್ವತ್ಥಾಮಾ ಬಲಿರ್ವ್ಯಾಸೋ ಹನೂಮಾಂಶ್ಚ ವಿಭೀಷಣಃ । 

ಕೃಪಃ ಪರಶುರಾಮಶ್ಚ ಸಹೆ ್ರೈತೇ ಚಿರಜೀವಿನಃ । 

ಯಜಮಾನಗೃಹೇ ನಿತ್ಯಂ ಸುಖದಾಃ ಸಿದ್ದಿದಾಃ ಸದಾ ॥ 

"ಅನಯಾ ಪೂಜಯಾಶಶ್ಚತ್ಥಾಮಾದಿಸಪ್ರಚಿರಜೀವಿನಃ 
ಪ್ರಿಯಂತಾಮ್‌ ನ ಮಮ' ಎಂದು ಪುಷ್ಪಾಂಜಲಿಯನ್ನು 
ಸಮರ್ಪಿಸಬೇಕು. 

ಇದಾದ ನಂತರ ಸರ್ವತೋಭದ್ರಮಂಡಲದಲ್ಲಿರುವ ದೇವತೆ 
ಗಳ ಅವಾಹನ-ಪೂಜಾಪದ್ಧತಿಗಳಿಗನುಗುಣವಾಗಿ ಮಾಡಿ ಮಧ್ಯ 
ದಲ್ಲಿ ತಾಮ್ರ ಕಲಶವನ್ನು ಸ್ಥಾಪಿಸಬೇಕು. ಅದರ ಸಂಕ್ಸಿಪ್ಪ ವಿಧಿ: 
"ಓಂ ಭೂರಸಿ' ಇತ್ಯಾದಿ ಮಂತ್ರಗಳಿಂದ ಭೂಮಿಯನ್ನು ಪ್ರಾರ್ಥಿಸಿ 
ಕೈಯಿಂದ ಕಲಶದ ಕೆಳಗಿರುವ ಭೂಮಿಯನ್ನು ಸರ್ಶಿಸಬೇಕು. "ಓಂ 
ಮಹೀ ದ್ಯೌಃ ಪೃಥ್ವೀ ಚ ನ ಇಮಂ ಯಜ್ಞ ಮಿಮಿಕ್ಷತಾಂ I 
ಪಿಪ್ಪತಾನ್ನೋ ವರೀಮಭಿಃ? ಎಂಬ ಮಂತ್ರವನ್ನು ಆ ಸಮಯದಲ್ಲಿ 
ಹೇಳಬೇಕು. ಅದೇ ಭೂಮಿಯಲ್ಲಿ ಕುಂಕುಮ ಮುಂತಾದವು 
ಗಳಿಂದ ಅಷ್ಟದಳ ಕಮಲವನ್ನು ರಚಿಸಿ ಮೇಲೆ "ಓಂ ಧಾನ್ಯಮಸಿ' 
ಇತ್ಯಾದಿ ಮಂತ್ರದಿಂದ ಸಪ್ತ ಧ್ಯಾನಗಳನ್ನು ಹಾಕಬೇಕು. ಮತ್ತೆ ಆ ಸಪ್ತ 
ಧಾನ್ಯಗಳ ಮೇಲೆ "ಓಂ ಆಜಿಘ್ರಕಲಶಂ' ಇತ್ಯಾದಿ ಮಂತ್ರಗಳನ್ನು 
ಉಚ್ಚರಿಸುತ್ತಾ ಕಲಶವನ್ನು ಸ್ಥಾಪಿಸಬೇಕು. ಅನಂತರ "ಓಂ ವರುಣ 


ಹೃಷ್ಟಿ 


೫% 


ಸ್ಕೋತ್ತಂಭನಮಸಿ' ಇತ್ಯಾದಿ ಮಂತ್ರದಿಂದ ಕಲಶಕ್ಕೆ ಶುದ್ಧವಾದ 
ಜಲವನ್ನು ಸುರಿಯಬೇಕು. ಆಮೇಲೆ “ಓಂ ಸ್ಥಿರೋಭವ' ಇತ್ಯಾದಿ 
ಮಂತ್ರಗಳನ್ನು ಪಠಿಸಿ ಬೀಳದಂತೆ ಮತ್ತು ಅಲ್ಲಾಡದಂತೆ ಕಲಶವನ್ನು 


ಸ್ಥಿರವಾಗಿ ಇರಿಸಬೇಕು. ಆ ಕಲಶದ ಪೂರ್ವಭಾಗದಲ್ಲಿ ‘ಓಂ 
ಆಗ್ನಿಮೀಳೇ' ಇತ್ಯಾದಿ ಮಂತ್ರದಿಂದ ಯಗ್ವೇದವನ್ನೂ, ದಕ್ಷಿಣ 


ಭಾಗದಲ್ಲಿ "ಓಂ ಇಷೇತ್ಟೋರ್ಜೆತ್ವಾ ಇತ್ಯಾದಿ ಮಂತ್ರದಿಂದ 
ಯಜುರ್ವೇದವನ್ನೂ 


kd ಆಲ, ನೇರಳೆ, ಮತ್ತು ಮಾವಿನ ಚಿರುಗುಗಳನ್ನು LE 
“ಕಾಂಡಾತ್ಕಾಂಡಾತ್‌ ಪ್ರರೋಹಸ್ತೀ' 


ಮಂತ್ರದಿಂದ ಅಡಕೆಯನ್ನೂ 


ಮಂತ್ರದಿಂದ ಪಂಚರತ್ನ ಗಳನ್ನೂ (ಬಂಗಾರ, ಬೆಳ್ಳಿ, ಮುತ್ತು, ಹವಳ, 


ವಜ್ರಗಳನ್ಫೂ "ಓಂ ಯಾ ಓಷಧಿ? ಎಂಬ ಮಂತ್ರದಿಂದ 


ಸರ್ವೌಷಧಗಳನ್ನೂ (ದಶಮೂಲಗಳನ್ನೂ) "ಓಂ ಗಂಧದ್ವಾರಾಂ' 


ಎಂಬ ಮಂತ್ರದಿಂದ ಗಂಧವನ್ನೂ "ಓಂ ಅಕ್ಬನ್ನಮೀದಂತ' ಎಂಬ 
ಮಂತ್ರದಿಂದ ಅಕೃತ ಯನ್ನೂ ಕಲಶದೊಳಗೆ ಹಾಕಬೇಕು. "ಓಂ 
ಎಂಬ ಮಂತ್ರದಿಂದಾಗಲೀ "ಓಂ 
ಎಂಬ ಮಂತ್ರ 
ದಿಂದಾಗಲೀ ಅಥವಾ "ಓಂ ಆಯನೇ ತೇ ಪರಾಯಣೇ' ಎಂಬ 
ಮಂತ್ರದಿಂದಾಗಲೀ ಪುಷ್ಪಗಳನ್ನೂ ಅದರಲ್ಲಿ ಸೇರಿಸಬೇಕು. "ಓಂ 
ಧೂರಸೀ' ಎಂಬ ಮಂತ್ರದಿಂದ ಧೂಪದಿಂದ ಅದನ್ನು ಸುವಾಸಿತ 
ವಾಗಿಸುವುದು. "ಓಂ ಅಗ್ನಿರ್ಜ್ಯೋತಿಃ' ಅಥವಾ "ಓಂ ಉದ್ದೀಪ್ಯಸ್ಯ 


ಪ್ರೀಶ್ಚತೇ ಲಕ್ಷ್ಮೀಶ್ಚ ಪತ್ನೌ' 
ಓಷಧಯಃ ಪ್ರತಿಗೃಹ್ಲೀತ ಪುಷ್ಪಾವತೀಃ' 


ಜಾತವೇದಃ' ಎಂಬ ಮಂತ್ರದಿಂದ ದೀಪವನ್ನು ಹೊತ್ತಿಸಿ ಇಡು 
ವುದು. "ಓಂ ಪಂಚ ನದ್ಯಃ ಎಂಬ ಮಂತ್ರದಿಂದ ತೀರ್ಥೋದಕವನ್ನೂ 
"ಓಂ ಉಪಹ್ಹರೇ' ಎಂಬ ಮಂತ್ರದಿಂದ ನದೀ ಸಂಗಮತೀರ್ಥ 
ವನ್ನೂ "ಓಂ ಸಮುದ್ರಾಯ ತ್ಹಾ' ಎಂಬ ಮಂತ್ರದಿಂದ ಸಮುದ್ರ 
ತೀರ್ಥವನ್ನೂ ಕಲಶದಲ್ಲಿ ಸೇರಿಸಬೇಕು. "ಓಂ ಸೋನಾ ಪೃಥಿವಿ' 
ಇತ್ಯಾದಿ ಮಂತ್ರಗಳಿಂದ ಸಪ್ತ ಮೃತ್ರಿಕೆಗಳನ್ನೂ (ಅಂದರೆ ಗಜಶಾಲೆ, 
ಅಶ್ವಶಾಲೆ, ಚೌಕ, ಸಂಗಮ, ಹುತ್ತ, ಗೋಷ್ಠಹಸುವಿನ ಕೊಟ್ಟಿಗೆ ಮತ್ತು 
ಮಡು ಇವುಗಳ ಮಣ್ಣುಗಳನ್ನು ಹಾಕಬೇಕು. "ಓಂ ವಸೋಃ 
ಪವಿತ್ರಮಸಿ' ಎಂಬ ಮಂತ್ರದಿಂದ ಕಲಶದ ಮೇಲೆ ಕೆಂಪು 
ಬಟ್ಟೆಯನ್ನು ಹೊದ್ದಿಸುವುದು."ಓಂ ಪೂರ್ಣಾದರ್ವಿಪರಾಪತ' 


ಎಂಬ ಮಂತ್ರದಿಂದ ಕಲಶದ ಮೇಲೆ ಒಂದು ಪೂರ್ಣಪಾತ್ರವನ್ನು 


(ಅಂದರೆ ಅಕ್ಕಿ ತುಂಬಿದ ಕಂಚಿನ ಅಥವಾ ತಾಮ್ರದ ಪಾತ್ರೆಯನ್ನು) 
ಇರಿಸುವುದು. "ಓಂ ಶ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೌ' ಎಂಬ 
ಮಂತ್ರದಿಂದ ಆ ಪೂರ್ಣ ಪಾತ್ರದ ಮೇಲೆ ಕೆಂಪುಬಟ್ಟೆ ಸುತ್ತಿರುವ 


ಪಶ್ಚಿಮಭಾಗದಲ್ಲಿ ‘Lo ಅಗ್ನ ಆಯಾಹಿ 
ವೀತಯೇ' ಇತ್ಯಾದಿ. ಮಂತ್ರದಿಂದ ಸಾಮವೇದವನ್ನೂ, ಉತ್ತರ 
ಭಾಗದಲ್ಲಿ "ಓಂ ಶನ್ನೋದೇವೀರಭೀಷ್ಟಯೇ' ಇತ್ಯಾದಿ ಮಂತ್ರ 
ದಿಂದ ಅಥರ್ವವೇದವನ್ನೂ ಆವಾಹಿಸಿ ಸ್ಥಾಪಿಸಬೇಕು. ಐದು 
ಕಲಶಗಳಿದ್ದರೆ ಬೇರೆ-ಬೇರೆ ಕಲಶಗಳಲ್ಲಿ ಬೇರೆ-ಬೇರೆ ವೇದಗಳನ್ನು 

ಪಿಸಬೇಕು. ಅನಂತರ ಕಲಶದಲ್ಲಿ ‘ಓಂ ಅಶ್ವತ್ಯೇ' ಇತ್ಯಾದಿ ಮಂತ್ರ. 


ಇತ್ಯಾದಿ ಮಂತ್ರದಿಂದ 
ಅದರೊಳಗೆ ಗರಿಕೆಯ ದಳಗಳನ್ನು ಸೇರಿಸಬೇಕು. "ಓಂ ಪವಿತ್ರೇ 
ಸ್ಟೋ' ಎಂಬ ಮಂತ್ರದಿಂದ ಕುಶವನ್ನೂ , ಓಂ ಯಾಃ ಫಲಿನಿ' ಎಂಬ 
“ಓಂ ಹಿರಣ್ಯಗರ್ಭ' ಇತ್ಯಾದಿ 
ಮಂತ್ರದಿಂದ ಚಿನ್ನದ ಚೂರನ್ನೂ "ಓಂ ಪರಿವಾಜಪತಿಃ' ಎಂಬ 


ಶ್ರೀಫಲವನ್ನು (ತೆಂಗಿನ ಕಾಯಿ) ಇರಿಸಬೇಕು. ಕೈಯಲ್ಲಿ 2 ಅಕ್ಷತೆಯನ್ನು 
ತೆಗೆದುಕೊಂಡು "ಓಂ ಮನೋ ಜೂತಿ? ಇತ್ಯಾದಿ ಮಂತ್ರದಿಂದ 
ಕಲಶದ ಮೇಲೆ ಅಕ್ಷತೆಯನ್ನು ಹಾಕುವುದು - ಡು ಕಲಶಪ್ರತಿಷ್ಠೆ 
ಎನ್ನಿಸುವುದು. ಅನಂತರ "ಸರ್ವೇ ಸಮುದ್ರಾ: ಸರಿತಃ 
ಅಥವಾ : ಎ 
“ಓಂ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಃ ಸಮಾಶ್ರಿತಃ। 
ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ "ಮಧ್ಯೆ ಮಾತೃಗಣಾಃ ಸ್ಮೃತಾಃ ॥ 
ಕುಕ್‌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ। 
ಯುಗ್ಗೇದೊ5 €ಥ ಯಜುರ್ವೇದಃ ಸಾಮವೇದೋಹ, ್ಯೈಥರ್ವಣಃ ॥ 
ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸದುತ್ರಿತಾಃ | 
ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾ: ॥ 

"ಆಪೋವಾ ಇದಗ್‌ಂ ಸರ್ವಂ.. -ಭೂರ್ಭುವಸುವರಾಪ ಓಂ' 
"ಗಂಗೇ ಚ ಯಮುನೇ ಚೈವ' ಇತ್ಯಾದಿ ಮಂತ್ರಶ್ಲೊಡಗಳನ್ನು 
ಮತ್ತು "ಇಮಂ ಮೇ ಗಂಗೇ ಯಮುನೇ ಸರಸ್ಪತೀ' ಎಂಬ ಮಂತ್ರ 
ವನ್ನೂ ಹೇಳಿ ಅದರಲ್ಲಿ ತೀರ್ಥಗಳನ್ನು ಆಹಾವನೆ ಮಾಡಬೇಕು. 
ಗಂಧವೇ ಮುಂತಾದ ಉಪಚಾರಗಳಿಂದ ತೀರ್ಥಗಳನ್ನು ಪೂಜಿಸಿ 
ಕಲಶವನ್ನು ಹೀಗೆ ಪ್ರಾರ್ಥಿಸಬೇಕು. 
ದೇವದಾನವಸಂವಾದೇ ಮಥ್ಯಮಾನೇ ಜಲಾರ್ಣವೇ। 
ಉತ್ಪನ್ನೊೋಸಿ ತದಾ ಕುಂಭ ವಿಧ್ಛತೋ ವಿಷ್ಠನಾ ಸ್ವಯಮ್‌ I 
ತ್ವತ್ತೋಯೇ ಸರ್ವತೀರ್ಥಾನಿ ದೇವಾ ಸರ್ವೇ ತ್ವಯೀಸ್ಥಿತಾಃ | 
ತ್ವಯಿ ತಿಷ್ಠಂತಿ ಭೂತಾನಿ ತ್ವಯಿ ಪ್ರಾಣಾಃ ಪ್ರತಿಷ್ಠಿತಾ: ॥ 
ಶಿವಃ ಸ್ವಯಂ ತ್ವಮೇವಾಸಿ ವಿಷ್ಣುಸ್ಪಂ ಚ ಪ್ರಜಾಪತಿಃ। 
ಆದಿತ್ಯಾ ವಸವೋ ರುದ್ರಾ ವಿಶ್ವೇದೇವಾಃ ಸಪೈತ್ಛಕಾಃ ॥ 
ತ್ವಯಿ ತಿಪ್ಕಂತಿ ಸರ್ವೇತಪಿ ಯತಃ ಕಾಮಫಲಪ್ರದಾಃ। 
ತ್ವಕ್ಮಸಾದಾದಿಮಂ ಯಜ್ಞಂ ಕರ್ತುಮೀಹೇ ಜಲೋದ್ಧವ 1 
ಸಾನ್ನಿಧ್ಯಂ ಕುರು ಮೇ ದೇವ ಪ್ರಸನ್ನೋ ಭವ ಸರ್ವದಾ । 
ಬ್ರಾಹ್ಮಣೈರ್ನಿರ್ಮಿತಸ್ತ್ರ೨ ಹಿ ಮಂತ್ರೈರೇವಾಮೃತೋದ್ಧವೈ: ॥ 
ಪ್ರಾರ್ಥಯಾಮಿ ಚ ಕುಂಭ ತ್ವಾಂ ವಾಂಛಿತಾರ್ಥಂದದಸ್ವಮೇ ॥ 
ಪುರಾ ಹಿ ಸೃಷ್ಠಕ್ಟ ಪಿತಾಮಹೇನ 

ಮಹೋತ್ಸವಾನಾಂ ಪ್ರಥಮೋ ವರಿಷ್ಠ । 
ದೂರ್ವಾವಟಾಶ್ಚತ್ತ ಸುಪಲ್ಜಲೈರ್ಯುಕ್‌ 
ಕರೋತು ಶಾಂತಿಂ ಕಲಶ: ಸುವಾಸಾಃ ॥ 

(ಆಲ, ಅಶ್ವತ್ಥ ನೇರಳೇ, ಮಾವು, ಅಡಿಕೆಗೋಳಿ - ಎಂಬ ಐದು 
ಮರಗಳ ತೊಗಟೆಗಳನ್ನೂ ಕಲಶೋದಕಕ್ಕೆ ಸೇರಿಸುವುದುಂಟು.) 

ಹೀಗೆ ಕಲಶ ಪ್ರಾರ್ಥನೆಯ ನಂತರ "ಗಣಾನಾಂ ತ್ಹಾ ಎಂಬ 
ಮಂತ್ರದಿಂದ ಗಣಪತಿಯನ್ನು, “ತತ್ತ್ವಾಯಾಮಿ' ಎಂಬ ಮಂತ್ರ 
ದಿಂದ ವರುಣನನ್ನು ಅದರಲ್ಲಿ ಆವಾಹಿಸಿ ಷೋಡಶೋಪಚಾರ 
ಗಳಿಂದ ಪೂಜಿಸಬೇಕು. ಅರ್ಫ್ಯ, ಪಾದ್ಯ, ಆಚಮನೀಯ, ಸ್ನಾನ, 
ವಸ್ತ್ರ ಯಜ್ಞೋಪವೀತ, ಗಂಧ, ಅಕ್ಷತೆ, ಪುಷ್ಪ ಧೂಪ, ದೀಪ, 
ನೈವೇದ್ಯ, ತಾಂಬೂಲ, ದಕ್ಷಣೆ, ಪ್ರದಕ್ಷಿಣ ಮತ್ತು ಪುಷ್ಪಾಂಜಲಿ - 
ಇವು ಷೋಡಶೋಪಚಾರಗಳು (ಇಲ್ಲಿ ಅಕ್ಷತೆ, ದಕ್ಷಿಣೆ ಇವುಗಳನ್ನು 
ಬಿಟ್ಟು ನಮಸ್ಕಾರ ಸ್ತುತಿಗಳನ್ನು ಸೇರಿಸುವುದೂ ಉಂಟು) ಈ 


xvi 


ಪೂಜಾ ನಂತರ "ಅನಯಾ ಪೂಜಯಾ ವರುಣಾದ್ಯಾವಾಹಿತ 
ದೇವತಾಃ ಪ್ರೀಯಂತಾಮ್‌ ನ ಮಮ' ಎಂದು ಹೇಳಿ ಪುಷ್ಪಾಂಜಲಿ 
ಯನ್ನು ಸಮರ್ಪಿಸಬೇಕು. 

ಇದಾದನಂತರ ಕಲಶದ ಮೇಲೆ ಸುವರ್ಣದ ಲಕ್ಷ್ಮೀ ನಾರಾ 
ಯಣ ಪ್ರತಿಮೆಯನ್ನು ಸಂಸ್ಕರಿಸಿ ಸ್ಥಾಪಿಸಬೇಕು. ಪುರುಷ ಸೂಕ್ತದ 
ಹದಿನಾರು ಅಥವಾ ಹದಿನೆಂಟು ಯಕ್ಕುಗಳಿಂದ ಈ ಲಕ್ಷ್ಮೀ 
ನಾರಾಯಣ ದೇವರ ಪೂಜೆ ಮಾಡಿ ಸಾಲಿಗ್ರಾಮವನ್ನೂ ಹೀಗೆಯೇ 
ಪೂಜಿಸಬೇಕು. ಪೂಜಾನಂತರ ಶ್ರೀಭಗವಂತನನ್ನು: 
ಬ್ರಹ್ಮಸತ್ರಂ ಕರಿಷ್ಯಾಮಿ ತಾವಾನುಗ್ರಹತೋ ವಿಭೋ । 
ತನ್ನಿರ್ವಿಘ್ನಂ ಭವೇದ್ದೇವ ರಮಾನಾಥ ಕ್ಷಣಸ್ವ ಮೇ ॥ 

ಎಂದು ಪ್ರಾರ್ಥಿಸಿ, "ಅನಯಾ ಪೂಜಯಾ ಲಕ್ಷ್ಮೀ ಸಹಿತೋ 
ಭಗವಾನ್ನಾರಾಯಣಃ ಪ್ರೀಯತಾಮ್‌ ನ ಮಮ' ಎಂದು ಹೇಳಿ 
ಪುಷ್ಪಾಂಜಲಿಯನ್ನು ಸ್ವಾಮಿಗೆ ಸಮರ್ಪಿಸಬೇಕು. (ಪ್ರತಿ ಪೂಜೆ 
ಯಲ್ಲೂ ಹೀಗೆಯೇ ವಿಧಿ) 

ಆಮೇಲೆ "ನರನಾರಾಯಣಾಭ್ಯಾಂ ನಮಃ ಎಂಬ ನಾಮ 
ಮಂತ್ರದಿಂದ ನರ-ನಾರಾಯಣದೇವರನ್ನು ಆವಾಹಿಸಿ ಪೂಜಿಸಿ 
ಹೀಗೆ ಪ್ರಾರ್ಥಿಸಬೇಕು : 
ಯೋ ಮಾಯಯಾ ವಿರಚಿತಂ ನಿಮಾತ್ಮನೀದಂ 

ಖೇ ರೂಪಭೇಮಿವ ತತ್ವತಿಚಕ್ಷಣಾಯ | 
ಏತೇನ ಧರ್ಮಸದನೇ ಖುಷಿಮೂರ್ತಿನಾದ್ಯ 

ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಕೆ 
ಸೋ5 ಯಂ ಸ್ಥಿತಿವೃತಿಕರೋರಪಶಮಾಯ ಸ್ಥಷ್ಟಾನ್‌ 

ಸತ್ತೇನ ನಃ ಸುರಗಣಾನನುಮೇಯತತ್ತ್ವಃ 1 
ದೃಶ್ಯಾವದಭ್ರಕರುಣೇನ ವಿಲೋಕನೇನ 

ಯಚ್ಛೀನಿಕೇತಮಮಲಂ ್ಹಕ್ಲಿಪತಾರವಿಂದಮ್‌ ॥ 

"ಅನಯಾ ಪೂಜಯಾ ಭಗವನೌ ನರ-ನಾರಾಯಣ್‌ೌ 
ಪ್ರೀಯೇತಾಮ್‌ ನ ಮಮ' ಎಂದು ಪುಷ್ಪಾಂಜಲಿಯನ್ನು ಸಮ 
ರ್ಪಿಸುವುದು. 

ಇದಾದ ನಂತರ ಪ್ರವಚನಕಾರನ ಮತ್ತು ಸರ್ವ ವಿಕಾರಗಳನ್ನೂ 
ಹೋಗಲಾಡಿಸುವುದಕ್ಕಾಗಿ ಶ್ರೀವಾಯುದೇವರನ್ನು ಆವಾಹಿಸಿ 
ಪೂಜಿಸಬೇಕು. 

"ಓಂ ವಾಯವೇ ಸರ್ವಕಲ್ಯಾಣಕರ್ತ್ರೇ ನಮಃ ಎಂಬ 
ಮಂತ್ರದಿಂದ ಪಾದ್ಯ ಮುಂತಾದ ಉಪಚಾರಗಳನ್ನು ಸಮರ್ಪಿಸಿ 
ಹೀಗೆ ಪ್ರಾರ್ಥಿಸಬೇಕು. 
ಅಂತಃ ಪ್ರವಿಶ್ಯ ಭೂತಾನಿ ಯೋ ಬಿಭರ್ತ್ಯಾತ್ಮಕೇತುಭಿಃ । 
ಅಂತರ್ಯಾಮೀಶ್ವರಃ ಸಾಕ್ಷಾತ್‌ ಪಾತು ನೋ ಯದ್ದಶೇ ಸ್ಫ್ಛಟಮ್‌ ॥ 

"ಅನಯಾ ಪೂಜಯಾ ಸರ್ವಕಲ್ಯಾಣಕರ್ತಾ ವಾಯುಃ 
ಪ್ರೀಯತಾಮ್‌ ನ ಮಮ' ಎಂದು ಪುಷ್ಪಾಂಜಲಿಯನ್ನು 
ಸಮರ್ಪಿಸಬೇಕು. 

ಶ್ರೀವಾಯುದೇವರ ಪೂಜಾ ನಂತರ "ಓಂ ಗುರವೇ ನಮಃ 
ಎಂಬ ಮಂತ್ರದಿಂದ ಶ್ರೀಗುರುದೇವರಿಗೆ ಪೂಜೆಯನ್ನು ಸಲ್ಲಿಸಿ 
ಹೀಗೆ ಪ್ರಾರ್ಥನೆ ಮಾಡಬೇಕು : 


9 I 


ಬ್ರಹ್ನಸ್ನಾನಸರೋಜಮಧ್ಯವಿಲಸಚ್ಛೀತಾಂಶುಪೀಠಸ್ಥಿತಂ | 
ಸ್ಫೂರ್ಜತ್ನೂರ್ಯರುಚಿಂ ವರಾಭಯಕರಂ ಕರ್ಪೂರ 
ಕುಂದೋಜ್ಜಲಮ್‌ । 
ಶ್ರೇತಸ್ರಗ್ಗಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ 
ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಮ್‌ ॥ 
"ಅನಯಾ ಪೂಜಯಾ ಶ್ರೀಗುರುದೇವಃ ಪ್ರೀಯತಾಮ್‌ 
ನ ಮಮ' ಎಂದು ಪುಷ್ಪಾಂಜಲಿ. 
ಅನಂತರ ಬಿಳಿಯ ಪುಷ್ಪ ಮುಂತಾದವುಗಳಿಂದ ಶ್ರೀ ಸರಸ್ವತೀ 
ದೇವಿಯನ್ನು "ಓಂ ಸರಸ್ವತ್ಯ್ಯೆ ನಮಃ' ಎಂಬ ನಾಮ ಮಂತ್ರದಿಂದ 
ಪೂಜೆ ಮಾಡಿ ಹೀಗೆ ಪ್ರಾರ್ಥಿಸಬೇಕು : 
ಯಾ ಕುಂದೇಂದು ತುಷಾರಹಾರ ಧವಳಾ ಯಾ ಶುಭ್ರವಸ್ಥಾಧ್ಯತಾ 
ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತ ಪದ್ಮಾಸನಾ । 
ಯಾ ಬ್ರಹ್ನಾಚ್ಛುತ ಶಂಕರ ಪ್ರಚ್ಛತಿಭಿರ್ದೇವೈಃಸದಾವಂದಿತಾ 
ಸಾಮಾಂ ಪಾತು ಸರಸ್ವತೀ ಭಗವತೀ ನಿಶ್ಶೇಷ ಜಾಡ್ಯಾಪಹಾ॥ 
"ಅನಯಾ ಪೂಜಯಾ ಭಗವತೀ ಸರಸ್ವತೀ ಪ್ರೀಯತಾಮ್‌ 
ನ ಮಮ' ಎಂದು ಪುಷ್ಪಾಂಜಲಿಯನ್ನು ಸಮರ್ಪಿಸುವುದು. 
ಸರಸ್ವತೀ ಪೂಜೆಯ ನಂತರ ಓಂ ಶೇಷಾಯ ನಮಃ। 
ಓಂ ಸನತ್ಯುಮಾರಾಯ ನಮಃ । ಓಂ ಸಾಂಖ್ಯಾಯನಾಯ ನಮಃ | 
ಓಂ ಪರಾಶರಾಯ ನಮಃ । ಓಂ ಬೃಹಸ್ಪ್ತತಯೇ ನಮಃ | 
ಓಂ ಮೈತ್ರೇಯಾಯ ನಮಃ । ಓಂ ಉದ್ಧವಾಯ ನಮಃ । 
ಎಂಬ ನಾಮಮಂತ್ರಗಳಿಂದ ಆದಿಶೇಷನೇ ಮುಂತಾದವರನ್ನು 
ಆವಾಹಿಸಿ ಪೂಜಿಸಬೇಕು. ಅನಂತರ ಮಾಡಬೇಕಾದ ಪ್ರಾರ್ಥನೆ: 
ಶೇಷಃ ಸನತ್ಕುಮಾರಶ್ಚ ಸಾಂಖ್ಯಾಯನಪರಾಶರ್‌ೌ । 
ಬೃಹಸ್ಥತಿಶ್ಚ ಮೈತ್ರೇಯ  ಉದ್ದವಶ್ಪಾತ್ರ ಕರ್ಮಣಿ। 
ಪ್ರತ್ಯೂಹವೃಂದಂ ಸತತಂ ಹರಂತಾಂ ಪೂಜಿತಾ ಮಯಾ ॥ 
"ಅನಯಾ ಪೂಜಯಾ ಶೇಷ-ಸನತ್ಯುಮಾರ-ಸಾಂಖ್ಯಾಯನ- 
ಪರಾಶರ - ಬೃಹಸ್ಪತಿ ಮೈತ್ರೇಯೋದ್ಧವಾಃ ಪ್ರಿಯಂತಾಮ್‌ ನ 
ಮಮ' ಎಂದು ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡುವುದು. 
ಅನಂತರ ಓಂ ತ್ರಯ್ಯಾರುಣಯೇ ನಮಃ | ಓಂ ಕಶ್ಯಪಾಯ 
ನಮಃ । ಓಂ ರಾಮಶಿಷ್ಯಾಯ ನಮಃ | ಓಂ ಅಕೃತವ್ರಣಾಯ 
ನಮಃ । ಓಂ ವೈಶಂಪಾಯನಾಯ ನಮಃ । ಓಂ ಹಾರೀತಾಯ 
ನಮಃ । ಎಂಬ ನಾಮಮಂತ್ರಗಳಿಂದ ತ್ರಯ್ಯಾರುಣಿಯೇ 
ಮುಂತಾದ ಆರು ಮಂದಿ ಪೌರಾಣಿಕರಿಗೆ ಪೂಜೆಯನ್ನು ಸಲ್ಲಿಸಿ 
ಹೀಗೆ ಪ್ರಾರ್ಥಿಸುವುದು : 
ತ್ರಯ್ಯಾರುಣೆಃ ಕಶ್ಯಪಶ್ಚ ರಾಮಶಿಷ್ಯೋತಕೃತವ್ರಣಃ । 
ವೈಶಂಪಾಯನಹಾರಿತೌ ಷಡ್‌ ವೈಪೌರಾಣಿಕಾ ಇಮೇ। 
ಸುಖದಾಃ ಸಂತು ಮೇ ನಿತ್ಯಮನಯಾ ಪೂಜಯಾರ್ಚಿತಾಃ ॥ 
"ಅನಯಾ ಪೂಜಯಾ ತ್ರಯ್ಯಾರುಣಿಪ್ರಭೃತಯಃ ಷಟ್‌ 
ಪೌರಾಣಿಕಾಃ ಪ್ರೀಯಂತಾಂ ನ ಮಮ' ಎಂದು 
ಪುಷ್ಪಾಂಜಲಿಯನ್ನು ಅವರಿಗೆ ಸಮರ್ಪಿಸುವುದು. 
ಅನಂತರ "ಓಂ ಭಗವತೇ ವ್ಯಾಸಾಯ ನಮಃ ॥' ಎಂಬ ನಾಮ 
ಮಂತ್ರದಿಂದ ಭಗವಾನ್‌ ವೇದವ್ವಾಸರನ್ನು ಸ್ಥಾಪಿಸಿ ಪೂಜಿಸಿ 
ಹೀಗೆಂದು ಪ್ರಾರ್ಥಿಸಬೇಕು. 


xvii 


ಲ ಅ 7373 


ನಮಸಸ್ಸೈ ಭಗವತೇ ವ್ಯಾಸಾಯಾಮಿತತೇಜಸೇ । 
ಪಪುರ್ಜಾನಮಯಂ ಸೌಮ್ಯಯನ್ನುಖಾಂಬುರುಹಾಸವಮ್‌ 1 
ಆಮೇಲೆ ಶ್ರೀಮದ್ಭಾಗವತ ಸಪ್ತಾಹಯಜ್ಞವನ್ನು ಉಪದೇಶ 
ಮಾಡಿದ ಸೂರ್ಯಭಗವಂತನನ್ನು ಸ್ಥಾಪಿಸಿ ಪ್ರತಿನಿತ್ಯವೂ ಅವನನ್ನೂ 
ಪೂಜಿಸಬೇಕು. ಅವನನ್ನು ಪೂಜಿಸಲು ನಾಮ ಮಂತ್ರ ಎ 
“ಒಂ ಸೂರ್ಯಾಯ ನಮಃ ಪೂಜಾ ನಂತರ ಅವನನು ಹೀಗೆ 
ಪ್ರಾರ್ಥಿಸಬೇಕು. 
ಲೋಕೇಶ ತಂ ಜಗಚ್ಚಕ್ಟು ಸತ್ಯರ್ಮ ತವ ಭಾಷಿತಮ್‌ । 
ಕರೋಮಿ ತಚ್ಚ ನಿರ್ವಿಘ್ನಂ ಪೂರ್ಣಮಸ್ತು ತ್ವದರ್ಚನಾತ್‌ ॥ 

"ಅನಯಾ ಪೂಜಯಾ ಸಪ್ಪಾಹಯಜ್ಞೋಪದೇಷ್ಟಾ ಭಗ 
ವಾನ್‌ ಸೂರ್ಯ; ಪ್ರೀಯತಾಮ್‌ ನ ಮಮ' ಎಂದು ಪುಷ್ಪಾಂಜಲಿ. 

ಇದಾದ ನಂತರ ಪರಮಾತ್ಮನ ದಶಾವತಾರಗಳನ್ನೂ 
ಶ್ರೀಶುಕಮಹಾ ಮುನಿಗಳನ್ನೂ ಸ್ಥಾಪಿಸಿ ಪೂಜಿಸಬೇಕು. 

ಅಲ್ಲಿಂದ ಮುಂದೆ ನಾರದಪೀಠ ಮತ್ತು ಪುಸ್ತಕಪೀಠ - 
ಇವೆರಡನ್ನೂ ಒಟ್ಟಿಗೇ ಪೂಜಿಸಬೇಕು. ಮೊದಲು ಆ ಎರಡು ಪೀಠ 
ಗಳಿಗೂ ನೀರಿನಿಂದ ಅಭಿಷೇಕ ಮಾಡಿ ಅವುಗಳ ಮೇಲೆ ಚಂದನ 
ಮುಂತಾದವುಗಳಿಂದ ಅಷ್ಟದಳ ಕಮಲವನ್ನು ರಚಿಸಬೇಕು. 
ಅನಂತರ ಓಂ ಆಧಾರಶಕ್ಷೈ ನಮಃ । ಓಂ ಮೂಲ ಪ್ರಕೃತಯೇ 
ನಮಃ । ಓಂ ಕ್ಷೀರ ಸಮುದ್ರಾಯ ನಮಃ । ಓಂ ಶ್ವೇತದ್ವೀಪಾಯ 
ನಮಃ । ಓಂ ಕಲ್ಪವೃಕ್ಟಾಯ ನಮಃ । ಓಂ ರತ್ನ ಮಂಟಪಾಯ 
ನಮಃ । ಓಂ ರತ್ನ ಸಿಂಹಾಯ ನಮಃ । ಎಂಬ ಮಂತ್ರಗಳಿಂದ ಈ 
ಎರಡು ಪೀಠಗಳಲ್ಲೂ ಆಧಾರಶಕ್ಕಿ ಮುಂತಾದವುಗಳನ್ನು ಭಾವಿಸಿ 
ಪೂಜಿಸಬೇಕು. ನಾಲ್ಕು ದಿಕ್ಕುಗಳಲ್ಲಿಯೂ ಪೂರ್ವದಿಕ್ಕಿನಿಂದ 
ಪ್ರಾರಂಭಿಸಿ ಕ್ರಮವಾಗಿ (ಪ್ರದಕ್ಷಿಣವಾಗಿ) ಓಂ ಧರ್ಮಾಯ 
ನಮಃ । ಓಂ ಜ್ಞಾನಾಯ ನಮಃ । ಓಂ ವೈರಾಗ್ಯಾಯ ನಮಃ । 
ಓಂ ಐಶ್ಚರ್ಯಾಯ ನಮಃ । ಎಂಬ ಮಂತ್ರಗಳಿಂದ ಧರ್ಮಾದಿ 
ಗಳನ್ನು ಭಾವಿಸಿ ಪೂಜಿಸಬೇಕು. ಪೀಠದ ಮಧ್ವಭಾಗದಲ್ಲಿ "ಓಂ 
ಅನಂತಾಯ ನಾಗರಾಜಾಯ ನಮಃ' ಎಂದು ಅನಂತನನ್ನೂ "ಓಂ 
ಮಹಾಪದ್ಧಾಯ ನಮಃ! ಎಂದು ಮಹಾ ಪದ್ಧವನ್ನೂ ಭಾವಿಸಿ 
ಪೂಜಿಸಬೇಕು. ಮತ್ತು ಈ ಮಹಾ ಪದ್ಧದ ಕಂದವು (ಮೂಲ 
ಭಾಗವು) ಆನಂದಮಯವಾಗಿದೆ. ಅದರ ನಾಳವು ಸಂವಿತ್‌ 
(ಜ್ಞಾನ) ಸ್ವರೂಪವಾಗಿದೆ. ಅದರ ದಳಗಳು ಪ್ರಕೃತಿಮಯವಾಗಿದೆ. 
ಅದರ ಬೀಜಗಳು ಐವತ್ತು ವರ್ಣ ಸ್ವರೂಪಗಳಾಗಿವೆ ಮತ್ತು 
ಅವುಗಳಿಂದಲೇ ಆ ಮಹಾಪದ್ದದ ಕರ್ಣಿಕೆಯು ಅಲಂಕೃತವಾಗಿದೆ 
ಎಂದು ಭಾವಿಸಬೇಕು. ಆ ಕರ್ಣಿಕೆಯಲ್ಲಿಸೂರ್ಯ ಮಂಡಲಮತ್ತು 
ವಹ್ನಿ ಮಂಡಲಗಳು ಬೆಗಗುತ್ತಿವೆ. ಅಲ್ಲಿಯೇ ಪ್ರಬೋಧಾತ್ಮಕವಾದ 
ಸತ್ತ್ವಗುಣವೂ, ರಜೋಗುಣವೂ, ತಮೋಗುಣವೂ ಬೆಳಗುತ್ತಿವೆ - 
ಎಂದು ಭಾವಿಸಿಕೊಂಡು ಅವೆಲ್ಲಕ್ಕೂ ಪಂಚೋಪಚಾರಗಳನ್ನು 
ಸಮರ್ಪಿಸಬೇಕು. ಅದಕ್ಕೆ ಮಂತ್ರಗಳು : "ಓಂ ಆನಂದಮಯ 
ಕಂದಾಯ ನಮಃ । ಓಂ ಸಂವಿನ್ನಾಳಾಯ ನಮಃ । ಓಂ ಪ್ರಕೃತಿ 
ಮಯ ಪತ್ರೇಭ್ಯೋ ನಮಃ । ಓಂ ವಿಕೃತಿಮಯ ಕೇಸರೇಭ್ಯೋ 


ನಮಃ । ಓಂ ಪಂಚಾಶದ್ವರ್ಣಬೀಜಭೂಷಿತಾಯ್ಯೆ ಕರ್ಣಿಕಾಯ್ಕೆ 
ನಮಃ | ಓಂ ಅಂ ಅರ್ಕಮಂಡಲಾಯ ನಮಃ । ಓಂ ಸಂ ಸೋ 
ಮಂಡಲಾಯ ನಮಃ | ಓಂ ವಂ ವಹ್ನಿಮಂಡಲಾಯ ನಮಃ | 
ಓಂಸಂ ಪ್ರಬೋಧಾತ್ಮನೇ ಸತ್ತ್ವಾಯ ನಮಃ । ಓಂ ರಂ ರಜಸೇ 
ನಮಃ | ಓಂ ತಂ ತಮಸೇ ನಮಃ ॥' 

ಹೀಗೆ ಇವೆಲ್ಲವನ್ನೂ ಪೂಜಿಸಿದ ನಂತರ ಕಮಲದ ಎಲ್ಲಕಡೆ 
ಗಳಲ್ಲೂ ಪೂರ್ವಾದಿ ಎಂಟು ದಿಕ್ಕುಗಳಲ್ಲೂ ಪ್ರದಕ್ಷಿಣ ಕ್ರಮವಾಗಿ 
“ಓಂ ವಿಮಲಾಯ್ಕೆ ನಮಃ । ಓಂ ಉತ್ಕರ್ಷಿಣ್ಯೈ ನಮಃ । 
ಓಂ ಜ್ಞಾನಾಯ್ಕೆ ನಮಃ | ಓಂ ಕ್ರಿಯಾಯೈ ನಮಃ । 
ಓಂ ಯೋಗಾಯ್ಕೆ ನಮಃ । ಓಂ ಪ್ರಹ್ಟೈ" ನಮಃ । 
ಓಂ ಸತ್ಕಾಯ್ಕೆ ನಮಃ । ಓಂ ಈಶಾನಾಯೈೆ ನಮಃ ' ಎಂಬ 
ಮಂತ್ರಗಳಿಂದ ವಿಮಲೆಯೇ ಮುಂತಾದ ಎಂಟು ಶಕ್ತಿಗಳನ್ನೂ 
ಪೂಜಿಸಬೇಕು. ಮತ್ತು ಕಮಲದ ಮಧ್ಯಭಾಗದಲ್ಲಿ "ಓಂ 
ಅನುಗ್ರಹಾಯೈೆ ನಮಃ ಎಂದು ಅನುಗ್ರಹಾ ಎಂಬ ಶಕ್ತಿಯನ್ನು 
ಪೂಜಿಸಬೇಕು. (ಇವರೆಲ್ಲರೂ ಚಾಮರಹಸ್ತೇಯರಾಗಿ 
ಭಗವಂತನಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಎಂದು ಭಾವಿಸಬೇಕು.) 
ಅನಂತರ "ಓಂ ನಮೋ ಭಗವತೇ ವಿಷ್ಣವೇ ಸರ್ವಭೂತಾತ್ಮನೇ 
ವಾಸುದೇವಾಯ ಪದ್ಧ ಪೀಠಾತ್ಮನೇ ನಮಃ' ಎಂಬ ಮಂತ್ರದಿಂದ 
ಸಂಪೂರ್ಣವಾದ ಪದ್ಧಪೀಠವನ್ನು ಪೂಜಿಸಿ ಅದರ ಮೇಲೆ 
ಸುಂದರವಾದ ವಸ್ತವೊಂದನ್ನು ಹಾಸಿ, ಅದರ ಮೇಲೆ ಬಿಜಯ 
ಮಾಡಿಸಲು ಶ್ರೀಮದ್ಭಾಗವತ ಪುಸ್ತಕವನ್ನುಕೈಯಲ್ಲಿ ಹಿಡಿದುಕೊಂಡು 
“ಓಂ ಧ್ರುವಾ ದ್ಯೌರ್ಥ್ರುವಾ ಪೃಥಿವೀ ಧ್ರುವಾ ಸಾ ವರ್ತತಾ 
ಇಮೇ । ಧ್ರುವಂ ವಿಶ್ವಮಿದಂ ಜಗತ್‌ ಧ್ರುವೋ ರಾಜಾ 
ವಿಶಾಮಸಿ ॥' ಎಂಬ ಮಂತ್ರವನ್ನು ಹೇಳುತ್ತಾ ಅದನ್ನು ಮೇಲ್ಕಂಡ 
ಪೀಠದ ಮೇಲೆ ಸ್ಥಾಪಿಸಬೇಕು. “ಓಂ ಮನೋ ಜೂತಿ? ಎಂಬ 
ಮಂತ್ರದಿಂದ ಪುಸ್ತಕವನ್ನು ಪ್ರತಿಷ್ಠೆ ಮಾಡಿ ಪುರುಷ ಸೂಕ್ತದ 
೧೬ ಅಥವಾ ೧೮ ಮಂತ್ರಗಳಿಂದ ಅದಕ್ಕೆ ಉಪಚಾರಗಳನ್ನು 
ಸಮರ್ಪಿಸಬೇಕು. (ಶ್ರೀಮದಾಗವತದ ಪೂಜನ ವಿಧಿಯಲ್ಲಿ 
ವಿವರಣೆಯನ್ನು ನೋಡಿರಿ.) ಅನಂತರ ಎರಡನೇ ಪೀಠವನ್ನು ಸ್ಥಾಪಿಸಿ 
ಅದರ ಮೇಲೆ ದೇವರ್ಷಿ ನಾರದರನ್ನು ಸ್ಥಾಪಿಸುವುದು ಮತ್ತು 
"ಓಂ ಸುರುರ್ಷಿ ನಾರದಾಯ ನಮಃ' ಎಂಬ ಮಂತ್ರದಿಂದ 
ಅವರನ್ನು ವಿಧಿವತ್ತಾಗಿ ಪೂಜೆ ಮಾಡಿ ಹೀಗೆ ಪ್ರಾರ್ಥಿಸಬೇಕು: 
ಓಂ ನಮಸ್ತುಭ್ಯಂ ಭಗವತೇ ಜ್ಞಾನವೈರಾಗ್ಯಶಾಲಿನೇ | 
ನಾರದಾಯ ಸದಾ ಸರ್ವಲೋಕ ಪೂಜಿತಾಯ ಸುರರ್ಷಯೇ ॥ 

"ಅನಯಾ ಪೂಷಯಾ ದೇವರ್ಷಿನಾರದ: ಪ್ರೀಯತಾಂ ನ 
ಮಮ' ಎಂದು ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡುವುದು. 
ಹೀಗೆ ಪೂಜೆ ಮಾಡಿದ ನಂತರ ಯಜಮಾನನು `ಪುಷ್ಪ ಗಂಧ, 
ತಾಂಬೂಲ, ವಸ್ತ್ರ ದಕ್ಷಿಣೆ, ಅಡಕೆ ಮತ್ತು ರಕ್ಷಾ ಸೂತ್ರಗಳನ್ನು 
ಕೈಯಲ್ಲಿ ಹಿಡಿದುಕೊಂಡು - “ಅದ್ಯ ಅಮುಕಗೋತ್ರಮಮುಕ 
ಪ್ರವರಮಮುಕ ಶರ್ಮಾಣಂ ಬ್ರಾಹ್ಮಣಮೇಭಿಃ ವರಣದ್ರವೈ: 
ಸರ್ವೇಷ್ಟದ ಶ್ರೀಮದ್ಭಾಗವತವಕ್ಕತ್ವೇನ ಭವನ್ನಮಹಂ ವೃಣೇ' 


* ಪ್ರಭ - ಎಂಬ ಪಾಠಾಂತರವೂ ಇದೆ. ಆಗಮಶಾಸ್ತ್ರದಲ್ಲಿ ಈ ಪರಿಪಾಠವೇ ಇದೆ. 


xviii 


ಎಂದು ಹೇಳಿ ಕಥಾ ಪ್ರವಚನಕರ್ತೃವಾದ ಆಚಾರ್ಯನನ್ನು ವರಣ 


ಮಾಡಬೇಕು. ಅವನಿಗೆ ಆ ವರಣದ್ರವ್ಯಗಳನ್ನು ಸಮರ್ಪಿಸಬೇಕು. 
ಅವುಗಳನ್ನು ತೆಗೆದುಕೊಂಡು ಆಚಾರ್ಯನು "ಓಂ ವೃತೋಶನ್ನಿ- 
ಎಂದು ಉತ್ತರ ಕೊಡಬೇಕು. ಆಮೇಲೆ ಪುನಃ ಅದೇ ರೀತಿಯಲ್ಲಿ ಆ 
ಸಾಮಗ್ರಿದ್ರವ್ಯಗಳನ್ನು ತೆಗೆದುಕೊಂಡು ಜಪ ಮಾಡುವ ಮತ್ತು 
ಪಾರಾಯಣ ಮಾಡುವ ಬ್ರಾಹ್ನಣರನ್ನುವರಣ ಮಾಡಬೇಕು. ಅದಕ್ಕೆ 
ಸಂಕಲ್ಪ ವಾಕ್ಯ "ಅದ್ಯಾಹಂ ಅಮುಕಗೋತ್ರಾನ್‌ ಅಮುಕ ಪ್ರವ 
ರಾನ್‌ ಅಮುಕ ಶರ್ಮಣೋ ಯಥಾಸಂಖ್ಯಾಕಾನ್‌ ಬ್ರಾಹ್ಮಣಾನ್‌ 
ಎಭಿಃವರಣ ದ್ರವೈೈಃ ಕಥಾವಿಘ್ನಾಪನೋದನಾರ್ಥಂ ಗಣೇಶ- 
ಗಾಯತ್ರೀ ವಾಸುದೇವಮಹಾಮಂತ್ರಜಪಕರ್ತೃತ್ವೇನ ಗೀತಾ- 
ಎಷ್ಟು ಸಹಸ್ರನಾಮಪಾಠಕರ್ತೃತ್ವೇನ ಚ ವೋ ವಿಭಜ್ಯ ವೃಣೇ' 
ಹೀಗೆ ಸಂಕಲ್ಪ ಮಾಡಿ ಪ್ರತಿಯೊಬ್ಬ ಬ್ರಾಹ್ಮಣನಿಗೂ ವರಣ ಸಾಮಗ್ರಿ 
ಗಳನ್ನು ಸಮರ್ಪಿಸಬೇಕು. ಆ ಸಾಮಗ್ರಿಗಳನ್ನು ತೆಗೆದುಕೊಂಡು 
ಅವನು "ಓಂ ವೃತಾ:ಸ್ಠ' ಎಂದು ಉತ್ತರಿಸಬೇಕು. 

ಅನಂತರ ಮೊದಲು ಕಥಾ ಪ್ರವಚನ ಮಾಡುವ ಆಚಾರ್ಯನ 


ಕೈಯಲ್ಲಿ ಸಮರ್ಪಿಸಿದ್ದ ರಕ್ಷಾ ಸೂತ್ರವನ್ನು ತೆಗೆದುಕೊಂಡು ಅದನ್ನು 
ಇ ಗ ಸನತ್‌! ಷ್ಠ ನ 


ಅವನ ಹಸ್ತಕ್ಕೇ ಕಟ್ಟಬೇಕು. ಆಗ ಆಚಾರ್ಯನು ಈ ಕೆಳಗಿನ 
ಮಂತ್ರವನ್ನು ಹೇಳಲಿ. 
ವ್ರತೇನ ದೀಕ್ಬಾಮಾಪ್ನೋತಿ ದೀಕ್ಷಯಾ5 5ಪ್ನೋತಿ ದಕ್ಷಿಣಾಮ್‌ । 
ದಕ್ಷಿಣಾ ಶ್ರದ್ಧಾಮಾಪ್ನೋತಿ ಶ್ರದ್ಧಯಾ ಸತ್ಯಮಾಪ್ಯತೇ ॥ 
ಹೀಗೆ ರಕ್ಷೆಯನ್ನು ಕಟ್ಟಿದ ನಂತರ ಜಯಮಾನನು ಆಚಾರ್ಯನ 
ಹಣೆಗೆ ಕುಂಕುಮ ಮತ್ತು ಅಕ್ಸತೆಗಳಿಂದ ತಿಲಕವನ್ನಿಡಬೇಕು. ಇದೇ 
ಪ್ರಕಾರ ಜಪ ಮಾಡುವ ಮತ್ತು ಪಾರಾಯಣ ಮಾಡುವ ಬ್ರಾಹ್ಮಣರ 
ಹಸ್ತಗಳಿಗೂ ರಕ್ಷೆಯನ್ನು ಕಟ್ಟಿ ಅವರ ಹಣೆಗೆ ತಿಲಕವನ್ನಿಡಬೇಕು. 
ಅನಂತರ ಹಳದಿ ಅಕ್ಷತೆಯನ್ನು ತೆಗೆದುಕೊಂಡು ಯಜಮಾನನು 
ನಾಲ್ಕು ದಿಕ್ಕುಗಳಲ್ಲಿಯೂ ರಕ್ಷಣೆಗೋಸ್ಕರ ಅವುಗಳನ್ನು ಚೆಲ್ಲಬೇಕು. 
ಅದಕ್ಕೆ ಮಂತ್ರ :- 
ಪೂರ್ವೇ ನಾರಾಯಣಃ ಪಾತು ವಾರಿಜಾಕ್ಷಶ್ವ ದಕ್ಷಿಣೇ | 
ಪಶ್ಚಿಮೇ ಪಾತು ಗೋವಿಂದಃ ಉತ್ತರೇ ಮಧುಸೂದನ: ॥ 
ಐಶಾನ್ಯಾಂ ವಾಮನಃ ಪಾತು ಚಾಗ್ನೇಯ್ಯಾಂ ಚ ಜನಾರ್ದನಃ । 
ನೈರ್ಯತ್ಕಾಂ ಪದ್ಧನಾಭಶ್ಚ ವಾಯುವ್ಯಾಂ ಮಾಧವಸ್ತಥಾ ॥ 
ಊರ್ಧ್ವಂ ಗೋವರ್ಧನಧರೋ ಹ್ಯಧಸ್ತಾಶೃತ್ರಿವಿಕ್ರಮಃ । 
ರಕ್ಷಾಹೀನಂ ತು ಯತ್‌ಸ್ಥಾನಂ ತತ್ತರ್ವಂ ರಕ್ಕತಾಂ ಹರಿಃ ॥ 
'ಅಮೇಲೆ ಪ್ರವಚನಕಾರ ಆಚಾರ್ಯರು ಯಜಮಾನನ 
ಹಸ್ತಕ್ಕೆ: 
ಯೇನ ಬದ್ದೋ ಬಲೀ ರಾಜಾ ದಾನವೇನ್ನೋ ಮಹಾಬಲಃ । 
ತೇನ ತ್ವಾಂ ಪ್ರತಿಬಧ್ನಾಮಿ ರಕ್ಷೇ ಮಾ ಚಲ ಮಾ ಚಲ ॥ 
ಎಂಬ ಮಂತ್ರವನ್ನು ಹೇಳಿ ರಕ್ಷೆಯನ್ನು ಕಟ್ಟಬೇಕು. ಮತ್ತು :- 
ಆದಿತ್ಯಾ ವಸವೋ ರುದ್ರಾ ವಿಶ್ವೇದೇವಾ ಮರುದ್ಗಣಾಃ । 
ತಿಲಕಂ ತೇ ಪ್ರಯಚ್ಛನ್ನು ಧರ್ಮಕಾಮಾರ್ಥಸಿದ್ದಯೇ [| 
ಎಂಬ ಮಂತ್ರದಿಂದ ಆತನ ಹಣೆಗೆ ತಿಲಕವನ್ನಿಡಬೇಕು. 
ಅನಂತರ ಯಜಮಾನನು ವ್ಯಾಸಾಸನಕ್ಕೆ ಗಂಧ - ಪುಷ್ಪಾದಿ 
ಗಳಿಂದ ಪೂಜೆ ಮಾಡಬೇಕು. ಪೂಜೆಯ ಮಂತ್ರ 


"ಓಂ ವ್ಯಾಸಾಸನಾಯ ನಮಃ' ಎಂಬುದಾಗಿ. ಆಮೇಲೆ ಪ್ರವಚನ 
ಮಾಡುವ ಬ್ರಾಹ್ಮಣನು ಬ್ರಾಹ್ಮಣರ ಮತ್ತು ವೃದ್ಧ ಪುರುಷರ ಅನುಜ್ಞೆ 
ಪಡೆದು, ವಿಪ್ರವರ್ಗಕ್ಕೆ ನಮಸ್ಕರಿಸಿ, ಶ್ರೀಗುರುಚರಣಗಳನ್ನು 
ಧ್ಯಾನಿಸಿ ವ್ಯಾಸಾಸನದಲ್ಲಿ ಕುಳಿತುಕೊಳ್ಳಬೇಕು. ಮನಸ್ಸಿನಲ್ಲೇ 
ಶ್ರೀಗಣಪತಿ,  ಶ್ರೀನಾರದರು ಮುಂತಾದವರನ್ನು ಸರಿಸಿ 
ಪೂಜಿಸಬೇಕು. ಅನಂತರ ಯಜಮಾನನು "ಓಂ ನಮಃ 
ಪುರಾಣಪುರುಷೋತ್ತಮಾಯ'' ಎಂಬ ಮಂತ್ರದಿಂದ ಮತ್ತೊಮ್ಮೆ 
ಪುಸ್ತಕಕ್ಕೆ ಗಂಧ - ಪುಷ್ಪ- ತುಳಸೀದಳ ಮತ್ತು ದಕ್ಷಿಣೆ - ಇತ್ಯಾದಿ 
ಗಳಿಂದ ಪೂಜೆ ಮಾಡಬೇಕು. ಗಂಧ-ಪುಷಾದಿಗಳಿಂದ ಪ್ರವಚನ 
ಕಾರ ಆಚಾರ್ಯನನ್ನು ಮತ್ತೊಮ್ಮೆ ಪೂಜಿಸುತ್ತಾ ಈ ಕೆಳಗಿನ 
ಶ್ಲೋಕಗಳನ್ನು ಪಠಿಸಬೇಕು : 
ಜಯತಿ ಪರಾಶರಸೂನುಃ ಸತ್ಯವತೀಹೃದಯನಂದನೋ ವ್ಯಾಸಃ । 
ಯಸ್ಯಾಸ್ಯ ಕಮಲಗಲಿತಂ ವಾಜ್ಜಯಮಮೃತಂ ಜಗತ್ತಿಬತಿ ॥ 

ಮತ್ತು ಈ ಕೆಳಗಿನ ಶ್ಲೋಕಗಳನ್ನೂ ಪಠಿಸಿ ಅವನಲ್ಲಿ ಪ್ರಾರ್ಥನೆ 
ಮಾಡಬೇಕು: 
ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರವಿಶಾರದ । 
ಏತತ್ಯಥಾಪ್ರಕಾಶೇನ ಮದಜ್ಞಾನಂ ವಿನಾಶಯ ॥ 
ಸಂಸಾರಸಾಗರೇ ಮಗ್ಗಂ ದೀನಂ ಮಾಂ ಕರುಣಾನಿಧೇ । 
ಕರ್ಮಗ್ರಾಹಗೃಹೀತಾಜ್ಗಂ ಮಾಮುದ್ಧರ ಭವಾರ್ಣವಾತ್‌ ॥ 
ಈ ಪ್ರಾರ್ಥನಾನಂತರ ಕೆಳಗಿನ ಶ್ಲೋಕಗಳನ್ನು ಹೇಳಿ ಶ್ರೀಮದ್ಭಾಗವಕ್ಕೆ 
ಗಂಧ, ಪುಷ್ಪ ತೆಂಗಿನಕಾಯಿ ಮುಂತಾದವುಗಳನ್ನು ಅರ್ಪಿಸಬೇಕು : 
ಶ್ರೀಮದ್ಧಾಗವಖ್ಯೋತsಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ. । 
ಸ್ವೀಕತೋಶಸಿ ಮಯಾ ನಾಥ ಮುಕ್ಕರ್ಥಂ ಭವಸಾಗರೇ ॥ 
ಮನೋರಥೋ ಮದೀಯೋತಯಂ ಸರ್ವಥಾ ಸಫಲಸ್ತ ಯಾ | 
ನಿರ್ವಿಫ್ಲೇನೈವ ಕರ್ತವ್ಯೋ ದಾಸೋಹಂ ತವ ಕೇಶವ ॥ 
ಕಥಾ ಮಂಟಪದಲ್ಲಿ ವಾಯುರೂಪದಲ್ಲಿರುವ ಆತಿವಾಹಕ ಶರೀರ 
ವುಳ್ಳ ಜೀವವಿಶೇಷಕ್ಕಾಗಿ ಏಳು ಗಂಟುಗಳುಳ್ಳ ಒಂದು ಬಿದಿರಿನ 
ಗಳುವನ್ನೂ ನೆಟ್ಟಿರಬೇಕು. 

ಅನಂತರ ಪ್ರವಚನಕಾರನು ಶ್ರೀಭಗವಂತನನ್ನು ಸ್ನರಿಸಿ ಆ 
ದಿವಸದಲ್ಲಿ ಶ್ರೀಮದ್‌ ಭಾಗವತಮಾಹಾತ್ಚ್ಯದ ಕಥೆಯನ್ನು ಎಲ್ಲ 
ಶ್ರೋತ್ಸಗಳಿಗೂ ಹೇಳಲಿ ಮತ್ತು ಮಾರನೆಯ ದಿವಸದಿಂದ ಪ್ರತಿ 
ದಿನವೂ ದೇವರ ಪೂಜೆ, ಪುಸ್ತ ಸಕಪೂಜೆ ಮತ್ತು ವ್ಯಾಸಪೂಚಗಳನ್ನು 
ಮಾಡಿದ ಬಳಿಕ ಕಥಾಪ್ರವಚವನ್ನು ಪ್ರಾರಂಭಿಸಬೇಕು. ಸಂಜೆ 
ಕಥೆಯು ಮುಗಿದ ನಂತರವೂ ಪ್ರತಿದಿನವೂ ಪುಸ್ತಕಕ್ಕೂ - 
ಪ್ರವಚನಕಾರನಿಗೂ ಪೂಜೆ, ಆರತಿ, ಪ್ರಸಾದ, ತುಳಸೀದಳ ವಿನಿ 
ಯೋಗಗಳನ್ನು ಮಾಡಿ ಭಗವನ್ನಾಮ ಸಂಕೀರ್ತನೆಯನ್ನೂ, ಶಂಖ 
ಧ್ವನಿಯನ್ನೂ ಮಾಡಬೇಕು. ಕಥೆಯ ಪ್ರಾರಂಭದಲ್ಲೂ, ಮಧ್ಯೆ- 
ಮಧ್ಯೆಯೂ ಮತ್ತು ಕಥೆಯ ಪ್ರವಚನ ನಿಲ್ಲುವಾಗಲೂ ಸಮಯಾ 
ನುಸಾರ ಭಗವನ್ನಾಮ ಸಂಕೀರ್ತನೆ ಮಾಡಬೇಕು. 

ಪ್ರವಚನಕಾರನು ಪ್ರತಿದಿನವೂ ಪ್ರವಚನ ಪ್ರಾರಂಭಿಸುವುದಕ್ಕೆ 
ಮೊದಲು ೧೦೮ ಬಾರಿ "ಓಂ ನಮೋ ಭಗವತೇ ವಾಸುದೇವಾಯ' 


xix 


ಎಂಬ ದ್ವಾದಶಾಕ್ಷರಮಹಾಮಂತ್ರವನ್ನಾಗಲೀ ಅಥವಾ "ಓಂ ಕ್ಲೀಂ 
ಕೃಷ್ಣಾಯ ಗೋವಿಂದಾಯ ಗೋಪಿಜನ ವಲ್ಲಭಾಯ ಸ್ವಾಹಾ' 
ಎಂಬ ಗೋಪಾಲಮಂತ್ರವನ್ನಾಗಲೀ ಭಜಿಸಬೇಕು. ಅನಂತರ ಈ 
ಕೆಳಗಿನ ವಾಕ್ಯಗಳಿಂದ ಖುಷಿ ನ್ಯಾಸ, ಕರನ್ಯಾಸ, ಅಂಗನ್ಯಾಸಗಳನ್ನು 
ಮಾಡಬೇಕು. 

“ಓಂ ಅಸ್ಯ ಶ್ರೀಮದ್ಭಾಗವತ ಸ್ತೋತ್ರ ಮಹಾಮನ್ಮಸ್ತ | 
ಶ್ರೀನಾರದ ಖುಷಿಃ । ಬೃಹತೀಚ್ಛಂದಃ 1 ಶ್ರೀಕೃಷ್ಣ ಪರಮಾತ್ಮಾ 
ದೇವತಾ | ಓಂ ಬ್ರಹ್ಮ ಬೀಜಂ । ಭಕ್ತಿಃ ಶಕ್ತಿಃ । ಜ್ಞಾನ ವೈರಾಗ್ಯ 
ಕೀಲಕಂ | ಮಮ ಶ್ರೀಮದ್ಧಗವತ್‌ಪ್ರಸಾದಸಿದ್ವರ್ಥೇ ಪಾಠೇ 
ವಿನಿಯೋಗಃ ' 

ಖಷ್ಯಾದಿನ್ಯಾಸಃ ಕ 

ಓಂ ನಾರದಮಹರ್ಷಯೇ ನಮಃ-ಶಿರಸಿ | ಓಂ ಬೃಹತೀ- 
ಚ್ಛಂದಸೇ ನಮಃ - ಮುಖೇ । ಓಂ ಶ್ರೀಕೃಷ್ಣ ಪರಮಾತ್ಮ 
ದೇವತಾಯ್ಕೆ ನಮಃ - ಹೃದಿ । ಓಂ ಬ್ರಹ್ಮಬೀಜಾಯ ನಮಃ- 
ಗುಹ್ಯೇ । ಓಂ ಭಕ್ತಿಶಕ್ಕಿಯೇ ನಮಃ-ಪಾದಯೋಃ | ಓಂ ಜ್ಞಾನ 
ವೈರಾಗ್ಯ ಕೀಲಕಾಭ್ಯಾಂ ನಮಃ-ನಾಭೌ । ಓಂ ಶ್ರೀಮದ್ಧಗವತ್‌ 
ಪ್ರಸಾದ ಸಿಧ್ಯರ್ಥಕಪಾಠ ವಿನಿಯೋಗಾಯ ನಮಃ - ಸರ್ವಾಂಗೇ । 

ದ್ವಾದಶಾಕ್ಷರ ಮಂತ್ರದಿಂದ ಕರನ್ಯಾಸ ಮತ್ತು ಅಂಗನ್ಯಾಸಗಳನ್ನು 
ಮಾಡಬೇಕು ಅಥವಾ ಕೆಳಗೆ ಹೇಳಿರುವಂತೆ ಅದನ್ನು ನೆರವೇರಿ 
ಸಬೇಕು. 

ಕರನ್ಯಾಸಃ : 

ಓಂ ಕ್ಲಾಂ ಅಂಗುಷ್ಕಾಭ್ಯಾಂ ನಮಃ - ಓಂ ಕ್ಲೀಂ 
ತರ್ಜನೀಭ್ಯಾಂ ನಮಃ । ಓಂ ಕ್ಲೂಂ ಮಧ್ಯಮಾಭ್ಯಾಂ ನಮಃ । ಓಂ 
ಕ್ಲೈಂ ಅನಾಮಿಕಾಭ್ಯಾಂ ನಮಃ । ಓಂ ಕ್ಲೌಂ ಕನಿಷ್ಠಿಕಾಭ್ಯಾಂ 
ನಮಃ । ಓಂ ಕ್ಲೂ ಕರತಲಕರಪೃಷ್ಠಾಭ್ಯಾಂ ನಮಃ । 

ಅಂಗನ್ಯಾಸಃ ; 

ಓಂಕ್ಸಾಂ ಹೃದಯಾಯ ನಮಃ । ಓಂ ಕ್ಲೀಂ ಶಿರಸೇ ಸ್ವಾಹಾ । 
ಓಂ ಕ್ಲೂಂ ಶಿಖಾಯೈ ವಷಟ್‌ । ಓಂ ಕ್ಲೈಂ ಕವಚಾಯ ಹುಂ। 
ಓಂಕೌಂ ನೇತ್ರತ್ರಯಾಯ ವೌಷಟ್‌ | ಓಂಕ್ಷ ಅಸ್ವಾಯ ಫಟ್‌ । 

ಅನಂತರ ಕೆಳಗೆ ಹೇಳಿರುವಂತೆ ಧ್ಯಾನಮಾಡಬೇಕು. 
ಕಸ್ತೂರಿತಿಲಕಂ ಲಲಟಪಟಲೇ ವಕ್ಸಸ್ನಲೇ ಕೌಸ್ತುಭಂ 
ನಾಸಾಗ್ರೇ ವರಮೌಕ್ಕಿಕಂ ಕರತಲೇ ವೇಣು: ಕರೇ ಕಜ್ಶಣಮ್‌ । 
ಸರ್ವಾಂಗೇ ಹರಿಚನ್ಹ ನಂ ಚ ಸುಲಲಿತಂ ಕಣ್ಮೇ ಚ ಮುಕ್ತಾವಲಿ 
ಗೋಪಸ್ಟ್ರೀಪರಿವೇಷ್ಟಿತೋ ವಿಜಯತೇ ಗೌಪಾಲ ಚೂಡಾಮಣಿ: I 

ಹಣೆಯಲ್ಲಿ ಕಸ್ತೂರಿತಿಲಕವನ್ನೂ ವಕ್ಕಸ್ಥ ಸ್ಥಲದಲ್ಲಿ ಕೌಸ್ತುಭ 
ಮಣಿಯನ್ನೂ , ಮೂಗಿನ ತುದಿಯಲ್ಲಿ ಶ್ರೇಷ್ಠವಾದ ಮುತ್ತಿನ 
ಮೂಗುತಿಯನ್ನು ಕೈಯಲ್ಲಿ ಕೊಳಲನ್ನೂ "ಕೃಮಣಿಕಟ್ಟಿನಲ್ಲಿ ಕಂಕಣ 
ವನ್ನೂ ಕೊರಳಲ್ಲಿ ಮುತ್ತಿನ 'ಹಾರಗಳನ್ನೂ ಧರಿಸಿ ಸರ್ವಾಂಗಗಳಲ್ಲೂ 
ಹರಿಚಂದನವನ್ನು ಲೇಪಿಸಿಕೊಂಡು ಕಂಗೊಳಿಸುತ್ತಾ ಗೋಪಸ್ಟೀಯ 
ರಿಂದ ಸುತ್ತುವರಿಯಲ್ಪಟ್ಟಿರುವ ಗೋಪಾ ಲಬಾಲಶಿರೋಮಣಿಗೆ 
ಜಯ-ವಿಜಯವಾಗಲೀ | | ಅವನು ಸರ್ವೋತ್ಯಷ್ಟನು. 


ಅಸ್ತಿ ಸ್ವಸ್ತ್ರರುಣೀಕರಾಗ್ರವಿಲಸ್ಕಲ್ಪಪ್ರಸೂನಾಪ್ನುತಂ । 
ವಸ್ತು ಪ್ರಸ್ತುತವೇಣುನಾದಲಹರೀನಿರ್ವಾಣನಿರ್ವ್ಯಾಕುಲಮ್‌ ॥ 
ಸ್ರಸ್ತಸ್ರಸ್ತನಿಬದ್ಧನೀವಿವಿಲಸದ್ಗೋಪೀಸಹಸ್ರಾವೃತಂ | 
ಹಸ್ತನ್ಯಸ್ತನತಾಪವರ್ಗಮಖಿಲೋದಾರಂ ಕಿಶೋರಾಕೃತಿಃ ॥ 

ಸ್ವರ್ಗ ಲೋಕದ ಹೆಂಗಸರು ತಮ್ಮ ಕರಾಗ್ರಗಳಿಂದ ಕಲ್ಪವೃಕ್ಷದ 
ಪುಷ್ಪಗಳ ಮಳೆಗರೆಯುತ್ತಿದ್ದಾರೆ. ಆ ಪುಷ್ಪವೃಷ್ಟಿಯನ್ನು ಸ್ವೀಕರಿಸುತ್ತಾ 
ತಾನೂ ವೇಣುನಾದಾಮೃತಲಹರಿ ಆನಂದವೃಷ್ಟಿಯನ್ನು ಸುರಿಸುತ್ತಾ 
ಪ್ರಸನ್ನನಾಗಿದ್ದಾನೆ. ಪ್ರೇಮಪರವಶರಾಗಿರುವ ಸಾವಿರಾರು ಮಂದಿ 
ಗೋಪಸ್ಟೀಯರು ಸುತ್ತಲೂ ಕಂಗೊಳಿಸುತ್ತಿದ್ದಾರೆ. ಇಂತಹ ಸುಂದರ 
ಸುಖ-ಶಾಂತಿಯ ಸನ್ನಿವೇಶದಲ್ಲಿ ತನಗೆ ನಮಿಸುತ್ತಿರುವ ಭಕ್ತರಿಗೆ 
“ಇದೋ ಕೊಳ್ಳಿರಿ” - ಎಂದು ಕಡು ಧಾರಾಳವಾಗಿ ಕೈಯಲ್ಲಿರಿಸಿ 
ಕೊಂಡ ಮುಕ್ತಿಯನ್ನು ದಯಪಾಲಿಸುತ್ತಿರುವ ಬಾಲಗೋಪಾಲ 
ಪ್ರಭುವಿಗೆ ಜಯವಾಗಲಿ ! ವಿಜಯವಾಗಲಿ | 

ಹೀಗೆ ಧ್ಯಾನಿಸಿದ ನಂತರ ಕಥೆಯನ್ನು ಪ್ರಾರಂಭಿಸಬೇಕು. ಪ್ರತಿ 
ದಿನವೂ ಸೂರ್ಯೋದಯದಿಂದ ಪ್ರಾರಂಭಮಾಡಿ ಮೂರುವರೆ 
ಪ್ರಹರ ಕಾಲದವರೆಗೂ ಕಥಾ ಪ್ರವಚನ ನಡೆಯಬೇಕು. ಮಧ್ಯಾಹ್ನ 
ಎರಡು ಘಳಿಗೆಗಳ ಕಾಲ ಕಥೆಗೆ ವಿಶ್ರಾಂತಿ. ಪ್ರಾತಹಾಲದಿಂದ 
ಮಧ್ಯಾಹ್ನದವರೆಗೆ ಮೂಲ ಭಾಗವತ ಪಾರಾಯಣ ಮಾಡಬೇಕು. 
ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಪಾರಾಯಣ ಮಾಡಿದಷ್ಟು 
ಕಥೆಯ ಭಾವಾರ್ಥವನ್ನು ಸಂಕ್ಷಿಪ್ತವಾಗಿ ದೇಶಭಾಷೆಯಲ್ಲಿ ಪ್ರವಚನ 
ಮಾಡಬೇಕು. ಮಧ್ಯಾಹ್ನದಲ್ಲಿ ವಿಶ್ರಾಂತಿ ಸಮಯದಲ್ಲೂ ಭಗವ 
ನ್ನಾಮಸಂಕೀರ್ತನೆ ಮಾಡುವ ವ್ಯವಸ್ಥೆ ಇರಬೇಕು. 


ಕಥಾ ವಿರಾಮದ ನಿಯಮ: 


ಮನುಕರ್ದಮಸಂವಾದಪರ್ಯನ್ನಂ ಪ್ರಥಮೇತಹನಿ। 
ಭರತಾಖ್ಯಾನಪರ್ಯನ್ನಂ ದ್ವಿತೀಯೇ5ಹನಿ ವಾಚಯೇತ್‌ ॥ 
ತೃತೀಯೇ ದಿವಸೇ ಕುರ್ಯಾತ್‌ ಸಪ್ತಮಸ್ಕಂಧಪೂರಣಮ್‌ | 
ಕೃಷ್ಣಾವಿರ್ಭಾವಪರ್ಯನ್ವಂ ಚತುರ್ಥೇ ದಿವಸೇ ವದೇತ್‌ ॥ 
ರುಕ್ಕಿಣ್ಕು ದಾಹಪರ್ಯನ್ನಂ ಪಂಚಮೇಹನಿ ವಾಚಯೇತ್‌ | 
ಶ್ರೀಹಂಸಾಖ್ಯಾನಪರ್ಯನ್ಷಂ ಷಷ್ಠೆ5ಹನಿ ವದೇತುಥೀಃ ॥ 
ಸಪ್ತಮೇ ತು ದಿನೇ ಕುರ್ಯಾತ್‌ ಪೂರ್ತಿ ಭಾಗವತಸ್ಕವೈ | 
ಏವಂ ನಿರ್ವಿಘ್ನ ತಾ ಸಿದ್ದಿರ್ವಿಪರ್ಯಯ ಇತೋತನ್ಯಥಾ ॥ 

ಕಥೆಯನ್ನು ಪ್ರತಿದಿನವೂ ನಿರ್ದಿಷ್ಟವಾದ ಘಟ್ಟದಲ್ಲಿಯೇ 
ನಿಲ್ಲಿಸಬೇಕು. ಸೊದಲನೆಯ ದಿವಸ ಮನು ಕರ್ದಮ ಸಂವಾದ 
ದವರೆಗೆ ಎರಡನೆಯ ದಿವಸ ಭರತನ ಚರಿತ್ರೆಯವರೆಗೆ, ಮೂರ 
ನೆಯ ದಿವಸ ಏಳನೇ ಸೃಂಧದ ಕೊನೆಯವರೆಗೆ, ನಾಲ್ಕನೆಯ ದಿವಸ 
ಶ್ರೀಕೃಷ್ಣನ ಅವತಾರದವರೆಗೆ, ಐದನೆಯ ದಿವಸ ರುಕ್ಕಿಣೀ ವಿವಾಹದ 
ವರೆಗೆ ಮತ್ತು ಆರನೆಯ ದಿವಸ ಹಂಸೋಪಾಖ್ಯಾ ನದವರೆಗೆ ಕಥಾ 
ಪ್ರವಚನ ಮಾಡಿ ಉಳಿದ ಭಾಗವನ್ನು ಬಯ ದಿವಸದಲ್ಲಿ 
ಮುಗಿಸಿಬಿಡಬೇಕು. ಸ್ಫಂಧದ ಮೊದಲನೆಯ ಮತ್ತು ಕಡೆಯ ಶ್ಲೋಕ 
ಗಳನ್ನು ಹಲವುಬಾರಿ ಪಠಿಸಬೇಕು. 


—— ಸಿನಾಾರ್ಜ.....-. 


ಶ್ರೀಮದ್ಭಾಗವತದ ಮಹಿಮೆ 


ಶ್ರೀಮದ್ಭಾಗವತದ ಮಹಿಮೆಯನ್ನು ನಾನೇನು ಬರೆಯಲಿ ? ಅದರ ಮೊದಲಿನ ಮೂರು ಶ್ಲೋಕಗಳಲ್ಲಿ ಹೇಳಲ್ಪಟ್ಟ ಮಹಿಮೆಗೆ 
ಸರಿಗಟ್ಟುವಂತೆ ಯಾರು ಹೇಳಬಲ್ಲರು ? ಆ ಮೂರು ಶ್ಲೋಕಗಳನ್ನು ಎಷ್ಟೋ ಬಾರಿ ಓದಿದರೂ, ಅದರ ಸ್ಥರಣೆಯಾದಾಗ ಮನಸಿನಲ್ಲಿ 
ಅದ್ಭುತ ಭಾವವು ಉದಯವಾಗುತ್ತದೆ. ಯಾವುದೇ ಅನುವಾದವು ಆ ಶ್ಲೋಕಗಳ ಗಂಭೀರತೆಯನ್ನು ಮತ್ತು ಮಾಧುರ್ಯವನ್ನು 
ಪಡೆಯಲಾರದು. ಆ ಮೂರು ಶ್ಲೋಗಳಿಂದ ಮನಸ್ಸನ್ನುನಿರ್ಮಲಗೊಳಿಸಿ ಮತ್ತೆ ಭಗವಂತನನ್ನು ಈ ಪ್ರಕಾರ ಧ್ಯಾನಿಸಬೇಕು. 


ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ಜಿತಚೇತಸಾ । ಔತೃಂಠ್ಯಾಶ್ರುಕಲಾಕ್ಚಸ್ಯ ಹೃದ್ಯಾಸೀನ್ಹೇ ಶನೈರ್ಹರಿಃ ॥ 
ಪ್ರೇಮಾತಿಭರನಿರ್ಭಿನ್ನಪುಲಕಾಂಗೋತತಿನಿರ್ವೃತಃ 1 ಆನಂದಸಂಪ್ಪವೇ ಲೀನೋ ನಾಪಶ್ಯಮುಭಯಂ ಮುನೇ ॥ 
ರೂಪಂ ಭಗವತೋ ಯತ್ನನ್ನನಃ ಕಾಂತಂ ಶುಚಾಪಹಮ್‌ । ಅಪಶ್ಯನ್‌ ಸಹಸೋತ್ತಸ್ಟೇ ವೈಕ್ಸವ್ಯಾದ್‌ ದುರ್ಮನಾ ಇವ ॥ 


ನನಗೆ ಶ್ರೀಮದ್ಭಾಗವತದಲ್ಲಿ ಅತ್ಯಂತ ಪ್ರೇಮವಿದೆ. ಇದನ್ನು ಓದುವುದರಿಂದ, ಕೇಳುವುದರಿಂದ ಮನುಷ್ಯನಿಗೆ ಈಶ್ವರನ ನಿಜವಾದ 
ಜ್ಞಾನ ಪ್ರಾಪ್ತವಾಗುತ್ತದೆ. ಮತ್ತು ಅವನ ಚರಣಕಮಲಗಳಲ್ಲಿ ಅಚಲಭಕ್ತಿಯು ಉಂಟಾಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಹಾಗೂ ನನ್ನ 
ಅನುಭವವೂ ಆಗಿದೆ. ಇದನ್ನುಓದುವುದರಿಂದ ಮನುಷ್ಯನಿಗೆ ಈ ಪ್ರಪಂಚವನ್ನುರಚಿಸಿ, ಪಾಲಿಸುವ ಒಂದು ಸರ್ವವ್ಯಾಪಕ ಶಕ್ತಿ ಇದೆ ಎಂಬ 
ದೃಢ ನಿಶ್ಚಯ ಉಂಟಾಗುತ್ತದೆ. 


ಏಕ ಅನಂತ ತ್ರಿಕಾಲ ಸಚ, ಚೇತನ ಶಕ್ತಿ ದಿಖಾತ । ನಿರಜತ, ಪಾಲಕ, ಹರತ, ಜಗ, ಮಹಿಮಾ ಬರನಿ ನ ಜಾತ ॥ 


ಈ ಒಂದೇ ಶಕ್ತಿಯನ್ನು ಜನರು, ಈಶ್ವರ, ಬ್ರಹ್ಮ ಪರಮಾತ್ಮಾಮುಂತಾದ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಭಾಗವತದ ಮೊದಲಿನ 
ಶ್ಲೋಕದಲ್ಲೇ ವೇದವ್ಯಾಸರು ಈಶ್ವರನ ಸ್ವರೂಪವನ್ನುಇಂತು ವರ್ಣಿಸಿರುವರು- ಆ ಈಶ್ವರನಿಂದ ಈ ಪ್ರಪಂಚದ ಸೃಷ್ಟಿ, ಪಾಲನೆ ಮತ್ತು 
ಸಂಹಾರವಾಗುತ್ತದೆ. ಅವನು ತ್ರಿಕಾಲಗಳಲ್ಲಿಯೂ ಸತ್ಯನಾಗಿದ್ದಾನೆ. ಅರ್ಥಾತ್‌ ಅವನು ಸದಾ ಇದ್ದಾನೆ ಮತ್ತು ಇರುವನು. ಅವನು ತನ್ನ 
ಪ್ರಕಾಶದಿಂದ ಅಂಧಕಾರವನ್ನು ದೂರಗೊಳಿಸಿರುವನು. ಅಂತಹ ಪರಮ ಸತ್ಯಸ್ವರೂಪವನ್ನು ನಾವು ಧ್ಯಾನಿಸುತ್ತೇವೆ. ಅಲ್ಲೇ 
ಶ್ರೀಮದ್ಭಾಗವತದ ಸ್ವರೂಪವನ್ನು: ಸಂಕ್ಷೇಪವಾಗಿ ಹೀಗೆ ವರ್ಣಿತವಾಗಿದೆ- ಈ ಭಾಗವತದಲ್ಲಿಇತರರ ಉನ್ನತಿಯನ್ನು ನೋಡಿ ಮತ್ತರಿಸದೆ 
ಇರುವ ಸಾಧು ಜನರ ಎಲ್ಲ ಪ್ರಕಾರದಿಂದ ಸ್ವಾರ್ಥರಹಿತ ಪರಮಧರ್ಮ ಮತ್ತು ಅವರು ತಿಳಿಯಲು ಯೋಗ್ಯವಾದ ಜ್ಞಾ ನವು 
ವರ್ಣಿತವಾಗಿದೆ. ಅದು ವಾಸ್ತವವಾಗಿ ಎಲ್ಲಶ್ರೇಯಸ್ಸನ್ನುಕೊಡುವುದು ಹಾಗೂ ಆಧಿಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಈ ಮೂರು 
ರೀತಿಯ ತಾಪಗಳನ್ನು ಇಲ್ಲವಾಗಿಸುವುದಾಗಿದೆ. ಯಾವ ಸುಕೃತಿಗಳು ಪೂಣ್ಯಕರ್ಮಗಳನ್ನು ಆಚರಿಸಿರುವರೋ, ಯಾರು ಶ್ರದ್ಧೆಯಿಂದ 
ಭಾಗವತವನ್ನು ಓದುವರೋ, ಕೇಳುವರೋ, ಅವರು ಇದನ್ನು ಸೇವಿಸಿದಂದಿನಿಂದ ತಮ್ಮ ಭಕ್ತಿಯಿಂದ ಈಶ್ವರನ ಜ್ಞಾನ ಮತ್ತು ಅವನಲ್ಲಿ 
ಭಕ್ತಿಯ ಪರಮ ಸಾಧನೆ - ಇವೆರಡು ಪದಾರ್ಥಗಳು ಯಾವುದಾದರೂ ಪ್ರಾಣಿಗೆ ಪ್ರಾಪ್ತವಾದರೆ ಮನುಷ್ಯನು ಬಯಸುವ ಯಾವ 
ಪದಾರ್ಥ ಉಳಿದಿದೆ? ಇವೆರಡೂ ಪದಾರ್ಥಗಳು ಶ್ರೀಮದ್ಧಾಗವತದಿಂದ ಪೂರ್ಣವಾಗಿ ಪ್ರಾಪ್ತವಾಗುತ್ತವೆ. ಅದಕ್ಕಾಗಿ ಆಪವಿತ್ರ ಗ್ರಂಥವು 
ಮನುಷ್ಯ ಮಾತ್ರರ ಉಪಕಾರಿಯಾಗಿದೆ. ಎಲ್ಲಿಯವರೆಗೆ ಮನುಷ್ಯನು ಭಾಗವತವನ್ನು ಓದುವುದಿಲ್ಲವೋ, ಅವನಿಗೆ ಇದರಲ್ಲಿ ಶ್ರದ್ಧೆ 
ಉಂಟಾಗುವುದಿಲ್ಲವೋ, ಅಲ್ಲಿಯವರೆಗೆ ಜ್ಞಾ ವ, ಭಕ್ತಿ, ವೈರಾಗ್ಯಗಳ ಸಮುದ್ರ ಎಷ್ಟು ವಿಶಾಲವಾಗಿದೆ ಎಂದು ತಿಳಿಯಲಾರದು. 
ಭಾಗವತವನ್ನುಓದುವುದರಿಂದ ಅವನಿಗೆ - ಒಂದೇ ಪರಮಾತ್ಮನು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ನೆಲೆಸಿರುವನು ಎಂಬವಿಮಲಜ್ಞಾ ನ 
ಉಂಟಾಗುತ್ತದೆ. ಅವನಿಗೆ ಈ ಜ್ಞಾ ್ಲಿನವು ಉಂಟಾದಾಗ ಅವನು ಅಧರ್ಮಕ್ಕೆ ಮನಗೊಡುವುದಿಲ್ಲ ಏಕೆಂದರೆ, ಇತರರಿಗೆ ಬಯಸಿದ ಕೇಡು 
ತನಗೇ ಬಯಸಿದಂತೆ ಇದೆ. ಇದರ ಅರಿವು ಮೂಡಿದಾಗ ಮನುಷ್ಯನು ಸತ್ಯ, ಧರ್ಮದಲ್ಲಿ ಸ್ಥಿರನಾಗುತ್ತಾನೆ. ಸ್ವಾಭಾವಿಕವಾಗಿ ದಯೆ- 
ಧರ್ಮಗಳನ್ನುಪಾಲಿಸ ತೊಡಗುವವನು ಹಾಗೂ ಯಾವುದೇ ಅಹಿಂಸಕ ಪ್ರಾಣಿಯ ಮೇಲೆ ಕೈ ಎತ್ತಲು ಇಚ್ಛಿಸುವುದಿಲ್ಲ ಮನುಷ್ಯರಲ್ಲಿ 
ಪರಸ್ಪರ ಪ್ರೇಮ ಮತ್ತು ಪ್ರಾಣಿಮಾತ್ರರ ಕುರಿತು ದಯಾಭಾವವನ್ನು ಸ್ಥಾಪಿಸಲಿಕ್ಕಾಗಿ ಇದಕ್ಕಿಂತ ಮಿಗಿಲಾದ ಸಾಧನ ಮತ್ತೊಂದಿಲ್ಲ 
ವರ್ತಮಾನಕಾಲದಲ್ಲಿ ಪ್ರಪಂಚದ ಹೆಚ್ಚಿನ ಭಾಗಗಳಲ್ಲಿಭಯಂಕರ ಯುದ್ಧಗಳು ಹತ್ತಿಕೊಂಡಿವೆ. ಮನುಷ್ಯ ಮಾತ್ರರಿಗೆ ಈ ಪವಿತ್ರಧರ್ಮದ 

ಉಪದೇಶ ಅತ್ಯಂತ ಶ್ರೇಯಸ್ಕರವಾದೀತು. ಭಗವದ್ಧಕ್ತನಾದವನಿಗೆ ಹಾಗೂ ಶ್ರೀಮದ್ಭಾಗವತದ ಮಹತ್ವವನ್ನು ತಿಳಿದವನಿಗೆ ಇಹಲೋಕ 
ಮತ್ತು ಪರಲೋಕ ಎರಡನ್ನೂ ಸುಧಾರಿಸುವ ಈ ಪವಿತ್ರ ಗ್ರಂಥವನ್ನು ಎಲ್ಲ ಪ್ರಾಂತೀಯ ಭಾಷೆಗಳಲ್ಲಿ ಅನುವಾದ ಮಾಡಿ ಪ್ರಚಾರ 
ಮಾಡಬೇಕಾದುದು ಪರಮ ಕರ್ತವ್ಯವಾಗಿದೆ. 2 

- ಮದನ ಮೋಹನ ಮಾಲವೀಯ 


॥ ಓಂ ನಮೋಭಗವತೇ ವಾಸುದೇವಾಯ ॥ 


ಶ್ರೀಮದ್ಭಾಗವತಮಾಹಾತ್ಮ ಮ್‌ 


ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಮ್‌ । 


ಷ್ಣ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಮ್‌ ॥ 


ಮೊದಲನೆಯ ಅಧ್ಯಾಯ 
ಭಕ್ತಿದೇವಿಯೊಂದಿಗೆ ದೇವರ್ಷಿ ನಾರದರ ಭೇಟಿ 


ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತಾ ್ಯದಿಹೇತವೇ I 
ತಾಪತ್ರಯವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ 
॥ ೧॥ 


ಯಂ ಪ್ರವ್ರಜಂತಮನುಪೇತಮಪೇತಕ್ಕತ್ಯಂ 
ದ್ವೈಪಾಯನೋ ವಿರಹಕಾತರ ಆಜುಹಾವ । 

ಪ್ರತ್ರೇತಿ ತನ್ನಯತಯಾ ತರವೋಂಇಭಿನೇದು- 
ಸ್ಪಂಸರ್ವಭೂತಹೃದಯಂ ಮುನಿಮಾನತೋಸ್ಕಿ ॥ ೨ ॥ 


ನೈಮಿಷೇ ಸೂತಮಾಸೀನಮಭಿವಾದ್ಧ ಮಹಾಮತಿಮ್‌ । 
ಕಥಾಮೃತರಸಾಸ್ಟಾಧಕುಶಲಃ  ಶೌನಕೋತಬ್ರವೀತ್‌ 
॥ ೩॥ 


"ಶೌನಕ ಉವಾಚ 


ಅಜ್ಞಾನಧ್ವಾಂತವಿದ್ದಂಸಕೋಟಿಸೂರ್ಯಸಮಪ್ರಭ I 
ಸೂತಾಖ್ಯಾಹಿ ಕಥಾಸಾರಂ ಮಮ ಕರ್ಣರಸಾಯನಮ್‌ 
॥ ೪ ॥ 


ಭಕ್ತಿಜ್ಞಾನವಿರಾಗಾಪ್ರೋ ವಿವೇಕೋ ವರ್ಧತೇ ಮಹಾನ್‌ । 
ಮಾಯಾಮೋಹನಿರಾಸಶ್ಟ ವೈಷ್ಣವೈಃ ಕ್ರಿಯತೇ ಕಥಮ್‌ 
॥1 ೫ ॥ 


ಇಹ ಘೋರೇ ಕಲೌ ಪ್ರಾಯೋ ಜೀವಶ್ಚಾಹುರತಾಂ ಗತಃ । 


ಕ್ಲೇಶಾಕ್ರಾಂತಸ್ಯ ತಸ್ಕೈವ ಶೋಧನೇ ಕಿಂ ಪರಾಯಣಮ್‌ 
॥ ೬ ॥ 


ಶ್ರೇಯಸಾಂ ಯದ್ದವೇಚ್ಛೇಯ: ಪಾವನಾನಾಂ ಚಪಾವನಮ್‌ । 


ಕೃಷ್ಣಪ್ರಾಪ್ತಿಕರಂ... ಶಶ್ವತ್ಥಾಧನಂಟ ತದ್ದದಾಧುನಾ 
॥ ೭ ॥ 


ಸಚ್ಚಿದಾನಂದಸ್ವರೂಪನಾದ ಭಗವಾನ್‌ ಶ್ರೀಕೃಷ್ಣನಿಗೆ ನಾವು 
ನಮಸ್ಕರಿಸುತ್ತೇವೆ. ಅವನು ಜಗತ್ತಿನ ಉತ್ತತ್ತಿ, ಸ್ಥಿತಿ ವಿನಾಶ 
ಮಾಡಲು ಹಾಗೂ ಆಧ್ಯಾತ್ಮಕ, ಆಧಿದೈವಿಕ, ಆಧಿಭೌತಿಕ ತ್ರಿತಾಪ 
ಗಳನ್ನು ನಾಶಮಾಡುವಂತಹವನಾಗಿದ್ದಾನೆ. ॥೧॥ 

ಶ್ರೀಶುಕಮಹಾಮುನಿಗಳು ಉಪನಯನವೇ ಆಗದಿದ್ದರೂ 
ನೈಸರ್ಗಿಕವಾಗಿಯೇ ಬ್ರಹ್ಮಜ್ಞಾನ ಸಂಪನ್ನರಾಗಿದ್ದರು. ಆದ್ದರಿಂದ 
ಅವರಿಗೆ ಏನನ್ನೂ ಮಾಡುವುದೂ ಬಾಕಿ ಇರಲಿಲ್ಲ ಇಂತಹ 
ಬ್ರಹ್ಮನಿಷ್ಠ ಪುತ್ರನು ಮನೆ ಬಿಟ್ಟು ಹೊರಟು ಹೋಗುವಾಗ ಅವನ 
ತಂದೆ ವೇದವ್ಯಾಸರು ವ್ಯಾಕುಲರಾಗಿ ಮಗೂ | ಮಗನೇ | ಎಂದು 
ಕರೆಯ ತೊಡಗಿದರು. ಶುಕಮಹಾಮುನಿಗಳಿಗೆ ಸರ್ವಾತ್ಮಭಾವ 
ಉಂಟಾದ್ದರಿಂದ ಚರಾಚರಗಳಲ್ಲೂ ಏಕಾಕಾರವಾಗಿ ಹೋಗಿದ್ದ 
ರಿಂದ ಆ ಕಾಡಿನ ವೃಕ್ಷಗಳೇ ಅವರ ವತಿಯಿಂದ ಉತ್ತರಿಸತೊಡಗಿದವು. 
ಅಂತಹ ಸರ್ವಭೂತರ ಆತ್ಮ ಸ್ವರೂಪರಾದ ಶ್ರೀಶುಕಮುನಿಗಳಿಗೆ 
ಸಾಷ್ಟಾಂಗನಮಸ್ಕಾರ ಮಾಡುತ್ತೇನೆ. ॥ ೨ ॥ 

ಒಮ್ಮೆ ಭಗವತ್ಕಥಾಮೃತದ ರಸಾಸ್ವಾದದಲ್ಲಿ ಕುಶಲರಾದ 

ನಿವರ ಶೌನಕರು ನೈಮಿಷಾರಣ್ಯ ಕ್ಷೇತ್ರದಲ್ಲಿ ವಿರಾಜಮಾನ 
ರಾದ ಮಹಾಮತಿವಂತ ಸೂತಪುರಾಣಿಕರಿಗೆ ನಮಸ್ಕರಿಸಿ, 
ಅವರಲ್ಲಿ ಕೇಳಿದರು. ॥ ೩ ॥ 

ಶೌನಕರು ಹೇಳಿದರು - ಸೂತಪುರಾಣಿಕರೇ ! ನೀವು 
ಅಜ್ಞಾನಾಂಧಕಾರವನ್ನುನಾಶಮಾಡುವುದರಲ್ಲಿ ಕೋಟಿಸೂರ್ಯ- 
ರಿಗೆ ಸಮಾನರಾಗಿದ್ದೀರಿ. ನೀವು ನಮ್ಮಗಳಿಗೆ ಕರ್ಣರಸಾಯನವಾದ 
ಅಮೃತ ಸ್ವರೂಪವಾದ ಸುರಗರ್ಭಿತವಾದ ಕಥೆಯನ್ನು ಹೇಳಿರಿ ೪ ॥ 

ಭಕ್ತಿ, ಜ್ಞಾನ, ವೈರಾಗ್ಯಗಳಿಂದ ದೊರೆಯುವ ಮಹಾನ್‌ 
ವಿವೇಕದ ವೃದ್ಧಿ ಹೇಗಾದೀತು? ಹಾಗೂ ವೈಷ್ಣವರು ಈ ಮಾಯಾ 
ಮೋಹದಿಂದ ಹೇಗೆ ಪಾರಾಗಬಲ್ಲರು? ॥ ೫ ॥ ಈ ಘೋರ 
ವಾದ ಕಲಿಕಾಲದಲ್ಲಿ ಜೀವರು ಪ್ರಾಯಶಃ ಆಸುರೀ ಸ್ವಭಾವದವ 
ರಾಗಿದ್ದಾರೆ. ವಿವಿಧ ಕ್ಲೇಶಗಳಿಂದ ಆಕ್ರಾಂತರಾದ ಈ ಜೀವರನ್ನು 
ಶುದ್ಧ (ದೈವೀಶಕ್ತಿ ಸಂಪನ್ಸ)ರಾಗಿಸುವ ಸರ್ವಶ್ರೇಷ್ಠವಾದ 
ಉಪಾಯವೇನು ? ॥ ೬॥ 

ಎಲ್ಲಕ್ಕಿಂತ ಹೆಚ್ಚಾದ ಶ್ರೇಯಸ್ಸವೂ, ಪವಿತ್ರವೂ ಮಾಡು 
ವುದರಲ್ಲಿ ಪವಿತ್ರನಾಗಿರುವ ಭಗವಾನ್‌ ಶ್ರೀಕೃಷ್ಣನ ಪ್ರಾಪ್ತಿಯಾಗಿ 
ಸುವ ಶಾಶ್ವತವಾದ ಸಾಧನೆಯನ್ನು ನೀವು ನಮಗೆ ತಿಳಿಸಿರಿ. ॥ ೭ ॥ 


ಶ್ರೀಮದ್ಭಾಗವತದ ಮಹಿಮೆ 


ಶ್ರೀಮದ್ಭಾಗವತದ ಮಹಿಮೆಯನ್ನು ನಾನೇನು ಬರೆಯಲಿ ? ಅದರ ಮೊದಲಿನ ಮೂರು ಶ್ಲೋಕಗಳಲ್ಲಿ ಹೇಳಲ್ಪಟ್ಟ ಮಹಿಮೆಗೆ 
ಸರಿಗಟ್ಟುವಂತೆ ಯಾರು ಹೇಳಬಲ್ಲರು ? ಆ ಮೂರು ಶ್ಲೋಕಗಳನ್ನು ಎಷ್ಟೋ ಬಾರಿ ಓದಿದರೂ, ಅದರ ಸ್ಮರಣೆಯಾದಾಗ ಮನಸಿನಲ್ಲಿ 
ಅದ್ಭುತ ಭಾವವು ಉದಯವಾಗುತ್ತದೆ. ಯಾವುದೇ ಅನುವಾದವು ಆ ಶ್ಲೋಕಗಳ ಗಂಭೀರತೆಯನ್ನು ಮತ್ತು ಮಾಧುರ್ಯವನ್ನು 
ಪಡೆಯಲಾರದು. ಆ ಮೂರು ಶ್ಲೋಗಳಿಂದ ಮನಸ್ಸನ್ನುನಿರ್ಮಲಗೊಳಿಸಿ ಮತ್ತೆ ಭಗವಂತನನ್ನು ಈ ಪ್ರಕಾರ ಧ್ಯಾನಿಸಬೇಕು. 


ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ಜಿತಚೇತಸಾ 1 ಔತ್ಯಂಠ್ಯಾಶ್ರುಕಲಾಕೃಸ್ಯ ಹೃದ್ಯಾಸೀನ್ನೇ ಶನೈರ್ಹರಿಃ ॥ 
ಪ್ರೇಮಾತಿಭರನಿರ್ಭಿನ್ನಪುಲಕಾಂಗೋತತಿನಿರ್ವ್ವತಃ | ಆನಂದಸಂಪ್ಪವೇ ಲೀನೋ ನಾಪಶ್ಯಮುಭಯಂ ಮುನೇ ॥ 
ರೂಪಂ ಭಗವತೋ ಯತ್ತನ್ನನಃ ಕಾಂತಂ ಶುಚಾಪಹಮ್‌ । ಅಪಶ್ಯನ್‌ ಸಹಸೋತ್ತಸ್ಟೇ ವೈಕ್ಸವ್ಯಾದ್‌ ದುರ್ಮನಾ ಇವ ॥ 


ನನಗೆ ಶ್ರೀಮದ್ಭಾಗವತದಲ್ಲಿ ಅತ್ಯಂತ ಪ್ರೇಮವಿದೆ. ಇದನ್ನು ಓದುವುದರಿಂದ, ಕೇಳುವುದರಿಂದ ಮನುಷ್ಯನಿಗೆ ಈಶ್ವರನ ನಿಜವಾದ 
ಜ್ಞಾನ ಪ್ರಾಪ್ತವಾಗುತ್ತದೆ. ಮತ್ತು ಅವನ ಚರಣಕಮಲಗಳಲ್ಲಿ ಅಚಲಭಕ್ತಿಯು ಉಂಟಾಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಹಾಗೂ ನನ್ನ 
ಅನುಭವವೂ ಆಗಿದೆ. ಇದನ್ನುಓದುವುದರಿಂದ ಮನುಷ್ಯನಿಗೆ ಈ ಪ್ರಪಂಚವನ್ನುರಚಿಸಿ, ಪಾಲಿಸುವ ಒಂದು ಸರ್ವವ್ಯಾಪಕ ಶಕ್ತಿ ಇದೆ ಎಂಬ 
ದೃಢ ನಿಶ್ಚಯ ಉಂಟಾಗುತ್ತದೆ. 


ಏಕ ಅನಂತ ತ್ರಿಕಾಲ ಸಚ, ಚೇತನ ಶಕ್ತಿ ದಿಖಾತ । ನಿರಜತ, ಪಾಲಕ, ಹರತ, ಜಗ, ಮಹಿಮಾ ಬರನಿ ನ ಜಾತ ॥ 


ಈ ಒಂದೇ ಶಕ್ಷಿಯನ್ನುಜನರು, ಈಶ್ವರ, ಬ್ರಹ್ಮ ಪರಮಾತ್ಥಾಮುಂತಾದ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಭಾಗವತದ ಮೊದಲಿನ 
ಶ್ಲೋಕದಲ್ಲೇ ವೇದವ್ಯಾಸರು ಈಶ್ವರನ ಸ್ವರೂಪವನ್ನುಇಂತು ವರ್ಣಿಸಿರುವರು - ಆ ಈಶ್ವರನಿಂದ ಈ ಪ್ರಪಂಚದ ಸೃಷ್ಟಿ, ಪಾಲನೆ ಮತ್ತು 
ಸಂಹಾರವಾಗುತ್ತದೆ. ಅವನು ತ್ರಿಕಾಲಗಳಲ್ಲಿಯೂ ಸತ್ಯನಾಗಿದ್ದಾನೆ. ಅರ್ಥಾತ್‌ ಅವನು ಸದಾ ಇದ್ದಾನೆ ಮತ್ತು ಇರುವನು. ಅವನು ತನ್ನ 
ಪ್ರಕಾಶದಿಂದ ಅಂಧಕಾರವನ್ನು ದೂರಗೊಳಿಸಿರುವನು. ಅಂತಹ ಪರಮ ಸತ್ಯಸ್ವರೂಪವನ್ನು ನಾವು ಧ್ಯಾನಿಸುತ್ತೇವೆ. ಅಲ್ಲೇ 
ಶ್ರೀಮದ್ಧಾಗವತದ ಸ್ವರೂಪವನ್ನುಸಂಕ್ಟೇಪವಾಗಿ ಹೀಗೆ ವರ್ಣಿತವಾಗಿದೆ - ಈ ಭಾಗವತದಲ್ಲಿಇತರರ ಉನ್ನತಿಯನ್ನು ನೋಡಿ ಮತ್ತರಿಸದೆ 
ಇರುವ ಸಾಧು ಜನರ ಎಲ್ಲ ಪ್ರಕಾರದಿಂದ ಸ್ವಾರ್ಥರಹಿತ ಪರಮಧರ್ಮ ಮತ್ತು ಅವರು ತಿಳಿಯಲು ಯೋಗ್ಯವಾದ ಜ್ಞಾ ನವು 
ವರ್ಣಿತವಾಗಿದೆ. ಅದು ವಾಸ್ತವವಾಗಿ ಎಲ್ಲ ಶ್ರೇಯಸ್ಸನ್ನುಕೊಡುವುದು ಹಾಗೂ ಆಧಿಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಈ ಮೂರು 
ರೀತಿಯ ತಾಪಗಳನ್ನು ಇಲ್ಲವಾಗಿಸುವುದಾಗಿದೆ. ಯಾವ ಸುಕೃತಿಗಳು ಪೂಣ್ಯಕರ್ಮಗಳನ್ನು ಆಚರಿಸಿರುವರೋ, ಯಾರು ಶ್ರದ್ಧೆಯಿಂದ 
ಭಾಗವತವನ್ನು ಓದುವರೋ, ಕೇಳುವರೋ, ಅವರು ಇದನ್ನುಸೇವಿಸಿದಂದಿನಿಂದ ತಮ್ಮ ಭಕ್ತಿಯಿಂದ ಈಶ್ವರನ ಜ್ಲಾ ನ ಮತ್ತು ಅವನಲ್ಲಿ 
ಭಕ್ತಿಯ ಪರಮ ಸಾಧನೆ - ಇವೆರಡು ಪದಾರ್ಥಗಳು ಯಾವುದಾದರೂ ಪ್ರಾಣಿಗೆ ಪ್ರಾಪ್ತವಾದರೆ ಮನುಷ್ಯನು ಬಯಸುವ ಯಾವ 
ಪದಾರ್ಥ ಉಳಿದಿದೆ? ಇವೆರಡೂ ಪದಾರ್ಥಗಳು ಶ್ರಿ ಶ್ರೀಮದ್ಭಾಗವತದಿಂದ ಪು ಪೂರ್ಣವಾಗಿ ಪ್ರಾಪ್ತವಾಗುತ್ತವೆ. ಹ” ಗಿ ಆಪವಿತ್ರ ಗ್ರಂಥವು 
ಮನುಷ್ಯ ಮಾತ್ರರ ಉಪಕಾರಿಯಾಗಿದೆ. ಎಲ್ಲಿಯವರೆಗೆ ಮನುಷ್ಯನು ಭಾಗವತವನ್ನು ಓದುವುದಿಲ್ಲವೋ, ಅವನಿಗೆ ಇದರಲ್ಲಿ ಶ್ರದ್ಧೆ 
ಗತಂ ಜೂ ಅಲ್ಲಿಯವರೆಗೆ ಜ್ಞಾನ, ಭಕ್ತಿ, ಡೆಗೆ ಸಮುದ್ರ ಎಷ್ಟು ವಿಶಾಲವಾಗಿದೆ ಎಂದು ತಿಳಿಯಲಾರದು. 
ಭಾಗವತವನ್ನು ಓದುವುದರಿಂದ ಅವನಿಗೆ - ಒಂದೇ ಪರಮಾತ್ಮನು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ನೆಲೆಸಿರುವನು ಎಂಬ ವಿಮಲಜ್ಞಾ ನ 
ಉಂಟಾಗುತ್ತದೆ. ಅವನಿಗೆ ಈ ಜ್ಞಾನವು ಉಂಟಾದಾಗ ಅವನು ಅಧರ್ಮಕ್ಕೆ ಮನಗೊಡುವುದಿಲ್ಲ ಏಕೆಂದರೆ, ಇತರರಿಗೆ ಬಯಸಿದ ಕೇಡು 
ತನಗೇ ಬಯಸಿದಂತೆ ಇದೆ. ಇದರ ಅರಿವು ಮೂಡಿದಾಗ ಮನುಷ್ಯನು ಸತ್ಯ, ಧರ್ಮದಲ್ಲಿ ಸ್ಥಿರನಾಗುತ್ತಾನೆ. ಸ್ವಾಭಾವಿಕವಾಗಿ ದಯೆ- 
ಧರ್ಮಗಳನ್ನು ಪಾಲಿಸ ತೊಡಗುವವನು ಹಾಗೂ ಯಾವುದೇ ಅಹಿಂಸಕ ಪ್ರಾಣಿಯ ಮೇಲೆ ಕೈ ಎತ್ತಲು ಇಚ್ಛಿಸುವುದಿಲ್ಲ. ಮನುಷ್ಯರಲ್ಲಿ 
ಪರಸ್ಪರ ಪ್ರೇಮ ಮತ್ತು ಪ್ರಾಣಿಮಾತ್ರರ ಕುರಿತು ದಯಾಭಾವವನ್ನು ಸ್ವಾಪಿಸಲಿಕ್ಕಾ ಗಿ ಇದಕ್ಕ ಕ "ಮಿಗಿಲಾದ ಸಾಧನ ಮತ್ತೊಂದಿಲ್ಲ. 
Ry ಕಾಲದಲ್ಲಿ ಪ್ರಪಂಚದ ಹೆಚ್ಚಿನ ಭಾಗಗಳಲ್ಲಿ ಭಯಂಕರ ಯುದ್ಧಗಳು ಹತ್ತಿಕೊಂಡಿವೆ. "ಮನುಷ್ಯ ಮಾತ್ರರಿಗೆ ಈ ಪವಿತ್ರ ಧರ್ಮದ 
ಉಪದೇಶ ಅತ್ಯಂತ Fe ೈರವಾದೀತು. ಭಗವದ್ಧಕ್ತನಾದವನಿಗೆ ಹಾಗೂ ಶ್ರೀಮದ್ಧಾಗವತದ ಮಹತ್ವ ವನ್ನು ತಿಳಿದವನಿಗೆ ಇಹಲೋಕ 
ಮತ್ತು ಪರಲೋಕ ಎರಡನ್ನೂ ಸುಧಾರಿಸುವ ಈ ಪವಿತ್ರ ಗ್ರಂಥವನ್ನು ಎಲ್ಲಪ್ರಾ ತೀಯ ಭಾಷೆಗಳಲ್ಲಿ ಅನುವಾದ ಮಾಡಿ ಪ್ರಚಾರ 
ಮಾಡಬೆಣಾದುದು ಪರಮ ಕರ್ತವ್ಯವಾಗಿದೆ. 

- ಮದನ ಮೋಹನ ಮಾಲವೀಯ 


॥ ಓಂನಮೋಭಗವತೇ ವಾಸುದೇವಾಯ ॥ 


ಶ್ರೀಮದ್ಭಾಗವತಮಾಹಾತ್ಮ್ಯಮ್‌ 


ಪ್ಷಂ ನಾರಾಯಣಂ ವಂದೇ ಕೃಷ್ಣ ಷ್ಠಂ ವಂದೇ ವ್ರಜಪ್ರಿಯಮ್‌ । 
ಷು ದ್ವೈಪಾಯನಂ ವಂದೇ ಕೃಷ ಷ್ದಂ ವಂದೇ ಪೃಥಾಸುತಮ್‌ ॥ 


ಮೊದಲನೆಯ ಅಧ್ಯಾಯ 
ಭಕ್ತಿದೇವಿಯೊಂದಿಗೆ ದೇವರ್ಷಿ ನಾರದರ ಭೇಟಿ 


ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತಾ ್ಯದಿಹೇತವೇ | 
ತಾಪತ್ರಯವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ 
noun 


ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ 
ದ್ವೈಪಾಯನೋ ವಿರಹಕಾತರ ಆಜುಹಾವ । 

ಪುತ್ರೇತಿ ತನ್ಮಯತಯಾ ತರಪೋತಭಿನೇದು- 
ಸ್ಪಂಸರ್ವಭೂತಹೃದಯಂ ಮುನಿಮಾನತೋರಸ್ಥಿ ॥ ೨॥ 


ನೈಮಿಷೇ ಸೂತಮಾಸೀನಮಭಿವಾದ್ಯ ಮಹಾಮತಿಮ್‌ । 
ಕಥಾಮೃತರಸಾಸ್ಟಾದಕುಶಲಃ  ಶೌನಕೋತಬ್ರವೀತ್‌ 
An 


" ಶೌನಕ ಉವಾಚ 


ಅಜ್ಞಾನಧ್ವಾಂತವಿದ್ದಸಕೋಟಿಸೂರ್ಯಸಮಪ್ರಭ | 
ಸೂತಾಖ್ಯಾಹಿ ಕಥಾಸಾರಂ ಮಮ ಕರ್ಣರಸಾಯನಮ್‌ 
॥ ೪ ॥ 


ಭಕ್ಕಿಜಾನವಿರಾಗಾಪ್ರೋ ವಿವೇಕೋ ವರ್ಧತೇ ಮಹಾನ್‌ । 


ಮಾಯಾಮೋಹನಿರಾಸಶ್ಚ ವೈಷ್ಣವೈಃ ಕ್ರಿಯತೇ ಕಥಮ್‌ 
॥॥ ೫ ॥ 


ಇಹ ಘೋರೇ ಕಲೌ ಪ್ರಾಯೋ ಜೀವಶ್ಚಾಹುರತಾಂ ಗತಃ । 


ಕ್ಲೇಶಾಕ್ರಾಂತಸ್ಯ ತಸ್ಕೈವ ಶೋಧನೇ ಕಿಂ ಪರಾಯಣಮ್‌ 
1 ೬ ॥ 


ಶ್ರೇಯಸಾಂ ಯದ್ಧವೇಚ್ಛೇಯಃ ಪಾವನಾನಾಂ ಚಪಾವನಮ್‌ । 


ಕೃಷ್ಣಪ್ರಾಪಿಕರಂ  ' ಶಶ್ವಶ್ಞಾಧನಂ ತದ್ವದಾಧುನಾ 
॥ ೭ ॥ 


ಸಚ್ಚಿದಾನಂದಸ್ವರೂಪ ನಾದ ಭಗವಾನ್‌ ಶ್ರೀಕೃಷ್ಣನಿಗೆ ನಾವು 
ನಮಸ್ಕರಿಸುತ್ತೇವೆ. ಅವನು ಜಗತ್ತಿನ ಉತ್ಪತ್ತಿ, ಸ್ಥಿತಿ ವಿನಾಶ 
ಮಾಡಲು ಹಾಗೂ ಆಧ್ಯಾತ್ಮಿಕ ಆಧಿದೃವಿಕ “ಆಧಿಭೌತಿಕ ತ್ರಿತಾಪ 
ಗಳನ್ನು  ನಾಶಮಾಡುವಂತಹದನಾಗಿದ್ದಾನೆ. ॥೧॥ 

ಶ್ರೀಶುಕಮಹಾಮುನಿಗಳು ಉಪನಯನವೇ ಆಗದಿದ್ದರೂ 
ನೈಸರ್ಗಿಕವಾಗಿಯೇ ಬ್ರಹ್ಮಜ್ಞಾನ ಸಂಪನ್ನರಾಗಿದ್ದರು. ಆದ್ದರಿಂದ 
ಅವರಿಗೆ ಏನನ್ನೂ ಮಾಡುವುದೂ ಬಾಕಿ ಇರಲಿಲ್ಲ ಇಂತಹ 
ಬ್ರಹ್ಮನಿಷ್ಠ ಪುತ್ರನು ಮನೆ ಬಿಟ್ಟು ಹೊರಟು ಹೋಗುವಾಗ ಅವನ 
ತಂದೆ ವೇದವ್ಯಾಸರು ವ್ಯಾಕುಲರಾಗಿ ಮಗೂ | ಮಗನೇ! ಎಂದು 
ಕರೆಯ ತೊಡಗಿದರು. ಶುಕಮಹಾಮುನಿಗಳಿಗೆ ಸರ್ವಾತ್ಮಭಾವ 
ಉಂಟಾದ್ದರಿಂದ ಚರಾಚರಗಳಲ್ಲೂ ಏಕಾಕಾರವಾಗಿ ಹೋಗಿದ್ದ 
ರಿಂದ ಆ ಕಾಡಿನ ವೃಕ್ಷಗಳೇ ಅವರ ವತಿಯಿಂದ ಉತ್ತರಿಸತೊಡಗಿದವು. 
ಅಂತಹ ಸರ್ವಭೂತರ ಆತ್ಮ ಸ್ವರೂಪರಾದ ಶ್ರೀಶುಕಮುನಿಗಳಿಗೆ 
ಸಾಷ್ಟಾಂಗನಮಸ್ಕಾರ ಮಾಡುತ್ತೇನೆ. ॥ ೨ ॥ 

ಒಮ್ಮೆ ಭಗವತ್ಕಥಾಮೃತದ ರಸಾಸ್ವಾದದಲ್ಲಿ ಕುಶಲರಾದ 
ಮುನಿವರ ಶೌನಕರು ನೈಮಿಷಾರಣ್ಯ ಕ್ಷೇತ್ರದಲ್ಲಿ ವಿರಾಜಮಾನ 
ರಾದ ಮಹಾಮತಿವಂತ ಸೂತಪುರಾಣಿಕರಿಗೆ ನಮಸ್ಕರಿಸಿ, 
ಅವರಲ್ಲಿ ಕೇಳಿದರು. ॥ ೩ ॥ 

ಶೌನಕರು ಹೇಳಿದರು - ಸೂತಪುರಾಣಿಕರೇ ! ನೀವು 
ಅಜ್ಞಾನಾಂಧಕಾರವನ್ನುನಾಶಮಾಡುವುದರಲ್ಲಿ ಕೋಟಿಸೂರ್ಯ- 
ರಿಗೆ ಸಮಾನರಾಗಿದ್ದೀರಿ. ನೀವು ನಮ್ಮಗಳಿಗೆ ಕರ್ಣರಸಾಯನವಾದ 
ಅಮೃತ ಸ್ವ ರೂಪವಾದ ಸಾರಗರ್ಭಿತವಾದ ಕಥೆಯನ್ನು ಹೇಳಿರಿ.॥ ೪ ॥ 

ಭಕ್ತಿ ಜ್ಞಾನ, ವೈರಾಗ್ಯಗಳಿಂದ ದೊರೆಯುವ ಮಹಾನ್‌ 
ವಿವೇಕದ ವೃದ್ಧಿ ಹೇಗಾದೀತು? ಹಾಗೂ ವೈಷ್ಣದರು ಈ ಮಾಯಾ 
ಮೋಹದಿಂದ ಹೇಗೆ ಪಾರಾಗಬಲ್ಲರು? ॥ ೫॥ ಈ ಘೋರ 
ವಾದ ಕಲಿಕಾಲದಲ್ಲಿ ಜೀವರು ಪ್ರಾಯಶಃ ಆಸುರೀ ಸ್ವಭಾವದವ 
ರಾಗಿದ್ದಾರೆ. ವಿವಿಧ ಕ್ಷೇಶಗಳಿಂದ ಆಕ್ರಾಂತರಾದ ಈ ಜೀವರನ್ನು 
ಶುದ್ಧ (ದೈವೀಶಕ್ತಿ ಸಂಪನ್ನ)ರಾಗಿಸುವ  ಸರ್ವಶ್ರೇಷ್ಠವಾದ 
ಉಪಾಯವೇನು? ॥ ೬॥ 

ಎಲ್ಲಕ್ಕಿಂತ ಹೆಚ್ಚಾದ ಶ್ರೇಯಸ್ಕಂವೂ, ಪವಿತ್ರವೂ ಮಾಡು 
ವುದರಲ್ಲಿ ಪವಿತ್ರನಾಗಿರುವ ಭಗವಾನ್‌ ಶ್ರೀಕೃಷ್ಣನ ಪ್ರಾಪ್ತಿಯಾಗಿ 
ಸುವ ಶಾಶ್ವತವಾದ ಸಾಧನೆಯನ್ನು ನೀವು ನಮಗೆ ತಿಳಿಸಿರಿ. ॥ ೭ ॥ 


2 ಶ್ರೀಮದ್ಭಾಗವತ 


ಚಿಚಾಮಣೆರ್ಲೋಕಸುಖಂ ಸುರದು: ಸ್ವರ್ಹಸಂಪದಮ್‌ I 
ಪ್ರಯಚ್ಛತಿ ಗುರುಃ ಪ್ರೀತೋ ವೈಕುಂಠಂ ಯೋಗಿದುರ್ಲಭಮ್‌ 
॥ ೮ ॥ 
ಸೂತ ಉವಾಚ 


ಪ್ರೀತಿಃ ಶೌನಕ ಚಿತ್ತೇ ತೇ ಹೃತೋ ವಚ್ಚಿ ವಿಚಾರ್ಯ ಚ । 
ಸರ್ವಸಿದ್ಧಾಂತ ನಿಷ್ಠನಂ ಸಂಸಾರಭಯನಾಶನಮ್‌ 
॥ ೯॥ 
ಭಕ್ತ್ಯೋಘವರ್ಧನಂ ಯಚ್ಚ ಕೃಷ್ಣಸಂತೋಷಹೇತುಕಮ್‌ । 
ತದಹಂ ತೇರಭಿಧಾಸ್ಯಾಮಿ ಸಾವಧಾನತಯಾ ಶೃಣು 
॥ ೧೦॥ 
ಕಾಲವ್ಯಾಲಮುಖಗ್ರಾಸತ್ರಾಸನಿರ್ಣಾಶಹೇತವೇ I 
ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಮ್‌ 


1 ೧೧1 
ಏತಸ್ಮಾದಪರಂ ಕಿಂಚಿನ್ನನಃಶುದ್ದೆ ಶ್ವ ನ ವಿದ್ಯತೇ । 
ಜನ್ಮಾಂತರೇ ಭವೇತ್‌ ಪುಣ್ಯಂ ತದಾ ಭಾಗವತಂ ಲಭೇತ್‌ 

॥1೧೨॥ 


ಪರೀಕ್ಷಿತೇ ಕಥಾಂ ವಕ್ತುಂ ಸಭಾಯಾಂ ಸಂಸ್ಥಿತೇ ಶುಕೇ । 
ಸುಧಾಕುಂಭಂ ಗೃಹೀತ್ಸೈವ ದೇವಾಸ್ತತ್ರ ಸಮಾಗಮನ್‌ 

॥1 ೧೩ ॥ 
ಶುಕಂ ನತ್ವಾವದನ್‌ ಸರ್ವೇ ಸ್ವಕಾರ್ಯಕುಶಲಾಃ ಸುರಾಃ । 
ಕಥಾಸುಧಾಂ ಪ್ರಯಚ್ಛಸ್ಪ ಗೃಹೀತ್ರೈವ ಸುಧಾಮಿಮಾಮ್‌ 

॥1 ೧೪ ॥ 
ಏವಂ ವಿನಿಮಯೇ ಜಾತೇ ಸುಧಾ ರಾಜ್ಞಾಪ್ರಪೀಯತಾಮ್‌ । 
ಪ್ರಪಾಸ್ಯಾಮೋ ವಯಂ ಸರ್ವೇ ಶ್ರೀಮದ್ಧಾಗವತಾಮೃತಮ್‌ 

11 ೧೫ ॥ 
ಕ್ವಸುಧಾ ಕ್ವಕಥಾ ಲೋಕೇ ಕ್ವಕಾಚಃ ಕ್ವಮಣಿರ್ಮಹಾನ್‌ I 
ಬ್ರಹ್ಮರಾತೋ ವಿಚಾರ್ಯೈವಂ ತದಾ ದೇವಾಂಜಹಾಸಹ 

॥ ೧೬॥ 
ಅಭಕ್ತಾಂಸ್ತಾಂಶ್ಚ ವಿಜ್ಞಾಯ ನದದೌಸ ಕಥಾಮೃತಮ್‌ I 
ಶ್ರೀಮದ್ಭಾಗವತೀ ವಾರ್ತಾ ಸುರಾಣಾಮಪಿ ದುರ್ಲಭಾ 

1 ೧೭॥ 
ರಾಜ್ಞೋ ಮೋಕ್ಟಂ ತಥಾ ವೀಕ್ಷ್ಯ ಪುರಾ ಧಾತಾಪಿ ವಿಸ್ಥಿತಃ । 
ಸತ್ಯಲೋಕೇ ತುಲಾಂ ಬದ್ಧಾ ನಿ ಘಶೋಲಯತ್ಲಾಧನಾನ್ಯಜ:ಃ 

॥ ೧೮ ॥ 
ಲಘೂನ್ಯನ್ಯಾನಿ ಜಾತಾನಿ ಗೌರವೇಣ ಇದಂ ಮಹತ್‌ । 
ತದಾ ಯಷಿಗಣಾಃ ಸರ್ವೇ ವಿಸ್ತಯಂ ಪರಮಂ ಯಯುಃ 


॥೧೯॥ 
ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೌ । 
ಪಠನಾಚ್ಚವಣಾತ್ತದ್ಯೋ ವೈಕುಂಠಫಲದಾಯಕಮ್‌ 

॥ ೨೦ ॥ 


[ ಅಧ್ಯಾಯ 1 


ಚಿಂತಾಮಣಿಯು ಕೇವಲ ಲೌಕಿಕ ಸುಖನೀಡಬಲ್ಲದು.ಕಲ್ಪವೃಕ್ಷವು 
ಹೆಚ್ಚೆಂದರೆ ಸ್ವರ್ಗದ ಸಂಪತ್ತನ್ನು ಕೊಡಬಲ್ಲದು. ಆದರೆ ಸದ್ಗುರು- 
ಗಳು ಪ್ರಸನ್ನರಾದರೆ ಯೋಗಿಗಳಿಗೆ ದುರ್ಲಭವಾದ ಭಗವಂತನ 
ವೈಕುಂಠತಧಾಮವನ್ನೇ ಕೊಡುತ್ತಾರೆ. ॥ ೮॥ 

ಸೂತಪುರಾಣಿಕರು ಹೇಳಿದರು - ಶೌನಕರೇ! ನಿಮ್ಮ 
ಹೃದಯದಲ್ಲಿ ಭಗವಂತನ ಪ್ರೇಮ ತುಂಬಿದೆ. ಅದಕ್ಕಾಗಿ ನಾನು 
ವಿಚಾರಗೈದು ಜನ್ಮ-ಮೃತ್ಯುವಿನ ಭಯವನ್ನು ನಾಶಮಾಡುವಂತಹ 
ಸಮಸ್ತ ಸಿದ್ಧಾಂತಗಳ ನಿಷ್ಕರ್ಷವನ್ನು ನಿಮಗೆ ಹೇಳುತ್ತೇನೆ. ॥ ೯ ॥ 

ಭಕ್ತಿಯ ಪ್ರವಾಹವನ್ನು ಹೆಚ್ಚಿಸುವ, ಭಗವಾನ್‌ ಶ್ರೀಕೃಷ್ಣನ 
ಪ್ರಸನ್ನ ತೆಯ ಪ್ರಧಾನ ಕಾರಣವಾದ ಸಾಧನೆಯನ್ನು ನಾನು ನಿಮಗೆ 
ಹೇಳುವೆನು. ಅದನ್ನು ದತ್ತಚಿತ್ತರಾಗಿ ಕೇಳಿರಿ. ॥ ೧೦ ॥ ಶ್ರೀಶುಕ 
ಮಹಾಮುನಿಗಳು ಕಲಿಯುಗದಲ್ಲಿ ಜೀವರು ಕಾಲರೂಪವಾದ 
ಸರ್ಪಕ್ಕೆ ತುತ್ತಾಗುವ ದುಃಖವನ್ನು ಪೂರ್ಣವಾಗಿ ನಾಶಮಾಡಲಿ 
ಕ್ಕಾಗಿ ಶ್ರೀಮದ್ಭಾಗವತ ಶಾಸ್ತ್ರವನ್ನು ಹೇಳಿರುವರು. ॥ ೧೧ ॥ 
ಮನಸ್ಸಿನ ಶುದ್ಧಿಗಾಗಿ ಇದರಿಂದ ಮಿಗಿಲಾದ ಯಾವ ಸಾಧನೆಯೂ 
ಇಲ್ಲ ಮನುಷ್ಯನ ಜನ್ಮ-ಜನ್ಮಾಂತರದ ಪುಣ್ಯವು ಉದಯಿಸಿ 
ದಾಗಲೇ ಅವನಿಗೆ ಈ ಭಾಗವಶಶಾಸ್ತ್ರವು ದೊರೆಯುತ್ತದೆ. 
॥ ೧೨ ॥ ಶ್ರೀಶುಕಮಹಾಮುನಿಗಳು ಪರೀಕ್ಷಿತನಿಗೆ ಈ ಕಥೆಯನ್ನು 
ಹೇಳಲು ಸಭೆಯಲ್ಲಿ ವಿರಾಜಮಾನರಾಗಿದ್ದಾಗ ದೇವತೆಗಳು 
ಅಮೃತ ಕಲಶವನ್ನೇತ್ರಿಕೊಂಡು ಅವರ ಬಳಿಗೆ ಬಂದರು. ॥ ೧೩ ॥ 
ದೇವತೆಗಳು ತಮ್ಮ ಕಾರ್ಯಸಾಧನೆಯಲ್ಲಿ ತುಂಬಾ ಕುಶಲರಾಗಿ 
ರುತ್ತಾರೆ. ಆದ್ದರಿಂದ ಇಲ್ಲಿಯೂ ಎಲ್ಲರು ಶುಕಮಹಾಮುನಿಗಳಿಗೆ 
ನಮಸ್ಕರಿಸಿ ಹೇಳಿದರು-""ನೀವು ಈ ಅಮೃತಕಲಶವನ್ನು ಸ್ವೀಕರಿಸಿ, 
ಬದಲಿಗೆ ನಮಗೆ ಕಥಾಮೃತದ ದಾನವನ್ನು ಕೊಡಿರಿ. ॥ ೧೪ ॥ 
ಹೀಗೆ ಪರಸ್ಪರ ವಿನಿಮಯವಾದಾಗ ರಾಜಾಪರೀಕ್ಷಿತನು ಅಮೃತ 
ವನ್ನು ಪಾನ ಮಾಡುವನು ಹಾಗೂ ನಾವೆಲ್ಲರೂ ಶ್ರೀಮದ್ಭಾಗವತ 
ರೂಪವಾದ ಅಮೃತವನ್ನು ಪಾನ ಮಾಡುವೆವು.” ॥ ೧೫ ॥ ಈ 
ಪ್ರಪಂಚದಲ್ಲಿ ಗಾಜಿನತುಂಡೆಲ್ಲಿ ಮಹಾಮೂಲ್ಯ ವಜವೆಲ್ಲಿ? 
ಎಲ್ಲಿ ಸುಧೆ ಮತ್ತು ಎಲ್ಲಿ ಹರಿಕಥೆ ? ಹೀಗೆ ಯೋಚಿಸಿ ಶ್ರೀಶುಕ 
ಮುನಿಗಳು ಆಗ ದೇವತೆಗಳನ್ನು ಪರಿಹಾಸ್ಯ ಮಾಡಿದರು. ॥ ೧೬ ॥ 
ಅವರನ್ನು ಭಕ್ತಿ ಶೂನ್ಯ (ಕಥೆಯ ಅನಧಿಕಾರಿ)ರೆಂದು ತಿಳಿದು 
ಕಥಾಮೃತವನ್ನು ದಾನ ಮಾಡಲಿಲ್ಲ. ಹೀಗೆ ಈ ಶ್ರೀಮದ್ಧಾಗವತದ 
ಕಥೆ ದೇವತೆಗಳಿಗೂ ದುರ್ಲಭವಾಗಿದೆ. ॥ ೧೭ ॥ 

ಹಿಂದೆ ಶ್ರೀಮದ್ಭಾಗವತದ ಶ್ರವಣದಿಂದಲೇ ರಾಜಾ 
ಪರೀಕ್ಷಿತನು ಮುಕ್ತನಾದುದನ್ನು ನೋಡಿ ಬ್ರಹ್ಮದೇವರಿಗೆ ಭಾರೀ 
ಆಶ್ಚರ್ಯವಾಗಿತ್ತು. ಅವರು ಸತ್ಯಲೋಕದಲ್ಲಿ ತಕ್ಕಡಿ ಹಿಡಿದು ಎಲ್ಲ 
ಸಾಧನೆಗಳನ್ನು ತೂಕಮಾಡಿದರು. ॥ ೧೮ ॥ ಬೇರೆ ಎಲ್ಲ ಸಾಧನೆ 
ಗಳು ತೂಕದಲ್ಲಿ ಹಗುರವಾಗಿ, ಭಾಗವತವು ಎಲ್ಲಕ್ಕಿಂತ ಭಾರವಾ 
ಯಿತು. ಇದನ್ನು ನೋಡಿ ಎಲ್ಲ ಯಷಿಗಳಿಗೆ ಭಾರೀ ವಿಸ್ಮಯವಾ 
ಯಿತು. ಅವರೆಲ್ಲರೂ ಕಲಿಯುಗದಲ್ಲಿ ಈ ಭಗವದ್ರೂಪವಾದ 
ಭಾಗವತ ಶಾಸ್ತ್ರದ ಶ್ರವಣ-ಪಾರಾಯಣವು ಕೂಡಲೇ ಮೋಕ್ಷ 
ಕೊಡುವಂತಹುದು ಎಂದು ನಿಶ್ಚಯಿಸಿದರು. ॥ ೧೯-೨೦ ॥ 


1 ಅಧ್ಯಾಯ] 


ಸಪ್ತಾಹೇನ ಶ್ರುತಂ ಚೈತತರ್ವಥಾ ಮುಕ್ತಿದಾಯಕಮ್‌ । 
ಸನಕಾದ್ಯೈ: ಪುರಾ ಪ್ರೋಕ್ತಂ ನಾರದಾಯ ದಯಾಪರೈಃ 

॥ ೨೧॥ 

ಂಬಂಧಾಚು ತಮೇತತ್ತುರರ್ಷಿಣಾ | 
ಕುಮಾರ್ಪಸ್ತಸ್ಯ ಭಾಷಿತಃ 

I ೨೨॥ 


ಯದ್ಯಪಿ ಬ್ರ 
ಸಪ್ತಾಹಶ್ರವಣವಿಧಿಃ 


ಶೌನಕ ಉವಾಚ 
ಲೋಕವಿಗ್ರಹಮುಕ್ಕಸ್ಯ ನಾರದಸ್ಯಾಸ್ಥಿರಸ್ಕ 
ವಿಧಿಶ್ರವೇ ಕುತಃ ಪ್ರೀತಿಃ ಸಂಯೋಗಃ ಕುತ್ರ ತೈಃ: 
1 ೨೩॥ 


ಚ। 


ಸೂತ ಉವಾಚ 
ಅತ್ರ ತೇ ಕೀರ್ತಯಿಷ್ಯಾಮಿ ಭಕ್ತಿಯುಕ್ಕಂ ಕಥಾನಕಮ್‌ । 
ಶುಕೇನ ಮಮ ಯತೊ ಶಕ್ತಂ ರಹಃ ಶಿಷ್ಯಂ ವಿಚಾರ್ಯ ಚ 
1 ೨೪॥ 
ಏಕದಾ ಹಿ ವಿಶಾಲಾಯಾಂ ಚತ್ವಾರ ಯಷಯೋತಮಲಾಃ | 
ಸತ್ಸಂಗಾರ್ಥಂ ಸಮಾಯಾತಾ ದದ್ಭಶುಸ್ತತ್ರ ನಾರದಮ್‌ 
॥| ೨೫ ॥ 
ಕುಮಾರಾ ಊಚುಃ 
ಕಥಂ ಬ್ರಹ್ಮನ್‌ ದೀನಮುಖಃ ಕುತಶ್ಚಿಂತಾತುರೋ ಭವಾನ್‌ 
ತ್ವಧಿತಂ ಗಮ್ಯತೇ ಕುತ್ರ ಕುತಶ್ಚಾಗಮನಂ ತವ 
wu ೨೬ 1 
ಇದಾನೀಂ ಶೂನ್ಯಚಿತ್ತೋಪಸಿ ಗತವಿತ್ತೋ ಯಥಾ ಜನಃ । 
ತವೇದಂ ಮುಕ್ತಸಂಗಸ್ಯ ನೋಚಿತಂ ವದ ಕಾರಣಮ್‌ 
॥ ೨೭ ॥ 
ನಾರದ ಉವಾಚ 
ಅಹಂ ತು ಪೃಥಿವೀಂ ಯಾತೋ ಜ್ಞಾತ್ವಾ ಸರ್ವೋತ್ತಮಾಮಿತಿ । 
ಪುಷ್ಕರಂ ಚಪ್ರಯಾಗಂ ಚ ಕಾಶೀಂ ಗೋದಾವರೀಂ ತಥಾ 
॥ ೨೮ ॥ 
ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಮ್‌ । 
ಏವಮಾದಿಷು ತೀರ್ಥೇಷು ಭ್ರಮಮಾಣ ಇತಸ್ತತಃ 
' u 2೯ 1 
ನಾಪಸ್ಯಂ ಕುತ್ರಚಿಚ್ಛರ್ಮ ಮನಸ್ಪಂತೋಷಕಾರಕಮ್‌ 
ಕಲಿನಾಧರ್ಮಮಿತ್ರೇಣ ಧರೇಯಂ ಬಾಧಿತಾಧುನಾ 
೩೦ 
ಸತ್ಯಂ ನಾಸ್ತಿ ತಪಃ ಶೌಚಂ ದಯಾ ದಾನಂ ನ ವಿದ್ಯತೇ । 
ಉದರಂಭರಿಣೋ ಜೀವಾ ವರಾಕಾಃ ಕೂಟಭಾಷಿಣಃ 
1 ೩೧॥ 
ಮಂದಾಃ ಸುಮಂದ ಮತಯೋಮಂದಭಾಗ್ಯಾಹ್ಕುಪದ್ರುತಾಃ | 
ಪಾಖಂಡ ನಿರತಾಃ ಸಂತೋ ವಿರಕ್ತಾಃ ಸಪರಿಗ್ರಹಾಃ 
॥೩೨॥ 
ತರುಣೀಪ್ರಭುತಾ ಗೇಹೇ ಶ್ಯಾಲಕೋ ಬುದ್ಧಿದಾಯಕಃ । 


ಕನ್ಯಾವಿಕ್ರಯಿಣೋ ಲೋಭಾದ್ದಂಪತೀನಾಂ ಚ ಸ ಜ್ಯಾ ಕ 
I 


ಶ್ರೀಮದ್ಭಾಗವತ ಮಾಹಾತ್ಮ್ಯ 3 


ಶ್ರೀಮದ್ಭಾಗವತವನ್ನು ಸಪ್ತಾಹ ವಿಧಿಯಿಂದ ಶ್ರವಣಿಸಿದಾಗ 
ನಿಶ್ಚಯವಾಗಿಯೂ ಭಕ್ತಿಯು ಲಭಿಸುತ್ತದೆ. ಹಿಂದೆ ಇದನ್ನು 
ದಯಾಪರಾಯಣರಾದ ಸನಕಾದಿಗಳು ದೇವರ್ಷಿ- ನಾರದರಿಗೆ 
ಹೇಳಿದ್ದರು. ॥ ೨೧ ॥ ದೇವರ್ಷಿನಾರದರು ಮೊದಲು ಬ್ರಹ್ಮ 
ದೇವರಿಂದ ಇದನ್ನು ಶ್ರವಣಿಸಿದ್ದರೂ ಕೂಡ ಸಪ್ತಾಹ ಶ್ರವಣದ ವಿಧಿ 
ಯನ್ನಾದರೋ ಅವರಿಗೆ ಸನಕಾದಿಗಳೇ ತಿಳಿಸಿದ್ದರು. ॥ ೨೨ ॥ 

ಶ್‌ನಕರು ಕೇಳಿದರು - ಪ್ರಾಪಂಚಿಕದಿಂದ ಮುಕ್ತರೂ, 
ವಿಚರಣಶೀಲರೂ ಆದ ನಾರದರಿಗೆ ಸನಕಾದಿಗಳೊಂದಿಗೆ ಸಂಯೋಗ 
ಎಲ್ಲಿ ಉಂಟಾಯಿತು 9 ಹಾಗೂ ವಿಧಿ-ವಿಧಾನದಿಂದ ಶ್ರವಣಿಸುವ 
ಪ್ರೀತಿ ಅವರಿಗೆ ಹೇಗೆ ಉಂಟಾಯಿತು ? ॥ ೨೩॥ 

ಸೂತಪುರಾಣಿಕರು ಹೇಳಿದುರು - ಶ್ರೀಶುಕಮಹಾಮುನಿಗಳು 
ನನ್ನನ್ನು ತಮ್ಮ ಅನನ್ಯ ಶಿಷ್ಕನೆಂದು ತಿಳಿದು ಏಕಾಂತದಲ್ಲಿ ಹೇಳಿದ 
ಭಕ್ತಿಪೂರ್ಣ ಕಥಾನಕವನ್ನು ನಿಮಗೆ ಹೇಳುತ್ತೇನೆ. ॥ ೨೪ ॥ ಒಂದು 
ದಿನ ವಿಶಾಲಾಪುರಿಗೆ ಸತ್ತಂಗಕ್ಕಾಗಿ ಬಂದಿರುವ ಸನಕಾದಿ ನಾಲ್ವರು 
ನಿರ್ಮಲ ಖುಷಿಗಳು ನಾರದರನ್ನು ನೋಡಿದರು. ॥ ೨೫ ॥ 

ಸನಕಾದಿಗಳು ಕೇಳಿದರು - ಬ್ರಹ್ಮನ್‌ | ನಿಮ್ಮ ಮುಖ ಏಕೆ 
ಬಾಡಿದೆ ? ನೀವು ಚಿಂತಾತುರ ಹೇಗಾದಿರಿ ? ಇಷ್ಟು ಆತುರವಾಗಿ 
ಯಾವ ಕಡೆಗೆ ಹೋಗುತ್ತಿರುವಿರಿ ? ನಿಮ್ಮ ಆಗಮನ ಯಾವ 
ಕಡೆಯಿಂದಾಯಿತು? ॥ ೨೬ ॥ ಈಗಲಾದರೋ ನೀವು ಎಲ್ಲ 
ಧನವನ್ನು ಕಳಕೊಂಡ ಮನುಷ್ಯನಂತೆ ವ್ಯಾಕುಲರಾಗಿರುವಿರಿ ಎಂದು 
ಕಾಣುತ್ತದೆ. ನಿಮ್ಮಂತಹ ಆಸಕ್ಕಿರಹಿತ ಪುರುಷರಿಗೆ ಇದು ಉಚಿತ 
ವಲ್ಲ ಇದರ ಕಾರಣವನ್ನು ಹೇಳಿರಿ. ॥ ೨೭ ॥ 

ನಾರದರು ಹೇಳಿದರು - ನಾನು ಸರ್ವೋತ್ತಮಲೋಕವೆಂದು 
ಎಣಿಸಿ ಪೃಥ್ವಿಗೆ ಬಂದೆ. ಇಲ್ಲಿ ಪುಷ್ಕರ, ಪ್ರಯಾಗ, ಕಾಶೀ, ಗೋದಾ 
ವರಿ (ನಾಸಿಕ), ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧ 
(ರಾಮೇಶ್ವರ) ಮುಂತಾದ ಅನೇಕ ತೀರ್ಥಗಳಲ್ಲಿ ಅತ್ತ-ಇತ್ತ 
ಅಲೆಯುತ್ತಿದ್ದೆ; ಆದರೆ ಮನಸ್ಸಿಗೆ ಸಂತೋಷವೀಯುವಂತಹ 
ಶಾಂತಿಯು ನನಗೆ ಸಿಗಲಿಲ್ಲ ಈಗ ಅಧರ್ಮದ ಸಹಾಯಕ 
ಕಲಿಯುಗವು ಇಡೀ ಪೃಥಿವಿಯನ್ನು ಬಾಧಿಸುತ್ತಿದೆ. ॥ ೨೮-೩೦ ॥ 
ಈಗ ಇಲ್ಲಿ ಸತ್ಯ, ತಪಸ್ಸು ಶೌಚ (ಒಳ-ಹೊರಗಿನ ಪವಿತ್ರತೆ), 
ದಯೆ, ದಾನ, ಇವುಗಳು ಏನೂ ಉಳಿಯಲಿಲ್ಲ ಬಡಪಾಯಿ 
ಜೀವರು ಕೇವಲ ಹೊಟ್ಟೆ ಹೊರೆಯುವುದರಲ್ಲೇ ತೊಡಗಿರುವರು. 
ಅವರು ಸುಳ್ಳನ್ನಾಡುವವರೂ, ಆಲಸಿಗಳೂ, ಮಂದಬುದ್ಧಿಯ 
ವರೂ, ಭಾಗ್ಯಹೀನರೂ, ಉಪದ್ರವಗ್ರಸ್ತರೂ ಅಗಿದ್ದಾರೆ. ಹೊರ- 
ಗಿನ ವೇಷಮಾತ್ರ ಸಾಧು-ಸಂತರು ಪೂರ್ಣ ಪಾಷಂಡಿಗಳಾಗಿದ್ದಾರೆ. 
ನೋಡಲು ವಿರಕ್ತರಂತೆ ಕಂಡು ಬಂದರೂ ಸ್ವೀ, ಸಂಪತ್ತು ಎಲ್ಲ 
ವನ್ನೂ ಪರಿಗ್ರಹಿಸುತ್ತಾರೆ. ಮನೆಗಳಲ್ಲಿ ಸ್ತ್ರೀಯರ ರಾಜ್ಯವೇ 
ನಡೆಯುತ್ತಿದೆ. ಭಾವ ಮೈದುನರೇ ಸಲಹೆಗಾರರಾಗಿದ್ದಾರೆ. 
ಲೋಭದಿಂದ ಜನರು ಹೆಣ್ಣುಮಕ್ಕಳನ್ನು ಮಾರುತ್ತಿದ್ದಾರೆ. 
ಗಂಡ-ಹೆಂಡಿರಲ್ಲಿ ನಿತ್ಯ ಜಗಳ ನಡೆಯುತ್ತಾ ಇದೆ. ॥ ೩೧-೩೩ ॥ 


4 ಶ್ರೀಮದ್ಭಾಗವತ 


ಆಶ್ರಮಾ ಯವನೈ ರುದ್ಭಾಪ್ತೀರ್ಥಾನಿ ಸರಿತಸ್ಪಥಾ । 
ದೇವತಾಯತನಾನ್ಯತ್ರ ದುಷ್ಟೈರ್ನಷ್ಟಾನಿ ಭೂರಿಶಃ 
1 ೩೪ ॥ 
ನಯೋಗೀನೈವ ಸಿದ್ಧೋ ವಾನಜ್ಞಾನೀ ಸತ್ಯಿಯೋ ನರಃ। 
ಕಲಿದಾವಾನಲೇ ನಾದ್ಯ ಸಾಧನಂ ಭಸ್ಮತಾಂ ಗತಮ್‌ 
11 ೩೫ ॥ 
ಅಟ್ಟಶೂಲಾ ಜನಪದಾಃ ಶಿವಶೂಲಾ ದ್ವಿಜಾತಯಃ । 
ಕಾಮಿನ್ಯಃ ಕೇಶಶೂಲಿನ್ಯ: ಸಂಭವಂತಿ ಕಲಾವಿಹ 
1 ೩೬॥ 
ಏವಂ ಪಶ್ಶನ್‌ ಕಲೇರ್ದೊೋಷಾನ್‌ ಪರ್ಯಟನ್ನವನೀಮಹಮ್‌ | 
ಯಾಮುನಂ ತಟಮಾಪನ್ನೋ ಯತ್ರ ಲೀಲಾ ಹರೇರಭೂತ್‌ 
॥ ೩೭ ॥ 
ತತ್ರಾಶ್ಚರ್ಯಂ ಮಯಾ ದೃಷ್ಟಂ ಶ್ರೂಯತಾಂ ತನ್ನುನೀಶ್ದರಾಃ । 
ಏಕಾ ತು ತರುಣೀ ತತ್ರ ನಿಷಣ್ಣಾ ಖನ್ನಮಾನಸಾ 
1೩೮॥ 
ವೃದ್ಧೌ ದ್ವೌ ಪತಿತೌ ಪಾರ್ಶ್ವೇ ನಿ/್ಚಸಂತಾವಚೇತನೌ । 
ಶುಶ್ರೂಷಂತೀ ಪ್ರಬೋಧಂತೀ ರುದತೀ ಚ ತಯೋಃ ಪುರಃ 
Warn 
ದಶದಿಕ್ಷು ನಿರೀಕ್ಬಂತೀ ರಕ್ಷಿತಾರಂ ನಿಜಂ ವಪುಃ। 
ವೀಜ್ಯಮಾನಾ ಶತಸ್ವೀಭಿರ್ಬೋಧ್ಯಮಾನಾ ಮುಹುರ್ಮುಹುಃ 
1 ೪೦ ॥ 
ದೃಷ್ಟ್ವಾದೂರಾದ್ಧತಃ ಸೋಹಂ ಕೌತುಕೇನ ತದಂತಿಕಮ್‌ । 
ಮಾಂ ದೃಷ್ಟ್ವಾಚೋತ್ಠಿತಾ ಬಾಲಾ ವಿಷ್ಠಲಾ ಚಾಬ್ರವೀದ್ವುಹಿ 
I ೪೧॥॥ 
ಬಾಲೋವಾಚ 
ಭೋ ಭೋಃ ಸಾಧೋ ಕ್ಷಣಂ ತಿಷ್ಠ ಮಚ್ಚಿಂತಾಮಪಿ ನಾಶಯ । 
ದರ್ಶನಂ ತವ ಲೋಕಸ್ಯ ಸರ್ವಥಾಘಹರಂ ಪರಮ್‌ 
॥ ೪೨॥ 
ಬಹುಧಾ ತವ ವಾಕ್ಕೇನ ದುಃಖಶಾಂತಿರ್ಭವಿಷ್ಯತಿ | 
ಯದಾ ಭಾಗ್ಯಂ ಭವೇದ್ದೂರಿ ಭವತೋ ದರ್ಶನಂ ತದಾ 
1 ೪೩॥ 
ನಾರದ ಉವಾಚ 
ಕಾಸಿ ತು ಕಾವಿಮೌ ಚೀಮಾ ನಾರ್ಯಃಕಾಃ ಪಡ್ಗಲೋಚನಾಃ। 
ವದ ದೇವಿ ಸವಿಸ್ತಾರಂ ಸ್ಪಸ್ಕ ದುಃಖಸ್ಯ ಕಾರಣಮ್‌ 
1 ೪೪॥ 
ಬಾಲೋವಾಚ ` 
ಅಹಂ ಭಕ್ತಿರಿತಿ ಖ್ಯಾತಾ ಇಮೌ ಮೇ ತನಯೌ ಮತೌ। 
ಜ್ಞಾನವೈರಾಗ್ಯನಾಮಾನೌ ಕಾಲಯೋಗೇನ ಜರ್ಜರೌ 
1 9೫ 


[ಅಧ್ಯಾಯ 1 


ಮಹಾತ್ಮರ ಆಶ್ರಮ, ತೀರ್ಥಗಳು, ನದಿಗಳು ಇವುಗಳ ಮೇಲೆ 
ಯವನರು ಅಧಿಕಾರ ನಡೆಸುತ್ತಿದ್ದಾರೆ. ಆ ದುಷ್ಟರು ಅನೇಕ ದೇವಾ- 
ಲಯಗಳನ್ನು ನಾಶಮಾಡಿರುವರು. ॥ ೩೪ ॥ ಈಗಲಂತೂ ಇಲ್ಲಿ 
ಯೋಗಿಗಳೂ, ಸಿದ್ದರೂ, ಜ್ಞಾನಿಗಳೂ ಯಾರೂ ಇಲ್ಲ ಸತ್ಯರ್ಮ 
ಮಾಡುವವರು ಯಾರೂ ಇಲ್ಲ ಎಲ್ಲ ಸಾಧನೆಗಳು ಈಗ ಕಲಿ- 
ಯುಗರೂಪಿ ದಾವಾನಲದಿಂದ ಸುಟ್ಟು ಭಸ್ಮವಾಗಿ ಹೋಗಿವೆ. 
॥ ೩೫ ॥ ಈ ಕಲಿಕಾಲದಲ್ಲಿ ಎಲ್ಲೆಡೆ ಪೇಟೆಯಲ್ಲಿ ಅನ್ನವನ್ನು 
ಮಾಡುತ್ತಿದ್ದಾರೆ. ಬ್ರಾಹ್ಮಣರು ಹಣ ಪಡೆದು ವೇದವನ್ನು ಕಲಿಸು- 
ತಿದ್ದಾರೆ. ಸ್ಟ್ರೀಯರು ಸದಾಚಾರ ಹೀನರಾಗಿದ್ದಾರೆ. ॥ ೩೬ ॥ 

ಈ ವಿಧವಾಗಿ ಕಲಿಯುಗದ ದೋಷಗಳನ್ನು ನೋಡುತ್ತಾ 
ಪೃಥಿವಿಯಲ್ಲಿ ಸಂಚರಿಸುತ್ತಾ ನಾನು ಯಮುನಾ ತೀರಕ್ಕೆ ಬಂದೆ. 
ಅಲ್ಲಿ ಭಗವಾನ್‌ ಶ್ರೀಕೃಷ್ಣನ ಅನೇಕ ಲೀಲೆಗಳು ನಡೆದಿದ್ದವು. 
॥ ೩೭ ॥ ಮುನಿವರ್ಯರೇ! ಕೇಳಿರಿ. ಅಲ್ಲಿ ನಾನು ಬಹುದೊಡ್ಡ 
ಆಶ್ಚರ್ಯವನ್ನು ನೋಡಿದೆ. ಅಲ್ಲಿ ಓರ್ವ ಯುವತಿಸ್ವೀಯು ಖಿನ್ನ 
ಮನಸ್ಕಳಾಗಿ ಕುಳಿತಿದ್ದಳು. ॥ ೩೮ ॥ ಅವಳ ಬಳಿಯಲ್ಲಿ ಇಬ್ಬರು 
ವೃದ್ಧಪುರುಷರು ಅಚೇತನರಾಗಿ ಬಿದ್ದು ಜೋರಾಗಿ ಉಸಿರಾಡು- 
ತ್ತಿದ್ದರು. ಆ ತರುಣಿಯು ಅವರ ಸೇವೆ ಮಾಡುತ್ತಾ, ಕೆಲವೊಮ್ಮೆ 
ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿದರೆ, ಕೆಲವೊಮ್ಮೆ ಅವರ ಮುಂದೆ 
ಅಳುತ್ತಿದ್ದಳು. ॥ ೩೯ ॥ ಅವಳು ತನ್ನ ಶರೀರದ ರಕ್ಷಕನಾದ ಪರ- 
ಮಾತೃನನ್ನು ಹತ್ತು ದಿಕ್ಕುಗಳಲ್ಲಿಯೂ ನೋಡುತ್ತಿದ್ದಳು. ಅವಳ 
ಸುತ್ತಲೂ ನೂರಾರು ಸ್ತ್ರೀಯರು ಅವಳಿಗೆ ಗಾಳಿ ಬೀಸುತ್ತಾ ಪದೇ- 
ಪದೇ ಸಮಾಧಾನ ಪಡಿಸುತ್ತಿದ್ದರು. ॥ ೪೦ ॥ ದೂರದಿಂದಲೇ 
ಇವೆಲ್ಲವನ್ನು ನೋಡಿ ನಾನು ಕುತೂಹಲದಿಂದ ಅವಳ ಬಳಿಗೆ 
ಹೋದೆ. ನನ್ನನ್ನು ನೋಡುತ್ತಲೇ ಆ ಯುವತಿಯು ಎದ್ದು ನಿಂತು 
ಬಹು ವ್ಯಾಕುಲತೆಯಿಂದ ಹೇಳ ತೊಡಗಿದಳು. ॥ ೪೧ ॥ 

ಯುವತಿಯು ಹೇಳಿದಳು - ಮಹಾತ್ಸರೇ! ಒಂದು ಕ್ಷಣ 
ನಿಂತುಕೊಳ್ಳಿ ಹಾಗೂ ನನ್ನ ಚಿಂತೆಯನ್ನು ದೂರಮಾಡಿರಿ. ನಿಮ್ಮ 
ದರ್ಶನವಾದರೋ ಪ್ರಪಂಚದ ಸಮಸ್ತ ಪಾಪಗಳನ್ನು ಸರ್ವಥಾ 
ನಾಶ ಮಾಡುವುದಾಗಿದೆ. ॥ ೪೨ ॥ ನಿಮ್ಮ ಮಾತಿನಿಂದ ನನ್ನ 
ದುಃಖವು ಶಾಂತವಾದೀತು. ಮನುಷ್ಯನಿಗೆ ಭಾಗ್ಯವು ಒದಗಿ- 
ದಾಗಲೇ ನಿಮ್ಮ ದರ್ಶನವಾಗುತ್ತದೆ. ॥ ೪೩ ॥ 

ನಾರದರು ಹೇಳುತ್ತಾರೆ - ಆಗ ನಾನು ಆ ಸ್ತ್ರೀಯ ಬಳಿ 
ಕೇಳಿದೆ - ದೇವಿ! ನೀನು ಯಾರು? ಇವರಿಬ್ಬರು ಪುರುಷರು 
ನಿನಗೇನಾಗಬೇಕು ? ನಿನ್ನ ಬಳಿಯಲ್ಲಿಕಮಲನಯನೆಯರಾದ ಈ 
ದೇವಿಯರು ಯಾರು 9 ನೀನು ನನಗೆ ವಿವರವಾಗಿ ನಿನ್ನ ದುಖುದ 
ಕಾರಣವನ್ನು ಹೇಳು. ॥ ೪೪ ॥ 

ಯುವತಿಯು ಇಂತೆಂದಳು - ನನ್ನ ಹೆಸರು ಭಕ್ತಿಯೆಂದು. 
ಇವರಿಬ್ಬರೂ ಜ್ಞಾನ ಮತ್ತು ವೈರಾಗ್ಯರೆಂಬ ನನ್ನ ಮಕ್ಕಳಾಗಿದ್ದಾರೆ. 
ಕಾಲದ ಮಹಿಮೆಯಿಂದ ಇವರು ಹೀಗೆ ಜರ್ಜರಿತರಾಗಿದ್ದಾರೆ. 
॥ ೪೫ ॥ ಈ ದೇವಿಯರು ಗಂಗಾದಿ ನದಿಗಳು. ಇವರೆಲ್ಲರೂ ನನ್ನ 


1 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಚ್ಯ 5 


ಗಂಗಾದ್ಯಾಃ ಸರಿತಶ್ಲೇಮಾ ಮತ್ತೇವಾರ್ಥಂ ಸಮಾಗತಾಃ! 
ತಥಾಪಿ ನ ಚ ಮೇ ಶ್ರೇಯಃ ಸೇವಿತಾಯಾಃ ಸುರೈರಪಿ 
॥ ೪೬ ॥ 
ಇದಾನೀಂ ಶೃಣು ಮದ್ದಾರ್ತಾಂ ಸಚಿತ್ತಸ್ತ 2 ತಪೋಧನ । 
ವಾರ್ತಾ ಮೇ ವಿತತಾಪೃಸ್ತಿ ತಾಂ ಶ್ರುತ್ವಾಸುಖಮಾವಹ 
1೪೭॥ 
ಉತ್ಪನ್ನಾ ದ್ರವಿಡೇ ಸಾಹಂ ವೃದ್ಧಿಂ ಕರ್ಣಾಟಕೇ ಗತಾ। 
ಕ್ವತಿತ್ಯ ಪತಿನ್ನಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗತಾ 
1 ೪೮ ॥ 
ತತ್ರ ಘೋರಕಲೇರ್ಯೋಗಾತ್ಹಾಖಂಡೈ: ಖಂಡಿತಾಂಗಕಾ। 
ದುರ್ಬಲಾಹಂ ಚಿರಂ ಯಾತಾ ಪುತ್ರಾಭ್ಯಾಂ ಸಹ ಮಂದತಾಮ್‌ 
1೪೯॥ 
ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸುರೂಪಿಣೀ । 
ಜಾತಾಹಂ ಯುವತೀ ಸಮ್ಯಕ್‌ ಪ್ರೇಷ್ಠರೂಪಾ ತು ಸಾಂಪ್ರತಮ್‌ 
1೫೦॥ 
ಇಮೌ ತು ಶಯಿತಾವತ್ರ ಸುತೌ ಮೇ ಕ್ಲಿಶ್ಯತಃ ಶ್ರಮಾತ್‌ | 
ಇದಂ ಸ್ಥಾನಂ ಪರಿತ್ಯಜ್ಯ ವಿದೇಶಂ ಗಮ್ಯತೇ ಮಯಾ 
॥೫೧॥ 
ಜರಠತ್ವಂ ಸಮಾಯಾತೌ ತೇನ ದುಃಖೇನ ದುಃಖಿತಾ। 
ಸಾಹಂ ತು ತರುಣೀ ಕಸ್ಕಾತುತೌ ವೃದ್ಧಾವಿಮೌ ಕುತಃ 
1 ೫೨ ॥ 
ತ್ರಯಾಣಾಂ ಸಹಚಾರಿತ್ವಾದ್ವೈಪರೀತ್ಯಂ ಕುತಃ ಸ್ಥಿತಮ್‌ । 
ಘಟತೇ ಜರಠಾ ಮಾತಾ ತರುಣ್‌ ತನಯಾವಿತಿ 
wu ೫೩ 0 
ಅತಃ ಶೋಚಾಮಿ ಚಾತ್ಗಾನಂ ವಿಸ್ಮಯಾವಿಷ್ಟಮಾನಸಾ । 
ವದ ಯೋಗನಿಧೇ ಧೀಮನ್‌ ಕಾರಣಂ ಚಾತ್ರ ಕಿಂ ಭವೇತ್‌ 
॥೫೪॥ 
ನಾರದ ಉವಾಚ 
ಜ್ಞಾನೇನಾತ್ನನಿ ಪಶ್ಯಾಮಿ ಸರ್ವಮೇತತ್ವವಾನಘೇ I 
ನ ವಿಷಾದಸ್ತ್ರಯಾ ಕಾರ್ಯೋ ಹರಿಃ ಶಂ ತೇ ಕರಿಷ್ಯತಿ 


1 ೫೫ ॥ 
ಸೂತ ಉವಾಚ 
ಕ್ಷಣಮಾತ್ರೇಣ ತಜ್ಞಾತ್ವಾ ವಾಕ್ಕಮೂಚೇ ಮುನೀಶ್ವರ: 
॥ ೫೬ ॥ 
ನಾರದ ಉವಾಚ 


ಶೃಣುಷ್ಟಾವಹಿತಾ ಬಾಲೇಯುಗೋ5ಯಂದಾರುಣಃಕಲಿ: । 
ತೇನ ಲುಪ್ತಃ ಸದಾಚಾರೋ ಯೋಗಮಾರ್ಗಸ್ತಪಾಂಸಿ ಚ 
॥ ೫೭ ॥ 


ಜನಾ ಅಘಾಸುರಾಯಂತೇ ಶಾಠ್ಯ ದುಷ್ಕರ್ಮಕಾರಿಣಃ। 

ಇಹ ಸಂತೋ ವಿಷೀದಂತಿ ಪ್ರಹೃಷ್ಯಂತಿ ಹ್ಯ ಸಾಧವಃ । 

ಧತ್ತೆ ದೈರ್ಯಂ ತು ಯೋ ಧೀಮಾನ್ಸ ಧೀರು ಪಂಡಿತೋ5ಥವಾ 
nu ೫೮ ॥ 


ಸೇವೆ ಮಾಡಲೆಂದು ಬಂದಿರುವರು. ಹೀಗೆ ಸಾಕ್ಟಾತ್‌ ದೇವಿಯ 
ರಿಂದ ಸೇವಿತಳಾಗಿದ್ದರೂ ನನಗೆ ಸುಖ-ಶಾಂತಿ ಇಲ್ಲ ॥ ೪೬॥ 
ತಪೋಧನರೇ ! ಮನಸ್ಸಿಟ್ಟು ನನ್ನ ವೃತ್ತಾಂತವನ್ನು ಕೇಳಿರಿ. ನನ್ನ 
ಕಥೆಯಾದರೋ ಪ್ರಸಿದ್ಧವೇ ಇದೆ, ಆದರೂ ಕೂಡ ಅದನ್ನು ಕೇಳಿ 
ನೀವು ನನಗೆ ಶಾಂತಿಯನ್ನು ಕರುಣಿಸಿರಿ. ॥ ೪೭ ॥ 

ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ. ಕರ್ನಾಟಕದಲ್ಲಿ ಬೆಳೆದೆ. 
ಮಹಾರಾಷ್ಟ್ರದ ಕೆಲವೆಡೆ ಸಮ್ಮಾನಿತಳಾದೆ. ಆದರೆ ಗುಜರಾತದಲ್ಲಿ 
ನನಗೆ ವೃದ್ಧಾಪ್ಯವು ಆವರಿಸಿತು. ॥ ೪೮ ॥ ಅಲ್ಲಿ ಘೋರಕಲಿ- 
ಯುಗದ ಪ್ರಭಾವದಿಂದ ಪಾಷಂಡಿಗಳು ನನ್ನ ಅಂಗ ಭಂಗಮಾಡಿ 
ಬಿಟ್ಟರು. ಅನೇಕ ಕಾಲದವರೆಗೆ ಈ ಅವಸ್ಥೆಯಲ್ಲೇ ಇದ್ದ ಕಾರಣ 
ನಾನು ನನ್ನ ಪುತ್ರರೊಂದಿಗೆ ದುರ್ಬಲಳಾಗಿ ನಿಚ್ಛೇಜಳಾಗಿ- 
ಹೋದೆ. ॥ ೪೯ ॥ ನಾನು ವೃಂದಾವನಕ್ಕೆ ಬಂದಂದಿನಿಂದ ಪುನಃ 
ಪರಮ ಸುಂದರ ರೂಪವತಿಯೂ, ನವಯುವತಿಯೂ ಆದೆ. 
॥ ೫೦ ॥ ಆದರೆ ಎದುರಿಗೆ ಬಿದ್ದಿರುವ ಇವರಿಬ್ಬರೂ ನನ್ನ ಪುತ್ರರು 
ಬಳಲಿ ದುಃಖಿತರಾಗಿದ್ದಾರೆ. ಈಗ ನಾನು ಈ ಸ್ಥಾನವನ್ನು ಬಿಟ್ಟು 
ಬೇರೆಲ್ಲಾದರೂ ಹೋಗಲು ಬಯಸುತ್ತಿರುವೆನು. ॥ ೫೧॥ 
ಇವರಿಬ್ಬರೂ ಮುದುಕರಾಗಿದ್ದಾರೆ. ಇದರಿಂದಲೇ ನಾನು ದುಃಖಿತ 
ಳಾಗಿದ್ದೇನೆ. ನಾನು ತರುಣಿಯಾಗಿದ್ದು ಇವರಿಬ್ಬರು ಪುತ್ರರೂ 
ಮುದುಕರೇಕೇ 9 ॥ ೫೨ ॥ ನಾವು ಮೂವರೂ ಜೊತೆ-ಜೊತೆ 
ಯಾಗಿ ಇರುವವರು. ಆದರೂ ಹೀಗೆ ವಿಪರೀತವೇಕೆ ? ತಾಯಿ 
ವೃದ್ಧಳಾಗಿದ್ದು ಪುತ್ರರು ತರುಣರಾಗ ಬೆಣಾಗಿತ್ತು. ॥ ೫೩ ॥ 
ಇದರಿಂದ ನಾನು ಆಶ್ಚರ್ಯಚಕಿತಳಾಗಿ ನನ್ನ ಈ ಅವಸ್ಥೆಯ ಕುರಿತು 
ಶೋಕಿಸುತ್ತಿದ್ದೇನೆ. ನೀವು ಪರಮ ಬುದ್ದಿಶಾಲಿಗಳೂ, ಯೋಗನಿಧಿ 
ಗಳೂ ಆಗಿರುವಿರಿ. ಅದಕ್ಕಾಗಿ ಇದರ ಕಾರಣವೇನಿರಬಹುದು? 
ಎಂಬುದನ್ನು ಹೇಳಿರಿ. ॥ ೫೪ ॥ 

ನಾರದರೆಂದರು - ಸಾದ್ವಿ! ನಾನು ನನ್ನ ಹೃದಯದಲ್ಲಿ 
ಜ್ಞಾನ ದೃಷ್ಟಿಯಿಂದ ನಿನ್ನ ಎಲ್ಲ ದುಃಖದ ಕಾರಣವನ್ನು ನೊಡುತ್ತಿ 
ದ್ವೇನೆ. ನೀನು ವಿಶಾದಿಸಬಾರದು. ಶ್ರೀಹರಿಯು ನಿನ್ನ ಕಲ್ಯಾಣ 
ಮಾಡುವನು. ॥ ೫೫ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಮುನಿವರ್ಯರಾದ 
ನಾರದರು ಒಂದು ಕ್ಷಣದಲ್ಲೇ ಅವಳ ಕಾರಣವನ್ನು ತಿಳಿದು 
ಕೊಂಡು ಹೇಳಿದರು- ॥ ೫೬॥ 

ನಾರದರೆಂದರು - ದೇವಿ! ಎಚ್ಚರಿಕೆಯಿಂದ ಕೇಳು. ಇದು 
ದಾರುಣವಾದ ಕಲಿಯುಗವಾಗಿದೆ. ಅದರಿಂದಾಗಿ ಈಗ ಸದಾಚಾರ, 
ಯೋಗಮಾರ್ಗ, ತಪಸ್ಸು ಮೊದಲಾದವುಗಳೆಲ್ಲ ಲುಪ್ತವಾಗಿ 
ಹೋದುವು. ॥ ೫೭ ॥ ಜನರು ಶಠರಾಗಿ ದುಷ್ಕರ್ಮದಲ್ಲಿ 
ತೊಡಗಿ ಆಘಾಸುರರಂತಾಗಿದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿ 
ದರಲ್ಲಿ ಸತ್ತುರುಷರು ದುಃಖದಿಂದ ಮ್ಹಾನರಾಗಿದ್ದಾರೆ ಹಾಗೂ 
ದುಷ್ಟರು ಸುಖಿಗಳಾಗುತ್ತಿದ್ದಾರೆ. ಇಂತಹ ಕಾಲದಲ್ಲಿ ಬುದ್ಧಿವಂತ 
ರಾದ ಧೈರ್ಯವುಳ್ಳ ಪುರುಷರೇ ಜ್ಞಾನಿಗಳು ಅಥವಾ ಪಂಡಿತ 
ರಾಗಿದ್ದಾರೆ. ॥ ೫೮ ॥ ಭೂಮಿಯು ಕ್ರಮಶಃ ಪ್ರತಿವರ್ಷ ಶೇಷನಿಗೆ 


6 ಶ್ರೀಮದ್ಭಾಗವತ 


ಅಸ್ಪಶ್ಛಾನವಲೋಕ್ಕೇಯಂ ಶೇಷಭಾರಕರೀ ಧರಾ। 
ವರ್ಷೇ "ವರ್ಷೇ ಕ್ರಮಾಜ್ಹಾತಾ ಮಂಗಲಂ ನಾಪಿ ದೃಶ್ಯತೇ 
1೫೯॥ 


ನ ತ್ವಾಮಪಿ ಸುತೈಃ ಸಾಕಂ ಕೋಠಪಿ ಪಶ್ಯತಿ ಸಾಂಪ್ರತಮ್‌ । 
ಉಪೇಕ್ಷಿತಾನುರಾಗಾಂಧೈರ್ಜರ್ಜರತ್ವೇನ ಸಂಸ್ಥಿತಾ 
W&O I 


ವೃಂದಾವನಸ್ಯ ಸಂಯೋಗಾತ್‌ ಪುನಸ್ಪ ಫಿ ತರುಣೀ ನವಾ। 
ಧನ್ಯಂ ವೃಂದಾವನಂ ತೇನ ಭಕ್ತಿರ್ನೃತ್ಯತಿ ಯತ್ರ ಚ 
॥1 ೬೧ ॥ 


ಅತ್ರೇಮೌ ಗ್ರಾಹಕಾಭಾವಾನ್ನ ಜರಾಮಪಿ ಮುಂಚತಃ । 
ಕಿಂಚಿದಾತೃಸುಖೇನೇಹ ಪ್ರಸುಪ್ರಿರ್ಮನ್ಯತೇ5ನಯೋಃ 
`` ॥೬೨॥ 


ಭಕಿರುವಾಚ 
ಕಥಂ ಪರೀಕ್ಷಿತಾ ರಾಜ್ಞಾ ಸ್ಥಾಪಿತೋ ಹೃಶುಚಿಃ ಕಲಿಃ । 
ಪ್ರವೃತ್ತೇ ತು ಕಲೌ ಸರ್ವಸಾರಃ ಕುತ್ತ ಗತೋ ಮಹಾನ್‌ 
॥ ೬೩ 


ಕರುಣಾಪರೇಣ ಹರಿಣಾಪ್ಯಧರ್ಮಃ ಕಥಮೀಕ್ಸ್ಯತೇ 
ಇಮಂ ಮೇ ಸಂಶಯಂ ಛಿಂಧಿ ತ್ವದ್ವಾಚಾ ಸುಖತಾಸ್ವಹಮ್‌ 
॥ ೬೪ ॥ 
ನಾರದ ಉವಾಚ 
ಯದಿ ಪೃಷ್ಟಸ್ಟಯಾ ಬಾಲೇ ಪ್ರೇಮತಃ ಶ್ರವಣಂ ಕುರು। 
ಸರ್ವಂ ವಕ್ಚ್ಯಾಮಿ ತೇ ಭದ್ರೇ ಕಶ್ನಲಂ ತೇ ಗಮಿಷ್ಯತಿ 
1 ೬೫ ॥ 
ಯದಾ ಮುಕುಂದೋ ಭಗವಾನ್‌ ಕಾ ಫಂ ತ್ಯಕ್ತಾ ಒಸನದಂ ಗತಃ । 
ತದ್ದಿನಾತ್ಮಲಿರಾಯಾತಃ ಸರ್ವಸಾಧನಬಾಧಕಃ 
॥ ೬೬ | 
ದೃಷ್ಟೋ ದಿಗ್ವಿಜಯೇ ರಾಜ್ಞಾ ದೀನವಚ್ಛರಣಂ ಗತಃ। 
ನೆಮಯೂ ಮಾಕಣೀಯೋತಯರಿಸಾರಂಗಳದಸಾರಭುಕ್‌ 
1೬೭ ॥ 
ಯತ್ನಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನಾ ॥ 
ತತ್ನಲಂ ಲಭತೇ ಸಮ್ಯಕ್ಕಲೌ ಕೇಶವಕೀರ್ತನಾತ್‌ 
11 ೬೮॥ 
ಏಕಾಕಾರಂ ಕಲಿಂ ದೃಷ್ಟಾ | ಸಾರವತ್ತಾರನೀರಸಮ್‌ । 
ವಿಷ್ಣುರಾತಃ ಸ್ಥಾಪಿತವಾನ್‌ ಕಲಿಜಾನಾಂ ಸುಖಾಯ ಚ 
nF ॥ 
ಕುಕರ್ಮಾಚರಣಾತ್ಥಾರ: ಸರ್ವತೋ ನಿರ್ಗತೋತಧುನಾ। 
ಪದಾರ್ಥಾಃ ಸಂಸ್ಥಿತಾ ಭೂಮೌ ಬೀಜಹೀನಾಸ್ತುಷಾ ಯಥಾ 
won 
ವಿಷೆ ಕೈರ್ಭಾಗವತೀ ವಾರ್ತಾ ಗೇಹೇ ಗೇಹೇ ಜನೇ ಜನೇ। 
ಕಾರಿತಾ ಕಣಲೋಭೇನ ಕಥಾಸಾರಸ್ತತೋ ಗತಃ 
॥ ೭೧॥ 


[ ಅಧ್ಯಾಯ 1 


ಭಾರವಾಗ ತೊಡಗಿದೆ. ಈಗ ಇದನ್ನು ಮುಟ್ಟುವುದಿರಲಿ, ನೋಡಲೂ 
ಕೂಡ ಯೋಗ್ಯವಾಗಿ ಉಳಿದಿಲ್ಲ ಇದರಲ್ಲಿ ಎಲ್ಲಿಯೂ ಮಂಗಳವು 
ಕಂಡುಬರುವುದೇ ಇಲ್ಲ ॥ ೫೯ ॥ ಈಗ ಯಾರಿಗೂ ಪುತ್ರ 
ರೊಂದಿಗೆ ನಿನ್ನ ದರ್ಶನವೂ ಆಗುತ್ತಿಲ್ಲ ವಿಷಯಾನುರಾಗದ ಕಾರಣ 
ಅಂಧರಾದ ಜೀವಿಗಳಿಂದ ಉಪೇಕ್ಷಿತಳಾಗಿ ನೀನು ಜರ್ಜರಿತಳಾಗಿ 
ಹೋಗಿರುವೆ. ॥ ೬೦ ॥ ವೃಂದಾವನದ ಸಂಯೋಗದಿಂದ ನೀನು 
ಮತ್ತೆ ನವತರುಣಿಯಾಗಿರುವೆ. ಈ ವೃಂದಾವನ ಧಾಮವು ಧನ್ಯ 
ವಾಗಿದೆ. ಏಕೆಂದರೆ, ಇಲ್ಲಿ ಸರ್ವತ್ರ ಭಕ್ತಿಯು ನೃತ್ಯವಾಡುತ್ತಿದೆ. 
॥ ೬೧ ॥ ಆದರೆ ನಿನ್ನ ಈ ಇಬ್ಬರು ಪುತ್ರರನ್ನು ಇಲ್ಲಿಬಯಸುವವರೇ 
ಇಲ್ಲ ಅದಕ್ಕಾಗಿ ಇವರ ಮುದಿತನವು ಕಳೆದು ಹೋಗಿಲ್ಲ ಇಲ್ಲಿ 
ಇವರಿಗೆ ಸ್ವಲ್ಪ ಆತ್ಮಸುಖ (ಭಗವತ್‌ ಆನಂದ)ದ ಪ್ರಾಪ್ತಿಯಾದ್ದ 
ರಿಂದ ಇವರು ಮಲಗಿದಂತೆ ಕಂಡು ಬರುತ್ತಿದ್ದಾರೆ. ॥ ೬೨ ॥ 

ಭಕ್ತಿಯು ಹೇಳಿದಳು - ರಾಜಾ ಪರೀಕ್ಷಿತನು ಈ ಪಾಪೀ 
ಕಲಿಯುಗವನ್ನು ಇಲ್ಲಿ ಏಕೆ ಇರಲು ಬಿಟ್ಟನು ? ಅದು ಬರುತ್ತಲೇ 
ಎಲ್ಲ ವಸ್ತುಗಳ ಸಾರವು ಎಲ್ಲಿಗೆ ಹೊರಟು ಹೋಯಿತೋ 
ತಿಳಿಯದು. ॥ ೬೩ ॥ ಕರುಣಾಮಯನಾದ ಶ್ರೀಹರಿಯು ಈ 
ಅಧರ್ಮವನ್ನು ಹೇಗೆ ನೋಡುತ್ತಾನೆ ? ಮುನಿವರ್ಯ | ನನ್ನ ಈ 
ಸಂದೇಹವನ್ನು ದೂರಮಾಡಿರಿ. ನಿಮ್ಮ ವಚನಗಳಿಂದ ನನಗೆ ಬಹಳ 
ಶಾಂತಿ ದೊರೆತಿದೆ. ॥ ೬೪ ॥ 

ನಾರದರೆಂದರು - ಎಲೈ ಭಕ್ತಿಯೇ! ನೀನು ಕೇಳಿದ್ದರಿಂದ 
ಪ್ರೇಮದಿಂದ ಆಲಿಸು. ಶುಭಪ್ರದಳೇ | ನಾನೆಲ್ಲವನ್ನು ಹೇಳುವೆನು. 
ಇದರಿಂದ ನಿನ್ನ ದುಃಖವು ದೂರವಾಗುವುದು. ॥ ೬೫॥ 
ಭಗವಾನ್‌ ಶ್ರೀಕೃಷ್ಣನು ಈ ಭೂಲೋಕವನ್ನು ಬಿಟ್ಟು ತನ್ನ ಪರಮ 
ಧಾಮಕ್ಕೆ ಹೊರಟು ಹೋದಂದಿನಿಂದ ಇಲ್ಲಿ ಸಮಸ್ತ ಸಾಧನೆ 
ಗಳಲ್ಲಿಬಾಧೆಯನ್ನೊಡ್ಡುವ ಕಲಿಯುಗವು ಆವರಿಸಿಬಿಟ್ಟಿದೆ. ॥ ೬೬ ॥ 
ದಿಗ್ವಿಜಯದ ಸಮಯದಲ್ಲಿ ರಾಜಾ ಪರೀಕ್ಷಿತನ ದೃಷ್ಟಿಯು ಕಲಿ 
ಯುಗದ ಮೇಲೆ ಬಿದ್ದಾಗ ಅದು ದೀನವಾಗಿ ಅವನಿಗೆ ಶರಣಾ 
ಯಿತು. ಭ್ರಮರದಂತೆ ಸಾರಗ್ರಾಹಿಯಾದ ರಾಜನು ಇದನ್ನು ನಾನು 
ಕೊಲ್ಲಬಾರದು ಎಂದು ನಿಶ್ಚಯಿಸಿದನು. ॥ ೬೭ ॥ ಏಕೆಂದರೆ, 
ತಪಸ್ಸು ಯೋಗ, ಸಮಾಧಿಯಿಂದಲೂ ಸಿಗದಿರುವ ಫಲವು ಕಲಿ 
ಯುಗದಲ್ಲಿ ಶ್ರೀಹರಿಯ ಕೀರ್ತನೆಯಿಂದಲೇ ಸುಲಭವಾಗಿ ದೊರೆ 
ಯುತ್ತದೆ. ॥ ೬೮ ॥ ಈ ಪ್ರಕಾರ ಸಾರಹೀನವಾದರೂ ಅದನ್ನು 
ಇದೊಂದೇ ದೃಷ್ಟಿಯಿಂದ ಸಾರಯುಕ್ತವೆಂದರಿತು ಅವನು ಕಲಿ 
ಯುಗದಲ್ಲಿ ಹುಟ್ಟುವ ಜೀವಿಗಳ ಸುಖಕ್ಕಾಗಿಯೇ ಅದನ್ನು ಇರಲು 
ಬಿಟ್ಟನು. men 

ಈಗ ಜನರಲ್ಲಿ ಕುಕರ್ಮದಲ್ಲಿ ಪ್ರವೃತ್ತಿಯಿರುವ ಕಾರಣ ಎಲ್ಲ 
ವಸ್ತುಗಳ ಸಾರವು ಹೊರಟು ಹೋಗಿದೆ. ಪೃಥಿವಿಯ ಎಲ್ಲ 
ಪದಾರ್ಥಗಳು ಬೀಜಹೀನವಾದ ಹೊಟ್ಟಿಗೆ ಸಮಾನವಾಗಿವೆ. ॥ ೭೦ ॥ 
ಬ್ರಾಹ್ಮಣರು ಕೇವಲ ಧನ-ಧಾನ್ಯದ ಲೋಭದಿಂದ ಮನೆ-ಮನೆ 
ಗಳಲ್ಲಿ ಹಾಗೂ ಎಲ್ಲ ಜನರಿಗೆ (ಅಭಕ್ತರಿಗೆ, ಅಪಾತ್ರರಿಗೆ) 
ಭಾಗವತದ ಕಥೆಯನ್ನು ಹೇಳತೊಡಗಿರುವರು. ಇದರಿಂದ ಕಥೆಯ 
ಸಾರವು ಹೊರಟು ಹೋಯಿತು. ॥ ೭೧ ॥ 


1 ಅಧ್ಯಾಯ) 


ಶ್ರೀಮದ್ಭಾಗವತ ಮಾಹಾತ್ಮ್ಯ 7 


ಅತ್ಯುಗ್ರಭೂರಿಕರ್ಮಾಣೋ ನಾಸ್ತಿಕಾ ರೌರವಾ ಜನಾಃ | 
ತೇಠಪಿ ತಿಷ್ಠಂತಿ ತೀರ್ಥೇಷು ತೀರ್ಥಸಾರಸ್ತತೋ ಗತಃ 
1೭೨ 
ಕಾಮಕ್ರೋಧಮಹಾಲೋಭತೃಷ್ಲಾ ವ್ಯಾಕುಲಚೇತಸ: | 
ತೇಠಪಿ ತಿಷ್ಠಂತಿ ತಪಸಿ ತಪಸ್ತಾರಸ್ತತೋ ಗತಃ 
1೭೩ ॥ 
ಮನಸಶ್ಚಾಜಯಾಲ್ಲೋಭಾದ್ದಂಭಾತ್ಪಾಖಂಡ ಸಂಶ್ರಯಾತ್‌ । 
ಶಾಸ್ತ್ರಾನಭ್ಯಸನಾಚ್ಚೆ ಕ್ಸೈವ ಧ್ಯಾನಯೋಗಫಲಂ ಗತಮ್‌ 
1೭೪ 
ಪಂಡಿತಾಸ್ತು ಕಲತ್ರೇಣ ರಮಂತೇ ಮಹಿಷಾ ಇವ | 
ಪುತ್ರಸ್ಯೋತ್ಪಾದನೇ ದಕ್ಷಾ ಅದಕ್ಷಾ ಮುಕ್ತಿ ಸಾಧನೇ 
1 ೭೫॥ 
ನ ಹಿ ವೈಷ್ಣವತಾ ಕುತ್ರ ಸಂಪ್ರದಾಯಪುರಸರಾ । 
ಏವಂ ಪ್ರಲಯತಾಂ ಪ್ರಾಪ್ತೋ ವಸ್ತುಸಾರಃ ಸ್ಥಲೇ ಸ್ಥಲೇ 
॥ ೭೬ 
ಅಯಂ ತು ಯುಗಧರ್ಮೊ ಹಿ ವರ್ತತೇ ಕಸ್ಕ ದೂಷಣಮ್‌ । 


ಅತಸ್ತು ಪುಂಡರೀಕಾಕ್ಷ ಸಹತೇ ನಿಕಟೇ ಸ್ಥಿತಃ 
Hc 
ಸೂತ ಉವಾಚ 


ಇತಿ ತದ್ವಚನಂ ಶ್ರುತ್ವಾ ವಿಸ್ಮಯಂ ಪರಮಂ ಗತಾ | 
ಭಕ್ತಿರೂಚೇ ವಚೋ ಭೂಯ: ಶ್ರೂಯತಾಂ ತಚ್ಚ ಶೌನಕ 
WS 


ಭಕಿರುವಾಚ 


ಸುರರ್ಷೇ ತ್ವಂ ಹಿ ಧನ್ಯೋತಸಿ ಮದ್ಧಾಗ್ಯೇನ ಸಮಾಗತ: । 
ಸಾಧೂನಾಂ ದರ್ಶನಂ ಲೋಕೇ ಸರ್ವಸಿದ್ಧಿ ಕರಂ ಪರಮ್‌ 
॥೭೯॥ 


ಜಯತಿ ಜಗತಿ ಮಾಯಾಂ ಯಸ್ಯ ಕಾಯಾಧವಸ್ತೇ 
ವಚನರಚನಮೇಕಂ ಕೇವಲಂ ಚಾಕಲಯ್ಯ । 

ಧ್ರುವಪದಮಪಿ ಯಾತೋ ಯತೃಪಾತೋ ಧ್ರುವೋಂಯಂ 
ಸಕಲಕುಶಲಪಾತ್ರಂ ಬ್ರಹ್ಮಪುತ್ರಂ ನತಾಸ್ಥಿ ॥ ೮೦॥ 


ತೀರ್ಥಗಳಲ್ಲಿ ಅನೇಕ ಪ್ರಕಾರದ ಅತ್ಯಂತ ಘೋರ ಕರ್ಮ 
ಮಾಡುವವರೂ, ನಾಸ್ತಿಕರೂ, ನರಕ ಭಾಜನರೂ ಆದ ಜನರೇ 
ಇರತೊಡಗಿದ್ದಾರೆ. ಇದರಿಂದ ತೀರ್ಥಗಳ ಪ್ರಭಾವವೂ ಹೊರಟು 
ಹೊಗುತ್ತಾ ಇದೆ. ॥ ೭೨ ॥ ಕಾಮ, ಕ್ರೋಧ, ಮಹಾನ್‌ಲೋಭ, 
ತೃಷ್ಣೆ ಇವುಗಳಿಂದ ನಿರಂತರ ಚಿತ್ರವೂ ತಳಮಳಿಸುವವರೂ ಕೂಡ 
ತಪಸ್ಸಿನ ಅಣಕಮಾಡ ತೊಡಗಿದರು. ಅದರಿಂದ ತಪಸ್ಸಿನ ಸಾರವೂ 
ಹೊರ-ುಖ ಹೋಯಿತು. ॥ ೭೩ ॥ ಮನಸಿನ ಮೇಲೆ ಹತೋಟಿ 
ಇಲ್ಲದ್ದರಿಂದ ಲೋಭ, ದಂಭ, ಪಾಷಂಡತನವನ್ನು ಆಶ್ರಯಿಸಿದ್ದ 
ರಿಂದ ಹಾಗೂ ಶಾಸ್ತ್ರದ ಅಭ್ಯಾಸ ಮಾಡದೇ ಇರುವುದರಿಂದ 
ಧ್ಯಾನಯೋಗದ ಫಲವೂ ಮುಗಿದು ಹೋಯಿತು. ॥ ೭೪॥ 
ಪಂಡಿತರಾದವರು ತಮ್ಮ ಪತ್ನೀಯರೊಂದಿಗೆ ಪಶುಗಳಂತೆ 
ರಮಿಸುತ್ತಾರೆ. ಅವರಲ್ಲಿ ಸಂತಾನವನ್ನು ಉತ್ಪಾದಿಸುವುದರಲ್ಲಿ 
ಕುಶಲತೆ ಕಂಡು ಬರುತ್ತದೆ. ಆದರೆ ಮುಕ್ತಿ ಸಾಧನೆಯಲ್ಲಿ ಅವರು 
ಅಕುಶಲರಾಗಿದ್ದಾರೆ. ॥ ೭೫ ॥ ಸಂಪ್ರದಾಯಕ್ಕನುಸಾರ ಪ್ರಾಪ್ತವಾದ 
ವಿಷ್ಣುಭಕ್ತಿ ಎಲ್ಲಿಯೂ ಕಂಡುಬರುವುದಿಲ್ಲ ಹೀಗೆ ಎಲ್ಲೆಡೆ ಎಲ್ಲ 
ವಸ್ತುಗಳ ಸಾರವು ಉಡುಗಿ ಹೋಗಿದೆ. ॥ ೭೬ ॥ ಇದಾದರೋ ಈ 
ಯುಗದ ಸ್ವಭಾವವೇ ಆಗಿದೆ. ಇದರಲ್ಲಿಯಾರ ದೋಷವೂ ಇಲ್ಲ 
ಇದರಿಂದಲೇ ಭಗವಾನ್‌ ಪುಂಡರೀಕಾಕ್ಟನು ಅತಿಸಮೀಪ ಇರುತ್ತಿ 
ದ್ದರೂ ಇದೆಲ್ಲವನ್ನು ಸಹಿಸುತ್ತಿರುವನು. ॥ ೭೭ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕರೇ! ಹೀಗೆ 
ದೇವರ್ಷಿ ನಾರದರ ಮಾತನ್ನು ಕೇಳಿ, ಭಕ್ತಿಗೆ ಅತ್ಯಂತ ಆಶ್ಚರ್ಯ 
ವಾಯಿತು. ಮತ್ತೆ ಅವಳು ಹೇಳಿದುದನ್ನು ಮುಂದೆ ಕೇಳಿರಿ. ॥ ೭೮ ॥ 

ಭಕ್ತಿಯು ಹೇಳಿದಳು - ದೇವರ್ಷಿಗಳೇ! ನೀವು ಧನ್ಯರಾಗಿ 
ದ್ದೀಂ. ನಿಮ್ಮ ಸಮಾಗಮವಾದುದು ನನ್ನ ದೊಡ್ಡ ಸೌಭಾಗ್ಯವೇ ಸರಿ! 
ಜಗತ್ತಿನಲ್ಲಿ ಸಾಧುಗಳ ದರ್ಶನವೇ ಸಮಸ್ತ ಸಿದ್ಧಿಗಳ ಪರಮ 
ಕಾರಣವಾಗಿದೆ. ॥ ೭೯ ॥ ಕೇವಲ ಒಮ್ಮೆಯೇ ನಿಮ್ಮ ಉಪದೇಶ 
ವನ್ನು ಕೇಳಿದ ಕಯಾಧು ಕುಮಾರ ಪ್ರಹ್ಲಾದನು ಮಾಯೆಯನ್ನು 
ಗೆದ್ದಿರುವನು. ಧ್ರುವನೂ ಕೂಡ ನಿಮ್ಮ ಕೃಪೆಯಿಂದಲೇ ಧ್ರುವ 
ಪದವನ್ನು ಪಡೆದು ಕೊಂಡಿದ್ದನು. ನೀವು ಸರ್ವ ಮಂಗಲ ಮಯರೂ, 
ಬ್ರಹ್ಮದೇವರ ಪುತ್ರರೂ ಆಗಿರುವಿರಿ. ನಿಮಗೆ ನಾನು ನಮಸ್ಕರಿ 
ಸುತ್ತೇನೆ. ॥ ೮೦ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಪದ್ಧಪುರಾಣೇ ಉತ್ತರಖಂಡೇ ಶ್ರೀಮದ್ಭಾಗವತಮಾಹಾತ್ಮ್ಯೇ ಭಕ್ತಿನಾರದಸಮಾಗಮೋ ನಾಮ ಪ್ರಥಮೋ 5ಧ್ಯಾಯಃ॥ ೧॥ 


ರಾ ಾಒಸ್ರ ಸ್ರಿ ರಾರಾ... 


8 ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಎರಡನೆಯ ಅಧ್ಯಾಯ 
ಭಕ್ತಿದೇವಿಯ ದುಃಖವನ್ನು ದೂರಗೊಳಿಸಲು ನಾರದರ ಪ್ರಯತ್ನ 


ನಾರದ ಉವಾಚ 

ವೃಥಾ ಖೇದಯಸೇ ಬಾಲೇ ಅಹೋ ಚಿಂತಾತುರಾ ಕಥಮ್‌ । 
ಶ್ರೀಕೃಷ್ಣಚರಣಾಂಭೋಜಂ ಸ್ಥರ ದುಃಖಂ ಗಮಿಷ್ಯತಿ 

won 

ದ್ರೌಪದೀ ಚ ಪರಿತ್ರಾತಾ ಯೇನ ಕೌರವಕಶ್ಶಲಾತ್‌ । 
ಪಾಲಿತಾ ಗೋಪಸುಂದರ್ಯಃ ಸ ಕೃಷ್ಣ ಕ್ವಾಪಿ ನೋ ಗತಃ 

11 ೨॥ 

ತ್ವಂ ತು ಭಕ್ತಿಃ ಪ್ರಿಯಾ ತಸ್ಯ ಸತತಂ ಪ್ರಾಣತೋರಧಿಕಾ । 
ತ್ಹಯಾ5 ಹೂತಸ್ತು ಭಗವಾನ್‌ ಯಾತಿ ನೀಚಗೃಹೇಷ್ಟಪಿ 

॥1೩॥ 

ಸತ್ಯಾದಿತ್ರಿಯುಗೇ ಬೋಧವೈರಾಗ್ಯಾ ಮುಕ್ತಿಸಾಧಕೌ। 
ಕಲೌ ತು ಕೇವಲಾ ಭಕ್ತಿರ್ಬ್ರಹ್ಮ ಸಾಯುಜ್ಯಕಾರಿಣೀ 

॥1೪॥ 

ಇತಿ ನಿಶ್ಚಿತ್ಯ ಚಿದ್ರೂಪಃ ಸದ್ರೂಪಾಂ ತ್ವಾಂ ಸಸರ್ಜ ಹ। 
ಪರಮಾನಂದಚಿನ್ನೂರ್ತಿಃ ಸುಂದರೀಂ ಕೃಷ್ಣವಲ್ಲಭಾಮ್‌ 

1 ೫ 

ಬದ್ದಾಭಜಲಿಂ ತ್ವಯಾ ಪೃಷ್ಟಂ ಕಿಂ ಕರೋಮೀತಿ ಚೈಕದಾ । 
ತ್ಚಾಂ ತದಾ5 5ಜ್ನಾಪಯತೃಷ್ಣೋ ಮದ್ಯಕ್ಷಾನ್‌ ಪೋಷಯೇತಿ ಚ 

॥೬॥ 

ಅಂಗೀಕೃತಂ ತ್ವಯಾ ತದ್ವೈ ಪ್ರಸನ್ನೋ ಭೂದ್ಧರಿಸ್ತದಾ । 
ಮುಕ್ತಿಂ ದಾಸೀಂ ದದೌ ತುಭ್ಯಂ ಜ್ಞಾನವೈರಾಗ್ಯಕಾವಿಮೌ 

cu 

ಪೋಷಣಂ ಸ್ವೇನ ರೂಪೇಣ ವೈಕುಂಠೇ ತ್ಚಂಕರೋಷಿ ಚ । 
ಭೂಮೌ ಭಕ್ಕವಿಫೋಷಾಯ ಛಾಯಾರೂಪಂ ತ್ವಯಾ ಕೃತಮ್‌ 

nS 

ಮುಕ್ತಿಂ ಜ್ಞಾನಂ ವಿರಕ್ಷಿಂ ಚ ಸಹ ಕೃತ್ವಾ ಗತಾ ಭುವಿ। 
ಕೃತಾದಿದ್ವಾಪರಸ್ಯಾಂತಂ  ಮಹಾನಂದೇನ ಸಂಸ್ಥಿತಾ 

HEH 

ಕಲೌ ಮುಕ್ತಿ: ಕ್ಷಯಂ ಪ್ರಾಪ್ತಾ ಪಾಖಂಡಾಮಯಪೀಡಿತಾ । 
ತ್ವದಾಜ್ಞಯಾ ಗತಾ ಶೀಘ್ರಂ ವೈಕುಂಠಂ ಪುನರೇವ ಸಾ 

॥ ೧೦॥ 

ಸ್ಮೃತಾ ತ್ವಯಾಪಿ ಚಾತೈವ ಮುಕ್ಕಿರಾಯಾತಿ ಯಾತಿ ಚ । 
ಪುತ್ರೀಕೃತ್ಯ ತ್ಹಯೇಮ್‌ ಚ ಪಾರ್ಶ್ವೇ ಸ್ಪಸ್ಕೈವ ರಕ್ಷಿತೌ 

॥1೧೧॥ 


ನಾರದರು ಹೇಳುತ್ತಾರೆ - ಎಲೈ ಭಕ್ತಿಯೇ! ನೀನು ವ್ಯರ್ಥ 
ವಾಗಿ ಏಕೆ ದುಃಖಿಸುತ್ತಿರುವೆ ? ನೀನು ಇಷ್ಟು ಚಿಂತಾತುರ ಏಕೆ 
ಆಗಿರುವೆ ? ಭಗವಾನ್‌ ಶ್ರೀಕೃಷ್ಣನ ಚರಣಕಮಲಗಳನ್ನು ಚಿಂತಿಸು. 
ಅವನ ಕೃಪೆಯಿಂದ ನಿನ್ನ ದುಃಖವೆಲ್ಲವೂ ದೂರವಾದೀತು. ॥ ೧॥ 
ಆ ಕೃಷ್ಣನು ಕೌರವರ ಅತ್ಯಾಚಾರದಿಂದ ದ್ರೌಪದಿಯನ್ನು ರಕ್ಷಿಸ 
ದ್ವನು. ಗೋಪಸುಂದರಿಯರನ್ನು ಸನಾಥಗೊಳಿಸಿದ್ದನು. ಅವನು 
ದೂರ ಎಲ್ಲಿಗಾದರೂ ಹೋಗಿರುವನೇನು ? ॥ ೨ ॥ ಅದರಲ್ಲಿಯೂ 
ನೀನು ಭಕ್ತಿಯಾಗಿರುವೆ ಹಾಗೂ ಯಾವಾಗಲೂ ಅವನಿಗೆ ಪ್ರಾಣ 
ಕ್ಕಿಂತಲೂ ಹೆಚ್ಚು ಪ್ರಿಯಳಾಗಿರುವೆ. ನೀನು ಕರೆದಾಗಲಾದರೋ 
ಭಗವಂತನು ನೀಚರ ಮನೆಗಳಿಗೂ ಹೊರಟುಹೋಗುತ್ತಾನೆ. 
॥ ೩ ॥ ಕೃತ, ತ್ರೇತಾ, ದ್ವಾಪರ - ಈ ಮೂರು ಯುಗಗಳಲ್ಲಿ 
ಜ್ಞಾನ, ವೈರಾಗ್ಯಗಳು ಮುಕ್ತಿಯ ಸಾಧನೆಗಳಾಗಿದ್ದವು. ಆದರೆ 
ಕಲಿಯುಗದಲ್ಲಾದರೋ ಕೇವಲ ಭಕ್ತಿಯೇ ಬ್ರಹ್ಮಸಾಯುಜ್ಯ 
(ಮೋಕ್ಬವನ್ನು ಕರುಣಿಸುವಂತಹುದಾಗಿದೆ. ॥ ೪ ॥ ಇದನ್ನು 
ಯೋಚಿಸಿಯೇ ಪರಮಾನಂದ ಚಿನ್ನೂರ್ತಿ ಜ್ಞಾನಸ್ವರೂಪ 
ಶ್ರೀಹರಿಯು ತನ್ನ ಸತ್ತ್ವರೂಪದಿಂದಲೇ ನಿನ್ನನ್ನು ರಚಿಸಿರುವನು. 
ನೀನು ಸಾಕ್ಟಾತ್‌ ಶ್ರೀಕೃಷ್ಣಚಂದ್ರನ ಪ್ರಿಯೆಯಾಗಿದ್ದು ಪರಮ 
ಸುಂದರಳಾಗಿರುವೆ. ॥ ೫॥ ಒಮ್ಮೆ ನೀನು ಭಗವಂತನಲ್ಲಿ 
"ನಾನೇನು ಮಾಡಲೀ' ಎಂದು ಕೈಜೋಡಿಸಿಕೊಂಡು ಕೇಳಿದಾಗ, 
ಅವನು "ನನ್ನ ಭಕ್ತರನ್ನು ಪೋಷಿಸು' ಎಂದು ನಿನಗೆ ಆಜ್ಞಾಫಿಸಿದ್ದನು. 
॥ ೬ ॥ ನೀನು ಭಗವಂತನ ಆ ಆಜ್ಞೆಯನ್ನು ಸ್ವೀಕರಿಸಿದ್ದರಿಂದ ನಿನ್ನ 
ಮೇಲೆ ಶ್ರೀಹರಿಯು ಬಹುವಾಗಿ ಪ್ರಸನ್ನನಾಗಿ, ನಿನ್ನ ಸೇವೆಗಾಗಿ 
ಮುಕ್ತಿಯನ್ನು ನಿನಗೆ ದಾಸಿಯಾಗಿ ಒಪ್ಪಿಸಿದ್ದು ಮತ್ತು ಈ ಜ್ಞಾನ, 
ವೈರಾಗ್ಯರನ್ನೂ ಪುತ್ರರಾಗಿ ಕರುಣಿಸಿದ್ದನು. ॥ ೭ ॥ ನೀನು ನಿನ್ನ 
ಸಾಕ್ಟಾತ್‌ ಸ್ವರೂಪದಿಂದ ವೈಕುಂಠಧಾಮದಲ್ಲಿಯೇ ಭಕ್ತರನ್ನು 
ಪೋಷಿಸುತ್ತಿರುವ... ಭೂಲೋಕದಲ್ಲಾದರೋ ನೀನು ಅವರ 
ಪುಷ್ಟಿಗಾಗಿ ಕೇವಲ ಛಾಯಾರೂಪವನ್ನು ಧರಿಸಿರುವೆ. ॥ ೮ ॥ 

ಆಗ ನೀನು ಮುಕ್ತಿ, ಜ್ಞಾನ, ವೈರಾಗ್ಯ ಇವರೊಂದಿಗೆ ಭೂ 
ಲೋಕಕ್ಕೆ ಬಂದೆ ಹಾಗೂ ಕೃತಯುಗದಿಂದ ದ್ವಾ ಪರದವರೆಗೆ 
ಬಹಳ ಆನಂದದಿಂದ ವಾಸಿಸಿದೆ. ॥ ೯ ॥ ಕಲಿಯುಗದಲ್ಲಿ ನಿನ್ನ 
ದಾಸಿಯಾದ ಮುಕ್ತಿಯು ಪಾಖಂಡರೂಪೀ ರೋಗದಿಂದ ಪೀಡಿತ 
ಳಾಗಿ ಕ್ಲೀಣವಾಗತೊಡಗಿದ್ದಳು. ಇದರಿಂದ ಅವಳಾದರೋ ಕೂಡಲೇ 
ನಿನ್ನ ಅಪ್ಪಣೆಯಂತೆ ವೈಕುಂಠಲೋಕಕ್ಕೆ ಹೊರಟು ಹೋದಳು. 
॥ ೧೦॥ ಈ ಲೋಕದಲ್ಲಿಯೂ ನೀನು ನೆನೆದಾಗಲೇ ಅವಳು 
ಬರುತ್ತಾಳೆ, ಮತ್ತೆ ಪುನಃ ಹೊರಟುಹೋಗುತ್ತಾಳೆ. ಆದರೆ ಈ 
ಜ್ಞಾನ ವೈರಾಗ್ಯರನ್ನು ನೀನು ಪುತ್ರರೆಂದು ಬಗೆದು ನಿನ್ನ ಬಳಿಯಲ್ಲೇ 
ಇರಿಸಿಕೊಂಡಿರುವ. ॥ ೧೧ ॥ ಈ ಕಲಿಯುಗದಲ್ಲಿ ಜನರ ಉಪೇಕ್ಷೆ 


2 ಅಧ್ಯಾಯ) 


ಶ್ರೀಮದ್ಭಾಗವತ ಮಾಹಾತ್ಮ್ಯ 9 


ಉಪೇಶಕ್ಟಾತಃ ಕಲೌ ಮಂದೌ ವೃದ್ಧೌ ಜಾತೌ ಸುತೌ ತವ । 
ತಥಾಪಿ ಚಿಂತಾಂಮುಂಚತ್ವಮುಹಾಯಂ ಚಿಂತಯಾಮ್ಯಹಮ್‌ 
HOH 
ಕಲಿನಾ ಸದೃಶಃ ಕೋಪಿ ಯುಗೋ ನಾಸ್ತಿ ವರಾನನೇ। 
ತಸ್ಮಿಂಸ್ತ್ರಾಂ ಸ್ಥಾಪಯಿಷ್ಯಾಮಿ ಗೇಹೇ ಗೇಹೇ ಜನೇ ಜನೇ 
I ೧೩ ॥ 
ಅನ್ಯಧರ್ಮಾಂಸ್ಸಿರಸೃತ್ಯ ಪುರಸ್ಕೃತ್ಯ ಮಹೋತ್ಸವಾನ್‌ । 
ತದಾ ನಾಹಂ ಹರೇರ್ದಾಸೋ ಲೋಕೇತ್ವಾಂ ನ ಪ್ರವರ್ತಯೇ 
1೧೪॥ 
ತ್ದದನ್ಹಿಶಾಶ್ಚ ಯೇ ಜೀವಾ ಭವಿಷ್ಯಂತಿ ಕಲಾವಿಹ। 
ಪಾಪಿನೋತಪಿ ಗಮಿಷ್ಕಂತಿ ನಿರ್ಭಯಂ ಕೃಷ್ಣಮಂದಿರಮ್‌ 
॥1 ೧೫ ॥ 
ಯೇಷಾಂ ಚಿತ್ತೇ ವಸೇದ್ಧಕ್ಷಿಃ ಸರ್ವದಾ ಪ್ರೇಮರೂಪಿಣೀ । 
ನ ತೇ ಪಶ್ಯಂತಿ ಕೀನಾಶಂ ಸ್ವಪ್ನೇ5ರಷ್ಕಮಲಮೂರ್ತಯಃ 
॥ ೧೬ ॥ 
ನ ಪ್ರೇತೋ ನ ಪಿಶಾಚೋ ವಾ ರಾಕ್ಷಹೋ ವಾಸುರೋಪಪಿವಾ। 
ಭಕ್ತಿಯುಕ್ಕಮನಸ್ಕಾನಾಂ ಸರ್ಶನೇ ನ ಪ್ರಭುರ್ಭವೇತ್‌ 
1 ೧೭॥ 
ನ ತಪೋಭಿರ್ನ ವೇದೈಶ್ಚ ನ ಜ್ಞಾನೇನಾಪಿ ಕರ್ಮಣಾ । 
ಹರಿರ್ಹಿ ಸಾಧ್ಯತೇ ಭಕ್ತ್ಯಾ ಪ್ರಮಾಣಂ ತತ್ರ ಗೋಪಿಕಾ: 
Ww ೧೮॥ 
ನೃಣಾಂ ಜನ್ಮ ಸಹಸ್ರೇಣ ಭಕ್ತೌ ಪ್ರೀತಿರ್ಹಿ ಜಾಯತೇ! 
ಕಲೌ ಭಕ್ತಿಃ ಕಲೌ 'ಭಕ್ತಿರ್ಭಕ್ತ್ಯಾ ಕೃಷ್ಣ ಪುರಃ ಸ್ಥಿತಃ 
॥ ೧೯॥ 
ಭಕ್ತಿ ದ್ರೋಹಕರಾ ಯೇ ಚ ತೇ ಸೀದಂತಿ ಜಗತ್ವಯೇ। 
ದುರ್ವಾಸಾ ದುಃಖಮಾಪನ್ನಃ ಪುರಾ ಭಕ್ತವಿನಿಂದಕಃ 
॥ ೨೦ ॥ 
ಅಲಂ ವ್ರತೈರಲಂ ತೀರ್ಥೈರಲಂ ಯೋಗೈೆರಲಂ ಮಖ್ಯ: । 
ಜ್ಞಾನಕಥಾಲಾಪೈರ್ಭಕ್ಕಿರೇಕೈವ ಮುಕ್ಕಿದಾ 
॥| ೨೧॥ 


ಅಲಂ 


ಸೂತ ಉವಾಚ 
ಇತಿ ನಾರದನಿರ್ಣೀತಂ ಸ್ಪಮಾಹಾತ್ಯಂ ನಿಶಮ್ಯ ಸಾ। 
ಸರ್ವಾಂಗ ಪುಷ್ಟಿ ಸಂಯುಕ್ತಾ ನಾರದಂ ವಾಕ್ಯಮಬ್ರವೀತ್‌ 
I ೨೨ ॥ 
ಭಕ್ಕಿರುವಾಚ 
ಅಹೋ ನಾರದ ಧನ್ಯೋತಸಿ ಪ್ರೀತಿಸ್ಟೇ ಮಯಿ ನಿಶ್ಚಲಾ । 


ನ ಕದಾಚಿದ್ವಿಮುಂಚಾಮಿ ಚಿತ್ತೇ ಸ್ವಾಸ್ಯಾಮಿ ಸರ್ವದಾ 
॥ ೨೩ ॥ 


ಯಿಂದಾಗಿ ನಿನ್ನ ಈ ಪುತ್ರರು ಉತ್ಪಾಹಹೀನರಾಗಿ ವೃದ್ಧರಾಗಿದ್ದಾರೆ. 
ಹೀಗಿದ್ದರೂ ನೀನು ಚಿಂತಿಸಬೇಡ. ನಾನು ಇವರ ನವಜೀವನದ 
ಉಪಾಯವನ್ನು ಯೋಚಿಸುತ್ತೇನೆ. ॥ ೧೨ ॥ ಸುಂದರೀ । ಕಲಿ 
ಯುಗಕ್ಕೆ ಸಮಾನವಾದ ಯುಗವೂ ಬೇರೊಂದಿಲ್ಲ ಈ ಯುಗದಲ್ಲಿ 
ನಾನು ನಿನ್ನನ್ನು ಮನೆ-ಮನೆಗಳಲ್ಲಿ ಪ್ರತಿಯೋರ್ವ ಮನುಷ್ಯನ 
ಹೃದಯದಲ್ಲಿ ಸ್ಥಾಪಿಸುತ್ತೇನೆ. ॥ ೧೩ ॥ ನೋಡುತ್ತಿರು. ಬೇರೆ ಎಲ್ಲ 
ಧರ್ಮಗಳನ್ನು ಅದುಮಿ, ಭಕ್ಕಿವಿಷಯವಾದ ಮಹೋತ್ಸವಗಳನ್ನು 
ಮುಂದೆ ಮಾಡಿ ನಾನು ಲೋಕದಲ್ಲಿ ನಿನ್ನ ಪ್ರಚಾರಮಾಡದಿದ್ದರೆ 
ನಾನು ಶ್ರೀಹರಿಯ ದಾಸನೇ ಅಲ್ಲ ॥ ೧೪ ॥ ಈ ಕಲಿಯುಗದಲ್ಲಿ 
ನಿನಿಂದ ಯುಕ್ತರಾದ ಜೀವಿಗಳು ಪಾಪಿಗಳಾಗಿದ್ದರೂ ತಡವದೆ 
ಭಗವಾನ್‌ ಶ್ರೀಕೃಷ್ಣನ ಅಭಯಧಾಮವನ್ನು ಪಡೆದುಕೊಳ್ಳುವರು. 
॥ ೧೫ ॥ ಹೃದಯದಲ್ಲಿ ನಿರಂತರ ಪ್ರೇಮ ಸ್ವರೂಪೀ ಭಕ್ತಿಯು 
ವಾಸಿಸುವ ಶುದ್ಧಾಂತಣರಣ ಪುರುಷರು ಸ್ವಪ್ನದಲ್ಲಿಯೂ ಯಮ 
ರಾಜನನ್ನು ನೋಡಲಾರರು. ॥ ೧೬॥ ಹೃದಯದಲ್ಲಿ ಭಕ್ತಿಯು 
ವಾಸಿಸುವವರನ್ನು ಪ್ರೇತ, ಪಿಶಾಚ, ರಾಕ್ಷಸ, ದೈತ್ಯ ಮೊದಲಾದ 
ವರು ಮುಟ್ಟಲೂ ಕೂಡ ಸಮರ್ಥರಾಗಲಾರರು. ॥ ೧೭ ॥ 
ಭಗವಂತನನ್ನು ತಪಸ್ಸು ವೇದಾಧ್ಯಯನ, ಜ್ಞಾನ ಕರ್ಮ 
ಮುಂತಾದ ಯಾವ ಸಾಧನೆಗಳಿಂದಲೂ ವಶಪಡಿಸಿಕೊಳ್ಳಲಾಗದು. 
ಅವನು ಕೇವಲ ಭಕ್ತಿಯಿಂದಲೇ ವಶೀಭೂತನಾಗುತ್ತಾನೆ. ಇದರಲ್ಲಿ 
ವ್ರಜದ ಗೋಪಿಯರೇ ಪ್ರಮಾಣರಾಗಿದ್ದಾರೆ. ॥ ೧೮ ॥ ಮನುಷ್ಯರ 
ಸಾವಿ ರಾರು ಜನ್ಮಗಳ ಪುಣ್ಯ-ಪ್ರಭಾವದಿಂದಲೇ ಭಕ್ತಿಯಲ್ಲಿ ಪ್ರೀತಿ 
ಉಂಟಾಗುತ್ತದೆ. ಕಲಿಯುಗದಲ್ಲಿ ಖಂಡಿತವಾಗಿ ಭಕ್ತಿಯೇ ಸಾರ 
ವಾಗಿದೆ. ಭಕ್ತಿಯಿಂದಲಾದರೋ ಸಾಕ್ಟಾತ್‌ ಶ್ರೀಕೃಷ್ಣಚಂದ್ರನು 
ಇದಿರ್ಗಡೆ ಉಪಸ್ಥಿತನಾಗುತ್ತಾನೆ. ॥ ೧೯ ॥ ಭಕ್ತಿಯೊಂದಿಗೆ 
ದ್ರೋಹವೆಸಗುವವರು ಮೂರೂ ಲೋಕಗಳಲ್ಲಿ ದುಖುವೇ-ದುಖ 
ವನ್ನು ಪಡೆಯುತ್ತಾರೆ. ಹಿಂದೆ ಭಕ್ಷ ಅಂಬರೀಷನ ತಿರಸ್ಕಾರ ಮಾಡಿದ್ದ 
ರಿಂದ ದುರ್ವಾಸ ಯಷಿಯು ಬಹಳ ಕಷ್ಟಪಡಬೇಕಾ ಯಿತು. 
॥ ೨೦ ॥ ವ್ರತ, ತೀರ್ಥ, ಯೋಗ, ಯಜ್ಞ ಜ್ಞಾನಚರ್ಚೆ ಇವೆಲ್ಲ 
ಇನ್ನು ಸಾಕು. ಇಂತಹ ಅನೇಕ ಸಾಧನೆಗಳ ಆವಶ್ಯಕತೆ ಇನ್ನಿಲ್ಲ 
ಏಕಮಾತ್ರ ಭಕ್ತಿಯೇ ಮುಕ್ತಿಯನ್ನು ಕೊಡುವಂತಹುದಾಗಿದೆ. ॥ ೨೧ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಹೀಗೆ ನಾರದರು 
ನಿರ್ಣಯಿಸಿರುವ ತನ್ನ ಮಾಹಾತ್ವವನ್ನು ಕೇಳಿ ಭಕ್ತಿಯ ಸರ್ವಾಂಗ- 
ಗಳು ಹೃಷ್ಟ-ಪುಷ್ಪವಾದುವು. ಅವಳು ನಾರದರಲ್ಲಿ ಹೇಳತೊಡ- 
ಗಿದಳು ॥ ೨೨ ॥ 

ಭಕಿಯು ಇಂತೆಂದಳು - ಓ ನಾರದರೇ! ನೀವು ಧನ್ಯ 
ರಾಗಿರುವಿರಿ. ನಿಮಗೆ ನನ್ನಲ್ಲಿ ನಿಶ್ಚಲವಾದ ಪ್ರೀತಿ ಇದೆ. ನಾನು 
ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇರುವೆನು. ಎಂದೆಂದಿಗೂ 
ನಿಮ್ಮನ್ನು ಬಿಟ್ಟು ಹೋಗಲಾರನು. ॥ ೨೩ ॥ ಸಾಧುಗಳೇ! ನೀವು 
ತುಂಬಾ ಕೃಪಾಳುಗಳಾಗಿದ್ದೀರಿ. ನೀವು ಕ್ಷಣಮಾತ್ರದಲ್ಲಿ ನನ್ನ ದುಃಖ 
ವೆಲ್ಲವನ್ನು ದೂರಮಾಡಿದಿರಿ. ಆದರೆ ನನ್ನ ಪುತ್ರರಲ್ಲಿ ಇನ್ನೂ ಚೈತನ್ಯ 


10 


ಕೃಪಾಲುನಾ ತ್ವಯಾ ಸಾಧೋ ಮದ್ದಾದಾ ಧ್ವಂಸಿತಾ ಕ್ಷಣಾತ್‌ I 
ಪುತ್ರಯೋಶ್ಚೇತನಾ ನಾಸ್ತಿ ತತೋ ಬೋಧಯ ಬೋಧಯ 

॥ ೨೪॥ 

ಸೂತ ಉವಾಚ 

ತಸ್ಯಾ ವಚಃ ಸಮಾಕರ್ಣ್ಯ ಕಾರುಣ್ಯಂ ನಾರದೋ ಗತಃ । 
ತಯೋರ್ಬೋಧನಮಾರೇಭೇ ಕರಾಗ್ರೇಣ ವಿಮರ್ದಯನ್‌ 

1 ೨೫ ॥ 

ಮುಖಂ ಸಂಯೋಜ್ಯ ಕರ್ಣಾಂತೇ ಶಬ್ದಮುಚ್ಚೆಃ ಸಮುಚ್ಚರನ್‌ । 
ಜ್ಞಾನ ಪ್ರಬುಧ್ಯತಾಂ ಶೀಘ್ರಂ ರೇ ವೈರಾಗ್ಯ ಪ್ರಬುಧ್ಯತಾಮ್‌ 

॥| ೨೬ ॥ 

ವೇದವೇದಾಂತಘೋಪೈಶ್ಚ ಗೀತಾಪಾಶೈರ್ಮುಹುರ್ಮುಹುಃ । 
ಬೋಧ್ಯಮಾನೌ ತದಾ ತೇನ ಕಥಂಚಿಚ್ಬೋತ್ಲಿತೌ ಬಲಾತ್‌ 

॥1 ೨೭॥ 

ನೇತ್ರೈರನವಲೋಕಂತೌ ಜೃಂಭಂತೌ ಸಾಲಸಾವುಭೌ । 
ಬಕವತ್ತಲಿತೌ ಪ್ರಾಯಃ ಶುಷ್ಕಕಾಷ್ಠಸಮಾಂಗಕೌ 

॥ ೨೮॥ 

ಕ್ಟುತ್‌ಕ್ಟಾಮೌತೌ ನಿರೀಕ್ಷೈವ ಪುನಃ ಸ್ವಾಪಪರಾಯಣ್‌ । 
ಯಷಿಶ್ಚಿಂತಾಪರೋ ಜಾತಃಕಿಂವಿಧೇಯಂ ಮಯೇತಿ ಚ 

॥ ೨೯॥ 

ಅಹೋ ನಿದ್ರಾ ಕಥಂ ಯಾತಿ ವೃದ್ಧತ್ತಂ ಚ ಮಹತ್ತರಮ್‌ । 
ಚಿಂತಯನ್ನಿತಿ ಗೋವಿಂದಂ ಸ್ಮಾರಯಾಮಾಸ ಭಾರ್ಗವ 

॥೩೦॥ 

ವ್ಯೋಮವಾಣೀ ತದೈವಾಭೂನ್ಮಾ ಯಷೇ ಖಿದ್ಯತಾಮಿತಿ । 
ಉದ್ಯಮಃ ಸಫಲಸ್ತೇಯಂ ಭವಿಷ್ಯತಿ ನ ಸಂಶಯಃ 

॥೩೧॥ 

ಏತದರ್ಥಂ ತು ಸತ್ಯರ್ಮ ಸುರರ್ಷೇ ತ್ವಂ ಸಮಾಚರ । 
ತತ್ತೇ ಕರ್ಮಾಭಿಧಾಸ್ಯಂತಿ ಸಾಧವಃ ಸಾಧುಭೂಷಣಾಃ 

ಸೆ 11 ೩೨ ॥॥ 

ಸತ್ಯರ್ಮಣಿ ಕೃತೇ ತಸ್ಮಿನ್‌ ಸನಿದ್ರಾ ವೃದ್ಧತಾನಯೋಃ । 
ಗಮಿಷ್ಯತಿ ಕ್ಷಣಾದ್ದ್ರಿ ಸರ್ವತಃ ಪ್ರಸರಿಷ್ಯತಿ 

1೩೩॥ 

ಇತ್ಯಾಕಾಶವಚಃ ಸಪ  ತತರ್ವೈರಪಿ ವಿಶ್ರುತಮ್‌ । 
ನಾರದೋ ವಿಸ್ಥಯಂ ಲೇಭೇ ನೇದಂ ಜ್ಞಾತಮಿತಿ ಬ್ರುವನ್‌ 

1೩೪ 

ನಾರದ ಉವಾಚ 

ಅನಯಾತಕಾಶವಾಣ್ಯಾಪಿ ಗೋಪ್ಯತ್ವೇನ ನಿರೂಪಿತಮ್‌ । 
ಕಿಂವಾತತ್ಸಾಧನಂಕಾರ್ಯಂ ಯೇನಕಾರ್ಯಂಭವೇ ತಯೋಃ 

1೩೫ 1 


ಶ್ರೀಮದ್ಭಾಗವತ 


[ಅಧ್ಯಾಯ 2 


ಬಂದಿಲ್ಲವಲ್ಲ! ನೀವು ಇವರನ್ನು ಬೇಗನೇ ಎಚ್ಚರಿಸಿ, ಸಚೇತನ 
ರಾಗಿಸಿರಿ. ॥ ೨೪ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಭಕ್ತಿಯ ಈ ಮಾತು 
ಗಳನ್ನು ಕೇಳಿ ನಾರದರಿಗೆ ತುಂಬಾ ಕರುಣೆ ಉಂಟಾಗಿ, ಅವರು 
ಜ್ಞಾನ, ವೈರಾಗ್ಯ ಇವರನ್ನು ಕೈಯಿಂದ ಅಲುಗಾಡಿಸುತ್ತಾ ಎಚ್ಚರಿಸ 
ತೊಡಗಿದರು. ॥ ೨೫ ॥ ಮತ್ತೆ ಅವರ ಕಿವಿಗೆ ಬಾಯಿಹಚ್ಚಿ ಜೋರಾಗಿ 
ಎಲೈ ಜ್ಞಾನವೇ! ಬೇಗನೇ ಎಚ್ಚರನಾಗು, ಎಲೈ ವೈರಾಗ್ಯವೇ | 
ಬೇಗನೇ ಎಚ್ಚರವಾಗು ಎಂದು ಹೇಳಿದರು. ॥ ೨೬ ॥ ಬಳಿಕ ಅವರು 
ವೇದದ್ವನಿ, ವೇದಾಂತಘೋಷ, ಪುನಃ-ಪುನಃ ಗೀತೆಯನ್ನು ಪಠಿಸಿ 
ಅವರನ್ನು ಎಚ್ಚರಿಸಿದರು. ಇದರಿಂದ ಅವರು ಹೇಗಾದರೂ ಬಲ- 
ವಂತವಾಗಿ ಎಚ್ಚರಗೊಂಡರು. ॥ ೨೭ ॥ ಆದರೆ ಆಲಸ್ಯದ ಕಾರಣ 
ಅವರಿಬ್ಬರೂ ಆಕಳಿಸುತ್ತಾ, ಕಣ್ಣುಬಿಟ್ಟು ನೋಡದಾದರು. ಅವರ 
ಕೂದಲು ಕೊಕ್ಕರೆಯಂತೆ ಬೆಳ್ಳಗಾಗಿದ್ದವು. ಅವರ ಅಂಗಾಂಗಗಳು 
ಒಣಗಿದ ಕಟ್ಟಿಗೆಯಂತಾಗಿ ನಿಸ್ತೇಜ ಹಾಗೂ ಕಠೋರವಾಗಿದ್ದವು. 
॥ ೨೮ ॥ ಹೀಗೆ ಹಸಿವು-ಬಾಯಾರಿಕೆಯಿಂದ ಅತ್ಯಂತ ದುರ್ಬಲ- 
ರಾಗಿದ್ದ ಕಾರಣ ಅವರು ಪುನಃ ಮಲಗುವುದನ್ನು ಕಂಡು ನಾರದರಿಗೆ 
ಬಹಳ ಚಿಂತೆಯಾಯಿತು. "ಈಗ ನಾನು ಏನು ಮಾಡಬೇಕು ?' 
ಎಂದು ಯೋಚಿಸತೊಡಗಿದರು. ॥ ೨೯ ॥ ಇವರ ಈ ನಿದ್ದೆ ಮತ್ತು 
ಇದರಿಂದಲೂ ಹೆಚ್ಚಾಗಿ ಇವರ ವೃದ್ಧಾವಸ್ಥೆ ಹೇಗೆ ದೂರವಾಗ- 
ಬಹುದು? ಶೌನಕರೇ! ಈ ಪ್ರಕಾರ ಚಿಂತಿಸುತ್ತಾ ಅವರು 
ಭಗವಂತನನ್ನು ಸ್ಥರಿಸತೊಡಗಿದರು. ॥ ೩೦ ॥ ಆಗಲೇ ಆಕಾಶ- 
ವಾಣಿಯೊಂದು ನುಡಿಯಿತು - “ಓ ಮುನಿಯೇ | ದುಃಖಿಸಬೇಡ. 
ನಿನ್ನ ಈ ಉದ್ಯೋಗವು ನಿಃಹಂದೇಹವಾಗಿ ಸಫಲವಾದೀತು. 
॥ ೩೧ ॥ ದೇವರ್ಷಿಯೇ ! ಇದಕ್ಕಾಗಿ ನೀನು ಒಂದು ಸತ್ಯರ್ಮ- 
ವನ್ನು ಮಾಡು. ಆ ಕರ್ಮವನ್ನುನಿನಗೆ ಸಂತಶಿರೋಮಣಿ ಮಹಾ- 
ನುಭಾವರು ತಿಳಿಸುವರು. ॥ ೩೨ ॥ ಆ ಸತ್ಯರ್ಮದ ಅನುಷ್ಠಾನ- 
ವನ್ನು ಮಾಡುತ್ತಲೇ ಕ್ಷಣಾರ್ಧದಲ್ಲಿ ಇವರ ನಿದ್ದೆ ಮತ್ತು ವೃದ್ಧಾ- 
ವಸ್ಥೆಯು ಹೊರಟುಹೋದೀತು. ಎಲ್ಲೆಡೆ ಭಕ್ತಿಯ ಪ್ರಸಾರ 
ವಾದೀತು.'' ॥ ೩೩ ॥ ಈ ಆಕಾಶವಾಣಿಯು ಅಲ್ಲಿ ಎಲ್ಲರಿಗೆ 
ಸ್ಪಷ್ಟವಾಗಿ ಕೇಳಿಸಿತು. ಇದರಿಂದ ನಾರದರಿಗೆ ತುಂಬಾ ವಿಸ್ಮಯ 
ವಾಗಿ 'ನನಗಾದರೋ ಇದರ ಅರ್ಥ ಏನೂ ಅರಿವಾಗಲಿಲ್ಲ 
ಎಂದು ಹೇಳತೊಡಗಿದರು. ॥ ೩೪ ॥ 

ನಾರದರು ಹೇಳಿದರು - ಈ ಆಕಾಶವಾಣಿಯೂ ಗುಪ್ತ 
ವಾಗಿಯೇ ನುಡಿದಿದೆ. ಯಾವ ಸಾಧನೆ ಮಾಡಿದರೆ ಇವರ 
ಕಾರ್ಯಸಿದ್ಧ ವಾದೀತೆಂಬುದನ್ನು ಇದು ಹೇಳಲಿಲ್ಲ. ॥ ೩೫ ॥ ಆ 
ಸಂತರು ಎಲ್ಲಿ ಸಿಗಬಲ್ಲರೋ ತಿಳಿಯದು. ಯಾವ ಎಧದಿಂದ ಆ 
ಸಾಧನೆಯನ್ನು ತಿಳಿಸುವರು ? ಈಗ ಆಕಾಶವಾಣಿಯು ಏನೆಲ್ಲ 
ಹೇಳಿತೋ ಅದಕ್ಕನುಸಾರ ನಾನು ಏನು ಮಾಡಬೇಕು? ॥ ೩೬ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕರೇ |! ಆಗ ಜ್ಞಾನ, 
ವೈರಾಗ್ಯರಿಬ್ಬರನ್ನು ಅಲ್ಲೇ ಬಿಟ್ಟು ನಾರದ ಮುನಿಗಳು ಅಲ್ಲಿಂದ 


2 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಚ್ಯ 


11 


ಕ್ವ ಭವಿಷ್ಯಂತಿ ಸಂತಸ್ತೇ ಕಥಂ ದಾಸ್ಯಂತಿ ಸಾಧನಮ್‌ । 
ಮಯಾತ್ರ ಕಿಂ ಪ್ರಕರ್ತವ್ಯಂ ಯದುಕ್ತಂ ವ್ಯೋಮಭಾಷಯಾ 
1೩೬ 
ಸೂತ ಉವಾಚ 


ತತ್ರ ದ್ವಾವಪಿ ಸಂಸ್ಥಾಪ್ಯ ನಿರ್ಗತೋ ನಾರದೋ ಮುನಿಃ । 
ತೀರ್ಥಂ ತೀರ್ಥಂ ವಿನಿಷ್ಠಮ್ಯ ಪೃಚ್ಛನ್ಸಾರ್ಗೇ ಮುನೀಶ್ವರಾನ್‌ 
1೩೭1 
ವೃತ್ತಾಂತಃ ಶ್ರೂಯತೇ ಸರ್ವೈಃ ಕಿಂಚಿನ್ನಿಶ್ಚಿತ್ರ ನೋಚ್ಯತೇ । 
ಅಸಾಧ್ಯಂ ಕೇಚನ ಪ್ರೋಚುರ್ದುಜ್ಛೇಯಮಿತಿ ಚಾಪರೇ | 
ಮೂಕೀಭೂತಾಸ್ತಥಾನ್ಯೆ € ತು ಕಿಯಂತಸ್ತು ಪಲಾಯಿತಾಃ 
1೩೮॥ 
ಹಾಹಾಕಾರೋ ಮಹಾನಾಸೀತ್‌ ತ್ರೈಲೋಕ್ಕೇ ವಸ್ಯಯಾವಹು | 
ವೇದವೇದಾಂತಘೋಪೈಶ್ಚ ಗೀತಾಪಾಠೈರ್ವಿಬೋಧಿತಮ್‌ 


॥೩೯॥ 
ಭಕ್ತಿಜ್ಞಾನವಿರಾಗಾಣಾಂ ನೋದತಿಷ್ಠತ್ತಿಕಂ ಯದಾ ।ಟ 
ಉಪಾಯೋ ನಾಪರೋಶ್ನೀತಿ ಕರ್ಣೇ ಕಣೆನೇ$ಜಪಂಜನಾಃ 
1 ೪೦॥ 
ಯೋಗಿನಾ ನಾರದೇನಾಪಿ ೦ ನಜ್ಗಾಯತೇತು ಯತ್‌ । 
ತತ್ಯಥಂ ಶಕ್ಯತೇ ವಕ್ತುಮಿತರೈಂಹೆ ಮಾನುಷ್ಠೆ: 
॥೪೧॥ 
ಏವವೃಷಿಗಣೈ:ಪ್ಫ: ಪೃಷ್ಟೈ ರ್ನಿರ್ಣೀಯೋಕ್ತಂ ದುರಾಸದಮ್‌ 
11 ೪೨ ॥॥ 
ತತಶ್ಚಿಂತಾತುರಃ ಸೋsಥ ಬದರೀವನಮಾಗತಃ । 
ತಪಶ್ಚರಾಮಿ ತಿ ತದರ್ಥಂ ್ಹಕೃತನಿಶ್ಚಯ: 
1೪೩॥ 


ತಾವದ್ದದರ್ಶ ಪುರತಃ ಸನಕಾದೀನ್‌ ಮುನೀಶ್ಚರಾನ್‌ । 


ಕೋಟಿಸೂರ್ಯಸಮಾಭಾಸಾನುವಾಚ ಮುನಿಸತ್ತಮಃ 
i ೪೪ ॥ 


ನಾರದ ಉವಾಚ 


ಇದಾನೀಂ ಭೂರಿಭಾಗ್ಯೇನ ಭವದ್ಧಿ ಸಂಗಮೋರಭವತ್‌ । 
ಕುಮಾರಾ ಬ್ರುವತಾಂ ಶೀಘ್ರಂ ಕೃಪಾಂ ಕೃತ್ವಾ ಮಮೋಹರಿ 
u ೪೫॥ 
ಭವಂತೋ ಯೋಗಿನಃ ಸರ್ವೇ ಬುದ್ಧಿಮಂತೋ ಬಹುಶ್ರುತಾಃ 1 
ಪಂಚಹಾಯನಸಂಯುಕ್ತಾಃ ಪೂರ್ವೇಷಾಮಪಿ ಪೂರ್ವಜಾಃ 


॥ ೪೬॥ 
ಸದಾ ವೈಕುಂಠನಿಲಯಾ ಹರಿಕೀರ್ತನತತ್ಪರಾಃ | 
ಲೀಲಾಮೃತರಸೋನ್ನತ್ತಾಃ ಗ ೆ 


ಹರಿಃ ಶರಣಮೇವಂ ಹಿ ನಿತ್ಯ 0 ಯೇಷಾಂ ಮುಖೇ ವಚಃ। 


ಅತಃ ಕಾಲಸಮಾದಿಷ್ಟಾ ಜರಾ ಯುಷ್ಠಾನ್ನ ಬಾಧತೇ 
॥ ೪೮॥ 


ಹೊರಟುಬಿಟ್ಟರು. ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿ, 
ಮಾರ್ಗದಲ್ಲಿ ಸಿಗುವ ಮುನೀಶ್ವರರಲ್ಲಿ ಆ ಸಾಧನೆಯ ಕುರಿತು 
ಕೇಳತೊಡಗಿದರು. ॥ ೩೭ ॥ ಅವರ ಮಾತನ್ನು ಎಲ್ಲರೂ ಕೇಳು- 
ತ್ತಿದ್ದರು. ಆದರೆ ಅದರ ವಿಷಯದಲ್ಲಿ ಯಾರೂ ನಿಶ್ಚಿತವಾದ 
ಉತ್ತರವನ್ನು ಕೊಡದಾದರು. ಕೆಲವರು ಅದು ಅಸಾಧ್ಯವೆಂದು 
ಹೇಳಿದರು. ಕೆಲವರೆಂದರು - ಇದನ್ನು ಸರಿಯಾಗಿ ತಿಳಿಸುವುದು 
ಕಠಿಣವಾಗಿದೆ. ಕೆಲವರು ಕೇಳಿ ಸುಮ್ಮನಾದರೆ, ಕೆಲ-ಕೆಲವರು 
ಭಯದಿಂದ ಸುಮ್ಮನೆ ಪಲಾಯನ ಮಾಡಿದರು. ॥ ೩೮ ॥ 
ತೈಲೋಕ್ಕದಲ್ಲಿ ಆಶ್ಚರ್ಯಜನಕ ಮಹಾನ್‌ ಹಾಹಾಕಾರವೆದ್ದಿತು. 
ಜನರು ಪರಸ್ಪರ ಮಾತಾಡತೊಡಗಿದರು. ಅಯ್ಯಾ | ವೇದಧ್ವನಿ, 
ವೇದಾಂತಘೋಷ ಪದೇ-ಪದೇ ಗೀತಾ-ಪಾರಾಯಣ ಕೇಳಿಯೂ 
ಕೂಡ ಭಕ್ತಿ, ಜ್ಞಾನ, ವೈರಾಗ್ಯ ಇವು ಮೂವರು ಎಚ್ಚರಗೊಳ್ಳ- 
ದಿರುವಾಗ ಬೇರೆ ಯಾವ ಉಪಾಯವು ಇಲ್ಲ ॥ ೩೯-೪೦॥ 
ಸಾಕ್ಟಾತ್‌ ಯೋಗಿರಾಜ ನಾರದರಿಗೂ ತಿಳಿಯದಿರುವುದನ್ನುಬೇರೆ 
ಸಂಸಾರೀ ಜನರು ಹೇಗೆ ತಿಳಿಸಬಲ್ಲರು ? ॥ ೪೧ ॥ ಈ ಪ್ರಕಾರ 
ಯಾವ-ಯಾವ ಖುಷಿಗಳ ಬಳಿ ಇದರ ವಿಷಯದಲ್ಲಿ ಕೇಳ 
ಲಾಯಿತೋ ಅವರೆಲ್ಲರು 'ಇದು ದುಹಾಧ್ಯವಾಗಿದೆ' ಎಂದು 
ನಿರ್ಣಯಿಸಿ ಹೇಳಿಬಿಟ್ಟರು. ॥ ೪೨ ॥ 

ಆಗ ನಾರದರು ತುಂಬಾ ಚಿಂತಾತುರರಾಗಿ ಬದರೀವನಕ್ಕೆ 
ಬಂದರು. ಜ್ಞಾನ, ವೈರಾಗ್ಯರನ್ನು ಎಚ್ಚರಿಸಲು ನಾನು ಇಲ್ಲಿ ತಪಸನ್ನು 
ಮಾಡುವೆನೆಂದು ನಿಶ್ಚಯಿಸಿದರು. ॥ ೪೩॥ ಆಗಲೇ ಕೋಟಿ 
ಸೂರ್ಯರಂತೆ ತೇಜಸ್ವೀಗಳಾದ ಸನಕಾದಿ ಮುನೀಶ್ವರರು ಅವರಿಗೆ 
ಇದಿರ್ಗಡೆ ಕಂಡುಬಂದರು. ಅವರನ್ನು ನೋಡಿ ಆ ಮುನಿ ಶ್ರೇಷ್ಠ- 
ರಾದ ನಾರದರು ಕೇಳತೊಡಗಿದರು. ॥ ೪೪ ॥ 

ನಾರದರೆಂದರು - ಓ ಮಹಾತ್ಮರೇ ! ಈಗ ಮಹದ್ಧಾಗ್ಯದಿಂದ 
ನನಗೆ ನಿಮ್ಮೊಂದಿಗೆ ಸಮಾಗಮವಾಗಿದೆ. ನೀವು ನನ್ನಮೇಲೆ ಕೃಪೆ 
ದೋರಿ ಬೇಗನೇ ಆ ಸಾಧನೆಯನ್ನು ಹೇಳಿರಿ. ॥ ೪೫ ॥ ನೀವೆಲ್ಲರೂ 
ಮಹಾಯೋಗಿಗಳೂ, ಬುದ್ಧಿವಂತರೂ, ವಿದ್ವಾಂಸರೂ ಆಗಿದ್ದೀರಿ. 
ನೀವು ನೋಡಲು ಐದುವರ್ಷದ ಬಾಲಕರಂತೆ ಕಂಡುಬಂದರೂ 
ನೀವು ಪೂರ್ವಜರಿಗೂ ಪೂರ್ವಜರಾಗಿದ್ದೀರಿ. ॥ ೪೬ ॥ ನೀವು- 
ಗಳು ಸದಾಕಾಲ ವೈಕುಂಠ ಧಾಮದಲ್ಲೇ ವಾಸಿಸುತ್ತಿರಿ. ನಿರಂತರ 
ಘೆಂಕೀರ್ಷನೆಯಲ್ಲೇ" ತತ್ತರರಾಗಿರುವಿರಿ. ಭಗವಲ್ಲೀಲಾಮೃತದ 
ರಸಾಸ್ವಾದ ಮಾಡುತ್ತಾ ಸದಾ ಅದರಲ್ಲೇ ಉನ್ನತ್ರರಾಗಿರುವಿರಿ. 
ಭಗವತ್‌ಕಥೆಯೇ ನಿಮ್ಮ ಜೀವನದ ಏಕಮಾತ್ರ ಆಧಾರವಾಗಿದೆ. 
॥ ೪೭ ॥ "ಹರಿಃ ಶರಣಮ್‌' ಎಂಬ ವಾಕ್ಯ (ಮಂತ್ರ) ಯಾವಾ 
ಗಲೂ ನಿಮ್ಮ ಬಾಯಲ್ಲಿರುತ್ತದೆ. ಎ ಕಾಲಪ್ರೇರಿತ ವೃದ್ಧಾ 
ವಸ್ಥೆಯೂ ನಿಮ್ಮನ್ನು ಬಾಧಿಸುವುದಿಲ್ಲ ॥ ೪೮ ॥ ಹಿಂದಿನ ಕಾಲ 
ದಲ್ಲಿ ನಿಮ್ಮ ಭ್ರೂಭಂಗಮಾತ್ರದಿಂದಲೇ ಭಗವಾನ್‌ ವಿಷ್ಣುವಿನ 
ದ್ವಾರಪಾಲಕರಾದ ಜಯ-ವಿಜಯರು ಕೂಡಲೇ ಭುವಿಗೆ 
ತಳ್ಳಲ್ಪಟ್ಟರು. ಮತ್ತೆ ನಿಮ್ಮ ಕೃಪೆಯಿಂದಲೆ ಲೇ ಅವರು ಪುನಃ ವೈಕುಂಠ 


12 


ಯೇಷಾಂ ಭ್ರೂಭಂಗ ಮಾತ್ರೇಣ ದ್ವಾರಪಾಲೌ ಹರೇಃ ಪುರಾ । 
ಭೂಮೌ ನಿಪತಿತೌ ಸದ್ಯೋ ಯತೃಪಾತಃ ಪುರಂ ಗತೌ 

೪೯ I 

ಅಹೋ ಭಾಗೃಸ್ಯ ಯೋಗೇನ ದರ್ಶನಂ ಭವತಾಮಿಹ 
ಅನುಗ್ರಹಸ್ತು ಕರ್ತವ್ಯೋ ಮಯಿ ದೀನೇ ದಯಾಪರೈ: 

1 ೫೦ ॥ 

ಅಶರೀರಗಿರೋಕ್ತಂ ಯತ್ತತ್ವಿಂ ಸಾಧನಮುಚ್ಛತಾಮ್‌ । 
ಅನುಷ್ಠೇಯಂ ಕಥಂ ತಾವತ್ನಬ್ರುವಂತು ಸವಿಸ್ತರಮ್‌ 

॥೫೧॥ 

ಭಕ್ತಿಜ್ಞಾನವಿರಾಗಾಣಾಂ ಸುಖಮುತ್ತದ್ಯತೇ ಕಥಮ್‌ । 
ಸ್ಥಾಪನಂ ಸರ್ವವರ್ಣೇಷು ಪ್ರೇಮಪೂರ್ವಂ ಪ್ರಯತ್ನತಃ 

1 ೫೨॥ 

ಕುಮಾರಾ ಊಚುಃ 

ಮಾ ಚಿಂತಾಂ ಕುರು ದೇವರ್ಷೇ ಹರ್ಷಂ ಚಿತ್ತೇ ಸಮಾವಹ । 
ಉಪಾಯಃ ಸುಖಸಾಧ್ಯೋತತ್ರ ವರ್ತತೇ ಪೂರ್ವ ಏವ ಹಿ 

1 ೫೩! 

ಅಹೋ ನಾರದ ಧನ್ಯೋತಸಿವಿರಕ್ತಾನಾಂ ಶಿರೋಮಣಿ:। 
ಸದಾ ಶ್ರೀಕೃಷ್ಣದಾಸಾನಾಮಗ್ರಣೀರ್ಯೋಗಭಾಸ್ಕರಃ 

I B೪ 11 
ತ್ವಯಿ ಚಿತ್ರಂ ನ ಮಂತವ್ಯಂ ಭಕ್ಕರ್ಥಮನುವರ್ತಿನಿ । 
ಘಟತೇ ಕೃಷ್ಣ ದಾಸಸ್ಯ ಭಕ್ತೇಃ ಸಂಸ್ಥಾಪನಾ ಸದಾ 

॥1 ೫೫ ॥ 

ಯಷಿಭಿರ್ಬಹವೋ ಲೋಕೇ ಪಂಥಾನಃ ಪ್ರಕಟೀಕೃತಾಃ | 
ಶ್ರಮಸಾಧ್ಯಾಶ್ಚ ತೇ ಸರ್ವೇ ಪ್ರಾಯಃ ಸ್ಪರ್ಗಫಲಪ್ರದಾಃ 

॥ ೫೬॥ 

ವೈಕುಂಠಸಾಧಕಃ ಪಂಥಾಸತು ಗೋಪ್ಯೋ ಹಿ ವರ್ತತೇ। 
ತಸ್ಯೋಪದೇಷ್ಟಾ ಪುರುಷಃ ಪ್ರಾಯೋ ಭಾಗ್ಯೇನಲಭೃತೇ 

1 ೫೭॥ 

ಸತ್ಯರ್ಮ ತವ ನಿರ್ದಿಷ್ಟಂ ವ್ಯೋಮವಾಚಾ ತು ಯತ್ಪುರಾ । 
ತದುಚ್ಛತೇ ಶೃಣುಷ್ವಾದ್ಯ ಸ್ಥಿರಚಿತ್ರಃ ಪ್ರಸನ್ನಧೀಃ 

1 ೫೮ 

ದ್ರವ್ಯಯಜ್ಞಾಸ್ಪಪೋಯಜ್ಞಾ ಯೋಗಯಜ್ಞಾಸ್ಪಥಾಪರೇ [ 
ಸ್ವಾದ್ಯಾಯಜ್ಞಾನಯಜ್ಞಾಶ್ಚ ತೇ ತು ಕರ್ಮವಿಸೂಚಕಾಃ 

॥೫೯॥ 

ಸತ್ಯರ್ಮಸೂಚಕೋ ನೂನಂ ಜ್ಞಾನಯಜ್ಞ ಸ್ಚತೋ ಬುದ್ಧೆಃ । 
ಶ್ರೀಮದ್ಭಾಗವತಾಲಾಪಃ ಸ ತು ಗೀತಃ ಶುಕಾದಿಭಿಃ 

॥೬೦॥ 

ಭಕ್ತಿಜ್ಞಾನವಿರಾಗಾಣಾಂ ತದ್ಭೋಷೆ ಹಷೇಣ ಬಲಂ ಮಹತ್‌ । 
ವ್ರಜಿಷ್ಠತಿ ದ್ವಯೋಃ ಕಪ್ಪಂ ಸುಖಂ ಭಕ್ತೇರ್ಭವಿಷ್ಯತಿ 

1೬೧॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಲೋಕವನ್ನು ಸೇರಿದರು. ॥ ೪೯ ॥ ಈಗ ನಿಮ್ಮಗಳ ದರ್ಶನವು 
ದೊಡ್ಡ ಭಾಗ್ಯದಿಂದಲೇ ಆಗಿದೆ. ನಾನು ಧನ್ಯನಾದೆನು. ಆದರೆ 
ನಾನು ತುಂಬಾ ದೀನನಾಗಿದ್ದೇನೆ ಹಾಗೂ ನೀವುಗಳು ಸ್ವಭಾವ 
ದಿಂದಲೇ ದಯಾಳುಗಳಾಗಿದ್ದೀರಿ. ಅದಕ್ಕಾಗಿ ನನ್ನ ಮೇಲೆ ನೀವು 
ಅವಶ್ಯವಾಗಿ ಕೃಪೆ ಮಾಡಬೇಕು. ॥ ೫೦ ॥ ಆಕಾಶವಾಣಿಯು 
ಹೇಳಿದ ವಿ ಜ್‌ ಆ ಸಾಧನೆಯು ಯಾವುದು 9? ನಾನು ಯಾವ 
ಪ್ರಕಾರದಿಂದ ಅದನ್ನು ಅನುಷ್ಠಾನ ಮಾಡಬೇಕು ಎಂಬುದನ್ನು 
ವಿಸ್ತಾರವಾಗಿ ತಿಳಿಸಿರಿ ॥ ೫೧ ॥ ಭಕ್ತಿ, ಜ್ಞಾನ, ವೈರಾಗ್ಯ lk 
ಹೇಗೆ ಸುಖ ಸಿಗಬಲ್ಲದು ? ಯಾವ ರೀತಿಯಲ್ಲಿ ಇವನ್ನು ಪ್ರೆ ಪ್ರೇ 
ಪೂರ್ವಕ ಎಲ್ಲವರ್ಣದವರಲ್ಲಿ ಪ್ರತಿಷ್ಠಾಪಿಸಬಹುದು 91೫೨ ॥ 

ಸನಕಾದಿಗಳು ಹೇಳಿದರು - ದೇವ ಯಷಿಗಳೇ! ನೀವು 
ಚಿಂತಿಸಬೇಡಿ. ಮನಸಿನಲ್ಲಿ ಪ್ರಸನ್ನರಾಗಿರಿ. ಅವರ ಉದ್ಧಾರದ 
ಒಂದು ಸರಳವಾದ ಉಪಾಯವು ಮೊದಲಿನಿಂದಲೇ ವಿದ್ಯಮಾನ 
ಎದೆ. ॥ ೫೩ ॥ ನಾರದರೇ | ನೀವು ಧನ್ಯರಾಗಿರುವಿರಿ. ನೀವಾ 
ದರೋ ವಿರಕ್ತರ ಶಿರೋಮಣಿಯಾಗಿದ್ದೀರಿ. ಶ್ರೀಕೃಷ್ಣನ ದಾಸರಿಗೆ 
ಶಾಶ್ವತವಾದ ಪಥಪ್ರದರ್ಶಕರಾಗಿದ್ದು ಭಕ್ತಿಯೋಗದ ಭಾಸ್ಕರ 
ರಾಗಿರುವಿರಿ. ॥ ೫೪ ॥ ನೀವು ಭಕ್ತಿಗಾಗಿ ಮಾಡುತ್ತಿರುವ ಉದ್ಯೋ 
ಗವು ನಿಮಗೆ ಇದು ಆಶ್ಚರ್ಯದ ಮಾತಲ್ಲವೆಂದು ತಿಳಿಯಬೇಕು. 
ಭಗವಂತನ ಭಕ್ತನಿಗಾದರೋ ಭಕ್ತಿಯನ್ನು ಚೆನ್ನಾಗಿ ಸ್ಥಾಪಿಸುವುದು 
ಸದಾ ಉಚಿತವೇ ಆಗಿದೆ. ॥ ೫೫ ॥ ಪ್ರಪಂಚದಲ್ಲಿ ಯಷಿಗಳು 
ಅನೇಕ ಮಾರ್ಗಗಗಳನ್ನು ಪ್ರಕಟಿಸಿರುವರು. ಆದರೆ ಅವೆಲ್ಲವೂ 
ಕಷ್ಟಸಾಧ್ಯವಾಗಿವೆ. ಪ್ರಾಯಶಃ ಪರಿಣಾಮದಲ್ಲಿ ಸ್ವರ್ಗವನ್ನೇ 
ದೊರಕಿಸಿಕೊಡುವಂತಹವುಗಳು. ॥ ೫೬ ॥ ಇಂದಿನವರೆಗೆ ಭಗವಂತನ 
ಪ್ರಾಪ್ತಿಯಾಗಿಸುವ ಮಾರ್ಗವು ಗುಪ್ತವೇ ಆಗಿದೆ. ಅದನ್ನು 
ಉಪದೇಶಿಸುವ ಪುರುಷನು ಪ್ರಾಯಶಃ ಭಾಗ್ಯದಿಂದಲೇ ದೊರಕು 
ತ್ತಾನೆ. ॥ ೫೭ ॥ ಆಕಾಶವಾಣಿಯು ನಿಮಗೆ ಹೇಳಿದ ಸತ್ಸರ್ಮದ 
ಸಂಕೇತವನ್ನು ನಾವು ತಿಳಿಸುತ್ತೇವೆ. ನೀವು ಪ್ರಸನ್ನ ಸ್ಥಿರಚಿತ್ತರಾಗಿ 
ಕೇಳಿರಿ. ॥ ೫೮ ॥ 

ನಾರದರೇ! ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ 
ಸ್ವಾಧ್ಯಾಯರೂಪೀ ಜ್ಞಾನಯಜ್ಞ ಇವೆಲ್ಲವುಗಳಾದರೋ ಸ್ವರ್ಗಾದಿ 
ಗಳನ್ನು ದೊರಕಿಸಿಕೊಡುವ ಕರ್ಮದ ಕಡೆಗೇ ಸಂಕೇತ 
ಮಾಡುತ್ತವೆ. ॥ ೫೯ ॥ ಆದರೆ ಪಂಡಿತರು ಜ್ಞಾನಯಜ್ಞವನ್ನೇ 
ಸತ್ಕರ್ಮ (ಮುಕ್ತಿದಾಯಕ ಕರ್ಮ)ದ ಸೂಚಕವೆಂದು ಒಪ್ಪಿರು 
ವರು. ಅದು ಶ್ರೀಮದ್ಭಾಗವತದ ಪಾರಾಯಣವೇ ಆಗಿದೆ. ಅದನ್ನು 
ಶುಕಾದಿ ಮಹಾನುಭಾವರು ಹಾಡಿರುವರು. ॥ ೬೦ ॥ ಅದರ ಶಬ್ದ 
ಕೇಳುತ್ತಲೇ ಭಕ್ತಿ, ಜ್ಞಾನ, ವೈರಾಗ್ಯ ಇವುಗಳಿಗೆ ಹೆಚ್ಚಿನ ಬಲ 
ದೊರೆಯಬಹುದು. ಇದರಿಂದ ಜ್ಞಾನ, ವೈರಾಗ್ಯಗಳ ಕಷ್ಟ ಅಳಿದು 
ಹೋಗಿ ಭಕ್ತಿಗೆ ಆನಂದ ಸಿಗಬಹುದು. ॥ ೬೧ ॥ ಸಿಂಹದ ಗರ್ಜನೆ 
ಯನ್ನು ಕೇಳುತ್ತಲೇ ನರಿಗಳು ಓಡಿಹೋಗುವಂತೆ ಶ್ರೀಮದ್ಧಾಗವತದ 


2 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


13 


ಪ್ರಲಯಂ ಹಿ ಗಮಿಷ್ಯಂತಿ ಶ್ರೀಮದ್ಭಾಗವತದ್ದನೇ: | 
ಕಲೇರ್ದೊೋಷಾ ಇಮೇ ಸರ್ವೇ ಸಿಂಹಶಬ್ದಾದ್‌ ವೃಕಾ ಇವ 

Wk 
ಜ್ಞಾನವೈರಾಗೃಸಂಯುಕ್ತಾ ಭಕ್ತಿ: ಪ್ರೇಮರಸಾವಹಾ । 
ಪ್ರತಿಗೇಹಂ ಪ್ರತಿಜನಂ ತತಃ ಕ್ರೀಡಾಂ ಕರಿಷ್ಯತಿ 

W ೬೩ 1 

ನಾರದ ಉವಾಚ 

ವೇದವೇದಾಂತ ಘೋಷ್ಯೆಶ್ವ ಗೀತಾಪಾಶ್ಯೆಃ ಪ್ರಬೋಧಿತಮ್‌ । 
ಭಕ್ತಿ ಜ್ಞಾನವಿರಾಗಾಣಾಂ ನೋದತಿಷ್ಠತಿ ತಂ. ಯದಾ 


1೬೪॥ 
ಶ್ರೀಮದ್ಧಾಗವತಾಲಾಪಾತ್ತತ್ಯಥಂ ಬೋಧಮೇಷ್ಠತಿ । 
ತತ್ಕಥಾಸು ತು ವೇದಾರ್ಥಃ ಶ್ಲೋಕೇ ಶ್ಲೋಕೇ ಪದೇ ಪದೇ 

॥ ೬೫ ॥ 


ಛಿಂದಂತು ಸಂಶಯಂ ಹ್ಯೇನಂ ಭವಂತೋ5ಮೋಘದರ್ಶನಾಃ | 
ವಿಲಂಬೋ ನಾತ್ರ ಕರ್ತವ್ಯಃ ಶರಣಾಗತವತ್ನಲಾಃ 

WEE I 

ಕುಮಾರಾ ಊಚುಃ 

ವೇದೋಪನಿಷದಾಂ ಸಾರಾಜ್ಞಾತಾ ಭಾಗವತೀ ಕಥಾ । 
ಅತ್ಯುತ್ತಮಾ ತತೋ ಭಾತಿ ಪೃಥಗ್ಗೂತಾ ಫಲಾಕೃತಿಃ 

` 1೬೭ ॥ 

ಆಮೂಲಾಗ್ರಂ ರಸಸ್ತಿಷ್ಠನ್ನಾಸ್ರೇ ನ ಸ್ವಾದ್ಯತೇ ಯಥಾ । 
ಸಭೂಯಃ ಸಂಪೃಥಗ್ಗೂಢಃ ಫಲೇ ವಿಶ್ವಮನೋಹರಃ 

॥೬೮॥ 

ಯಥಾ ದುಗ್ನೇ ಸ್ಥಿತಂ ಸರ್ಪಿರ್ನ ಸ್ವಾದಾಯೋಪಕಲ್ಪತೇ । 
ಪೃಥಗ್ಗೂತಂ ಹಿ ತದ್ಗವ್ಯಂ ದೇವಾನಾಂ ರಸವರ್ಧನಮ್‌ 

mF 

ಇಕ್ಟೂಣಾಮಪಿ ಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಪ್ಪತಿ | 
ಪೃಥಗ್ಗೂತಾ ಚ ಸಾ ಮಿಷ್ಟಾ ತಥಾ ಭಾಗವತೀ ಕಥಾ 

೭೦ 

ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಮ್ಮಿತಮ್‌ | 
ಭಕಿಜ್ಞಾನವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಮ್‌ 


11 ೭೧॥ 
ವೇದಾಂತವೇದಸುಸ್ನಾತೇ ಗೀತಾಯಾ ಅಪಿ ಕರ್ತರಿ । 
ಪರಿತಾಪವತಿ ವ್ಯಾಸೇ ಮುಷೃತ್ಯಜ್ಞಾನಸಾಗರೇ 

1೭೨ 1 


ತದಾ ತ್ವಯಾ ಪುರಾ ಪ್ರೋಕ್ತಂ ಚತುಃಶ್ಲೋಕಸಮನ್ವಿತಮ್‌ । 
ತದೀಯಶ್ರವಣಾತ್ಮದ್ಯೋ ನಿರ್ಬಾಧೋ ಬಾದರಾಯಣ: 
॥1 ೭೩ ॥ 
ತತ್ರ ತೇ ವಿಸ್ಮಯಃ ಕೇನ ಯತಃ ಪ್ರಶ್ಷಕರೋ ಭವಾನ್‌ | 
ಶ್ರೀಮದ್ದಾಗವತಂ ಶ್ರಾವ್ಯಂ ಶೋಕದುಖುವಿನಾಶನಮ್‌ 
॥ ೭೪ ॥ 


[173912 A 


ಧ್ವನಿಯಿಂದ ಕಲಿಯುಗದ ದೋಷಗಳೆಲ್ಲ ನಾಶವಾಗಿ ಹೋಗು- 
ತ್ತವೆ. ॥ ೬೨ ॥ ಆಗ ಪ್ರೇಮರಸವನ್ನು ಪ್ರವಹಿಸುವ ಭಕ್ತಿಯು 
ಜ್ಞಾನ, ವೈರಾಗ್ಯಗಳೊಂದಿಗೆ ಪ್ರತಿಯೊಂದು ಮನೆ ಮತ್ತು ಜನರ 
ಹೃದಯದಲ್ಲಿ ಕ್ರೀಡಿಸಬಹುದು. ॥ ೬೩ ॥ 

ನಾರದರು ಹೇಳಿದರು - ನಾನು ವೇದ-ವೇದಾಂತದ ಧ್ವನಿ 
ಗೈದು, ಗೀತಾಪಾರಾಯಣ ಮಾಡಿ ಅವರನ್ನು ತುಂಬಾ ಎಚ್ಚರಿಸಿದೆ. 
ಆದರೂ ಕ್ಕಿ, ಜ್ಞಾ ವ, ವೈರಾಗ್ಯ ಇವರು ಎಚ್ಚರಗೊಳ್ಳಲಿಲ್ಲ 1೬೪ 
ಇಂತಹ ಸ್ಥಿತಿಯಲ್ಲಿ ಶ್ರೀಮದ್ಭಾಗವತವನ್ನು ಕೇಳುವುದರಿಂದ 
ಅವರು ಹೇಗೆ ಎಚ್ಚರಗೊಳ್ಳುವರು ? ಏಕೆಂದರೆ, ಆ ಕಥೆಯ 
ಪ್ರತಿಯೊಂದು ಶ್ಲೋಕ ಮತ್ತು ಪದಗಳಲ್ಲಿ ವೇದಗಳ ಸಾರಾಂಶವೇ 
ಇದೇ ತಾನೇ! ॥ ೬೫ ॥ ನೀವುಗಳು ಶರಣಾಗತ ವತ್ತಲರಾಗಿರು 
ವಿರಿ. ನಿಮ್ಮ ದರ್ಶನವು ಎಂದೂ ವ್ಯರ್ಥವಾಗುವುದಿಲ್ಲ ಅದಕ್ಕಾಗಿ 
ಈ ಕಾರ್ಯದಲ್ಲಿ ವಿಳಂಬಿಸದೆ ನನ್ನ ಈ ಸಂದೇಹವನ್ನು 
ಕಳೆಯಿರಿ. ॥ ೬೬ ॥ 

ಸನಕಾದಿಗಳು ಹೇಳಿದರು - ಶ್ರೀಮದ್ಭಾಗವತದ ಕಥೆಯು 
ವೇದ-ಉಪನಿಷತ್ತುಗಳ ಸಾರದಿಂದಲೇ ರಚಿತವಾಗಿದೆ. ಅದಕ್ಕಾಗಿ 
ಅವುಗಳಿಂದ ಬೇರೆಯಾಗಿ ಇದರ ಫಲಸ್ವರೂಪವಿರುವ ಕಾರಣ 
ಅದು ತುಂಬಾ ಉತ್ತಮವೆಂದು ತಿಳಿದುಬರುತ್ತದೆ. ॥ ೬೭ ॥ 
ಮರದ ರಸವು ಬೇರಿನಿಂದ ಹಿಡಿದು ಟೊಂಗೆಯ ತುದಿಯವರೆಗೆ 
ಇರುತ್ತದೆ. ಆದರೆ ಈ ಸ್ಥಿತಿಯಲ್ಲಿ ಅದನ್ನು ಆಸ್ವಾದಿಸಲಾಗು 
ವುದಿಲ್ಲ ಆದರೆ ಅದೇ ಬೇರೆಯಾಗಿ ಫಲದ ರೂಪದಲ್ಲಿ ಬಂದಾಗ 
ಜಗತ್ತಿನಲ್ಲಿ ಎಲ್ಲರಿಗೆ ಪ್ರಿಯವೌಸುತ್ತದೆ. ॥ ೬೮ ॥ ಹಾಲಿನಲ್ಲಿ ತುಪ್ಪ 
ಇರುತ್ತದೆ. ಆದರೆ ಆಗ ಅದರ ಬೇರೆಯಾದ ರುಚಿ ಸಿಗುವುದಿಲ್ಲ 
ಅದು ಹಾಲಿನಿಂದ ಬೇರೆಯಾದಾಗ ದೇವತೆಗಳಿಗೂ ಕೂಡ ಸ್ವಾದ 
ವರ್ಧಕವಾಗುತ್ತದೆ. ॥ ೬೯ ॥ ಸಿಹಿಯು ಕಬ್ಬಿನಲ್ಲಿ ತುದಿ-ಬುಡ 
ನಡುವೆ ಎಲ್ಲೆಡೆ ವ್ಯಾಪ್ತವಾಗಿರುತ್ತದೆ. ಆದರೆ ಬೇರೆಯಾದಾಗಲೇ 
ಅದರ ಸಿಹಿ ಬೇರೆಯೇ ಆಗುತ್ತದೆ. ಹೀಗೆಯೇ ಈ ಭಾಗವತದ 
ಕಥೆಯಾಗಿದೆ. ॥ ೭೦ ॥ ಈ ಭಾಗವತ ಪುರಾಣವು ವೇದಗಳಿಗೆ 
ಸಮಾನವಾಗಿದೆ. ಶ್ರೀವೇದವ್ಯಾಸ ದೇವರು ಇದನ್ನು ಭಕ್ತಿ, ಜ್ಞಾನ, 
ವೈರಾಗ್ಯದ ಸ್ವಾಪನೆಗಾಗಿಯೇ ಪ್ರಕಾಶಿತಗೊಳಿಸಿದ್ದಾರೆ. ॥ ೭೧ ॥ 
ಹಿಂದೊಮ್ಮೆ ವೇದ-ವೇದಾಂತದ ಪಾರಂಗತರೂ, ಗೀತೆಯನ್ನು 
ರಚಿಸಿದವರೂ ಆದ ಭಗವಾನ್‌ ಶ್ರೀವೇದವ್ಯಾಸರು ಖಿನ್ನರಾಗಿ 
ಅಜ್ಞಾನಸಾಗರದಲ್ಲಿ ಮುಳುಗಿದ್ದಾಗ ನೀವೇ ಅವರಿಗೆ ನಾಲ್ಕು 
ಶ್ಲೋಕಗಳಲ್ಲಿ ಇದನ್ನು ಉಪದೇಶಿಸಿರುವಿರಿ. ಅದನ್ನು ಕೇಳುತ್ತಲೇ 
ಅವರ ಎಲ್ಲ ಚಿಂತೆಗಳು ದೂರವಾಗಿದ್ದವು. ॥ ೭೨-೭೩ ॥ ಮತ್ತೆ 
ಇದರಲ್ಲಿ ನಿಮಗೆ ಏಕೆ ಆಶ್ಚರ್ಯವಾಗುತ್ತಿದೆ ? ನೀವು ನಮ್ಮಲ್ಲಿ 
ಪ್ರಶ್ನಿಸುತ್ತಿರುವಿರಲ್ಲ! ನೀವು ಅವರಿಗೆ ದುಖ-ಶೋಕವನ್ನು ನಾಶ 
ಮಾಡುವಂತಹ ಶ್ರೀಮದ್ಭಾಗವತ ಪುರಾಣವನ್ನು ಹೇಳಬೆಣು. ॥೭೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ನಾರದ ಉವಾಚ 


ಯದ್ದರ್ಶನಂ ಚ ವಿನಿಹಂತ್ಯ ಶುಭಾನಿ ಸದ್ಯಃ 
ಶ್ರೇಯಸ್ಥನೋತಿ ಭವದುಖುದವಾರ್ದಿತಾನಾಮ್‌। 

ನಿಃಶೇಷಶೇಷಮುಖಗೀತಕಹಥೈಕಪಾನಾಃ 
ಪ್ರೇಮಪ್ರಕಾಶಕೃತಯೇ ಶರಣಂ ಗತೋಶಸ್ಥಿ ॥ ೭೫ ॥ 


ಭಾಗ್ಯೋದಯೇನ ಬಹುಜನ್ಮಸಮರ್ಜಿತೇನ 

ಸತ್ತಂಗಮಂ ಚ ಲಭತೇ ಪುರುಷೋ ಯದಾವೈ 1 
ಅಜ್ಞಾನಹೇತುಕೃತಮೋಹಮದಾಂಧಕಾರ- 

ನಾಶಂ ವಿಧಾಯ ಹಿತದೋದಯತೇ ವಿವೇಕ: ॥ ೭೬ ॥ 


ನಾರದರು ಹೇಳಿದರು - ಸನಕಾದಿಗಳೇ । ನಿಮ್ಮ ದರ್ಶನವು 
ಜೀವಿಯ ಸಮಸ್ತ ಪಾಪಗಳನ್ನು ತತ್ಕಾಲ ನಾಶಮಾಡಿ ಬಿಡುತ್ತದೆ. 
ಸಾಂಸಾರಿಕ ದುಃುರೂಪವಾದ ದಾವಾನಲದಿಂದ ಬೇಯುತ್ತಿರು- 
ವವರ ಮೇಲೆ ಬೇಗನೇ ಶಾಂತಿಯ ಮಳೆಗರೆಯುತ್ತದೆ. ನೀವು 
ನಿರಂತರ ಆದಿಶೇಷನ ಸಾವಿರ ಹೆಡೆಗಳಿಂದ ಹಾಡಲ್ಲಟ್ಟ ಭಗವತ್‌ 
ಕಥಾಮೃತವನ್ನು ಪಾನಮಾಡುತ್ತಾ ಇರುತ್ತಿರಿ. ನಾನು ಪ್ರೇಮಲಕ್ಷಣಾ 
ಭಕ್ತಿಯನ್ನು ಪ್ರಕಾಶಗೊಳಿಸುವ ಉದ್ದೇಶದಿಂದ ತಮಲ್ಲಿ ಶರಣಾಗಿದ್ದೇನೆ. 
॥ ೭೫ ॥ ಅನೇಕ ಜನ್ಮಗಳ ಸಂಚಿತ ಪುಣ್ಯ ಪುಂಜದ ಉದಯ- 
ವಾದಾಗ ಮನುಷ್ಯನಿಗೆ ಸತ್ಸಂಗವು ಲಭಿಸುತ್ತದೆ. ಆಗ ಅದು ಅವನ 
ಅಜ್ಞಾನಜನಿತ ಮೋಹ, ಮದ ರೂಪವಾದ ಅಂಧಕಾರವನ್ನು 
ನಾಶಗೊಳಿಸಿ, ವಿವೇಕದ ಉದಯವಾಗುತ್ತದೆ. ॥ ೭೬ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥1 ೨ ॥ 


ಇತಿ ಶ್ರೀಪದ್ಮಪುರಾಣೇ ಉತ್ತರಖಂಡೇ ಶ್ರೀಮದ್ಧಾಗವತಮಾಹಾತ್ಮೇ ಕುಮಾರನಾರದಸಂವಾದೋ ನಾಮ ದ್ವಿತೀಯೋ5ಧ್ಯಾಯಃ॥ ೨॥ 
WN 


ಮೂರನೆಯ ಅಧ್ಯಾಯ 
ಭಕ್ತಿದೇವಿಯ ಕಷ್ಟದ ನಿವೃತ್ತಿ 


ನಾರದ ಉವಾಚ 
ಜ್ಞಾನಯಜ್ಗಂ ಕರಿಷ್ಯಾಮಿ ಶುಕಶಾಸ್ತ್ರ ಕಥೋಜ್ಜ ಕಲಮ್‌ । 
ಭಕ್ತಿಜ್ಞಾನವಿರಾಗಾಣಾಂ ಸ್ಥಾಪನಾರ್ಥಂ ಪ್ರಯತ್ನತಃ 
॥ ೧॥ 
ಕುತ್ರ ಕಾರ್ಯೋ ಮಯಾ ಯಜ್ಞ ಸ್ಥಲಂ ತದ್ದಾಚ್ಛಿತಾಮಿಹ । 
ಮಹಿಮಾ ಶುಕಶಾಸ್ತ್ರಪ್ರ ವಕ್ಷವ್ಯೋ ವೇದಪಾರಗೈ: 
॥ ೨ ॥ 
ಕಿಯದ್ದಿರ್ದಿವಸೈಃ ಶ್ರಾವ್ಯಾ ಶ್ರೀಮದ್ಭಾಗವತೀ ಕಥಾ । 
ಕೋ ವಿಧಿಸ್ತತ್ರ ಕರ್ತವ್ಯೋ ಮಮೇದಂ ಬ್ರುವತಾಮಿತಃ 
॥ ೩॥ 
ಕುಮಾರಾ ಊಚುಃ 
ಶೃಣು ನಾರದ ವಕ್ಟ್ಯಾಮೋ ವಿನಮ್ರಾಯ ವಿವೇಕಿನೇ । 
ಗಂಗಾದ್ದಾರಸಮೀಪೇ ತು ತಟಮಾನಂದನಾಮಕಮ್‌ 


॥ ೪ ॥ 
ನಾನಾಖಷಿಗಣೈರ್ಜುಷ್ಟಂ ದೇವಸಿದ್ಧನಿಷೇವಿತಮ್‌ । 
ನಾನಾತರುಲತಾಕೀರ್ಣಂ ನವಕೋಮಲವಾಲುಕಮ್‌ 

॥ ೫ ॥ 
ರಮ್ಯಮೇಕಾಂತದೇಶಸ್ಥಂ ಹೇಮಪದ್ಧಸುಸೌರಭಮ್‌ । 
ಯತಮೀಪಸ್ಥಜೀವಾನಾಂ ವೈರಂ ಚೇತಸಿ ನ ಸ್ಥಿತಮ್‌ 

॥ ೬ ॥ 


ಜ್ಞಾನಯಜ್ಞಸ್ತ್ಯಯಾ ತತ್ರ ಕರ್ತವ್ಯೋ ಹ್ಯಪ್ರಯತ್ನತಃ । 
ಅಪೂರ್ವರಸರೂಪಾ ಚ ಕಥಾ ತತ್ರ ಭವಿಷ್ಯತಿ 


॥ ೭ ॥ 


[1739]2 B 


ನಾರದರು ಹೇಳುತ್ತಾರೆ - ಸನಕಾದಿಗಳೇ | ಭಕ್ತಿ, ಜ್ಞಾನ, 
ವೈರಾಗ್ಯ ಇವುಗಳನ್ನು ಸ್ಥಾಪಿಸಲು ನಾನು ಪ್ರಯತ್ನಪೂರ್ವಕ 
ಶ್ರೀಶುಕಮುನಿಗಳು ಹೇಳಿರುವ ಭಾಗವತ ಶಾಸ್ತ್ರವನ್ನು ಕಥೆಯ 
ಮೂಲಕ ಉಜ್ವಲವಾದ ಜ್ಞಾನ ಯಜ್ಞವನ್ನು ಮಾಡುವೆನು. 
॥ ೧ ॥ ಈ ಯಜ್ಞವನ್ನು ನಾನು ಎಲ್ಲಿಮಾಡಬೆಣು ? ನೀವು ಇದಕ್ಕಾಗಿ 
ಯಾವುದಾದರೂ ಸ್ಥಾನವನ್ನು ತಿಳಿಸಿರಿ ನೀವುಗಳು ವೇದಗಳಲ್ಲಿ 
ಪಾರಂಗತರಾಗಿರುವಿರಿ. ಅದರಿಂದ ನನಗೆ ಈ ಶುಕಶಾಸ್ಥದ 
ಮಹಿಮೆಯನ್ನು ಹೇಳಿರಿ. ॥ ೨॥ ಈ ಶ್ರೀಮದ್ಭಾಗವತದ ಕಥೆ 
ಯನ್ನು ಎಷ್ಟು ದಿನಗಳಲ್ಲಿ ಹೇಳಬೇಕು ? ಅದನ್ನು ಕೇಳುವ 
ವಿಧಾನವೆಂತು ? ಇದನ್ನೂ ಕೂಡ ತಿಳಿಸಿರಿ. ॥ ೩ ॥ 

ಸನಕಾದಿಗಳು ಹೇಳಿದರು - ನಾರದರೇ! ನೀವು ತುಂಬಾ 
ವಿನೀತರೂ, ವಿವೇಕಿಗಳೂ ಆಗಿರುವಿರಿ. ನಾವು ನಿಮಗೆ ಇದೆಲ್ಲವನ್ನು 
ತಿಳಿಸುತ್ತೇವೆ, ಕೇಳಿರಿ. ಹರಿದ್ವಾರದ ಬಳಿಯಲ್ಲಿ ಆನಂದವೆಂಬ 
ಒಂದು ಘಟ್ಟದಿದೆ. ॥ ೪ ॥ ಅಲ್ಲಿ ಅನೇಕ ಯಷಿಗಳು ವಾಸಿಸುತ್ತಾರೆ 
ಹಾಗೂ ದೇವತೆಗಳೂ, ಸಿದ್ಧರೂ ಕೂಡ ಅದನ್ನು ಸೇವಿಸುತ್ತಿರು 
ವರು. ಅಲ್ಲಿ ನಾನಾರೀತಿಯ ವೃಕ್ಷ-ಲತೆಗಳು ದಟ್ಟವಾಗಿ ಬೆಳೆದಿವೆ. 
ಅಲ್ಲಿ ತುಂಬಾ ಕೋಮಲ ಹೊಸದಾದ ಮರಳು ಹಾಸಿದ್ದಿದೆ. 
॥ ೫ ॥ ಆ ಘಟ್ಟವು ಬಹಳ ರಮ್ಯ ಮತ್ತು ಏಕಾಂತ ಪ್ರದೇಶವಾಗಿದೆ. 
ಅಲ್ಲಿ ಯಾವಾಗಲೂ ಸ್ವರ್ಣಕಮಲಗಳ ಸುಗಂಧ ಬರುತ್ತಿರುತ್ತದೆ. 
ಅದರ ಸಮೀಪದಲ್ಲಿ ವಾಸಿಸುವ ಸಿಂಹ, ಆನೆ ಮುಂತಾದ ಪರಸ್ಫರ 
ವಿರೋಧಿ ಜೀವಿಗಳ ಚಿತ್ತದಲ್ಲಿಯೂ ವೈರಭಾವವಿರುವುದಿಲ್ಲ 
॥ ೬ ॥ ಅಲ್ಲಿನೀವು ಜ್ಞಾನಯಜ್ಞವನ್ನು ಪ್ರಾರಂಭಿಸಿರಿ. ಯಾವುದೇ 
ವಿಶೇಷ ಪ್ರಯತ್ನವಿಲ್ಲದೆ ಆ ಜಾಗದಲ್ಲಿ ಕಥೆಯ ಅಪೂರ್ವ ರಸವು 
ಉದಯವಾದೀತು. ॥೭॥ 


3 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


15 


ಪುರಃಸ್ಮಂ ನಿರ್ಬಲಂ ಚೈವ ಜರಾಜೀರ್ಣಕಲೇವರಮ್‌ । 
ತದ್ದಯಂ ಚ ಪುರಸ್ಕೃತ್ಯ ಕ್ತಿಸ್ತತ್ರಾಗಮಿಷ್ಯತಿ 
॥ ೮॥ 
ಯತ್ರ ಭಾಗವತೀ ವಾರ್ತಾ ತತ್ರ ಭಕ್ತ್ಯಾದಿಕಂ ವ್ರಜೇತ್‌ । 
ಕಥಾಶಬ್ದಂ ಸಮಾಕರ್ಣ್ಯ ತತ್ಲಿಕಂ ತರುಣಾಯತೇ 
॥ ೯॥ 
ಸೂತ ಉವಾಚ 
ಏವಮುಕ್ತ್ವಾ ಕುಮಾರಾಸ್ಟೇ ನಾರದೇನ ಸಮಂತತಃ । 
ಗಂಗಾತಟಂ ಸಮಾಜಗ್ಯುಃ ಕಥಾಪಾನಾಯ ಸತ್ತಧಾಃ 
1 ೧೦ 1 
ಯದಾ ಯಾತಾಸ್ಥಟಂ ತೇ ತುತದಾ ಕೋಲಾಹಲೋತಪ್ಯಭೂತ್‌ । 
ಭೂರ್ಲೋಕೇ ದೇವಲೋಕೇ ಚ ಬ್ರಹ್ಮಲೋಕೇ ತಥೈವ ಚ 
೧0 1 
ಶ್ರೀಭಾಗವತಪೀಯೂಷಪಾನಾಯ ರಸಲಂಪಟಾಃ। 
ಧಾವಂತೋತಪ್ಯಾಯಯು:ಸರ್ವೇ ಪ್ರಥಮಂ ಯೇ ಚವೈಷ್ಠವಾ: 
W0೧೨ 1 
ಭೃಗುರ್ವಸಿಷ್ಠಶ್ವ್ಯವನಶ್ವ ಗೌತಮೋ 
ಮೇಧಾತಿಥಿರ್ದೇವಲದೇವರಾತ್‌ | 
ರಾಮಸ್ತಥಾ ಗಾಧಿಸುತಶ್ಚ ಶಾಕಲೋ 
ಮೃಕಂಡುಪುತ್ರಾತ್ರಿಜಪಿಪ್ಪಲಾದಾಃ 
ಯೋಗೇಶ್ವರ್‌ ವ್ಯಾಸಪರಾಶರೌ ಚ 
ಛಾಯಾಶುಕೋ ಜಾಜಲಿಜಹ್ನುಮುಖ್ಯಾ: | 
ಸರ್ವೇಆಪ್ಯಮೀ ಮುನಿಗಣಾ: ಸಹಪುತ್ರಶಿಷ್ಯಾ: 
ಸ್ಪ್ಟ್ರೀಭಿರಾಯಯುರತಿಪ್ರಣಯೇನ ಯುಕ್ತಾ: ॥ ೧೪ ॥ 
ವೇದಾಂತಾನಿ ಚ ವೇದಾಶ್ಚಮಂತ್ರಾಸ್ರಂತ್ರಾಃ ಸಮೂರ್ತಯ: | 
ದಶಸಪ್ಪಪುರಾಣಾನಿ ಷಟ್‌ಶಾಸ್ತ್ರಾಣಿ ತಥಾಯಯುಃ 


I ೧೩ ॥ 


॥1 ೧೫ ॥ 
ಗಂಗಾದ್ಯಾಃ ಸರಿತಸ್ತತ್ರ ಪುಷ್ಕರಾದಿಸರಾಂಸಿ ಚಃ 
ಕ್ಷೇತ್ರಾಣಿ ಚ ದಿಶಃ ಸರ್ವಾ ದಂಡಕಾದಿವನಾನಿ ಚ 

॥ ೧೬॥ 


ನಗಾದಯೋ ಯಯುಸ್ತತ್ರ ದೇವಗಂಧರ್ವದಾನವಾಃ । 
ಗುಡುತ್ವಾತ್ಮತ್ರ ನಾಯಾತಾನ್‌ ಭೃಗುಃ ಸಂಬೋದ್ಧ ಚಾನಯತ್‌ 
11 ೧೭ ॥ 
ದೀಕ್ಷಿತಾ ನಾರದೇನಾಥ ದತ್ತಮಾಸನಮುತ್ತಮಮ್‌ । 
ಕುಮಾರಾ ವಂದಿತಾಃ ಸರ್ವೈರ್ನಿಷೇದು: ಕೃಷ್ಣತತ್ವರಾ: 
| “೮ | 
ವೈಷ್ಣವಾಶ್ಚ ವಿರಕ್ತಾಶ್ವ ನ್ಯಾಸಿನೋ ಬ್ರಹ್ಮಚಾರಿಣಃ । 


ಮುಖಭಾಗೇ ಸ್ಥಿತಾಸ್ತೇ ಚ "ತದಗ್ರೇ ನಾರದ: ಸ್ಥಿತಃ 
1೧೯॥ 


[173912 ೦ 


ಭಕ್ತಿಯೂ ಕೂಡ ನಿಮ್ಮ ಕಣ್ಮುಂದೆಯೇ ನಿರ್ಬಲ, ಜರಾ- 
ಜೀರ್ಣ ಅವಸ್ಥೆಯಲ್ಲಿರುವ ಜ್ಞಾನ, ವೈರಾಗ್ಯರನ್ನು ಕರೆದುಕೊಂಡು 
ಅಲ್ಲಿಗೆ ಬರುವಳು. ॥ ೮॥ ಏಕೆಂದರೆ, ಎಲ್ಲೇ ಆಗಲಿ 
ಶ್ರೀಮದ್ಭಾಗವತದ ಕಥೆ ನಡೆಯುವಲ್ಲಿಗೆ ಭಕ್ತಿಯೇ ಮೊದಲಾ- 
ದವರು ತಾನೇ-ತಾನಾಗಿ ಬಂದು ಬಿಡುತ್ತಾರೆ. ಅಲ್ಲಿ ಕಥೆಯ ಶಬ್ದ 
ಕಿವಿಗೆ ಬೀಳುತ್ತಲೇ ಅವರು ಮೂವರೂ ತರುಣರಾಗಿ 
ಹೋಃಏನರು. ॥ ೯ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಹೀಗೆ ಹೇಳಿ ನಾರದ- 
ರೊಂದಿಗೆ ಸನಕಾದಿಗಳೂ ಕೂಡ ಶ್ರೀಮದ್ಭಾಗವತ ಕಥಾಮೃತ- 
ವನ್ನು ಪಾನಮಾಡಲು ಅಲ್ಲಿಂದ ಕೂಡಲೇ ಹೊರಟು ಗಂಗಾ ತೀರಕ್ಕೆ 
ಬಂದರು. ॥ ೧೦ ॥ ಅವರು ಗಂಗಾತೀರಕ್ಕೆ ತಲುಪುತ್ತಲೇ 
ಭೂಲೋಕ, ದೇವಲೋಕ, ಬ್ರಹ್ಮಲೋಕ ಹೀಗೆ ಎಲ್ಲೆಡೆ ಈ ಕಥೆಯ 
ಗದ್ದಲ ಉಂಟಾಯಿತು. ॥ ೧೧ ॥ ಭಗವತ್ಸಥೆಯ ರಸಿಕರಾದ ವಿಷ್ಣು 
ಭಕ್ತರೆಲ್ಲರೂ ಶ್ರೀಮದ್ಭಾಗವತಾಮೃತವನ್ನು ಪಾನಮಾಡಲು ಎಲ್ಲರಿ 
ಗಿಂತ ಮುಂಚಿತವಾಗಿ ಅಲ್ಲಿಗೆ ಓಡೋಡಿ ಬರತೊಡಗಿದರು. 
॥ ೧೨ ॥ ಭೃಗು, ವಸಿಷ್ಠ ಚ್ಯವನ, ಗೌತಮ, ಮೇಧಾತಿಥಿ, 
ದೇವಲ, ದೇವರಾತ, ಪರಶುರಾಮ, ವಿಶ್ವಾಮಿತ್ರ, ಶಾಕಲ, 
ಮಾರ್ಕಂಡೇಯ, ದತ್ತಾತ್ರೇಯ, ಪಿಪಲಾದ, ಯೋಗೇಶ್ವರರಾದ 
ವ್ಯಾಸರು, ಪರಾಶರ, ಛಾಯಾಶುಕ, ಜಾಜಲಿ, ಜಹ್ನು ಮುಂತಾದ 
ಎಲ್ಲ ಪ್ರಧಾನ-ಪ್ರಧಾನ ಮುನಿಗಣವು ತಮ್ಮ-ತಮ್ಮ ಪುತ್ರರು, 
ಶಿಷ್ಯರು, ಪತ್ನಿಯರೊಂದಿಗೆ ತುಂಬಾ ಪ್ರೇಮದಿಂದ ಅಲ್ಲಿಗೆ 
ಬಂದರು. ॥ ೧೩-೧೪ ॥ ಇವರಲ್ಲದೆ ವೇದ, ವೇದಾಂತ (ಉಪ 
ನಿಷತ್ತು), ಮಂತ್ರ, ತಂತ್ರ, ಹದಿನೇಳು ಪುರಾಣಗಳು, ಆರು 
ಶಾಸ್ತ್ರಗಳು ಮೂರ್ತೀಭವಿಸಿ ಅಲ್ಲಿ ಉಪಸ್ಥಿತರಾದರು. ॥ ೧೫॥ 

ಗಂಗಾದಿ ನದಿಗಳೂ, ಪುಷ್ಕರವೇ ಮುಂತಾದ ಸರೋವರ 
ಗಳೂ, ಕುರುಕ್ಟೇತ್ರಾದಿ ಸಮಸ್ತ ಕ್ಷೇತ್ರಗಳೂ, ಎಲ್ಲ ದಿಕ್ಕುಗಳೂ, 
ದಂಡಕವೇ ಮುಂತಾದ ವನಗಳೂ, ಹಿಮಾಲಯಾದಿ ಪವರ್ತ 
ಗಳೂ, ದೇವತೆಗಳೂ, ಗಂಧರ್ವರೂ, ದಾನವರೇ ಆದಿ ಎಲ್ಲರೂ 
ಕಥೆಕೇಳಲು ಹೊರಟು ಬಂದರು. ತಮ್ಮ ಗೌರವದಿಂದಾಗಿ 
ಬಾರದವರನ್ನು ಮಹರ್ಷಿ ಭೃಗುಗಳು ತಿಳಿಹೇಳಿ ಕರೆದುಕೊಂಡು 
ಬಂದರು. ॥ ೧೬-೧೭ ॥ 

ಆಗ ಕಥೆ ಹೇಳಲು ದೀಕ್ಷಿತರಾಗಿ ಶ್ರೀಕೃಷ್ಣಪರಾಯಣರಾದ 
ಸನಕಾದಿಗಳು ನಾರದರಿತ್ತ ಶ್ರೇಷ್ಠ ಆಸನದಲ್ಲಿ ಎರಾಜಮಾನ 
ರಾದರು. ಆಗ ಎಲ್ಲ ಶ್ರೋತೃಗಳು ಅವರನ್ನು ವಂದಿಸಿದರು. 
॥ ೧೮ ॥ ಶ್ರೋತೃ ಗಳಲ್ಲಿ ವೈಷ್ಣವರೂ, ವಿರಕ್ತರೂ, ಸಂನ್ಯಾಸಿಗಳೂ, 
ಬ್ರಹ್ಮಚಾರಿಗಗೂ ಮುಂದೆ ಕುಳಿತರು. ಅವರೆಲ್ಲರ ಮುಂದು 
ಗಡೆ ನಾರದರು ಆಸೀನರಾದರು. ॥ ೧೯ ॥ ಒಂದು ಕಡೆ 
ಯಷಿಗಳು, ಒಂದುಕಡೆ ದೇವತೆಗಳು, ವೇದ, ಉಪನಿಷತ್ತುಗಳೂ 
ಹಾಗೂ ತೀರ್ಥಗಳೂ ಕುಳಿತರು. ಮತ್ತೊಂದೆಡೆ ಸ್ತ್ರೀಯರು 


16 ಶ್ರೀಮದ್ಭಾಗವತ [ ಅಧ್ಯಾಯ 3 
ಏಕಭಾಗೇ ಯಷಿಗಣಾಸ್ತದನ್ಯತ್ರ ದಿವೌಕಸಃ । | ಕುಳಿತರು. ॥ ೨೦ ॥ ಆಗ ಎಲ್ಲೆಡೆ ಜಯಕಾರ, ನಮಸ್ಕಾರ, ಶಂಖ 
ವೇದೋಪನಿಷದೋನೃತ್ರ ತೀರ್ಥಾನ್ಯತ್ರ ಸ್ಟಿಯೋಪನೃತಃ | ಧ್ವನಿ ಆಗತೂಡಗಿದವು. ಅಬೀರ ಗುಲಾಲ, ಅರಳು, ಹೂವು 

॥ ೨೦ ॥ | ಗಳೂ ಇವುಗಳ ಮಳೆಯೇ ಸುರಿಯತೊಡಗಿತು. ॥ ೨೧॥ ಕೆಲ 
ಜಯಶಬ್ದೋ ನಮಃಶಬ್ದು ಶಂಖಶಬ್ದಸ್ತಥೈವ ಚ। 


ಚೂರ್ಣಲಾಜಾಪ್ರಸೂನಾನಾಂ ನಿಕ್ಷೇಪ ಸುಮಹಾನಭೂತ್‌ 
॥ ೨೧॥ 
ವಿಮಾನಾನಿ ಸಮಾರುಷ್ಯ ಕಿಯಂತೋ ದೇವನಾಯಕಾಃ । 
ಕಲ್ಪವೃಕ್ಪಪ್ರಸೂನೈಸ್ತಾನ್‌ ಸರ್ವಾಂಸ್ತತ್ರ ಸಮಾಕಿರನ್‌ 
॥ ೨೨ ॥ 
ಸೂತ ಉವಾಚ 
ಏವಂ ತೇಷ್ಟೇಕಚಿತ್ತೇಷು ಶ್ರೀಮದ್ದಾಗವತಸ್ಯ ಚ। 
ಮಾಹಾತ್ಛ್ಯಮೂಚಿರೇ ಸಪುಂ ನಾರದಾಯ ಮಹಾತ್ಮನೇ 
॥1 ೨೩ ॥ 
_ ಕುಮಾರಾ ಊಚುಃ 
ಅಥ ತೇ ವರ್ಣ್ಯತೇರಸ್ಥಾಭಿರ್ಮಹಿಮಾ ಶುಕಶಾಸ್ತ್ರಜಃ । 
ಯಸ್ಯ ಶ್ರವಣಮಾತ್ರೇಣ ಮುಕ್ತಿಃ ಕರತಲೇ ಸ್ಥಿತಾ 
| ೨೪ ॥ 


ಸದಾ ಸೇವ್ಯಾ ಸದಾ ಸೇವ್ಯಾ ಶ್ರೀಮದ್ಭಾಗವತೀ ಕಥಾ । 
ಯಸ್ಯಾಃ ಶ್ರವಣಮಾತ್ರೇಣ ಹರಿಶ್ಚಿತ್ರಂ ಸಮಾಶ್ರಯೇತ್‌ 
॥ ೨೫ ॥ 
ಗ್ರಂಥೋರಷ್ಟಾದಶಸಾಹಸ್ರೋ ದ್ಹಾದಶಸ್ಕಂಧ ಸಮ್ಮಿತಃ । 
ಪರೀಕ್ಷಿಚ್ಛುಕಸಂವಾದಃ ಶೃಣು ಭಾಗವತಂ ಚ ತತ್‌ 
॥ 2೬ 1 
ತಾವತ್ತಂಸಾರಚಕ್ರೇ$ಸ್ಮಿನ್‌ ಭ್ರಮತೇ$ ಜ್ಞಾನತಃ ಪುಮಾನ್‌ । 
ಯಾವತೃರ್ಣಗತಾ ನಾಸ್ತಿ ಶುಕಶಾಸ್ತ್ರ ಕಥಾ ಕ್ಷಣಮ್‌ 
॥ ೨೭ ॥ 
ಕಿಂ ಶ್ರುತೈರ್ಬಹುಭಿಃ ಶಾಸ್ತ್ರೈಃ ಪುರಾಣೃಶ್ಚ ಭ್ರಮಾವಷೈೆ: । 
ಏಕಂ ಭಾಗವತಂ ಶಾಸ್ತ್ರಂ ಮುಕ್ತಿದಾನೇನ ಗರ್ಜತಿ 
॥ ೨೮ ॥ 
ಕಥಾ ಭಾಗವತಸ್ಯಾಪಿ ನಿತ್ಯಂ ಭವತಿ ಯದ್ದ ಕ್ಸೃಹೇ | 
ತದ ಹಂ ತೀರ್ಥರೂಪಂ ಹಿ ವಸತಾಂ ಪಾಪನಾಶನಮ್‌ 


॥ ೨೯ ॥ 
ಅಶ್ಚಮೇಧಸಹಸ್ರಾಣಿ ವಾಜಪೇಯಶತಾನಿ ಚ। 
ಶುಶಾಸ್ತ್ರ ಕಥಾಯಾಶ್ಚ ಕಲಾಂ ನಾರ್ಹಂತಿ ಷೋಡಶೀಮ್‌ 

11೩೦ 


ತಾವತ್ನಾಪಾನಿ ದೇಹೇಶಸ್ಥಿನ್ನಿವಸಂತಿ ತಪೋಧನಾಃ । 
ಯಾವನ್ನ ಶ್ರೂಯತೇ ಸಮ್ಯಕ್‌ ಶ್ರೀಮದ್ಭಾಗವತಂ ನರೈಃ 

1೩೦ 

ನ ಗಂಗಾ ನ ಗಯಾ ಕಾಶೀ ಪುಷ್ಕರಂ ನ ಪ್ರಯಾಗಕಮ್‌ । 
ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮತಾಂ ನಯೇತ್‌ 

TET 


1739]2 0 


ಕೆಲ ದೇವ ಶ್ರೇಷ್ಠರಾದರೋ ವಿಮಾನಗಳನ್ನಡರಿ ಅಲ್ಲಿ ಕುಳಿತ ಎಲ್ಲ 
ಜನರ ಮೇಲೆ ಕಲ್ಪವೃಕ್ಚದ ಹೂವುಗಳನ್ನು ಮಳೆಗರೆದರು. ॥ ೨೨ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಈ ಪ್ರಕಾರ ಪೂಜೆಯು 
ಮುಗಿದ ಮೇಲೆ ಎಲ್ಲ ಜನರು ಏಕಾಗ್ರ ಚಿತ್ತರಾದಾಗ ಸನಕಾದಿ 
ಯಷಿಗಳು ಮಹಾತ್ಮಾ ನಾರದರಿಗೆ ಶ್ರೀಮದ್ಭಾಗವತದ ಮಾಹಾತ್ಚ್ಯ 
ವನ್ನು ಸ್ಪಷ್ಟಪಡಿಸುತ್ತಾ ಹೇಳತೊಡಗಿದರು. ॥ ೨೩ ॥ 

ಸನಕಾದಿಗಳು ಹೇಳಿದರು - ಈಗ ನಾವು ನಿಮಗೆ ಈ 
ಭಾಗವತ ಶಾಸ್ತ್ರದ ಮಹಿಮೆಯನ್ನು ಹೇಳುತ್ತೇವೆ. ಇದರ ಶ್ರವಣ 
ಮಾತ್ರದಿಂದ ಮುಕ್ತಿಯು ಕರಗತವಾಗುತ್ತದೆ. ॥ ೨೪ ॥ ಶ್ರೀಮದ್ಭಾಗವತ 
ಕಥೆಯನ್ನು ಸದಾ-ಸರ್ವದಾ ಸೇವಿಸಬೇಕು. ಆಸ್ವಾದಿಸಬೇಕು. 
ಇದರ ಶ್ರವಣಮಾತ್ರದಿಂದ ಶ್ರೀಹರಿಯು ಹೃದಯಲ್ಲಿ ಬಂದು 
ನೆಲೆಸುವನು. ॥ ೨೫ ॥ ಈ ಗ್ರಂಥದಲ್ಲಿ ಹದಿನೆಂಟು ಸಾವಿರ 
ಶ್ಲೋಕಗಳು ಮತ್ತು ಹನ್ನೆರಡು ಸೃಂಧಗಳಿವೆ. ಶ್ರೀಶುಕಮಹಾ 
ಮುನಿಗಳ ಹಾಗೂ ಪರೀಕ್ಷಿತರ ಸಂವಾದವಿದೆ. ನೀವೆಲ್ಲ ಈ 
ಭಾಗವತ ಶಾಸ್ತ್ರವನ್ನು ಗಮನವಿಟ್ಟು ಕೇಳಿರಿ. ॥ ೨೬ ॥ ಒಂದು 
ಕ್ಷಣವಾದರೂ ಈ ಶುಕಶಾಸ್ತ್ರದ ಕಥೆಯು ಕಿವಿಗೆ ಬೀಳುವ ತನಕ ಈ 
ಜೀವಿಯು ಅಜ್ಞಾನವಶನಾಗಿ ಸಂಸಾರ ಚಕ್ರದಲ್ಲಿ ಅಲೆಯುತ್ತಾ 
ಇರುತ್ತಾನೆ. ॥ ೨೭ ॥ ಅನೇಕ ಶಾಸ್ತ್ರಗಳು, ಪುರಾಣಗಳು ಕೇಳು- 
ವುದರಿಂದ ಯಾವ ಲಾಭವಿದೆ? ಇದರಿಂದ ವ್ಯರ್ಥವಾದ 
ಭ್ರಮೆಯೇ ಬೆಳೆಯುತ್ತದೆ. ಮುಕ್ತಿಕರುಣಿಸಲೋಸುಗವಾದರೋ 
ಏಕಮಾತ್ರ ಭಾಗವತ ಶಾಸ್ತ್ರವೇ ಸಾಕಾಗಿದೆ. ॥ ೨೮ ॥ ಪ್ರತಿದಿನವು 
ಶ್ರೀಮದ್ಭಾಗವತದ ಕಥೆ ನಡೆಯುವ ಮನೆಯು ತೀರ್ಥಸ್ವರೂಪ 
ವಾಗುತ್ತದೆ. ಅದರಲ್ಲಿ ವಾಸಿಸುವವರ ಎಲ್ಲ ಪಾಪಗಳು ನಾಶವಾಗಿ 
ಹೋಗುತ್ತವೆ. ॥ ೨೯ ॥ ಸಾವಿರಾರು ಅಶ್ವಮೇಧಗಳು, ನೂರಾರು 
ವಾಜಪೇಯ ಯಜ್ಞಗಳು ಈ ಶುಕಶಾಸ್ತದ ಕಥೆಯ ಹದಿನಾರ- 
ನೆಯ ಒಂದು ಅಂಶವೂ ಆಗಲಾರವು. ॥ ೩೦ ॥ ತಪೋಧನರೇ | 
ಜನರು ಚೆನ್ನಾಗಿ ಶ್ರೀಮದ್ಭಾಗವತದಕಥೆಯನ್ನು ಶ್ರವಣಿಸುವ ತನಕ 
ಅವರ ಶರೀರದಲ್ಲಿ ಪಾಪಗಳು ವಾಸಿಸುತ್ತವೆ. ॥ ೩೧ ॥ ಫಲದ 
ದೃಷ್ಟಿಯಿಂದ ಈ ಶುಕಶಾಸ್ತ್ರಕಥೆಗೆ ಗಂಗೆ, ಯಮುನೆ, ಕಾಶೀ, 
ಪುಷ್ಕರ, ಪ್ರಯಾಗ ಮುಂತಾದ ತೀರ್ಥಕ್ಷೇತ್ರಗಳು ಸಾಟಿಯಾಗೆ 
ಲಾರವು. ಅರ್ಥಾತ್‌ ಇವೆಲ್ಲಕ್ಕಿಂತ ಭಾಗವತ ಕಥೆ ಶ್ರೇಷ್ಠ 
ವಾಗಿದೆ. ॥ ೩೨ ॥ 

ನಿಮಗೆ ಪರಮಗತಿಯ ಇಚ್ಛೆ ಇದ್ದರೆ, ಸ್ವಮುಖದಿಂದ 
ಶ್ರೀಮದ್ಭಾಗವತದ ಅರ್ಧ ಅಥವಾ ಕಾಲು ಶ್ಲೋಕವನ್ನಾದರೂ 


3 ಅಧ್ಯಾಯ] 


ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಧವಮ್‌ । 
ಪಠಸ್ವ ಸ್ವಮುಖೇನೈವ ಯದೀಚ್ಛಸಿ ಪರಾಂ ಗತಿಮ್‌ 

1೩೩ 1 

ವೇದಾದಿರ್ವೇದಮಾತಾ ಚ ಪೌರುಷಂ ಸೂಕ್ಕಮೇವ ಚ। 
ತ್ರಯೀ ಭಾಗವತಂ ಚೈವ ದ್ವಾದಶಾಕ್ಟರ ಏವ ಚ 

1೩೪॥ 

ದ್ವಾದಶಾತ್ಮಾ ಪ್ರಯಾಗಶ್ಚ ಕಾಲಃ ಸಂವತ್ತರಾತ್ಮಕಃ । 
ಬ್ರಾಹ್ಮಣಾಶ್ಚಾಗ್ಗಿಹೋತ್ರಂ ಚ ಸುರಭಿರ್ದ್ವಾದಶೀ ತಥಾ 
1೩೫॥ 

ತುಲಸೀ ಚ ವಸಂತಶ್ಚ ಪುರುಷೋತ್ತಮ ಏವ ಚ। 
ಏತೇಷಾಂ ತತ್ತ್ವತಃ ಪ್ರಾಜ್ಞೆರ್ನ ಪೃಥಗ್ಭಾವ ಇಷ್ಠತೇ 

11೩೬1 

ಯಶ್ಚ ಭಾಗವತಂ ಶಾಸ್ತ್ರ ವಾಚಯೇದರ್ಥತೋರನಿಶಮ್‌ । 
ಜನ್ಮಕೋಟಿಕೃತಂ ಪಾಪಂ ನಶ್ಯತೇ ನಾತ್ರ ಸಂಶಯಃ 

11೩೭॥ 

ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಪಠೇದ್ದಾಗವತಂ ಚಯಃ। 
ನಿತ್ಯಂ ಪುಣ್ಯಮವಾಪ್ನೋತಿ ರಾಜಸೂಯಾಶ್ಚಯಮೇಧಯೋಃ 

॥೩೮॥ 

ಉಕ್ತಂ ಭಾಗವತಂ ನಿತ್ಯಂ ಕೃತಂ ಚ ಹರಿಚಿಂತನಮ್‌ । 
ತುಲಸೀಪೋಷಣಂ ಚೈವ ಧೇನೂನಾಂ ಸೇವನಂ ಸಮಮ್‌ 

11 ೩೯ ॥ 

ಅಂತಕಾಲೇ ತು ಯೇನೈವ ಶ್ರೂಯತೇ ಶುಕಶಾಸ್ತ್ರವಾಕ್‌ । 
ಪ್ರೀತ್ಯಾ ತಸ್ಕೈವ ವೈಕುಂಠಂ ಗೋವಿಂದೋತಪಿ ಪ್ರಯಚ್ಛತಿ 

॥1 ೪೦ ॥ 

ಹೇಮಸಿಂಹಯುತಂ ಚೈತದ್ವೈಷ್ಣವಾಯ ದದಾತಿ ಚ। 
ಕೃಷ್ಣೇನ ಸಹ ಸಾಯುಜ್ಯಂ ಸ ಪುಮಾಂಲ್ಲಭತೇ ಧ್ರುವಮ್‌ 

1 ೪೧॥ 

ಆಜನ್ಮಮಾತ್ರಮಪಿ ಯೇನ ಶಠೇನ ಕಿಂಚಿ- 
ಚಿತ್ತಂ ವಿಧಾಯ ಶುಕಶಾಸ್ತ್ರ ಕಥಾ ನ ಪೀತಾ। 
ಚಾಂಡಾಲವಚ್ಚ ಖರವದ್ದತ ತೇನ ನೀತಂ 
ಮಿಥ್ಯಾ ಸ್ವಜನ್ಮ ಜನನೀಜನಿದು:ಖಭಾಜಾ ॥ ೪೨॥ 


ಜೀವಚವೋ ನಿಗದಿತಃ ಸ ತು ಪಾಪಕರ್ಮಾ 
ಯೇನ ಶ್ರುತಂ ಶುಕಕಥಾವಚನಂ ನ ಕಿಂಚಿತ್‌ । 

ಧಿಕ್‌ ತಂ ನರಂ ಪಶುಸಮಂ ಭುವಿ ಭಾರರೂಪ- 
ಮೇವಂ ವದಂತಿ ದಿವಿ ದೇವಸಮಾಜಮುಖ್ಯಾಃ ॥ ೪೩ ॥ 


ದುರ್ಲಭೈವ ಕಥಾ ಲೋಕೇ ಶ್ರೀಮದ್ಭಾಗವತೋದ್ಧವಾ । 
ಕೋಟಿಜನ್ನ ಸಮುತ್ನೇನ ಪುಣ್ಯೇನೈವ ತು ಲಭ್ಯತೇ 
19೪ I 
ತೇನ ಯೋಗನಿಧೇ ಧೀಮನ್‌ ಶ್ರೋತವ್ಯಾ ಸಾ ಪ್ರಯತ್ನತಃ । 
ದಿನಾನಾಂ ನಿಯಮೋ ನಾಸ್ತಿ ಸರ್ವದಾ ಶ್ರವಣಂ ಮತಮ್‌ 
॥1 ೪೫ ॥ 


ಶ್ರೀಮದ್ಭಾಗವತ ಮಾಹಾತ್ಚ್ಯ 


17 


ಪ್ರತಿದಿನ ನಿಯಮಪೂರ್ವಕ ಪಠಿಸಬೇಕು. ॥ ೩೩ ॥ ಓಂಕಾರ, 
ಗಾಯತ್ರೀ, ಪುರುಷಸೂಕ್ತ, ಮೂರೂವೇದಗಳು, ಶ್ರೀಮದ್ಭಾಗವತ, 
"ಓಂ ನಮೋ ಭಗವತೇ ವಾಸುದೇವಾಯ' ಈ ದ್ವಾದಶಾಕ್ಟರ 
ಮಂತ್ರ, ದ್ವಾದಶರೂಪವುಳ್ಳ ಭಗವಾನ್‌ ಭಾಸ್ಕರ, ಪ್ರಯಾಗ, 
ಸಂವತ್ತರರೂಪೀ ಕಾಲ, ಬ್ರಾಹ್ಮಣ, ಅಗ್ನಿಹೋತ್ರ, ಗೋವು, ದ್ವಾದಶೀ 
ತಿಥಿ, ತುಲಸೀ, ವಸಂತ ಯತು ಮತ್ತು ಭಗವಾನ್‌ ಪುರುಷೋತ್ತಮ 
ಇಮೆವುಗಳಲ್ಲಿ ಬುದ್ದಿವಂತರು ಯಾವುದೇ ಭೇದವೆಣಿಸುವುದಿಲ್ಲ 
॥ 3೪-೩೬ ॥ ಹಗಲು-ರಾತ್ರಿ ಅರ್ಥಸಹಿತ ಶ್ರೀಮದ್ಭಾಗವತ 
ಶಾಸ್ತ್ರವನ್ನು ಪಾರಾಯಣೆ ಮಾಡುವವನ ಕೋಟ ಜನ್ಮಗಳ ಪಾಪ 
ಗಳೂ ನಾಶವಾಗಿ ಹೋಗುತ್ತವೆ. ಇದರಲ್ಲಿ ಕಿಂಚಿತ್ತಾದರೂ ಸಂದೇಹ 
ವಿಲ್ಲ ॥ ೩೭ ॥ ಪ್ರತಿದಿನವೂ ಭಾಗವತದ ಅರ್ಧ ಅಥವಾ ಕಾಲು 
ಶ್ಲೋಕವನ್ನಾದರೂ ಪಠಿಸುವವನಿಗೆ ರಾಜಸೂಯ, ಅಶ್ವಮೇಧ 
ಯಜ್ಞಗಳ ಫಲಗಳು ದೊರೆಯುತ್ತವೆ. ॥ ೩೮ ॥ ನಿತ್ಕವು ಭಾಗವತದ 
ಪಾರಾಯಣ ಮಾಡುವುದು, ಭಗವಂತನನ್ನು ಚಿಂತಿಸುವುದು, 
ತುಲಸೀಗೆ ನೀರೆರೆಯುವುದು, ಗೋಪೂಜೆ ಮಾಡುವುದು ಇವು. 
ನಾಲ್ಕೂ ಸಮಾನವಾಗಿವೆ. ॥ ೩೯ ॥ ಅಂತ್ಯಸಮಯದಲ್ಲಿ ಶ್ರೀಮದ್ಭಾ 
ಗವತ ವಾಕ್ಯವನ್ನು ಕೇಳುವವನ ಮೇಲೆ ಭಗವಂತನು ಪ್ರಸನ್ನನಾಗಿ, 
ವೈಕುಂಠಧಾಮವನ್ನು ಕರುಣಿಸುತ್ತಾನೆ. ॥ ೪೦ ಈ ಭಾಗವತ 
ವನ್ನು ಸ್ವರ್ಣಸಿಂಹಾಸನದಲ್ಲಿಟ್ಟು ವಿಷ್ಣುಭಕ್ತನಿಗೆ ದಾನ ಮಾಡು 
ವವನು ಖಂಡಿತವಾಗಿ ಭಗವಂತನ ಸಾಯುಜ್ಯವನ್ನು ಪಡೆಯು 
ತ್ತಾನೆ. ॥ ೪೧ ॥ ಜೀವನದ ಆಯುಷ್ಯದಲ್ಲಿ ಚಿತ್ರವನ್ನು ಏಕಾಗ್ರ 
ಮಾಡಿ ಶ್ರೀಮದ್ಭಾಗವತದ ಸ್ವಲ್ಪವಾದರೂ ರಸಾಸ್ವಾದ ಮಾಡ 
ದಿರುವ ದುಷ್ಟನು ತನ್ನ ಜನ್ಮವನ್ನು ಚಾಂಡಾಲ, ಕತ್ತೆಯಂತೆ ವ್ಯರ್ಥ 
ವಾಗಿ ಕಳೆದಿರುವನು. ಅವನಾದರೋ ತನ್ನ ತಾಯಿಗೆ ಪ್ರಸವ 
ವೇದನೆಯನ್ನು ಕೊಡಲೆಂದೇ ಹುಟ್ಟಿರುವನು. ॥ ೪೨ ॥ ಈ ಶುಕ 
ಶಾಸ್ತ್ರವನ್ನು ಸ್ವಲ್ಪವೂ ಕೇಳದ ಪಾಪಾತ್ಮನು ಬದುಕಿದ್ದರೂ ಶವದಂತೆ 
ಇದ್ದಾನೆ. "ಭೂಮಿಗೆ ಭಾರವಾದ ಆ ಪಶುವಿನಂತಿರುವವನಿಗೆ 
ಧಿಕ್ಕಾರವಿರಲಿ' ಎಂದು ಸ್ವರ್ಗದಲ್ಲಿ ಇಂದ್ರಾದಿ ಪ್ರಧಾನ ದೇವತೆ 
ಗಳು ಹೇಳುತ್ತಿರುತ್ತಾರೆ. ॥ ೪೩ ॥ 

ಪ್ರಪಂಚದಲ್ಲಿ ಶ್ರೀಮದ್ಭಾಗವತದ ಕಥೆಯು ದೊರೆಯುವುದು 
ಖಂಡಿತವಾಗಿ ಕಠಿಣವಾಗಿದೆ. ಕೋಟಿ ಜನ್ಮಗಳ ಪುಣ್ಯವು ಇದ್ದಾ 
ಗಲೇ ಇದು ಪ್ರಾಪ್ತಿಯಾಗುತ್ತದೆ. ॥ ೪೪ ॥ ನಾರದರೇ | ನೀವು 
ಬಹಳ ಬುದ್ಧಿವಂತರು ಹಾಗೂ ಯೋಗನಿಧಿಗಳಾಗಿರುವಿರಿ. ನೀವು 
ಪ್ರಯತ್ನಪೂರ್ವಕ ಈ ಕಥೆಯನ್ನು ಶ್ರವಣಿಸಿರಿ. ಇದನ್ನು ಕೇಳಲು 
ಯಾವುದೇ ದಿನಗಳ ನಿಯಮವಿಲ್ಲ ಇದನ್ನಾದರೋ ಯಾವಾ 
ಗಲೂ ಕೇಳುವುದು ಒಳ್ಳೆಯದೆ. ॥ ೪೫ ॥ ಇದನ್ನು ಸತ್ಯಭಾಷಣ 
ಮತ್ತು ಬ್ರಷ್ಮಚರ್ಯಪಾಲನೆಯೊಂದಿಗೆ ಯಾವಾಗಲೂ ಕೇಳು 
ವುದು ಶ್ರೇಷ್ಠವೆಂದು ತಿಳಿಯಲಾಗಿದೆ. ಆದರೆ ಕಲಿಯುಗದಲ್ಲಿ 
ಹೀಗಾಗುವುದು ಕಷ್ಟವಾಗಿದೆ. ಅದಕ್ಕಾಗಿ ಶುಕಮಹಾ 
ಮುನಿಗಳು ತಿಳಿಸಿರುವ ವಿಧಿಯನ್ನು ತಿಳಿದು ಕೊಳ್ಳಬೇಕು.॥ ೪೬ ॥ 


18 


ಸತ್ಯೇನ ಬ್ರಹ್ಮಚರ್ಯೇಣ ಸರ್ವದಾ ಶ್ರವಣಂ ಮತಮ್‌ । 
ಅಶಕ್ಕತ್ವಾತ್ವಲೌ್‌ ಬೋಧ್ಯೋ ವಿಶೇಷೋತತ್ರ ಶುಕಾಜ್ಲಯಾ 
॥ ೪೬ 
ಮನೋವೃತ್ತಿಜಯಶ್ಚೈವ ನಿಯಮಾಚರಣಂ ತಥಾ । 
ದೀಕ್ಷಾಂ ಕರ್ತುಮಶಕೃತ್ವಾತಪ್ರಾಹಶ್ರವಣಂ ಮತಮ್‌ 
I ೪೭॥ 
ಶ್ರದ್ಧಾತಃ ಶ್ರವಣೇ ನಿತ್ಯಂ ಮಾಘೇ ತಾವದ್ಧಿ ಯತ್ನಲಮ್‌ । 
ತತ್ಸಲಂ ಶುಕದೇವೇನ ಸಪ್ತಾಹಶ್ರವಣೇ ಕೃತಮ್‌ 
॥ ೪೮ ॥ 
ಮನಸಶ್ಫಾಜಯಾದ್ರೋಗಾತ್ಸುಂಸಾಂ ಚೈವಾಯುಷು ಕ್ಷಯಾತ್‌ । 
ಕಲೇರ್ದೋಷಬಹುತ್ವಾಚ್ಚ ಸಪ್ತಾಹಶ್ರವಣಂ ಮತಮ್‌ 
॥೪೯॥ 
ಯತ್ನಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನಾ । 
ಅನಾಯಾಸೇನ `ತತ್ತರ್ವಂ ಸಪ್ತಾಹಶ್ರವಣೇ ಲಭೇತ್‌ 
॥ ೫೦ u 
ಯಜ್ಞಾದ್ಧರ್ಜತಿ ಸಪ್ತಾಹ: ಸಪ್ತಾಹೋ ಗರ್ಜತಿ ವ್ರತಾತ್‌ । 
ತಪಸೋ. ಗರತಿ ಪ್ರೋಚ್ಚ ನ್ವೀರ್ಥಾನ್ನಿತ್ಯಂ ಹಿ ಗರ್ಜತಿ 
11೫೧ ॥ 
ಯೋಗಾದ್ಗರ್ಜತಿ ಸಪ್ತಾಹೋ ಧ್ಯಾನಾಜ್ಹಾನ್ಸಾಚ್ಚ ಗರ್ಜತಿ | 
ಕಿಂ ಬ್ರೂಮೋ ಗರ್ಜನಂ ತಸ್ಯ ರೇ ರೇ ಗರ್ಜತಿ ಗರ್ಜತಿ 
॥1 ೫೨ ॥ 
ಶೌನಕ ಉವಾಚ 
ಸಾಶ್ಚರ್ಯಮೇತತ್ಕಥಿತಂ ಕಥಾನಕಂ 
ಜ್ಞಾನಾದಿಧರ್ಮಾನ್ನಿಗಣಯ್ಯ ಸಾಂಪ್ರತಮ್‌ । 
ನೀಶ್ರೇಯಸೇ ಭಾಗವತಂ ಪುರಾಣಂ 
ಜಾತಂ ಕುತೋ ಯೋಗವಿದಾದಿಸೂಚಕಮ್‌ ॥ ೫೩ ॥ 
ಸೂತ ಉವಾಚ 
ಯದಾ ಕೃಷ್ಣೋ ಧರಾಂ ತ್ಯಕ್ತಾ 4 ಸ್ವಪದಂ ಗಂತುಮುದ್ಯತಃ | 
ಏಕಾದಶಂ ಪರಿಶ್ರುತ್ಯಾಪ್ಯದ್ಧ್ದಮೋ ವಾಕ್ಯಮಬ್ರವೀತ್‌ 
॥ ೫೪॥ 
ಉದ್ಭವ ಉವಾಚ 
ತಂ ತು ಯಾಸೃಸಿ ಗೋವಿಂದ ಭಕ್ಕಕಾರ್ಯಂ ವಿಧಾಯ ಚ । 
ಮಚ್ಚಿತ್ರೇ ಮಹತೀ ಚಿಂತಾ ತಾಂ ಶ್ರುತ್ವಾ ಸುಖಮಾವಹ 
1 ೫೫ ॥ 
ಆಗತೋರ5ಯಂ ಕಲಿರ್ಫೋರೋ ಭವಿಷ್ಯಂತಿ ಪುನಃ ಖಲಾಃ । 
ತತ್ತಂಗೇನೈವ ಸಂತೋತಪಿ ಗಮಿಪ್ಕಂತ್ಯುಗ್ರತಾಂ ಯದಾ 
॥1 ೫೬ ॥ 
ತದಾ ಭಾರವತೀ ಭೂಮಿರ್ಗೋರೂಪೇಯಂ ಕಮಾಶ್ರಯೇತ್‌ । 
ಅನ್ಯೋ ನ ದೃಶ್ಯತೇ ತ್ರಾತಾ ತ್ವತ್ತಃ ಕಮಲಲೋಚನ 
॥೫೭॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಕಲಿಯುಗದಲ್ಲಿ ಅನೇಕ ದಿನಗಳವರೆಗೆ ಚಿತ್ರವೃತ್ತಿಗಳನ್ನು ವಶ 
ದಲ್ಲಿರುವುದು, ನಿಯಮಗಳಿಂದ ಬಂಧಿತನಾಗುವುದು, ಯಾವುದೇ 
ಪುಣ್ಯ ಕಾರ್ಯಕ್ಕಾಗಿ ದೀಕ್ಷಿತನಾಗಿರುವುದು ಕಠಿಣವಾಗಿದೆ. ಅದಕ್ಕಾಗಿ 
ಸಪ್ಪಾಹ ಶ್ರವಣದ ವಿಧಿ ಇದೆ. ॥೪೭॥ ಶ್ರದ್ಧೆಯಿಂದ ಯಾವಾಗಲೂ 
ಶ್ರವಣಿಸುವುದರಿಂದ ಅಥವಾ ಮಾಘಮಾಸರಲ್ಲಿ ಶ್ರವಣಿಸುವುದ 
ರಿಂದ ಉಂಟಾಗುವ ಫಲವನ್ನು ಶ್ರೀಶುಕದೇವರು ಸಪ್ತಾಹ ಶ್ರವಣ 
ದಲ್ಲಿ ನಿರ್ಧರಿಸಿರುವರು. ॥ ೪೮ ॥ ಮನಸಿನ ಆಸಂಯಮ, 
ರೋಗಗಳ ಹೆಚ್ಚಳ, ಆಯುಸ್ಲಿನ ಅಲ್ಪತೆ ಇವುಗಳ ಕಾರಣ ಹಾಗೂ 
ಕಲಿಯುಗದ ಅನೇಕ ದೋಷಗಳಿಂದಾಗಿಯೇ ಸಪ್ತಾಹ ಶ್ರವಣದ 
ವಿಧಾನವನ್ನು ಮಾಡಲಾಗಿದೆ. ॥ ೪೯ ॥ ತಪಸ್ಸು ಯೋಗ, 
ಸಮಾಧಿ ಇವುಗಳಿಂದ ದೊರೆಯದಿರುವ ಫಲವು ಸರ್ವಾಂಗವಾಗಿ 
ಸಪ್ತಾಹ ಶ್ರವಣದಿಂದ ಸುಲಭವಾಗಿ ದೊರೆಯುತ್ತದೆ. ॥ ೫೦ ॥ 
ಸಪ್ತಾಹ ಶ್ರವಣವು ಯಜ್ಞಧಿಂದ, ಪ್ರತದಿಂದ, ತಪಸುಂದ ಹೆಚ್ಚಿನ 
ದಾಗಿದೆ. ತೀರ್ಥ ಸೇವನೆಯಿಂದಲಾದರೋ ಸದಾ ಹೆಚ್ಚಿಗೆಯೇ 
ಇದೆ. ಯೋಗದಿಂದಲೂ ಮಿಗಿಲಾಗಿದೆ. ಎಲ್ಲಿಯವರೆಗೆಂದರೆ 
ಧ್ಯಾನ, ಜ್ಞಾನದಿಂದಲೂ ಮಿಗಿಲಾಗಿದೆ. ಅಯ್ಯಾ ! ಇದರ ವಿಶೇಷತೆ 
ಎಲ್ಲಿಯವರೆಗೆ ಹೇಳಲಿ ? ಇದಾದರೋ ಎಲ್ಲಕ್ಕಿಂತ ಶ್ರೇಷ್ಠವೇ 
ಆಗಿದೆ. ॥ ೫೧-೫೨ ॥ 

ಶೌನಕರು ಕೇಳಿದರು - ಸೂತರೇ! ಇದಾದರೋ ನೀವು 
ತುಂಬಾ ಆಶ್ಚರ್ಯದ ಮಾತನ್ನಾಡಿದಿರಿ. ಅವಶ್ಯವಾಗಿಯೇ ಈ 
ಭಾಗವತ ಪುರಾಣವು ಯೋಗವೆತ್ರರಾದ ಬ್ರಹ್ಮದೇವರಿಗೂ ಆದಿ 
ಕಾರಣನಾದ ಶ್ರೀನಾರಾಯಣನನ್ನೇ ನಿರೂಪಿಸುತ್ತದೆ. ಆದರೆ ಇದು 
ಮೋಕ್ಷದ ಪ್ರಾಪ್ತಿಯಲ್ಲಿ ಜ್ಞಾನಾದಿ ಎಲ್ಲ ಸಾಧನೆಗಳನ್ನು ಹಿಂದಕ್ಕೆ 
ಹಾಕಿ, ಈ ಯುಗದಲ್ಲಿ ಅದರಿಂದಲೂ ಹೆಚ್ಚು ಹೇಗೆ ಹಿರಿದಾಯಿತು 9 
॥೫೩॥ 

ಸೂತಪುರಾಣಿಕರು ಹೇಳಿದರು - ಭಗವಾನ್‌ ಶ್ರೀಕೃಷ್ಣನು ಈ 
ಧರಾತಲವನ್ನು ಬಿಟ್ಟು ತನ್ನ ನಿಜಧಾಮಕ್ಕೆ ಹೋಗುವಾಗ ಅವನ 
ಮುಖಾರವಿಂದದಿಂದ ಏಕಾದಶ ಸೃಂಧದ ಜ್ಞಾನೋಪದೇಶವನ್ನು 
ಕೇಳಿದ ಉದ್ದವನೂ ಇದನ್ನೇ ಕೇಳಿದ್ದನು. ॥ ೫೪ ॥ 

ಉದ್ದವನೆಂದನು - ಗೋವಿಂದಾ! ಈಗ ನೀನು ಭಕ್ತರ 
ಕಾರ್ಯಗಳನ್ನು ಮಾಡಿ ಪರಮಧಾಮಕ್ಕೆ ತೆರಳಲು ಬಯಸು 
ತಿರುವಿ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಹಿರಿದಾದ ಚಿಂತೆ ಇದೆ. 
ಅದನ್ನು ಕೇಳಿ ನೀನು ನನ್ನನ್ನು ಶಾಂತಗೊಳಿಸು. ॥ ೫೫ ॥ ಈಗ 
ಘೋರ ಕಲಿಕಾಲವು ಬಂದಿತೆಂದೇ ತಿಳಿ. ಅದರಿಂದ ಪ್ರಪಂಚದಲ್ಲಿ 
ಪುನಃ ಅನೇಕ ದುಷ್ಟರು ಪ್ರಕಟರಾಗುವರು. ಅವರ ಸಂಸರ್ಗದಿಂದ 
ಅನೇಕ ಸತ್ತುರುಷರು ಉಗ್ರ ಪ್ರಕೃತಿಯವರಾದಾಗ, ಅವರ ಭಾರ 
ದಿಂದ ಕಂಗೆಟ್ಟ ಈ ಗೋರೂಪೀ ಪ್ಪಥ್ವಿಯು ಯಾರಿಗೆ ಶರಣು 
ಹೋಗಬೇಕು ? ಕಮಲನಯನಾ | ನನಗಾದರೋ ನಿನ್ನನ್ನು ಬಿಟ್ಟು 
ಇದನ್ನು ರಕ್ಷಿಸುವವರು ಬೇರೆ ಯಾರೂ ಕಾಣುವುದಿಲ್ಲ ॥ ೫೬-೫೭ ॥ 


3 ಅಧ್ಯಾಯ] 


ಅತಃ ಸತ್ತು ದಯಾಂ ಕೃತ್ವಾ ಭ್ರವತ್ತಲ ಮಾ ವ್ರಜ 
ಭಕ್ತಾರ್ಥಂ ಸಗುಣೋ ಜಾತೋ ನಿರಾಕಾರೋತಪಿ ಚಿನ್ನಯ: 
1೫೮ ॥ 
ತ್ವದ್ವಿಯೋಗೇನ ತೇ ಭಕ್ತಾಃ ಕಥಂ ಸ್ಸಾಸ್ಕಂತಿ ಭೂತಲೇ । 
ನಿರ್ಗಣೋಪಾಸನೇ ಕಷ್ಟಮತ: ಕಿಂಚಿದ್ದಿಚಾರಯ 
॥೫೯॥ 
ಇತ್ಯುದ್ಧವವಚಃ ಶ್ರುತ್ವಾ ಪ್ರಭಾಸೇರ ಚಿಂತಯದ್ಧರಿಃ । 
ಭಕ್ತಾವಲಂಬನಾರ್ಥಾಯ ಕಿಂ ವಿಧೇಯಂ ಮಯೇತಿ ಚ 
11೬೦॥ 
ಸ್ವತೀಯಂ ಯದ್ಭವೇತ್ತೇಜಸ್ತಚ್ಚ ಭಾಗವತೇ5ದಧಾತ್‌ । 
ತಿರೋಧಾಯ ಪ್ರವಿಷ್ಟೋ5ಯಂ ಶ್ರೀಮದ್ಧಾಗವತಾರ್ಣವಮ್‌ 
11೬೧ ॥ 
ತೇನೇಯಂ ವಾಜ್ಠಯೀ ಮೂರ್ತಿ: ಪ್ರತ್ಯಕ್ಷಾವರ್ತತೇ ಹರೇಃ । 
ಸೇವನಾಚ್ಛವಣಾತ್ಪಾಶಾದ್ದರ್ಶನಾತ್ಪಾಪನಾಶಿನೀ 
1 ೬೨॥ 
ಸಪ್ತಾಹಶ್ರವಣಂ ತೇನ ಸರ್ವೇಭ್ಯೋತಪ್ಯಧಿಕಂ ಕೃತಮ್‌ । 
ಸಾಧನಾನಿ ತಿರಸೃತ್ಯ ಕಲೌ ಧರ್ಮೋತಯಮೀರಿತಃ 
1 ೬೩ 1 
ದುಃಖದಾರಿದ್ರದೌರ್ಭಾಗೃಪಾಪಪ್ರಕ್ಟಾಲನಾಯ ಚ। 
ಕಾಮಕ್ರೋಧಜಯಾರ್ಥಂ ಹಿ ಕಲೌ ಧರ್ಮೋ5ಯಮೀರಿತಃ 
೬೪ ॥ 
ಅನ್ಯಥಾ ವೈಷ್ಣವೀ ಮಾಯಾ ದೇವೈರಪಿ ಸುದುಸ್ಯಜಾ। 
ಕಥಂ ತ್ಯಾಜ್ಯಾ ಭವೇತ್ಟುಂಭಿಃ ಸಪ್ತಾಹೋತತಃ ಪ್ರಕೀರ್ತಿತಃ 
॥ ೬೫ ॥ 
ಸೂತ ಉವಾಚ 


ಏವಂ ನಗಾಹಶ್ರವಣೋರುಧರ್ಮೇ 
ಪ್ರಕಾಶ್ಯಮಾನೇ ಯಷಿಭಿ: ಸಭಾಯಾಮ್‌ । 
ಆಶ್ಚರ್ಯಮೇಕಂ ಸಮಭೂತ್ತದಾನೀಂ 
ತದುಚ್ಛತೇ ಸಂಶ್ಚಣು ಶೌನಕ ತಮ್‌ ॥೬೬॥ 


ಛಕ್ಕಿಃ ಸುತೌ ತೌ ತರುಣೌ ಗೃಹಿತ್ವಾ 
ಪ್ರೇಮೈಕರೂಪಾ ಸಹಸಾಠಠವಿರಾಸೀತ್‌ । 
ಶ್ರೀಕೃಷ್ಣಗೋವಿಂದ ಹರೇ ಮುರಾರೇ 
ನಾಥೇತಿ ನಾಮಾನಿ ಮುಹುರ್ವದಂತೀ॥ ೬೭ ॥ 


ತಾಂ ಚಾಗತಾಂ ಭಾಗವತಾರ್ಥಭೂಷಾಂ 
ಸುಚಾರುವೇಷಾಂ ದದೃಶುಃ ಸದಸ್ಯಾಃ। 
ಕಥಂ ಪ್ರವಿಷ್ಟಾ ಕಥಮಾಗತೇಯಂ 
ಮಧ್ಯೇ ಮುನೀನಾಮಿತಿ ತರ್ಕಯಂತಃ ॥ ೬೮॥ 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


19 


ಅದಕ್ಕಾಗಿ ಓ ಭಕ್ತವತ್ಸಲಾ ! ನೀನು ಸಾಧುಗಳ ಮೇಲೆ ಕೃಪೆಮಾಡಿ 
ಇಲ್ಲಿಂದ ಹೋಗಬೇಡ. ಭಗವಂತಾ! ನೀನು ನಿರಾಕಾರ, 
ಚಿನ್ನಾತ್ರನಾಗಿದ್ದರೂ ಕೂಡ ಭಕ್ತರಿಗಾಗಿಯೇ ಈ ಸಗುಣ 
ರೂಪವನ್ನು ಧರಿಸಿರುವೆ. ॥ ೫೮ ॥ ಮತ್ತೆ ನಿನ್ನ ವಿಯೋಗವಾದಾಗ 
ಆ ಭಕ್ತರು ಭೂಮಿಯಲ್ಲಿ ಹೇಗೆ ಇರಬಲ್ಲರು? ನಿರ್ಗುಣೋ 
ಪಾಸನೆಯಲ್ಲಾದರೋ ತುಂಬಾ ಕಠಿಣತೆ ಇದ. ಅದಕ್ಕಾಗಿ 
ಏನೀದರು ಬೇರೆ ಉಪಾಯ ಮಾಡು. ॥ ೫೯ ॥ 
ಪ್ರಭಾಸ ಕ್ಷೇತ್ರದಲ್ಲಿ ಉದ್ದವನ ಈ ಮಾತನ್ನು ಕೇಳಿ 
ಭಗವಂತನು - "ಭಕ್ತರ ಆಲಂಬನೆಗಾಗಿ ನಾನು ಯಾವ ವ್ಯವಸ್ಥೆ 
ಮಾಡಲೀ' ಎಂದು ಯೋಚಿಸ ತೊಡಗಿದನು. ॥ ೬೦ ॥ ಶೌನಕರೇ। 
ಆಗ ಭಗವಂತನು ತನ್ನಎಲ್ಲ ಶಕ್ತಿಯನ್ನು ಭಾಗವತದಲ್ಲಿ ಇರಿಸಿದನು. 
ಅವನು ಅಂತರ್ಧಾನನಾಗಿ ಈ ಭಾಗವತ ಸಮುದ್ರದಲ್ಲಿ ಪ್ರವೇಶಿಸಿ- 
ದನು. ॥ ೬೧ ॥ ಅದರಿಂದ ಇದು ಭಗವಂತನ ಸಾಕ್ಟಾತ್‌ 
ಶಬ್ದಮಯ ಮೂರ್ತಿಯಾಗಿದೆ. ಇದರ ಸೇಪನೆಯಿಂದ, ಶ್ರವಣ, 
ಪಾರಾಯಣದಿಂದ, ಅಥವಾ ದರ್ಶನದಿಂದಲೇ ಮನುಷ್ಯನ 
ಪಾಪಗಳೆಲ್ಲವೂ ನಾಶವಾಗಿ ಹೋಗುತ್ತವೆ. ॥ ೬೨ ॥ ಇದರಿಂದಲೇ 
ಇದರ ಸಪ್ತಾಹಶ್ರವಣವು ಎಲ್ಲಕ್ಕಿಂತ ಹಿರಿದೆಂದು ತಿಳಿಯಲಾಗಿದೆ. 
ಕಲಿಯುಗದಲ್ಲಾದರೋ ಬೇರೆ ಎಲ್ಲ ಸಾಧನೆಗಳನ್ನು ಬಿಟ್ಟು ಇದೇ 
ಪ್ರಧಾನ ಧರ್ಮವೆಂದು ಹೇಳಲಾಗಿದೆ. ॥ ೬೩ ॥ ಕಲಿಯುಗದಲ್ಲಿ 
ದುಃಖ, ದಾರಿದ್ರ್ಯ, ದುರ್ಭಾಗ್ಯ ಮತ್ತು ಪಾಪಗಳನ್ನು ಇಲ್ಲವಾಗಿ 
ಸುವ, ಕಾಮ-ಕ್ರೋಧಾದಿ ಶತ್ರುಗಳ ಮೇಲೆ ವಿಜಯ ಸಾಧಿ- 
ಸುವಂತಹ ಧರ್ಮವು ಇದೊಂದೇ ಆಗಿದೆ. ॥ ೬೪ ॥ ಇದಲ್ಲದೆ 
ಭಗವಂತನ ಈ ವಿಷ್ಣು ಮಾಯೆಯಿಂದ ಬಿಡಿಸಿ ಕೊಳ್ಳುವುದು 
ೇವತೆಗಳಿಗೂ ಕಠಿಣವಾಗಿದೆ. ಮನುಷ್ಯನಾದರೋ ಇದರಿಂದ 
ಹೇಗೆ ಪಾರಾಗಬಲ್ಲನು ? ಆದ್ದರಿಂದ ಮಾಯೆಯಿಂದ ಬಿಡುಗಡೆ 
ಹೊಂದಲು ಸಪ್ತಾಹ ಶ್ರವಣದ ವಿಧಾನ ಮಾಡಲಾಗಿದೆ. ॥ ೬೫ ॥ 
ಸೂತರು ಹೇಳುತ್ತಾರೆ - ಶೌನಕರೇ ! ಸನಕಾದಿ ಮುನೀ 
ಶ್ವರರು ಹೀಗೆ ಸಪ್ತಾಪಶ್ರವಣದ ಮಹಿಮೆಯನ್ನು ಹೊಗಳುತ್ತಿದ್ದಾಗ 
ಆ ಸಭೆಯಲ್ಲಿ ಒಂದು ಬಹುದೊಡ್ಡ ಆಶ್ಚರ್ಯ ನಡೆಯಿತು. 
ಅದನ್ನು ನಿನಗೆ ಹೇಳುತ್ತೇನೆ ಕೇಳಿರಿ. ॥ ೬೬ ॥ ಅಲ್ಲಿ ತರುಣಾವಸ್ಥೆ 
ಯನ್ನು ಹೊಂದಿದ ತನ್ನ ಇಬ್ಬರೂ ಪುತ್ರರೊಂದಿಗೆ ವಿಶುದ್ಧ 
ಪ್ರೇಮರೂಪೀ ಭಕ್ತಿಯು ಪದೇ-ಪದೇ "ಶ್ರೀಕೃಷ್ಣ ! ಗೋವಿಂದ! 
ಹರೇ! ಮುರಾರೇ! ಹೇನಾಥ! ನಾರಾಯಣ! ವಾಸುದೇವ! 
ಮುಂತಾದ ಭಗವನ್ನಾಮಗಳನ್ನು ಉಚ್ಚರಿಸುತ್ತಾ ಅಕಸ್ಕಾತ್‌ ಪ್ರಕಟ- 
ಳಾದಳು. ॥ ೬೭ ॥ ಪರಮ ಸುಂದರಿಯಾದ ಭಕ್ತಿಯು ಭಾಗವತದ 
ಅರ್ಥಗಳನ್ನು ಆಭೂಷಣಗಳನ್ನಾಗಿ ತೊಟ್ಟು ಅಲ್ಲಿಗೆ ಬಂದಿರು 
ವುದನು ಸ ಸರೆಲರೂ ನೋಡಿದರು. ಮುನಿಗಳ ಆ ಸಭೆಯಲ್ಲಿ 
ಇವಳು. ಇಲ್ಲಿಗೆ ಹೇಗೆ ಬಂದಳು? ಹೇಗೆ ಪ್ರವಿಷ್ಠಳಾದಳು? 
ಎಂದು ತರ್ಕ ವಿಶರ್ಕಗಳನ್ನು ಮಾಡತೊಡಗಿದರು. ॥ ೬೮ ॥ ಆಗ 
ಸನಕಾದಿಗಳು ಹೇಳಿದರು - "ಈ ಭಕ್ತಿದೇವಿಯು ಈಗಲೇ ಕಥೆಯ 


20 


ಊಚುಃ ಕುಮಾರಾ ವಚನಂ ತದಾನೀಂ 


ಕಥಾರ್ಥತೋ ನಿಷ್ಠತಿತಾಧುನೇಯಮ್‌ I 

ಏವಂ ಗಿರಃ ಸಾ ಸಸುತಾ ನಿಶಮ್ಯ 

ಸನತ್ಕುಮಾರಂ ನಿಜಗಾದ ನಮ್ರಾ ॥೬೯॥ 
ಭಕಿರುವಾಚ 

ಭವದ್ಧಿರದೈವ  ಕೃತಾಸ್ಮಿ ಪುಷ್ಪಾ 

ಕಲಿಪ್ರಣಷ್ಟಾನಿ ಕಥಾರಸೇನ । 


ಕ್ವಾಹಂ ತು ತಿಷ್ಠಾಮ್ಯಧುನಾ ಬ್ರುವಂತು 
ಬ್ರಾಹ್ಮಾ ಇದಂ ತಾಂ ಗಿರಮೂಚಿರೇ ತೇ ॥ ೭೦॥ 


ಭಕ್ತೇಷು. ಗೋವಿಂದ ಸ್ವರೂಪಕರ್ತ್ರೀ 
ಪ್ರೇಮೈಕಥರ್ತ್ತೀ ಭವರೋಗಹನ್ವೀ । 

ಸಾ ತು ಚ ತಿಷ್ಠ ಸ್ವಸುಧೈರ್ಯಸಂಶ್ರಯಾ 
ನಿರಂತರಂ ವೈಷ್ಣವಮಾನಸಾನಿ ॥ ೭೧ ॥ 


ತತೋ5ಪಿ ದೋಷಾಃ ಕಲಿಜಾ ಇಮೇ ತ್ಚಾಂ 
ದ್ರಷ್ಟುಂ ನ ಶಕ್ತಾ: ಪ್ರಭವೋತಪಿ ಲೋಕೇ। 
ಏವಂ ತದಾಜ್ಞಾವಸರೇತಪಿ ಭಕ್ಕಿ- 
ಸ್ತದಾ ನಿಷಣ್ಣಾ ಹರಿದಾಸಚಿತ್ತೇ ॥ ೭೨ ॥ 


ಸಕಲಭುವನಮಧ್ಯೇ ನಿರ್ಧನಾಸ್ಟೇತಪಿ ಧನ್ಯಾ 

ನಿಮತಿ ಹೃದಿ ಯೇಷಾಂ ಶ್ರೀಹರೇರ್ಭಕ್ಷಿರೇಕಾ । 
ಹರಿರಪಿ ನಿಜರೋಕಂ ಸರ್ವಥಾತೋ ವಿಹಾಯ 

ಪ್ರವಿಶತಿ ಹೃದಿ ತೇಷಾಂ ಭಕ್ತಿಸೂತ್ರೋಪನದ್ದಃ॥ ೭೩ ॥ 


ಬ್ರೂಮೋದ್ಧ ತೇ ಕಿಮಧಿಕಂ ಟಮಹಿಮಾನಮೇವಂ 
ಬ್ರಹ್ಮಾತ್ಮಕಸ್ಯ ಭುವಿ ಭಾಗವತಾಭಿಧಸ್ಯ । 
ಯತ್ತಂಶ್ರಯಾನ್ನಿಗದಿತೇ ಲಭತೇ ಸುವಕ್ತಾ 
ಶ್ರೋತಾಪಿ ಕೃಷ್ಣಸಮತಾಮಲಮನ್ಯಧರ್ಮೈಃ॥ ೭೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಅರ್ಥದಿಂದ ಮೂಡಿರುವಳು' ಅವರ ಈ ವಚನಗಳನ್ನು ಕೇಳಿ 
ಭಕ್ತಿಯು ತನ್ನ ಪುತ್ರರೊಂದಿಗೆ ಅತ್ಯಂತ ವಿನಮಳಾಗಿ ಸನತ್ಕು 
ಮಾರರಲ್ಲಿ ಹೇಳಿದಳು. ॥ ೬೯ ॥ 

ಭಗವದ್ದಕ್ತಿಯು ಹೇಳಿದಳು - ನಾನು ಕಲಿಯುಗದಲ್ಲಿ ನಷ್ಟ 
ಪ್ರಾಯಳಾಗಿದ್ದೆ ತಾವು ಕಥಾಮೃತವನ್ನು ಸಿಂಪಡಿಸಿ ನನ್ನನ್ನು ಪುನಃ 
ಪುಷ್ಟಿಗೊಳಿಸಿರುವಿರಿ. "ಈಗ ನಾನು ಎಲ್ಲಿರಲಿ' ಎಂಬುದನ್ನು ತಾವು 
ತಿಳಿಸಿರಿ. ಇದನ್ನು ಕೇಳಿ ಸನಕಾದಿಗಳು ಅವಳಲ್ಲಿ ಹೇಳಿದರು ॥ ೭೦ ॥ 
"ನೀನು ಭಕ್ತರಿಗೆ ಭಗವಂತನ ಸ್ವರೂಪವನ್ನು ಕರುಣಿಸುವವಳೂ, 
ಅನನ್ಯ ಪ್ರೇಮವನ್ನು ಸಂಪಾದಿಸಿ ಕೊಡುವವಳೂ, ಸಂಸಾರ 
ರೋಗವನ್ನು ನಿರ್ಮೂಲನ ಮಾಡುವವಳೂ ಆಗಿರುವೆ. ಆದ್ದ 
ರಿಂದ ಧೈರ್ಯವಹಿಸಿ ನೀನು ನಿತ್ಯ-ನಿರಂತರ ವಿಷ್ಣು ಭಕ್ತರ 
ಹೃದಯಲ್ಲೇ ವಾಸಿಸು. ॥ ೭೧ ॥ ಇಡೀ ಜಗತ್ತಿನಲ್ಲಿ ಕಲಿಯುಗದ 
ದೋಷಗಳು ಎಷ್ಟೇ ಪ್ರಭಾವ ಬೀರಲಿ, ಆದರೆ ಅಲ್ಲಿ ಇವುಗಳ 
ದೃಷ್ಟಿಯು ನಿನ್ನ ಮೇಲೆ ಬೀಳಲಾರದು' ಹೀಗೆ ಅವರ ಅಪ್ಪಣೆ 
ಪಡೆಯುತ್ತಲೇ ಭಕ್ತಿಯೂ ಕೂಡಲೇ ಭಗವದ್ಧಕ್ತರ ಹೃದಯಗಳಲ್ಲಿ 
ವಿರಾಜಮಾನಳಾದಳು. ॥ ೭೨ ॥ 

ಹೃದಯದಲ್ಲಿ ಏಕಮಾತ್ರ ಶ್ರೀಹರಿಯ ಭಕ್ತಿಯು ವಾಸಿಸು 
ವವರು ಮೂರು ಲೋಕಗಳಲ್ಲಿ ನಿರ್ಧನರಾಗಿದ್ದರೂ ಪರಮಧನ್ಯ 
ರಾಗಿದ್ದಾರೆ. ಏಕೆಂದರೆ, ಈ ಭಕ್ತಿಯೆಂಬ ಹಗ್ಗದಿಂದ ಬಂಧಿತನಾಗಿ 
ಸಾಕ್ಟಾತ್‌ ಭಗವಂತನು ತನ್ನ ಪರಮಧಾಮ ವೈಕುಂಠವನ್ನು ಬಿಟ್ಟು 
ಬಂದು ಅವರ ಹೃದಯದಲ್ಲಿ ನೆಲೆನಿಲ್ಲುತ್ತಾನೆ. ॥ ೭೩ ॥ ಭೂ 
ಲೋಕದಲ್ಲಿ ಈ ಭಾಗವತವು ಸಾಕ್ಟಾತ್‌ ಪರಬ್ರಹ್ಮನ ವಿಗ್ರಹ 
ವಾಗಿದೆ. ನಾವು ಇದರ ಮಹಿಮೆಯನ್ನು ಎಷ್ಟೊಂದು ಹೇಳಲಿ 9 
ಇದರ ಆಶ್ರಯಪಡೆದು ಇದನ್ನು ಹೇಳುವುದರಿಂದ ಕೇಳುವವರು 
ಮತ್ತು ಹೇಳುವವರಿಬ್ಬರಿಗೂ ಭಗವಾನ್‌ ಶ್ರೀಕೃಷ್ಣನ ಸಾರೂಪ್ಯ 
ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಇದನ್ನು ಬಿಟ್ಟು ಬೇರೆ ಧರ್ಮ 
ಗಳಿಂದ ಏನು ಪ್ರಯೋಜನವಿದೆ? ॥ ೭೪ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 


ಇತಿ ಶ್ರೀಪದ್ಮಪುರಾಣೇ ಉತ್ತರಖಂಡೇ ಶ್ರೀಮದ್ಭಾಗವತಮಾಹಾತ್ಚ್ಯ್ವೇ ಭಕ್ತಿಕಷ್ಟನಿವರ್ತನಂ ನಾಮ ತೃತೀಯೋ5ಧ್ಯಾಯ: ॥ ೩॥ 


— ಬ್ರ ಗ್ರಾ ಪ್ರೋ... 
ನಾಲ್ಕನೆಯ ಅಧ್ಯಾಯ 
ಗೋಕರ್ಣೋಪಾಖ್ಯಾನ 


ಸೂತ ಉವಾಚ 


ಅಥ ವೈಷ್ಣವಚಿತ್ತೇಷು ದೃಷ್ಟ್ವಾ ಭಕ್ಕಿಮಲೌಕಿಕೀಮ್‌ । 
ನಿಜಲೋಕಂ ಪರಿತ್ಯಜ್ಯ ಭಗವಾನ್‌ ಭಕ್ತವತ್ತಲಃ 


॥ ೧ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಮುನಿವರ್ಯರೇ! ಆಗ 
ತನ್ನ ಭಕ್ತರ ಚಿತ್ತದಲ್ಲಿ ಅಲೌಕಿಕ ಭಕ್ತಿಯ ಪ್ರಾದುರ್ಭಾವವಾಗಿರು 
ವುದನ್ನು ಕಂಡು ಭಕ್ತವತ್ಸಲ ಭಗವಂತನು ತನ್ನ ಧಾಮವನ್ನು ಬಿಟ್ಟು 
ಅಲ್ಲಿಗೆ ಬಂದನು. ॥ ೧ ॥ ಅವನ ಕೊರಳಲ್ಲಿ ವನಮಾಲೆಯು 
ಶೋಭಿಸುತ್ತಿತ್ತು. ಶ್ರೀಅಂಗವು ಸಜಲ ಮೇಘದಂತೆ ಶ್ಯಾಮಲ 


4 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


21 


ವನಮಾಲೀ ಘನಶ್ಯಾಮ: ಪೀತವಾಸಾ ಮನೋಹರಃ । 


ಕಾಂಚೀಕಲಾಪರುಚಿರೋ ಲಸನ್ಮುಕುಟಕುಂಡಲಃ 
॥ ೨॥ 

ತ್ರಿಭಂಗಲಲಿತಶ್ಚಾರುಕೌಸ್ತುಭೇನ ವಿರಾಜಿತಃ | 

ಕೋಟಿಮನ್ನಥಲಾವಣ್ಯೋ ಹರಿಚಂದನಚರ್ಚಿತಃ 
Hau 


ಪರಮಾನಂದಚಿನ್ಮೂರ್ತಿರ್ಮಧುರೋ ಮುರಲೀಧರ: । 
ಆವಿವೇಶ ಸ್ವಭಕ್ನಾನಾಂ ಹೃದಯಾನ್ಯಮಲಾನಿ ಚ 
॥೪॥ 
ವೈಕುಂಠವಾಸಿನೋ ಯೇ ಚ ವೈಷ್ಣ ಷ್ಲವಾ ಉದ್ಧವಾದಯಃ | 
ತ್ಯ ಥಾಶ್ರವಣಾರ್ಥಂತೇ ಗೂಢರೂಪೇಣಿ ಸಂಸ್ಥಿತಾಃ 


iW ೫ 
ತದಾ ಜಯಜಯಾರಾವೋ ರಸಪುಷ್ಟಿದರಲೌಕಿಕೀ । 
ಚೂರ್ಣಪ್ರಸೂನವೃಷ್ಟಿಶ್ಚ ಮುಹುಃ ಶಂಖರವೋತಪ್ಯಭೂತ್‌ 

॥ ೬ ॥ 


ತತ್ತಭಾಸಂಸ್ಥಿತಾನಾಂ ಚ ದೇಹಗೇಹಾತ್ಮ ಎಿಸ್ಕೃತಿಃ 1 
ದೃಷ್ಟ್ವಾ ಚ 'ತಿನ್ನಯಾವಸ್ಟಾಂ ನಾರದೋ ವಾಕ್ಯಮಬ್ರವೀತ್‌ 
॥ ೭॥ 


ಅಲೌಕಿಕೋ5ಯಂ ಮಹಿಮಾ ಮುನೀಶ್ಚರಾಃ 
ಸಪ್ಪಾಹಜನ್ಯೋತದ್ಯ ವಿಲೋಕಿತೋ ಮಯಾ ಟ 
ಮೂಢಾಃ ಶಠಾ ಯೇ ಪಶುಪಕ್ಷಿಣೋತತ್ರ 
ಸರ್ವೇಶಪಿ ನಿಷ್ಠಾಪತಮಾ ಭವಂತಿ ॥ ೮ ॥ 


ಅತೋ ನೃಲೋಕೇ ನನು ನಾಸ್ತಿ ಕಿಂಚಿ- 
ಚಿತ್ರ ಶೋಧಾಯ ಕಲೌ ಪವಿತ್ರಮ್‌! 
ಅಘೌಘವಿಧ್ಯೂಸಕರಂ ತಥೈವ 
ಕಥಾಸಮಾನಂ ಭುವಿ ನಾಸ್ತಿ ಚಾನ್ಯತ್‌ ॥ ೯ ॥ 


ಕೇ ಕೇ ವಿಶುದ್ವಂತಿ ವದಂತು ಮಹ್ಯಂ 
ಸಪ್ಮಾಹಯಜ್ಞೇನ ಕಥಾಮಯೇನ ॥ 
ಕೃಪಾಲುಭಿರ್ಲೋಕಹಿತಂ ವಿಚಾರ್ಯ 


ಪ್ರಕಾಶಿತಃ ಕೋಪಿ ನವೀನಮಾರ್ಗಃ ॥ ೧೦॥ 


ಕುಮಾರಾ ಊಚುಃ 


ಯೇ ಮಾನವಾಃ ಪಾಪಕ್ಕತಸ್ತು ಸರ್ವದಾ 

ಸದಾ ದುರಾಚಾರರತಾ ಿಮಾರ್ಗಗಾಃ । 
ಕ್ರೋಧಾಗ್ಲಿದಗ್ದಾಃ ಕುಟಿಲಾಶ್ಚ ಕಾಮಿನಃ 

" ಸಪ್ತಾಹಯಡ್ಡೇನ ಕಲೌ “ಪುನಂತಿ ತೇ ॥೧೧॥ 


ಸತ್ಯೇನ ಹೀನಾ: ಪಿತ್ಳಮಾತೃದೂಷಕಾ- 
p ಕೃಷ್ಣಾಕುಲಾಶ್ಚಾಶ್ರ ಮಧರ್ಮವರ್ಜಿತಾಃ | 
ಯೇ. ದಾಂಭಿಕಾ ಮತರಿಣೋಪಿ ಹಿಂಸಕಾಃ 


ಸಪ್ತಾಹಯಜ್ಞೇನ” ಕಲೌ ಪುನಂತಿ ತೇ ॥೧೨॥ 


ವಾಗಿತ್ತು. ಮನೋಹರ ಪೀತಾಂಬರವನ್ನು ಧರಿಸಿದ್ದನು. ಕಟಿಯಲ್ಲಿ 
ರತ್ತಖಚಿತ ಉಡಿದಾರವಿದ್ದು ಶಿರದಲ್ಲಿ ಮುಕುಟ, ಕಿವಿಗಳಲ್ಲಿ 
ಮಕರಾಕೃತಿಯ ಕುಂಡಲಗಳು ಶೋಭಿಸುತ್ತಿದ್ದವು. ॥ ೨ ॥ ಅವನ 
ತ್ರಿಭಂಗಿಮುದ್ರೆಯ ನಿಲುವು ಚಿತ್ತವನ್ನು ಅಪಹರಿಸುತ್ತಿತ್ತು. ವಕ್ಷಃ 
ಸ್ಥಳದಲ್ಲಿ ಕೌಸ್ತುಭ ಮಣಿಯು ವಿರಾಜಿಸುತ್ತಿತ್ತು.ಅವನ ಶ್ರೀಅಂಗಾಂ- 
ಗಗಳು ಚಂದನ ಚರ್ಚಿತವಾಗಿದ್ದು ಕೋಟಿಮನ್ನಥರ ಲಾವಣ್ಯ 
ವನ್ನು ಅಪಹರಿಸಿದಂತಿತ್ತು. ॥ ೩ ॥ ಆ ಪರಮಾನಂದ ಚಿನ್ನೂರ್ತಿ, 
ಅತಿಷುಧುರ ಮುರಲೀಧರನು ಇಂತಹ ಅನುಪಮ ಕಾಂತಿಯಿಂದ 
ತನ್ನ ಭಕ್ತರ ನಿರ್ಮಲ ಹೃದಯದಲ್ಲಿ ಆವಿರ್ಭವಿಸಿದನು. ॥ ೪ ॥ 
ಭಗವಂತನ ನಿತ್ಯಲೋಕ ನಿವಾಸೀ ಲೀಲಾಪರಿಕರ ಉದ್ದವಾದಿಗಳು 
ಅಲ್ಲಿ ಗುಪ್ತ ರೂಪದಿಂದ ಆ ಕಥೆಯನ್ನು ಕೇಳಲು ಆಗಮಿಸಿದ್ದರು. 
॥ ೫ ॥ ಪ್ರಭುವು ಪ್ರಕಟವಾಗುತ್ತಲೇ ಎಲ್ಲೆಡೆ ಜಯ ಜಯಕಾರ 
ಧ್ವನಿ ಮೊಳಗಿತು. ಆಗ ಭಕ್ತಿರಸದ ಅದ್ಭುತ ಪ್ರವಾಹವೇ 
ಹರಿಯಿತು. ಮತ್ತೆ-ಮತ್ತೆ ಅಭೀರ-ಗುಲ್ದಾಲ್ಲಹಾಗೂ ಪುಷ್ಪಗಳ 
ವೃಷ್ಟಿಯಾಯಿತು. ಶಂಖ ಧ್ವನಿ ಉಲಿಯಿಖಿ. ॥ ೬॥ ಆ ಸಭೆ 
ಯಲ್ಲಿ ಕುಳಿತವರಿಗೆ ತಮ್ಮ ದೇಹ, ಗೇಹ ಹಾಗೂ ಆತ್ಮನ ಎಚ್ಚರ 
ಕೂಡ ಇರಲಿಲ್ಲ ಅವರ ಇಂತಹ ತನ್ನಯತೆಯನ್ನು ಕಂಡು 
ನಾರದರು ಹೇಳತೊಡಗಿದರು-॥ ೭॥ 

ಮುನೀಶ್ವರರೇ ! ಇಂದು ಸಪ್ತಾಹ ಶ್ರವಣದ ಆಲೌಕಿಕ 
ಮಹಿಮೆಯನ್ನು ನಾನು ನೋಡಿದೆನು. ಇಲ್ಲಿರುವ ಮಹಾ 
ಮೂರ್ಬರೂ, ದುಷ್ಪರೂ, ಪಶು-ಪಕ್ಷಿಗಳೂ ಕೂಡ ಎಲ್ಲರೂ 
ಅತ್ಯಂತ ನಿಷ್ಠಾಪಿಗಳಾಗಿ "ಹೋದರು. ॥ ೮ ॥ ಆದ್ದರಿಂದ ಕಲಿಕಾಲದಲ್ಲಿ 
ಚಿತ್ರದ ಶುದ್ಧಿಗಾಗಿ ಈ ಭಾಗವತ ಕಥೆಗೆ ಸಮಾನವಾಗಿ ಮರ್ತ್ಯ 
ಲೋಕದಲ್ಲಿ "ಪಾಪಪುಂಜವನ್ನು ನಾಶಮಾಡುವಂತಹ ಇನ್ನೊಂದು 
ಪವಿತ್ರ ಸಾಧನೆ ಇಲ್ಲ ಎಂಬುದರಲ್ಲಿ ಸಂದೇಹವೇ ಇಲ್ಲ ॥ ೯ ॥ 
ಮುನಿವರ್ಯರೇ |! ನೀವುಗಳು ತುಂಬಾ ಕೃಪಾಳುಗಳಾಗಿದ್ದೀರಿ. 
ನೀವು ಜಗತ್ತಿನ ಹಿತದ ವಿಚಾರಗೈದು ನಿಶ್ಚಿತವಾದ ಹೊಸದಾದ 
ಮಾರ್ಗವನ್ನು ಪ್ರಕಾಶಗೊಳಿಸಿರುವಿರಿ. ಈ “'ಥಾರೂಪಿ ಸಪ್ತಾಹ 
ಯಜ್ಞದ ಮೂಲಕ ಜಗತ್ತಿನಲ್ಲಿ ಯಾರು-ಯಾರು ಪವಿತ್ರರಾಗಿ 
ಹೋಗಿದ್ದಾರೆಂಬುದನ್ನು ದಯಮಾಡಿ ತಿಳಿಸಿರಿ. ॥ ೧೦ ॥ 

ಸನಕಾದಿಗಳು ಹೇಳಿದರು - ಸದಾಕಾಲ ನಾನಾರೀತಿಯ 
ಪಾಪಗಳನ್ನು ಮಾಡುವವರೂ, ನಿರಂತರ ದುರಾಚಾರದಲ್ಲಿ ತತ್ತರ 
ರಾಗಿರುವವರೂ, ಶಾಸ್ತ್ರ ವಿರುದ್ಧವಾಗಿ ನಡೆಯುವವರೂ, ಕ್ರೋಧಾಗ್ನಿ 
ಯಲ್ಲಿ ಬೇಯುತ್ತಿರುವವರೂ, ುಟಿಲರೂ, ಕಾಮಪರಾಯ ಣರೂ 
ಹೀಗೆ ಇವರೆಲ್ಲರೂ ಈ ಕಲಿಯುಗದಲ್ಲಿ ಸಪ್ತಾಹ ಯಜ್ಞದಿಂದ 
ಪವಿತ್ರರಾಗಿಹೋಗುತ್ತಾರೆ. ॥ ೧೧ ॥ ಸತ್ಯದಿಂದ 'ಚ್ಯುತರಾದವರೂ, 
ತಂದೆ-ತಾಯಿಯರನ್ನು ಮ ತೃಷ್ಣೆ ಯಂದ ವ್ಯಾಕುಲ 
ರಾದವರೂ, ವರ್ಣಾಶ್ರಮಧರ್ಮದಿಂದ ರಹಿತರೂ, a 
ಬೇರೆಯವರ ಉನ್ನತಿಯನ್ನು ನೋಡಿ ಮತ್ತರಪಡುವವರೂ, 
ಬೇರೆಯವರಿಗೆ ದುಃಖ ಕೊಡುವವರೂ, ಇವರೆಲ್ಲರೂ ಕಲಿ 
ಯುಗದಲ್ಲಿ ಸಪ್ತಾಹ ಯಜ್ಞದಿಂದ ಪವಿತ್ರರಾಗುತ್ತಾರೆ. ॥ ೧೨॥॥ 


22 


ಪಂಚೋಗ್ರಪಾಪಾಶ್ಚಲಛದ್ಧಕಾರಿಣಃ 

ಕ್ರೂರಾಃ ಪಿಶಾಚಾ ಇವ ನಿರ್ದಯಾಶ್ಚಯೇ । 
ಬ್ರಹ್ಮಸ್ಪಪುಷ್ಟಾ ವ್ಯಭಿಚಾರಕಾರಿಣಃ 

ಸಪ್ತಾಹಯಜ್ಞೇನ ಕಲೌ ಪುನಂತಿ ತೇ ॥ ೧೩॥ 
ಕಾಯೇನ ವಾಚಾ ಮನಸಾಪಿ ಪಾತಕಂ 

ನಿತ್ಯಂ ಪ್ರಕುರ್ವಂತಿ ಶಠಾ ಹಠೇನ ಯೇ। 
ಪರಸ್ವಪ್ರಷ್ಟಾ ಮಲಿನಾ ದುರಾಶಯಾಃ 

ಸಪ್ತಾಹಯಜ್ಞೇನ ಕಲೌ ಪುನಂತಿ ತೇ ॥೧೪॥ 


ಅತ್ರ ತೇ ಕೀರ್ತಯಿಷ್ಯಾಮ ಇತಿಹಾಸಂ ಪುರಾತನಮ್‌ । 
ಯಸ್ಯ ಶ್ರವಣಮಾತ್ರೇಣ ಪಾಪಹಾನಿಃ ಪ್ರಜಾಯತೇ 

‘Won 

ತುಂಗಭದ್ರಾತಟೇ ಪೂರ್ವಮಭೂತ್ತತ್ತನಮುತ್ತಮಮ್‌ । 
ಯತ್ರ ವರ್ಣಾಃ: ಸ್ಹರರ್ಮೇಣ ಸತ್ಯಸತ್ಯರ್ಮತತ್ತರಾ: 

॥1 ೧೬॥ 

ಆತ್ಮದೇವಃ ಪುರೇ ತಸ್ಮಿನ್‌ ಸರ್ವವೇದವಿಶಾರದಃ। 
ಶ್ರೌತಸ್ಥಾರ್ತೇಷು ನಿಷ್ಠಾತೋ ದ್ದಿಶೀಯ ಇವ ಭಾಸ್ಕರಃ 

` ॥ ೧೭॥ 

ಭಿತ್ಷುಕೋ ವಿತ್ತವಾಂಲ್ಲೋಕೇ ತತ್ವಿಯಾ ದುಂಧುಲೀ ಸ್ಮೃತಾ। 
ಸ್ವವಾಕ್ಕಸ್ಥಾಪಿಕಾ ನಿತ್ಯಂ ಸುಂದರೀ ಸುಕುಲೋದ್ಧವಾ 

॥ ೧೮ ॥ 

ಲೋಕವಾರ್ತಾ ರತಾ ಕ್ರೂರಾ ಪ್ರಾಯಶೋ ಬಹುಜಲ್ಲಿಕಾ । 
ಶೂರಾ ಚ ಗೃಹಕೃತ್ಯೇಷು ಕೃಪಣಾ ಕಲಹಪ್ರಿಯಾ 

॥೧೯॥ 

ಏವಂ ನಿವಸತೋಃ ಪ್ರೇಮ್ಣಾ ದಂಪತ್ಯೋ ರಮಮಾಣಯೋಃ | 
ಅರ್ಥಾಃ ಕಾಮಾಸಯೋರಾಸನ್ನ ಸುಖಾಯ ಗೃಹಾದಿಕಮ್‌ 

1 ೨೦ ॥ 

ಪಶ್ಚಾದ್ವರ್ಮಾಃ ಸಮಾರಬ್ಬಾಸ್ತಾಭ್ಯಾಂ ಸಂತಾನಹೇತವೇ । 
ಗೋಭೂಹಿರಣ್ಯವಾಸಾಂಸಿ ದೀನೇಭ್ಯೋ ಯಚ್ಛತಃ ಸದಾ 


12೧ || 


ಧನಾರ್ಥಂ ಧರ್ಮಮಾರ್ಗೇಣ ತಾಭ್ಯಾಂ ನೀತಂ ತಥಾಪಿ ಚ। 
ನ ಪುತ್ರೋ ನಾಪಿ ವಾ ಪುತ್ರೀ ತತಶ್ಚಿಂತಾತುರೋ ಭೃಶಮ್‌ 

॥1 ೨೨ ॥ 

ಏಕದಾ ಸ ದ್ವಿಜೋ ದುಃಖಾದ್ಭಹಂ ತೃಕ್ತ್ವ್ವಾ ವನಂ ಗತಃ । 
ಮಧ್ಯಾಹ್ನೇ ತೃಷಿತೋ ಜಾತಸ್ತಟಾಕಂ ಸಮುಷೇಯಿವಾನ್‌ 

1 ೨೩ । 

ಪೀತ್ವಾ ಜಲಂ ನಿಷಣ್ಣಸ್ತು ಪ್ರಜಾದುಃಖೇನ ಕರ್ಶಿತಃ। 
ಮುಹೂರ್ತಾದಪಿ ತತ್ತೈವ ಸಂನ್ಯಾಸೀ ಕಶ್ಚಿದಾಗತಃ 

` 1೨2೪ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಸುರಾಪಾನ, ಬ್ರಹ್ಮಹತ್ಯೆ, ಚಿನ್ನವನ್ನು ಕದಿಯುವುದು, ಗುರುಪತ್ನೀ 
ಗಮನ, ವಿಶ್ವಾಸಘಾತ ಈ ಪಂಚ ಮಹಾಪಾತಕಿಗಳೂ, ಛಲ 
ಕಪಟಪರಾಯಣರೂ, ಕ್ರೂರರೂ, ಪಿಶಾಚಿಗಳಂತೆ ನಿರ್ದ- 
ಯರೂ, ಬ್ರಾಹ್ಮಣರ ಹಣವನ್ನು ಕಬಳಿಸುವವರೂ, ವ್ಯಭಿಚಾರಿ 
ಗಳೂ ಹೀಗೆ ಇವರೆಲ್ಲರೂ ಕಲಿಯುಗದಲ್ಲಿ ಸಪ್ತಾಹ ಯಜ್ಞದಿಂದ 
ಪವಿತ್ರರಾಗುತ್ತಾರೆ. ॥ ೧೩ ॥ ದುಷ್ಪರೂ, ಹಟದಿಂದ ಸದಾಕಾಲ 
ಮನಸ್ಸು, ಮಾತು, ಶರೀರದಿಂದ ಪಾಪಮಾಡುತ್ತಿರುವವರೂ, 
ಪರರ ಧನದಿಂದ ಪುಷ್ಪರಾದವರೂ, ಮಲಿನ ಮನಸಿನವರೂ, 
ದುಷ್ಪಪೃದಯವುಳ್ಳವರೂ ಇವರೂ ಕೂಡ ಕಲಿಯುಗದಲ್ಲಿ 
ಸಪ್ತಾಹ ಯಜ್ಞದಿಂದ ಪವಿತ್ರರಾಗುತ್ತಾರೆ. ॥ ೧೪ ॥ 

ನಾರದರೇ! ಈಗ ನಿಮಗೆ ಈ ಕುರಿತು ಒಂದು ಪ್ರಾಚೀನ 
ಇತಿಹಾಸವನ್ನು ಹೇಳುವೆವು. ಅದನ್ನು ಕೇಳುವುದರಿಂದ ಎಲ್ಲ 
ಪಾಪಗಳೂ ನಾಶವಾಗಿ ಹೋಗುತ್ತವೆ. ॥ ೧೫ ॥ ಹಿಂದೆ ತುಂಗ 
ಭದ್ರಾ ನದೀ ತೀರದಲ್ಲಿ ಒಂದು ಅನುಪಮವಾದ ನಗರವು 
ನೆಲೆಸಿತ್ತು. ಅದರಲ್ಲಿ ಎಲ್ಲ ವರ್ಣದವರೂ ತಮ್ಮ-ತಮ್ಮ ಧರ್ಮ 
ಗಳನ್ನು ಆಚರಿಸುತ್ತಾ ಸತ್ಯ ಮತ್ತು ಸತ್ಯರ್ಮದಲ್ಲಿ ತತ್ನರರಾಗಿ 
ವಾಸಿಸುತ್ತಿದ್ದರು. ॥ ೧೬ ॥ ಆ ನಗರದಲ್ಲಿ ಸಮಸ್ತ ವೇದಗಳ 
ವಿಶೇಷಜ್ಞನೂ, ಶ್ರೌತ-ಸ್ಥಾರ್ತ ಕರ್ಮಗಳಲ್ಲಿ ನಿಪುಣನೂ ಆದ 
ಆತ್ಮದೇವನೆಂಬ ಬ್ರಾಹ್ಮಣನು ಇರುತ್ತಿದ್ದನು. ಅವನು ಸಾಕ್ಷಾತ್‌ 
ಸೂರ್ಯನಂತೆ ತೇಜಸ್ವಿಯಾಗಿದ್ದನು. ॥ ೧೭ ॥ ಅವನು ಪೌರೋಹಿತ್ಯ 
ವೃತ್ತಿಯಿಂದ ಜೀವಿಸುವವನಾಗಿದ್ದನು. ಮತ್ತು ಧನವಂತ 
ನಾಗಿದ್ದನು. ಅವನ ಪ್ರಿಯಪತ್ನೀ ಧುಂಧುಲಿ ಎಂಬುವಳು ಕುಲೀ 
ನಳೂ, ಸುಂದರಿಯೂ ಆಗಿದ್ದರೂ ಹಟಮಾರಿಯಾಗಿದ್ದಳು. 
॥ ೧೮ ॥ ಬೇರೆಯವರ ವಿಷಯದಲ್ಲಿ ಮಾತಾಡುವುದರಲ್ಲೇ 
ಅವಳು ರತಳಾಗಿದ್ದು ಯಾವಾಗಲೂ ಹಠಮಾಡುತ್ತಲೇ ಇರುತ್ತಿದ್ದಳು. 
ಕ್ರೂರಸ್ವಭಾವದವಳಾಗಿದ್ದರೂ, ಮನೆಕೆಲಸದಲ್ಲಿ ನಿಪುಣೆಯಾಗಿದ್ದಳು. 
ಲೋಭಿಯಾಗಿದ್ದು ಜಗಳಗಂಟಿಯಾಗಿದ್ದಳು. ॥ ೧೯ ॥ ಹೀಗೆ ಈ 
ಬ್ರಾಹ್ಮಣ ದಂಪತಿಗಳು ಪ್ರೇಮದಿಂದ ಮನೆಯಲ್ಲಿದ್ದು ವಿಹರಿಸು 
ತ್ತಿದ್ದರು. ಅವರ ಬಳಿ ಧನ, ಭೋಗವಿಲಾಸದ ಸಾಮಗ್ರಿ ಬಹಳ 
ವಾಗಿತ್ತು. ಮನೆ ಸುಂದರ ವಾಗಿದ್ದರೂ ಅವರಿಗೆ ಸಂತಾನಸುಖ 
ವಿರಲಿಲ್ಲ ॥ ೨೦ ॥ ಪ್ರಾಯ ಸಂದುಹೋಗುತ್ತಿರುವಂತೆ ಅವರು 
ಸಂತಾನ ಪಡೆಯಲು ಬಗೆ-ಬಗೆಯ ಪುಣ್ಯಕಾರ್ಯಗಳನ್ನು ಪ್ರಾರಂ 
ಭಿಸಿದರು. ಅವರು ದೀನ-ದುಃಖಿಗಳಿಗೆ ಗೋವು, ಸುವರ್ಣ, ಭೂಮಿ, 
ವಸ್ತ್ರ ಮುಂತಾದವುಗಳನ್ನು ದಾನಮಾಡಿದರು. ॥ ೨೧॥ ಈ 
ಪ್ರಕಾರ ಧರ್ಮಕಾರ್ಯದಲ್ಲಿ ಅವರ ಅರ್ಧಭಾಗ ಧನವೂ 
ಮುಗಿದು ಹೋದರೂ ಅವರಿಗೆ ಗಂಡು ಅಥವಾ ಹೆಣ್ಣು ಮಕ್ಕಳ 
ಮುಖದರ್ಶನ ಭಾಗ್ಯ ಬಂದಿಲ್ಲ ಇದರಿಂದ ಆ ಬ್ರಾಹ್ನಣನು 
ಬಹಳ ಚಿಂತಾತುರನಾದನು. ॥ ೨೨ ॥ 

ಒಂದು ದಿನ ಆ ಬ್ರಾಹ್ಮಣನು ತುಂಬಾ ದುಃಖಿತನಾಗಿ ಮನೆ 
ಯಿಂದ ಹೊರಟು ಕಾಡಿಗೆ ಹೋದನು. ಮಧ್ಯಾಹ್ನದ ಸಮಯ 
ಬಾಯಾರಿದ್ದರಿಂದ ಒಂದು ಸರೋವರದ ಬಳಿಗೆ ಬಂದನು. 
॥ ೨೩ ॥ ಸಂತಾನವಿಲ್ಲದ ದುಃಖದಿಂದ ಅವನ ಶರೀರವು ಮೊದಲೇ 


4 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ವ್ಯ 


23 


Ei ಯ್ಯ __ಅಂ್ರ್ಲ್ಲ23 


ದೃಷ್ಟ್ವಾಪೀತಜಲಂ ತಂ ತು ವಿಪ್ರೋ ಯಾತಸ್ತದಂತಿಕಮ್‌ । 
ನತ್ವಾ ಚ ಪಾದಯೋಸ್ಪಸ್ಯ ನಿಃಶ್ಚಸನ್‌ ಸಂಸ್ಥಿತಃ ಪುರಃ 
॥ ೨೫ ॥ 
ಯತಿರುವಾಚ 
ಕಥಂ ರೋದಿಷಿ ವಿಪ್ರ ತ್ವಂ ಕಾ ತೇ ಚಿಂತಾ ಬಲೀಯಸೀ । 
ವದ ತ್ವಂ ಸತ್ವರಂ ಮಹ್ಯಂ ಸ್ವಸ್ಯ ದುಃಖಸ್ಕ ಕಾರಣಮ್‌ 
॥ ೨೬॥ 
ಬ್ರಾಹ್ಮಣ ಉವಾಚ 
ಕಿಂ ಬ್ರವೀಮಿ ಖುಷೇ ದುಃಖಂ ಪೂರ್ವಪಾಪೇನ ಸಂಚಿತಮ್‌ । 
ಮದೀಯಾಃ ಪೂರ್ವಜಾಸ್ಫೋಯಂ ಕವೋಷ್ಠಮುಪಭುಂಜತೇ 
॥ ೨೭ ॥ 
ಮದ್ದತ್ರಂ ನೈವ ಗೃಹ್ಣಂತಿ ಪ್ರೀತ್ಯಾ ದೇವಾ ದ್ವಿಜಾತಯಃ । 
ಪ್ರಜಾದುಖೇನ ಶೂನ್ಯೋ5ಹಂ ಪ್ರಾಣಾಂಸ್ಕೃಜ್ರಮಿಹಾಗತಃ 
11೨೮॥ 
ಧಿಗ್ಜೀವಿತಂ ಪ್ರಜಾಹೀನಂ ಧಿಗ್ಸೃಹಂ ಚ ಪ್ರಜಾಂ ವಿನಾ । 
ಧಿಗ್ನನಂ ಚಾನಪತ್ಯಸ್ಯ ಧಿಕ್ಕುಲಂ ಸಂತತಿಂ ವಿನಾ 
॥ ೨೯॥ 
ಪಾಲ್ಯತೇ ಯಾ ಮಯಾ ಧೇನು: 
ಸಾ ವಂಧ್ಯಾ ಸರ್ವಥಾ ಭವೇತ್‌ । 
ಯೋ ಮಯಾ ರೋಪಿತೋ ವೃಕ್ಷ 
ಸೋಪಿ ವಂಧ್ಯತ್ತಮಾಶ್ರಯೇತ್‌ ॥೩೦॥ 


ಯತ್ಸಲಂ ಮದ್ಭೃಹಾಯಾತಂ ತಚ್ಚ ಶೀಘ್ರಂ ವಿನಶ್ಯತಿ । 
ನಿರ್ಭಾಗ್ಯಸ್ಯಾನಪತ್ಯಸ್ಯ ಕಿಮತೋ ಜೀವಿತೇನ ಮೇ 
W೩0೧ 
ಇತ್ಯುಕ್ತಾ ಎಸ ರುರೋದೋಚ್ಚೆ ಸ್ಪತ್ನಾರ್ಶ್ವಂ ದುಃಖಪೀಡಿತ: । 
ತದಾ ತಸ್ಯ ಯತೇಶ್ವಿ ತ್ತೇ ಕರುಣಾಭೂದ್ಗರೀಯಸೀ 
11 ೩೨ ॥॥ 
ತದ್ಭಾಲಾಕ್ಬರಮಾಲಾಂ ಚ ವಾಚಯಾಮಾಸ ಯೋಗವಾನ್‌ । 
ಸರ್ವಂ ಜ್ಞಾತ್ವಾ ಯತಿಃ ಪಶ್ಚಾದ್ವಿಪ್ರಮೂಚೇ ಸವಿಸ್ತರಮ್‌ 
॥೩೩॥ 
ಯತಿರುವಾಚ 
ಮುಂಚಾಜ್ಞಾನಂ ಪ್ರಜಾರೂಪಂ ಬಲಿಷ್ಠಾ ಕರ್ಮಣೋ ಗತಿಃ। 
ವಿವೇಕಂ ತು ಸಮಾಸಾದ್ಯ ತ್ಯಜ ಸಂಸಾರವಾಸನಾಮ್‌ 
11೩೪! 
ಶೃಣು ವಿಪ್ರ ಮಯಾ ತೇ5ದ್ಯ ಪ್ರಾರಬ್ದಂ ತು ವಿಲೋಕಿತಮ್‌ | 
ಸಪ್ತಜನ್ಮಾವಧಿ ತವ ಪುತ್ರೋ ನೈವ ಚ ನೈವ ಚ 
1೩೫ 
ಸಂತತೇಃ ಸಗರೋ ದುಃಖಮವಾಪಾಂಗಃ ಪುರಾ ತಥಾ | 


ರೇ ಮುಂಚಾದ್ಕ ಕುಟುಂಬಾಶಾಂ ಸಂನ್ಯಾಸೇ ಸರ್ವಥಾ ಸುಖಮ್‌ 
॥ ೩೬ ॥ 


ಕೃಶವಾಗಿತ್ತು. ಅದರಿಂದ ಬಳಲಿದ ಅವನು ನೀರು ಕುಡಿದು ಅಲ್ಲೇ 
ಕುಳಿತುಬಿಟ್ಟನು. ಎರಡು ಗಳಿಗೆ ಕಳೆಯುವನಿತರಲ್ಲಿ ಓರ್ವ 
ಸಂನ್ಯಾಸಿಯು ಅಲ್ಲಿಗೆ ಬಂದನು. ॥ ೨೪ ॥ ಅವರು ನೀರು 
ಕುಡಿದಾದ ಬಳಿಕ ಬ್ರಾಹ್ಮಣನು ಅವರ ಬಳಿಗೆ ಹೋಗಿ ಚರಣ 
ಗಳಲ್ಲಿ ವಂದಿಸಿಕೊಂಡು, ಇದಿರಿಗೆ ನಿಂತು ನಿಟ್ಟುಸಿರುಬಿಡತೊಡ 
ಗಿದನು. ॥ ೨೫ ॥ 

ಸಂನ್ಯಾಸಿಯು ಕೇಳಿದರು -ಎಲೈ ಬ್ರಾಹ್ಮಣನೇ | ಏಕೆ 
ಆಳುತ್ತಿರುವೆ ? ನಿನಗೆ ಅಂತಹ ಚಿಂತೆ ಏನಿದೆ ನಿನ್ನ ದುಃಖದ 
ಕಾರಣವನ್ನು ನನ್ನಲ್ಲಿ ಬೇಗನೇ ಹೇಳು. ॥ ೨೬ ॥ 

ಬ್ರಾಹ್ಮಣನು ಹೇಳಿದನು - ಸ್ವಾಮಿ! ನಾನು ನನ್ನ ಪೂರ್ವ 
ಜನ್ಮದ ಪಾಪಗಳ ಸಂಚಿತ ದುಃಖವನ್ನು ಏನೆಂದು ಹೇಳಲಿ 9 ಈಗ 
ನನ್ನ ಪಿತೃಗಳು ನಾನು ಕೊಟ್ಟ ತರ್ಪಣಾದಿಗಳ ನೀರನ್ನು ತಮ್ಮ 
ಚಿಂತೆಯೆಂಬ ಶ್ವಾಸದಿಂದ ಬಿಸಿಯಾಗಿಸಿಕೊಂಡು ಕುಡಿಯುತ್ತಾರೆ. 
॥ ೨೭ ॥ ದೇವತೆಗಳು, ಬ್ರಾಹ್ಮಣರು ನಾನು-ಕೊಟ್ಟಿರುವುದನ್ನು 
ಪ್ರೇಮದಿಂದ ಸ್ವೀಕರಿಸುವುದಿಲ್ಲ ಸಂತಾನವಿಲ್ಲದ್ದರಿಂದ ನನಗೆ 
ಎಲ್ಲವೂ ಶೂನ್ಯದಂತೆ ಕಾಣುತ್ತದೆ. ನಾನು ಪ್ರಾಣತ್ಯಾಗ ಮಾಡಲು 
ಇಲ್ಲಿಗೆ ಬಂದಿರುವೆನು.॥ ೨೮ ॥ ಸಂತಾನ ಹೀನವಾದ ಜೀವನಕ್ಕೆ 
ಧಿಕ್ಕಾರವಿರಲಿ. ಸಂತಾನ ರಹಿತವಾದ ಮನೆ, ಧನ, ಕುಲ ಇವುಗಳಿಗೆ 
ಧಿಕ್ಕಾರವಿರಲಿ. ॥ ೨೯ ॥ ನಾನು ಸಾಕಿದ ಹಸವೂ ಕೂಡ 
ಗೊಡ್ಡಾಗುತ್ತದೆ. ನಾನು ನೆಟ್ಟಮರದಲ್ಲಿಯೂ ಹೂವು-ಹಣ್ಣು 
ಬಿಡುವುದಿಲ್ಲ ॥ ೩೦ ॥ ನಮ್ಮ ಮನೆಗೆ ತಂದಿರುವ ಹಣ್ಣುಗಳೂ 
ಕೂಡ ಬೇಗನೇ ಕೊಳೆತುಹೋಗುತ್ತವೆ. ಇಂತಹ ಪುತ್ರಹೀನ 
ನಿರ್ಭಾಗ್ಯನಾಗಿರುವಾಗ ನಾನು ಬದುಕಿ ಏನು ಪ್ರಯೋಜನ? 
॥ ೩೧ ॥ ಹೀಗೆ ಹೇಳುತ್ತಾ ಆ ಬ್ರಾಹ್ಮಣನು ದುಃಖದಿಂದ ವ್ಯಾಕುಲ 
ನಾಗಿ ಆ ಸಂನ್ಯಾಸೀ ಮಹಾತ್ಮರ ಬಳಿ ಬಿಕ್ಕಿ- ಬಿಕ್ಕಿ ಅಳತೊಡಗಿದನು. 
ಆಗ ಆ ಯತಿಯ ಹೃದಯದಲ್ಲಿ ತುಂಬಾ ಕರುಣೆ ಉಂಟಾ 
ಯಿತು. ॥ ೩೨ ॥ ಅವರು ಯೋಗ ನಿಷ್ಠರಾಗಿದ್ದರು. ಬ್ರಾಹ್ಮಣನ 
ಹಣೆಯ ಬರಹವನ್ನು ಅರಿತುಕೊಂಡು ಎಲ್ಲ ವೃತ್ತಾಂತವನ್ನು 
ತಿಳಿದು ಕೊಂಡರು. ಮತ್ತೆ ಅವನಿಗೆ ವಿಸ್ತಾರವಾಗಿ ಹೇಳತೊಡ 
ಗಿದರು. ॥ ೩೩ ॥ 

ಸಂನ್ಯಾಸಿಯು ಹೇಳಿದನು - ಎಲ್ಫೆ ಬ್ರಾಹ್ಮಣನೇ! ಈ 
ಸಂತಾನ ಪ್ರಾಪ್ತಿಯ ಮೋಹವನ್ನು ಬಿಟ್ಟುಬಿಡು. ಕರ್ಮದ ಗತಿಯು 
ಪ್ರಬಲವಾಗಿದೆ. ವಿವೇಕವನ್ನು ಆಶ್ರಯಿಸಿ ಸಂಸಾರದ ವಾಸನೆ 
(ಇಚ್ಛೆ) ಯನ್ನು ತ್ಯಜಿಸು. ॥ ೩೪ ॥ ವಿಪ್ರವರ್ಯ | ಕೇಳು. ನಾನು 
ಈಗ ನಿನ್ನ ಪ್ರಾರಬ್ಧವನ್ನು ನೋಡಿ ನಿಶ್ಚಯಿಸಿರುವೆನು. ಏಳು 
ಜನ್ಮಗಳವರೆಗೂ ನಿನಗೆ ಯಾವುದೇ ಸಂತಾನವು ಯಾವ ವಿಧ 
ದಿಂದಲೂ ಆಗಲಾರದು. ॥ ೩೫ ॥ ಹಿಂದಿನಕಾಲದಲ್ಲಿ ರಾಜಾ 
ಸಗರನಿಗೆ ಹಾಗೂ ಅಂಗರಾಜನಿಗೆ ಸಂತಾನದಿಂದಾಗಿ ದುಃಖ 
ಭೋಗಿಸ ಬೇಕಾಯಿತು. ಬ್ರಾಹ್ಮಣನೇ! ಈಗ ನೀನು ಕುಟುಂಬದ 
ಆಸೆಯನ್ನು ಬಿಟ್ಟು ಬಿಡು. ಸಂನ್ಯಾಸದಲ್ಲೇ ಎಲ್ಲ ವಿಧವಾದ 
ಸುಖವಿದೆ. ॥ ೩೬ ॥ 


24 ॥ 


ಬ್ರಾಹ್ಮಣ ಉವಾಚ 
ವಿವೇಕೇನ ಭವೇತ್ವಿಂ ಮೇ ಪುತ್ರಂ ದೇಹಿ ಬಲಾದಪಿ 
ನೋ ಚೇತ್ರ್ಯಜಾಮೃಹಂಪ್ರಾಣಾಂಸ್ತ್ರದಗ್ರೇ ಶೋಕಮೂರ್ಛಿತಃ 


1೩೭ 
ಪುತ್ರಾದಿಸುಖಹೀನೋsಯಂ ಸಂನ್ಯಾಸಃ ಶುಷ್ಕ ಏವ ಹಿ1 
ಗೃಹಸ್ಥ ಸರಸೋ ಲೋಕೇ ಪುತ್ರಪೌತ್ರಸಮನ್ನಿತಃ 

॥೩೮॥ 


ಇತಿ ವಿಪ್ರಾಗ್ರಹಂ ದೃಷ್ಟ್ವಾ ಪ್ರಾಬ್ರವೀತ್ಸತಪೋಧನಃ | 
ಚಿತ್ರಕೇತುರ್ಗತಃ ಕಷ್ಟಂ ವಿಧಿಲೇಖವಿಮಾರ್ಜನಾತ್‌ 

IAF 

ನ ಯಾಸ್ಯಸಿ ಸುಖಂ ಪುತ್ರಾದ್ಯಥಾ ದೈವಹತೋದ್ಯಮಃ। 
ಆತೋ ಹಶೇನ ಯುಕ್ಟೋತಸಿಹೃರ್ಥಿನಂಕಿಂ ವದಾಮ್ಯಹಮ್‌ 

೫ I ೪೦॥ 

ತಸ್ಯಾಗ್ರಹಂ ಸಮಾಲೋಕ್ಕ ಫಲಮೇಕಂ ಸ ದತ್ತವಾನ್‌ । 
ಇದಂ ಭಕ್ಷಯ ಪತಾ ್ಯ ತ್ವಂ ತತಃ ಪುತ್ರೋ ಭವಿಷ್ಯತಿ 

I ೪೧॥ 

ಸತ್ಯಂ ಶೌಚಂ ದಯಾ ದಾನಮೇಕಭಕ್ತಂ ತು ಭೋಜನಮ್‌ । 
ವರ್ಷಾವಧಿ ಸ್ಪಿಯಾ ಕಾರ್ಯಂ ತೇನ ಪುತ್ರೋತತಿನಿರ್ಮಲಃ 

11 ೪೨ 

ಏವಮುಕ್ತ್ವಾ ಯಯೌ ಯೋಗೀ ವಿಪ್ರಸ್ತು ಗೃಹಮಾಗತಃ । 
ಪತ್ನ್ಯಾಃ ಪಾಣೌ ಫಲಂ ದತ್ತ್ವಾ ಸ್ಹಯಂ ಯಾತಸ್ತು ಕುತ್ರಚಿತ್‌ 

1 ೪೩ 11 

ತರುಣೀ ಕುಟಿಲಾ ತಸ್ಯ ಸಖ್ಯಗ್ರೇ ಚ ರುರೋದ ಹ॥ 
ಅಹೋ ಚಿಂತಾ ಮಮೋತ್ಸನ್ನಾ ಫಲಂ ಚಾಹಂ ನ ಭಕ್ಷಯೇ 

11೪೪ ॥ 

ಫಲಭಕ್ಷೇಣ ಗರ್ಭಃ ಸ್ಯಾದ್ಧರ್ಭೇಣೋದರವೃದ್ಧಿತಾ । 
ಸ್ವಲಭಕ್ಷಂ ತತೋಶಶಕ್ಕಿರ್ಗಹಕಾರ್ಯಂ ಕಥಂ ಭವೇತ್‌ 

॥ ೪೫ ॥ 

ದೈವಾದ್‌ಧಾಟೀ ವ್ರಜೇದ್‌ಗ್ರಾಮೇ ಪಲಾಯೇದ್ಗರ್ಭಿಣೀ ಕಥಮ್‌ | 
ಶುಕವನ್ನಿವಸೇದ್ಗರ್ಭಸ್ತಂ ಕುಕ್ಷೇಃ ಕಥಮುತ್ತಜೇತ್‌ 

1೪೬ 

ತಿರ್ಯಕ್ಟೇದಾಗತೋ ಗರ್ಭಸ್ತದಾ ಮೇ ಮರಣಂ ಭವೇತ್‌ । 
ಪ್ರಸೂತೌ ದಾರುಣಂ ದುಃಖಂ ಸುಕುಮಾರೀ ಕಥಂ ಸಹೇ 

1೪೭॥ 

ಮಂದಾಯಾಂ ಮಯಿ ಸರ್ವಸ್ವಂ ನನಾಂದಾ ಸಂಹರೇತ್ತದಾ । 
ಸತ್ಯಶೌಚಾದಿನಿಯಮೋ ದುರಾರಾಧ್ಯಃ ಸ ದೃಶ್ಯತೇ 

1 ೪೮॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಬ್ರಾಹ್ಮಣನೆಂದನು - ಮಹಾತ್ಮರೇ | ನಿಮ್ಮ ಜ್ಞಾನೋಪದೇಶ 
ದಿಂದ ನನಗೇನು ಪ್ರಯೋಜನ ? ನನಗಾದರೋ ಬಲವಂತನಾಗಿ 
ಓರ್ವ ಪುತ್ರನನ್ನುಕರುಣಿಸಿರಿ. ಇಲ್ಲವಾದರೆ ನಾನು ನಿಮ್ಮಮುಂದೆಯೇ 
ಶೋಕಮೂರ್ಛಿತನಾಗಿ ಪ್ರಾಣಗಳನ್ನು ತ್ಯಜಿಸಿ ಬಿಡುತ್ತೇನೆ. ॥ ೩೭ ॥ 
ಹೆಂಡತಿ ಮಕ್ಕಳು ಮುಂತಾದವುಗಳು ಇಲ್ಲದ ಸಂನ್ಯಾ ಸವು ಸರ್ವಥಾ 
ನೀರಸವಾಗಿದೆ. ಜಗತ್ತಿನಲ್ಲಿಮಕ್ಕಳು- ಮೊಮ್ಮಕ್ಕಳು ತುಂಬಿ-ತುಳುಕುವ 
ಗೃಹಸ್ಥಾಶ್ರಮವೇ ಸರಸವಾಗಿದೆ. ॥ ೩೮ ॥ 

ಬ್ರಾಹ್ಮಣನ ಇಂತಹ ಆಗ್ರಹವನ್ನು ನೋಡಿ ಆ ತಪೋಧನರು 
ಹೇಳಿದರು - “ವಿಧಾತನ ಬರಹವನ್ನು ಅಳಿಸುವ ಹಠವನ್ನು ಮಾಡಿ 
ರಾಜಾ ಚಿತ್ರಕೇತುವಿಗೆ ಬಹಳ ಕಷ್ಟ ಸಹಿಸ ಬೇಕಾಯಿತು. ॥ ೩೯ ॥ 
ದೈವವು ಯಾರ ಉದ್ಯೋಗವನ್ನು ಕೆಡಿಸಿಬಿಟ್ಟಿದೆಯೋ ಅವನಂತೆ 
ನೀನಗೂ ಸುಖಸಿಗಲಾರದು. ನೀನಾದರೋ ಭಾರೀ ಹಠವನ್ನು 
ತೊಟ್ಟಿರುವೆ ಹಾಗೂ ಅರ್ಥಿಯಾಗಿ ನನ್ನೆದುರಿಗೆ ನಿಂತಿರುವೆ. 
ಇಂತಹ ಸ್ಥಿತಿಯಲ್ಲಿ ನಾನೇನು ಹೇಳಲಿ ನಿನಗೆ? ॥ ೪೦ ॥ 

ಇವನು ಯಾವ ವಿಧದಿಂದಲೂ ತನ್ನ ಆಗ್ರಹವನ್ನು ಬಿಡದಿ 
ರುವುದನ್ನು ನೋಡಿ ಮಹಾತ್ಮರು ಅವನಿಗೆ ಒಂದು ಫಲವನ್ನಿತ್ತು 
ಹೇಳಿದರು - ಇದನ್ನು ನೀನು ನಿನ್ನ ಪತ್ನಿಗೆ ತಿನ್ನಿಸು. ಇದರಿಂದ ಓರ್ವ 
ಪುತ್ರನಾಗುವನು. ॥ ೪೧ ॥ ನಿನ್ನ ಪತ್ನಿಯು ಒಂದು ವರ್ಷದವರೆಗೆ 
ಸತ್ಯ, ಶೌಚ, ದಯಾ, ದಾನ ಮತ್ತು ಒಪ್ಪೊತ್ತು ಊಟದ ನಿಯಮ 
ವಿರಿಸಬೇಕು. ಅವಳು ಹೀಗೆ ಮಾಡಿದರೆ ಬಹು ಶುದ್ಧಸ್ವಭಾವದ 
ಬಾಲಕನು ಹುಟ್ಟುವನು. ॥ ೪೨ ॥ 

ಹೀಗೆ ಹೇಳಿ ಆ ಯೋಗಿಗಳು ಹೊರಟುಹೋದರು. 
ಬ್ರಾಹ್ಮಣನೂ ತನ್ನ ಮನೆಗೆ ಮರಳಿದನು. ಮನೆಗೆ ಬಂದು ಅವನು 
ಆ ಫಲವನ್ನು ತನ್ನ ಪತ್ನಿಯ ಕೈಯಲ್ಲಿತ್ತು, ಸ್ವತಃ ಎಲ್ಲಿಗೋ ಹೊರಟು 
ಹೋದನು. ॥ ೪೩ ॥ ಅವನ ಹೆಂಡತಿಯಾದರೋ ಕುಟಿಲ 
ಸ್ವಭಾವದವಳಾಗಿದ್ದಳು. ಅವಳು ಅಳುತ್ತಾ ತನ್ನ ಗೆಳತಿಯಲ್ಲಿ ಹೇಳ 
ತೊಡಗಿದಳು - ಎಲೆಗೆ! ನನಗಾದರೋ ಭಾರೀ ಚಿಂತೆ ಇಟ್ಟು 
ಕೊಂಡಿದೆ. ನಾನು ಈ ಫಲವನ್ನು ತಿನ್ನುವುದಿಲ್ಲ ॥ ೪೪ ॥ ಈ 
ಫಲವನ್ನು ತಿನ್ನುವುದರಿಂದ ನಾನು ಗರ್ಭವತಿಯಾಗುವೆನು. ಅದ 
ರಿಂದ ಹೊಟ್ಟೆ ಬೆಳೆದೀತು. ಮತ್ತೆ ಏನನ್ನೂ ತಿನ್ನಲು ಕುಡಿಯಲು 
ಆಗದು. ಇದರಿಂದ ನನ್ನ ಶಕ್ತಿಯು ಕ್ಷೀಣಿಸಿದಾಗ ಮನೆಯ ಕೆಲಸ 
ಹೇಗೆ ನಡೆಯುವುದು ? ॥ ೪೫ ॥ ದೈವಯೋಗದಿಂದ ಊರಿ 
ನಲ್ಲಿ ದರೋಡೆಕೋರರ ಆಕ್ರಮಣವಾದರೆ ಗರ್ಭಿಣಿ ಸ್ತ್ರೀಯು 
ಹೇಗೆ ಓಡಿಹೋಗಬಲ್ಲಳು ? ಶುಕದೇವರಂತೆ ಈ ಗರ್ಭವು 
ಹೊಟ್ಟೆಯಲ್ಲೇ ಉಳಿದು ಬಿಟ್ಟರೆ ಅದನ್ನು ಹೇಗೆ ಹೊರಗೆ ತೆಗೆಯ 
ಲಾದೀತು. ॥ ೪೬ ॥ ಎಲ್ಲಾದರು ಹೆರಿಗೆಯ ಕಾಲದಲ್ಲಿ ಅದು 
ಅಡ್ಡಲಾದರೆ ಮತ್ತೆ ಪ್ರಾಣವೇ ಹೊರಟು ಹೋದೀತು. ಅದಲ್ಲದೆ 
ಪ್ರಸವ ಕಾಲದಲ್ಲಿ ಭಯಂಕರ ನೋವು ಉಂಟಾಗುತ್ತದೆ. ಸುಕು 
ಮಾರಿಯಾದ ನಾನು ಇದನ್ನು ಹೇಗೆ ಸಹಿಸಬಹುದು ? ॥ ೪೭ ॥ 
ನಾನು ದುರ್ಬಲಳಾದಾಗ ನಾದಿನಿಯು ಬಂದು ಮನೆಯ ಎಲ್ಲ 
ಪದಾರ್ಥಗಳನ್ನು ಸಾಗಿಸಿ ಬಿಟ್ಟಾಳು ಹಾಗೂ ಸತ್ಯ ಶೌಚಾದಿ 
ನಿಯಮಗಳನ್ನು ನನ್ನಿಂದ ಪಾಲಿಸುವುದು ಕಷ್ಟದೆಂದೇ ತೋರು 
ತ್ವದೆ. ॥ ೪೮ ॥ 


4 ಅಧ್ಯಾಯ] 


ಲಾಲನೇ ಪಾಲನೇ ದುಃಖಂ ಪ್ರಸೂತಾಯಾಶ್ಚ ವರ್ತತೇ । 
ವಂಧ್ಯಾವಾ ವಿಧವಾ ನಾರೀ ಸುಖನೀ ಚೇತಿ ಮೇ ಮತಿಃ 
॥1೪೯॥ 
ಏವಂ ಕುತರ್ಕಯೋಗೇನ ತತ್ಫಲಂ ನೈವ ಭಕ್ಷಿತಮ್‌ । 
ಪತ್ಯಾ ಪೃಷ್ಟಂ ಫಲಂ ಭುಕ್ಕಂ ಭುಕ್ತಂ ಚೇತಿ ತಯೇರಿತಮ್‌ 
1೫೦ ॥ 
ಏಕದಾ ಭಗಿನೀ ತಸ್ಯಾಸ್ತದ್ಧಹಂ ಸ್ವೇಚ್ಛೆಯಾಗತಾ 1 
ತದಗ್ರೇ ಕಥಿತಂ ಸರ್ವಂ ಚಿತ್ತೇಯಂ ಮಹತೀ ಹಿ ಮೇ 
1೫೧॥ 
ದುರ್ಬಲಾ ತೇನ ದುಃಖೇನ ಹ್ಯನುಜೇ ಕರವಾಣಿ ಕಿಮ್‌ । 
ಸಾಬ್ರವೀನ್ನಮ ಗರ್ಭೋಶಸ್ತಿ ತಂ ದಾಸ್ಯಾಮಿ ಪ್ರಸೂತಿತಃ 
1 ೫೨॥ 
ತಾವತ್ಕಾಲಂ ಸಗರ್ಭೇವ ಗುಪ್ತಾ ತಿಷ್ಠ ಗೃಹೇ ಸುಖಮ್‌ । 
ವಿತ್ತಂ ತ್ವಂ ಮತ್ತತೇರ್ಯಚ್ಛಸ ತೇ ದಾಸ್ಯತಿ ಬಾಲಕಮ್‌ 
11 ೫೩ ॥ 
ಷಾಣ್ಕಾಸಿಕೋ ಮೃತೋ ಬಾಲ ಇತಿ ಲೋಕೋ ವದಿಷ್ಯತಿ। 
ತಂ ಬಾಲಂ ಪೋಷಯಿಷ್ಯಾಮಿ ನಿತ್ಯಮಾಗತ್ಯ ತೇ ಗೃಹೇ 
I ೫೪ ॥ 
ಫಲಮರ್ಪಯ ಧೇನ್ಹೈ ತ್ವು ಪರೀಕ್ಷಾರ್ಥಂ ತು ಸಾಂಪ್ರತಮ್‌ । 
ತತ್ತದಾಚರಿತ ಸರ್ವಂ ತಥೈವ ಸ್ವೀಸ್ವಭಾವತಃ 
u ೫೫ ॥ 
ಅಥ ಕಾಲೇನ ಸಾ ನಾರೀ ಪ್ರಸೂತಾ ಬಾಲಕಂ ತದಾ। 
ಆನೀಯ ಜನಕೋ ಭಾಲಂ ರಹಸ್ಯೇ ಧುಂದುಲೀಂ ದದೌ 
॥೫೬॥ 
ತಯಾ ಚ ಕಥಿತಂ ಭರ್ತೈೇ ಪ್ರಸೂತಃ ಸುಖಮರ್ಭಕಃ। 
ಲೋಕಸ್ಯ ಸುಖಮುತ್ತನ್ನಮಾತ್ಮದೇವಪ್ರಜೋದಯಾತ್‌ 
॥1 ೫೭! 
ದದೌ ದಾನಂ ದ್ವಿಜಾತಿಭ್ಯೋ ಜಾತಕರ್ಮ ವಿಧಾಯ ಚ । 


ಗೀತವಾದಿತ್ತ್ರಘೋಷೋತಭೂತ್ತದ್ದಾಧೇ ಮಂಗಲಂ ಬಹು 
11೫೮ ॥ 


ಭರ್ತುರಗ್ರೇ ಬ್ರವೀದ್ವಾಕ್ವಂ ಸ್ಪನ್ಯಂ ನಾಸ್ತಿ ಕುಚೇ ಮಮ। 

ಅನ್ಯಸ್ತನ್ಯೇನ ನಿರ್ದುಗ್ಧಾ ಕಥಂ ಪುಷ್ಪಾಮಿ ಬಾಲಕಮ್‌ 
॥ ೫೯ ॥ 

ಮತ್ತಸುಶ್ಚ ಪ್ರಸೂತಾಯಾ ಮೃತೋ ಬಾಲಸ್ತು ವರ್ತತೇ। 


ತಾಮಾಕಾರ್ಯ ಗೃಹೇ ರಕ್ಷಸಾ ತೇರರ್ಭಂ ಪೋಷಯಿಪ್ಯತಿ 
॥೬೦॥ 


ಪತಿನಾ ತತೃತಂ ಸರ್ವಂ ಪುತ್ರರಕ್ಷಣಹೇತವೇ | 


ಪುತ್ರಸ್ಯ ಧುಂದುಕಾರೀತಿ ನಾಮ ಮಾತ್ರಾ ಪ್ರತಿಷ್ಠಿತಮ್‌ 
॥ ೬೧॥ 


ಶ್ರೀಮದ್ಭಾಗವತ ಮಾಹಾತ್ಮ್ಯ 
ಹ ಸಲು Ez 


25 


ಮಗುವನ್ನು ಹಡೆದ ಸ್ಟೀಗೆ ಮಗುವಿನ ಲಾಲನೆ ಪಾಲನೆಯಲ್ಲಿ 
ತುಂಬಾ ಕಷ್ಟವಾಗುತ್ತದೆ. ನನ್ನ ವಿಚಾರದಲ್ಲಿ ಬಂಜೆಯರು ಅಥವಾ 
ವಿಧವೆಯರೇ ಸುಖಿಗಳಾಗಿದ್ದಾರೆ. 1೪೯॥ 

ಮನಸ್ಸಿನಲ್ಲಿ ಇಂತಹ ನಾನಾ ಕುತರ್ಕಗಳನ್ನು ಮಾಡುತ್ತಾ 
ಅವಳು ಆ ಫಲವನ್ನು ತಿನ್ನಲಿಲ್ಲ ಗಂಡನು - "ಫಲವನ್ನು ತಿಂದೆಯಾ?' 
ಎಂದು ಕೇಳಿದಾಗ ಹೌದು ತಿಂದೆ ಎಂದು ಹೇಳಿದಳು. ॥ ೫೦ ॥ 
ಒಂದು ದಿನ ಅವಳ ತಂಗಿಯು ತಾನಾಗಿಯೇ ಇವಳ ಮನೆಗೆ 
ಬಂದಿದ್ದಳು. ಇವಳು ತನ್ನ ತಂಗಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸುತ್ತಾ 
ನನ್ನ ಮನಸ್ಸಿನಲ್ಲಿ ಇದರ ಕುರಿತು ದೊಡ್ಡ ಚಿಂತೆ ಇಟ್ಟುಕೊಂಡಿದೆ 
ಎಂದು ಹೇಳಿದಳು. ॥ ೫೧ ॥ ನಾನು ಈ ದುಃಖದಿಂದ ಪ್ರತಿದಿನ 
ಸೊರಗುತ್ತಿದ್ದೇನೆ. ತಂಗೀ! ನಾನೇನು ಮಾಡಲಿ ? ಆಗ ಅವ- 
ಳೆಂದಳು - "ನನ್ನ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿದೆ. ಹೆರಿಗೆ 
ಯಾದಾಕ್ಷಣ ಆ ಮಗುವನ್ನು ನಿನಗೆ ಕೊಡುತ್ತೇನೆ. ॥ ೫೨ ॥ 
ಅಲ್ಲಿಯವರೆಗೆ ನೀನು ಗರ್ಭಿಣಿಯಂತೆ ಮನೆಯಲ್ಲೇ ಅಡಗಿ 
ಕೊಂಡಿರು. ನೀನು ನನ್ನ ಪತಿಗೆ ಸ್ವಲ್ಪ ಹಣವನ್ನು ಕೊಟ್ಟರೆ ಅವರು 
ನಿನಗೆ ತನ್ನ ಮಗುವನ್ನು ಕೊಟ್ಟು ಬಿಡುವರು. ॥ ೫೩ ॥ (ನಾವು 
ಒಂದು ಯುಕ್ತಿಮಾಡುವೆವು) ಇವಳ ಮಗು ಆರು ತಿಂಗಳಾದಾಗ 
ಸತ್ತು ಹೋಯಿತು ಎಂದು ಎಲ್ಲರೂ ಹೇಳುವರು. ನಾನು ಪ್ರತಿ 
ದಿನ ನಿನ್ನ ಮನೆಗೆ ಬಂದು ಆ ಮಗುವಿನ ಪಾಲನೆ-ಪೋಷಣೆ 
ಮಾಡುತ್ತಾ ಇರುವೆನು. ॥ ೫೪ ॥ ನೀನು ಈಗ ಇದನ್ನು 
ಪರೀಕ್ಷಿಸಲು ಈ ಫಲವನ್ನು ಹಸುವಿಗೆ ತಿನ್ನಿಸಿ ಬಿಡು.' ಬ್ರಾಹ್ಮಣಿಯು 
ಸ್ವೀ ಸ್ವಭಾವಕ್ಕನುಸಾರ ತಂಗಿಯು ಹೇಳಿದಂತೆಯೇ ಎಲ್ಲವನ್ನು 
ಮಾಡಿದಳು. ॥ ೫೫ ॥ 

ಇದಾದ ಬಳಿಕ ಸಮಯಕ್ಕೆ ಸರಿಯಾಗಿ ತಂಗಿಗೆ ಮಗು ಹುಟ್ಟಿ 
ದಾಗ, ಅವಳ ಗಂಡನು ಯಾರಿಗೂ ತಿಳಿಯದಂತೆ ಅದನ್ನು 
ಧುಂಧುಲಿಗೆ ತಂದು ಕೊಟ್ಟನು. ॥ ೫೬ ॥ ಮತ್ತೆ ಅವಳು 
ಆತ್ಮದೇವನಿಗೆ - "ನನಗೆ ಸುಖವಾಗಿ ಮಗುವು ಹುಟ್ಟಿತು' ಎಂದು 
ಸೂಚಿಸಿದಳು. ಹೀಗೆ ಆತ್ಮದೇವನಿಗೆ ಪುತ್ರನಾದುದನ್ನು ತಿಳಿದು 
ಎಲ್ಲರಿಗೂ ಬಹಳ ಸಂತೋಷವಾಯಿತು. ॥ ೫೭ ॥ ಬ್ರಾಹ್ಮಣನು 
ಮಗುವಿನ ಜಾತಕರ್ಮ ಸಂಸ್ಕಾರ ಗೈದು, ಬ್ರಾಹ್ಮಣರಿಗೆ ದಾನ 
ಗಳನ್ನು ಕೊಟ್ಟನು. ಮನೆಯಲ್ಲಿ ವಾದ್ಯ-ಹಾಡುಗಳು ಹಾಗೂ 
ಅನೇಕ ಮಾಂಗಲಿಕ ಕೃತ್ಯಗಳು ನಡೆದವು. ॥ ೫೮ ॥ ಧುಂಧುಲಿಯು 
ಗಂಡನ ಬಳಿ ಹೇಳಿದಳು - "ನನ್ನ ಎದೆಯಲ್ಲಿ ಹಾಲೇ ಇಲ್ಲ ಮತ್ತೆ 
ಹಸುವಿನ ಹಾಲಿನಿಂದಲೇ ಈ ಬಾಲಕನನ್ನು ಹೆ "ಗೆ ಸಾಕಲಿ? ನನ್ನ 
ತಂಗಿಗೆ ಈಗ ತಾನೆ ಮಗು ಹು ಹುಟ್ಟಿತು. ಹ ಸತ್ತು ಹೋಯಿತು. 
ಅವಳನ್ನು ಕರೆಸಿ ಮನೆಯಲ್ಲಿರಿಸಿಕೊಂಡರೆ ಅವಳು ನಿಮ್ಮ ಈ 
ಮಗುವನ್ನು ಸಾಕುವಳು'. ॥ ೫೯-೬೦ ॥ ಆಗ ಮಗುವಿನ 
ಪಾಲನೆಗಾಗಿ ಆತ್ಮದೇವನು ಹಾಗೇ ಮಾಡಿದನು. ತಾಯಿಯಾದ 
ಧುಂಧುಲಿಯು ಆ ಮಗುವಿಗೆ "ಧುಂಧುಕಾರಿ' ಎಂದು 
ಹೆಸರಿಟ್ಟಳು. ॥ ೬೧ ॥ 


26 


ತ್ರಿಮಾಸೇ ನಿರ್ಗತೇ ಚಾಥ ಸಾ ಧೇನು: ಸುಷುವೇ5ರ್ಭಕಮ್‌ । 
ಸರ್ವಾಂಗ ಸುಂದರಂ ದಿವ್ಯಂ ನಿರ್ಮಲಂ ಕನಕಪ್ರಭಮ್‌ 
(೬೨1 


ದೃಷ್ಟ್ವಾ ಪ್ರಸನ್ನೋ ವಿಪ್ರಸ್ತು ಸಂಸ್ಕಾರಾನ್‌ ಸ್ವಯಮಾದಧೇ । 
ಮತ್ತಾಶ್ಟರ್ಯಂ ಜನಾಃ ಸರ್ವೇ ದಿದ್ಧಕ್ಷಾರ್ಥಂ ಸಮಾಗತಾಃ 
॥1 ೬೩ ॥ 


ಭಾಗ್ಯೋದಯೋ$ಧುನಾ ಜಾತ ಆತ್ಮದೇವಸ್ಯ ಪಶ್ಯತ । 
ಧೇನ್ವಾ ಬಾಲಃ ಪ್ರಸೂತಸ್ತು ದೇವರೂಪೀತಿ ಕೌತುಕಮ್‌ 
WY 


ನ ಜ್ಞಾತಂ ತದ್ರಹಸ್ಯಂ ತು ಕೇನಾಪಿ ವಿಧಿಯೋಗತಃ । 
ಗೋಕರ್ಣಂತಂಸುತಂ ದೃಷ್ಟಾ ಹೆ ಗೋಕರ್ಣಂ ನಾಮ ಚಾಕರೋತ್‌ 
ಕಡ 1 ೬೫ I 


ಕಿಯತ್ಕಾಲೇನ ತೌ ಜಾತೌ ತರುಣೌ ತನಯಾವುಭೌ । 
ಗೋಕರ್ಣಃ ಪಂಡಿತೋ ಜಾ ನೀ ದುಂಧುಕಾರೀ ಮಹಾಖಲಃ 
ಭು WEE I 


ಸ್ನಾನಶೌಚಕ್ರಿಯಾಹೀನೋ ದುರ್ಭಕ್ಷೀ ಕ್ರೋಧವರ್ಧಿತಃ । 
ದುಷ್ಪರಿಗ್ರಹಕರ್ತಾ ಚ ಶವಹಸ್ತೇನ ಭೋಜನಮ್‌ 


॥| ೬೭ ॥ 
ಚೌರಃ ಸರ್ವಜನದ್ದೇಷೀ ಪರವೇಶ್ಚಪ್ರದೀಪಕಃ | 
ಲಾಲನಾಯಾರ್ಭಕಾನ್‌ದೃತ್ವಾ ಸದ್ಯಃ ಕೂಪೇ ನ್ಯಪಾತಯತ್‌ 

11 ೬೮ ॥ 


ಹಿಂಸಕಃ ಶಸ್ತ್ರಧಾರೀ ಚ ದೀನಾಂಧಾನಾಂ ಪ್ರಪೀಡಕಃ। 
ಚಾಂಡಾಲಾಭಿರತೋ ನಿತ್ಯಂ ಪಾಶಹಸ್ತಃ ಶ್ವ ಸಂಗತಃ 
WF n 


ತೇನ ವೇಶ್ಯಾಕುಸಂಗೇನ ಪಿತ್ರ್ಯಂ ವಿತ್ತಂ ತು ನಾಶಿತಮ್‌ । 
ಏಕದಾ ಪಿತರೌ ತಾಡ್ಕ ಪಾತ್ರಾಣಿ ಸ್ಹಯಮಾಹರತ್‌ 
don 


ತತ್ತಿತಾ ಕೃಪಣಃ ಪ್ರೋಚ್ಚೈರ್ಧನಹೀನೋ ರುರೋದ ಹ । 
ವಂಧ್ಯತ್ವಂ ತು ಸಮೀಚೀನಂ ಕುಪುತ್ರೋ ದುಖದಾಯಕಃ 
1 ೭೧॥ 


ಕ್ವ ತಿಷ್ಠಾಮಿ ಕೃಗಚ್ಛಾಮಿ ಕೋಮೇದು:ಖಂ ವ್ಯಪೋಹಯೇತ್‌ 1 
ಪ್ರಾಣಾಂಸ್ಕ್ಯಜಾಮಿ ದುಃಖೇನ ಹಾ ಕಪ್ಪು ಮಮ ಸಂಸ್ಥಿತಮ್‌ 
11 ೭೨॥ 


ಶ್ರೀಮದ್ಭಾಗವತ 


[ಅಧ್ಯಾಯ 4 


ಇದಾದ ಬಳಿಕ ಮೂರು ತಿಂಗಳು ಕಳೆದಾಗ ಆ ಹಸುವಿಗೂ 
ಒಂದು ಮನುಷ್ಯಾಕಾರ ಮಗು ಹುಟ್ಟಿತು. ಅದು ಸರ್ವಾಂಗ 
ಸುಂದರ, ದಿವ್ಯ, ನಿರ್ಮಲವಾಗಿದ್ದು ಭಂಗಾರದ ಕಾಂತಿಯಿಂದ 
ಒಡಗೊಂಡಿತ್ತು. ॥ ೬೨ ॥ ಅದನ್ನು ನೋಡಿ ಬ್ರಾಹ್ಮಣನು ಸಂತೋಷ 
ಗೊಂಡು ಸ್ವತಃ ತಾನೇ ಅದರ ಎಲ್ಲ ಸಂಸ್ಕಾರಗಳನ್ನು ಮಾಡಿದನು. 
ಈ ಸಮಾಚಾರದಿಂದ ಎಲ್ಲ ಜನರಿಗೂ ತುಂಬಾ ಆಶ್ಚರ್ಯ 
ವಾಯಿತು ಹಾಗೂ ಅವರೆಲ್ಲರೂ ಬಾಲಕನನ್ನು ನೋಡಲು 
ಬಂದರು. ॥ ೬೩ ॥ ಅಯ್ಯಾ | ನೋಡಿದೆಯಾ | ಈಗ ಆತ್ಮ 
ದೇವನ ಭಾಗ್ಯ ಹೇಗೆ ಉದಯಿಸಿತು. ಹುಸುವಿನಲ್ಲಿಯೂ ಇಂತಹ 
ಬಾಲಕನು ಹುಟ್ಟುವುದು ಎಷ್ಟು ಆಶ್ಚರ್ಯವಾಗಿದೆ ಎಂದು 
ತಮ್ಮ-ತಮ್ಮಲ್ಲೇ ಹೇಳಿಕೊಂಡರು.॥ ೬೪ ॥ ದೈವಯೋಗದಿಂದ 
ಈ ಗುಪ್ತ ರಹಸ್ಯವು ಯಾರಿಗೂ ತಿಳಿಯಲಿಲ್ಲ ಆತ್ಮದೇವನು ಆ 
ಬಾಲಕನಿಗೆ ಗೋವಿನಂತೆ ಕಿವಿಗಳಿರುವುದನ್ನು ನೋಡಿ ಅವನಿಗೆ 
“ಗೋಕರ್ಣ' ಎಂದು ಹೆಸರಿಟ್ಟನು. 1 ೬೫ 
ಕೆಲ ಕಾಲಾಂತರದಲ್ಲಿ ಆ ಇಬ್ಬರೂ ಬಾಲಕರು ತರುಣರಾದರು. 
ಅದರಲ್ಲಿ ಗೋಕರ್ಣನಾದರೋ ದೊಡ್ಡ ಪಂಡಿತ ಜ್ಞಾನಿಯಾದನು. 
ಆದರೆ ಧುಂಧುಕಾರಿಯು ಭಾರೀ ದುಷ್ಪನಾದನು. ॥ ೬೬ ॥ 
ಧುಂಧುಕಾರಿಯಲ್ಲಿ ಸ್ನಾನ ಶೌಚಾದಿ ಬ್ರಾಹ್ಮಣೋಚಿತ ಆಚಾರಗಳ 
ಹೆಸರೇ ಇರಲಿಲ್ಲ ಊಟ-ತಿಂಡಿಯಲ್ಲಿಯೂ ನಿಯಮವಿರಲಿಲ್ಲ 
ಅವನಲ್ಲಿ ಸಿಟ್ಟು ಬಹಳವಾಗಿ ಬೆಳೆದಿತ್ತು. ಅವನು ಕೆಟ್ಟ-ಕೆಟ್ಟ 
ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದು. ಹೆಣ ಮುಟ್ಟಿದ ಅನ್ನವನ್ನೂ ಕೂಡ 
ಅವನು ತಿಂದು ಬಿಡುತ್ತಿದ್ದನು. ॥ ೬೭ ॥ ಬೇರೆಯವರ ವಸ್ತು 
ಗಳನ್ನು ಕದಿಯುವುದು ಹಾಗೂ ಎಲ್ಲರನ್ನು ದ್ವೆಷಿಸುವುದು ಅವನ 
ಸ್ವಭಾವವೇ ಆಗಿ ಹೋಗಿತ್ತು. ಅಡಗಿಕೊಂಡು ಅವನು ಬೇರೆ 
ಯವರ ಮನೆಗಳಿಗೆ ಬೆಂಕಿ ಹಚ್ಚುತ್ತಿದ್ದನು. ಬೇರೆಯವರ ಮಕ್ಕಳನ್ನು 
ಆಡಿಸಲು ಎತ್ತಿಕೊಂಡು, ಅವನ್ನು ಸಟ್ಟನೆ ಬಾವಿಗೆ ಎಸೆದು 
ಬಿಡುತ್ತಿದ್ದನು. ॥ ೬೮ ॥ ಅವನಿಗೆ ಹಿಂಸೆಯ ಗೀಳೇ ಹತ್ತಿತ್ತು. 
ಯಾವಾಗಲೂ ಆಯುಧಗಳನ್ನು ಧರಿಸಿಕೊಂಡೆ ಇರುತ್ತಿದ್ದನು. 
ಬಡಪಾಯಿ ಕುರುಡರು, ದೀನ-ದುಃಖಿಗಳನ್ನು ವ್ಯರ್ಥವಾಗಿ 
ಸತಾಯಿಸುತ್ತಿದ್ದನು. ಚಾಂಡಾಲರೊಂದಿಗೆ ಅವನಿಗೆ ವಿಶೇಷ 
ಪ್ರೇಮವಿತ್ತು. ಸರಿ, ಕೈಯಲ್ಲಿ ಬಲೆ ಹಿಡಿದುಕೊಂಡು ನಾಯಿಗಳ 
ಗುಂಪಿನೊಂದಿಗೆ ಬೇಟೆಗೂ ಹೋಗುತ್ತಿದ್ದನು. ॥ ೬೯ ॥ ವೇಶ್ಯೆ 
ಯರ ಜಾಲದಲ್ಲಿ ಸಿಲುಕಿಕೊಂಡು ಅವನು ತನ್ನ ತಂದೆಯ ಎಲ್ಲ 
ಸಂಪತ್ತನ್ನು ನಾಶ ಮಾಡಿಬಿಟ್ಟನು. ಒಂದು ದಿನ ತಂದೆ-ತಾಯರನ್ನು 
ಹೊಡೆದು-ಬಡೆದು ಮನೆಯ ಎಲ್ಲ ಪಾತ್ರೆ-ಪಗಡೆಗಳನ್ನು ಎತ್ತಿ 
ಕೊಂಡು ಹೋದನು. ॥ ೭೦ ॥ 
ಹೀಗೆ ಎಲ್ಲ ಸಂಪತ್ತು ಕಳೆದು ಹೋದಾಗ ಅವನ ಲೋಭೀ 
ತಂದೆಯು ಎದೆ ಬಡಿದುಕೊಂಡು ಅಳತೊಡಗಿದನು. ಇದಕ್ಕಿಂತ 
ಇವನೆ ತಾಯಿಯು ಬಂಜೆಯಾಗಿದ್ದರೂ ಚೆನ್ನಾಗಿತ್ತು. ಕುಪುತ್ರ 
ನಾದರೋ ಬಹಳ ದುಃಖದಾಯಕನಾಗುತ್ತಾನೆ ಎಂದು ಹೇಳ 
ತೊಡಗಿದನು. ॥ ೭೧ ॥ ಅಯ್ಯೋ! ಈಗ ನಾನು ಬಲ್ಲಿರಲಿ? 
ಎಲ್ಲಿಗೆ ಹೋಗಲಿ ? ನನ್ನ ಈ ಕಷ್ಟವನ್ನು ಯಾರು ಕಳೆಯುವರು ? 
ನನ್ನ ಮೇಲೆ ದೊಡ್ಡ ವಿಪತ್ತೇ ಬಂದೊದಗಿತಲ್ಲ! ಈ ದುಃಖದಿಂದ 
ನಾನು ಖಂಡಿತವಾಗಿ ಸಾಯುವೆನು. ॥ ೭೨ ॥ 


4 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ 


27 


ತದಾನೀಂ ತು ಸಮಾಗತ್ಯ ಗೋಕರ್ಣೋ ಜ್ಞಾನಸಂಯುತಃ | 
ಚೋಧಯಾಮಾಸ ಜನಕಂ ವೈರಾಗ್ಯಂ ಪರಿದರ್ಶಯನ್‌ 
1 ೭೩ 1 
ಅಸಾರಃ ಖಲು ಸಂಸಾರೋ ದುಃಖರೂಪೀ ವಿಮೋಹಃಃ । 
ಸುತಃ ಕಸ್ಯ ಧನಂ ಕಸ್ಯ ಸ್ನೇಹವಾನ್‌ ಜ್ವಲತೇ$ ನಿಶಮ್‌ 


॥ ೭೪ ॥ 
ನ ಚೇಂದ್ರಸ್ಯ ಸುಖಂ ಕಿಂಚಿನ್ನ ಸುಖಂ ಚಕ್ರವರ್ತಿನಃ। 
ಸುಖಮಸ್ತಿ ವಿರಕ್ಕಸ್ಯ ಮುನೇರೇಕಾಂತಜೀವಿನಃ 

1 ೭೫ ॥ 


ಮುಂಚಾಜ್ಞಾನಂ ಪ್ರಜಾರೂಪಂ ಮೋಹತೋ ನರಕೇ ಗತಿಃ। 
ನಿಪತಿಷ್ಯತಿ ದೇಹೋತಯಂ ಸರ್ವಂತೃಕ್ವ್ವಾವನಂ ವ್ರಜ 
॥ ೭೬ ॥ 


ತದ್ವಾಕ್ಯಂ ತು ಸಮಾಕರ್ಣ್ಯ ಗಂತುಕಾಮಃ ಪಿತಾಬ್ರವೀತ್‌ | 
ಕಿಂ ಕರ್ತವ್ಯಂ ವನೇ ತಾತ ತತ್ತ್ವಂ ವದ ಸವಿಸ್ತರಮ್‌ 
11 ೭೭ ॥ 


ಅಂಧಕೂಪೇ ಸ್ನೇಹಪಾಶೇ ಬದ್ಧ ಪಂಗುರಹಂ ಶಠಃ । 
ಕರ್ಮಣಾ ಪತಿತೋ ನೂನಂ ಮಾಮುದ್ಧರ ದಯಾನಿಧೇ 
1 ೭೮॥ 


ಗೋಕರ್ಣ ಉವಾಚ 


ದೇಹೇತಸ್ಥಿಮಾಂಸರುಧಿರೇರ ಭಿಮತಿಂ ತ್ಯಜ ತಂ 
ಜಾಯಾಸುತಾದಿಫು ಸದಾ ಮಮತಾಂ ವಿಮುಂಚ । 

ಪಶ್ಯಾನಿಶಂ ಜಗದಿದಂ ಕ್ಷಣಭಂಗನಿಷ್ಠಂ 
ವೈರಾಗ್ಯರಾಗರಸಿಕೋ ಭವ ಭಕ್ತಿನಿಷ್ಠಃ EAN 


ಧರ್ಮಂ ಭಜಸ್ವಸತತಂ ತ್ಯಜ ಲೋಕಧರ್ಮಾನ್‌ 
ಸೇವಸ್ವ ಸಾಧುಪುರುಷಾಂಜಹಿ ಕಾಮತೃಷ್ಟಾಮ್‌ | 

ಅನ್ಯಸ್ಯ ದೋಷಗುಣಚಿಂತನಮಾಶು ಮುಕ್ತಾ 
ಸೇವಾಕಥಾರಸಮಹೋ ನಿತರಾಂ ಪಿಬತ್ತಮ್‌ ॥ ೮೦ ॥ 


ಏವಂ ಸುತೋಕ್ತಿ ವಶತೋಂಪಿ ಗೃಹಂ ವಿಹಾಯ 

ಯಾತೋ ವನಂ ಸ್ಥಿರಮತಿರ್ಗತಷಷ್ಟಿ ವರ್ಷಃ 
ಯುಕ್ತೋ ಹರೇರನುದಿನಂ ಪರಿಚರ್ಯಯಾಸೌ 

ಶ್ರೀಕೃಷ್ಣಮಾಪ ನಿಯತಂ ದಶಮಸ್ಯ ಪಾಠಾತ್‌ ॥ ೮೧ ॥ 


ಆಗಲೇ ಪರಮ ಜ್ಞಾನಿಯಾದ ಗೋಕರ್ಣನು ಅಲ್ಲಿಗೆ ಬಂದನು. 
ಅವನು ತಂದೆಗೆ ವೈರಾಗ್ಯವನ್ನು ಉಪದೇಶಿಸಿ ಬಹಳವಾಗಿ ಸಮ 
ಜಾಯಿಸಿದನು. ॥ ೭೩ ॥ ಗೋಕರ್ಣನೆಂದನು - ಅಪಾ! ಈ 
ಪ್ರಪಂಚವು ಅಸಾರವಾಗಿದೆ. ಇದು ಅತ್ಯಂತ ದುಖುರೂಪಿಯಾಗಿದ್ದು 

ಮೋಹ ದಲ್ಲಿ ಕೆಡಹುವುದಾಗಿದೆ. ಯಾರು ಮಗ? ಯಾರ 
ಧನ 9? ಆಸಕ್ತಿ ಯುಳ್ಳವನು ಹಗಲು-ರಾತ್ರಿ ದೀಪ ನ 
ಸುಡುತ್ತಿರುತ್ತಾನೆ. ॥ ೭೪ ॥ ಸುಖವಾದರೋ ಇಂದ್ರನಿಗಿಲ್ಲ 
ವರ್ತಿ ಸು ಇಲ್ಲ ಸುಖವು ಕೇವಲ ವಿರಕ್ಷ ಏಕಾಂತದಲ್ಲಿರುವ Ne 
ಗಳಿಗಿದೆ. ॥ ೭೫ ॥ ಈ ಮಗನು ನನ್ನವನಾಗಿದ್ದಾನೆ. ಈ ಅಜ್ಞಾನವನ್ನು 
ಬಿಟ್ಟುಬಿಡಿರಿ. ಮೋಹದಿಂದ ನರಕದ ಪ್ರಾಪ್ತಿ ಯಾಗುತ್ತದೆ. ಈ 
ಶರೀರವಾದರೋ ನಾಶವಾಗಿಯೇ ಆಗುವುದು. ಅದಕ್ಕಾಗಿ ಎಲ್ಲವನ್ನು 
ಬಿಟ್ಟು ತಪಸಿಗಾಗಿ ಕಾಡಿಗೆ ಹೊರಟು ಹೋಗಿರಿ. ॥ ೭೬ ॥ 

ಗೋಕರ್ಣನ ಮಾತನ್ನು ಕೇಳಿ ಆತ್ಮದೇವನು ವನಕ್ಕೆ ಹೋಗಲು 
ಸಿದ್ಧನಾದನು. ಅವನೆಂದ - ಮಗು ! ವನದಲ್ಲಿದ್ದು ನಾನು ಏನು 
ಮಾಡಬೇಕು 7 ಅದನ್ನು ವಿಸ್ತಾರವಾಗಿ ನನಗೆ. ಹೇಳು. 1೭೭॥ 
ನಾನು ಬಹಳ ಮೂರ್ಜನಾಗಿದ್ದೇನೆ. ಇಂದಿನತನಕ ಕರ್ಮವಶನಾಗಿ 
ಸ್ನೇಹ ಪಾಶದಲ್ಲಿ ಬಂಧಿತನಾಗಿ, ಹೇಳವನಂತೆ ಈ ಮನೆಯೆಂಬ 
ಕತ್ತಲೆಯ ಬಾವಿಯಲ್ಲಿ ಬಿದ್ದಿರುವೆನು. ನೀನು ತುಂಬಾ ದಯಾಳು 
ವಾಗಿರುವೆ. ಅದರಿಂದ ನನ್ನ ಉದ್ದಾರಮಾಡು. 1೭೮ 

ಗೋಕರ್ಣನು ಹೇಳಿದನು - ತಂದೆಯೇ! ಈ ಶರೀರವು 
ಎಲುಬು, ಮಾಂಸ, ರಕ್ತದ ಪಿಂಡವಾಗಿದೆ. ಇದನ್ನು "ನಾನು, 
ಎಂಬುದನ್ನು ನೀವು ಮರೆತುಬಿಡಿರಿ. ಪತ್ನೀ-ಪುತ್ರರನ್ನು ಚ 
ಎಂದು ಎಂದಿಗೂ ತಿಳಿಯಬೇಡಿರಿ. ಈಪ್ರ ೈಪಂಚವನ್ನು ಹ 
ರಾತ್ರಿ ಕ್ಷಣಭಂಗುರವೆಂದು ತಿಳಿಯಿರಿ, ಇದರಲ್ಲಿ ಯಾವ 
ವನ್ನು ಸ್ಥಾಯಿಯೆಂದು ತಿಳಿದು ಅನುರಾಗವನ್ನು ಇಡಬೇಡಿರಿ 
ಸಾಕು, ಏಕಮಾತ್ರ ವೈರಾಗ್ಯರಸದ ರಸಿಕರಾಗಿ ಭಗವಂತನ 
ಭಕ್ತಿಯಲ್ಲಿ ತೊಡಗಿರಿ. 1 ೭೯ [| ಭಗವದ್ಭಜನೆಯೇ ಎಲ್ಲಕ್ಕಿಂತ 
ದೊಡ್ಡ ಧರ್ಮವಾಗಿದೆ. ನಿರಂತರ ಅದನ್ನೆ ಆಶ್ರಯಿಸಿಕೊಂಡಿರಿ, 
ಉಳಿದ ಎಲ್ಲ ಲೌಕಿಕ ಧರ್ಮಗಳಿಂದ ಪ ಪೆರಾಬ್ಯುಖರಾಗಿರಿ ಸದಾ 
ಕಾಲ ಸಾಧುಗಳ ಸೇವೆಮಾಡಿರಿ. ಭೋಗಗಳ ಲಾಲಸೆ ಹತ್ತಿರ 
ಸುಳಿಯಗೊಡಬೇಡಿ. ಆದಷ್ಟು ಬೇಗ ಬೇರೆಯವರ ಗುಣ 
ದೋಷಗಳ ವಿಚಾರ ಬಿಟ್ಟು ಏಕಮಾತ್ರ ಭಗವತ್ತೇವೆ ಹಾಗೂ 
ಭಗವಂತನ ಕಥೆಗಳ ರಸಪಾನಮಾಡಿರಿ. ॥ ೮೦ ॥ 

ಹೀಗೆ ಪುತ್ರನ ಮಾತಿನಿಂದ ಪ್ರಭಾವಿತನಾಗಿ ಆತ್ಮದೇವನು 

ಮನೆಯನ್ನು ಬಿಟ್ಟು ಕಾಡಿಗೆ ತೆರಳಿದನು. ಆಗ ಅವನ ವಯಸ್ಸು 
ಅರವತ್ತಾಗಿದ್ದರೂ ಬುದ್ಧಿಯಲ್ಲಿ ಪೊರ್ಣವಾಗಿ ದೃಢತೆ ಇತ್ತು. ಅಲ್ಲಿ 
ಹಗಲು-ಇರಳು ಭಗವಂತನ ಸೇವೆ-ಪೂಜೆ ಮಾಡುವುದರಿಂದ. 
ಹಾಗೂ ನಿಯಮಪೂರ್ವಕ ಭಾಗವತದ ದಶಮಸ್ಕಂಧವನ್ನು 
ಪಾರಾಯಣೆ ಮಾಡುವುದರಿಂದ ಅವನು ಭಗವಾನ್‌ ಶ್ರೀ ಕೃಷ್ಣನನ್ನು 
ಪಡೆದು ಕೊಂಡನು. ॥ ೮೧ ॥ 

ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಜತಿ ಶ್ರೀಪದ್ಧಪುರಾಣೇ ಉತ್ತರಖಂಡೇ ಶ್ರೀಮದ್ಭಾಗವತಮಾಹಾತ್ಮ್ಯೇ ವಿಪ್ರಮೋಕ್ಷೊ ೀ ನಾಮ ಚತುರ್ಥೋತಧ್ಯಾಯಃ ॥ ೪॥ 
BN 


28 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಐದನೆಯ ಅಧ್ಯಾಯ 
ಧುಂಧುಕಾರಿಗೆ ಪ್ರೇತಯೋನಿ ಪ್ರಾಪ್ತಿ ಮತ್ತು ಅದರಿಂದ ಉದ್ದಾರ 


ಸೂತ ಉವಾಚ 


ಪಿತರ್ಯುಪರತೇ ತೇನ ಜನನೀ ತಾಡಿತಾ ಭೃಶಮ್‌ । 
ಕ್ವ ವಿತ್ತಂ ತಿಷ್ಠತಿ ಬ್ರೂಹಿ ಹನಿಷ್ಕೇ ಲತ್ರಯಾ ನ ಚೇತ್‌ 

uO 

ಇತಿ ತದ್ದಾಕ್ಕ ಸಂತ್ರಾಸಾಜ್ಯನನ್ಯಾ ಪುತ್ರದುಃಖತಃ । 
ಕೂಪೇ ಪಾತಃ ಕೃತೋ ರಾತ್ರೌ ತೇನ ಸಾ ನಿಧನಂ ಗತಾ 

॥೨॥ 

ಗೋಕರ್ಣಸ್ತೀರ್ಥಯಾತ್ರಾರ್ಥಂ ನಿರ್ಗತೋ ಯೋಗಸಂಸ್ಥಿತಃ । 
ನ ದುಃಖಂ ನ ಸುಖಂ ತಸ್ಯ ನ ವೈರೀ ನಾಪಿ ಬಾಂಧವಃ 


1೩! 
ಧುಂಧುಕಾರೀ ಗೃಹೇತತಿಷ್ಠತೃಂಚಪಣ್ಯವಧೂವೃತಃ | 
ಅತ್ಯುಗ್ರಕರ್ಮಕರ್ತಾ ಚ ತತ್ಪೋಷಣವಿಮೂಢಧೀಃ 

॥೪॥ 


ಏಕದಾ ಕುಲಟಾಸ್ತಾಸ್ತು ಭೂಷಣಾನ್ಯಭಿಲಿಪ್ಪವಃ | 
ತದರ್ಥಂ ನಿರ್ಗತೋ ಗೇಹಾತ್ಕಾಮಾಂಧೋ ಮೃತ್ಯುಮಸ್ಥರನ್‌ 

॥| ೫ ॥ 

ಯತಸ್ತತಶ್ಚ ಸಂಹೃತ್ಯ ವಿತ್ತಂ ವೇಶ್ಮ ಪುನರ್ಗತಃ । 
ತಾಭ್ಯೋತ ಯಚ್ಛತುವಸ್ತ್ರಾಣಿ ಭೂಷಣಾನಿ ಕಿಯಂತಿ ಚ 

॥೬॥ 

ಬಹುವಿತ್ತಚಯಂ ದೃಷ್ಟ್ವಾರಾತ್ರೌ ನಾರ್ಯೋ ವ್ಯಚಾರಯನ್‌ । 
ಚೌರ್ಯಂ ಕರೋತ್ಯಸೌ ನಿತ್ಯಮತೋ ರಾಜಾ ಗ್ರಹೀಷ್ಠತಿ 

1೭1 

ವಿತ್ತಂ ಹೃತ್ವಾ ಪುನಶ್ಚೆನಂ ಮಾರಯಿಷ್ಯತಿ ನಿಶ್ಚಿತಮ್‌ । 
ಅತೋತರ್ಥಗುಪ್ತಯೇ ಗೂಢಮಸ್ಸ್ಥಾಭಿಃ ಕಿಂ ನ ಹನ್ಯತೇ 

us 

ನಿಹತ್ಯೈನಂ ಗೃಹೀತ್ವಾರ್ಥಂ ಯಾಸ್ಯಾಮೋ ಯತ್ರ ಕುತ್ರಚಿತ್‌ । 
ಇತಿ ತಾ ನಿಶ್ಚಯಂ ಕೃತ್ವಾ ಸುಪ್ತಂ ಸಂಬದ ರ್ಯ ರಶ್ಮಿಭಿಃ 

1೯॥ 

ಪಾಶಂ ಕಂಠೇ ನಿಧಾಯಾಸ್ಯ ತನ್ಮೃತ್ಕುಮುಪಚಕ್ರಮುಃ । 
ತ್ವರಿತಂ ನ ಮಮಾರಾಸೌ ಚಿಂತಾಯುಕ್ತಾಸ್ತದಾಭವನ್‌ 

॥೧೦॥ 

ತಪ್ಪಾಂಗಾರಸಮೂಹಾಂಶ್ಚ ತನ್ಮುಖೇ ಹಿ ವಿಚಿಕ್ಟಿಪುಃ 1 
ಅಗ್ನಿಜ್ವಾಲಾತಿದು:ಖೇನ ವ್ಯಾಕುಲೋ ನಿಧನಂ ಗತಃ 

u ೧೧॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕರೇ ! ತಂದೆಯು 
ಕಾಡಿಗೆ ಹೋದ ಮೇಲೆ ಧುಂಧುಕಾರಿಯು ಒಂದು ದಿನ ತನ್ನ 
ತಾಯಿಗೆ ತುಂಬಾ ಹೊಡೆದು ಕೇಳಿದನು - "ಧನವನ್ನು ಎಲ್ಲಿ 
ಇಟ್ಟಿರುವೆ ಹೇಳು. ಇಲ್ಲದಿದ್ದರೆ ಉರಿಯುತ್ತಿರುವ ಕಟ್ಟಿಗೆಯಿಂದ 
ನಿನ್ನನ್ನು ಮುಗಿಸಿ ಬಿಡುವೆನು. ॥ ೧ ॥ ಅವನು ಹೀಗೆ ಗದರಿಸಲು 
ಹೆದರಿ, ಮಗನ ಉಪದ್ರವದಿಂದ ದುಃಖಿತಳಾಗಿ ಅವಳು ರಾತ್ರ 
ಭಾವಿಗೆ ಹಾರಿಕೊಂಡಳು. ಹೀಗೆ ಅವಳ ಮೃತ್ಯುವಾಯಿತು. ॥ ೨ ॥ 
ಯೋಗನಿಷ್ಠ ಗೋಕರ್ಣನು ತೀರ್ಥಯಾತ್ರೆಗಾಗಿ ಹೊರಟು 
ಹೋದನು. ಅವನಿಗೆ ಈ ಘಟನೆಯಿಂದ ದುಃಖವಾಗಲೀ, 
ಸುಖವಾಗಲೀ ಆಗಲಿಲ್ಲ ಏಕೆಂದರೆ ಅವನಿಗೆ ಯಾರೂ ಮಿತ್ರರು, 
ಶತ್ರುಗಳು ಇರಲಿಲ್ಲ ॥ ೩॥ 

ಧುಂಧುಕಾರಿಯು ಐದು ಮಂದಿ ವೇಶ್ಯೆಯರೊಂದಿಗೆ 
ಮನೆಯಲ್ಲೇ ಇರತೊಡಗಿದನು. ಅವರಿಗಾಗಿ ಭೋಗ-ಸಾಮಗ್ರಿ 
ಗಳನ್ನುಒದಗಿಸುವ ಚಿಂತೆಯಿಂದ ಅವನ ಬುದ್ಧಿಯು ನಷ್ಟವಾಯಿತು. 
ಅವನು ಅನೇಕ ರೀತಿಯ ಕ್ರೂರ ಕರ್ಮಗಳನ್ನುಮಾಡತೊಡಗಿದನು. 
॥ ೪ ॥ ಒಂದು ದಿನ ಆ ಕುಲಟೆಯರು ಇವನ ಬಳಿಯಲ್ಲಿ ಅನೇಕ 
ಒಡವೆಗಳನ್ನು ಬೇಡಿದರು. ಅವನಾದರೋ ಕಾಮದಿಂದ 
ಕುರುಡನಾಗಿ ಹೋಗಿದ್ದನು. ಸಾವಿನ ನೆನಪೇ ಅವನಿಗಿರಲಿಲ್ಲ ಸರಿ, 
ಒಡವೆಗಳನ್ನು ಒದಗಿಸಲು ಅವನು ಮನೆಯಿಂದ ಹೊರಬಿದ್ದನು. 
॥ ೫ ॥ ಅವನು ಅಲ್ಲಿ-ಇಲ್ಲಿ ಹೇರಳ ಧನವನ್ನು ಕದ್ದು ಮನೆಗೆ 
ಬಂದು, ಅವರಿಗೆ ಸುಂದರ ವಸ್ತ್ರ: ಒಡವೆಗಳನ್ನು ತಂದು ಕೊಟ್ಟನು. 
॥ ೬ ॥ ಕಳ್ಳತನದ ಅನೇಕ ವಸ್ತುಗಳನ್ನು ನೋಡಿ ಆ ಸ್ತ್ರೀಯರು 
ರಾತ್ರೆ ವಿಚಾರಮಾಡಿದರು- "ಇವನು ಪ್ರತಿದಿನ ಕಳ್ಳತನ ಮಾಡುತ್ತಾನೆ. 
ಅದರಿಂದ ಒಂದಲ್ಲ ಒಂದು ದಿನ ಖಂಡಿತವಾಗಿ ರಾಜನು ಇವನನ್ನು 
ಹಿಡಿದುಕೊಂಡು ಹೋದಾನು. ॥ ೭ ॥ ರಾಜನು ಇದೆಲ್ಲಸಂಪತ್ತನ್ನು 
ಕಸಿದುಕೊಂಡು ಇವನಿಗೆ ಪ್ರಾಣದಂಡನೆ ವಿಧಿಸುವುದು ನಿಶ್ಚಿತ. 
ಒಂದಲ್ಲ ಒಂದು ದಿನ ಇವನಿಗೆ ಸಾಯುವುದೇ ಇದೆಯಾದರೆ 
ಧನದ ರಕ್ಷಣೆಗಾಗಿ ಗುಪ್ತವಾಗಿ ಇವನನ್ನು ನಾವೇ ಏಕೆ 
ಕೊಲ್ಲಬಾರದು 9॥ ೮ ॥ ಇವನನ್ನು ಕೊಂದು ನಾವು ಇವನ 
ಸಂಪತ್ತೆಲ್ಲವನ್ನು. ಎತ್ತಿಕೊಂಡು ಎಲ್ಲಾದರೂ ಹೊರಟು ಹೋಗೋಣ.' 
ಹೀಗೆ ನಿಶ್ಚಯಿಸಿ ಅವರು ಮಲಗಿರುವ ಧುಂಧುಕಾರಿಯನ್ನುಹಗ್ಗದಿಂದ 
ಕಟ್ಟಿ, ಕತ್ತಿಗೆ ಉರುಳನ್ನು ಬಿಗಿದು ಸಾಯಿಸಲು ಪ್ರಯತ್ನಿಸಿದರು. 
ಇದರಿಂದ ಅವನು ಬೇಗನೇ ಸಾಯದಿದ್ದಾಗ ಅವರಿಗೆ ಭಾರೀ 
ಚಿಂತೆ ಇಟ್ಟಿಕೊಂಡಿತು. ॥ ೯-೧೦ ॥ ಆಗ ಅವರು ಅವನ 
ಬಾಯಿಯಲ್ಲಿ ಉರಿಯುವ ಕೆಂಡವನ್ನು ಸುರಿದರು. ಇದರಿಂದ 
ಅವನು ಬೆಂಕಿಯ ಜ್ವಾಲೆಯಿಂದ ತುಂಬಾ ನರಳುತ್ತಾ ಸತ್ತು 
ಹೋದನು. ॥ ೧೧ ॥ ಅವರು ಇವನ ಶರೀರವನ್ನು ಒಂದು 


5 ಅಧ್ಯಾಯ] 


ತಂ ದೇಹಂ ಮುಮುಚುರ್ಗರ್ತೇ ಪ್ರಾಯಃ ಸಾಹಸಿಕಾಃ ಸ್ವಿಯಃ । 
ನ ಜ್ಞಾತಂ ತದ್ರಹಸ್ಯಂ ತು ಕೇನಾಪೀದಂ ತಥೈವ ಚ 
॥ ೧೨॥ 
ಲೋಕೈ: ಪೃಷ್ಟಾವದಂತಿ ಸ್ಮದೂರಂ ಯಾತಃ ಪ್ರಿಯೋ ಹಿ ನಃ। 
ಆಗಮಿಷ್ಯತಿ ವರ್ಷೇಶಸ್ಟಿನ್‌ ವಿತಲೋಭವಿಕರ್ಷಿತಃ 
೧೩ ॥ 
ಸ್ತ್ರೀಣಾಂ ನೈವ ತು ವಿಶ್ವಾಸಂ ದುಷ್ಟಾನಾಂ ಕಾರಯೇದ್ದುದಃ । 
ವಿಶ್ವಾಸ್ತೇ ಯಃ ಸ್ಥಿತೋ ಮೂಢಃ ಸ ದುಖಸ್ಸೆಃ ಪರಿಭೂಯತೇ 
॥ ೧೪॥ 
ಸುಧಾಮಯಂ ವಚೋ ಯಾಸಾಂ ಕಾಮಿನಾಂ ರಸವರ್ಧನಮ್‌ । 
ಹೃದಯಂ ಕ್ಹುರಧಾರಾಭಂ ಪ್ರಿಯಃ ಕೋ ನಾಮ ಯೋಷಿತಾಮ್‌ 
॥ ೧೫ ॥ 
ಸಂಹೃತ್ಯ ವಿತ್ತಂ ತಾ ಯಾತಾಃ ಕುಲಟಾ ಬಹುಭರ್ತೃಕಾಃ। 
ಧುಂದುಕಾರೀ ಬಭೂವಾಥ ಮಹಾನ್‌ ಪ್ರೇತಃ ಕುಕರ್ಮತಃ 
॥ ೧೬ ॥ 
ವಾತ್ಯಾರೂಪಧರೋ ನಿತ್ಯಂ ಧಾವನ್‌ ದಶದಿಶೋತಂತರಮ್‌ । 
ಶೀತಾತಪಪರಿಕ್ಲಿಷ್ಟೋ ನಿರಾಹಾರ: ಪಿಪಾಸಿತಃ 
11 ೧೭ ॥ 
ನ ಲೇಭೇ ಶರಣಂ ಕ್ವಾಪಿ ಹಾ ದೈವೇತಿ ಮುಹುರ್ವದನ್‌ । 
ಕಿಯತ್ಕಾಲೇನ ಗೋಕರ್ಣೋ ಮೃತಂ ಲೋಕಾದಬುಧ್ಯತ 
॥ ೧೮ ॥ 
ಅನಾಥಂ ತಂ ವಿದಿತ್ಸೈವ ಗಯಾಶ್ರಾದ್ದಮಚೀಕರತ್‌ । 
ಯಸ್ಸಿಂಸ್ಲೀರ್ಥೇ ತುಸಂಯಾತಿ ತತ್ರ ಶ್ರಾದ್ಧಮವರ್ತಯತ್‌ 
* 11೧೯ 
ಏವಂ ಭ್ರಮನ್‌ ಸ ಗೋಕರ್ಣ: ಸ್ವಪ್ರರಂ ಸಮುಷೇಯಿವಾನ್‌ । 
ರಾತ್ರೌ ಗೃಹಾಂಗಣೇ ಸ್ಪಪ್ಪಮಾಗತೋತಲಕ್ಕಿತಃ ಪರೈಃ 
॥ ೨೦॥ 
ತತ್ರ ಸುಪ್ತಂ ಸ ವಿಜ್ಞಾಯ ಧುಂದುಕಾರೀ ಸ್ವಬಾಂಧವಮ್‌ | 
ನಿಶೀಥೇ ದರ್ಶಯಾಮಾಸ ಮಹಾರೌದ್ರತರಂ ವಪುಃ 
॥ ೨೧ ॥ 
ಸಕ್ಕನ್ನೇಷಃ ಸಕೃದ್ದಪ್ರೀ ಸಕೃಚ್ಚ ಮಹಿಷಹೋತಭವತ್‌ । 
ಸಕೃದಿಂದ್ರಃ ಸಕೃಚ್ಚಾಗಿಃ ಪುನಶ್ಚ ಪುರುಷೋ5ಭವತ್‌ 
॥ 2೨ 
ವೈಪರೀತ್ಯಮಿದಂ ದೃಷ್ಟ್ವಾ ಗೋಕರ್ಣೋ ಧೈರ್ಯಸಂಯುತಃ | 
ಅಯಂ ದುರ್ಗತಿಕಃ ಕೋಪಿ ನಿಶ್ಚಿತ್ಯಾಥ ತಮಬ್ರವೀತ್‌ 
॥ ೨೩॥ 
ಗೋಕರ್ಣ ಉವಾಚ 
ಪ್ರ ಮುಗ್ರತರೋ ರಾತ್ರೌ ಇತೋ ಯಾತೋ ದಶಾಮಿಮಾಮ್‌ । 
ಕಿಂವಾ ಪ್ರೇತ ಪಿಶಾಚೋ ವಾ ರಾಕ್ಷಹೋತಸೀತಿ ಶಂಸನಃ 
॥ ೨೪॥ 


ಶ್ರೀಮದ್ಭಾಗವತ ಮಾಹಾತ್ಮ 


29 


ಹೊಂಡದಲ್ಲಿ ಹೂತು ಬಿಟ್ಟರು. ಸ್ತ್ರೀಯರು ಪ್ರಾಯಶಃ ಭಾರೀ 
ದುಸ್ನಾಹಸಿಗಳಾಗುತ್ತಾರೆಂಬುದು ನಿಜವಾಗಿದೆ. ಅವರ ಈ ಕೃತ್ಯವು 
ಯಾರಿಗೂ ತಿಳಿಯದೇ ಹೋಯಿತು. ॥ ೧೨ ॥ ಜನರು ಕೇಳಿದಾಗ 
ಹೇಳುತ್ತಿದ್ದರು - ನಮ್ಮ ಪ್ರಿಯತಮನು ಹಣದ ಲೋಭದಿಂದ ಈ 
ಬಾರಿ ಎಲ್ಲೋ ಬಹುದೂರ ಹೋಗಿರಬೇಕು. ಇದೇ ವರ್ಷಾಂತ್ಯದಲ್ಲಿ 
ಬರುವನು. ॥ ೧೩ ॥ ಬುದ್ಧಿವಂತರಾದವರು ದುಷ್ಟಸ್ವ್ರೀಯರ ಮೇಲೆ 
ಎಂದು. ವಿಶ್ವಾಸವಿಡಬಾರದು. ವಿಶ್ವಾಸವಿಡುವ ಮೂರ್ಯನಿಗೆ 
ದುಃಖಿಯಾಗಬೇಕಾಗುತ್ತದೆ. ॥ ೧೪ ॥ ಇವರ ಮಾತುಗಳಾ 
ದರೋ ಅಮೃತದಂತೆ ಕಾಮುಕರ ಹೃದಯಲ್ಲಿ! ರಸವನ್ನು ಹೆಚ್ಚಿಸುತ್ತದೆ. 
ಆದರೆ ಅವರ ಹೃದಯ ಕತ್ತಿಯ ಅಲಗಿನಂತೆ ಹರಿತವಾಗಿರುತ್ತದೆ. 
ಇಂತಹ ಸ್ವ್ರೀಯರನ್ನು ಯಾರು ತಾನೇ ಪ್ರೇಮಿಸುವರು ? 1:೧೫॥ 

ಆ ಕುಲಟೆಯರು ಧುಂಧುಕಾರಿಯ ಸಂಪತ್ತೆಲ್ಲವನ್ನು ದೋಚಿ 
ಕೊಂಡು ಪರಾರಿಯಾದರು. ಅವರಿಗೆ ಇಂತಹ ಎಟರು ಎಷ್ಟಿದ್ದರೋ 
ಯಾರು ಬಲ್ಲರು? ಧುಂಧುಕಾರಿಯು ತನ್ನ ಕುಕರ್ಮದಿಂದಾಗಿ 
ಭಯಂಕರ ಪ್ರೇತವಾದನು. ॥ ೧೬ ॥ ಅವನು ಬಿರುಗಾಳಿಯಾಗಿ 
ಯಾವಾಗಲೂ ಹತ್ತು ದಿಕ್ಕುಗಳಲ್ಲಿ ಅಲೆಯುತ್ತಿದ್ದನು. ಬಿಸಿಲು, 
ಛಳಿಯಿಂದ ಭಾರಿ ಕಷ್ಟಪಡುತ್ತಾ ಹಸಿವು-ಬಾಯಾರಿಕೆಗಳಿಂದ 
ದುಃಖಿತನಾಗಿ ಅಯ್ಯೋ ದೈವವೇ | ಎಂದು ಕೂಗುತ್ತಿದ್ದನು. ಆದರೆ 
ಅವನಿಗೆ ಎಲ್ಲಿಯೂ, ಯಾವುದೇ ಆಸರೆ ದೊರೆಯಲಿಲ್ಲ ಕೆಲಕಾಲ 
ಕಳೆದ ಬಳಿಕ ಗೋಕರ್ಣನು ಜನರಬಾಯಿಂದ ಧುಂಧುಕಾರಿಯ 
ಮರಣದ ಸಮಾಚಾರವನ್ನು ಕೇಳಿದನು. ॥ ೧೭-೧೮ ॥ ಆಗ 
ಅವನು ಅವನನ್ನು ಅನಾಥನೆಂದರಿತು ಗಯೆಯಲ್ಲಿ ಅವನ ಶ್ರಾದ್ಧ 
ಮಾಡಿದನು. ಅವನು ಹೋದ ಎಲ್ಲ ತೀರ್ಥಗಳಲ್ಲಿಯೂ ಅವನ 
ಶ್ರಾದ್ಧಮಾಡುತ್ತಿದ್ದನು. ॥೧೯॥ 

ಹೀಗೆ ತಿರುಗುತ್ತಾ-ತಿರುಗುತ್ತಾ ಗೋಕರ್ಣನು ತನ್ನ ಊರಿಗೆ 
ಬಂದನು. ರಾತ್ರಿಯಲ್ಲಿ ಬೇರೆಯವರ ಕಣ್ಣು ತಪ್ಪಿಸಿ ನೇರವಾಗಿ ತನ್ನ 
ಮನೆಯ ಅಂಗಳದಲ್ಲಿ ಮಲಗಲು ಬಂದನು. ॥ ೨೦ ॥ ಅಲ್ಲಿತನ್ನ 
ತಮ್ಮನು ಮಲಗಿರುವುದನ್ನು ಕಂಡು ನಡುರಾತ್ರಿಯಲ್ಲಿ ಧುಂಧು 
ಕಾರಿಯು ತನ್ನ ಭಾರೀ ವಿಕರಾಳ ರೂಪವನ್ನು ತೋರಿದನು. 
॥ ೨೧ ॥ ಅವನು ಕೆಲವೊಮ್ಮೆ ಆಡು, ಕೆಲವೊಮ್ಮೆ ಆನೆ, ಕೆಲವೊಮ್ಮೆ 
ಕೋಣ, ಕೆಲವೊಮ್ಮೆ ಇಂದ್ರ, ಕೆಲವೊಮ್ಮೆ ಅಗ್ನಿಯಾಗಿ ತೋರು 
ತ್ರಿದ್ದನು. ಕೊನೆಗೆ ಅವನು ಮನುಷ್ಯನ ಆಕಾರದಲ್ಲಿ ಪ್ರಕಟನಾದನು. 
॥ ೨೨ ॥ ಈ ವಿಪರೀತ ಅವಸ್ಥೆಯನ್ನು ನೋಡಿ ಗೋಕರ್ಣನು ಇವನು 
ಯಾರೋ ದುರ್ಗತಿಯನ್ನು ಪಡೆದ ಜೀವಿಯಾಗಿದ್ದಾನೆ ಎಂದು 
ನಿಶ್ಚಯಿಸಿ ಅವನು ಅವನಲ್ಲಿ ಧೈರ್ಯದಿಂದ ಕೇಳಿದನು. ॥ ೨೩ ॥ 

ಗೋಕರ್ಣನು ಕೇಳಿದನು - ನೀನು ಯಾರು? ರಾತ್ರಿಯಲ್ಲಿ 
ಇಂತಹ ಭಯಾನಕ ರೂಪವನ್ನು ಏಕೆ ತೋರುತ್ತಿರುವೆ? ಇಂತಹ 
ಸ್ಥಿತಿಯು ನಿನಗೆ ಹೇಗೆ ಉಂಟಾಯಿತು? ನೀನು ಪ್ರೇತವೋ, 
ಪಿಶಾಚಿಯೋ, ಅಥವಾ ಯಾವುದಾದರೂ ರಾಕ್ಮಸನೋ 9 
ನನಗೆ ಹೇಳು. ॥ ೨೪ ॥ 


30 


ಸೂತ ಉವಾಚ : 
ಏವಂ ಪೃಷ್ಠಸ್ತದಾ ತೇನ ರುರೋದೋಚ್ಚೆ ಪುನಃ ಪುನಃ । 
ಅಶಕ್ತೋ ವಚನೋಚ್ಚಾರೇ ಸಂಜ್ಞಾಮಾತ್ರಂ ಚಕಾರ ಹ 
I ೨೫ ॥ 
ತತೋ$ಂಜಲೌ ಜಲಂ ಕೃತ್ವಾಗೋಕರ್ಣಸ್ತಮುದ್ಧರಯತ್‌ । 
ತತ್ತೇಕಹತಪಾಪೋತಸೌ ಪ್ರವಕ್ತುಮುಪಚಕ್ರಮೇ 
I ೨೬ ॥ 
ಪ್ರೇತ ಉವಾಚ 
ಅಹಂ ಭ್ರಾತಾ ತ್ವ್ದದೀಯೋಶಸ್ಥಿ ಧುಂಧುಕಾರೀತಿ ನಾಮತಃ । 
ಸಕ್ರೀಯೇನೈವ ದೋಷೇಣ ಬ್ರಹ್ಮತ್ರಂ ನಾಶಿತಂ ಮಯಾ 
I ೨೭॥ 
ಕರ್ಮಣೋ ನಾಸ್ತಿ ಸಂಖ್ಯಾ ಮೇ ಮಹಾಜ್ಞಾನೇ ವಿವರ್ತಿನ: । 
ಲೋಕಾನಾಂ ಹಿಂಸಕ ಸೋಠ5ಹಂ ಸ್ಲಿಭಿರ್ಮಚರೇನ ಮಾರಿತು 
॥ ೨೮ ॥ 
ಅತಃ ಪ್ರೇತತ್ವಮಾಪನ್ನೋ ದುರ್ದಶಾಂ ಚ ವಹಾಮ್ಯಹಮ್‌ । 
ವಾತಾಹಾರೇಣ ಜೀವಾಮಿ ದೈವಾಧೀನಫಲೋದಯಾತ್‌ 
॥೨೯॥ 
ಅಹೋ ಬಂಧೋ ಕೃಪಾಸಿಂಧೋ ಭ್ರಾತರ್ಮಾಮಾಶುಮೋಚಯ । 
ಗೋಕರ್ಣೋ ವಚನಂ ಶುತ್ವಾತಸ್ಥೆ ವಾಕ್ಯಮಥಾಬ್ರವೀತ್‌ 
AOU 
ಗೋಕರ್ಣ ಉವಾಚ 
ತ್ವದರ್ಥಂ ತು ಗಯಾಪಿಂಡೋ ಮಯಾ ದತ್ತೋ ವಿಧಾನತಃ । 
ತತ್ಮಥಂ ನೈವ ಮುಕ್ತೋ5ಸಿ ಮಮಾಶ್ಚರ್ಯಮಿದಂ ಮಹತ್‌ 
1೩೧ 
ಗಯಾಶ್ರಾದ್ಧಾನ್ನ ಮುಕ್ತಿಶ್ಲೇದುಪಾಯೋ ನಾಪರಸ್ತಿಹ । 
ಕಿಂ ವಿಧೇಯಂ ಮಯಾ ಪ್ರೇತ ತತ್ತ್ವಂ ವದ ಸವಿಸ್ತರಮ್‌ 
1೩೨ 
ಪ್ರೇತ ಉವಾಚ 
ಗಯಾಶ್ರಾದ್ಧ ಶತೇನಾಪಿ ಮುಕ್ಕಿರ್ಮೇ ನ ಭವಿಷ್ಯತಿ । 
ಉಪಾಯಮಪರಂ ಕಂಚಿತ್ತಂ ವಿಚಾರಯ ಸಾಂಪ್ರತಮ್‌ 
॥೩೩॥ 
ಇತಿ ತದ್ದಾಕ್ಯಮಾಕರ್ಯ್ಣ ಗೋಕರ್ಣೋ ವಿಸ್ಮಯಂ ಗತಃ । 
ಶತಶ್ರಾದ್ಧೈರ್ನ ಮುಕ್ತಿಶ್ಚೇದಸಾಧ್ಯಃ ಮೋಚನಂ ತವ 
I ೩೪ ॥ 
ಇದಾನೀಂ ತು ನಿಜಂ ಸ್ಥಾನಮಾತಿಷ್ಯ ಪ್ರೇತ ನಿರ್ಭಯಃ । 
ತ್ವನ್ನುಕ್ರಿಸಾಧಕಂ ಕಿಂಚಿದಾಚರಿಷ್ಕೇ ವಿಚಾರ್ಯ ಚ 
I ೩೫ ॥ 
ಧುಂಧುಕಾರೀ ನಿಜಸ್ಥಾನಂ ತೇನಾದಿಷ್ಠಸ್ತತೋ ಗತಃ । 
ಗೋಕರ್ಣಶ್ಚಿಂತಯಾಮಾಸ ತಾಂ ರಾತ್ರಿಂ ನ i 
| AE I 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಸೂತರು ಹೇಳುತ್ತಾರೆ - ಗೋಕರ್ಣನು ಹೀಗೆ ಕೇಳಲಾಗಿ 
ಅವನು ಪದೇ-ಪದೇ ಜೋರಾಗಿ ಅಳತೊಡಗಿದನು. ಅವನಲ್ಲಿ 
ಮಾತನಾಡಲೂ ಶಕ್ತಿ ಇರಲಿಲ್ಲ ಅದಕ್ಕಾಗಿ ಅವನು ಕೇವಲ 
ಸಂಕೇತಮಾತ್ರ ಮಾಡಿದನು. ॥ ೨೫ ॥ ಆಗ ಗೋಕರ್ಣನು 
ಬೊಗಸೆಯಲ್ಲಿ ನೀರು ತುಂಬಿ ಅದನ್ನು ಅಭಿಮಂತ್ರಿಸಿ ಅವನ 
ಮೇಲೆ ಪ್ರೋಕ್ಟಿಸಿದನು. ಇದರಿಂದ ಅವನ ಪಾಪಗಳು ಸ್ವಲ್ಪಶಮನವಾಗಿ 
ಅವನು ಈ ರೀತಿ ಹೇಳತೊಡಗಿದನು. ॥ ೨೬ ॥ 

ಪ್ರೇತವೆಂದಿತು - ನಾನು ನಿನ್ನ ಸಹೋದರನಾಗಿರುವೆನು. 
ಧುಂಧುಕಾರಿ ಎಂದು ನನ್ನ ಹೆಸರು. ನಾನು ನನ್ನದೇ ದೋಷ 
ಗಳಿಂದ ನನ್ನ ಬ್ರಾಹ್ಮಣತ್ವವನ್ನು ನಾಶಮಾಡಿಕೊಂಡೆ. ॥ ೨೭ ॥ ನನ್ನ 
ಕುಕರ್ಮಗಳು ಎಣಿಸಲಾರದಷ್ಟಿವೆ. ನಾನಾದರೋ ಮಹಾನ್‌ 
ಆಜ್ಞಾನದಲ್ಲಿ ತೊಳಲಾಡುತ್ತಿದ್ದೆ ಇದರಿಂದ ನಾನು ಜನರನ್ನು 
ತುಂಬಾ ಹಿಂಸಿಸಿದೆ. ಕೊನೆಗೆ ಕುಲಟೆಯರಾದ ಸ್ವ್ರೀಯರು ನನ್ನನ್ನು 
ನರಳಾಡಿಸಿ ಕೊಂದುಬಿಟ್ಟರು. ॥ ೨೮ ॥ ಇದರಿಂದ ಈಗ ಪ್ರೇತ 
ಯೋನಿ ಪಡೆದು ಈ ದುರ್ದಶೆಯನ್ನು ಅನುಭವಿಸುತ್ತಿದ್ದೇನೆ. ಈಗ 
ದೈವವಶಾತ್‌ ಕರ್ಮಫಲವು ಉದಯಿಸಿದ್ದರಿಂದ ನಾನು ಕೇವಲ 
ಗಾಳಿಯನ್ನು ಕುಡಿಯುತ್ತಾ ಬದುಕಿದ್ದೇನೆ. ॥ ೨೯ ॥ ಅಯ್ಯಾ 
ತಮ್ಮನೇ! ನೀನು ದಯಾಸಮುದ್ರನಾಗಿರುವಿ. ಈಗ ಹೇಗಾದರೂ 
ಬೇಗನೇ ನನ್ನನ್ನು ಈ ಪ್ರೇತಯೋನಿಯಿಂದ ಬಿಡಿಸು. ಗೋಕರ್ಣನು 
ಧುಂಧುಕಾರಿಯ ಎಲ್ಲ ಮಾತುಗಳನ್ನು ಕೇಳಿ ಅವನಲ್ಲಿ ಹೆಳಿ 
ದನು. ॥ ೩೦ ॥ 

ಗೋಕರ್ಣನೆಂದನು - ಸಹೋದರಾ ! ನಾನು ನಿನಗಾಗಿ ವಿಧಿ 
ಪೂರ್ವಕ ಗಯೆಯಲ್ಲಿ ಪಿಂಡದಾನ ಮಾಡಿದೆ. ಆದರೂ ನೀನು 
ಪ್ರೇತಯೋನಿಯಿಂದ ಮುಕ್ತನಾಗಲಿಲ್ಲ ಏಕೆ ಎಂಬುದು ನನಗೆ 
ಆಶ್ಚರ್ಯವಾಗುತ್ತಿದೆ. ॥ ೩೧ ॥ ಗಯಾ ಶ್ರಾದ್ಧದಿಂದಲೂ ನಿನ್ನ 
ಮುಕ್ತಿಯಾಗದಿದ್ದಾಗ ಇದಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ 
ಸರಿ, ನೀನು ಎಲ್ಲ ಮಾತನ್ನು ಬಿಚ್ಚಿಹೇಳು. ಈಗ ನಾನು ಏನು 
ಮಾಡಬೇಕು. ? ॥ ೩೨ ॥ 

ಪ್ರೇತವೆಂದಿತು - ನೂರಾರು ಗಯಾ ಶ್ರಾದ್ಧಗಳನ್ನು ಮಾಡಿ 
ದರೂ ನನ್ನ ಮುಕ್ತಿಯು ಆಗಲಾರದು. ಈಗಲಾದರೋ 
ನೀನು ಇದಕ್ಕಾಗಿ ಬೇರೆ ಯಾವುದಾದರೂ ಉಪಾಯವನ್ನು 
ಯೋಚಿಸು. ॥ ೩೩॥ 

ಪ್ರೇತದ ಈ ಮಾತನ್ನು ಕೇಳಿ ಗೋಕರ್ಣನಿಗೆ ಬಹಳ ಆಶ್ಚರ್ಯ 
ವಾಯಿತು. ಅವನೆಂದನು ನೂರಾರು ಗಯಾ ಶ್ರಾದ್ಧಗಳಿಂದಲೂ 
ನಿನ್ನ ಮುಕ್ತಿಯು ಆಗದಿದ್ದರೆ, ನಿನ್ನ ಮುಕ್ತಿಯು ಅಸಂಭವವೆಂದೇ 
ತೋರುತ್ತದೆ. ॥ ೩೪ ॥ ಇರಲಿ, ಈಗ ನೀನು ನಿರ್ಭಯನಾಗಿ ತನ್ನ 
ಸ್ಥಾನದಲ್ಲಿ ಇರು. ನಾನು ವಿಚಾರಗೈದು ನಿನ್ನ ಮುಕ್ತಿಗಾಗಿ 
ಯಾವುದಾದರೂ ಬೇರೆ ಉಪಾಯ ಮಾಡುವೆನು. ॥ ೩೫ ॥ 

ಗೋಕರ್ಣನ ಅಪ್ಪಣೆ ಪಡೆದು ಧುಂಧುಕಾರಿಯು ಅಲ್ಲಿಂದ 
ಹೊರಟು ತನ್ನ ಸ್ಥಾನಕ್ಕೆ ಹೋದನು. ಇತ್ತ ಗೋಕರ್ಣನು ರಾತ್ರಿ 
ಯಿಡೀ ವಿಚಾರ ಮಾಡಿದರೂ ಅವನಿಗೆ ಯಾವ ಉಪಾಯವು 
ಹೊಳೆಯಲಿಲ್ಲ ॥ ೩೬ ॥ ಬೆಳಿಗ್ಗೆ ಅವನು ಬಂದಿರುವುದನ್ನು 


5 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ 


31 


ಪ್ರಾತಸಮಾಗತಂ ದೃಷ್ಟ್ವಾ ಲೋಕಾಃ ಪ್ರೀತ್ಯಾ ಸಮಾಗತಾಃ । 
ತತ್ತರ್ವಂ ಕಥಿತಂ ತೇನ ಯಜ್ಞಾತಂ ಚ ಯಥಾ ನಿಶಿ 
॥೩೭॥ 
ವಿದ್ವಾಂಸೋ ಯೋಗನಿಷ್ಠಾಶ್ಚ ಜ್ಞಾನಿನೋ ಬ್ರಹ್ಮವಾದಿನಃ । 
ತನ್ಮುಕ್ತಿಂ ನೈವ ತೇರಪಶ್ಯನ್‌ ಪಶ್ಯಂತಃ ಶಾಸ್ತ್ರ ಸಂಚಯಾನ್‌ 
॥೩೮॥ 
ತತಃ ಸರ್ವೈಃ ಸೂರ್ಯವಾಕ್ಯಂ ತನ್ಮುಕೌ ಸ್ಥಾಪಿತಂ ಪರಮ್‌ । 
ಗೋಕರ್ಣಃ ಸ್ತಂಭನಂ ಚಕ್ರೇ ಸೂರ್ಯವೇಗಸ್ಕ ವೈ ತದಾ 
॥೩೯॥ 
ತುಭ್ಯಂ ನಮೋ ಜಗಶ್ಚಾಕ್ಟಿನ್‌ ಬ್ರೂಹಿ ಮೇ ಮುಕ್ಕಿಹೇತುಕಮ್‌ । 
ತಚ್ಚುತ್ವಾ ದೂರತಃ ಸೂರ್ಯಃ ಸ್ಫುಟಮಿತ್ಯಭ್ಯಭಾಷತ 
॥೪೦॥ 
ಶ್ರೀಮದ್ಭಾಗವತಾನ್ಚುಕ್ತಿಃ ಸಪ್ತಾಹಂ ವಾಚನಂ ಕುರು । 
ಇತಿ ಸೂರ್ಯವಚಃ ಸರ್ವೈರ್ಧರ್ಮರೂಪ ತು ವಿಶ್ರುತಮ್‌ 
॥ ೪೧॥ 
ಸರ್ವೇ ಬ್ರುವನ್‌ ಪ್ರಯತ್ನೇನ ಕರ್ತವ್ಯಂ ಸುಕರಂತ್ಸಿದಮ್‌ । 
ಗೋಕರ್ಣೋ ನಿಶ್ಚಯಂ ಕೃತ್ವಾ ವಾಚನಾರ್ಥಂ ಪ್ರವರ್ತಿತ: 
೪೨ 
ತತ್ರ ಸಂಶ್ರವಣಾರ್ಥಾಯ ದೇಶಗ್ರಾಮಾಜ್ದನಾ ಯಯುಃ । 
ಪಂಗ್ವಂಧವೃದ್ಧಮಂದಾಶ್ಚ ತೇಠಪಿ ಪಾಪಕ್ಷಯಾಯ ವೈ 
॥ ೪೩॥ 
ಸಮಾಜಸ್ತು ಮಹಾಂಜಾತೋ ದೇವವಿಸ್ಥಯಕಾರಕ: । 
ಯದ್ಯೆವಾಸನಮಾಸ್ನಾಯ ಗೋಕರ್ಣೋತಕಥಯತೃಥಾಮ್‌ 


11 ೪೪॥ 
ಸ ಪ್ರೇತೋತಪಿ ತದಾಯಾತಃ ಸ್ಥಾನಂ ಪಶ್ಯನ್ನಿತಸ್ತತಃ । 
ಸಪ್ತಗ್ರಂಥಿಯುತಂ ತತ್ರಾಪಶ್ಯತ್ಕೀಚಕಮುಚ್ಛಿತಮ್‌ 

॥೪೫॥। 


ತನ್ನೂಲಚ್ಛಿದ್ರಮಾವಿಶ್ಯ ಶ್ರವಣಾರ್ಥಂ ಸ್ಥಿತೋ ಹ್ಯಸೌ। 

ವಾತರೂಪೀ ಸ್ಥಿತಿಂ ಕರ್ತುಮಶಕ್ಟೋ ವಂಶಮಾವಿಶತ್‌ 
॥ ೪೬ I 

ವೈಷ್ಣವಂ ಬ್ರಾಹ್ಮಣಂ ಮುಖ್ಯಂ ಶ್ರೋತಾರಂ ಪರಿಕಲ್ವ್ಯ ಸಃ । 


ಪ್ರಥಮಸ್ಯಂಧತ: ಸ್ಪಷ್ಟಮಾಖ್ಯಾನಂ ಧೇನುಜೋತಕರೋತ್‌ 

I ೪೭ I 
ದಿನಾಂತೇ ರಕ್ಷಿತಾ ಗಾಥಾ ತದಾ ಚಿತ್ರಂ ಬಭೂವ ಹ | 
ವಂಶೈಕಗ್ರಂಥಿಭೇದೋ5 ಭೂತಶಬ್ದಂ ಪಶ್ಯತಾಂ ಸತಾಮ್‌ 

u ೪೮ ॥ 
ದ್ವಿತೀಯೇ ಹ್ನ ತಥಾ ಸಾಯಂ ದ್ವಿತೀಯಗ್ರಂಥಿ ಭೇದನಮ್‌ । 
ತೃತೀಯೇ$ಹ್ನಿ ತಥಾ ಸಾಯಂ ತೃತೀಯಗ್ರಂಥಿ ಭೇದನಮ್‌ 

11೪೯ 


ನೋಡಿ ಜನರು ಪ್ರೇಮದಿಂದ ಅವನನ್ನು ಭೆಟ್ಟಿಯಾಗಲು ಬಂದರು. 
ಆಗ ಗೋಕರ್ಣನು ರಾತ್ರಿಯಲ್ಲಿ ನಡೆದುದೆಲ್ಲವನ್ನು ಅವರಿಗೆ 
ತಿಳಿಸಿದನು. ॥ ೩೭ ॥ ಅವರಲ್ಲಿದ್ದ ವಿದ್ವಾಂಸರೂ, ಯೋಗ 
ನಿಷ್ಠರೂ, ಜ್ಞಾನಿಗಳೂ, ವೇದಜ್ಜರೂ ಹೀಗೆ ಎಲ್ಲರೂ ಅನೇಕ 
ಶಾಸ್ತ್ರಗಳನ್ನು ತಿರುವಿಹಾಕಿದರು. ಆದರೂ ಅವನ ಮುಕ್ತಿಯ 
ಉಪಾಯವು ಸಿಗಲಿಲ್ಲ ॥ ೩೮ ॥ ಕೊನೆಗೆ ಈ ವಿಷಯದಲ್ಲಿ 
ಭಗವಾನ್‌ ಭಾಸ್ಕರನು ಏನು ಆಜ್ಞೆ ಕೊಡುವನೋ ಅದನ್ನೇ 
ಮಾಡುವುದೆಂದು ಎಲ್ಲರೂ ನಿಶ್ಚಯಿಸಿದರು. ಗೋಕರ್ಣನು ತನ್ನ 
ತಪೋಬಲದಿಂದ ಸೂರ್ಯನ ಗತಿಯನ್ನು ತಡೆದುಬಿಟ್ಟನು. ॥ ೩೯ ॥ 
ಅವನು ಸ್ತುತಿಸಿದನು - "ಭಗವಂತಾ! ನೀನು ಜಗತಾಕ್ಷಿಯಾಗಿರುವೆ. 
ನಾನು ನಿನಗೆ ನಮಸ್ಕರಿಸುತ್ತೇನೆ. ನೀನು ದಯಮಾಡಿ ಧುಂಧು 
ಕಾರಿಯ ಮುಕ್ತಿಯ ಸಾಧನೆಯನ್ನು ನನಗೆ ತಿಳಿಸು' ಗೋಕರ್ಣನ 
ಈ ಪ್ರಾರ್ಥನೆಯನ್ನು ಕೇಳಿ ಸೂರ್ಯನಾರಾಯಣನು ದೂರ 
ದಿಂದಲೇ ಸ್ಪಷ್ಟವಾಗಿ ಇಂತೆಂದನು - “ಶ್ರೀಮದ್ಭಾಗವತದಿಂದ ಮುಕ್ಕಿ 
ಯಾಗಬಲ್ಲದು. ಅದರಿಂದ ನೀನು ಅದನ್ನು ಸಪ್ತಾಹ ವಿಧಿಯಿಂದ 
ಪಾರಾಯಣೆ ಮಾಡು' ಸೂರ್ಯನ ಈ ಧರ್ಮಮಯ 
ವಚನವನ್ನು ಅಲ್ಲಿ ನೆರೆದವರೆಲ್ಲರೂ ಕೇಳಿದರು. ॥ ೪೦-೪೧ ॥ 
ಆಗ ಎಲ್ಲರೂ 'ಈ ಸಾಧನೆಯು ತುಂಬಾ ಸರಳವಾಗಿದೆ. ಇದನ್ನು 
ಪ್ರಯತ್ನಪೂರ್ವಕ ಮಾಡು' ಎಂದು ಹೇಳಿದರು. ಆದ್ದರಿಂದ 
ಗೋಕರ್ಣನೂ ಹಾಗೆಯೇ ನಿಶ್ಚಯಿಸಿ ಕಥೆಯನ್ನು ಹೇಳಲು 
ಸಿದ್ಧನಾದನು. ॥ ೪೨ ॥ 

ಅನೇಕ ಊರುಗಳಿಂದ, ಗ್ರಾಮಗಳಿಂದ ಅನೇಕ ಜನರು ಕಥೆ 
ಕೇಳಲು ಆಗಮಿಸಿದರು. ಬಹಳಷ್ಟು ಕುಂಟರೂ, ಕುರುಡರೂ, 
ಮುದುಕರೂ, ಮಂದಬುದ್ಧಿಯವರೂ ಹೀಗೆ ತಮ್ಮ ಪಾಪಗಳನ್ನು 
ಕಳೆದುಕೊಳ್ಳುವ ಉದ್ದೇಶದಿಂದ ಅಲ್ಲಿ ಬಂದು ಸೇರಿದರು. ॥೪೩॥ 
ಹೀಗೆ ಅಲ್ಲಿ ನೆರೆದ ಜನಸಂದಣಿಯನ್ನು ನೋಡಿ ದೇವತೆಗಳಿಗೂ 
ಆಶ್ಚರ್ಯವಾಯಿತು. ಗೋಕರ್ಣನು ವ್ಯಾಸಪೀಠದಲ್ಲಿ (ವೇದಿಕೆ 
ಯಲ್ಲಿ) ಕುಳಿತು ಕಥೆ ಹೇಳಲು ತೊಡಗಿದಾಗ ಧುಂಧುಕಾರಿಯ 
ಪ್ರೇತವು ಅಲ್ಲಿಗೆ ಬಂದು ಕುಳಿತುಕೊಳ್ಳಲು ಅಲ್ಲಿ-ಇಲ್ಲಿ ಜಾಗ 
ಹುಡುಕತೊಡಗಿತು. ಅಷ್ಟರಲ್ಲಿ ಏಳು ಗಂಟುಗಳಿದ್ದ ಒಂದು ನೇರ 
ವಾದ ಬಿದಿರಿನ ಮೇಲೆ ಅದರ ದೃಷ್ಟಿ ಬಿತ್ತು. ॥ ೪೪-೪೫ ॥ ಅದರ 
ಕೆಳಗಿನ ರಂಧ್ರದಲ್ಲಿ ಹೊಕ್ಕು ಅದು ಕಥೆ ಕೇಳಲು ಕುಳಿತು 
ಕೊಂಡಿತು. ಗಾಳಿಯ ರೂಪದಿಂದ ಇದ್ದ ಕಾರಣ ಅದಕ್ಕೆ ಹೊರ 
ಗೆಲ್ಲೂ ಕುಳಿತು ಕೊಳ್ಳಲಾರದೆ, ಬಿದಿರಿನಲ್ಲಿ ಹೊಕ್ಕಿತು. ॥ ೪೬ ॥ 

ಗೋಕರ್ಣನು ಓರ್ವ ವೈಷ್ಣವ ಬ್ರಾಹ್ಮಣನನ್ನು ಮುಖ್ಯ ಶ್ರೋತೃ 
ವಾಗಿಸಿ, ಪ್ರಥಮಸ್ಥಂಧದಿಂದಲೇ ಸ್ವಷ್ಟವಾಗಿ, ಮಧುರ ಸ್ವರದಿಂದ 
ಕಥೆ ಹೇಳಲು ಪ್ರಾರಂಭಿಸಿದನು. ॥ ೪೭ ॥ ಸಾಯಂಕಾಲ ಅಂದಿನ 
ಕಥೆಯನ್ನು ಮುಗಿಸಿದಾಗ ಒಂದು ವಿಚಿತ್ರವಾದ ಸಂಗತಿ ನಡೆಯಿತು. 
ಅಲ್ಲಿ ಸಭಿಕರು ನೋಡು-ನೋಡುತ್ತಿರುವಂತೆ ಆ ಬಿದಿರಿನ ಒಂದು 
ಗಂಟು ಫಟಾರವೆಂದು ಶಬ್ದಮಾಡುತ್ತಾ ಒಡೆದು ಹೋಯಿತು. 
॥ ೪೮॥ ಹೀಗೆಯೇ ಎರಡನೆ ದಿನ ಸಂಜೆ ಎರಡನೆಯ 
ಗಂಟು, ಮೂರನೆಯ ದಿನ ಮೂರನೆಯ ಗಂಟು ಒಡೆದು 


ಹೋಯಿತು. ॥ ೪೯ ॥ 


32 ಶ್ರೀಮದ್ಭಾಗವತ [ ಅಧ್ಯಾಯ 5 

ಏವಂ ಸಪ್ತದಿನೈಶ್ಚೈವ ಸಪ್ತಗ್ರಂಥಿವಿಭೇದನಮ್‌ । ಈ ವಿಧವಾಗಿ ಏಳು ದಿನಗಳಲ್ಲಿ ಏಳೂ ಗಂಟುಗಳು ಒಡೆದು 

ಕೃತ್ವಾ ಸ ದ್ವಾದಶಸ್ಕಂಧ ಶ್ರವಣಾತ್ವ್ರೇತತಾಂ ಜಹಾ | ಧುಂಧುಕಾರಿಯು ಹನ್ನೆರಡೂ ಸಂಧಗಳನ್ನು ಕೇಳಿದ್ದರಿಂದ ಪವಿತ್ರ 

ಹ uso n | ಪ್ರೇತಯೋನಿಯಿಂದ ಮುಕ್ತನಾಗಿ, ದಿವ ರೂಪವನ್ನು 

ಧರಿಸಿ ಎಲ್ಲರೆದುರಿಗೆ ಪ್ರ ಪ್ರಕಟನಾದನು. ಅವನ ಶರೀರವು ಮೇಘ. 

ದಿವ್ಯರೂಪಧರೋ  ಜಾತಸ್ತುಲಸೀದಾಮಮಂಡಿತಃ! | ದಂತ ಶ್ಯಾಮಲವಾಗಿದ್ದು ಪೀತಾಂಬರ, ತುಳಸೀಮಾಲೆಗಳಿಂದ 

ಪೀತವಾಸಾ ಘನಶ್ಯಾಮೋ ಮುಕುಟೀ ಕುಂಡಲಾನ್ವಿತ; | ಸುಶೋಭಿತವಾಗಿತ್ತು. ತಲೆಯ ಮೇಲೆ ಮನೋಹರವಾದ ಕಿರೀಟ 

॥ ೫೧ ॥ | ವಿದ್ದು ಕಿವಿಗಳಲ್ಲಿ ಕಮನೀಯ ಕುಂಡಲಗಳು ಓಲಾಡುತ್ತಿದ್ದವು. 

ನನಾಮ ಭ್ರಾತರಂ ಸದ್ಯೋ ಗೋಕರ್ಣಮಿತಿ ಚಾಬ್ರವೀತ್‌ । ॥ ೫೦-೫೧ ॥ ಅವನು ಕೂಡಲೇ ಸಹೋದರ ಗೋಕರ್ಣನಿಗೆ 

[) 

ವಂದಿಸಿ ಹೇಳಿದನು- ಸೋದರಾ! ನೀನು ಕೃಪೆಗೈದು ನನ್ನನ್ನು 

ಶ್ರ ಹಾರಕ ಶ್ರ ಕ 15 ಪ್ರೇತ ಯೋನಿಯ ದುಃಖದಿಂದ ಬಿಡಿಸಿದೆ. । ೫೨॥ ಈ 
॥ ೫೨॥ 


ಧನ್ಯಾ ಭಾಗವತೀ ವಾರ್ತಾ ಪ್ರೇತಪೀಡಾವಿನಾಶಿನೀ। 
ಸಪ್ಪಾಹೋತಪಿ ತಥಾ ಧನ್ಯಃ ಕೃಷ್ಣರೋಕಫಲಪ್ರದಃ 
1 ೫೩॥ 
ಕಂಪಂತೇ ಸರ್ವಪಾಪಾನಿ ಸಪ್ತಾಹಶ್ರವಣೇ ಸ್ಥಿತೇ। 
ಅಸ್ಮಾಕಂ ಪ್ರಲಯಂ ಸದ್ಯಃ ಕಥಾ ಚೇಯಂ ಕರಿಷ್ಯತಿ 
॥ ೫೪ ॥ 
ಆರ್ದ್ರಂ ಶುಷ್ಕಂ ಲಘು ಸ್ಥೂಲಂ ವಾಜ್ಯನಣರ್ಮಭಿಃ ಕೃತಮ್‌ | 
ಶ್ರವಣಂ ವಿದಹೇತ್ಪಾಪಂ ಪಾವಕಃ ಸಮಿಧೋ ಯಥಾ 
I ೫೫ ॥ 
ಅಸ್ಥಿನ್ಸೈ ಭಾರತೇ ವರ್ಷೇ ಸೂರಿಭಿರ್ದೇವಸಂಸದಿ । 
ಅಕಥಾಶ್ರಾವಿಣಾಂ ಪುಂಸಾಂ ನಿಷ್ಠಲಂ ಜನ್ನ ಕೀರ್ತಿತಮ್‌ 
॥೫೬॥ 
ಕಿಂ ಮೋಹತೋ ರಕ್ಷಿತೇನ ಸುಪುಷ್ಟೇನ ಬಲೀಯಸಾ । 
ಅಧ್ರುವೇಣ ಶರೀರೇಣ ಶುಕಶಾಸ್ತ್ರ ಕಥಾಂ ವಿನಾ 
1೫೭ 
ಅಸ್ವಿಪ್ರಂಭಂ ಸ್ನಾಯುಬದ್ಧಂ ಮಾಂಸಶೋಣಿತಲೇಪಿತಮ್‌ । 
ಚರ್ಮಾವನದ್ದಂ ದುರ್ಗಂಧಂ ಪಾತ್ರಂಮೂತ್ರಪುರೀಷಯೋಃ 
i ೫೮ ॥ 
ಜರಾಶೋಕವಿಪಾಕಾರ್ತಂ ರೋಗಮಂದಿರಮಾತುರಮ್‌ । 
ದುಷ್ಟೂರಂ ದುರ್ಧರಂ ದುಷ್ಪ ಸದೋಷಂ ಕ್ಷಣಭಂಗುರಮ್‌ 
1೫೯॥ 
ಕೃಮಿವಿಡ್ಠಸ್ಥ ಸಂಜ್ಞಾಂತಂ ಶರೀರಮಿತಿ ವರ್ಣಿತಮ್‌ । 
ಅಸ್ಥಿರೇಣ ಸ್ಥಿರಂ ಕರ್ಮ ಕುತೋ5ಯಂ ಸಾಧಯೇನ್ನ ಹಿ 
1 ೬೦॥ 
ಯತ್ನಾತಃ ಸಂಸ್ಕೃತಂ ಚಾನ್ನಂ ಸಾಯಂ ತಚ್ಛ ವಿನಶ್ಯತಿ । 
ತದೀಯರಸಸಂಪುಷ್ಟೇ ಕಾಯೇ ಕಾ ನಾಮ ನಿತ್ಯ ತಾ 
॥೬೧॥ 


ಪ್ರೇತಪೀಡೆಯನ್ನು ನಾಶಗೊಳಿಸುವಂತಹ ಶ್ರೀಮದ್ಧಾಗವತ ಕಥೆಯು 
ಧನ್ಯವಾಗಿದೆ. ಶ್ರೀಕೃಷ್ಣತಂದ್ರನ ಧಾಮವನ್ನು ದೊರಕಿಸುವಂತಹ 
ಇದರ ಸಪ್ತಾಹ ಪಾರಾಯಣವೂ ಧನ್ಯವಾಗಿದೆ. ॥ ೫೩ ॥ ಸಪ್ತಾಹ 
ಶ್ರವಣದ ಯೋಗವು ಒದಗಿದಾಗ ಎಲ್ಲ ಪಾಪಗಳು ನಡುಗಿ ಈಗ 
ಈ ಭಾಗವತದ ಕಥೆಯು ಬೇಗನೇ ನಮ್ಮನ್ನು ಮುಗಿಸಿಬಿಟ್ಟೀತು 
ಎಂದು ಹೆದರಿ ಓಡಿ ಹೋಗುವವು. ॥ ೫೪ ॥ ಬೆಂಕಿಯು 
ಒಣಗಿದ-ಹಸಿ, ದೊಡ್ಡ-ಸಣ್ಣ ಎಲ್ಲ ರೀತಿಯ ಕಟ್ಟಿಗೆಗಳನ್ನು ಸುಟ್ಟು 
ಬಿಡುವಂತೆ ಈ ಸಪ್ತಾಹ ಶ್ರವಣವು ಮನ, ವಚನ, ಕರ್ಮಗಳ 
ಮೂಲಕ ಮಾಡಿದ ಎಲ್ಲ ಪ್ರಕಾರದ ಸಣ್ಣ-ದೊಡ್ಡ ಪಾಪಗಳನ್ನು 
ಭಸ್ಮವಾಗಿಸಿ ಬಿಡುತ್ತದೆ. ॥ ೫೫ ॥ 

ದೇವತೆಗಳ ಸಭೆಯಲ್ಲಿ ವಿದ್ವಾಂಸರು ಹೇಳುತ್ತಾರೆ - ಈ 
ಭಾರತವರ್ಷದಲ್ಲಿ ಶ್ರೀಮದ್ಭಾಗವತದ ಕಥೆಯನ್ನು ಕೇಳದವನ 
ಜನ್ನವು ವ್ಯರ್ಥವೇ ಆಗಿದೆ. ॥ ೫೬ ॥ ಮೋಹದಿಂದ ಸಾಕಿ-ಸಲಹಿ 
ಈ ಅನಿತ್ಯ ಶರೀರವನ್ನು ಹೃಷ್ಟ-ಪುಷ್ಪ ಬಲಿಷ್ಠವಾಗಿಸಿಕೊಂಡರೂ 
ಶ್ರೀಮದ್ಭಾಗವತದ ಕಥೆ ಕೇಳದಿದ್ದರೆ ಏನು ಲಾಭವಾದಂತಾ 
ಯಿತು? ॥ ೫೭ ॥ ಅಸ್ಥಿಗಳೇ ಈ ಶರೀರದ ಆಧಾರ ಸ್ತಂಭಗಳು. 
ನರಗಳಿಂದ ಬಿಗಿದು, ಇದರ ಮೇಲೆ ರಕ್ತ-ಮಾಂಸವನ್ನು ಮೆತ್ತಿ, 
ಚರ್ಮದಿಂದ ಮುಚ್ಚಲಾಗಿದೆ. ಇದರ ಪ್ರಕಿಯೊಂದು ಅವಯವ 
ದಿಂದಲೂ ದುರ್ಗಂಧ ಬರುತ್ತದೆ. ತಂದರೆ. ಇದಾದರೋ 
ಮಲ-ಮೂತ್ರದ ಭಂಡಾರವೇ ಆಗಿದೆ. ॥ ೫೮ ॥ ವೃದ್ಧಾವಸ್ಥೆ 
ಮತ್ತು ಶೋಕದ ಕಾರಣ ಪರಿಣಾಮದಲ್ಲಿ ಇದು ದುಖುಮಯವೇ 
ಆಗಿದೆ. ರೋಗಗಳ ಆಗರವಾಗಿದೆ. ಇದು ಯಾವಾಗಲೂ 
ಒಂದಲ್ಲ; ಒಂದು ಕಾಮನೆಯಿಂದ ಪೀಡಿತವಾಗಿರುತ್ತದೆ. ಎಂದೂ 
ಇದರ ತೃಪ್ತಿಯಾಗುವುದಿಲ್ಲ ಇದನ್ನು ಧರಿಸಿಕೊಂಡಿರುವುದೂ 
ಒಂದು ಭಾರವೆ. ಕೃಣಭಂಗುರವಾದ ಇದರ ರೋಮ-ರೋಮ 
ಗಳಲ್ಲಿ ದೋಷಗಳೇ ತುಂಬಿವೆ. ॥ ೫೯ ॥ ಕೊನೆಗೆ ಇಟ್ಟರೆ ಹುಳಗಳ 
ರಾಶಿ, ಸುಟ್ಟರೆ ಎರಡು ಹಿಡಿ ಬೂದಿ, ಪ್ರಾಣಿಗಳು ತಿಂದರೆ ಲದ್ದಿ 
ಯಾಗಿ ಹೋಗುವ ಇದರ ಮೂರೇಗತಿಯನ್ನು ಹೇಳಿರುವರು. 
ಇಂತಹ ಅಸ್ಥಿರ ಶರೀರದಿಂದ ಮನುಷ್ಯನು ಅವಿನಾಶಿಯಾದ 
ಫಲವನ್ನು ಕೊಡುವ ಕೆಲಸವನ್ನು ಏಕೆ ಸಾಧಿಸಿಕೊಳ್ಳುವುದಿಲ್ಲ 9 
wo ll ಬೆಳಿಗ್ಗೆ ಬೇಯಿಸಿದ ಅನ್ನವು ಸಂಜೆಗೆ ಕೆಟ್ಟು ಹೋಗು 
ತ್ತದೆ. ಮತ್ತೆ ಅದೇ ರಸದಿಂದ ಪುಷ್ಪವಾದ ಶರೀರದ ನಿತೃತೆ 
ಎಲ್ಲಿದೆ? ॥ ೬೧॥ 


5 ಅಧ್ಯಾಯ] 


ಸಪ್ಪಾಹಶ್ರವಣಾಲ್ಲೋಕೇ ಪ್ರಾಪ್ಯತೇ ನಿಕಟೇ ಹರಿಃ । 
ಅತೋ ದೋಷನಿವೃತ್ತರ್ಥಮೇತದೇವ ಹಿ ಸಾಧನಮ್‌ 
1 ೬೨॥ 
ಬುದ್ಧುದಾ ಇವ ತೋಯೇಷು ಮಶಕಾ ಇವ ಜಂತುಷು । 
ಜಾಯಂತೇ ಮರಣಾಯೈವ ಕಥಾಶ್ರವಣವರ್ಜಿತಾಃ 
|| ೬೩॥ 
ಜಡಸ್ಯ ಶುಷ್ಕವಂಶಸ್ಯ ಯತ್ರ ಗ್ರಂಥಿ ವಿಭೇದನಮ್‌ । 
ಚಿತ್ರಂ ಕಿಮು ತದಾ ಚಿತ್ತಗ್ರಂಥಿಭೇದ:ಃ ಕಥಾಶ್ರವಾತ್‌ 
1೬೪ 
ಭಿದ್ಯತೇ ಹೃದಯಗ್ರಂಢಿಚ್ಛಿದ್ಯಂತೇ ಸರ್ವಸಂಶಯಾಃ । 
ಕ್ಲೀಯಂತೇ ಚಾಸ್ಯ ಕರ್ಮಾಣಿ ಸಪ್ತಾಹಶ್ರವಣೇ ಕೃತೇ 
॥ ೬೫॥ 
ಸಂಸಾರಕರ್ದಮಾಲೇಪಪ್ರಕ್ಟಾಲನಪಟೀಯಸಿ | 
ಕಥಾತೀರ್ಥೆೇ ಸ್ಥಿತೇ ಚಿತ್ತೇ ಮುಕ್ತಿರೇವ ಬುದ್ಧೆಃ ಸ್ಮೃತಾ 


H&E 
ಏವಂ ಬ್ರುವತಿ ವೈ  ತಸ್ಥಿನ್ನಮಾನಮಾಗಮತ್ತದಾ । 
ವೈಕುಂಠವಾಸಿಭಿರ್ಯುಕ್ತಂ ಪ್ರಸ್ಥುರದ್ದೀಪ್ರಿಮಂಡಲಮ್‌ 

॥ ೬೭॥ 


ಸರ್ವೇಷಾಂ ಪಶ್ಯತಾಂ ಭೇಜೇ ವಿಮಾನಂ ಧುಂಧುಲೀಹುತಃ । 
ವಿಮಾನೇ ವೈಷ್ಣವಾನ್ವೀಕ್ಷ್ಯ ಗೋಕರ್ಣೋೇ ವಾಕ್ಯಮಬ್ರವೀತ್‌ 
1 ೬೮॥ 
ಗೋಕರ್ಣ ಉವಾಚ 
ಅತ್ರೈವ ಬಹವಃ ಸಂತಿ ಶ್ರೋತಾರೋ ಮಮ ನಿರ್ಮಲಾಃ । 
ಆನೀತಾನಿ ವಿಮಾನಾನಿ ನ ತೇಷಾಂ ಯುಗಪತ್‌ಕುತಃ 
1೬೯॥ 
ಶ್ರವಣಂ ಸಮಭಾಗೇನ ಸರ್ವೇಷಾಮಿಹ ದೃಶ್ಯತೇ । 
ಫಲಭೇದಃ ಕುತೋ ಜಾತಃ ಪ್ರಬ್ರುವಂತು ಹರಿಪ್ರಿಯಾಃ 
1೭೦॥ 
ಹರಿದಾಸಾ ಊಚುಃ 
ಶ್ರವಣಸ್ಯ ವಿಭೇದೇನ ಫಲಭೇದೋತತ್ರ ಸಂಸ್ಥಿತಃ 
ಶ್ರವಣಂ ತು ಕೃತಂ ಸರ್ವೈರ್ನ ತಥಾ ಮನನಂ ಕೃತಮ್‌ | 
ಫಲಭೇದಸ್ತತೋ ಜಾತೋ ಭಜನಾದಪಿ ಮಾನದ 
1 ೭೧॥ 
ಸಪ್ತರಾತ್ರಮುಪೋಷ್ಯೈವ ಪ್ರೇತೇನ ಶ್ರವಣಂ ಕೃತಮ್‌ । 
ಮನನಾದಿ ತಥಾ ತೇನ ಸ್ಥಿರಚಿತ್ತೇ ಕೃತಂ ಭೃಶಮ್‌ 
1 ೭೨॥ 
ಅದೃಢಂ ಚ ಹತಂ ಜ್ಞಾನಂ ಪ್ರಮಾದೇನ ಹತಂ ಶ್ರುತಮ್‌ | 


ಸಂದಿಗ್ಲೋ ಹಿ ಹತೋ ಮಂತ್ರೋ ವೃಗ್ರಚಿತ್ಲೋ ಹತೋ ಜಷಃ 
॥ ೭೩॥ 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


33 


ಈ ಲೋಕದಲ್ಲಿ ಸಪ್ತಾಹ ಶ್ರವಣದಿಂದ ಬೇಗನೇ ಭಗವಂತನ 
ಪ್ರಾಪ್ತಿಯಾಗಬಲ್ಲದು. ಆದ್ದರಿಂದ ಎಲ್ಲ ಪ್ರಕಾರದ ದೋಷಗಳ 
ನಿವೃತ್ತಿಗಾಗಿ ಏಕಮಾತ್ರ ಸಾಧನೆ ಇದೇ ಆಗಿದೆ. ॥ ೬೨॥ 
ಭಗವಂತನ ಕಥೆಯಿಂದ ವಂಚಿತರಾದ ಜನರಾದರೋ ನೀರಿನಲ್ಲಿನ 
ಗುಳ್ಳೆಯಂತೆ, ಜೀವಿಗಳಲ್ಲಿ ಸೊಳ್ಳೆಗಳಂತೆ ಕೇವಲ ಸಾಯ ಲೆಂದೇ 
ಹುಟ್ಟಿರುವರು. ॥ ೬೩ ॥ ಯಾವುದರ ಪ್ರಭಾವದಿಂದ ಜಡವಾದ 
ಒಣಗಿದ ಬಿದಿರಿನ ಗಂಟುಗಳೇ ಒಡೆದು ಹೋಗುವಾಗ ಈ 
ಭಾಗವತಕಥೆಯ ಶ್ರವಣದಿಂದ ಚಿತ್ರದ ಗಂಟು ಬಿಚ್ಚಿಹೋಗು 
ವುದು ಯಾವ ದೊಡ್ಡ ಮಾತಾಗಿದೆ ? ॥ ೬೪ ॥ ಸಪ್ತಾಹ ಶ್ರವಣ 
ದಿಂದ ಮನುಷ್ಯನ ಹೃದಯದ ಗಂಟು ಬಿಚ್ಚೆಲ್ಟಟ್ಟು ಸಮಸ್ತ 
ಸಂಶಯಗಳು ಛಿನ್ನ-ಭಿನ್ನವಾಗಿ ಹೋಗುತ್ತವೆ. ಎಲ್ಲ ಕರ್ಮಗಳು 
ಕ್ಲೀಣವಾಗುತ್ತವೆ. ॥ ೬೫ ॥ ಈ ಭಾಗವತಕಥಾ ರೂಪೀ ತೀರ್ಥವು 
ಸಂಸಾರದ ಕೆಸರನ್ನು ತೊಳೆಯಲು ಪ್ರಧಾನವಾಗಿದೆ. ಇದು 
ಹೃದಯದಲ್ಲಿ ನೆಲೆಸಿದಾಗ ಮನುಷ್ಯನ ಮುಕ್ತಿಯು ನಿಶ್ಚಿತವೆಂದೇ 
ವಿದ್ವಾಂಸರು ಹೇಳುತ್ತಾರೆ. ॥ ೬೬ ॥ 

ಧುಂಧುಕಾರಿಯು ಇದೆಲ್ಲವನ್ನು ಹೇಳುತ್ತಿರುವಾಗ ಅವನಿಗಾಗಿ 
ವೈಕುಂಠವಾಸೀ ಪಾರ್ಷದರ ಸಹಿತ ಒಂದು ದಿವ್ಯವಾದ ವಿಮಾನವು 
ಇಳಿದು ಬಂತು. ಎಲ್ಲೆಡೆ ಅದರ ಪ್ರಕಾಶ ಮಂಡಲಾಕಾರವಾಗಿ 
ಹರಡಿಕೊಂಡಿತು. ॥ ೬೭ ॥ ಎಲ್ಲರೆದುರಿಗೇ ಧುಂಧು ಕಾರಿಯು 
ಆ ವಿಮಾನವನ್ನು ಹತ್ತಿದನು. ಆಗ ಆ ವಿಮಾನದಲ್ಲಿ ಬಂದಿರುವ 
ಪಾರ್ಷದರನ್ನು ನೋಡಿ ಗೋಕರ್ಣನು ಹೀಗೆಂದನು ॥ ೬೮ ॥ 

ಗೋಕರ್ಣನು ಕೇಳಿದನು - ಓ ಭಗವಂತನ ಪ್ರಿಯ ಪಾರ್ಷ- 
ದರೇ | ಇಲ್ಲಿ ನಮ್ಮ ಅನೇಕ ಶುದ್ಧ ಹೃದಯ ಶ್ರೋತ್ಪಗಳಿದ್ದಾರೆ. 
ಅವರೆಲ್ಲರಿಗಾಗಿ ನೀವು ಒಟ್ಟಿಗೆ ಅನೇಕ ವಿಮಾನಗಳನ್ನು ಏಕೆ 
ತರಲಿಲ್ಲ? ಇಲ್ಲಿ ಎಲ್ಲರೂ ಸಮಾನವಾಗಿ ಕಥೆ ಕೇಳಿದರು, ಇದನ್ನು 
ನಾವು ನೋಡುತ್ತೇವೆ. ಹಾಗಿರುವಾಗ ಫಲದಲ್ಲಿ ಈ ಪ್ರಕಾರದ 
ಭೇದ ಏಕಾಯಿತು 9 ತಿಳಿಸಿರಿ. ॥ ೬೯-೭೦ ॥ 

ಪಾರ್ಷದರಾದ ಹರಿದಾಸರೆಂದರು - ಎಲೈ ಮಾನ್ಕವರ | ಈ 
ಫಲಭೇದದ ಕಾರಣ ಇದರ ಶ್ರವಣದ ಭೇದವೇ ಆಗಿದೆ. ಶ್ರವಣ 
ವಾದರೋ ಎಲ್ಲರೂ ಮಾಡಿದರು ಸರಿಯೇ. ಆದರೆ ಇವನಂತೆ 
ಮನನ ಮಾಡಲಿಲ್ಲ ಇದರಿಂದ ಒಟ್ಟಿಗೆ ಭಜನೆ ಮಾಡಿದರೂ 
ಅದರ ಫಲದಲ್ಲಿ ಭೇದ ಉಳಿಯಿತು. ॥ ೭೧ ॥ ಈ ಪ್ರೇತವು ಏಳು 
ದಿನಗಳವರೆಗೆ ನಿರಾಹಾರವಿದ್ದು ಶ್ರವಣಿಸಿತು. ಕೇಳಿದ ವಿಷಯ 
ವನ್ನು ಸ್ಥಿರಚಿತ್ತದಿಂದ ತುಂಬಾ ಮನನ-ನಿದಿಧ್ಯಾಸನವನ್ನು ಮಾಡು 
ತಿತ್ತು. ॥ ೭೨ ॥ ದೃಢವಾಗದಿರುವ ಜ್ಞಾನವು ವ್ಯರ್ಥವೇ ಆಗುತ್ತದೆ. 
ಹೀಗೆಯೇ ಲಕಕೊಡದೇ ಇರುವುದ£ಂದ ಶ್ರವಣವು, ಸಂದೇಹ 
ದಿಂದ ಮಂತ್ರವು, ಚಿತ್ರವು. ಅತ್ತ-ಇತ್ತ ಹರಿದಾಡುವುದರಿಂದ 
ಜಪವು ಫಲಿಸುವುದಿಲ್ಲ ॥ ೭೩ ॥ 


34 ಶ್ರೀಮದ್ಧಾಗವತ [ ಅಧ್ಯಾಯ 5 
ಅವೈಷ್ಠಫೋ ಹತೋ ದೇಶೋ ಹತಂ ಶ್ರಾದ್ಧಮಪಾತ್ರಕಮ್‌ । ವೈಷ್ಣವರಿಲ್ಲದ ದೇಶ, ಅಪಾತ್ರನಿಗೆ ನೀಡಿದ ಶ್ರಾದ್ಧ ಭೋಜನ, 
ಹತಮಶ್ರೋತ್ರಿಯೇ ದಾನಮನಾಚಾರಂ ಹತಂ ಕುಲಮ್‌ | ಶೋತ್ರಿಯನಲ್ಲದವನಿಗೆ ಕೊಟ್ಟ ದಾನ, ಆಚಾರಹೀನ ಕುಲ, 

॥ ೭೪ ॥ | ಇವೆಲ್ಲವೂ ನಾಶವಾಗಿ ಹೋಗುತ್ತವೆ. ॥ ೭೪ ॥ ಗುರುವಚನದಲ್ಲಿ 
ವಿಶ್ವಾಸೋ ಗುರುವಾಕ್ಕೇಷು ಸ್ಪಶ್ಟಿಂದೀನತ್ವಭಾವನಾ । | ವಿಶ್ವಾಸ ದೀನತೆಯ ಭಾವ, ಮನದ ದೋಷಗಳ ಮೇಲೆ 


ಮನೋದೋಷಜಯಶ್ಚೆವ ಕಥಾಯಾಂ ನಿಶ್ಚಲಾ ಮತಿಃ 

1 ೭೫ ॥ 

ಏವಮಾದಿ ಕೃತಂ ಚೇತ್ಪ್ಯಾತ್ರದಾ ವೈ ಶ್ರವಣೇ ಫಲಮ್‌ । 
ಪುನಃ ಶ್ರವಾಂತೇ ಸರ್ವೇಷಾಂ ವೈಕುಂಠೇ ವಿರ್ಧ್ರುವಮ್‌ 

Wt Nn 

ಗೋಕರ್ಣ ತವ ಗೋವಿಂದೋ ಗೋಲೋಕಂ ದಾಸ್ಕತಿ ಸ್ಫಯಮ್‌ । 
ಏವಮುಕ್ತ್ವಾ ಯಯುಃ ಸರ್ವೇ ವೈಕುಂಠಂ ಹರಿಕೀರ್ತನಾಃ 

nen 

ಶ್ರಾವಣೇ ಮಾಸಿ ಗೋಕರ್ಣ: ಕಥಾಮೂಚೇ ತಥಾ ಪುನಃ । 
ಸಪ್ತ ರಾತ್ರವತೀಂ ಭೂಯಃ ಶ್ರವಣಂ ತೈಃ ಕೃತಂ ಪುನಃ 

॥ ೭೮॥ 
ಕಥಾಸಮಾಪೌ ಯಜ್ಞಾತಂ ಶ್ರೂಯತಾಂ ತಚ್ಚ ನಾರದ 

ual 

ವಿಮಾನೈಃ ಸಹ ಭಕ್ತೆ ಕಶ್ಚ ಹರಿರಾವಿರ್ಬಭೂವ ಹ। 
ಜಯಶಬ್ದಾ ನಮಃ ಶಬ್ಬಾಸ್ತತ್ರಾಸನ್‌ ಬಹವಸ್ತದಾ 

॥ ೮೦ ॥ 

ಪಾಂಚಜನ್ಯದ್ಧನಿಂ ಚಕ್ರೇ ಹರ್ಷಾತ್ತತ್ರ ಸ್ವಯಂ ಹರಿಃ । 
ಗೋಕರ್ಣಂ ತು ಸಮಾಲಿಂಗ್ಯಾಕರೋತ್ಸಸದೃಶಂ ಹರಿಃ 

॥1೮೧॥ 

ಶ್ರೋತ್ಚ ನನ್ಯಾನ್‌ ಘನಶ್ಯಾಮಾನ್‌ ಪೀತಕೌಶೇಯವಾಸಃಃ। 
ಕಿರೀಟಿನಃ ಕುಂಡಲಿನಸ್ತಥಾ ಚಕ್ರೇ ಹರಿಃ ಕ್ಷಣಾತ್‌ 

1 ೮೨॥ 

ತದ್ಭಾಮೇ ಯೇ ಸ್ಥಿತಾ ಜೀವಾ ಆಶ್ಚಚಾಂಡಾಲಜಾತಯಃ | 
ವಿಮಾನೇ ಸ್ಥಾಪಿತಾಸ್ತೇ5ಷಿ ಗೋಕರ್ಣಕೃಪಯಾ ತದಾ 

1೮೩॥ 

ಪ್ರೇಷಿತಾ ಹರಿಲೋಕೇ ತೇ ಯತ್ರ ಗಚ್ಛಂತಿ ಯೋಗಿನಃ । 

ಗೋಕರ್ಣೇನಸಗೋಪಾಲೋ ಗೋಲೋಕಂ ಗೋಪವಲ್ಲಭಮ್‌। 
ಕಥಾಶ್ರವಣತಃ ಪ್ರೀತೋ ನಿರ್ಯಯೌ ಭಕ್ಕವತ್ತಲಃ 

1 ೮೪॥ 

ಅಯೋಧ್ಯಾವಾಸಿನಃ ಪೂರ್ವಂ ಯಥಾ ರಾಮೇಣ ಸಂಗತಾಃ । 
ತಥಾ ಕೃಷ್ಣೇನ ತೇ ನೀತಾ ಗೋಲೋಕಂ ಯೋಗಿದುರ್ಲಭಮ್‌ 

1 ೮೫ ॥ 

ಯತ್ರ ಸೂರ್ಯಸ್ಯ ಸೋಮಸ್ಯ ಸಿದ್ಧಾನಾಂ ನ ಗತಿಃ ಕದಾ । 
ತಂ ಲೋಕಂ ಹಿ ಗತಾಸ್ತೇ ತು ಶ್ರೀಮದ್ಭಾಗವತಶ್ರವಾತ್‌ 

॥ ೮೬॥ 


ವಿಜಯ, ಕಥೆಯಲ್ಲಿ ಏಕಾಗ್ರ ಚಿತ್ತ ಮುಂತಾದ ನಿಯಮಗಳನ್ನು 
ಪಾಲಿಸಿದರೆ ಶ್ರವಣದ ನಿಜವಾದ ಫಲ ಸಿಗುತ್ತದೆ. ಈ ಶ್ರೋತೃಗಳು 
ಪುನಃ ಶ್ರೀಮದ್ದಾಗವತದ ಕಥೆಯನ್ನು ಕೇಳಿದರೆ ನಿಶ್ಚಯವಾಗಿಯೂ 
ಇವರಿಗೆಲ್ಲ ವೈಕುಂಠ ಪ್ರಾಪ್ತವಾದೀತು. ॥ ೭೫-೭೬ ॥ ಎಲೈ 
ಗೋಕರ್ಣನೇ | ನಿನಗಾದರೋ ಭಗವಂತನು ಸ್ವತಃ ಬಂದು 
ಗೋಲೋಕಧಾಮಕ್ಕೆ ಕೊಂಡುಹೋಗುವನು. ಹೀಗೆ ಹೇಳಿ ಆ 
ಪಾರ್ಷದರೆಲ್ಲರೂ ಹರಿಕೀರ್ತನೆ ಮಾಡುತ್ತಾ ವೈಕುಂಠ ಲೋಕಕ್ಕೆ 
ಹೊರಟು ಹೋದರು. ॥ ೭೭ ॥ 

ಶ್ರಾವಣ ಮಾಸದಲ್ಲಿ ಗೋಕರ್ಣನು ಪುನಃ ಹಾಗೆಯೇ 
ಸಪ್ತಾಹ ಕ್ರಮದಿಂದ ಕಥೆ ಹೇಳಿದನು. ಅದೇ ಶೋತ್ಯಗಳು ಅದನ್ನು 
ಮತ್ತೆ ಕೇಳಿದರು. ॥ ೭೮ ॥ ನಾರದರೇ! ಈ ಕಥೆಯ ಸಮಾಪ್ತಿ 
ಯಲ್ಲಿ ನಡೆದುದನ್ನು ಕೇಳಿರಿ. ॥ ೭೯ ॥ ಅಲ್ಲಿ ಭಕ್ತರಿಂದ ತುಂಬಿದ 
ವಿಮಾನಗಳಿಂದೊಡಗೂಡಿ ಭಗವಂತನು ಪ್ರಕಟನಾದನು. ಎಲ್ಲೆಡೆ 
ಜಯ ಜಯಕಾರ ನಡೆದು, ನಮಸ್ಕಾರಗಳ ಧ್ವನಿಗಳು ತುಂಬಿ 
ಹೋದುವು. ॥ ೮೦ ॥ ಭಗವಂತನು ಹರ್ಷಿತನಾಗಿ ತನ್ನ ಪಾಂಚ 
ಜನ್ಯವನ್ನು ಊದತೊಡಗಿದನು. ಅವನು ಗೋಕರ್ಣನನ್ನು 
ಆಲಿಂಗಿಸಿಕೊಂಡು ತನ್ನಂತೆಯೇ ಮಾಡಿದನು. ॥ ೮೧ ॥ ಅವನು 
ಕ್ಷಣಾರ್ಧದಲ್ಲಿ ಬೇರೆ ಎಲ್ಲ ಶ್ರೋತೃಗಳನ್ನು ಮೇಘಶ್ಯಾಮವರ್ಣ, 
ರೇಶ್ಮೆ ಪೀತಾಂಬರ, ಕಿರೀಟ, ಕುಂಡಲಾದಿಗಳಿಂದ ವಿಭೂಷಿತ 
ಗೊಳಿಸಿದನು. ॥ ೮೨ ॥ ಆ ಊರಿನಲ್ಲಿದ್ದ ನಾಯಿಗಳು, ಚಾಂಡಾ- 
ಲರವರೆಗಿನ ಜೀವಿಗಳೆಲ್ಲರನ್ನೂ ಗೋಕರ್ಣನ ಕೃಪೆಯಿಂದ 
ವಿಮಾನಗಳಲ್ಲಿ ಹತ್ತಿಸಿಕೊಳ್ಳಲಾಯಿತು. ॥ ೮೩ ॥ ಯೋಗಿಗಳು 
ತಲಪುವ ಭಗವದ್ಧಾಮಕ್ಕೆ ಅವರೆಲ್ಲರನ್ನು ಕಳಿಸಿಕೊಡಲಾಯಿತು. 
ಹೀಗೆ ಭಕ್ತವತ್ಸಲ ಭಗವಾನ್‌ ಶ್ರೀಕೃಷ್ಣನು ಕಥಾಶ್ರವಣದಿಂದ 
ಪ್ರಸನ್ನನಾಗಿ ಗೋಕರ್ಣನನ್ನು ಜೊತೆಗೆ ಕರಕೊಂಡು ಗ್ವಾಲ 
ಬಾಲಕರ ಪ್ರಿಯವಾದ ಗೋಲೋಕಕ್ಕೆ ಹೊರಟುಹೋದನು. 
॥ ೮೪ ॥ ಹಿಂದಿನ ಕಾಲದಲ್ಲಿ ಅಯೋಧ್ಯಾವಾಸಿಗಳು ಭಗವಾನ್‌ 
ಶ್ರೀರಾಮನೊಂದಿಗೆ ಸಾಕೇತಧಾಮಕ್ಕೆ ತೆರಳಿದಂತೆ ಭಗವಾನ್‌ 
ಶ್ರೀಕೃಷ್ಣನು ಅವರೆಲ್ಲರನ್ನು ಯೋಗಿದುರ್ಲಭವಾದ ಗೋಲೋಕ 
ಧಾಮಕ್ಕೆಕೊಂಡು ಹೋದನು. ॥ ೮೫ ॥ ಯಾವ ಲೋಕದಲ್ಲಿ 
ಸೂರ್ಯ, ಚಂದ್ರ, ಸಿದ್ಧರೂ ಕೂಡ ಎಂದೂ ತಲುಪಲಾರರೋ, 
ಅಲ್ಲಿಗೆ ಅವರೆಲ್ಲರೂ ಶ್ರೀಮದ್ಭಾಗವತ ಶ್ರವಣದಿಂದ ಹೊರಟು 
ಹೋದರು. ॥ ೮೬ ॥ 

ನಾರದರೇ | ಸಪ್ತಾಹಯಜ್ಞದ ಮೂಲಕ ಕಥಾಶ್ರವಣ 
ಮಾಡುವುದರಿಂದ ಉಂಟಾಗುವ ಉಜ್ವಲವಾದ ಫಲವು ಸಂಚಿತ 


6 ಅಧ್ಯಾಯ] 


ಬ್ರೂಮೋತತ್ರ ತೇ ಕಿಂ ಫಲವೃಂದಮುಜ್ಜಲಂ 
ಸಪ್ಮಾಹಯಜ್ಞೇನ ಕಥಾಸು ಸಂಚಿತಮ್‌ | 
ಕರ್ಣೇನ ಗೋಕರ್ಣಕಥಾಕ್ಷರೋ ಯೈಃ 
ಪೀತಶ್ಚ ತೇ ಗರ್ಭಗತಾ ನ ಭೂಯಃ ॥ ೮೭॥ 


ವಾತಾಂಬುಪರ್ಣಾಶನದೇಹಶೋಷಣ್ಯೆ- 
ಸ್ತಪೋಭಿರುಗೈ ಶ್ಚಿರಕಾಲಸಂಚಿತೈ: I 
ಯೋಗೈಶ್ವ ಸಂಯಾಂತಿ ನ ತಾಂ ಗತಿಂ ವೈ 
ಸಪ್ಮಾಹಗಾಥಾಶ್ರವಣೇನ ಯಾಂತಿ ಯಾಮ್‌ ॥ ೮೮ ॥ 


ಇತಿಹಾಸಮಿಮಂ ಪುಣ್ಯಂ ಶಾಂಡಿಲ್ಕ್ಯೋತಪಿ ಮುನೀಶ್ವರ: | 
ಪಠತೇ ಚಿತ್ರಕೂಟಸ್ಕೋ  ಬ್ರಹ್ನಾನಂದಪರಿಪುತಃ 
1೮೯॥ 
ಆಖ್ಯಾನಮೇತತ್ತರಮಂ ಪವಿತ್ರಂ 
ಶ್ರುತಂ ಸಕೃದ್ವೈ ವಿದಹೇದಘೌಘಫಮ್‌ । 
ಶ್ರಾದ್ಧೇ ಪ್ರಯುಕ್ತಂ ಪಿತೃತೃಪ್ತಿಮಾವಹೇ- 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


35 


ವಾಗುತ್ತದೆ. ಅದರ ವಿಷಯದಲ್ಲಿ ನಾವು ನಿಮ್ಮಲ್ಲಿ ಏನೆಂದು 
ಹೇಳಲಿ ? ಅಯ್ಯಾ! ಯಾರು ತಮ್ಮ ಕರ್ಣಪುಟದಿಂದ ಗೋಕರ್ಣನ 
ಮೂಲಕ ಹೇಳಿದ ಭಾಗವತ ಕಥೆಯ ಒಂದು ಅಕ್ಷರವನ್ನಾದರೂ 
ಪಾನಮಾಡಿದ್ದರೋ ಅವರಿಗೆ ಮತ್ತೆ ಗರ್ಭವಾಸ ಉಂಟಾಗಲಿಲ್ಲ 
1 ೮೭ ॥ ಜನರು ಗಾಳಿ, ನೀರು, ಎಲೆ ತಿಂದುಕೊಂಡು, ಶರೀರ" 
ವನ್ನು ಸೊರಗಿಸಿ, ಅನೇಕ ಕಾಲದವರೆಗೆ ಮಾಡಿದೆ ಘೋರತಪಸಿ 
ನಿಂದ, ಯೋಗಾಭ್ಯಾಸದಿಂದ ಪಡೆಯಲಾರದ ಗತಿಯನ್ನು 
ಅವರು ಸಪ್ತಾಹ ಶ್ರವಣದಿಂದ ಸಹಜವಾಗಿಯೇ ಪಡೆದು 
ಕೊಳ್ಳುತ್ತಾರೆ. ॥ ೮೮ ॥ ಈ ಪವಿತ್ರ ಇತಿಹಾಸದ ಪಾರಾಯಣೆ 
ಯನ್ನು ಚಿತ್ರಕೂಟದಲ್ಲಿ ವಿರಾಜಮಾನ ಮುನೀಶ್ವರ ಶಾಂಡಿಲ್ಕರೂ 
ಬ್ರಹ್ಮಾನಂದದಲ್ಲಿ ಮಗ್ನರಾಗಿ ಮಾಡುತ್ತಿರುತ್ತಾರೆ. ॥ ೮೯॥ 
ಈ ಕಥೆಯು ತುಂಬಾ ಪವಿತ್ರವಾಗಿದೆ. ಒಮ್ಮೆ ಶ್ರವಣದಿಂದಲೇ 
ಸಮಸ್ತ ಪಾಪರಾಶಿಯನ್ನು ಸುಟ್ಟು ಬಿಡುತ್ತದೆ. ಇದನ್ನು ಶ್ರಾದ್ಧದಲ್ಲಿ 
ಪಾರಾಯಣ ಮಾಡಿದರೆ ಇದರಿಂದ ಪಿತೃಗಳಿಗೆ ತುಂಬಾ ತೃಪ್ತಿ 
ಯಾಗುತ್ತದೆ. ಪ್ರತಿದಿನವೂ ಪಾರಾಯಣ ಮಾಡುವುದರಿಂದ 
ಮೋಕ್ಷದ ಪ್ರಾಪ್ತಿಯಾಗುತ್ತದೆ. ॥ ೯೦ ॥ 


ಐದನೆಯ ಅಧ್ಯಾ ಯವು ಮುಗಿಯಿತು. ॥ ೫ ॥ 


ನಿತ್ಯಂ ಸುಪಾಠಾದಪುನರ್ಭವಂ ಚ ॥೯೦॥ 
ಇತಿ ಶ್ರೀಪದ್ಮಪುರಾಣೇ ಉತ್ತರಖಂಡೇ ಶ್ರೀಮದ್ಭಾಗವತಮಾಹಾತ್ಮ್ವೇ ಗೋಕರ್ಣಮೋಕ್ಚವರ್ಣನಂ ನಾಮ ಪಂಚಮೋ5ಧ್ಯಾಯಃ॥ ೫॥ 
— ಕ್ರಿ ಕಾ... 
ಆರನೆಯ ಅಧ್ಯಾಯ 
ಸಪಾಹ ಯಜ್ಜದ ವಿಧಿ 
ಇ ಇ 


ಕುಮಾರಾ ಊಚುಃ 
ಅಥ ತೇ ಸಂಪ್ರವಕ್ಟ್ಯಾಮಃ ಸಪ್ತಾಹಶ್ರವಣೇ ವಿಧಿಮ್‌ । 
ಸಹಾಯೈರ್ವಸುಭಿಶ್ಚೆವ ಪ್ರಾಯಃ ಸಾಧ್ಯೋ ವಿಧಿಃ ಸ್ಮೃತಃ 
॥ ೧॥ 
ದೈವಜ್ಞ ತು ಸಮಾಹೂಯ ಮುಹೂರ್ತಂ ಪೃಚ್ಛ ಯತ್ನತಃ । 
ವಿವಾಹೇ ಯಾದೃಶಂ ವಿತ್ತಂ ತಾದೃಶಂ ಪರಿಕಲ್ಪಯೇತ್‌ 
1 ೨॥( 
ನಭಸ್ಮ ಆಶ್ಲಿನೋರ್ಜೌ ಚ ಮಾರ್ಗಶೀರ್ಷ: ಶುಚಿರ್ನಭಾಃ। 
ಏತೇ ಮಾಸಾ: ಕಥಾರಂಭೇ ಶ್ರೋತ್ಯಣಾಂ ಮೋಕ್ಟಸೂಚಕಾಃ 
nan 
ಮಾಸಾನಾಂ ವಿಪ್ರ ಹೇಯಾನಿ ತಾನಿ ತ್ಯಾಜ್ಯಾನಿ ಸರ್ವಥಾ। 
ಸಹಾಯಾಶ್ಚೇತರೇ ತತ್ರ ಕರ್ತವ್ಯಾ: ಸೋದ್ಯಮಾಶ್ಚ ಯೇ 
॥ ೪॥ 
ದೇಶೇ ದೇಶೇ ತಥಾ ಸೇಯಂ ವಾರ್ತಾ ಪ್ರೇಷ್ಯಾ ಪ್ರಯತ್ನತಃ । 


ಭವಿಷ್ಯತಿ ಕಥಾ ಚಾತ್ರ ಆಗಂತವ್ಯಂ ಕುಟುಂಬಿಭಿಃ 
॥ ೫ ॥ 


ಸನಕಾದಿಗಳು ಹೇಳುತ್ತಾರೆ - ಓ ನಾರದರೇ | ಈಗ ನಾವು 
ನಿಮಗೆ ಸಪ್ತಾಹ ಶ್ರವಣದ ವಿಧಿಯನ್ನು ಹೇಳುವೆವು. ಈ ವಿಧಿಯು 
ಪ್ರಾಯಶಃ ಜನರ ಸಹಾಯದಿಂದ ಮತ್ತು ಧನದಿಂದ ಸಾಧ್ಯ 
ವೆಂದು ಹೇಳಲಾಗಿದೆ. ॥ ೧ ॥ ಮೊಟ್ಟಮೊದಲಿಗೆ ಜ್ಯೋತಿಷಿ 
ಯನ್ನು ಕರೆಸಿ ಮುಹೂರ್ತವನ್ನು ಕೇಳಬೇಕು. ಬಳಿಕ ವಿವಾಹಕ್ಕಾಗಿ 
ಧನದ ವ್ಯವಸ್ಥೆ ಮಾಡಿಕೊಂಡಂತೆ ಪ್ರಯತ್ನಪೂರ್ವಕವಾಗಿ ಹಣದ 
ವ್ಯವಸ್ಥೆ ಮಾಡಿಕೊಳ್ಳಬೇಕು. ॥೨॥ ಕಥೆಯನ್ನು ಪ್ರಾರಂಭಿಸಲು 
ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶೀರ್ಷ, ಆಷಾಢ ಮತ್ತು 
ಶ್ರಾವಣ ಈ ಆರು ತಿಂಗಳು ಶೋತ್ಸಗಳಿಗಾಗಿ ಮೋಕ್ಟದ ಪ್ರಾಪ್ತಿಯ 
ಕಾರಣವಾಗಿವೆ. ॥ ೩ ॥ ದೇವಯಪಿಗಳೇ! ಈ ತಿಂಗಳಲ್ಲಿಯೂ 
ಭದ್ರಾ-ವ್ಯತೀಪಾತ ಮುಂತಾದ ಕುಯೋಗಗಳನ್ನು ಸರ್ವಥಾ 
ತ್ಯಜಿಸಬೇಕು. ಬೇರೆ ಉತ್ಸಾಹೀ ಜನರನ್ನು ತನ್ನ ಸಹಾಯಕರನ್ನಾಗಿಸಿ 
ಕೊಳ್ಳಬೇಕು. ॥ ೪ ॥ ಮತ್ತೆ "ಇಲ್ಲಿ ಕಥೆ ನಡೆಯುವುದು, ಎಲ್ಲರೂ 
ಸಪರಿವಾರ ಆಗಮಿಸಬೇಕು' ಎಂದು ಎಲ್ಲ ಊರುಗಳಿಗೂ 
ಪ್ರಯತ್ನ ಪೂರ್ವಕವಾಗಿ ಆಮಂತ್ರಣ ಕಳಿಸಬೇಕು. ॥ ೫ ॥ 


36 
ದೂರೇ ಹರಿಕಥಾ: ಕೇಚಿ- 
ದ್ದೂರೇ ಚಾಚ್ಯುತಕೀರ್ತನಾಃ I 
ಯೇ ಚ 


ಸ್ವಿಯಃ ಶೂದ್ರಾದಯೋ 

ತೇಷಾಂ ಬೋಧೋ ಯತೋ ಭವೇತ್‌ ॥ ೬ ॥ 

ದೇಶೇ ದೇಶೇ ವಿರಕ್ಷಾ ಯೇ ವೈಷ್ಠವಾಃ ಕೀರ್ತನೋತುಕಾಃ | 
ತೇಷ್ಟೇವ ಪತ್ರಂ ಪ್ರೇಷ್ಠಂ ಚ ತಲ್ಲೇಖನಮಿತೀರಿತಮ್‌ 

1 ೭ ॥ 

ಸತಾಂ ಸಮಾಜೋ ಭವಿತಾ ಸಪ್ಪರಾತ್ರಂ ಸುದುರ್ಲಭಃ | 
ಅಪೂರ್ವರಸರೂಪೈವ ಕಥಾ ಚಾತ್ರ ಭವಿಷ್ಯತಿ 


॥ ೮॥ 
ಶ್ರೀಭಾಗವತಪೀಯೂಷಪಾನಾಯ ರಸಲಂಪಟಾಃ। 
ಭವಂತಶ್ಚ ತಥಾ ಶೀಘ್ರಮಾಯಾತ ಪ್ರೇಮತತ್ಸರಾಃ 

॥ ೯॥ 


ನಾವಕಾಶಃ ಕದಾಚಿಚ್ಚೇದ್ದಿನಮಾತ್ರಂ ತಥಾಪಿ ತು। 
ಸರ್ವಥಾಗಮನಂ ಕಾರ್ಯಂ ಕ್ಷಣೋರತ್ರೈವ ಸುದುರ್ಲಭಃ 
Il ೧೦॥ 
ಏವಮಾಕಾರಣಂ ತೇಷಾಂ ಕರ್ತವ್ಯಂ ವಿನಯೇನ ಚ । 
ಆಗಂತುಕಾನಾಂ ಸರ್ವೇಷಾಂ ವಾಸಸ್ಥಾನಾನಿ ಕಲ್ಹಯೇತ್‌ 
॥ ೧೧॥ 
ತೀರ್ಥೇ ವಾಪಿ ವನೇ ವಾಪಿ ಗೃಹೇ ವಾ ಶ್ರವಣಂ ಮತಮ್‌ । 
ವಿಶಾಲಾ ವಸುಧಾ ಯತ್ರ ಕರ್ತವ್ಯಂ ತತ್ಯಥಾಸ್ಥಲಮ್‌ 
॥1 ೧೨ 
ಶೋಧನಂ ಮಾರ್ಜನಂ ಭೂಮೇರ್ಲೇಪನಂ ಧಾತುಮಂಡನಮ್‌ । 
ಗೃಹೋಪಸ್ಮರಮುದ್ಧ ತ್ಯ ಗೃಹಕೋಣೇ ನಿವೇಶಯೇತ್‌ 
॥ ೧೩॥ 
ಅರ್ವಾಕುಚಾಹತೋ ಯತ್ನಾದಾಸ್ತೀರ್ಣಾಣಿ ಪ್ರಮೇಲಯೇತ್‌ । 
ಕರ್ತವ್ಯೋ ಮಂಡಪಃ ಪ್ರೋಚಿ ಕಃ ಕದಲೀಖಂಡ ಮಂಡಿತಃ 


॥ ೧೪॥ 
ಫಲಪುಷ್ಪದಲೈರ್ವಿಷ್ಟಗ್ವಿತಾನೇನ ವಿರಾಜಿತಃ | 
ಚತುರ್ದಿಕ್ಸು ಧ್ವಜಾರೋಪೋ ಬಹುಸಂಪದ್ದಿರಾಜಿತಃ 

1 ೧೫ ॥ 


ಊರ್ದ್ವಂ ಸಪ್ಪೈವ ಲೋಕಾಶ್ಚ ಕಲ್ಪನೀಯಾಃ ಸವಿಸರಮ್‌ । 
ತೇಷು ವಿಪ್ರಾ ವಿರಕ್ತಾಶ್ಚ ಸ್ಥಾಪನೀಯಾಃ ಪ್ರಬೋಧ್ಯ ಚ 

॥ ೧೬ ॥ 

ಪೂರ್ವಂ ತೇಷಾಮಾಸನಾನಿ ಕರ್ತವ್ಯಾನಿ ಯಥೋತ್ತರಮ್‌ । 
ವಕ್ತುಶ್ಚಾಪಿ ತದಾ ದಿವ್ಯಮಾಸನಂ ಪರಿಕಲ್ಲಯೇತ್‌ 

i ೧೭॥ 

ಉದಜ್ಯಾಯೋ ಭವೇದ್ಧ್ರಾ ಶ್ರೋತಾ ವೈ ಪ್ರಾಜ್ಯುಖಸ್ತದಾ । 
ಪ್ರಾಜ್ಜುಖಶ್ನೇದ್ದವೇದ್ದಕ್ರಾ ಶ್ರೋತಾ ಚೋದಜ್ಯುಖಸ್ತದಾ 

॥ ೧೮ ॥ 


ಶ್ರೀಮದ್ದಾಗವತ 


[ ಅಧ್ಯಾಯ 6 


ಭಗವತ್ಕಥೆ, ಸಂಕೀರ್ತನೆಗಳಿಂದ ದೂರವಾದ ಸ್ವೀ, ಶೂದ್ರಾದಿ 
ಗಳಿಗೂ ಕೂಡ ಸೂಚನೆ ಸಿಗುವಂತೆ' ಪ್ರಯತ್ನಿಸಬೇಕು. ॥ ೬ ॥ 
ಊರು-ಊರುಗಳಲ್ಲಿರುವ ವಿರಕ್ತ ವೈಷ್ಣವರಿಗೆ, ಹರಿಕೀರ್ತನೆಯ 
ಪ್ರೇಮಿಗಳಿಗೆ ಆಮಂತ್ರಣವನ್ನು ಅವಶ್ಯವಾಗಿ ಕಳಿಸಬೇಕು. ಅದನ್ನು 
ಬರೆಯುವ ವಿಧಿಯನ್ನು ಈ ರೀತಿಯಾಗಿ ತಿಳಿಸಲಾಗಿದೆ. ॥ ೭ ॥ 
""ಮಹನೀಯರೇ ! ಇಲ್ಲಿ ಏಳು ದಿನಗಳವರೆಗೆ ಬಹಳ ದುರ್ಲಭ- 
ವಾದ ಸತ್ತುರುಷರ ಸಭೆ ಸೇರುವುದು ಮತ್ತು ಅಪೂರ್ವರಸಮಯ 
ವಾದ ಶ್ರೀಮದ್ಭಾಗವತದ ಕಥಾ ಪ್ರವಚನ ನಡೆಯುವುದು. ॥ ೮॥ 
ಶ್ರೀಮದ್ಭಾಗವತ ಕಥಾಮೃತವನ್ನು ಪಾನಮಾಡುವ ರಸಿಕಭಕ್ತರಾದ 
ತಾವು ಪ್ರೇಮದಿಂದ ಶೀಘ್ರವಾಗಿ ದಯಮಾಡಿಸಬೇಕು. ॥ ೯ ॥ 
ತಮಗೆ ಹೆಚ್ಚು ಅವಕಾಶವಿಲ್ಲದಿದ್ದರೆ ಒಂದು ದಿನವಾದರೂ ಇಲ್ಲಿಗೆ 
ಅವಶ್ಯವಾಗಿ ಆಗಮಿಸಬೇಕು. ಏಕೆಂದರೆ, ಇಲ್ಲಿಯ ಪ್ರತಿಕ್ಷಣವೂ 
ಅತ್ಯಂತ ದುರ್ಲಭವಾಗಿದೆ. ॥ ೧೦ ॥ ಹೀಗೆ ಎಲ್ಲರಿಗೂ ವಿನಯ 
ಪೂರ್ವಕವಾಗಿ ಆಮಂತ್ರಣವನ್ನು ಕಳಿಸಬೇಕು. ಬಂದವರೆಲ್ಲರಿಗೂ 
ವಾಸಮಾಡಲು ಯಥೋಚಿತ ಜಾಗವನ್ನು ಏರ್ಪಡಿಸಬೇಕು. ॥ ೧೧ ॥ 

ಕಥಾ ಶ್ರವಣವನ್ನು ಯಾವುದಾದರೂ ತೀರ್ಥಕ್ಷೇತ್ರದಲ್ಲಾಗಲೀ, 
ವನದಲ್ಲಾಗಲೀ, ತನ್ನ ಮನೆಯಲ್ಲೇ ಆಗಲಿ ಏರ್ಪಡಿಸುವುದು 
ಒಳ್ಳೆಯದೆಂದು ತಿಳಿಯಲಾಗಿದೆ. ಉದ್ದ-ಅಗಲ ವಿಶಾಲವಾಗಿ 
ರುವ ಜಾಗದಲ್ಲೇ ಕಥಾ ಸ್ಥಳವನ್ನು ಏರ್ಪಡಿಸಬೇಕು. ॥ ೧೨ ॥ ಆ 
ಭೂಮಿಯನ್ನು ಗುಡಿಸಿ, ಸಾರಿಸಿ, ರಂಗವಲ್ಲಿಗಳಿಂದ ಅಲಂಕರಿಸ 
ಬೇಕು. ಮನೆಯ ಸಾಮಾನುಗಳನ್ನೆಲ್ಲ ತೆಗೆದು ಒಂದು ಮೂಲೆ 
ಯಲ್ಲಿ ಇರಿಸಬೇಕು. ॥ ೧೩ ॥ ಐದು ದಿನಗಳ ಮೊದಲಿಂದಲೇ 
ಹಾಸುವ ಬಟ್ಟೆಗಳನ್ನು ಪ್ರಯತ್ನಪೂರ್ವಕ ಸಂಗ್ರಹಿಸಿಡಬೇಕು. 
ಬಾಳೆಯ ಕಂಬಗಳಿಂದ ಅಲಂಕೃತವಾದ ಒಂದು ಎತ್ತರವಾದ 
ಮಂಟಪವನ್ನು ಸಿದ್ಧಗೊಳಿಸಬೇಕು. ॥ ೧೪ ॥ ಅದನ್ನು ಎಲ್ಲ 
ಕಡೆಗಳಲ್ಲಿಯೂ ಹಣ್ಣು ಹೂವೂ, ಪತೆ, ತಳಿರು ತೋರಣ 
ಗಳಿಂದ ಅಲಂಕರಿಸಬೇಕು. ಸುತ್ತಲೂ ಬಹುಸಂಪತ್ತಿನಿಂದ ಶೋಭಿ 
ಸುವ ಧ್ವಜ-ಪತಾಕೆಗಳಿಂದ ಸಜ್ಜುಗೊಳಿಸಬೇಕು. ॥ ೧೫ ॥ ಆ 
ಮಂಟಪದಲ್ಲಿ ಸ್ವಲ್ಪ ಎತ್ತರವಾದ ಜಾಗದಲ್ಲಿ ವಿಶಾಲವಾದ ಸಪ್ತ 
ಲೋಕಗಳ ಕಲ್ಪನೆಮಾಡಿ, ಅದರಲ್ಲಿ ವಿರಕ್ಷರಾದ ಬ್ರಾಹ್ಮಣರನ್ನು 
ಕರೆದು ಕೂರಿಸಬೇಕು. ॥ ೧೬ ॥ ಅವರಿಗೆ ಮುಂದುಗಡೆಯಲ್ಲಿ 
ಯಥೋಚಿತವಾದ ಪೀಠಗಳನ್ನು ಹಾಕಿರಬೇಕು. ಅದರ ಮುಂದೆ 
ಪ್ರವಚನಕಾರರಿಗೂ ದಿವ್ಯವಾದ ಪೀಠವನ್ನು ವ್ಯವಸ್ಥೆ ಮಾಡಬೇಕು. 
॥,೧೭ ॥ ಪ್ರವಚನಕಾರರು ಉತ್ತರಾಭಿಮುಖರಾಗಿದ್ದರೆ ಮುಖ್ಯ 
ಶೋತೃವು ಪೂರ್ವಭಿಮುಖವಾಗಿ ಕುಳಿತಿರಬೇಕು. ಪ್ರವಚನ- 
ಕಾರರು ಪೂರ್ವಾಭಿಮುಖರಾಗಿದ್ದರೆ ಮುಖ್ಯ ಶ್ರೋತ್ಸವು 
ಉತ್ತರಾಭಿಮುಖನಾಗಿ ಕುಳಿತಿರಬೇಕು. ॥ ೧೮ ॥ ಅಥವಾ ಪೂಜ್ಯ- 
ನಾದ ಪ್ರವಚನಕಾರ ಮತ್ತು ಪೂಜಕನಾದ ಶೋತ್ಸವು ಇವರ ಮಧ್ಯೆ 
ಇರುವುದೇ ಪೂರ್ವದಿಕ್ಕು ಎಂದು ಭಾವಿಸಬಹುದು. ಪೂಜ್ಯನು 


6 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


37 


SS ESE SS 


ಅಥವಾ ಪೂರ್ವದಿಗ್ಲೇಯಾ ಪೂಜ್ಯಪೂಜಕಮಧ್ಯತ: । 
ಶ್ರೋತೃಣಾಮಾಗಮೇ ಪ್ರೋಕ್ತಾ ದೇಶಕಾಲಾದಿಕೋವಿದೈೆ: 
uF 
ಎರಕ್ರೋ ವೈಷ್ಣವೋ ವಿಪ್ರೋ ವೇದಶಾಸ್ತ್ರ ವಿಶುದ್ಧಿಕ್ಟತ್‌ । 
ದೃಷ್ಟಾಂತ ಕುಶಲೋ ಧೀರೋ ವಕ್ತಾ ಕಾರ್ಯೊಂತಿನಿಃಸ್ಟೃಹಃ 
॥ ೨೦ 1 
ಅನೇಕಧರ್ಮವಿಬ್ರಾಂತಾಃ ಸ್ತೈಣಾಃ ಪಾಖಂಡವಾದಿನಃ । 
ಶುಕಶಾಸ್ತ್ರ ಕಥೋಚ್ಚಾರೇ ತ್ಯಾಜ್ಯಾಸ್ತೇ ಯದಿ ಪಂಡಿತಾಃ 
॥ ೨೧॥ 
ವಕ್ತುಃ ಪಾರ್ಶ್ವೇ ಸಹಾಯಾರ್ಥಮನ್ಯಃ ಸ್ಥಾಪ್ಯಸ್ತಥಾವಿಧಃ । 
ಪಂಡಿತಃ ಸಂಶಯಚ್ಛೇತ್ತಾ ಲೋಕಬೋಧನತತ್ಪರಃ 
॥ ೨೨॥ 
ವಕ್ತ್ರಾಕೌರಂ ಪ್ರಕರ್ತವ್ಯಂ ದಿನಾದರ್ವಾಗ್‌ ವ್ರತಾಪ್ರಯೇ। 
ಅರುಣೋದಯೇ2ಸೌ ನಿರ್ವರ್ತ್ಯ ಶೌಚಂ ಸ್ನಾನಂ ಸಮಾಚರೇತ್‌ 
॥ ೨೩ ॥ 
ನಿತ್ಯಂ ಸಂಕ್ಟೇಪತಃ ಕೃತ್ವಾ ಸಂಧ್ಯಾದ್ಯಂ ಸಂ ಪ್ರಯತ್ನತಃ । 
ಕಥಾವಿಫ್ನ ವಿಘಾತಾಯ ಗಣನಾಥಂ ಪ್ರಪೂಜಯೇತ್‌ 
॥| ೨೪ ॥ 
ಪಿತ್ಠನ್‌ ಸಂತರ್ಪ್ಯ ಶುದ್ವರ್ಥಂ ಪ್ರಾಯಶ್ಚಿತ್ತಂ ಸಮಾಚರೇತ್‌ । 
ಮಂಡಲಂ ಚ ಪ್ರಕರ್ತವ್ಯಂ ತತ್ರ ಸ್ಥಾಪ್ಯೋ ಹರಿಸ್ತಥಾ 
1 ೨೫ ॥ 
ಕೃಷ್ಣಮುದ್ದಿಶ್ಯ ಮಂತ್ರೇಣ ಚರೇತ್ಪೂಜಾವಿಧಿಂ ಕ್ರಮಾತ್‌ । 
ಪ್ರದಕ್ಷಿಣನಮಸ್ಕಾರಾನ್‌ ಪೂಜಾಂತೇ ಸ್ತುತಿಮಾಚರೇತ್‌ 
॥ ೨೬ ॥ 
ಸಂಸಾರಸಾಗರೇ ಮಗ್ಗಂ ದೀನಂ ಮಾಂ ಕರುಣಾನಿಧೇ । 
ಕರ್ಮಮೋಹಗೃಹೀತಾಂಗಂ ಮಾಮುದ್ದರ ಭವಾರ್ಣವಾತ್‌ 
॥ ೨೭॥ 
ಶ್ರೀಮದ್ಭಾಗವತಸ್ಯಾಪಿ ತತಃ ಪೂಜಾ ಪ್ರಯತ್ನತಃ । 
ಕರ್ತವ್ಯಾ ವಿಧಿನಾ ಪ್ರೀತ್ಯಾ ಧೂಪದೀಪಸಮನ್ನಿತಾ 
॥| ೨೮ ॥ 
ತತಸ್ತು ಶ್ರೀಫಲಂ ಧೃತ್ವಾ ನಮಸ್ಕಾರಂ ಸಮಾಚರೇತ್‌ | 
ಸ್ತುತಿಃ ಪ್ರಸನ್ನಚಿತ್ತೇನ ಕರ್ತವ್ಯಾ ಕೇವಲಂ ತದಾ 
1೨೯ 
ಶ್ರೀಮದ್ಧಾಗವತಾಖ್ಯೋತಯಂ ಪ್ರತ್ಯಕ್ಷಃ ಕೃಷ್ಣ ಏವ ಹಿ | 
ಸ್ವೀಕೌತೋ5ಸಿ ಮಯಾ ನಾಥ ಮುಕ್ತ್ಯರ್ಥಂ ಭಮಾಗರೇ 
॥೩೦॥ 
ಮನೋರಥೋ ಮದೀಯೋತಯಂಸಫಲಃಸರ್ವಥಾ ತ್ವಯಾ। 


ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋಕಹಂ ತವ ಕೇಶವ 
॥೩೧॥[ 


ಪೂರ್ವಾಭಿಮುಖನಾಗಿ ಕುಳಿತಿರುತ್ತಾನೆ. ಆಗ ಪೂಜಕನು ಆ 
ಪೂಜ್ಯನಿಗೆ ಅಭಿಮುಖನಾಗಿದ್ದರೆ ಅವನಿಗೆ ಅದೇ ಪೂರ್ವದಿಕ್ಕು. 
ದೇಶ-ಕಾಲ ಇವುಗಳನ್ನು ಅರಿತಿರುವ ವಿದ್ವಾಂಸರು ಶ್ರೋತೃವಿಗೆ 
ಶಾಸ್ತ್ರದಲ್ಲಿ ಇದೇ ನಿಯಮವನ್ನು ತಿಳಿಸಿರುವರು. ॥ ೧೯ ॥ ಯಾರು 
ವೇದ-ಶಾಸ್ತ್ರಗನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡುವುದರಲ್ಲಿ ಸಮ- 
ರ್ಥನೋ, ನಾನಾ ರೀತಿಯ ದೃಷ್ಟಾಂತಗಳನ್ನು ಕೊಡಬಲ್ಲನೋ, 
ವಿವೇಕಿ ಹಾಗೂ ನಿಪ್ಪಹನೋ ಅಂತಹ ವಿರಕ್ತ, ವಿಷ್ಣುಭಕ್ತ ಬ್ರಾಹ್ಮಣ 
ನನ್ನು ಪ್ರವಚನ ಕಾರನನ್ನಾಗಿಸಬೇಕು. ॥ ೨೦ ॥ ಪಂಡಿತರೇ ಆಗಿದ್ದು 
ಯಾರು ಅನೇಕ ಧರ್ಮಗಳ ಬಗ್ಗೆ ಭ್ರಮೆಯನ್ನು ಹೊಂದಿರು 
ವರೋ, ಸ್ವ್ರೀಲಂಪಟರಾಗಿರುವರೋ ಪಾಷಂಡ ಮತವನ್ನು ವಾದಿ 
ಸುತ್ತಾರೋ ಅಂತಹವರನ್ನು ಶ್ರೀಮದ್ಧಾಗವತದ ಪ್ರವಚನಕ್ಕೆ 
ನಿಯೋಜಿಸಬಾರದು. ॥ ೨೧ ॥ ಪ್ರವಚನಕಾರನ ಬಳಿಯಲ್ಲೇ 
ಅವನಿಗೆ ಸಹಾಯಕನಾದ ಅಂತಹವನೇ ಇನ್ನೊಬ್ಬ ವಿದ್ವಾಂಸನನ್ನು 
ನೇಮಿಸಬೇಕು. ಅವನೂ ಕೂಡ ಎಲ್ಲ ಬಗೆಯ ಸಂಶಯಗಳನ್ನು 
ಹೋಗಲಾಡಿಸುವುದರಲ್ಲಿ ಸಮರ್ಥನಾಗಿದ್ದು ಜನರಿಗೆ ತಿಳಿಸು 
ವುದರಲ್ಲಿ ಕುಶಲನಾಗಿರಬೇಕು. ॥ ೨೨ ॥ 

ಕಥೆಯನ್ನು ಪ್ರಾರಂಭಿಸುವ ಹಿಂದಿನ ದಿನವೇ ವ್ರತಗ್ರಹಣಕ್ಕಾಗಿ 
ಪ್ರವಚನಕಾರನು ಕೌರಮಾಡಿಸಿಕೊಳ್ಳಬೇಕು. ಅರುಣೋದಯ 
ಸಮಯದಲ್ಲಿ ಶೌಚಾನಂತರ ಸ್ನಾನಮಾಡಬೇಕು. ॥ ೨೩॥ 
ಆತನು ಸಂಧ್ಯಾವಂದನಾದಿ ನಿತ್ಯಕರ್ಮಗಳನ್ನು ಪ್ರಯತ್ನಪೂರ್ವಕ 
ಸಂಕ್ಷೇಪವಾಗಿ ಮುಗಿಸಿಕೊಂಡು, ಕಥೆಗೆ ಒದಗಬಹುದಾದ 
ವಿಘ್ನಗಳ ಪರಿಹಾರಕ್ಕಾಗಿ ಗಣಪತಿಯನ್ನು ಪೂಜಿಸಬೇಕು. ॥ ೨೪ ॥ 
ಅನಂತರ ಪಿತೃಗಳಿಗೆ ತರ್ಪಣ ಕೊಟ್ಟು ಹಿಂದಿನ ಪಾಪಗಳ 
ಶುದ್ಧಿಗಾಗಿ ಪ್ರಾಯಶ್ಚಿತ್ವಮಾಡಿಕೊಳ್ಳಬೇಕು. ಒಂದು ಮಂಡಲ 
ವನ್ನು ರಚಿಸಿ ಅದರಲ್ಲಿ ಶ್ರೀಹರಿಯನ್ನು ಪ್ರತಿಷ್ಠಾಪಿಸಬೇಕು. 
॥ ೨೫ ॥ ಮತ್ತೆ ಭಗವಾನ್‌ ಶ್ರೀಕೃಷ್ಣನನ್ನು ಕುರಿತು ಮಂತ್ರೋ- 
ಚ್ಹಾರಣಪೂರ್ವಕ ಷೋಡಶೋಪಚಾರ ಪೂಜೆಯನ್ನು ಆಚರಿಸಿ, 
ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಹೀಗೆ ಪ್ರಾರ್ಥಿಸಬೇಕು. 
॥ ೨೬ ॥ ಓ ಕರುಣಾನಿಧೇ ! ಸಂಸಾರ ಸಾಗರದಲ್ಲಿ ಮುಳುಗಿರುವ 
ದೀನನು ನಾನು. ಕರ್ಮಗಳ ಮೋಹವೆಂಬ ಮೊಸಳೆಯು ನನ್ನನ್ನು 
ಹಿಡಿದುಕೊಂಡಿದೆ. ನೀನು ಈ ಭವಾರ್ಣವದಿಂದ ನನ್ನನ್ನು ಪಾರು 
ಮಾಡು. ॥ ೨೭ ॥ ಬಳಿಕ ಶ್ರೀಮದ್ಭಾಗವತಕ್ಕೂ ಧೂಪ-ದೀಪಾದಿ 
ಪೂಜಾಸಾಮಗ್ರಿಗಳಿಂದ ಅತ್ಯಂತ ಉತ್ಸಾಹ ಪ್ರೀತಿಪೂರ್ವಕವಾಗಿ 
ವಿಧಿಪೂರ್ವಕ ಪೂಜೆಮಾಡಬೇಕು. ॥ ೨೮ ॥ ಮತ್ತೆ ಆ ಪುಸ್ತಕದ 
ಮುಂದೆ ತೆಂಗಿನ ಕಾಯಿಯನ್ನು ಇಟ್ಟು ನಮಸ್ಕರಿಸಿ ಪ್ರಸನ್ನವಾದ 
ಮನಸ್ಸಿನಿಂದ ಹೀಗೆ ಸ್ತುತಿಸಬೇಕು. ॥ ೨೯ ॥ ಹೇ ನಾಥಾ! 
ಶ್ರೀಮದ್ಭಾಗವತ ರೂಪದಲ್ಲಿರುವ ಸಾಕ್ಷಾತ್‌ ಶ್ರೀಕೃಷ್ಣ ಪರಮಾತ್ಮ 
ನಾಗಿ ನೀನೇ ಬೆಳಗುತ್ತಿದ್ದೀಯೆ. ಭಗಸಾಗರದಿಂದ ಪಾರಾಗಲು 
ನಿನಲ್ಲಿ ಶರಣಾಗಿದ್ದೇನೆ. ॥ ೩೦ ॥ ನನ್ನ ಈ ಮನೋರಥವನ್ನು 
ಯಾವ ವಿಘಬಾಧಗಳು ಬಾರದಂತೆ ಸಾಂಗೋಪಾಂಗವಾಗಿ 
ನೆರವೇರಿಸು. ಕೇಶವಾ | ನಾನು ನಿನ್ನ ದಾಸನಾಗಿರುವೆನು. ॥ ೩೧ ॥ 


38 


ಏವಂ ದೀನವಚಃ ಪ್ರೋಚ್ಛ ವಕ್ತಾರಂ ಚಾಥ ಪೂಜಯೇತ್‌ । 
ಸಂಭೂಷ್ಠ ವಸ್ತ್ರ ಭೂಪಾಭಿ: ಪೂಜಾಂತೇ ತಂ ಚ ಸಂಸ್ರವೇತ್‌ 
॥ ೩೨ 
ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ | 
ಏತತೃಥಾಪ್ರಕಾಶೇನ ಮದಜ್ಞಾನಂ ವಿನಾಶಯ 
॥ ೩೩ 
ತದಗ್ರೇ ನಿಯಮಃ ಪಶ್ಚಾತ್ಶರ್ತವ್ಯಃ ಶ್ರೇಯಸೇ ಮುದಾ । 
ಸಪ್ತರಾತ್ರಂ ಯಥಾಶಕಾ ್ಯ್ಯ ಧಾರಣೀಯ: ಸ ಏವ ಹಿ 


1೪ 
ವರಣಂ ಪಂಚವಿಪ್ರಾಣಾಂ ಕಥಾಭಂಗನಿವೃತ್ತಯೇ । 
ಕರ್ತವ್ಯಂ ತೈರ್ಹರೇರ್ಜಾಪ್ಯಂ ದ್ಹಾದಶಾಕ್ಷರವಿದ್ಯಯಾ 

1೩೫ ॥ 
ಬ್ರಾಹ್ಮಣಾನ್‌ ವೈಷ್ಠವಾಂಶ್ನಾನ್ಯಾಂಸಥಾ ಕೀರ್ತನಕಾರಿಣ: । 
ನತ್ವಾ ಸಂಪೂಜ್ಯ ದತ್ತಾಜ್ಞ ಸ್ವಯಮಾಸನಮಾವಿಶೇತ್‌ 

॥ ೩೬ | 
ಲೋಕವಿತ್ತಧನಾಗಾರಪುತ್ರಚಿಂತಾಂ ವ್ರುದಸ್ಕ ಚ । 
ಕಥಾಚಿತ್ತ: ಶುದ್ಧಮತಿ: ಸ ಲಭೇತ್ಸಲಮುತ್ತಮಮ್‌ 

1೩೭ 


ಆಸೂರ್ಯೋದಯಮಾರಭ್ಯ ಸಾರ್ಧತ್ರಿಪ್ರಹರಾಂತಕಮ್‌ । 
ವಾಚನೀಯಾ ಕಥಾ ಸಮೃಗ್ನೀರಕಂಠಂ ಸುಧೀಮತಾ 
॥1೩೮॥ 
ಕಥಾವಿರಾಮಃ ಕರ್ತವ್ಯೋ ಮಧ್ಯಾಹ್ನೇ ಘಟಿಕಾದ್ವಯಮ್‌ । 
ತತ್ಯಥಾಮನು ಕಾರ್ಯಂ ವೈ ಕೀರ್ತನಂ ವೈಷ್ಣವೈಸ್ತದಾ 
AFH 
ಮಲಮೂತ್ರಜಯಾರ್ಥಂ ಹಿ ಲಘ್ಟಾಹಾರಃ ಸುಖಾವಹಃ । 
ಹವಿಷ್ಯಾನ್ನೇನ ಕರ್ತವ್ಯೋ ಹ್ಯೇಕವಾರಂ ಕಥಾರ್ಥಿನಾ 
1 ೪೦॥ 
ಉಪೋಷ್ಯ ಸಪ್ಪರಾತ್ರಂ ವೈ ಶಕ್ತಿಶ್ಚೇಚ್ಛೃಣುಯಾತ್ತದಾ । 
॥೪೧॥ 
ಫಲಾಹಾರೇಣ ವಾ ಭಾವ್ಯಮೇಕಭುಕ್ವೇನ ವಾ ಪುನಃ। 
ಸುಖಸಾಧ್ಯಂ ಭವೇದ್ಯತ್ತು ಕರ್ತವ್ಯಂ ಶ್ರವಣಾಯ ತತ್‌ 
॥ ೪೨॥ 
ಭೋಜನಂ ತು ವರಂ ಮನ್ಯೇ ಕಥಾಶ್ರವಣಕಾರಕಮ್‌ । 
ನೋಪವಾಸೋ ವರಃ ಪ್ರೋಕ್ತಃ ಕಥಾವಿಫರೋ ಯದಿ 
1 ೪೩॥ 
ಸಪ್ತಾಹವ್ರತಿನಾಂ ಪುಂಸಾಂ ನಿಯಮಾನ್‌ ಶೃಣು ನಾರದ । 
ವಿಷ್ಣುದೀಕ್ಟಾವಿಹೀನಾನಾಂ ನಾಧಿಕಾರಃ ಕಥಾಶ್ರವೇ 
1 ೪೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಹೀಗೆ ದೈನ್ಯದ ಮಾತುಗಳನ್ನು ಹೇಳಿ ಮತ್ತೆ ಪ್ರವಚನಕಾರನನ್ನು 
ಪೂಜಿಸಬೇಕು. ಆತನನ್ನು ಸುಂದರ ವಸ್ತ್ರ- ಆಭರಣ ಮುಂತಾದ 
ವುಗಳಿಂದ ಅಲಂಕರಿಸಿ ಪೂಜೆಮಾಡಿ ಕೊನೆಯಲ್ಲಿ ಆತನನ್ನು 
ಸ್ತುತಿಸಬೇಕು. ॥ ೩೨ ॥ 

"ಎಲ್ಪೆ ಶುಕರೂಪಿಯಾದ ಜ್ಞಾನ ಶ್ರೇಷ್ಠರೇ। ನೀವು 
ಉಪದೇಶ ಮಾಡುವುದರಲ್ಲಿ ಕುಶಲರಾಗಿದ್ದು ಸರ್ವ ಶಾಸ್ತ್ರಗಳಲ್ಲಿ 
ಪಾರಂಗತರಾಗಿರುವಿರಿ. ದಯಮಾಡಿ ಈ ಕಥೆಯನ್ನು ಪ್ರಕಾಶ 
ಪಡಿಸಿ ನನ್ನ ಅಜ್ಞಾನವನ್ನು ದೂರಗೊಳಿಸಿರಿ' ॥ ೩೩ ॥ ಆತನ 
ಮುಂದೆ ಮತ್ತೆ ತನ್ನ ಶ್ರೇಯಸ್ಸಿಗಾಗಿ ಪ್ರಸನ್ನತೆಯಿಂದ ನಿಯಮ- 
ಗ್ರಹಣಮಾಡಿ, ಏಳು ದಿನಗಳವರೆಗೆ ಯಥಾಶಕ್ಕಿಯಾಗಿ ಅದನ್ನು 
ಪಾಲಿಸಬೇಕು. ॥೩೪ ॥ ಕಥೆಯಲ್ಲಿ ವಿಫುವು ಉಂಟಾಗದಿರಲಿ 
ಎಂದು ಐದು ಮಂದಿ ಬ್ರಾಹ್ಮಣರನ್ನು ವರಣಮಾಡಬೇಕು. ಅವರು 
ದ್ವಾದಶಾಕ್ಷರ ಮಹಾಮಂತ್ರದ ಮೂಲಕ ಭಗವಂತನ ನಾಮ 
ಗಳನ್ನು ಜಪಿಸಬೇಕು. ॥ ೩೫ ॥ ವಿಷ್ಣುಭಕ್ತರಾದ ಬ್ರಾಹ್ಮಣರನ್ನು 
ಇತರ ಸಂಕೀರ್ತನ ಕಾರರನ್ನು ನಮಸ್ಕರಿಸಿ, ಪೂಜಿಸಿ, ಅವರ ಅನು 
ಮತಿಯನ್ನು ಪಡೆದು ಸ್ವತಃ ಆಸನದ ಮೇಲೆ ಕುಳಿತುಕೊಳ್ಳಬೇಕು. 
॥ ೩೬ ॥ ಲೋಕಗಳು, ಸಂಪತ್ತು ಧನ ಮನೆ, ಪುತ್ರಾದಿಗಳ ಚಿಂತೆ 
ಯನ್ನು ಬಿಟ್ಟು ಶುದ್ಧಚಿತ್ತದಿಂದ ಕೇವಲ ಕಥೆಯಲ್ಲೇ ಲಕ್ಷ್ಯವಿಡು 
ವವನಿಗೆ ಇದರ ಶ್ರವಣದ ಉತ್ತಮ ಫಲವು ದೊರೆಯುತ್ತದೆ. 
॥ ೩೭ ॥ ಧೀಮಂತನಾದ ಪ್ರವಚನಕಾರನು ಸೂರ್ಯೋದಯ 
ದಿಂದ ಕಥೆಯನ್ನು ಪ್ರಾರಂಭಿಸಿ ಮೂರೂವರೆ ಪ್ರಹರದವರೆಗೆ 
ಮಧ್ಯಮ ಸ್ವರದಿಂದ ಚೆನ್ನಾಗಿ ಕಥಾವಾಚನ ಮಾಡಬೇಕು. 
॥ ೩೮ ॥ ಮಧ್ಯಾಹ್ನದಲ್ಲಿ ಎರಡು ಗಳಿಗೆಯವರೆಗೆ ವಾಚನವನ್ನು 
ನಿಲ್ಲಿಸಬೇಕು. ಆ ಸಮಯದಲ್ಲಿ ವಿಷ್ಣು ಭಕ್ತರು ಕಥಾ ಪ್ರಸಂಗಕ್ಕ- 
ನುಸಾರ ಭಗವಂತನ ಗುಣಗಳನ್ನು ಕೀರ್ತನೆ ಮಾಡುತ್ತಿರಬೇಕು. 
ವ್ಯರ್ಥವಾದ ಮಾತುಗಳನ್ನು ಆಡಬಾರದು. ॥೩೯॥ 
ಕಥಾಶ್ರವಣದ ಕಾಲದಲ್ಲಿ ಮಲ-ಮೂತ್ರಗಳ ವೇಗವನ್ನು 
ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕಾಗಿ ಅಲ್ಪಾಹಾರ ಸುಖಕರವಾಗಿ 
ರುತ್ತದೆ. ಇದಕ್ಕಾಗಿ ಶ್ರೋತ್ಸವು ಒಪ್ಪೊತ್ತು ಹವಿಷ್ಯಾನ್ನವನ್ನು 
ಸ್ವೀಕರಿಸಬೇಕು. ॥ ೪೦ ॥ ಶಕ್ತಿಯಿದ್ದರೆ ಏಳು ದಿನಗಳೂ ಉಪ 
ವಾಸವಿದ್ದು ಕಥಾ ಶ್ರವಣ ಮಾಡಬೇಕು. ಅಥವಾ ಕೇವಲ ತುಪ್ಪ 
ವನ್ನೋ, ಹಾಲನ್ನೋ ಕುಡಿದು ಸುಖವಾಗಿ ಕಥೆಯನ್ನು ಶ್ರವಣಿಸ 
ಬೇಕು. ॥ ೪೧ ॥ ಅಥವಾ ಫಲಾಹಾರವೋ, ಒಪ್ಕೊತ್ತು ಭೋಜನವೋ 
ಮಾಡಲಿ. ಈ ಆಹಾರ ನಿಯಮದಲ್ಲಿ ಸುಲಭವಾಗಿ ಅನುಸರಿಸಲು 
ಸಾಧ್ಯವಾಗುವುದನ್ನು ಅನುಸರಿಸುತ್ತಾ ಕಥಾ ಶ್ರವಣಮಾಡಬೇಕು. 
॥1೪೨॥ ಉಪವಾಸಕ್ಕಿಂತ ಒಪ್ಪೊತ್ತು ಭೋಜನ ಮಾಡುವುದೇ 
ಉತ್ತಮವೆಂದು ನಾನು ತಿಳಿಯುತ್ತೇನೆ. ಅದು ಕಥಾ ಶ್ರವಣದಲ್ಲಿ 
ಸಹಾಯಕವಾದೀತು. ಉಪವಾಸದಿಂದ ಶ್ರವಣದಲ್ಲಿ ಅಡ್ಡಿ 
ಯುಂಟಾದರೆ ಆ ಉಪವಾಸವು ಖಂಡಿತವಾಗಿ ಉತ್ತಮವಲ್ಲ ॥ ೪೩ ॥ 

ನಾರದರೇ ! ನಿಯಮದಿಂದ ಸಪ್ತಾಹ ಶ್ರವಣ ಮಾಡುವವರು 
ಅನುಸರಿಸಬೇಕಾದ ನಿಯಮಗಳನ್ನು ಕೇಳಿರಿ. ವಿಷ್ಣುವಿನಲ್ಲಿ ಏಕ 
ಭಕ್ತಿಯ ದೀಕ್ಷೆಯಿಲ್ಲದವನಿಗೆ ಈ ಕಥಾ ಶ್ರವಣದಲ್ಲಿ ಅಧಿಕಾರವಿಲ್ಲ 
॥ ೪೪ ॥ ಕಥಾವ್ರತಿಯು ಬ್ರಹ್ನಚರ್ಯದಿಂದ ಇರಬೇಕು. ನೆಲದ 


6 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


39 


ಬ್ರಹ್ಮಚರ್ಯಮಧಃಯಪ್ತಿಃ ಪತ್ರಾವಲ್ಯಾಂ ಚ ಭೋಜನಮ್‌ । 
ಕಥಾಸಮಾಪೌ ಭುಕ್ತಿಂ ಚ ಕುರ್ಯಾನ್ನಿತ್ಯಂ ಕಥಾವ್ರತೀ 
॥ ೪೫ ॥ 
ದ್ವಿದಲಂ ಮಧು ತೈಲಂ ಚ ಗರಿಷ್ಠಾನ್ನಂ ತಥೈವ ಚ। 
ಭಾವದುಷ್ಟಂ ಪರ್ಯುಷಿತಂ ಜಹ್ಯಾನ್ನಿತ್ತಂ ಕಥಾವ್ರತೀ 
॥ ೪೬॥ 
ಕಾಮಂ ಕ್ರೋಧಂ ಮದಂ ಮಾನಂ ಮತ್ತರಂ ಲೋಭಮೇವ ಚ। 
ದಂಭಂ ಮೋಹಂ ತಥಾ ದ್ವೇಷಂ ದೂರಯೇಚ್ಚ ಕಥಾವ್ರತೀ 
॥1 ೪೭॥ 
ವೇದವೈಷ್ಠವವಿಪ್ರಾಣಾಂ ಗುರುಗೋವ್ರತಿನಾಂ ತಥಾ । 
ಸ್ವ್ರೀರಾಜಮಹತಾಂ ನಿಂದಾಂ ವರ್ಜಯೇದ್ಯಃ ಕಥಾವ್ರತೀ 
॥ ೪೮॥ 
ರಜಸ್ವಲಾಂತ್ಯಜಮ್ಗೇಚ್ಛಪತಿತವ್ರಾತ್ಯಕೈಸ್ತಥಾ | 
ದ್ವಿಜದ್ವಿಡ್‌ವೇದಬಾಹ್ಮೈಶ್ಚ ನ ವದೇದ್ಯ: ಕಥಾವ್ರತೀ 
॥೪೯॥ 
ಸತ್ಯಂ ಶೌಚಂ ದಯಾ ಮೌನಮಾರ್ಜವಂ ವಿನಯಂ ತಥಾ। 
ಉದಾರಮಾನಸಂ ತದ್ದದೇವಂ ಕುರ್ಯಾತೃಥಾವ್ರತೀ 
1 ೫೦ 1 
ದರಿದ್ರಶ್ಚ ಕ್ಷಯೀ ರೋಗೀ ನಿರ್ಭಾಗ್ಯ: ಪಾಪಕರ್ಮವಾನ್‌ । 
ಅನಸತ್ಕೋ ಮೋಕ್ಷಾಮಃ ಶೃಣುಯಾಚ್ಚ ಕಥಾಮಿಮಾಮ್‌ 
1 ೫೧॥ 
ಅಪುಷ್ಪಾ ಕಾಕವಂಧ್ಯಾ ಚ ವಂಧ್ಯಾ ಯಾ ಚ ಮೃತಾರ್ಭಕಾ | 
ಸ್ರವದ್ಗರ್ಭಾ ಚ ಯಾ ನಾರೀ ತಯಾ ಶ್ರಾವ್ಯಾ ಪ್ರಯತ್ನತಃ 
॥ ೫೨॥ 
ಏತೇಷು ವಿಧಿನಾ ಶ್ರಾವೇ ತದಕ್ಷಯಕರಂ ಭವೇತ್‌ । 
ಅತ್ಯುತ್ತಮಾ ಕಥಾ ದಿವ್ಯಾ ಕೋಟಿಯಜ್ಞಫಲಪ್ರದಾ 


॥ ೫೩ ॥ 
ಏವಂ ಕೃತ್ವಾ ವ್ರತವಿಧಿಮುದ್ಯಾಪನಮಥಾಚರೇತ್‌ | 
ಜನ್ಮಾಷ್ಟಮೀವ್ರತಮಿವ ಕರ್ತವ್ಯಂ ಫಲಕಾಂಕ್ಟಿಭಿಃ 

॥೫೪॥ 


ಅಕಿಂಚನೇಷು ಭಕ್ತೇಷು ಪ್ರಾಯೋ ನೋದ್ಯಾಪನಾಗ್ರಹಃ | 
ಶ್ರವಣೇನೈವ ಪೂತಾಸ್ತೇ ನಿಷ್ಕಾಮಾ ವೈಷ್ಣವಾ ಯತಃ 
1 ೫೫॥ 
ಏವಂ ನಗಾಹಯಜ್ಞೇಂಸ್ಟಿನ್‌ ಸಮಾಷ್ಟೇ ಶ್ರೋತ್ಸಭಿಸದಾ । 
ಪುಸ್ತಕಸ್ಕ ಚ ವಕ್ತುಶ್ಚ ಪೂಜಾ ಕಾರ್ಯಾತಿಭಕ್ತಿತಃ 
॥ ೫೬ ॥ 
ಪ್ರಸಾದತುಲಸೀಮಾಲಾ ಶ್ರೋತ್ಸಚ್ಛಶ್ನಾಥ ದೀಯತಾಮ್‌ | 
ಮೃದಂಗತಾಲಲಲಿತಂ ಕರ್ತವ್ಯಂ ಕೀರ್ತನಂ ತತಃ 
1 ೫೭॥ 
ಜಯಶಬ್ದಂ ನಮಚಬ್ಬಂ ಶಂಖಶಬ್ದಂ ಚ ಕಾರಯೇತ್‌ ॥ 
ವಿಪ್ರೇಭ್ಯೋ ಯಾಚಕೇಭ್ಯಶ್ವ ವಿತ್ತಮನ್ನಂ ಚ ದೀಯತಾಮ್‌ 
1 ೫೮ 


ಮೇಲೆ ಮಲಗಬೇಕು. ಪ್ರತಿದಿನವು ಕಥಾ ಸಮಾಪ್ತವಾದ ಮೇಲೆಯೇ 
ಎಲೆಯಲ್ಲಿ ಊಟ ಮಾಡಬೇಕು. ॥ ೪೫ ॥ ಅವನು ದ್ವಿದಳಧಾನ್ಯ, 
ಜೇನು, ತುಪ್ಪ, ಎಣ್ಣೆ, ಗರಿಷ್ಠವಾದ ಆಹಾರ, ಭಾವದುಷ್ಟ ಪದಾರ್ಥ 
ಗಳು ಹಾಗೂ ಹಳಸಿದ ಅನ್ನವನ್ನು ಸದಾ ತ್ಯಾ ಗ ಮಾಡಬೇಕು. 
॥ ೪೬ ॥ ಕಾಮ, ಕ್ರೋಧ, ಮದ, ಮಾನ, ಮತ್ತರ, ಲೋಭ, 
ಮೋಹ, ಡಾಂಭಿಕತೆ, ದ್ವೇಷ ಇವುಗಳನ್ನು ದೂರವಾಗಿಸಬೇಕು. 
1೪೭, ವೇದಗಳು, ವಿಷ್ಣುಭಕ್ತರು, ವಿಪ್ರರು, ಗುರುಭಕ್ತರು, 
ಗೋಸೇವಕರು, ಸ್ತ್ರೀಯರು, ರಾಜರು, ಮಹಾಪುರುಷರು ಇವರ 
ನಿಂದೆಯನ್ನು ಅವರು ಸರ್ವಥಾ ತ್ಯಜಿಸಬೇಕು. ॥ ೪೮ ॥ ರಜಸ್ವಲೆ 
ಯರು, ಚಾಂಡಾಲರು, ಮ್ಲೇಚ್ಛೆರು, ಪತಿತರು, ವ್ರತಭ್ರಷ್ಟರು, 
ಬ್ರಹ್ಮದ್ವೇಷಿಗಳು, ವೈದಿಕ ಮತಕ್ಕೆ ಹೊರಗಾದವರು ಇಂತಹವ 
ರೊಡನೆ ಮಾತನಾಡಬಾರದು. ॥ ೪೯ ॥ ಸದಾಕಾಲ ಸತ್ಯ, ಶೌಚ, 
ದಯೆ, ಮೌನ, ಸರಳತೆ ವಿನಯ, ಔದಾರ್ಯ ಇವುಗಳಿಂದ 
ವರ್ತಿಸಬೇಕು. ॥ ೫೦ ॥ ಬಡವನು, ಕ್ಷಯವೇ ಮೊದಲಾದ 
ರೋಗಗಳಿಂದ ಪೀಡಿತನಾದವನು, ಭಾಗ್ಯಹೀನ, ಪಾಪ ಕರ್ಮಿ, 
ಸಂತಾನಹೀನ, ಮುಮುಕ್ಷು, ಇವರುಗಳೂ ಕೂಡ ಈ ಕಥೆಯನ್ನು 
ಕೇಳಬೇಕು. ॥ ೫೧ ॥ ರಜೋದರ್ಶನ ನಿಂತು ಹೋದ ಸ್ಟ್ರೀಯು, 
ಹುಟ್ಟಿದೊಡನೆಯೇ ಸಾಯುವ ಮಕ್ಕಳುಳ್ಳವಳು, ಗರ್ಭಸ್ರಾವ 
ಆಗುವವಳು, ಇವರೂ ಕೂಡ ಪ್ರಯತ್ನಪೂರ್ವಕ ಕಥೆಯನ್ನು 
ಕೇಳಬೇಕು. ॥ ೫೨ ॥ ಇವರೆಲ್ಲರೂ ವಿಧಿಪೂರ್ವಕ ಕಥಾ ಶ್ರವಣ 
ಮಾಡಿದರೆ ಅವರಿಗೆ ಅಕ್ಷಯವಾದ ಫಲವು ದೊರೆಯುತ್ತದೆ. ಈ 
ಅತ್ಯುತ್ತಮವಾದ ದಿವ್ಯಕಥೆಯು ಕೋಟಿಯಜ್ಗಗಳ ಫಲವನ್ನೀ 
ಯುತ್ತದೆ. ॥ ೫೩ ॥ 

ಈ ರೀತಿಯಲ್ಲಿ ವ್ರತದ ವಿಧಿಗಳನ್ನು ಪಾಲಿಸಿ ಕೊನೆಗೆ ವ್ರತದ 
ಉದ್ಯಾಪನೆಯನ್ನು ಮಾಡಬೇಕು. ಫಲಾಪೇಕ್ಷೆಯುಳ್ಳವರು ಜನ್ಮಾ- 
ಷ್ವಮಿ ವ್ರತದಂತೆ ಈ ಕಥಾವ್ರತದ ಉದ್ಯಾಪನೆ ಮಾಡಲಿ. ॥ ೫೪ ॥ 
ಆದರೆ ಫಲಾಪೇಕ್ಟೆಯಿಲ್ಲದ ವಿರಕ್ತ ಭಕ್ತರಿಗೆ ಈ ಉದ್ಯಾಪನೆಯು 
ಕಡ್ಡಾಯವಿಲ್ಲ ಅವರು ಕಥಾ ಶ್ರವಣದಿಂದಲೇ ಪವಿತ್ರರಾಗಿರು 
ತ್ತಾರೆ. ಏಕೆಂದರೆ, ಆವರು ನಿಷ್ಕುಮಿಗಳಾದ ವಿಷ್ಣುಭ್ಛಕರು. ॥೫೫॥ 

ಹೀಗೆ ಸಪ್ಪಾಹಯಜ್ಞವು ಸಮಾಪ್ತವಾದಾಗ ಶ್ರೋತೃಗಳು 
ಶ್ರೀಮದ್ಭಾಗವತ ಪುಸ್ತಕವನ್ನು ಪ್ರವಚನಕಾರರನ್ನೂ ಆತ್ಯಂತ ಭಕ್ತ 
ಯಿಂದ ಪೂಜಿಸಬೇಕು. ॥ ೫೬ ॥ ಅನಂತರ ಪ್ರವಚನಕಾರನು 
ಶ್ರೋತೃಗಳಿಗೆ ಪ್ರಸಾದ, ತುಳಸೀ, ಪುಷ್ಪಮಾಲೆ ಮುಂತಾದವು 
ಗಳನ್ನು ಅನುಗ್ರಹಿಸಬೇಕು. ಎಲ್ಲರೂ ತಾಳ-ಮೃದಂಗಗಳೊಡನೆ 
ಇಂಪಾದ ಧ್ವನಿಯಿಂದ ಸಂಕೀರ್ತನೆ ಮಾಡಬೇಕು. ॥ ೫೭ ॥ 
ಜಯ ಜಯ ನಮೋ ನಮಃ ಎಂಬ ಧ್ವನಿಗಳೊಡನೆ ಶಂಖಧ್ವನಿ 
ಗೈದು ಬ್ರಾಹ್ಮಣರಿಗೂ, ಯಾಚಕರಿಗೂ ಅನ್ನಾದಾನ ಮಾಡಬೇಕು. 
॥ ೫೮ ॥ ಶ್ರೋತ್ಸವು ವಿರಕ್ಷನಾಗಿದ್ದರೆ ಮರುದಿನ ಕರ್ಮಶಾಂತಿ 
ಗಾಗಿ ಗೀತಾ ಪಾರಾಯಣ ಮಾಡಬೇಕು. ಗೃಹಸ್ಥನಾಗಿದ್ದರೆ 


40 


ವಿರಕ್ಪಶ್ಚೇದ್ಧದೇಚ್ಛೋತಾ ಗೀತಾ ವಾಚ್ಯಾ ಪರೇರಹನಿ | 
ಗೃಹಸ್ಫತ್ರೇತ್ತದಾ ಹೋಮ: ಕರ್ತವ್ಯಃ ಕರ್ಮಶಾಂತಯೇ 
॥೫೯॥ 
ಪ್ರತಿಶ್ಲೋಕಂ ತು ಜುಹುಯಾದ್ವಿಧಿನಾ ದಶಮಸ್ಯ ಚ । 
ಪಾಯಸಂ ಮಧು ಸರ್ಪಿಶ್ಚ ತಿಲಾನ್ನಾದಿಕಕಂಯುತಮ್‌ 
॥೬೦॥ 
ಅಥವಾ ಹವನಂ ಕುರ್ಯಾದ್ಧಾಯತ್ರ್ಯಾ ಸುಸಮಾಹಿತಃ । 
ತನ್ನಯತ್ನಾತ್ಲುರಾಣಸ್ಯ ಪರಮಸ್ಯ ಚ ತತ್ತ್ವತಃ 
॥೬೧॥ 
ಹೋಮಾಶಕೌ ಬುಧೋ ಹೌಮ್ಯಂ ದದ್ಯಾತ್ತತ್ಸಲಸಿದ್ದಯೇ I 
ನಾನಾಚ್ಛಿದ್ರನಿರೋಧಾರ್ಥಂ ನ್ಯೂನತಾಧಿಕತಾನಯೋಃ 
1 ೬೨21 
ದೋಷಯೋಃ ಪ್ರಶಮಾರ್ಥಂ ಚ ಪಠೇನ್ನಾಮಸಹಸ್ರಕಮ್‌ । 
ತೇನ ಸ್ಯಾತ್ತಫಲಂ ಸರ್ವಂ ನಾಸ್ತ್ಯಸ್ಥಾದಧಿಕಂ ಯತಃ 
॥೬೩॥ 
ದ್ವಾದಶ ಬ್ರಾಹ್ಮಣಾನ್‌ ಪಶ್ನಾದ್ಯೋಜಯೇನ್ವ ಧುಪಾಯಸ್ಯೆಃ । 
ದದ್ಯಾತ್ಸುವರ್ಣಂ ಧೇನುಂ ಚ ವ್ರತಪೂರ್ಣತ್ವಹೇತವೇ 
॥| ೬೪ ॥ 
ಶಕೌ ಪಲತ್ರಯಮಿತಂ ಸ್ಪರ್ಣಸಿಂಹಂ ವಿಧಾಯ ಚ । 
ತತ್ರಾಸ್ಯ ಪುಸ್ತಕಂ ಸ್ಥಾಪ್ಯಂ ಲಿಖಿತಂ ಲಲಿತಾಕ್ಟರಮ್‌ 


I ೬೫॥ 
ಸಂಪೂಜ್ಯಾವಾಹನಾದ್ಯೈಸ್ತದುಪಚಾರೈಃ ಸದಕ್ಷಿಣಮ್‌ । 
ವಸ್ನ ಭೂಷಣಗಂಧಾದ್ದೆ: ಪೂಜಿತಾಯ ಯತಾತ್ಮನೇ 

ತೆ ಆ ೬೬ ॥ 
| 


ಆಚಾರ್ಯಾಯ ಸುಧೀರ್ದತ್ವ್ವಾಮುಕ್ತಃ ಸ್ಯಾದ್ಧವಬಂಧನೈಃ | 
ಏವಂ ಕೃತೇ ವಿಧಾನೇ ಚ ಸರ್ವಪಾಪನಿವಾರಣೇ 
I ೬೭॥ 
ಫಲದಂ ಸ್ಕಾತ್ತುರಾಣಂ ತು ಶ್ರೀಮದ್ಭಾಗವತಂ ಶುಭಮ್‌ ॥ 
ಧರ್ಮಕಾಮಾರ್ಥಮೋಕ್ಷಾಣಾಂ ಸಾಧನಂ ಸ್ಯಾನ್ನ ಸಂಶಯಃ 
1 ೬೮ I 
ಕುಮಾರಾ ಊಚುಃ 
ಇತಿ ತೇ ಕಥಿತಂ ಸರ್ವಂ ಕಿಂ ಭೂಯಃ ಶ್ರೋತುಮಿಚ್ಛಸಿ I 
ಶ್ರೀಮದ್ಭಾಗವತೇನೈವ ಭುಕ್ತಿಮುಕ್ಕೀ ಕರೇ ಸ್ಥಿತೇ 
uF 
ಸೂತ ಉವಾಚ 
ಇತ್ಯುಕ್ತಾ ತೇ ಮಹಾತ್ಮಾನಃ ಪ್ರೋಚುರ್ಭಾಗವತೀಂ ಕಥಾಮ್‌ । 
ಸರ್ವಪಾಪಹರಾಂ ಪುಣ್ಯಾಂ ಭುಕ್ಕಿಮುಕ್ತಿಪ್ರದಾಯಿನೀಮ್‌ 
won 
ಶೃಣಾಂ ಸರ್ವಭೂತಾನಾಂ ಸಪ್ತಾಹಂ ನಿಯತಾತ್ಮನಾಮ್‌ । 
ಯಥಾವಿಧಿ ತತೋ ದೇವಂ ತುಷ್ಟುವುಃ ಪುರುಷೋತ್ತಮಮ್‌ 
wou 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಹೋಮಮಾಡಬೇಕು. ॥ ೫೯ ॥ ಆ ಹೋಮದಲ್ಲಿ ದಶಮ 
ಸ್ಕಂಧದ ಒಂದೊಂದು ಶ್ಲೋಕವನ್ನು ಪಠಿಸಿ ವಿಧಿಪೂರ್ವಕವಾಗಿ 
ಪಾಯಸ, ಜೇನು, ತುಪ್ಪ ಎಳ್ಳು, ಅನ್ನ ಇತ್ಯಾದಿಗಳಿಂದ ಆಹುತಿ 
ಕೊಡಬೇಕು. ॥ ೬೦ ॥ 

ಅಥವಾ ಏಕಾಗ್ರಚಿತ್ತದಿಂದ ಗಾಯತ್ರೀ ಮಂತ್ರದ ಮೂಲಕ 
ಹೋಮಮಾಡಬೇಕು. ಏಕೆಂದರೆ ಈ ಶ್ರೀಮದ್ಭಾಗವತ ಮಹಾ- 
ಪುರಾಣವು ತಾತ್ತಿ ಎ್‌ವಾಗಿ ಗಾಯತ್ರೀಸ್ವರೂಪವೇ ಆಗಿದೆ. 
॥ ೬೧ ॥ ಹೋಮಮಾಡುವ ಶಕ್ತಿ ಇಲ್ಲದಿದ್ದರೆ ಹೋಮಫಲವನ್ನು 
ಪಡೆಯುವುದಕ್ಕಾಗಿ ಬ್ರಾಹ್ಮಣರಿಗೆ ಹೋಮದ್ರವ್ಯಗಳನ್ನು ದಾನ 
ಮಾಡಬೇಕು. ಸಪ್ತಾಹಶ್ರವಣದಲ್ಲಿ ಸಂಭವಿಸಬಹುದಾದ 
ಬಗೆ-ಬಗೆಯ ಛಿದ್ರಗಳನ್ನು ಪೂರಣಮಾಡಲು ಮತ್ತು ವಿಧಿಯಲ್ಲಿ 
ನ್ಯೂನಾಧಿಕ್ಯ ಆಗಿರುವ ದೋಷಗಳ ಶಾಂತಿಗಾಗಿ ವಿಷ್ಣುಸಹಸ್ರ- 
ನಾಮವನ್ನು ಪಾರಾಯಣಮಾಡಬೇಕು. ಅದರಿಂದ ಎಲ್ಲಕರ್ಮ- 
ಗಳು ಸಫಲವಾಗುತ್ತವೆ. ಏಕೆಂದರೆ, ಅದಕ್ಕಿಂತ ಶ್ರೇಷ್ಠವಾದ 
ಕರ್ಮವು ಮತ್ತೊಂದಿಲ್ಲ ॥ ೬೨-೬೩ ॥ 

ಅನಂತರ ಹನ್ನೆರಡು ಮಂದಿ ಬ್ರಾಹ್ಮಣರಿಗೆ ಪಾಯಸ, ಜೇನು 
ತುಪ್ಪ ಮುಂತಾದವುಗಳಿಂದ ಭೋಜನ ಮಾಡಿಸಬೇಕು. ವ್ರತದ 
ಪೂರ್ತಿಗಾಗಿ ಗೋದಾನ-ಸುವರ್ಣದಾನಗಳನ್ನು ಮಾಡಬೇಕು. 
॥ ೬೪ ॥ ಸಾಮರ್ಥ್ಯವಿದ್ದರೆ ಮೂರು ತೊಲ ಸುವರ್ಣದಿಂದ 
ಒಂದು ಸಿಂಹಾಸನವನ್ನು ಮಾಡಿಸಿ, ಅದರಲ್ಲಿ ಸುಂದರವಾದ 
ಅಕ್ಬರಗಳಿಂದ ಬರೆದ ಶ್ರೀಮದ್ಭಾಗವತ ಗ್ರಂಥವನ್ನಿಟ್ಟು ಅದನ್ನು 
ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿ, 
ಜಿತೇಂದ್ರಿಯನಾದ ಆಚಾರ್ಯನನ್ನು ವಸ್ತ್ರ ಭೂಷಣ-ಗಂಧಾದಿ 
ಗಳಿಂದ ಪೂಜಿಸಿ, ದಕ್ಷಿಣೆ ಸಹಿತ ಸಮರ್ಪಿಸಬೇಕು. ॥ ೬೫-೬೬ ॥ 
ಹೀಗೆ ದಾನಮಾಡಿದ ಬುದ್ಧಿವಂತನಾದ ದಾತೃವು ಭವಬಂಧನ 
ದಿಂದ ಬಿಡುಗಡೆ ಹೊಂದುವನು. ಈ ಸಪ್ಪಾಹಪಾರಾಯಣದ 
ವಿಧಿಯು ಎಲ್ಲ ಪಾಪಗಳನ್ನು ಕಳೆಯುವಂತಹುದಾಗಿದೆ. ಇದನ್ನು 
ಈ ಪ್ರಕಾರ ಸರಿಯಾಗಿ ಪಾಲಿಸುವುದರಿಂದ ಈ ಮಂಗಲಮಯ 
ಭಾಗವತ ಪುರಾಣವು ಅಭೀಷ್ಟಥಲವನ್ನು ಕೊಡುತ್ತದೆ. ಧರ್ಮ, 
ಅರ್ಥ, ಕಾಮ, ಮೋಕ್ಟ ಎಂಬ ನಾಲ್ಕು ಪುರುಷಾರ್ಥಗಳನ್ನು 
ಅನುಗ್ರಹಿಸುವ ಸಾಧನೆ ಇದು. ಇದರಲ್ಲಿ ಸಂದೇಹವೇ ಇಲ್ಲ 
॥ ೬೭-೬೮ ॥ 

ಸನಕಾದಿಗಳು ಹೇಳುತ್ತಾರೆ - ನಾರದರೇ! ಈ ರೀತಿಯಾಗಿ 
ಈ ಸಪ್ತಾಹವಿಧಿಯನ್ನು ನಿಮಗೆ ಪೂರ್ಣವಾಗಿ ತಿಳಿಸಿದ್ದೇವೆ. ಈಗ 
ಇನ್ನೇನು ಕೇಳ ಬಯಸುತ್ತಿರಿವಿರಿ ? ಈ ಶ್ರೀಮದ್ಭಾಗವತದಿಂದಲೇ 
ಭೋಗ ಮತ್ತು ಮೋಕ್ಷ ಎರಡೂ ಕೈವಶವಾಗುತ್ತವೆ. ॥ ೬೯ ॥ 

ಸೂತ ಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ | ಹೀಗೆ 
ಹೇಳಿ ಮಹಾತ್ಮರಾದ ಸನಕಾದಿಗಳು ನಿಯಮಪೂರ್ವಕವಾಗಿ ಸರ್ವ 
ಪಾಪನಾಶಿನಿಯೂ, ಪರಮ ಪವಿತ್ರವೂ ಬುಕ್ಕಿ-ಮುಕ್ತಿ- 
ಪ್ರದಾಯಕವೂ ಆದ ಶ್ರೀಮದ್ಭಾಗವತ ಕಥೆಯನ್ನು ಸಪ್ತಾಹ ವಿಧಿ 
ಪೂರ್ವಕ ಪ್ರವಚನ ಮಾಡಿದರು. ಅನಂತರ ದೇವದೇವನಾದ 
ಪುರುಷೋತ್ತಮನನ್ನು : ಯಥಾವಿಧಿಯಾಗಿ ಸ್ತೋತ್ರಮಾಡಿದರು. 
॥ ೭೦-೭೧ ॥ ಕಥಾ ಶ್ರವಣಮಾಡಿದ ಕೊನೆಯಲ್ಲಿ ಜ್ಞಾನ, ಭಕ್ತಿ, 


6 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ 


41 


HL 


ತದಂತೇ ಜ್ಞಾನವೈರಾಗ್ಯಭಕ್ತೀನಾಂ ಪುಷ್ಪತಾ ಪರಾ। 
ತಾರುಣ್ಯಂ ಪರಮಂ ಚಾಭೂತರ್ತಭೂತಮನೋಹರಮ್‌ 

1 ೭೨॥॥ 
ನಾರದಶ್ಚ ಕೃತಾರ್ಥೋತಭೂತ್ತಿದ್ದೇ ಸ್ವ್ರೀಯೇ ಮನೋರಥೇ । 
ಪುಲಕೀಕೃತಸರ್ವಾಂಗಃ ಪರಮಾನಂದಸಂಭ್ಯತಃ 

॥ ೭೩ 1 
ಏವಂ ಕಥಾಂ ಸಮಾಕರ್ಣ್ಯ ನಾರದೋ ಭಗವತ್ಚಿಯ: । 
ಪ್ರೇಮಗದ್ದದಯಾ ವಾಚಾ ತಾನುವಾಚ ಕೃತಾಂಜಲಿಃ 

1೭೪ ॥ 


ನಾರದ ಉವಾಚ 
ಧನ್ಯೋತಸ್ಕ್ಯನುಗೃಹೀತೋತಸ್ಥಿ ಭವದ್ಧಿ; ಕರುಣಾಪರೈ: । 
ಅದ್ಯ ಮೇ ಭಗವಾಂಲ್ಲಬ್ಬ್ದಃ ಸರ್ವಪಾಪಹರೋ ಹರಿಃ 


1೭೫ 
ಶ್ರವಣಂ ಸರ್ವಧರ್ಮೇಭ್ಯೋ ವರಂ ಮನ್ಯೇ ತಪೋಧನಾಃ । 
ವೈಕುಂಠಸ್ಟೋ ಯತಃ ಕೃಷ್ಣ ಶ್ರವಣಾದ್ಯಸ್ಯ ಲಭ್ಯತೇ 

1 ೭೬॥ 


ಸೂತ ಉವಾಚ 


ಏವಂ ಬ್ರುವತಿ ವೈ ತತ್ರ ನಾರದೇ ವೈಷ್ಣವೋತ್ತಮೇ । 
ಪರಿಭ್ರಮನ್‌ ಸಮಾಯಾತಃ ಶುಕೋ ಯೋಗೇಶ್ಚರಸ್ತದಾ 
॥ ೭೭॥ 


ತತ್ರಾಯಯೌ ಹೋಡಶವಾರ್ಷಿಕಸ್ತದಾ 
ವ್ಯಾಸಾತ್ಮಜೋ ಜ್ಞಾನಮಹಾಬ್ಬಿ ಚಂದ್ರಮಾಃ । 
ಕಥಾವಸಾನೇ ನಿಜಲಾಭಪೂರ್ಣಃ 
ಪ್ರೇಮಾ ಪಠನ್‌ ಭಾಗವತಂ ಶನೈಃ ಶನೈಃ ॥ ೭೮ ॥ 


ದೃಷ್ಟ್ವಾ ಸದಸ್ಯಾಃ ಪರಮೋರುತೇಜಸಂ 
ಸದ್ಯಃ ಸಮುತ್ಥಾಯ ದದುರ್ಮಹಾಸನಮ್‌ । 
ಪ್ರೀತ್ಯಾ ಸುರರ್ಷಿಸ್ತಮಪೂಜಯತ್ತುಖಂ 
ಸ್ಥಿತೋರವದತ್ನಂಶೃಣುತಾಮಲಾಂ ಗಿರಮ್‌ ॥ ೭೯ ॥ 


ಶ್ರೀಶುಕ ಉವಾಚ 


ನಿಗಮಕಲ್ಪತರೋರ್ಗಲಿತಂ ಫಲಂ 
ಶುಕ ಮುಖಾದಮೃತದ್ರವಸಂಯುತಮ್‌ | 

ಪಿಬತ ಭಾಗವತಂ ರಸಮಾಲಯಂ 
ಮುಹುರಹೋ ರಸಿಕಾ ಭುವಿ ಭಾವುಕಾಃ ॥ ೮೦ ॥ 


ವೈರಾಗ್ಯಗಳು ಎಲ್ಲ ಭೂತಗಳಿಗೂ ಆಕರ್ಷಕವಾದ ಪುಷ್ಟಿಯನ್ನು 
ತಾರುಣ್ಯವನ್ನು ಪಡೆದು ಕಂಗೊಳಿಸಿದರು. ॥ ೭೨ ॥ ತನ್ನ ಮನೋ 
ರಥವು ಈಡೇರಿದ್ದರಿಂದ ನಾರದರೂ ಪರಮಾನಂದ. ಪೂರ್ಣ 
ರಾಗಿ ಪುಳಕಿತರಾದರು. ॥ ೭೩ ॥ ಹೀಗೆ ಕಥೆಯನ್ನು ಶ್ರವಣಿಸಿದ 
ಭಗವಂತನ ಪ್ರಿಯರಾದ ನಾರದರು ಕೈ ಜೋಡಿಸಿಕೊಂಡು 
ಪ್ರೇಮ ಗದ್ಗದ ವಾಣಿಯಿಂದ ಸನಕಾದಿಗಳಲ್ಲಿ ಹೀಗೆ ವಿಜ್ಞಾಲಿಸಿ 
ಕೊಂಡರು. ॥ ೭೪ ॥ 

ನಾರದರೆಂದರು - ಓ ಮಹಾತ್ನರೇ! ಕರುಣಾಪರರಾದ 
ನಿಮ್ಮಿಂದ ನಾನು ಧನ್ಯನಾದೆನು. ನಿಮ್ಮಿಂದ ಮಹಾನುಗ್ರಹ 
ವಾಯಿತು. ಈಗ ನನಗೆ ಸರ್ವಪಾಪಹರನಾದ ಭಗವಾನ್‌ 
ಶ್ರೀಹರಿಯ ಪ್ರಾಪ್ತಿಯಾಯಿತು. ॥ ೭೫ ॥ ತಪೋಧನರೇ! 
ಶ್ರೀಮದ್ಭಾಗವತ ಶ್ರವಣವನ್ನೇ ಸರ್ವಶ್ರೇಷ್ಠವಾದ ಧರ್ಮವೆಂದು 
ನಾನು ತಿಳಿಯುತ್ತೇನೆ. ಏಕೆಂದರೆ, ಇದರ ಶ್ರವಣದಿಂದ ವೈಕುಂಠ 
ನಿವಾಸಿಯಾದ ಶ್ರೀಕೃಷ್ಣನ ಪ್ರಾಪ್ತಿಯಾಗುತ್ತದೆ. ॥ ೭೬ ॥ 

ಸೂತರು ಹೇಳುತ್ತಾರೆ - ಶೌನಕರೇ। ವೈಷ್ಣವ ಶ್ರೇಷ್ಠರಾದ 
ನಾರದರು ಹೀಗೆ ಹೇಳುತ್ತಿರುವಂತೆಯೇ ಸುತ್ತಾಡುತ್ತಾ ಮಹಾ 
ಯೋಗೇಶ್ವರರಾದ ಶುಕಮಹಾಮುನಿಗಳು ಅಲ್ಲಿಗೆ ಬಂದರು. 
॥ ೭೭ ॥ ಹದಿನಾರು ವಯಸ್ಸಿನ ಹರೆಯಲ್ಲಿದ್ದರೂ ಮಹಾಜ್ಞಾನಿ 
ಗಳಾಗಿ ಜ್ಞಾನರೂಪೀ ಮಹಾಸಮುದ್ರಕ್ಕೆ ಚಂದ್ರನಂತಿರುವ, 
ಆತ್ಮಲಾಭದಿಂದ ಕೃತಕೃತ್ಯರಾಗಿದ್ದ ಶ್ರೀವೇದವ್ಯಾಸರ ಸುಪುತ್ರರಾದ 
ಶುಕಮುನೀಂದ್ರರು ಪರಮ ಪ್ರೇಮದಿಂದ ಮೆಲ್ಲಮೆಲ್ಲನೆ 
ಶ್ರೀಭಾಗವತವನ್ನು ಪಠಿಸುತ್ತಾ ಕಥಾ ಸಪ್ತಾಹದ ಕೊನೆಯಲ್ಲಿ 
ಅಲ್ಲಿಗೆ ಆಗಮಿಸಿದರು. ॥ ೭೮ ॥ ಪರಮ ತೇಜಸ್ವಿಗಳಾದ 
ಶುಕಮಹಾಮುನಿಗಳನ್ನು ಕಂಡು ಎಲ್ಲ ಸಭಾಸದರು ಭಕ್ತಿ ಸಂಭ್ರಮ 
ದಿಂದ ಎದ್ದು ನಿಂತು, ಅವರಿಗೆ ಉನ್ನತವಾದ ಮಹಾಸನವನ್ನು 
ನೀಡಿದರು. ದೇವಯಷಿಗಳಾದ ನಾರದರು ಅವರನ್ನು ಪ್ರೇಮ 
ದಿಂದ ಪೂಜಿಸಿದರು. ಅವರು ಸುಖಾಸೀನರಾಗಿ "ನನ್ನ ನಿರ್ಮಲ 
ವಾಣಿಯನ್ನು ಕೇಳಿರಿ' ಎಂದು ಪ್ರಾರಂಭಿಸಿ ಅನುಗ್ರಹ ಮಾತನ್ನು 
ಹೇಳಿದರು. ॥ ೭೯ ॥ 

ಶ್ರೀಶುಕಮಹಾಮುನಿಗಳು ಹೇಳಿದರು - 'ಓ ರಸಿಕ ಭಾವುಕ 

ಜನರೇ! ಈ ಶ್ರೀಮದ್ಧಾಗವತವು ವೇದರೂಪೀ ಕಲ್ಪವೃಕ್ಚದ 
ಪರಿಪಕ್ವವಾದ ಫಲವಾಗಿದೆ. ಶ್ರೀಶುಕನೆಂಬ ಶುಕಪಕ್ಷಿಯ ಮುಖದ 
ಸಂಯೋಗದಿಂದ ಅಮೃತರಸದಿಂದ ಪರಿಪೂರ್ಣವಾಗಿದೆ. 
ಇದರಲ್ಲಿ ಸಿಪ್ಪೆ ಗೊರಟು ಇಲ್ಲದೆ ರಸವೇ-ರಸವು ತುಂಬಿದೆ. ಇದು 
ಇದೇ ಲೋಕದಲ್ಲಿ ಸುಲಭವಾಗಿ ದೊರೆತಿದೆ. ಶರೀರದಲ್ಲಿ ಚೈತನ್ಯ 
ವಿರುವ ತನಕ ನೀವೆಲ್ಲರೂ ಇದನ್ನು ಪದೇ-ಪದೇ ಪಾನಮಾಡುತ್ತಾ 
ಇರಿ. ॥ ೮೦ ॥ ಈ ಶ್ರೀಮದ್ಭಾಗವತದಲ್ಲಿ ನಿಷ್ಠಪಟ, ನಿಷ್ಕಾಮ 
ಪರಮಧರ್ಮವು ನಿರೂಪಿತವಾಗಿದೆ. ಇದು ಪ್ರತಿಪಾದನೆ 
ಮಾಡುವ ವಸ್ತು ಮಾತ್ತರ್ಯರಹಿತರಾದ ಸಜ್ಜನರಿಗೆ ವೇದ್ಯವಾದ 
ಪರಮಸತ್ಯವು. ಇ ಆಧ್ಯಾತ್ಮಿಕ, ಆಧಿದೈವಿಕ, "ಆರಿಬೌತಿಕಗಳೆಂಬ 
ಮೂರು 'ತಾಪಗಳನ್ನು ನಿರ್ಮೂಲನ ಗೊಳಿಸುವುದು. ಪರಮ 
ಮಂಗಳಕರವಾದುದು. ಮಹಾಮುನಿಗಳಾದ ವೇದವ್ಯಾಸರೇ 


42 


ಧರ್ಮಃ ಪ್ರೋಜ್ಜಿತಕೈೆತವೋ5ತ್ರ ಪರಮೋ 
ನಿರ್ಮತರಾಣಾಂ ಸತಾಂ 
ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ 


ತಾಪತ್ರಯೋನ್ಮೂಲನಮ್‌ । 
ಶ್ರೀಮದ್ಭಾಗವತೇ ಮಹಾಮುನಿಕೃತೇ 

ಕಿಂ ವಾ ಪರೈರೀಶ್ವರ 
ಸದ್ಯೋ ಹೃದ್ಯವರುಧೃತೇತತ್ರ ಕೃತಿಭಿ: 

ಶುಶ್ರೂಹುಭಿಸ್ತತ್‌ಕ್ಷಣಾತ್‌ ॥ ೮೧॥ 
ಶ್ರೀಮದ್ಭಾಗವತಂ ಪುರಾಣತಿಲಕಂ 

ಯದ್ವೈಷ್ಠವಾನಾಂ ಧನಂ 
ಯಸ್ಮಿನ್ಬಾರಮಹಂಸ್ಕಮೇವಮಮಲಂ ` 

ಜ್ಞಾನಂ ಪರಂ ಗೀಯತೇ । 
ಯತ್ರ ಜ್ಞಾನವಿರಾಗಭಕ್ತಿಸಹಿತಂ 

ನೈಷ್ಟರ್ಮ್ಯಮಾವಿಷ್ಯತಂ 
ತಚ್ಛ್ರಣ್ವನ್‌ಪ್ರಪಠನ್‌ ವಿಚಾರಣಪರೋ 

ಭಕ್ತ್ಯಾ ವಿಮುಚ್ಛೇನ್ನರ;: ॥ ೮೨ ॥ 


ಸ್ಪರ್ಗೇ ಸತ್ಯೇ ಚ ಕೈಲಾಸೇ ವೈಕುಂಠೇ ನಾಸ್ಕ್ಯಯಂ ರಸಃ। 
ಅತಃ ಪಿಬಂತು ಸದ್ದಾಗ್ಯಾ ಮಾ ಮಾ ಮುಂಚಿತ ಕರ್ಹಿಚಿತ್‌ 
i ೮೩ 1 
ಸೂತ ಉವಾಚಿ 


ಏವಂ ಬ್ರುವಾಣೇ ಸತಿ ಬಾದರಾಯಣ್‌ೌ 
ಮಧ್ಯೇ ಸಭಾಯಾಂ ಹರಿರಾವಿರಾಸೀತ್‌ 
ಪ್ರಹ್ಲಾದಬಲ್ಯುದ್ಧವಫಾಲ್ಗುನಾದಿಭಿ - 
ರ್ವೃತಃ ಸುರರ್ಷಿಸ್ತಮಪೂಜಯಚ್ಛ ತಾನ್‌ ॥ ೮೪ ॥ 


ದೃಷ್ಟ್ವಾ ಪ್ರಸನ್ನ ಮಹದಾಸನೇ ಹರಿಂ 
ತೇ ಚಕ್ರಿರೇ ಕೀರ್ತನಮಗ್ರತಸ್ತದಾ ॥ 
ಭವೋ ಭವಾನ್ಯಾ ಕಮಲಾಸನಸ್ತು 


ತತ್ರಾಗಮತ್ಕೀರ್ತನದರ್ಶನಾಯ ॥ ೮೫ ॥ 


ಪ್ರಹ್ಲಾದಸ್ತಾಲಧಾರೀ ತರಲಗತಿತಯಾ 
ಚೋದ್ಧವಃ ಕಾಂಸ್ಕಧಾರೀ 
ವೀಣಾಧಾರೀ ಸುರರ್ಷಿಃ ಸ್ವರಕುಶಲತಯಾ 
ರಾಗಕರ್ತಾರ್ಜುನೋಠ ಭೂತ್‌ 
ಇಂದ್ರೋ5ವಾದೀನ್ಭದಂಗಂ ಜಯಜಯಸುಕರಾಃ 
ಕೀರ್ತನೇ ತೇ ಕುಮಾರಾ 
ಭಾವವಕ್ತಾ ಸರಸರಚನಯಾ 
ವ್ಯಾಸಪುತ್ರೋ ಬಭೂವ 


ಯತ್ರಾಗ್ರೇ 
॥ ೮೬॥ 


ಶ್ರೀಮದ್ಭಾಗವತ 


[ಅಧ್ಯಾಯ 6 


ರಚಿಸಿರುವ ಇಂತಹ ಶ್ರೀಮದ್ಭಾಗವತವು ಇರುವಾಗ ಬೇರೆ ಶಾಸ್ತ 
ಗಳು, ಸಾಧನೆಗಳ ಆವಶ್ಯಕತೆ ಇರುವುದಿಲ್ಲ ಸುಕೃತಿಗಳು ಇದನ್ನು 
ಕೇಳಬೇಕೆಂಬ ಇಚ್ಛೆಯನ್ನು ಪ್ರಕಟಿಸಿದರೂ ಸಾಕು, ಒಡನೆಯೇ 
ಭಗವಂತನು ಅವರ ಹೃದಯದಲ್ಲಿ ಬಂದು ನೆಲೆಸಿ ಅಲ್ಲಿಯೇ 
ಸ್ಥಾಯಿಯಾಗುತ್ತಾನೆ. ॥ ೮೧॥ ಈ ಶ್ರೀಮದ್ಭಾಗವತವು 
ಪುರಾಣಗಳಿಗೆ ಶಿರೋಮಣಿಯಾಗಿದ್ದು ವೈಷ್ಣವರಿಗೆ ಪರಮ 
ಧನವಾಗಿದೆ. ಇದರಲ್ಲಿ ಪರಮಹಂಸರಿಗೆ ಪ್ರಾಪ್ಯವಾಗಿರುವ 
ವಿಶುದ್ಧವಾದ ಜ್ಞಾನವೇ ವರ್ಣಿತವಾಗಿದೆ. ಜ್ಞಾನ, ವೈರಾಗ್ಯ, 
ಭಕ್ತಿಗಳಿಂದ ಕೂಡಿದ ನಿವೃತ್ತಿಮಾರ್ಗವನ್ನು ಇಲ್ಲಿ ಪ್ರಕಾಶಪಡಿಸಿದೆ. 
ಇದರ ಶ್ರವಣ, ಪಾರಾಯಣ, ಮನನಗಳಲ್ಲಿ ಆಸಕ್ತನಾದವನು 
ಮುಕ್ತನಾಗಿ ಬಿಡುತ್ತಾನೆ. ॥ ೮೨ ॥ ಈ ರಸವು ಸ್ವರ್ಗದಲ್ಲಾಗಲೀ, 
ಸತ್ಯಲೋಕದಲ್ಲಾಗಲೀ, ಕೈಲಾಸದಲ್ಲಾಗಲೀ, ವೈಕುಂಠದಲ್ಲಾಗಲೀ 
ಎಲ್ಲಿಯೂ ಇಲ್ಲ ಆದುದರಿಂದ ಎಲೈ ಭಾಗ್ಯವಂತರಾದ 
ಶ್ರೋತೃಗಳೇ | ನೀವು ಇದನ್ನು ಪಾನಮಾಡಿರಿ, ಸವಿಯಿರಿ ಇದನ್ನು 
ಎಂದೂ ಬಿಡಬೇಡಿರಿ. ಖಂಡಿತವಾಗಿ ಬಿಡಬೇಡಿರಿ. ॥ ೮೩ ॥ 
ಸೂತಪುರಾಣಿಕರು ಹೇಳುತ್ತಾರೆ - ಬಾದರಾಯಣ 
ಪುತ್ರರಾದ ಶ್ರೀಶುಕರು ಹೀಗೆ ಹೇಳುತ್ತಿರುವಂತೆ ಸಭೆಯ ಮಧ್ಯ 
ದಲ್ಲಿ ಪ್ರಹ್ಲಾದ, ಬಲಿ, ಉದ್ಧವ ಅರ್ಜುನ ಮುಂತಾದ ಪಾರ್ಷದ 
ರೊಂದಿಗೆ ಸಾಕ್ಷಾತ್‌ ಶ್ರೀಹರಿಯು ಪ್ರಕಟನಾದನು. ಆಗ ದೇವ 
ಖಷಿ ನಾರದರು ಭಗವಂತನನ್ನು ಹಾಗೂ ಅವನ ಭಕ್ತರನ್ನು 
ಯಥೋಚಿತವಾಗಿ ಪೂಜಿಸಿದರು. ॥ ೮೪ ॥ ದೊಡ್ಡ ಆಸನದಲ್ಲಿ 
ವಿರಾಜಮಾನನಾಗಿ ಪ್ರಸನ್ನನಾದ ಶ್ರೀಹರಿಯನ್ನು ಕಂಡು ಅವ 
ರೆಲ್ಲರೂ ಅವನ ಮುಂದೆ ಸಂಕೀರ್ತನೆಯನ್ನು ಪ್ರಾರಂಭಿಸಿದರು. 
ಆ ಸಂಕೀರ್ತನೆಯನ್ನು ನೋಡಲು ಪಾರ್ವತಿಸಮೇತನಾದ 
ಮಹಾದೇವನೂ, ಬ್ರಹ್ಮದೇವರೂ ಅಲ್ಲಿಗೆ ದಯಮಾಡಿಸಿದರು. 
॥ ೮೫ ॥ ಸಂಕೀರ್ತನೆ ಪ್ರಾರಂಭವಾಯಿತು. ಅದರಲ್ಲಿ ಪಟುವಾದ 
ಗತಿಯುಳ್ಳ ಪ್ರಹ್ಲಾದರು ಕರತಾಳ ನುಡಿಸ ತೊಡಗಿದರು. ಉದ್ಧ 
ವರು ಕಂಚಿನ ತಾಳವನ್ನೆತ್ತಿಕೊಂಡು ನುಡಿಸಿದರು. ನಾರದರು ವೀಣೆ 
ಯನ್ನು ನುಡಿಸಿದರು. ಸ್ವರ ವಿಜ್ಞಾನ ಕುಶಲನಾದ ಅರ್ಜುನನು 
ರಾಗಾಲಾಪನೆ ಮಾಡತೊಡಗಿದನು. ಇಂದ್ರನು ಮೃದಂಗ ನುಡಿಸಿ 
ದನು. ಸನಕಾದಿಗಳು ನಡು-ನಡುವೆ ಜಯ-ಜಯಕಾರ 
ಮಾಡುತ್ತಿದ್ದರು. ಇವರೆಲ್ಲರ ಮುಂದೆ ಶುಕಮಹಾಮುನಿಗಳು 
ಬಗೆ-ಬಗೆಯ ರಸಮಯವಾದ ಅಂಗಭಂಗಿಗಳಿಂದ ಭಾವಗಳನ್ನು 
ಪ್ರದರ್ಶಿಸುತ್ತಿದ್ದರು. ॥ ೮೬ ॥ ಅವರೆಲ್ಲರ ನಡುವೆ ಪರಮ 
ತೇಜೋ ನಿಧಿಗಳಾದ ಭಕ್ತಿ, ಜ್ಞಾನ, ವೈರಾಗ್ಯಗಳು ನಟರಂತೆ 
ನರ್ತಿಸತೊಡಗಿದರು. ಇಂತಹ ಅಲೌಕಿಕವಾದ ಕೀರ್ತನವನ್ನು 
ನೋಡಿ ಭಗವಂತನು ತುಂಬಾ ಪ್ರಸನ್ನನಾಗಿ ಹೀಗೆ ಹೇಳ 
ತೊಡಗಿದನು. ॥ ೮೭ ॥ ನಿಮ್ಮ ಈ ಕಥಾಕೀರ್ತನದಿಂದ ನಾನು 


6 ಅಧ್ಯಾಯ] 


ಶ್ರೀಮದ್ಭಾಗವತ ಮಾಹಾತ್ಮ್ಯ 


43 


ಕಾಸಾಘಾಘಾಘಾಾ)್ಗೌ/7/ಗಶಾಾಾ್ರಾಡಾವಾಘಾ್ಭಾ್ಭೂಘಾಘಾಘ್ರಾಾನಾಾಹಾರಾ ಹಾಘಾಘರಾವಾಪಾಾರಾಯ್‌ ವಾಂ ಅವಾ ಅ ದೋ 


ನನರ್ತ ಮಧ್ಯೇ ತ್ರಿಕಮೇವ ತತ್ರ 
ಭಕ್ತ್ಯಾದಿಕಾನಾಂ  ನಟವತ್ತುತೇಜಸಾಮ್‌ । 
ಅಲೌಕಿಕಂ ಕೀರ್ತನಮೇತದೀಕ್ಸ್ಯ 


ಹರಿಃ ಪ್ರಸನ್ನೋ5ಪಿ ವಚೋ ಬ್ರವೀತ್ತತ್‌॥ ೮೭ ॥ 


ಮತ್ತೋ ವರಂ ಭಾವವೃತಾದ್‌ ವೃಣುಧ್ಧಂ 
ಪ್ರೀತಃ ಕಥಾಕೀರ್ತನತೋಶಸ್ಥಿ ಸಾಂಪ್ರತಮ್‌ । 


ಶ್ರುತ್ವೇತಿ ತದ್ದಾಕ್ಕಮತಿಪ್ರಸನ್ನಾಃ 
ಪ್ರೇಮಾರ್ದಚಿತ್ತಾ ಹರಿಮೂಚಿರೇ ತೇ ॥೮೮॥ 
ನಗಾಹಗಾಥಾಸು ಚ ಸರ್ವಭಕ್ಷೆ- 


ರೇಭಿಸ್ತ್ವಯಾ ಭಾವ್ಯಮಿತಿ ಪ್ರಯತ್ನಾತ್‌ । 
ಮನೋರಥೋರ5ಯಂ ಪರಿಪೂರಣೀಯ- 
ಸಥೇತಿ ಚೋಕ್ಪ್ರಾಂತರಧೀಯತಾಚ್ಯುತಃ ॥ ೮೯ ॥ 


ತತೋತನಮತ್ತಚ್ಛರಣೇಷು ನಾರದ- 
ಸ್ತಥಾ ಶುಕಾದೀನಪಿ ತಾಪಸಾಂಶ್ಚವ I 
ಅಥ ಪ್ರಹೃಷ್ಠಾ; ಪರಿನಷ್ಟಮೋಹಾಃ 
ಸರ್ವೇ ಯಯುಃ ಪೀತಕಥಾಮೃತಾಸ್ತೇ ॥ ೯೦॥ 


ಭಕ್ತಿ: ಸುತಾಭ್ಯಾಂ ಸಹ ರಕ್ಷಿತಾ ಸಾ 

ಶಾಸ್ತ್ರೇ ಸ್ಪೀಯೇತಪಿ ತದಾ ಶುಕೇನ । 
ಅತೋ ಹರಿರ್ಭಾಗವತಸ್ಯ ಸೇವನಾ- 

ಚಿತ್ತಂ ಸಮಾಯಾತಿ ಹಿ ವೈಷ್ಣವಾನಾಮ್‌ ॥ ೯೧॥ 


ದಾರಿದ್ರದುಃಖಜ್ವರದಾಹಿತಾನಾಂ 
ಮಾಯಾಪಿಶಾಚೀಪರಿಮರ್ದಿತಾನಾಮ್‌ 1 
ಸಂಸಾರಸಿಂಧೌ ಪರಿಪಾತಿತಾನಾಂ 
ಕ್ಲೇಮಾಯ ವೈ ಭಾಗವತಂ ಪ್ರಗರ್ಜತಿ ॥ ೯೨॥ 
ಶೌನಕ ಉವಾಚ 
ಶುಕೇನೋಕ್ಕಂ ಕದಾ ರಾಜೆ ್ಲೇ ಗೋಕರ್ಣೇನ ಕದಾ ಪುನಃ। 
ಸುರರ್ಷಯೇ ಕದಾ ಬ್ರಾಹೈಶ್ಚಿಂಧಿ ಮೇ ಸಂಶಯಂ ತ್ವಿಮಮ್‌ 


1 ೯೩॥ 
ಸೂತ ಉವಾಚ 
ಆಕೃಷ್ಣನಿರ್ಗಮಾತ್ರಿ ;ಶದ್ವರ್ಹಾಧಿಕಗತೇ ಕಲೌ । 
ಣ ಈ 
ನವಮೀತೋ ನಭಸ್ಯೇ ಚ ಕಥಾರಂಭಂ ಶುಕೋ5ಕರೋತ್‌ 
ue 


ಪರೀಕಿಚವಣಾಂತೇ ಚ ಕಲೌ ವರ್ಷಶತದ್ವಯೇ । 


ಶುದೇ ಪೆಟಾ ನವಮ್ಮಾಂ ಚ ಧೇನುಜೋ5ಕಥಯತ್ಯಥಾಮ್‌ 
ಷ್ಟ I ೯೫ ॥| 


ಬಹಳ ಪ್ರಸನ್ನನಾಗಿರುವೆನು. ನಿಮ್ಮ ಭಕ್ತಿ ಭಾವಕ್ಕೆ ನಾನು ವಶನಾಗಿ 
ಬಿಟ್ಟಿದ್ದೇನೆ. ನಿಮಗೆ ಬೇಕಾದ ವರವನ್ನು ಕೇಳಿರಿ ಭಗವಂತನ ಈ 
ಮಾತನ್ನು ಕೇಳಿ ಎಲ್ಲ ಜನರೂ ಸಂತಸಗೊಂಡು ಪ್ರೇಮಾರ್ದ್ರ ಚಿತ್ತ 
ದಿಂದ ಭಗವಂತನಲ್ಲಿ ಇಂತೆಂದರು. ॥ ೮೮॥ "ಪ್ರಭೋ! 
ಮುಂದೆಯೂ ಕೂಡ ಎಲ್ಲೆಲ್ಲಿ ಸಪ್ತಾಹಕಥೆ ನಡೆಯುತ್ತದೋ 
ಅಲ್ಲೆಲ್ಲ ನೀನು ಈ ಪಾರ್ಷದರೊಡನೆ ಅವಶ್ಯವಾಗಿ ದಯಮಾಡಿ 
ಸಬೆಣು. ಈ ನಮ್ಮ ಮನೋರಥವನ್ನು ನೀನು ಈಡೇರಿಸಿ ಕೊಡು.'' 
ಎಂದು ಬೇಡಿಕೊಂಡರು. ಭಗವಂತನು "ತಥಾಸ್ತು' ಹಾಗೆಯೇ 
ಆಗಲಿ ಎಂದು ಹೇಳಿ ಅಂತರ್ಧಾನನಾದನು. ॥ ೮೯॥ 

ಅನಂತರ ನಾರದ ಮಹರ್ಷಿಗಳು ಭಗವಂತನ ಹಾಗೂ ಆತನ 
ಪಾರ್ಷದರ ಪಾದಪದ್ಧಗಳಿಗೆ ಪ್ರಣಾಮಮಾಡಿದರು. ಮತ್ತೆ ಶುಕ 
ಮಹಾಮುನಿಗಳೇ ಮುಂತಾದ ತಪಸ್ವಿಗಳಿಗೂ ನಮಸ್ಕರಿಸಿದರು. 
ಕಥಾಮೃತವನ್ನು ಪಾನಮಾಡಿದ್ದರಿಂದ ಎಲ್ಲರಿಗೂ ಪರಮಾನಂದ 
ವುಂಟಾಯಿತು. ಅವರ ಮೋಹವೆಲ್ಲ ನಾಶವಾಯಿತು. ಮತ್ತೆ 
ಅವರೆಲ್ಲರೂ ತಮ್ಮ-ತಮ್ಮ ಸ್ಥಾನಗಳಿಗೆ ತೆರಳಿದರು. ॥ ೯೦ ॥ ಆಗ 
ಶುಕಮುನಿಗಳು ಪುತ್ರರಸಹತ ಭಕ್ತಿಯನ್ನು ತಮ್ಮ ಶಾಸ್ತ್ರವಾದ 
ಶ್ರೀಮದ್ಭಾಗವತದಲ್ಲಿ ಸ್ಥಾಪಿಸಿದರು. ಅದರಿಂದಲೇ ಭಾಗವತವನ್ನು 
ಸೇವಿಸಿದರೆ ಶ್ರೀಹರಿಯು ವಿಷ್ಣುಭಕ್ತರ ಹೃದಯದಲ್ಲಿ ಬಂದು 
ವಿರಾಜಿಸುತ್ತಾನೆ. ॥ ೯೧॥ ದಾರಿದ್ಯವೆಂಬ ದುಃಖಜ್ವರದ 
ಜ್ವಾಲೆಯಿಂದ ಬೆಂದು ಹೋದವರು, ಮಾಯಾ ಪಶಾಚಿಯಿಂದ 
ತುಳಿಯಲ್ಪಟ್ಟವರು, ಸಂಸಾರ ಸಾಗರದಲ್ಲಿ ಮುಳುಗಿರುವವರು 
ಇವರೆಲ್ಲರ ಶ್ರೇಯಸ್ಸನ್ನು ಮಾಡುವುದಕ್ಕಾಗಿ ಶ್ರೀಮದ್ಭಾಗವತವು 
ಸಿಂಹನಾದ ಮಾಡುತ್ತಿದೆ. ॥ ೯೨ ॥ 

ಶೌನಕರು ಕೇಳಿದರು - ಸೂತಪುರಾಣಿಕರೇ! ಶುಕಮುನಿಗಳು 
ರಾಜಾಪರೀಕ್ಷಿತನಿಗೆ, ಗೋಕರ್ಣನು ಧುಂಧುಕಾರಿಗೆ, ಸನಕಾದಿ 
ಗಳು ನಾರದರಿಗೆ ಯಾವ-ಯಾವ ಸಮಯದಲ್ಲಿ ಈ ಗ್ರಂಥವನ್ನು 
ಉಪದೇಶಿಸಿದರು ? ನನ್ನ ಈ ಸಂಶಯವನ್ನು ಪರಿಹರಿಸಿರಿ ॥ ೯೩ ॥ 

ಸೂತಪುರಾಣಿಕರು ಹೇಳಿದರು - ಶ್ರೀಕೃಷ್ಣ ಪರಮಾತ್ಮನು 
ಸ್ವಧಾಮಗಮನದ ಬಳಿಕ ಕಲಿಯುಗದ ಮೂವತ್ತು ವರ್ಷಗಳಿಂದ 
ಸ್ವಲ್ಪ ಹೆಚ್ಚು ಕಾಲ ಕಳೆದ ಮೇಲೆ ಭಾದ್ರಪದ ಮಾಸದ ಶುಕ್ಲ 
ನವಮಿಯಿಂದ ಶುಕಮಹರ್ಷಿಗಳು ಕಥಾ ಪ್ರವಚನವನ್ನು 
ಪರೀಕ್ಷಿದ್ರಾಜನ ಮುಂದೆ ಪ್ರಾರಂಭಿಸಿದ್ದರು. ॥ ೬೪॥ ರಾಜಾ 
ಪರೀಕಿತನು ಕಥೆ ಕೇಳಿದ ಅನಂತರ ಕಲಿಯುಗದ ಇನ್ನೂರು 
ವರ್ಷಗಳು ಕಳೆದ ಮೇಲೆ ಆಷಾಢ ಶುಕ್ಲ ನವಮಿಯಿಂದ 
ಗೋಕರ್ಣನು ಈ ಕಥೆಯನ್ನು ಪ್ರವಚನ ಮಾಡಿದ್ದನು. nA 
ಅದಕೆ ಹಿಂದೆ ಕಲಿಯುಗದ ಮೂವತ್ತು ವರ್ಷಗಳು ಕಳೆದು 
ಹೋದಾಗ ಕಾರ್ತೀಕ ಶುಕ್ಲ ನವಮಿಯಿಂದ ಬ್ರಹ್ಮಮಾನಸ 
ಪುತ್ರರಾದ ಸನಕಾದಿಗಳು ಇದನ್ನು ನಾರದರಿಗೆ ಉಪ! ಆಶಿಸಿದ್ದರು. 
॥ ೯೬ ॥ ಪುಣ್ಯಾತ್ಮರಾದ ಶೌನಕರೇ | ನೀವು ಕೆಳಿದುದಕ್ಕೆ ನಾನು 


44 


ತಸ್ನಾದಪಿ ಕಲೌ ಪ್ರಾಪ್ತೇ ತ್ರಿಂಶದ್ವರ್ಷಗತೇ ಸತಿ । 
ಊಚುರೂರ್ಜೆ ಸಿತೇ ಪಕ್ಷೇ ನವಮ್ಯಾಂ ಬ್ರಹ್ಮಣಃ ಸುತಾಃ 
1೯೬॥ 
ಇತ್ಯೇತತ್ತೇ ಸಮಾಖ್ಯಾತಂ ಯತ್ನೃಷ್ಟೋ5ಹಂ ತ್ವಯಾನಫ | 
ಕಲೌ ಭಾಗವತೀ ವಾರ್ತಾ ಭವರೋಗವಿನಾಶಿನೀ 
॥೯೭॥ 
ಕೃಷ್ಣಪ್ರಿಯಂ ಸಕಲಕಲ್ಗಷನಾಶನಂ ಚ 
ಮುಕ್ತ್ವೇಕಹೇತುಮಿಹ ಭಕ್ತಿವಿಲಾಸಕಾರಿ । 
ಸಂತಃ ಕಥಾನಕಮಿದಂ ಪಿಬತಾದರೇಣ 
ಲೋಕೇ ಹಿತೀರ್ಥಪರಿಶೀಲನಸೇವಯಾ ಕಿಮ್‌ ॥ ೯೮ ॥ 


ಸ್ಪಪುರುಷಮಪಿ ವೀಕ್ಷ್ಯ ಪಾಶಹಸ್ತಂ 
ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೇ । 
ಪರಿಹರ ಭಗವತ್ಕ್ಯಥಾಸು ಮತ್ತಾನ್‌ 
ಪ್ರಭುರಹಮನ್ಯನ್ಸಣಾಂ ನ ವೈಷ್ಣವಾನಾಮ್‌ ॥ ೯೯ ॥ 


ಅಸಾರೇ ಸಂಸಾರೇ ವಿಷಯವಿಷಸಂಗಾಕುಲಧಿಯಃ 
ಕ್ಷಣಾರ್ಧಂಕ್ಷೇಮಾರ್ಥಂ ಪಿಬತಶುಕಗಾಥಾತುಲಸುಧಾವೌ | 
ಕಿಮರ್ಥಂ ವೃರ್ಥಂ ಭೋವುಜತ ಕುಪಥೇ ಕುತಿತಕಥೇ 
ಪರೀಕ್ಷಿತ್ಸಾಕ್ಷೀ ಯಚ್ಛವಣಗತಮುಕ್ತು ಕ್ತಿ ಕಥನೇ ॥ ೧೦೦ ॥ 
ರಸಪ್ರವಾಹಸಂಸ್ಥೇನ ಶ್ರೀಶುಕೇನೇರಿತಾ ಕಥಾ। 
ಕಂಠೇ ಸಂಬಧ್ಯತೇ ಯೇನ ಸ ವೈಕುಂಠಪ್ರಭುರ್ಭವೇತ್‌ 


॥1 ೧೦೧ ॥ 


ಇತಿ ಚ ಪರಮಗುಹ್ಯಂ ಸರ್ವಸಿದ್ಧಾಂತಸಿದ್ಧಂ 
ಸಪದಿ ನಿಗದಿತಂ ತೇ ಶಾಸ್ತ್ರಪುಂಜಂ ವಿಲೋಕ್ಯ । 
ಜಗತಿ ಶುಕಕಥಾತೋ ನಿರ್ಮಲಂ ನಾಸ್ತಿ ಕಿಂಚಿತ್‌ 
ಪಿಬ ಪರಸುಖಹೇತೋರ್ದ್ವಾದಶಸ್ಮಂಧ ಸಾರಮ್‌॥ ೧೦೨ ॥ 


ಏತಾಂ ಯೋ ನಿಯತತಯಾ ಶೃಣೋತಿ ಭಕ್ತ್ಯಾ 

ಯಶ್ಚೈನಾಂ ಕಥಯತಿ ಶುದ್ಧವೈಷ್ಣವಾಗ್ರೇ। 
ಸಮೃಗ್ಗಿಧಿಕರಣಾತ್ಸಲಂ ಲಭೇತೇ 

ಯಾಥಾರ್ಥ್ಯಾನ್ನಹಿ ಭುವನೇ ಕಿಮಪ್ಯಸಾಧ್ಯಮ್‌ ॥ ೧೦೩ ॥ 


ತೌ 


ಶ್ರೀಮದ್ಧಾಗವತ 


[ ಅಧ್ಯಾಯ 6 


ಉತ್ತರ ಕೊಟ್ಟಾಯಿತು. ಈ ಕಲಿಯುಗದಲ್ಲಿ ಶ್ರೀಮದ್ಭಾಗವತ 
ಕಥೆಯೇ ಭವರೋಗಕ್ಕೆ ರಾಮಬಾಣ ಔಷಧವಾಗಿದೆ. ॥ ೯೭ ॥ 

ಎಲೈ ಸತ್ತುರುಷರೇ। ನೀವೆಲ್ಲ ಈ ಕಥಾಮೃತವನ್ನು ಆದರದಿಂದ 
ಪಾನಮಾಡಿರಿ. ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದುದು. 
ಸಕಲ ಪಾಪನಾಶ ಮಾಡುವಂತಹುದು ಮುಕ್ಕಿಕೊಡುವಂಥದು 
ಭಕ್ತಿಯ ವಿಲಾಸವನ್ನು ಹೆಚ್ಚಿಸುವಂತಹುದು. ಲೋಕದಲ್ಲಿ ಇತರ 
ಶ್ರೇಯಸ್ಕರ ಸಾಧನೆಗಳನ್ನು ವಿಚಾರಮಾಡುವುದರಿಂದ ತೀರ್ಥ 
ಗಳನ್ನು ಸೇವಿಸುವುದರಿಂದ ಏನಾದೀತು? ॥ ೯೮ ॥ ಕೈಯಲ್ಲಿ 
ಪಾಶವನ್ನು ಹಿಡಿದು ಕೊಂಡಿರುವ ತನ್ನ ದೂತರನ್ನು ನೋಡಿ 
ಯಮಧರ್ಮನು ಅವರ ಕಿವಿಯಲ್ಲಿ ಹೇಳಿದನು- ನೋಡಿ, 
ಶ್ರೀಭಗವಂತನ ಕಥೆಗಳಿಂದ ಉನ್ನತ್ತರಾಗಿರುವವರಿಂದ ದೂರವಿರಿ. 
ಇತರರಿಗೆ ದಂಡವನ್ನು ವಿಧಿಸುವ ಶಕ್ತಿ ನನಗುಂಟು, ಆದರೆ ವಿಷ್ಣು 
ಭಕ್ತರ ಮೇಲೆ ನಮಗೆ ಅಧಿಕಾರ ಇಲ್ಲ ॥ ೯೯ ॥ ಅಸಾರವಾದ 
ಸಂಸಾರದಲ್ಲಿ ವಿಷಯರೂಪೀ ವಿಷದ ಆಸಕ್ತಿಯ ಕಾರಣ 
ವ್ಯಾಕುಲವಾದ ಬುದ್ಧಿಯುಳ್ಳವರೇ ! ನಿಮ್ಮ ಆತ್ಮಕಲ್ಯಾಣಕ್ಕೋಸ್ಕರ 
ಅರ್ಥಕ್ಟಣಕಾಲವಾದರೂ ಶುಕರು ಅನುಗ್ರಹಿಸಿದ ಶ್ರೀಭಾಗವತ 
ಕಥೆಯೆಂಬ ಅಮೃತವನ್ನು ಪಾನಮಾಡಿರಿ. ಎಲೈ ಜನರಿರಾ | 
ನಿಂದಿತವಾದ ಕಥೆಗಳಿಂದ ಕೂಡಿದ ಕರ್ಮಮಾರ್ಗದಲ್ಲಿ ವ್ಯರ್ಥ 
ವಾಗಿ ಏಕೆ ಅಲೆದಾಡುತ್ತಿದ್ದೀರಿ ? ಈ ಕಥೆಯು ಕಿವಿಗೆ ಪ್ರವೇಶ 
ಮಾಡಿದ್ದರಿಂದಲೇ ಮುಕ್ತಿಯು ದೊರೆಯುವುದು. ಇದಕ್ಕೆ ರಾಜಾ 
ಪರೀಕ್ಷಿತನೇ ಸಾಕ್ಷಿ ॥ ೧೦೦ ॥ ಶ್ರೀಶುಕಮಹಾ ಮುನಿಗಳು 
ಪ್ರೇಮರಸ ಪ್ರವಾಹದಲ್ಲಿ ಮುಳುಗಿ ಈ ಕಥೆಯನ್ನು ಉಪ 
ದೇಶಿಸಿದರು. ಯಾರ ಕಂಠದಿಂದ ಈ ಕಥೆಯು ಮೊಳಗುತ್ತದೋ 
ಅವರು ವೈಕುಂಠಕ್ಕೆ ಅಧಿಕಾರಿಗಳಾಗಿ ಬಿಡುತ್ತಾರೆ. ॥ ೧೦೧ ॥ 
ಶೌನಕರೇ! ನಾನು ಅನೇಕ ಶಾಸ್ತ್ರಗಳನ್ನು ನೋಡಿ ಸಿದ್ಧವಾದ 
ಗೋಪ್ಯವಾದ ಈ ರಹಸ್ಯವನ್ನು ನಿನಗೆ ಅರುಹಿದ್ದೇನೆ. ಇದು ಎಲ್ಲ 
ಶಾಸ್ತ್ರಗಳ ಸಿದ್ದಾಂತಗಳ ಸಾರವಾಗಿದೆ. ಜಗತ್ತಿನಲ್ಲಿ ಈ ಶುಕಶಾಸ್ತ್ರ 
ಕ್ಕಿಂತಲೂ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ ಆದ್ದರಿಂದ ನೀವೆಲ್ಲರೂ 
ಪರಮಾನಂದದ ಪ್ರಾಪ್ತಿಗಾಗಿ ಈ ದ್ವಾದಶಸ್ಯಂಧ ರೂಪವಾದ 
ರಸವನ್ನು ಪಾನಮಾಡಿರಿ, ಸವಿಯಿರಿ. ॥೧೦೨॥ ನಿಯಮಪೂರ್ವಕ 
ಈ ಕಥೆಯನ್ನು ಭಕ್ತಿ- ಭಾವದಿಂದ ಶ್ರವಣಿಸು ವವನು, ಶುದ್ದಾಂತಃ 
ಕರಣ ಭಗವದ ಕ್ಷರ ಮುಂದೆ ಪ್ರವಚನ ಮಾಡುವವನು, ಹೀಗೆ 
ಇಬ್ಬರೂ ಶಾಸ್ತ್ರವಿಧಿಯನ್ನು ಪೂರ್ಣವಾಗಿ ಪಾಲಿಸಿದ್ದರಿಂದ 
ಇದರ ಪಾರಮಾರ್ಥಿಕ ಫಲವನ್ನು ಪಡೆಯುತ್ತಾರೆ. ಅವರಿಗೆ 
ಮೂರು ಲೋಕಗಳಲ್ಲಿಯೂ ಅಸಾಧ್ಯವಾದುದು ಯಾವುದೂ 
ಇರುವುದಿಲ್ಲ ॥ ೧೦೩ ॥ 


ಇತಿ ಶ್ರೀಪದ್ಧಪುರಾಣೇ ಉತ್ತರಖಂಡೇ ಶ್ರೀಮದ್ಭಾಗವತಮಾಹಾತ್ವ್ಯೇ ಶ್ರವಣವಿಧಿಕಥನಂ ನಾಮ ಷಹ್ಠೋ5 ಧ್ಯಾಯಃ॥ ೬ ॥ 
ಇಲ್ಲಿಗೆ ಕ್ರೀವದ್ಹಧರಾಣದ ಉತ್ತರಖಂಡದ ಕ್ರೀಮದ್ಭಾಗವತಮಾಹಾತ್ವೈಯಲ್ಲಿ ಸಪ್ತಾಹ ಶ್ರವಣವಧಿಯನ್ನು ಹೇಳಿದ 
ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 
ರಾ ವಾಸ್ತು ಪ್ರರ 


TAT ಹಾರ WOT 


Vy 


discourses on Pura 


asa 


೩125 


26 


p 


107] ay} Aq 0329.35 euisiyg ೫0111800 ay 


Brahma emanates from the navel-lotus of Narayana 


HN ಫ್‌ i KR 
ನ್ನ 44 PR ತ 


ಕ ಡ್ಡ 
A SM 


| ಸ್ಟಾ ಸ | | | 
at 7೪೫ fimo? ora ತಗ fam ಕಣ 


Vision of Lord Varaha to Gods and Rsis 


ಈ 


| 
1 


NEAR 


NW \ 
ನ ' (1 


RT 


Kapila preaches knowledge to mother Devahdti 


( 


J) 


1 ನ ~ ky ಸಸ್ಯ ನ ನ A SE 
RN ಬಲಯ ಚಲ 
Wk i M Pc iN fie 


PA 


ಗತಾ AT TATE SFE 


The grace of Lord descends on Dhruva 


॥ ಓಂನಮೋಭಗವತೇ ವಾಸುದೇವಾಯ ॥ 


ಶ್ರೀಮದ್ಭಾಗವತಮಹಾಪುರಾಣಮ್‌ 
ಪ್ರಥಮಃ ಸ್ಮಂಧಃ 
ಮೊದಲನೆಯ ಅಧ್ಯಾಯ 
ಶ್ರೀಸೂತಪುರಾಣಿಕರಲ್ಲಿ ಶೌನಕಾದಿ ಯಪಷಿಗಳ ಪ್ರಶ್ನೆ 


ಮಂಗಲಾಚರಣೆ 


ಜನ್ಮಾದ್ಯಸ್ಯ ಯತೋತನ್ಸಯಾದಿತರತ- 

ಶ್ಚಾರ್ಥೇಷ್ಟಭಿಜ್ಞ ಸ್ವರಾಟ್‌ 
ತೇನೇ ಬ್ರಹ್ಮಹೃದಾ ಯ ಆದಿಕವಯೇ 

ಮುಹ್ಯಂತಿ ಯತ್ನೂರಯಃ । 
ತೇಜೋವಾರಿಮೃದಾಂ ಯಥಾ ವಿನಿಮಯೋ 

ಯತ್ರ ತ್ರಿಸರ್ಗೋತಮೃಷಾ 
ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ 

ಸತ್ಯಂ ಪರಂ ಧೀಮಹಿ ॥ ೧॥ 


[173913 & 


ಪರಮ ಸತ್ಯ ಸ್ವರೂಪನಾದ ಪರಬ್ರಹ್ಮ ಪರಮಾತ್ಮನೇ | 
ನಿನಗೆ ನಮಸ್ಕಾರವು. ನಿನ್ನಿಂದಲೇ ಈ ಚರಾಚರ ಜಗತ್ತಿನ ಉತ್ಪತ್ತಿ, 
ಸ್ಥಿತಿ ಪ್ರಳಯಗಳು ಆಗುತ್ತಾ ಇರುತ್ತವೆ, ನೀನು ನಿನ್ನ 
ಸಂಕಲ್ಪದಿಂದಲೇ ಅನೇಕ ವಿಧದ ಪ್ರಾಣಿಗಳನ್ನು ನಿರ್ಮಾಣಮಾಡಿ 
ಅವರಿಗೆ ಉಪಯೋಗಿಯಾದ ವಿವಿಧ ಪದಾರ್ಥಗಳನ್ನೂ 
ಉಂಟುಮಾಡಿದೆ. ಅನ್ವಯರೂಪದಿಂದ ನೀನೇ ಸಮಗ್ರ ವಿಶ್ವದಲ್ಲಿ 
ತುಂಬಿರುವೆ. ಹಾಗೆಯೇ ವ್ಯತಿರೇಕ ಕ್ರಮದಿಂದಲೂ 'ನೇತಿ-ನೇತಿ' 
ಈ ಉಪನಿಷದ್‌ ವಾಕ್ಕಗಳಿಂದ ಸಮಸ್ತ ವಿಶ್ವದ ನಿರಾಕರಣ 
ಮಾಡಿದರೂ ಶೇಷವಾಗಿ ಉಳಿಯುವವನು ನೀನೇ. ಹೀಗೆ 
ಆದಿ-ಮಧ್ಯಾಂತಗಳಲ್ಲಿ ನೀನೇ ಇರುವೆ. (ವಾಸುದೇವಃ 
ಸರ್ವಮ್‌). ನೀನು ಶುದ್ಧ ಜ್ಞಾನಸ್ವರೂಪನೂ, ಸ್ವಯಂ 
ಪ್ರಕಾಶನೂ ಆಗಿರುವೆ. ಚತುರ್ಮುಖ ಬ್ರಹ್ಮದೇವರಿಗೆ ನೀನೇ ತನ್ನ 
ಸಂಕಲ್ಪದಿಂದ ವೇದಜ್ಞಾನವನ್ನೂ ಪ್ರದಾನ ಮಾಡಿರುವೆ. ನಿನ್ನಿಂದ 
ಸೃಷ್ಟಿಸಲ್ಪಟ್ಟ ಈ ವಿಶ್ವನಿರ್ಮಾಣದ ಕೌಶಲ್ಯದ ಕುರಿತು ಹಾಗೂ 
ವೇದಗಳ ತಾತ್ಪರ್ಯವನ್ನು ಅರಿಯುವುದರಲ್ಲಿ ವಿದ್ವಾಂಸರೂ 
ಮೋಹಿತರಾಗುತ್ತಾರೆ. ನೀನು ವಿಶ್ವಸಂಕಲ್ಪವನ್ನು ಮಾಡಿದಾಗ 
ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ ಕಂಪನ ಉಂಟಾಗಿ ಚರಾಚರ 
ಜಗತ್ತು ಉತ್ಪನ್ನವಾಯಿತು. ನೀನೇ ಇದಕ್ಕೆ ಪರಮಾಧಾರನಾಗಿರುವೆ. 
ನಿಜವಾಗಿ ಈ ವಿಶ್ವದ ರೂಪದಲ್ಲಿ ನೀನೇ ಆಗಿದ್ದರ, ಸೂರ್ಯನ 
ಪ್ರಖರಕಿರಣಗಳಿಂದ ಮರುಭೂಮಿಯಲ್ಲಿನೀರು ಮತ್ತು ನೀರಿನಲ್ಲಿ 
ನೆಲದ ಭ್ರಮೆ ಉಂಟಾಗುವಂತೆಯೇ, ನಿನ್ನ ಮಾಯೆಯ 
ಪ್ರಭಾವದಿಂದ ನಿತ್ಯವಲ್ಲದ ಸೃಷ್ಟಿಯು ಸತ್ಯದಂತೆ ಭಾಸವಾಗುತ್ತದೆ. 
ನಿನ ಸರೂಪವು ಮಾಯೆಯ ಪರದೆಯಿಂದಾಗಿ ಅಡಗಿರುತ್ತದೆ. 
ಮಾಯೆಯಾದರೋ ನಿನಗೆ ಹೆದರಿಕೊಂಡೇ ಇರುತ್ತದೆ. ಪ್ರಭೋ! 
ನೀನೇ ದಯೆಮಾಡಿ ಈ ಮಾಯೆಯ ಆವರಣವನ್ನು 
ದೂರಗೊಳಿಸಿ, ನಿನ್ನ ನಿಜಸ್ವರೂಪದ ದರ್ಶನವನ್ನು ಮಾಡಿಸು 
ಎಂದು ನಾವು ಪ್ರಾರ್ಥಿಸುತ್ತೇವೆ. ನಾವು ನಿನ್ನ ಸತ್ಯಸ್ವರೂಪವನ್ನು 
ಧ್ಯಾನಿಸುತ್ತೇವೆ. ॥ ೧॥ 


The grace of Lord descends on Dhruva 


॥ ಓಂ ನಮೋಭಗವಶೇ ವಾಸುದೇವಾಯ ॥ 


ಶ್ರೀಮದ್ಬಾಗವತಮಹಾಪುರಾಣಮ್‌ 
ಪ್ರಥಮಃ ಸೃಂಧಃ 
ಮೊದಲನೆಯ ಅಧ್ಯಾಯ 
ಶ್ರೀಸೂತಪುರಾಣಿಕರಲ್ಲಿ ಶೌನಕಾದಿ ಯಪಷಿಗಳ ಪ್ರಶ್ನೆ 


ಮಂಗಲಾಚರಣೆ 


ಜನ್ಮಾದ್ಯಸ್ಯ ಯತೋತನ್ಸಯಾದಿತರತ - 

ಶ್ವಾರ್ಥೇಷ್ಟಭಿಜ್ಞ ಸ್ವರಾಟ್‌ 
ತೇನೇ ಬ್ರಹ್ಮಹೃದಾ ಯ ಆದಿಕವಯೇ 

ಮುಹ್ಯಂತಿ ಯತ್ನೂರಯಃ 1 
ತೇಜೋವಾರಿಮೃದಾಂ ಯಥಾ ವಿನಿಮಯೋ 

ಯತ್ರ ತ್ರಿಸರ್ಗೋತಮೃಷಾ 
ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ 

ಸತ್ಯಂ ಪರಂ ಧೀಮಹಿ ॥ ೧॥ 


ಪರಮ ಸತ್ಯ ಸ್ವರೂಪನಾದ ಪರಬ್ರಹ್ಮ ಪರಮಾತ್ಮನೇ | 
ನಿನಗೆ ನಮಸ್ಕಾರವು. ನಿನ್ನಿಂದಲೇ ಈ ಚರಾಚರ ಜಗತ್ತಿನ ಉತ್ಪತ್ರಿ, 
ಸ್ಥಿತಿ ಪ್ರಳಯಗಳು ಆಗುತ್ತಾ ಇರುತ್ತವೆ, ನೀನು ನಿನ್ನ 
ಸಂಕಲ್ಪದಿಂದಲೇ ಅನೇಕ ವಿಧದ ಪ್ರಾಣಿಗಳನ್ನು ನಿರ್ಮಾಣಮಾಡಿ 
ಅವರಿಗೆ ಉಪೆಯೋಗಿಯಾದ ವಿವಿಧ ಪದಾರ್ಥಗಳನ್ನೂ 
ಉಂಟುಮಾಡಿದೆ. ಅನ್ವಯರೂಪದಿಂದ ನೀನೇ ಸಮಗ್ರ ವಿಶ್ವದಲ್ಲಿ 
ತುಂಬಿರುವೆ. ಹಾಗೆಯೇ ವ್ಯತಿರೇಕ ಕ್ರಮದಿಂದಲೂ "ನೇತಿ-ನೇತಿ' 
ಈ ಉಪನಿಷದ್‌ ವಾಕ್ಯಗಳಿಂದ ಸಮಸ್ತ ವಿಶ್ವದ ನಿರಾಕರಣ 
ಮಾಡಿದರೂ ಶೇಷವಾಗಿ ಉಳಿಯುವವನು ನೀನೇ. ಹೀಗೆ 
ಆದಿ-ಮಧ್ಯಾಂತಗಳಲ್ಲಿ ನೀನೇ ಇರುವೆ. (ವಾಸುದೇವಃ 
ಸರ್ವಮ್‌). ನೀನು ಶುದ್ಧ ಜ್ಞಾನಸ್ವರೂಪನೂ, ಸ್ವಯಂ 
ಪ್ರಕಾಶನೂ ಆಗಿರುವೆ. ಚತುರ್ಮುಖ ಬ್ರಹ್ಮದೇವರಿಗೆ ನೀನೇ ತನ್ನ 
ಸಂಕಲ್ಪದಿಂದ ವೇದಜ್ಞಾನವನ್ನೂ ಪ್ರದಾನ ಮಾಡಿರುವೆ. ನಿನ್ನಿಂದ 
ಸೃಷ್ಟಿಸಲ್ಪಟ್ಟ ಈ ವಿಶ್ವನಿರ್ಮಾಣದ ಕೌಶಲ್ಯದ ಕುರಿತು ಹಾಗೂ 
ವೇದಗಳ ತಾತ್ಪರ್ಯವನ್ನು ಅರಿಯುವುದರಲ್ಲಿ ವಿದ್ವಾಂಸರೂ 
ಮೋಹಿತರಾಗುತ್ತಾರೆ. ನೀನು ವಿಶ್ವಸಂಕಲ್ಪವನ್ನು ಮಾಡಿದಾಗ 
ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ ಕಂಪನ ಉಂಟಾಗಿ ಚರಾಚರ 
ಜಗತ್ತು ಉತ್ಪನ್ನವಾಯಿತು. ನೀನೇ ಇದಕ್ಕೆ ಪರಮಾಧಾರನಾಗಿರುವೆ. 
ನಿಜವಾಗಿ ಈ ವಿಶ್ವದ ರೂಪದಲ್ಲಿ ನೀನೇ ಆಗಿದ್ದರೂ, ಸೂರ್ಯನ 
ಪ್ರಖರಕಿರಣಗಳಿಂದ ಮರುಭೂಮಿಯಲ್ಲಿನೀರು ಮತ್ತು ನೀರಿನಲ್ಲಿ 
ನೆಲದ ಭ್ರಮೆ ಉಂಟಾಗುವಂತೆಯೇ, ನಿನ್ನ ಮಾಯೆಯ 
ಪ್ರಭಾವದಿಂದ ನಿತ್ಯವಲ್ಲದ ಸೃಷ್ಟಿಯು ಸತ್ಯದಂತೆ ಭಾಸವಾಗುತ್ತದೆ. 
ನಿನ ಸ್ವರೂಪವು ಮಾಯೆಯ ಪರದೆಯಿಂದಾಗಿ ಅಡಗಿರುತ್ತದೆ. 
ಮಾಯೆಯಾದರೋ ನಿನಗೆ ಹೆದರಿಕೊಂಡೇ ಇರುತ್ತದೆ. ಪ್ರಭೋ! 
ನೀನೇ ದಯೆಮಾಡಿ ಈ ಮಾಯೆಯ ಆವರಣವನ್ನು 
ದೂರಗೊಳಿಸಿ, ನಿನ್ನ ನಿಜಸ್ವರೂಪದ ದರ್ಶನವನ್ನು ಮಾಡಿಸು 
ಎಂದು ನಾವು ಪ್ರಾರ್ಥಿಸುತ್ತೇವೆ. ನಾವು ನಿನ್ನ ಸತ್ಯಸ್ವರೂಪವನ್ನು 
ಧ್ಯಾನಿಸುತ್ತೇವೆ. ॥ ೧॥ 


46 


ಧರ್ಮಃ ಪ್ರೋಜ್ಜಿತಕೈತವೋ5ತ್ರ ಪರಮೋ 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಮಹಾಮುನಿಗಳಾದ ವೇದವ್ಯಾಸದೇವರಿಂದಲೇ ನಿರ್ಮಿತ 


ನಿರ್ಮತರಾಮಾಂ ಸತಾಂ ವಾದ ಈ ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ ಕಪಟರಹಿತವಾದ 
ಗ ಕ 

ನಂದನಾ ಮು ಜನೇ ದಾ. ಸಂದ 

ಹ ಕ ರಾದ ಸಜ್ಜ "ದ್ಯ ಪ [ವೇ ಪ್ರತಿಪಾ 
ಧಮ ನಳತರ ಸರಃ ವಾಗಿದೆ. ಪರಮ ಮಂಗಳಕರವಾಗಿದೆ. ಆಧ್ಯಾತ್ಮಿಕ, ಆಧಿದೈವಿಕ, 
ಜೀವ್ನ, ಸಹಾ ಆಧಿಭೌತಿಕಗಳೆಂಬ ತಾಪತ್ರಯಗಳನ್ನು ನಿರ್ಮೂಲನ ಮಾಡು 
ಕಿಂ ವಾ ಪರೈರೀಶ್ವರಃ ವಂತಹುದು. ಇಂತಹ ಭಾಗವತ ಶಾಸ್ತ್ರವಿರುವಾಗ ಬೇರೆ ಸಾಧನೆ, 
ಸದ್ಯೋ ಹೃದ್ಯವರುಧ್ಯತೇತತ್ರ ಕೃತಿಭಿಃ ಶಾಸ್ತ್ರಗ ಪ್ರಯೋಜನವೇನು ? ಸುಕೃತಿಗಳು ಇದನ್ನು ಕೇಳ 
ಶುಶ್ರೂಷುಭಿಸ್ತತ್‌ಕ್ಷಣಾತ್‌ ॥ ೨ ॥ | ಬೇಕೆಂದು ಇಚ್ಛಿಸಿದರೆ ಸಾಕು, ತತ್‌ಕ್ಷಣದಲ್ಲೇ ಶ್ರೀಭಗವಂತನು 
ಅವರ ಹೃದವನ್ನು ಪ್ರವೇಶಿಸಿ ಅಲ್ಲಿಯೇ ಉಳಿದು ಬಿಡುವನು. 
॥ ೨ ॥ ರಸಿಕ ಮರ್ಮಜ್ಞ ಭಕ್ತರೇ ! ಈ ಶ್ರೀಮದ್ಭಾಗವತವು ವೇದ 
ರೂಪೀ ಕಲ್ಪವೃಕ್ಷದ ಪಕ್ವವಾದ ಫಲವು. ಇದು ಶ್ರೀಶುಕಮುನಿ 
ಯೆಂಬ ಶುಕಪಕ್ಷಿಯ ಮುಖದ ಸಂಬಧದಿಂದ ಪರಮಾ 
ನಿಗಮಕಲತರೋರ್ಗಲಿತಂ ಪಲಂ ನಂದಾಮೃತ ದ್ರವದಿಂದ ಪೂರ್ಣವಾದ ಈ ಹಣ್ಣು ಸಿಪ್ಪೆ, ತಿರುಳು 

ಉ ಬ 
ಮುಂತಾದವುಗಳಿಲ್ಲದೆ ಕೇವಲ ರಸರೂಪವೇ ಆಗಿದೆ. ಮಿ 
ಹಾಳ ಪ್ರಭ ಜತ ಕ ಯಲ್ಲಿ | ದೊರಕಿದ ಈ ಫಲದ ದಿವ್ಯ ಚ ಗಳ 
.. ದೇಹಲಯವಾಗುವವರೆಗೂ, ಸಮಾಧಿಯಲ್ಲಿ ಮನೋಲಯ 
ಮುಹುರಹೋ ರಸಿಕಾ ಭುವಿ ಭಾವುಕಾಃ ॥ ೩ 1! | ವಾಗುವವರಗೂ, ಮುಕ್ತಿಯಲ್ಲೂ ಕೂಡ ಕುಡಿಯುತ್ತಾ ಇರಿ. ॥೩॥ 
ಕಥಾ ಪ್ರಾರಂಭ 


ನೈಮಿಷೇರನಿಮಿಷಕ್ಬೇತ್ರೇ ಯಷಯಃ ಶೌನಕಾದಯಃ । 
ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಮಾಸತ 
HY 


ತ ಏಕದಾ ತು ಮುನಯಃ ಪ್ರಾತರ್ಹುತಹುತಾಗ್ನಯಃ । 
ಸತೃತಂ ಸೂತಮಾಸೀನಂ ಪಪ್ರಚ್ಚುಧಿದಮಾದರಾತ್‌ 
॥ ೫ ॥ 
ಯಷಯ ಊಚುಃ 


ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ । 
ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ಟಾಣಿ ಯಾನ್ಯುತ 
॥ ೬ ॥ 
ಯಾನಿ ವೇದವಿದಾಂ ಶ್ರೇಷ್ಠೋ ಭಗವಾನ್‌ ಬಾದರಾಯಣಃ । 
ಅನ್ಯೇ ಚ ಮುನಯಃ ಸೂತ ಪರಾವರವಿದೋ ವಿದುಃ 
॥ ೭ ॥ 
ವೇತ್ಮ ತ್ವಂ ಸೌಮ್ಯ ತತ್ಸರ್ವಂ ತತ್ತ್ವಶಸ್ತದನುಗ್ರಹಾತ್‌ । 
ಬ್ರೂಯುಃ ಸ್ಥಿಗ್ಗಸ್ಯ ಶಿಷ್ಕಸ್ಯ ಗುರವೋ ಗುಹ್ಯಮಪ್ಪುತ 
॥ ೮ ॥ 
ತತ್ರ ತತ್ರಾಂಜಸಾ5 5ಯುಷ್ಠನ್‌ ಭವತಾ ಯದ್ದಿನಿಶ್ಚಿತಮ್‌ । 
ಪುಂಸಾಮೇಕಾಂತತಃ ಶ್ರೇಯಸ್ತನ್ನೂ ಶಂಸಿತುಮರ್ಹಸಿ 
1 ೯॥ 


[173938 


ಒಮ್ಮೆ ಶೌನಕಾದಿ ಮಹರ್ಷಿಗಳು ಶಾಶ್ವತಸುಖಮಯ 
ಭಗವಂತನ ಪ್ರಾಪ್ತಿಯ ಇಚ್ಛೆಯಿಂದ ದೇವತಾ ಕ್ಷೇತ್ರವಾದ ನೈಮಿ 
ಷಾರಣ್ಯದಲ್ಲಿ ಸಾವಿರಾರುವರ್ಷ ನಡೆಯಬೇಕಾದ ಒಂದು ಸತ್ರ 
ಯಾಗವನ್ನು ಕೈಗೊಂಡರು. ॥ ೪ ॥ ಒಂದು ದಿನ ಅವರೆಲ್ಲರೂ 
ಪ್ರಾತಃ ಕಾಲದ ಅಗ್ನಿಹೋತ್ರಾದಿ ನಿತ್ಯಕರ್ಮಗಳಿಂದ ನಿವೃತ್ತರಾಗಿ 
ಸೂತಪುರಾಣಿಕರನ್ನು ಪೂಜಿಸಿ, ಸತ್ಕರಿಸಿ, ಸುಖಾಸೀನದಲ್ಲಿ 
ಕುಳ್ಳಿರಿಸಿ ಅವರ ಬಳಿ ಹೀಗೆ ಪ್ರಶ್ನಿಸಿದರು. ॥ ೫ ॥ 

ಖುಷಿಗಳು ಹೇಳಿದರು - ಪುಣ್ಯಾತ್ಮರಾದ ಸೂತ ಪುರಾಣಿಕರೇ ! 
ನೀವು ಎಲ್ಲ ಪುರಾಣಗಳನ್ನೂ, ಇತಿಹಾಸ, ಧರ್ಮ ಶಾಸ್ತ್ರಗಳನ್ನೂ, 
ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿರುವಿರಿ. ಅವುಗಳನ್ನು 
ಚೆನ್ನಾಗಿ ವ್ಯಾಖ್ಯಾನವನ್ನೂ ಮಾಡಿರುವಿರಿ. ॥ ೬ ॥ ಭಗವಂತನ 
ಸಗುಣ-ನಿರ್ಗುಣ ರೂಪವನ್ನು ಬಲ್ಲವರೂ, ವೇದಜ್ಞರಲ್ಲಿ 
ಶ್ರೇಷ್ಠರೂ ಆದ ಭಗವಾನ್‌ ಬಾದರಾಯಣರು ಹಾಗೂ ಪರಮಾತ್ಮ 
ತತ್ತ್ವವನ್ನಿರಿತ ಇತರ ಮುನಿಗಳು ಅರಿತಿರುವುದೆಲ್ಲವನ್ನು ನೀವು 
ಅವರ ಅನುಗ್ರಹದಿಂದ ಯಥಾವತ್ತಾಗಿ ತಿಳಿದಿರುವಿರಿ. ಶುದ್ಧಾತ್ಮ 
ರಾಧ ನೀವು ಅವರ ಪ್ರಿಯಶಿಷ್ಠರು. ಗುರುಗಳು ತಮ್ಮ 
ಪ್ರಿಯಶಿಷ್ಯರಿಗೆ ಎಲ್ಲ ಪರಮ ರಹಸ್ಯವನ್ನು ಹೇಳಿಬಿಡುತ್ತಾರೆ. 
॥ ೭-೮ ॥ ಆಯುಷ್ಠಂತನೇ | ಆ ಎಲ್ಲ ಶಾಸ್ತ್ರಗಳಲ್ಲಿ ಗುರುಜನರ 
ಉಪದೇಶಗಳಲ್ಲಿ ಯಾವುದನ್ನು ಕಲಿಯುಗದ ಜೀವರಿಗೆ 
ಪರಮಶ್ರೇಯಸ್ಸಿನ ಸುಲಭಸಾಧನವೆಂದು ನೀವು ನಿಶ್ಚಯಿಸಿರು 
ವಿರೋ ಅದನ್ನು ದಯಮಾಡಿ ನಮಗೆ ಹೇಳಿರಿ. ॥ ೯ ॥ 


1 ಅಧ್ಯಾಯ] 


ಪ್ರಾಯೇಣಾಲ್ಟಾಯುಷಃ ಸಭ್ಯ ಕಲಾವಸ್ಥಿನ್ಕುಗೇ ಜನಾಃ । 
ಮಂದಾಃ ಸುಮಂದಮತಯೋ ಮಂದಭಾಗ್ಯಾ ಹೃುಪದ್ರುತಾಃ 
॥1 ೧೦ 


ಭೂರೀಣಿ ಭೂರಿಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ । 

ಅತಃ ಸಾಧೋತತ್ರ ಯತ್ನಾರಂ ಸಮುದ್ಧೃತ್ಯ ಮನೀಷಯಾ । 

ಬ್ರೂಹಿ ನಃ ಶ್ರದ್ದಧಾನಾನಾಂ ಯೇನಾತ್ಮಾ ಸಂಪ್ರಸೀದತಿ 
॥ ೧೧॥ 


ಸೂತ ಜಾನಾಸಿ ಭದ್ರಂ ತೇ ಭಗವಾನ್‌ ಸಾತ್ವತಾಂ ಪತಿಃ । 
ದೇವಕ್ಯಾಂ ಮರುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯಾ 
1 ೧೨॥ 


ತನ್ನಃ ಶುಶ್ರೂಷಮಾಣಾನಾಮರ್ಹಸ್ಕಂಗಾನುವರ್ಣಿತುಮ್‌ । 
ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ 
॥ ೧೩॥ 


ಆಪನ್ನು ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್‌ । 
ತತಃ ಸದ್ಯೋ ವಿಮುಚ್ಛೇತ ಯದ್ದಿಭೇತಿ ಸ್ವಯಂ ಭಯಮ್‌ 
11 ೧೪ ॥ 


ಯತ್ಪಾದಸಂಶ್ರಯಾಃ ಸೂತ ಮುನಯಃ ಪ್ರಶಮಾಯನಾಃ ॥' 
ಸದ್ಯಃ ಪುನಂತ್ಯುಪಸ್ಟೃಷ್ಟಾ! ಸ್ಪರ್ಧುನ್ಯಾಪೋ5ನುಸೇವಯಾ 
11 ೧೫ I 


ಕೋ ವಾ ಭಗವಸ್ತಸ್ಕ ಪುಣ್ಯಶ್ಲೋಕೇಡ್ಕಕರ್ಮಣಃ I 
ಶುದ್ಧಿಕಾಮೋ ನ ಶೃಣುಯಾದ್ಯಶಃ ಕಲಿಮಲಾಪಹಮ್‌ 
11 ೧೬ ॥ 


ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನಿ ಸೂರಿಭಿಃ | 
ಬ್ರೂಹಿ ನಃ ಶ್ರದ್ದಧಾನಾನಾಂ ಲೀಲಯಾ ದಧತಃ ಕಲಾಃ 
॥ ೧೭ ॥ 


ಅಥಾಖ್ಯಾಹಿ ಹರೇರ್ಧೀಮನ್‌ ಅವತಾರಕಥಾಃ ಶುಭಾಃ । 


ಲೀಲಾ ವಿದಧತಃ ಸ್ವೈರಮೀಶ್ವರಸ್ಯಾತ್ಪಮಾಯಯಾ 
॥1 ೧೮ ॥ 


[173913 0 


ಪ್ರಥಮ ಸೃಂಧ 


47 


ಓ ಸಜ್ಜನರೇ। ಈ ಕಲಿಯುಗದಲ್ಲಿ ಜನರು ಸಾಮಾನ್ಯವಾಗಿ 
ಅಲ್ಟಾಯುಸ್ಸುಳ್ಳವರು. ಮಂದಗಾಮಿಗಳು, ಮೂಢಬುದ್ಧಿಯುಳ್ಳ 
ವರು, ಭಾಗ್ಯಹೀನರು, ಬಗೆ-ಬಗೆಯ ಪೀಡೆಗಳಿಗೆ ತುತ್ತಾಗಿ 
ನರಳುತ್ತಿದ್ದಾರೆ. ॥ ೧೦ ॥ ಇಷ್ಟೇ ಅಲ್ಲ ಸಾಧುಗಳಾದ ಸೂತ 
ಪುರಾಣಿಕರೇ | ಶಾಸ್ತ್ರಗಳು ಬಹಳಷ್ಟು ಇವೆ. ಆದರೆ ಅವುಗಳಲ್ಲಿ 
ನಿಶ್ಚಿತವಾದ ಒಂದು ಸಾಧನೆ ಯಾವುದು ಎಂಬುದು ಅರಿವಿಗೆ 
ಬರುುದಿಲ್ಲ ಅನೇಕ ಪ್ರಕಾರದ ಕರ್ಮಗಳು ಮತ್ತು ಅವುಗಳ 
ಸಾಧನೆಗಳ ವರ್ಣನೆಯೂ ಇದೆ. ಅವುಗಳಲ್ಲಿ ಅನೇಕ ರೀತಿಯ 
ಮಾತುಗಳು ಕೇಳಲು ಸಿಗುತ್ತವೆ. ತಾವು ತಮ್ಮ ಬುದ್ಧಿ-ವಿವೇಕದಿಂದ 
ಅವುಗಳಲ್ಲಿನ ಸಾರವಾದ ಮಾತನ್ನು ತೆಗೆದು ದಯವಿಟ್ಟು ನಮಗೆ 
ಹೇಳಿರಿ ಎಂದು ವಿನಂತಿಸುತ್ತೇವೆ. ಅದರಿಂದ ನಮ್ಮ ಅಂತಹರಣಕ್ಕೆ 
ಆಧ್ಯಾತ್ಮಿಕ ಶಾಂತಿ ಹಾಗೂ ಪರಮಾನಂದ ಪ್ರಾಪ್ತಿ ಉಂಟಾದೀತು. 
ಇದನ್ನು ತಮ್ಮಿಂದ ತಿಳಿಯುವುದರಲ್ಲಿ ನಮಗೆ ಅತ್ಯಂತ 
ಶ್ರದ್ಧೆಯಿದೆ. ॥ ೧೧ ॥ 

ನಿಮಗೆ ಮಂಗಳವಾಗಲಿ, ಸೂತಪುರಾಣಿಕರೇ ! ಯದುವಂಶೀ 
ಯರ ರಕ್ಷಕನೂ, ಭಕ್ಕವತ್ತಲನೂ ಆದ ಭಗವಾನ್‌ ಶ್ರೀಕೃಷ್ಣನು 
ಏನನ್ನು ಮಾಡಬೇಕೆಂಬ ಇಚ್ಛೆಯಿಂದ ವಸುದೇವನ ಧರ್ಮಪತ್ನಿ 
ಯಾದ ದೇವಕಿಯಲ್ಲಿ ಅವತರಿಸಿದನು ? ಎಂಬುದು ನಿಮಗೆ 
ತಿಳಿದೇ ಇದೆ. ॥ ೧೨ ॥ ನಾವು ಅದನ್ನು ಕೇಳಬೇಕೆಂದು ಬಯಸು 
ತ್ವಿದ್ದೇವೆ. ದಯಮಾಡಿ ತಿಳಿಸಿರಿ. ಭಗವಂತನ ಅವತಾರವು ಜೀವಿ 
ಗಳ ಪರಮಶ್ರೇಯಸಿಗಾಗಿ ಮತ್ತು ಅವರ ಭಗವತ್‌ಪ್ರೇಮಮಯ 
ಸಮೃದ್ಧಿಗಾಗಿಯೇ ಆಗುತ್ತದೆ. ॥ ೧೩ ॥ ಈ ಘೋರವಾದ 
ಸಂಸಾರಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಜೀವನು ಆ ಭಗವಂತನ 
ಮಂಗಳಮಯವಾದ ನಾಮವನ್ನು ಯಾವುದೇ ಸ್ಥಿತಿಯಲ್ಲಿ 
ಉಚ್ಚರಿಸಿದರೂ ಅವನು ಒಡನೆಯೇ ಅದರಿಂದ ಬಿಡುಗಡೆ 
ಹೊಂದುತ್ತಾನೆ. ಏಕೆಂದರೆ, ಆ ಭಗವಂತನಿಗೆ ಭಯವೇ ಭಯ 
ಪಡುತ್ತದೆ. ॥ ೧೪ ॥ ಸೂತಪುರಾಣಿಕರೇ | ಪರಮವಿರಕ್ತರೂ, 
ಪ್ರಶಾಂತರೂ ಆದ ಮುನಿಗಳು ಆ ಭಗವಂತನ ಚರಣಾರವಿಂದ 
ಗಳನ್ನು ಆಶ್ರಯಿಸಿ ಪವಿತ್ರರಾಗಿ, ತಮ್ಮ ಸ್ಪರ್ಶಮಾತ್ರದಿಂದ 
ಇತರರನ್ನು ಕೂಡಲೇ ಪವಿತ್ರರಾಗಿಸುತ್ತಾರೆ. ಗಂಗಾತೀರ್ಥ 
ವಾದರೋ ಬಹಳ ದಿನಗಳವರೆಗೆ ಸೇವಿಸಿದರೆ ಮಾತ್ರ ಪವಿತ್ರತೆ 
ಯನ್ನು ಉಂಟುಮಾಡುವುದು. ॥ ೧೫ ॥ ಪುಣ್ಯಕೀರ್ತಿಯಾದ 
ಸ್ಫೋತ್ರಾರ್ಹವಾದ ದಿವ್ಯಲೀಲೆಗಳನ್ನು ನಡೆಸಿದಂತಹ ಭಗವಂತನ 
ಕಲಿಕಲ್ಲಷಹರವಾದ ಪವಿತ್ರಕೀರ್ತಿಯನ್ನು ಆತ್ಮ ಶುದ್ಧಿಯನ್ನು 
ಬಯಸುವವರು ಯಾರುತಾನೇ ಶ್ರವಣ ಮಾಡುವುದಿಲ್ಲ? 
॥ ೧೬ ॥ ಭಗವಂತನು ಲೀಲೆಯಿಂದಲೇ ಅವತರಿಸುತ್ತಾನೆ. ನಾರ 
ದಾದಿ ಮಹಾತ್ಮರು ಅವನ ಉದಾರ ಕೀರ್ತಿಯನ್ನು ಹಾಡಿ 
ಹೊಗಳಿದ್ದಾರೆ. ಶ್ರದ್ಧಾಳುಗಳಾದ ನಮಗೆ ಅದನ್ನು ನೀವು 
ವರ್ಣಿಸಿರಿ. ॥ ೧೭ ॥ 

ಓ ಧೀಮಂತನೇ! ಸರ್ವಸಮರ್ಥನಾದ ಆ ಪ್ರಭುವು ತನ್ನ 
ಯೋಗಮಾಯೆಯಿಂದ ಸ್ವಚ್ಛೆಯಿಂದಲೇ ಈ ಲೀಲೆಗಳನ್ನು 
ಮಾಡುತ್ತಾನೆ. ಆ ಶ್ರೀಹರಿಯ ಮಂಗಳಮಯ ಅವತಾರ ಕಥೆ 
ಗಳನ್ನು ಈಗ ನೀವು ವರ್ಣಿಸುವವರಾಗಿರಿ. ॥ ೧೮ ॥ 


48 


ಶ್ರೀಮದ್ದಾಗವತ 


[ ಅಧ್ಯಾಯ 2 


ವಯಂ ತು ನ ವಿತೃಪ್ಯಾಮ ಉತ್ತಮಶ್ಲೋಕವಿಕ್ರಮೇ । 
ಯಚ್ಛಣ್ಣತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ 
॥೧೯॥ 


ಕೃತವಾನ್‌ ಕಿಲ ವೀರ್ಯಾಣಿ ಸಹ ರಾಮೇಣ ಕೇಶವಃ । 
ಅತಿಮರ್ತ್ಯಾನಿ ಭಗವಾನ್‌ ಗೂಢ: ಕಪಟಮಾನುಷಃ 
॥1 ೨೦॥ 


ಕಲಿಮಾಗತಮಾಜ್ಞಾಯ ಕ್ಷೇತ್ರೇಶಸ್ಟಿನ್‌ ವೈಷ್ಣವೇ ವಯಮ್‌ । 
ಣ್‌ ಇ ಣ 
ಆಸೀನಾ ದೀರ್ಫಸತ್ರೇಣ ಕಥಾಯಾಂ ಸಕ್ಸಣಾ ಹರೇಃ 
॥ ೨೧॥ 


ತ್ವಂ ನಃ ಸಂದರ್ಶಿತೋ ಧಾತ್ರಾ ದುಸ್ತರಂ ನಿಸ್ತಿ ತೀರ್ಷತಾಮ್‌ । 
ಕಲಿಂ ಸತ್ತಹರಂ ಪುಂಸಾಂ ಕರ್ಣಧಾರ ಇವಾರ್ಣವಮ್‌ 
W೨೨1 


ಬ್ರೂಹಿ ಯೋಗೇಶ್ಟರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮವರ್ಮಣಿ । 
ಸ್ಟಾಂ ಕಾಷ್ಠಾಮಧುನೋಪೇತೇ ಧರ್ಮಃ ಕಂ ಶರಣಂ ಗತಃ 
॥ 2೩ ॥ 


ಪುಣ್ಯ-ಶ್ಲೋಕನಾದ ಭಗವಂತನ ದಿವ್ಯವಿಕ್ರಮ ಕಥೆಗಳನ್ನು ಎಷ್ಟು 
ಕೇಳಿದರೂ ನಮಗೆ ಸಾಕೆನಿಸುವುದಿಲ್ಲ ಏಕೆಂದರೆ, ರಸಜ್ಜರಾದ 
ಶ್ರೋತೃಗಳಿಗೆ ಅವನ ದಿವ್ಯಲೀಲೆಗಳಲ್ಲಿ ಹೆಜ್ಜೆ- ಹೆಜ್ಜೆಗೆ ಹೊಸ-ಹೊಸ 
ರಸಾನುಭವ ಉಂಟಾಗುತ್ತದೆ. ॥ ೧೯ ॥ ಭಗವಾನ್‌ ಶ್ರೀಕೃಷ್ಣನು 
ತನ್ನನಿಜಸ್ವರೂಪವನ್ನುಮರೆಸಿಕೊಂಡು ಜನರೆದುರಿಗೆ ಮನುಷ್ಯನಂತೆ 
ನಟಿಸುತ್ತಿದ್ದನು. ಆದರೆ ಆ ಕೇಶವನು ಬಲರಾಮನೊಂದಿಗೆ ಕೂಡಿ 
ಅತಿಮಾನುಷವಾದ ಅನೇಕ ಲೀಲಾ-ಪರಾಕ್ರಮಗಳನ್ನು 
ಪ್ರಕಟಿಸಿದ್ದವು. ಅವುಗಳನ್ನು ನಮಗೆ ವರ್ಣಿಸಿ ಹೇಳಿರಿ.॥ ೨೦ ॥ 
ಕಲಿಯುಗವು ಬಂದಿರುವುದನ್ನುಗಮನಿಸಿ ನಾವು ಈ ವೈಷ್ಣವಕ್ಷೇತ್ರದಲ್ಲಿ 
ದೀರ್ಫಕಾಲೀನ ಒಂದು ಸತ್ರದ ಸಂಕಲ್ಪ ಗೈದು ಕುಳಿತಿದ್ದೇವೆ. 
ಶ್ರೀಹರಿಯ ಕಥೆಯನ್ನು ಕೇಳಲು ನಮಗೆ ಬಹಳವಾದ ಉತ್ಕಂಠತೆ 
ಉಂಟಾಗಿದೆ; ಅವಕಾಶವೂ ಪ್ರಾಪ್ತವಾಗಿದೆ.॥ ೨೧॥ ಈ 
ಕಲಿಯುಗವು ಮನುಷ್ಯರ ಅಂತಣರಣದ ಪಾವಿತ್ರ್ಯವನ್ನು ಶಕ್ತಿಯನ್ನು 
ನಾಶಮಾಡುವಂತಹುದು. ಇದನ್ನು ದಾಟಿ ಹೋಗುವುದು ತುಂಬಾ 
ಕಷ್ಟ. ಸಮುದ್ರವನ್ನು ದಾಟುವವನಿಗೆ ನಾವಿಕನು ಸಿಗುವಂತೆ ಇದನ್ನು 
ದಾಟಲು ಇಚ್ಛಿಸುವ ನಮಗೆ ಬ್ರಹ್ಮದೇವರೇ ನಿಮ್ಮನ್ನು ತೋರಿಸಿ 
ಕೊಟ್ಟಿರುವರು. ॥ ೨೨ ॥ ಧರ್ಮರಕ್ಷಕನೂ, ಬ್ರಾಹ್ಮಣಭಕ್ತನೂ, 
ಯೊಗೇಶ್ವರನೂ ಆದ ಭಗವಾನ್‌ ಶ್ರೀಕೃಷ್ಣನು ತನ್ನ ಧಾಮಕ್ಕೆ 
ತೆರಳಿದ ಬಳಿಕ ಧರ್ಮವು ಯಾರನ್ನು ಶರಣು ಹೊಂದಿತು 9 
ಇದನ್ನು ತಿಳಿಸಿರಿ. ॥ ೨೩ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ನೈಮಿಷೀಯೋಪಾಖ್ಯಾನೇ ಪ್ರಥಮೋತಧ್ಯಾಯಃ॥ ೧॥ 


— ಫೀವಾರಾ 


ಎರಡನೆಯ ಅಧ್ಯಾಯ 
ಭಗವತ್ಕಥೆ ಮತ್ತು ಭಗವದ್ಧಕ್ತಿಯ ಮಾಹಾತ್ಚ್ಯ 


ವ್ಯಾಸ ಉವಾಚ 
ಇತಿ ಸಂಪ್ರಶ್ನ ಸಂಹೃಷ್ಟೋ ವಿಪ್ರಾಣಾಂ ರೌಮಹರ್ಷಣೆಃ । 
ಪ್ರತಿಪೂಜ್ಯ ವಚಸ್ಟೇಷಾಂ ಪ್ರವಕ್ಕುಮುಪಚಕ್ರಮೇ 
॥ ೧ ॥ 


ಸೂತ ಉವಾಚ 
ಯಂ ಪ್ರವ್ರಜಂತಮನುಪೇತಮಪೇಶಕೃತ್ಯಂ 
ದ್ವೈಪಾಯನೋ ವಿರಹಕಾತರ ಆಜುಹಾವ ।ಟ 


ಪುತ್ರೇತಿ ತನ್ಮಯತಯಾ ತರವೋತಭಿನೇದು- 
ಸ್ವಂ ಸರ್ವಭೂತಹೃದಯಂ ಮುನಿಮಾನತೋಶಸ್ಥಿ 1 ೨ ॥ 


[17393 0 


ಶ್ರೀವ್ಯಾಸರು ಹೇಳುತ್ತಾರೆ - ಶೌನಕಾದಿ ಬ್ರಹ್ಮವಾದಿಗಳಾದ 
ಮಹರ್ಷಿಗಳ ಈ ಪ್ರಶ್ನೆಯನ್ನು ಕೇಳಿ ರೋಮಹರ್ಷಣ ಪುತ್ರರಾದ 
ಉಗ್ರಶ್ರವ ಪುರಾಣಿಕರಿಗೆ ಬಹಳ ಆನಂದವಾಯಿತು. ಅವರು 
ಯಷಿಗಳ ಈ ಮಂಗಳಮಯ ಪ್ರಶ್ನೆಯನ್ನು ಅಭಿನಂದಿಸಿ ಶ್ರೀಗುರು 
ದೇವತಾ ನಮಸ್ಕಾರಪೂರ್ವಕ ಹೀಗೆ ಹೇಳಲುಪಕ್ರಮಿಸಿದರು. ॥ ೧ ॥ 

ಸೂತಪುರಾಣಿಕರು ಹೇಳಿದರು - ಸಮಸ್ತ ಪ್ರಾಣಿಗಳ ಆತ್ಮ 
ಸ್ವರೂಪರಾದ ಶ್ರೀಶುಕಮಹಾಮುನಿಗೆ ನಮಸ್ಕಾರವು. ಸಂಸಾರ 
ಸಂಬಂಧವನ್ನು ಕೂಡಿಕೊಳ್ಳದೆ ಎಲ್ಲ ಕರ್ಮಗಳಿಂದಲೂ 
ಬಿಡುಗಡೆಹೊಂದಿ ಕೃತಕೃತ್ಯರಾಗಿದ್ದ ಜ್ಞಾನ-ವೈರಾಗ್ಯನಿಧಿಗಳಾದ 
ಈ ಮಹಾತ್ಮನು ಸರ್ವಸಂಗ ಪರಿತ್ಯಾಗಮಾಡಿ ಒಬ್ಬಂಟಿಗನಾಗಿ 
ಮನೆಯಿಂದ ಹೊರಟುಬಿಟ್ಟಾಗ ತಂದೆಯಾದ ವೇದವ್ಯಾಸರು 
ಪುತ್ರವಿಯೋಗದಿಂದ ತಲ್ಲಣಿಸುತ್ತಾ ಓ ಪುತ್ರಾ! ಓ ಪುತ್ರಾ! ಎಂದು 


2 ಅಧ್ಯಾಯ] 


ಯಃ ಸ್ಥಾನುಭಾವಮಖಿಲಶ್ರುತಿಸಾರಮೇಕ- 
ಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋತಂಧಮ್‌ । 
ಸಂಸಾರಿಣಾಂಕರುಣಯಾಂ6ಹ ಪುರಾಣಗುಹ್ಕಂ 
ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಮ್‌ ॥ ೩ ॥ 


ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಮ್‌ । 
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್‌ 
॥೪॥ 


ಮುನಯಃ ಸಾಧು ಪೃಷ್ಟೋ5ಹಂ ಭವದ್ಧಿರ್ಲೋಕಮಂಗಲಮ್‌ । 
ಯತೃತಃ ಕೃಷ್ಣ ಸಂಪ್ರಶ್ನೋ ಯೇನಾತ್ಮಾ ಸುಪ್ರಸೀದತಿ 
1 ೫ ॥ 


ಸ ವ್ಯೆ ಪುಂಸಾಂ ಪರೋ ಧರ್ಮೋ ಯತೋ ಭಕ್ಷಿರಧೋಕ್ಷಜೇ I 
ಅಹೈತುಕ್ಕ ಪ್ರತಿಹತಾ ಯಯಾತತತ್ಮಾ ಸಂಪ್ರಸೀದತಿ 
॥೬॥ 


ವಾಸುದೇವೇ ಭಗವತಿ ಭಕ್ತಿಯೋಗ: ಪ್ರಯೋಜಿತಃ । 
ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಮ್‌ 
1೭ 


ಧರ್ಮಃ ಸ್ಪನುಷ್ಠಿತಃ ಪುಂಸಾಂ ವಿಷ್ರೇನಕಥಾಸು ಯಃ । 
ನೋತ್ಪಾದಯೇದ್ಯದಿ ರತಿಂ ಶ್ರಮ ಏವ ಹಿ ಕೇವಲಮ್‌ 
॥೮॥ 


ಧರ್ಮಸ್ಯ ಹ್ಯಾಪವರ್ಗ್ಯಸ್ಥ ನಾರ್ಥೋ5ರ್ಥಾಯೋಪಕಲ್ಪತೇ । 


ನಾರ್ಥಸ್ಥ ಧರ್ಮೈಕಾಂತಸ್ಯ ಕಾಮೋ ಲಾಭಾಯಹಿ ಸ್ವತಃ 
॥1೯॥ 


ಪ್ರಥಮ ಸ್ಥಂಧ 


49 


ಕೂಗತೊಡಗಿದರು. ಆಗ ಅಲ್ಲಿದ್ದ ವೃಕ್ಷಗಳೇ ತನ್ಮಯತೆಯಿಂದ 
ಕೂಡಿ ಅವರ ಪರವಾಗಿ 'ಭೋ ಎಂದು ಓಗೊಟ್ಟವು. ಇಂತಹ 
ಎಲ್ಲರ ಹೃದಯದಲ್ಲಿ ವಿರಾಜಮಾನರಾಗಿ ಆತ್ಮರೂಪರಾಗಿರುವ 
ಗುರು ಶ್ರೀಶುಕಮಹಾಮುನಿಗೆ ನಾನು ವಂದಿಸುತ್ತೇನೆ. ॥ ೨ ॥ ಈ 
ಶ್ರೀಮದ್ಭಾಗವತವು ಅತ್ಯಂತ ಗೋಪನೀಯ - ರಹಸ್ಯಾತ್ಮಕ ಪುರಾಣ 
ವಾಗಿದೆ. ಇದು ಭಗವತ್‌ಸ್ವರೂಪದ ಅನುಭವ ಮಾಡಿಸು 
ವಂತಹುದು ಹಾಗೂ ಸಮಸ್ತ ವೇದಗಳ ಸಾರವಾಗಿದೆ. ಸಂಸಾರ 
ಚಕ್ರದಲ್ಲಿ ಸಿಕ್ಕಿಕೊಂಡು ಘೋರ ಅಜ್ಞಾನಾಂಧಕಾರದಿಂದ ದಾಟಿ 
ಹೋಗಲೂ ಬಯಸುವ ಜನರಿಗಾಗಿ ಇದು ಆಧಾ ಿತ್ಥಿಕ ತತ್ತ್ವಗಳನ್ನು 
ಪ್ರಕಾಶಿಸುವ ಒಂದು ಅದ್ವಿತೀಯ ದೀಪವಾಗಿದೆ. ನಿಜವಾಗಿ 
ಅಂತಹವರ ಮೇಲೆ ಕರುಣೆತೋರಿ ದೊಡ್ಡ-ದೊಡ್ಡ ಮುನಿಗಳಿಗೂ, 
ಆಚಾರ್ಯರಾದ ಶ್ರೀಶುಕಮಹರ್ಷಿಗಳು ಇದನ್ನು 'ವರ್ಣಿಸಿರುವರು. 
ನಾನು ಅವರನ್ನು ಶರಣುಹೊಂದುತ್ತೇನೆ. ॥ ೩ ॥ ಮನುಷ್ಯರಲ್ಲಿ 
ಸರ್ವಶ್ರೇಷ್ಠರಾದ ಭಗವದವತಾರಿಗಳಾದ ನರ-ನಾರಾಯಣ 
ಖಷಿಗಳನ್ನೂ ಸರಸ್ವತೀ ದೇವಿಯನ್ನೂ, ಗುರುಗಳಾದ ವೇದ 
ವ್ಯಾಸರನ್ನೂ ಸಮನ ರಿಸಿ ಅನಂತರ ಸಂಸಾರ ಮತ್ತು ಅಂತಕರಣದ 
ಸಮಸ್ತ ವಿಕಾರಗಳ ಮೇಲೆ ವಿಜಯ ಪಡೆಯುವಂತಹ ಶ್ರೀಮದ್ಭಾಗವತ 
ಮಹಾಪುರಾಣವನ್ನು ವಾಚನ ಮಾಡಬೆಕು. ॥ ೪ ॥ 
ಮಹರ್ಷಿಗಳೇ। ನೀವು ಸಮಸ್ತ ವಿಶ್ವದ ಮಂಗಳಕ್ಕಾಗಿಯೇ 
ಈ ಸುಂದರವಾದ ಪ್ರಶ್ನೆಯನ್ನು ಕೇಳಿರುವಿರಿ. ಏಕೆಂದರೆ, ನೀವು 
ಶ್ರೀಕೃಷ್ಣನ ವಿಷಯವಾಗಿ ಪ್ರಶ್ನಿಸಿರುವಿರಿ. ಇದರಿಂದ ಆತ್ಮಮನೋ 
ಬುದ್ದಿಗಳೆಲ್ಲವೂ ಪರಿಶುದ್ಧವಾಗಿ ಪ್ರಸನ್ನವಾಗುವುವು. ॥ ೫ ॥ 
ಭಗವಾನ್‌ ಶ್ರೀಕೃಷ್ಣನಲ್ಲಿ ಭಕ್ತಿ ಉಂಟಾಗುವಂತಹ ಧರ್ಮವೇ 
ಮನುಷ್ಯರಿಗೆ ಸರ್ವಶ್ರೇಷ್ಠವಾಗಿದೆ. ನಿರ್ವ್ಯಾಜವೂ, ನಿತ್ಯನಿರಂತ 
ರವೂ ಆದ ದೃಢ ಭಕ್ತಿಯಿಂದಲೇ ಹೃದಯವು ಆನಂದಸ್ವರೂಪೀ 
ಪರಮಾತ್ಮನ ಪ್ರಾಪ್ತಿಮಾಡಿಕೊಂಡು ಕೃತಕೃತ್ಯವಾಗುತ್ತದೆ. ॥ ೬ ॥ 
ಭಗವಾನ್‌ ಶ್ರೀಕೃಷ್ಣನಲ್ಲಿ ಭಕ್ತಿಯುಂಟಾಗುತ್ತಲೇ, ಅನನ್ಯ ಪ್ರೇಮ 
ದಿಂದ ಚಿತ್ತವು ಅದರಲ್ಲಿ ತೊಡಗಿದಾಗಲೇ ಭಗವತೃಪೆಯಿಂದ 
ನಿಷ್ಕಾಮ ಜ್ಞಾನವೂ, ವೈರಾಗ್ಯವೂ ಆವಿರ್ಭವಿಸುತ್ತದೆ. ॥ ೭ ॥ 
ಧರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡಿದ ಮೇಲೆಯೂ 
ಮನುಷ್ಯನ ಹೃದಯದಲ್ಲಿ ಭಗವಂತನ ಲೀಲಾಕಥೆಗಳಲ್ಲಿ ಅನು 
ರಾಗವು ಉದಯಿಸದಿದ್ದರೆ ಅದು ಧರ್ಮವೇ ಅಲ್ಲ ಕೇವಲ 
ಶ್ರಮವಷ್ಟೇ. ॥ ೮ ॥ ಕೆಲವು ಜನರು ತಮ್ಮ ಕಾಮನೆಯನ್ನೇ 
ಲಕ್ಷದಲ್ಲಿಟ್ಟುಕೊಂಡು ಧರ್ಮವನ್ನು ಆಚರಿಸುತ್ತಾರೆ; ಅದುಸರಿ 
ಯಾದುದಲ್ಲ ಕಾರಣ ನಿಷ್ಠುಮಭಾವದಿಂದ ಭಗವತ್‌ 
ಪ್ರೀತ್ಯರ್ಥವಾಗಿ ಮಾಡಿದ ಧರ್ಮಾಚರಣೆಯೇ ಮೋಕ್ಷಪ್ರದ 
ವಾಗಿದೆ. ಹಾಗೆಯೇ ಇನ್ನೂ ಕೆಲವರು ತಮ್ಮ ಅರ್ಥ(ಧನ)ವನ್ನು 
ತಮ್ಮ ಕಾಮನೆಯ ಪೂರ್ತಿಗಾಗಿ ವ್ಯಯಸುತ್ತಾರೆ; ಅದೂ 
ಸರಿಯಲ್ಲ ಅದನ್ನು ಲೋಕಕಲ್ಯಾಣಕ್ಕಾಗಿ ಅರ್ಥಾತ್‌ ಇತರ ಜನರ 
ಸೇವೆಯಲ್ಲಿ ) ಭಗವತ್‌ಪ್ರೀತ್ಯ ಕಕ, ಸದ್ವಿ ನಿಯೋಗ ಮಾಡಿದರೆ ಅದೇ 
ಧನವು ಮೋಕ್ಷಪ್ರದವಾಗುವುದು. ಆದ್ದರಿಂದ ಧರ್ಮಾನುಷ್ಠಾನವನ್ನು 
ಭಗವತ್‌ ಪ್ರೀತ್ಫರ್ಥವಾಗಿ ಆಚರಿಸಿ, ದ್ರವ್ಯವನ್ನು ಸತ್ಕಾರ್ಯಗಳಲ್ಲಿ 
ಜನತಾ-ಜನಾರ್ದನನ ಸೇವೆಯಲ್ಲಿ ತೊಡಗಿಸಬೇಕು. ॥೯॥ 


50 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಕಾಮಸ್ಕ ನೇಂದ್ರಿಯಪ್ರೀತಿರ್ಲಾಭೋ ಜೀವೇತ ಯಾವತಾ | 
ಜೀವಸ್ಯ ತತ್ತ್ವಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿಃ 
॥ ೧೦ ॥ 


ವದಂತಿ ತತ್ತತ್ತ ಫಿದಸ್ತತ ಫಿ ಯಜ್ಞಾ ಿನಮದ್ಧಯಮ್‌ | 
ಬ್ರಹ್ಮೇತಿ ಪರಮಾತ್ಸೇತಿ ಭಗವಾನಿತಿ ಶಬ ತೇ 
॥ ೧೧॥ 


ತಚ್ಛದ್ದಧಾನಾ ಮುನಯೋ ಜ್ಞಾನವೈರಾಗ್ಯಯುಕ್ತಯಾ । 
ಪಶ್ಯಂತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯಾ ಶ್ರುತಗೃಹೀತಯಾ 
॥1 ೧೨ ॥ 


ಅತಃ ಪುಂಭಿರ್ದ್ವಿಜಶ್ರೇಷ್ಠಾ ವರ್ಣಾಶ್ರಮವಿಭಾಗಶಃ । 
ಸನುಷ್ಠಿತಸ್ಥ ಧರ್ಮಸ್ಯ ಸಂಸಿದ್ದಿರ್ಹರಿತೋಷಣಮ್‌ 
೧೩ 1 


ತಸ್ಮಾದೇಕೇನ ಮನಸಾ ಭಗವಾನ್‌ ಸಾತ್ವತಾಂ ಪತಿಃ । 
ಶ್ರೋತವ್ಯಃ ಕೀರ್ತಿತವ್ಯಶ್ವ ಧ್ಯೇಯಃ ಪೂಜ್ಯಶ್ಚ ನಿತ್ಯದಾ 
॥ ೧೪॥ 


ಯದನುಧ್ಯಾಸಿನಾ ಯುಕ್ತಾಃ ಕರ್ಮಗ್ರಂಥಿನಿಬಂಧನಮ್‌ | 
ಛಿಂದಂತಿ ಕೋವಿದಾಸ್ತಸ್ಯ ಕೋ ನ ಕುರ್ಯಾತೃಥಾರತಿಮ್‌ 
1 ೧೫ ॥ 


ಶುಶ್ರೂಹೋಃ ಶ್ರದ್ದಧಾನಸ್ಯ ವಾಸುದೇವಕಥಾರುಚಿ: । 
ಸ್ಕಾನೃಹತ್ಲೇವಯಾ ವಿಪ್ರಾಃ ಪುಣ್ಯತೀರ್ಥನಿಷೇವಣಾತ್‌ 

॥ ೧೬॥ 
ಶೃಣ್ಣತಾಂ ಸಥಾಂ ಕೃಷ್ಣ ಪುಣ್ಯಶ್ರವಣಕೀರ್ತನಃ । 
ಹೃದ್ಯಂತಸ್ನೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ತತಾಮ್‌ 

॥ ೧೭ ॥ 
ನಷ್ಟಪ್ರಾಯೇಷ್ಟಭದ್ರೇಷು ನಿತ್ಯಂ ಭಗವದಾಶ್ರಯಾತ್‌ । 
ಭಗವತ್ಯುತ್ತಮಶ್ಲೋಕೇ ಭಕ್ತಿರ್ಭವತಿ ನೈಷ್ಠಿಕೀ 

nu ೧೮॥ 


ತದಾ ರಜಸ್ತಮೋಭಾವಾಃ ಕಾಮಲೋಭಾದಯಶ್ಚ ಯೇ। 
ಚೇತ ಏತೈರನಾವಿದ್ದಂ ಸ್ಥಿತಂ ಸತ್ತೇ ಪ್ರಸೀದತಿ 


11 ೧೯॥॥ 
ಏವಂ. ಪ್ರಸನ್ನಮನಸೋ ಭಗವದ್ದಕ್ತಿಯೋಗತಃ | 
ಭಗವತ್ತತ್ವ ವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೇ 

11 ೨೦ ॥ 


ಭೋಗವಿಲಾಸದ ಫಲವು ಇಂದ್ರಿಯಗಳನ್ನು ತೃಪ್ರಪಡಿಸುವದಷ್ಟೇ 
ಅಲ್ಲ, ಕೇವಲ ಜೀವನ ನಿರ್ವಾಹವೇ ಅದರ ಪ್ರಯೋಜನ. 
ಜೀವನದ ಫಲವು ತತ್ರ್ವಜಿಜ್ಞಾಸ್ಲೆಯೇ ಆಗಿದೆ. ಅನೇಕ ಕರ್ಮಗಳ 
ನ್ನಾಚರಿಸಿ ಸ್ವರ್ಗಾದಿಗಳನ್ನು ಪಡೆಯುವುದು ಜೀವನದ ಗುರಿ 
ಯಲ್ಲ ॥ ೧೦ ॥ ಜ್ಲಾತಾ, ಜ್ಞ್ಲೇಯ ಇವುಗಳ ಭೇದರಹಿತವಾದ 
ಅಖಂಡ ಅದ್ವಿತೀಯ ಸಚ್ಚಿದಾನಂದ ಪರಬ್ರಹ್ಮಸ್ತರೂಪದ ಅದ್ವೈತ 
ಜ್ಞಾನವನ್ನೇ ಜ್ಞಾನವೆಂದು ತತ್ತ್ವಜ್ನರು ಹೇಳುತ್ತಾರೆ. ಅದನ್ನೇ 
ಕೆಲವರು ಬ್ರಹ್ಮವೆಂದೂ, ಕೆಲವರು ಪರಮಾತ್ಮನೆಂದೂ, ಕೆಲವರು 
ಭಗವಂತನೆಂದೂ ಹೇಳುತ್ತಾರೆ. ॥ ೧೧ ॥ ಆ ಪರಮಾತ್ಮತತ್ವ್ವದಲ್ಲಿ 
ಶ್ರದ್ಧೆಯುಳ್ಳ ಮುನಿಗಳು ಭಾಗವತ-ಶ್ರವಣದಿಂದ ಪ್ರಾಪ್ತವಾದ 
ಜ್ಞಾನ-ವೈರಾಗ್ಯ ಯುಕ್ತ ಭಕ್ತಿಯ ಮೂಲಕ ತಮ್ಮ ಹೃದಯದಲ್ಲಿ ಆ 
ಪರಮಾತ್ಮನನ್ನು ಕಂಡುಕೊಳ್ಳುತ್ತಾರೆ. ॥ ೧೨ ॥ ಶೌನಕಾದಿ ಖಷಿ 
ಗಳಿರಾ! ಆದ್ದರಿಂದ ತಮ್ಮ-ತಮ್ಮ ವರ್ಣಾಶ್ರಮಗಳನುಸಾರವಾಗಿ 
ಮನುಷ್ಯರು ಆಚರಿಸುವ ಧರ್ಮದ ಅನುಷ್ಠಾನದ ಪೂರ್ಣ 
ಸಿದ್ದಿಯು ಭಗವಂತನು ಪ್ರಸನ್ನನಾಗುವುದರಲ್ಲೇ ಇದೆ. ॥ ೧೩ ॥ 
ಆದುದರಿಂದ ಏಕಾಗ್ರ ಮನಸ್ಸಿನಿಂದ ಭಕ್ತವತ್ಸಲನಾದ ಭಗ 
ವಂತನನ್ನೇ ನಿತ್ಯ-ನಿರಂತರ ಶ್ರವಣ, ಕೀರ್ತನ, ಮತ್ತು ಧ್ಯಾನದ 
ಮೂಲಕ ಆರಾಧಿಸಬೇಕು. ॥ ೧೪ ॥ ಕರ್ಮಗಳ ಕಗ್ಗಂಟು ಬಹಳ 
ಬಿಗಿಯಾದುದು. ಆದರೆ ವಿಚಾರವಂತ ಪುರುಷರು ಭಗವಂತನ 
ಧ್ಯಾನವೆಂಬ ಕತ್ತಿಯಿಂದ ಅದನ್ನು ಕತ್ತರಿಸಿಬಿಡುತ್ತಾರೆ. ಇಂತಹ 
ಭಗವಂತನ ಪುಣ್ಯಮಯ ಕಥೆಯಲ್ಲಿ ಜ್ಞಾನಿಗಳು ಪ್ರೇಮವಿರಿಸದೆ 
ಇರುವರೇ ? ಅಂದರೆ, ಅವರು ನಿರಂತರ ಕಥಾಮೃತವನ್ನೇ ಪಾನ 
ಮಾಡುತ್ತಾ ಅದರಲ್ಲೇ ಮಗ್ನರಾಗಿರುತ್ತಾರೆ. ॥ ೧೫ ॥ 

ಶೌನಕಾದಿ ಮಹರ್ಷಿಗಳಿರಾ | ಪವಿತ್ರ ತೀರ್ಥಗಳ ಸೇವನೆ 
ಯಿಂದ ಮಹಾತ್ಮರ ಸೇವೆ ದೊರೆಯುತ್ತದೆ. ಮತ್ತೆ ಶ್ರವಣದ ಇಚ್ಛೆ, 
ಬಳಿಕ ಶ್ರದ್ಧೆ » ಅನಂತರ ವಾಸುದೇವನ ಕಥೆಯಲ್ಲಿ ರುಚಿ ಉಂಟಾ 
ಗುತ್ತದೆ. ॥ ೧೬ ॥ ಭಗವಾನ್‌ ಶ್ರೀಕೃಷ್ಣನ ಕಥೆಗಳ ಶ್ರವಣ-ಕೀರ್ತನ 
ಗಳು ಅತ್ಯಂತ ಪುಣ್ಯಕರವಾದುವು. ಅವುಗಳನ್ನು ಕೇಳುವ ಸುಕೃತಿ 
ಗಳ ಹೃದಯದೊಳಗೆ ಸತ್ಪುರುಷರ ಸುಹೃತ್ತಾಗಿರುವ ಸ್ವಾಮಿಯು 
ಕುಳಿತು ಅವರ ಎಲ್ಲ ಅಶುಭಗಳನ್ನು ನಾಶಮಾಡಿಬಿಡು 
ತ್ನಾನೆ. ॥ ೧೭ ॥ ಶ್ರೀಮದ್ಭಾಗವತವನ್ನು ಅಥವಾ ಭಗವದ್ಧಕ್ತರನ್ನು 
ನಿರಂತರ ಸೇವಿಸುವುದರಿಂದ ಅಶುಭಗಳೆಲ್ಲವೂ ನಾಶವಾದಾಗ 
ಪುಣ್ಯಕೀರ್ತಿಯಾದ ಶ್ರೀಕೃಷ್ಣಪರಮಾತ್ಮನಲ್ಲಿ ಸ್ಥಿರವಾದ ಭಕ್ತಿಯುಂ 
ಟಾಗುವುದು. ॥ ೧೮ ॥ ಆಗ ರಜೋಗುಣ- ತಮೋಗುಣಗಳ 
ಭಾವಗಳಾದ ಕಾಮ, ಕ್ರೋಧ, ಲೋಭ ಮುಂತಾದ ಎಲ್ಲ ವಿಕಾರ 
ಗಳು ಕಳಕೊಂಡ ಚಿತ್ರವು ಸತ್ತ್ವಗುಣದಲ್ಲಿ ಸ್ಥಿತವಾಗಿ ನಿರ್ಮಲ 
ವಾಗುತ್ತದೆ. ॥ ೧೯ ॥ ಹೀಗೆ ಭಗವಂತನ ಭಕ್ತಿಯೋಗದಿಂದ 
ಮನಸ್ಸು ಪ್ರಸನ್ನವಾಗಿ ನಿಸ್ಸಂಗನಾದವನಿಗೆ ಶ್ರೀಭಗವತ್ತತ್ವದ 
ಅನುಭವ ಜ್ಞಾನವು ತಾನಾಗಿಯೇ ಉಂಟಾಗುವುದು. ॥ ೨೦॥ 
ಆತ್ಮಸ್ವರೂಪೀ ಭಗವಂತನ ಸಾಕ್ಟಾತ್ಕಾರವಾಗುತ್ತಲೇ ಹೃದಯದ 


2 ಅಧ್ಯಾಯ] 


ಭಿದ್ಯತೇ ಹೃದಯಗ್ರಂಥಿಶ್ಚಿದ್ಯಂತೇ ಸರ್ವಸಂಶಯಾಃ । 
ಕ್ಲೀಯಂತೇ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ಚರೇ 
1 ೨೦ 11 


ಅತೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾ ಮುದಾ । 
ವಾಸುದೇವೇ ಭಗವತಿ ಕುರ್ವಂತ್ಯಾತ್ಮಪ್ರಸಾದನೀಮ್‌ 
॥ ೨೨॥ 


ಸತ್ತ್ವಂ ರಜಸ್ತಮ ಇತಿ ಪ್ರಕೃತೇರ್ಗುಣಾಸ್ಟೈ- 
ರ್ಯುಕ್ಯಃ ಪರಃ ಪುರುಷ ಏಕ ಇಹಾಸ್ಯ ಧತ್ತೇ । 
ಸ್ಥಿತ್ಯಾದಯೇ ಹರಿವಿರಿಂಚಿಹರೇತಿ ಸಂಜ್ಞಾ 
ಶ್ರೇಯಾಂಸಿತತ್ರ ಖಲು ಸತ್ವತನೋರ್ನ್ವಣಾಂಸ್ಕು; ॥ ೨೩ ॥ 


ಪಾರ್ಥಿವಾದ್ದಾರುಣೋ ಧೂಮಸ್‌ಸ್ಥಾದಗ್ನಿಪ್ನಯೀಮಯ । 
ತಮಸಸ್ತು ರಜಸ್ತಸ್ಥಾತತ್ರ 2 ಇ ಗ! 
|| || 


ಭೇಜಿರೇ ಮುನಯೋಕಥಾಗ್ರೇ ಭಗವಂತಮಧೋಕ್ಚಜಮ್‌ | 
ಸತ 2 ವಿಶುದಂ ಕೇಮಾಯ ಕಲಂತೇ ಯೇನು ತಾನಿಹ 
ಎದಿ ಇ «A ಬು 
॥ ೨೫ ॥ 


ಮುಮುಕ್ಚವೋ ಘೋರರೂಪಾನ್‌ ಹಿತ್ವಾ ಭೂತಪತೀನಥ | 
ನಾರಾಯಣಕಲಾಃ ಶಾಂತಾ ಭಜಂತಿ ಹ್ಯನಸೂಯವಃ 
॥ ೨೬ ॥ 


ರಜಸ್ತಮಃಪ್ರಕೃತಯಃ ಸಮಶೀಲಾ ಭಜಂತಿ ವೈ! 
ಪಿತ್ಛಭೂತಪ್ರಜೇಶಾದೀನ್‌ ಶ್ರೀಯೈಶ್ವರ್ಯ ಪ್ರಜೇಪ್ಷವಃ 
॥ ೨೭ ॥ 


ವಾಸುದೇವಪರಾ ವೇದಾ ವಾಸುದೇವಪರಾ ಮಖಾಃ | 


ವಾಸುದೇವಪರಾ ಯೋಗಾ ವಾಸುದೇವಪರಾಃ ಕ್ರಿಯಾಃ 
॥1 ೨೮ ॥ 


ವಾಸುದೇವಪರಂ ಜ್ಞಾನಂ ವಾಸುದೇವಪರಂ ತಪಃ 
ವಾಸುದೇವಪರೋ ಧರ್ಮೋ ವಾಸುದೇವಪರಾ ಗತಿಃ 


ಪ್ರಥಮ ಸೃಂಧ 51 


ಗಂಟು ಕತ್ತರಿಸಿ ಹೋಗುವುದು. ಎಲ್ಲ ಸಂಶಯಗಳೂ ಅಳಿದು 
ಹೋಗುತ್ತವೆ. ಅವನ ಕರ್ಮಬಂಧನಗಳೆಲ್ಲವೂ ನಶಿಸಿಹೋಗು 
ವುವು. ॥ ೨೧ ॥ ಆದ್ದರಿಂದಲೇ ಬುದ್ಧಿವಂತರು ನಿತ್ಯ-ನಿರಂತರ 
ಬಹಳ ಆನಂದದಿಂದ ಭಗವಾನ್‌ ಶ್ರೀಕೃಷ್ಣನಲ್ಲಿ ಪ್ರೇಮಾ 
ಭಕ್ತಿಯನ್ನು ಆಚರಿಸುತ್ತಾ ಆಧ್ಯಾತ್ಮಿಕ ಪ್ರಸನ್ನತೆಯನ್ನು ಪಡೆದು 
ಕೊಳ್ಳುತ್ತಾರೆ. ॥ ೨೨॥ 

ಸತ್ತ್ವ, ರಜ, ತಮ ಎಂಬ ಪ್ರಕೃತಿಯ ಮೂರು ಗುಣಗಳು. 
ಇವುಗಳನ್ನು ಸ್ವೀಕರಿಸಿ ಪರಮಪುರುಷನೊಬ್ಬನೇ ಈ ವಿಶ್ವದ ಸೃಷ್ಟಿ, 
ಸ್ಥಿತಿ, ಪ್ರಳಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಮವಾಗಿ 
ವಿಷ್ಣು, ಬ್ರಹ್ಮ ಮತ್ತು ರುದ್ರ ಎಂಬ ಹೆಸರನ್ನು ಹೊಂದುತ್ತಾನೆ. 
ಆದರೂ ಅವುಗಳಲ್ಲಿ ಸತ್ತ ಗುಣವನ್ನು ಸ್ವೀಕರಿಸುವ ಶ್ರೀಹರಿ 
ಯಿಂದಲೇ ಮನುಷ್ಯರಿಗೆ ಪರಮಶ್ರೇಯಸ್ಸು ಉಂಟಾಗು 
ವುದು. ॥ ೨೩ ॥ ಭೂಮಿಯ ವಿಕಾರವಾದ ಕಟ್ಟಿಗೆಗಿಂತಲೂ 
ಅದರಿಂದುಂಟಾದ ಹೊಗೆಯು ಶ್ರೇಷ್ಠ. ಅದಕ್ಕಿಂತಲೂ ಅಗ್ನಿಯು 
ಶ್ರೇಷ್ಠವಾದುದು. ಏಕೆಂದರೆ, ವೇದೋಕ್ತ ಯಜ್ಞಯಾಗಾದಿಗಳ 
ಮೂಲಕ ಅಗ್ನಿಯು ಸದ್ಗತಿ ಕೊಡುವಂತಹುದು. ಹಾಗೆಯೇ 
ತಮೋಗುಣಕ್ಕಿಂತ ರಜೋಗುಣವು ಶ್ರೇಷ್ಠ ರಜೋಗುಣಕ್ಕಿಂತಲೂ 
ಸತ್ತ ಎಗುಣವು ಶ್ರೇಷ್ಠವಾದುದು. ಏಕೆಂದರೆ ಅದು ಬಹ್ನಸಾಕ್ಷಾ 
ತ್ಕಾರಕ್ಕೆ ಕಾರಣವಾಗುವುದು. ॥ ೨೪ ॥ ಪ್ರಾಚೀನಯುಗದಲ್ಲಿ 
ಮಹಾತ್ಮರು ತಮ್ಮ ಶ್ರೇಯಸಿಗಾಗಿ ಶುದ್ಧಸತ್ತ ಮಯನಾದ 
ಭಗವಾನ್‌ ವಿಷ್ಣುವನ್ನು. ಆರಾಧಿಸುತ್ತಿದ್ದರು. ಈಗಲೂ ಆ ಯಷಿಗಳನ್ನು 
ಹಿಂಬಾಲಿಸುವ ಜನರು ಅವರಂತೆಯೇ ಆತ್ಮಕಲ್ಯಾಣಕ್ಕೆ 
ಭಾಗಿಗಳಾಗುತ್ತಾರೆ. ॥ ೨೫ ॥ ಈ ಸಂಸಾರ ಸಾಗರವನ್ನು ದಾಟಲು 
ಬಯಸುವವರು ಯಾರನ್ನು ನಿಂದಿಸದೆ, ಯಾರಲ್ಲಿಯೂ ದೋಷ 
ವನ್ನು ನೋಡದೆ ಘೋರರೂಪವುಳ್ಳ ತಮೋಗುಣೀ-ರಜೋಗುಣೀ 
ಭೈರವಾದಿ ಭೂತಪತಿಗಳನ್ನು ಉಪಾಸನೆ ಮಾಡದೆ, ಸತ್ತ್ವಗುಣೀ 
ಭಗವಾನ್‌ ವಿಷ್ಣುವನ್ನು ಮತ್ತು ಅವನ ಅಂಶಕಲಾ ಸ್ವರೂಪಗಳನ್ನೇ 
ಭಜಿಸುತ್ತಾರೆ. ಅವರ ಚಿತ್ತವು ಕಾಮ, ಕ್ರೋಧ, ಲೋಭ, ಮೋಹ, 
ಮದ, ಮತ್ತರಾದಿಗಳಿಂದ ರಹಿತವಾಗಿ ಪರಮ ಶಾಂತಿಯನ್ನು 
ಪಡೆಯುತ್ತದೆ. ॥ ೨೬ ॥ ಆದರೆ ರಜೋಗುಣೀ, ತಮೋಗುಣೀ 
ಸ್ವಭಾವವುಳ್ಳವರು ಧನ, ಐಶ್ವರ್ಯ, ಸಂತಾನದ ಕಾಮನೆಯಿಂದ 
ಭೂತಗಳು, ಪಿತೃಗಳು, ಪ್ರಜಾಪತಿಗಳು ಇವರನ್ನು ಉಪಾಸಿಸುತ್ತಾರೆ. 
ಏಕೆಂದರೆ, ಈ ಜನರ ಸ್ವಭಾವವೂ ಅವರಂತೇ (ಭೂತಾದಿ) 

ಇರುತ್ತದೆ. ॥ ೨೭ ॥ ವೇದಗಳ ತಾತ್ಪರ್ಯ ವಾಸುದೇವ ಶ್ರೀ ಕೃಷ್ಣನೇ 
ಆಗಿದ್ದಾನೆ. ಯಜ್ಞಗಳ ಉದ್ದೇಶವೂ ಶ್ರೀಕೃಷ್ಣನೇ ಆಗಿದ್ದಾನೆ. 

ಯೋಗಗಳು ಶ್ರೀಕೃಷ್ಣನಿಗಾಗಿಯೇ ಮಾಡಲಾಗುತ್ತವೆ. ಸಮಸ್ತ 

ಕರ್ಮಗಳ ಪರಿಸಮಾಪ್ರಿಯು ವಾಸುದೇವ ಶ್ರೀಕೃಷ್ಣನಲ್ಲೇ ಇದೆ. 

॥ ೨೮ ॥ಜ್ತ್ದಾ ನದಿಂದ ವಾಸುದೇವ ಶ್ರೀಕೃಷ್ಣನ ಪ್ರಾಪ್ತಿಯೇ ಆಗುತ್ತದೆ. 

ತಪಸ್ಸು ಶ್ರೀಕೃಷ್ಣನ ಪ್ರಸನ್ನತೆಗಾಗಿಯೇ ಮಾಡಲಾಗುತ್ತದೆ. 

ಶ್ರೀಕೃಷ್ಣನಿಗಾಗಿಯೇ ಧರ್ಮಗಳ ಅನುಷ್ಠಾನ ನಡೆಯುತ್ತದೆ. ಎಲ್ಲ 


೨೪” 


॥| ೨೯ ॥ | ಗತಿಗಳು ಶ್ರೀಕೃಷ್ಣನಲ್ಲೇ ಸೇರಿ ಹೋಗುವುವು. ॥ ೨೯ ॥ ತ್ರಿಗುಣಾ 


52 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಸ ಏವೇದಂ ಸಸರ್ಜಾಗ್ರೇ ಭಗವಾನಾತ್ಮ ಮಾಯಯಾ ।ಟ 
ಸದಸದ್ರೂಪಯಾ ಚಾಸೌ ಗುಣಮಯ್ಯಾಗುಣೋ ವಿಭುಃ 
॥೩೦॥ 


ತಯಾ ವಿಲಸಿತೇಷ್ಟೇಷು ಗುಣೇಷು ಗುಣವಾನಿವ । 
ಅಂತಃಪ್ರವಿಷ್ಟ ಆಭಾತಿ ವಿಜ್ಞಾನೇನ ್ಹವಿಜೃಂಭಿತಃ 
॥೩೧॥ 


ಯಥಾ ಹೃ್ಯವಹಿತೋ ವಜ್ನರ್ದಾರುಪ್ಟೇಕಃ ಸ್ಹಯೋನಿಷು | 
ನಾನೇವ ಭಾತಿ ವಿಶ್ವಾತ್ಮಾಭೂತೇಷು ಚ ತಥಾ ಪುಮಾನ್‌ 
1೩೨ 1 


ಅಸೌ ಗುಣಮಯೈರ್ಭಾವೈರ್ಭೂತಸೂಕ್ಷೇಂದ್ರಿಯಾತೃಭಿಃ | 
ಸ್ವುರ್ಮಿತೇಷು ನಿರ್ವಿಷ್ಟೋ ಭುಂತ್ರೇ ಭೂತೇಷು ತದ್ಗುಣಾನ್‌ 
11೩೩ 


ಭಾವಯತ್ಶೇಷ ಸತ್ತೆ ಕನ ಲೋಕಾನ್‌ ವೈ ಲೋಕಭಾವನಃ । 
ಲೀಲಾವತಾರಾನುರತೋ ದೇವತಿರ್ಯಜ್ನರಾದಿಷು 
1೩೪ ॥ 


ತೀತನಾದ ಭಗವಾನ್‌ ಶ್ರೀಕೃಷ್ಣನೇ ಹಿಂದೆ ವ್ಯಕ್ತಾವ್ಯಕ್ತ ಸ್ವರೂಪವಾದ 
ತ್ರಿಗುಣಾತ್ಮಕವಾದ ತನ್ನ ಮಾಯೆಯಿಂದ ಈ ಜಗತ್ತನ್ನು ಸೃಷ್ಟಿ 
ಮಾಡಿದನು. ॥ ೩೦ ॥ ತನ್ನ ಆ ಮಾಯಾಪ್ರಕೃತಿಯಿಂದ ವಿಕಾಸ 
ಗೊಂಡ ಈ ತ್ರಿಗುಣಗಳಲ್ಲಿ ಸೇರಿದ್ದರೂ ಅವನು ಗುಣಾತೀತ 
ನಾಗಿದ್ದು ಗುಣಯುಕ್ತನಾಗಿರುವಂತೆ ತೋರುತ್ತಾನೆ. ನಿಜವಾಗಿ 
ಯಾದರೋ ಅವನು ಪರಿಪೂರ್ಣ ವಿಜ್ಞಾನಾನಂದಘನನಾಗಿದ್ದಾನೆ. 
॥೩೧॥ ಅಗ್ನಿಯಾದರೋ ವಸ್ತುತಃ ಒಂದೇ ಆಗಿದೆ; ಆದರೆ 
ಅದು ಅನೇಕ ರೀತಿಯ ಕಟ್ಟಿಗೆಗಳಲ್ಲಿರುವಾದಾಗ ಅನೇಕವಿರುವಂತೆ 
ತಿಳಿಯುತ್ತದೆ. ಹಾಗೆಯೇ ಎಲ್ಲ ಆತ್ಮರೂಪೀ ಭಗವಂತನಾದರೋ 
ಒಬ್ಬನೇ ಇದ್ದು, ಪ್ರಾಣಿಗಳ ಅನೇಕತೆಯಿಂದಾಗಿ ಅವುಗಳ 
ಅಂತರ್ಯಾಮಿಯಾಗಿರುವುದರಿಂದ ಅನೇಕದಂತೆ ಕಂಡು 
ಬರುತ್ತಾನೆ. ॥ ೩೨ ॥ ಭಗವಂತನೇ ಸೂಕ್ಷ್ಮಭೂತ-ತನ್ಸಾತ್ರೆ, ಇಂದ್ರಿ 
ಯಗಳು ಮತ್ತು ಅಂತಃಕರಣ ಮುಂತಾದ ಗುಣಗಳ ವಿಕಾರಭೂತ 
ಭಾವಗಳ ಮೂಲಕನಾನಾ ಪ್ರಕಾರದ ಯೋನಿಗಳನ್ನುನಿರ್ಮಿಸುತ್ತಾನೆ 
ಮತ್ತು ಅವುಗಳಲ್ಲಿ ಬೇರೆ-ಬೇರೆ ಜೀವಿಗಳ ರೂಪದಲ್ಲಿ ಪ್ರವೇಶಿಸಿ, 
ಆಯಾಯಾ ಯೋನಿಗಳನುರೂಪವಾಗಿ ವಿಷಯಗಳನ್ನು 
ಭೋಗಿಸುವಂತೆ ಕಾಣುತ್ತಾನೆ. ॥ ೩೩ ॥ ಅವನೇ ಸಮಸ್ತ ಲೋಕ 
ಗಳನ್ನು ರಚಿಸುತ್ತಾನೆ ಹಾಗೂ ದೇವತೆ, ಪಶು-ಪಕ್ಷಿ ಮನುಷ್ಯಾದಿ 
ಯೋನಿಗಳಲ್ಲಿ ಲೀಲಾವತಾರವನ್ನು ಎತ್ತಿ ಸತ್ವಗುಣದ ಮೂಲಕ 
ಜೀವಿಗಳನ್ನು ಪಾಲಿಸಿ-ಪೋಷಿಸುತ್ತಾನೆ. (ಅವನ ಅವತಾರಧಾರಣದ 
ಲೀಲೆಗಳನ್ನು ಗಾಯನ, ಚಿಂತನೆ, ಸ್ಮರಣೆಮಾಡುತ್ತಾ ಜೀವನು 
ತದ್ರೂಪನಾಗುತ್ತಾನೆ. ತನ್ನ ಲಕ್ಷ್ಯವಾದ ಪರಮಾತ್ಮನ ಸಾಕ್ಷಾತ್ಕಾರ 
ವನ್ನು ಪಡೆಯುತ್ತಾನೆ. ಇದು ಭಗವಂತನ ಪರಮಾನುಗ್ರಹವಾಗಿದೆ. 
ಭಗವಂತನ ಎಲ್ಲ ಲೀಲೆಗಳು ಲೋಕಕಲ್ಯಾಣಕ್ಕಾಗಿಯೇ 
ಇರುತ್ತವೆ.) ॥ ೩೪ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ನೈಮಿಷೀಯೋಪಾಖ್ಯಾನೇ ದ್ವಿಶೀಯೋತಧ್ಯಾಯಃ ॥ ೨ ॥ 
ಧಿ 


ಮೂರನೆಯ ಅಧ್ಯಾಯ 
ಭಗವಂತನ ಅವತಾರಗಳ ವರ್ಣನೆ 


ಸೂತ ಉವಾಚ 
ಜಗೃಹೇ ಪೌರುಷಂ ರೂಪಂ ಭಗವಾನ್ಮಹದಾದಿಭಿ: । 


ಸಂಭೂತಂ ಷೋಡಶಕಲಮಾದೌ ಲೋಕಸಿಸ್ಪಕ್ಷಯಾ 
1 on 


ಸೂತಪುರಾಣಿಕರು ಹೇಳುತ್ತಾರೆ - ಸೃಷ್ಟಿಯ ಆದಿಯಲ್ಲಿ 
ಭಗವಂತನಿಗೆ ಲೋಕಗಳನ್ನು ಸೃಷ್ಟಿಸಬೇಕೆಂಬ ಇಚ್ಛೆ ಉಂಟಾಯಿತು. 
ಒಡನೆಯೇ ಅವನು ಮಹತ್ತತ್ವ, ಅಹಂಕಾರ ಮತ್ತು ಪಂಚತ 
ನ್ಹಾತ್ರೆಗಳಿಂದ ನಿರ್ಮಿತವಾದ ಹತ್ತು ಇಂದ್ರಿಯಗಳು, ಮನಸ್ಸು 
ಪಂಚ-ಭೂತಗಳು ಹೀಗೆ ಹದಿನಾರು ಕಲೆಗಳಿಂದ ಕೂಡಿದ 
ವಿರಾಟ್‌ರೂಪವನ್ನು ಸ್ವೀಕರಿಸಿದನು. ॥ ೧ ॥ ಸೃಷ್ಟಿಕಾರಣವಾದ 
ಜಲದಲ್ಲಿ ಪವಡಿಸಿ ಯೋಗನಿದ್ರೆಯನ್ನು ಮಾಡುತ್ತಿದ್ದ ಅವನ 


3 ಅಧ್ಯಾಯ] 


ಯಸ್ಯಾಂಭಸಿ ಶಯಾನಸ್ಯ ಯೋಗನಿದ್ರಾಂ ವಿತನ್ನತಃ । 
ನಾಭಿಹ್ರದಾಂಬುಜಾದಾಸೀದ್‌ ಬ್ರಹ್ಮಾ ವಿಶ್ವಸ್ಟಜಾಂ ಪತಿಃ 


॥ ೨1 
ಯಸ್ಯಾವಯವಸಂಸ್ಥಾನೈ: ಕಲ್ಪಿತೋ ಲೋಕವಿಸ್ಟರಃ । 
ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ತಮೂರ್ಜಿತಮ್‌ 

೩ 
ಪಶ್ಯನ್‌ತ್ಯದೋ ರೂಪಮದಭ್ರಚಕ್ಕುಹಾ 

ಸಹಶಪ್ರಪಾದೋರುಭುಜಾನನಾದ್ದುತಮ್‌ 1 
ಸಹಸ್ರಮೂರ್ಧಶ್ರವಣಾಕ್ಷಿನಾಸಿಕಂ 
ಸಹಸ್ರಮೌಲ್ಯಂಬರಕುಂಡಲೋಲ್ಲಸತ್‌ ॥ ೪ ॥ 


ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಮ್‌ । 
ಯಸ್ಯಾಂಶಾಂಶೇನ ಸೃಜ್ಯಂತೇ ದೇವತಿರ್ಯಜ್ಞರಾದಯಃ 
ww ೫ ॥ 


ಸ ಏವ ಪ್ರಥಮಂ ದೇವಃ ಕೌಮಾರಂ ಸರ್ಗಮಾಸ್ತಿತಃ । 
ಚಚಾರ ದುಶ್ಚರಂ ಬ್ರಹ್ಮಾ ಬ್ರಹ್ಮಚರ್ಯಮಖಂಡಿತಮ್‌ 
॥ ೬ ॥ 


€ಯಂ ತು ಭವಾಯಾಸ್ಕ ರಸಾತಲಗತಾಂ ಮಹೀಮ್‌ । 
ಉದ್ದರಿಷ್ಯನ್ನುಪಾದತ್ತಯಜ್ಞೇಶಃ ಸೌಕರಂ ವಪುಃ 
॥ ೭ ॥ 


ವನ ಚ ದೇವರ್ಷಿತ್ವಮುಪೇತ್ಯ ಸಃ। 


ರತ್ರಂ ಸಾತ್ವತಮಾಚಸ್ಪ ನೈಷ್ಯರ್ಮ್ಯಂ ಕರ್ಮಣಾಂ ಯತಃ 
॥ ೮ ॥ 


ತುರ್ಯೇ ಧರ್ಮಕಲಾಸರ್ಗೇ ನರನಾರಾಯಣಾವೃಷೀ । 
ಭೂತ್ವಾ5 5ತ್ಗೋಪಶಮೋಪೇತಮಕರೋದ್‌ ದುಶ್ಚರಂ ತಪಃ 
॥ ೯ ॥ 


ಪ್ರಥಮ ಸ್ಥಂಧ 


53 


ನಾಭಿಸರೋವರದಲ್ಲಿ ಹುಟ್ಟಿದ ಕಮಲದಿಂದಲೇ ಪ್ರಜಾಪತಿಗಳಿಗೆ 
ಅಧಿಪತಿಯಾದ ಬ್ರಹ್ಮದೇವರು ಹುಟ್ಟಿದರು. ॥ ೨ ॥ ಭಗವಂತನ 
ಆ ವಿರಾಟ್‌ರೂಪದ ಅಂಗ-ಉಪಾಂಗಗಳಲ್ಲಿಯೇ ಸಮಸ್ತ 
ಲೋಕಗಳ ಕಲ್ಪನೆ ಮಾಡಲಾಯಿತು. ಈ ಪ್ರಕಾರದಿಂದ ಈ 
ವಿಶ್ವಬ್ರಹ್ಮಾಂಡವು ಭಗವಂತನದೇ ಸಗುಣ ಸಾಕಾರರೂಪವಾಗಿದೆ. 
ಭಗವಂತನ ವಿಶುದ್ಧ ಸತ್ವಮಯ ಆ ವಿರಾಟ್‌ರೂಪವು 
ಪರದುಶ್ರೇಷ್ಠವಾದುದು. ॥ ೩ ॥ ಈ ಸಮಗ್ರ ವಿಶ್ವವನ್ನು ಜ್ಞಾನಿಗಳು 
ತಮ್ಮ ದಿವ್ಯ ಜ್ಞಾನಸಂಪನ್ನ ದೃಷ್ಟಿಯಿಂದ ಭಗವಂತನದೇ 
ಸ್ವರೂಪವೆಂದು ಭಾವಿಸುತ್ತಾರೆ. "ವಾಸುದೇವಃ ಸರ್ವಮ್‌' 
ಹೀಗೆ ಅನೇಕ ರೂಪಗಳಲ್ಲಿ ಒಬ್ಬನೇ ಭಗವಂತನನ್ನು ದರ್ಶಿಸುತ್ತಾ 
ಆನಂದಪಡುತ್ತಾರೆ. ಭಗವಂತನು ಎಂತಹ ಲೀಲೆಯನ್ನು 
ಮಾಡಿರುವನು, ಎಂದು ಅನುಭವಿಸುತ್ತಾರೆ. ಭಗವಂತನ ಆ 
ವಿರಾಟ್‌ರೂಪವು ಸಾವಿರಾರು ಪಾದಗಳಿಂದ, ತೊಡೆಗಳಿಂದ 
ತೋಳುಗಳಿಂದ ಮತ್ತು ಮುಖಗಳಿಂದ ಕೂಡಿ ಅದ್ಭುತವಾಗಿತ್ತು. 
ಅದರಲ್ಲಿ ಸಾಎರಾರು ತಲೆಗಳು, ಕಿವಿಗಳು, ಕಣ್ಣುಗಳು, 
ಮೂಗುಗಳು ಇವುಗಳಿಂದ ವಿರಾಜಮಾನವಾಗಿ, ಸಾವಿರಾರು 
ಕಿರೀಟಗಳು, ವಸ್ತಗಳು, ಕುಂಡಲಗಳು ಇವುಗಳಿಂದ ಕಂಗೊಳಿಸು 
ತ್ತಿರುವುದು. ಹಾಗೂ ಆಶ್ಚರ್ಯಮಯವಾಗಿ ನಾನಾ ವಸ್ತುಗಳನ್ನು 
ಭೋಗಗಳನ್ನು ಅನುಭವಿಸುತ್ತಾನೆ. ॥ ೪ ॥ ಹೀಗೆ ಪರಮಾತ್ಮನೇ ಈ 
ವಿಶ್ವದ ಅವಿನಾಶಿ ಬೀಜ ಅರ್ಥಾತ್‌ ಕಾರಣನಾಗಿದ್ದಾನೆ. ಅವನೇ 
ಅನೇಕ ಅವತಾರಗಳನ್ನು ಧರಿಸುತ್ತಾನೆ. ಇದು ಅವನಿಗೆ ಒಂದು 
ಲೀಲೆಯೇ ಆಗಿದೆ. ಅವನ ಈ ರೂಪವು ಸಮಸ್ತ ಅವತಾರಗಳ 
ಗಣಿಯಾಗಿದೆ. ಅವನು ತನ್ನ ಒಂದಂಶದಿಂದಲೇ ದೇವತೆ, 
ತಿರ್ಯಗ್‌, ಮನುಷ್ಯ ಮೊದಲಾದವರನ್ನು ನಿರ್ಮಿಸುತ್ತಾನೆ. 
(ಅವನ ಸಂಕಲ್ಪ ಮಾತ್ರದಿಂದಲೇ ಅನಂತಕೋಟಿ ಬ್ರಹ್ಮಾಂಡಗಳು 
ಉಂಟಾಗುತ್ತವೆ. ಅನಂತನಾದ ಅವನನ್ನು ಯಾರಾದರೂ ಹೇಗೆ 
ವರ್ಣಿಸಬಲ್ಲರು ?)॥೫॥ 

ಆ ಮಹಾಪ್ರಭುವೇ ಮೊದಲು "ಕೌಮಾರ' ಎಂಬ ಸೃಷ್ಟಿಯನ್ನು 
ಕೈಗೊಂಡು ಸನಕ, ಸನಂದನ, ಸನಾತನ, ಸನತ್ಕುಮಾರರೆಂಬ 
ಬ್ರಾಹ್ಮಣರೂಪದಲ್ಲಿ ಅವತರಿಸಿ, ಅತ್ಯಂತ ಕಠಿಣವೂ, 'ಆಖಂಡವೂ 
ಆದ ಬ್ರಹ್ಮಚರ್ಯವನ್ನು ಆಚರಿಸಿದನು. ॥ ೬ ॥ ಎರಡನೆಯ 
ಅವತಾರವಾಗಿ ಆ ಯಜ್ಞೇಶನು ಲೋಕಕಲ್ಯಾಣಕ್ಕಾಗಿ ರಸಾತಳದಲ್ಲಿ 
ಹುದುಗಿದ್ದ ಭೂಮಿಯನ್ನು ಉದ್ಭರಿಸುವುದಕ್ಕಾಗಿ ವರಾಹರೂಪ 
ವನ್ನು ತಾಳಿದನು. EAT "ುಪಿಸೈಷ್ಠಿಯಲ್ಲಿ ಆವನು ದೇವರ್ಷಿ 
ನಾರದರ ರೂಪದಲ್ಲಿ ಮೂರನೆಯ ಬಾರಿ ಅವತರಿಸಿ, ನಿಷ್ಕಾಮ 
ಕರ್ಮದ ಆಚರಣೆಯಿಂದ ಮುಕ್ತಿಯನ್ನು ಬೋಧಿಸುವ "ನಾರದ 
ಪಾಂಚರಾತ್ರ' ಎಂದು ಪ್ರಸಿದ್ಧವಾಗಿರುವ ಸ ಸಾತ್ವತ ತಂತ್ರವನ್ನು 
ಉಪದೇಶಿಸಿದನು. ॥ ೮ ॥ ನಾಲ್ಕನೆಯದಾದ ಧರ್ಮಕಲಾ ಎಂಬ 
ಸೃಷ್ಟಿಯಲ್ಲಿ ಭಗವಂತನು ಧರ್ಮನ ಪತ್ನಿಯಾದ ಮೂರ್ತಿಯ 
ಗರ್ಭದಿಂದ ನರ-ನಾರಾಯಣ ಮಹರ್ಷಿಗಳ ರೂಪದಲ್ಲಿ 
ಅವತರಿಸಿದನು. ಈ ಅವತಾರದಲ್ಲಿ ಅವನು ಮನಸ್ತು-ಇಂದ್ರಿಯ 
ಗಳ ಸಂಯಮದ ಆತ್ಮಶಾಂತಿಯೊಡನೆ ಅತಿಕಠಿಣವಾದ ತಪಸ್ಸನ್ನು 
ಮಾಡಿತೋರಿದನು. ॥ ೯ ॥ ಐದನೇ ಅವತಾರದಲ್ಲಿ ಸ್ವಾಮಿಯು 


54 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಪಂಚಮಃ ಕಪಿಲೋ ನಾಮ ಸಿದ್ದೇಶಃ ಕಾಲವಿಪ್ಪುತಮ್‌ । 
ಪ್ರೋವಾಚಾಸುರಯೇ ಸಾಂಖ್ಯಂ ತತ್ತಗ್ರಾಮವಿನಿರ್ಣಯಮ್‌ 
॥ ೧೦॥ 


ಷಷ್ಠೇ ಅತ್ರೇರಪತ್ಯತ್ವಂ ವೃತಃ ಪ್ರಾಪ್ತ್ರೋ5ನಸೂಯಯಾ । 
ಆನ್ವೀಕ್ಷಿಕೀಮಲರ್ಕಾಯ ಪ್ರಹ್ನಾದಾದಿಭ್ಯ ಊಚಿವಾನ್‌ 
॥ ೧೧॥ 


ತತಃ ಸಪ್ತಮ ಆಕೂತ್ಯಾಂ ರುಚೇರ್ಯಜ್ಲೋ5 ಭೃಜಾಯತ | 
ಸ ಯಾಮಾದ್ಯೆ ೪ ಸುರಗಣೈೆರಪಾತ್ತಾ ್ಮಿಯಂಭುವಾಂತರಮ್‌ 
॥ ೧೨ 1 


ಅಷ್ಟಮೇ ಮೇರುದೇವ್ಯಾಂ ತು ನಾಭೇರ್ಜಾತ ಉರುಕ್ತಮಃ । 
ದರ್ಶಯನ್‌ ವರ್ಶ ಧೀರಾಣಾಂ ಸರ್ವಾಶ್ರಮನಮಸ್ಕತಮ್‌ 
॥ ೧೩ ॥ 


ಯಷಿಭಿರ್ಯಾಚಿತೋ ಭೇಜೇ ನವಮಂ ಪಾರ್ಥಿವಂ ವಪುಃ । 
ದುಗ್ಗೇಮಾಮೋಷಧೀರ್ವಿಪ್ರಾಸ್ತೇನಾಯಂ ಸ Wie 
10೪ 


ರೂಪಂ ಸ ಜಗೃಹೇ ಮಾತ್ರ್ವಂ ಚಾಕ್ಷುಹೋದಧಿಸಂಪವೇ । 
ನಾವ್ಯಾರೋಪ್ಯ ಮಹೀಮಯ್ಯಾಮಪಾದ್ದೈವಸ್ಟತಂ ಮನುಮ್‌ 
॥ ೧೫ ॥ 


ಸುರಾಸುರಾಣಾಮುದಧಿಂ ಮಠ್ನ ತಾಂ ಮಂದರಾಚಲಮ್‌ । 
ದಧ್ರೇ ಕಮಠರೂಪೇಣ ಪೃಷ್ಠ ಏಕಾದಶೇ ವಿಭುಃ 
1 ೧೬ ॥ 


ಧಾನ್ವಂತರಂ ದ್ವಾದಶಮಂ ತ್ರಯೋದಶಮಮೇವ ಚ । 
ಅಪಾಯಯತುರಾನನ್ಯಾನ್ನೋಹಿನ್ಯಾ ಮೋಹಯನ್‌ ಸ್ಪಿಯಾ 
1 ೧೭ ॥ 


ಚತುರ್ದಶಂ ನಾರಸಿಂಹಂ ಬಿಭ್ರದ್ದೈತ್ಯೇಂದ್ರಮೂರ್ಜಿತಮ್‌ । 
ದದಾರ ಕರಜೈರ್ವಕ್ಷಸ್ಯೇರಕಾಂ ಕಟಕೃದ್ಯಥಾ 
1 ೧೮॥ 


ಸಿದ್ಧರ ಒಡೆಯನಾದ ಕಪಿಲರೂಪದಿಂದ ಅವತರಿಸಿ ಕಾಲಮಹಿಮೆ 
ಯಿಂದ ಲುಪ್ತವಾಗಿ ಹೋಗಿದ್ದ ತತ್ವ್ವಸಮೂಹಗಳ ಸ್ವರೂಪವನ್ನು 
ನಿರ್ಣಯಿಸುವ ಸಾಂಖ್ಯವೆಂಬ ಶಾಸ್ತ್ರವನ್ನು ವರ್ಣಿಸಿ, ಅದನ್ನು 
"ಆಸುರಿ' ಎಂಬ ಬ್ರಾಹ್ಮಣನಿಗೆ ಉಪದೇಶಿಸಿದನು. ॥ ೧೦ ॥ 
ಅನಸೂಯೆಯು ಬೇಡಿದ ವರವನ್ನು ಈಡೇರಿಸಲು ಆರನೆಯ 
ಅವತಾರದಲ್ಲಿ ಭಗವಂತನು ಅತ್ರಿಪುತ್ರ ದತ್ತಾತ್ರೇಯನಾಗಿ 
ಅವತರಿಸಿದನು. ಇದರಲ್ಲಿ ಅವನು ಅಲರ್ಕ, ಪ್ರಹ್ಲಾದ ಮುಂತಾದ 
ವರಿಗೆ ಬ್ರಹ್ಮಜ್ಞಾ ನವನ್ನು ಉಪದೇಶಿಸಿದನು. ॥ ೧೧ ॥ ಏಳನೆಯ 
ಅವತಾರ ಯಜ್ಞಾವತಾರ. ರುಚಿಯೆಂಬ ಪ್ರಜಾಪತಿಯ ಪತ್ನಿ 
ಆಕೂತಿಯ ಗರ್ಭದಿಂದ ಜನಿಸಿ, ತನ್ನ ಪುತ್ರರಾದ "ಯಾಮ' 
ಮುಂತಾದ ದೇವತೆಗಳೊಡನೆ ಸ್ವಾಯಂಭುವ ಮನ್ವಂತರವನ್ನು 
ರಕ್ಷಿಸಿದನು. ॥ ೧೨ ॥ ಎಂಟನೆಯ ಬಾರಿ ಭಗವಂತನು ನಾಭಿ 
ರಾಜನ ಪತ್ನಿಯಾದ ಮೇರುದೇವಿಯಲ್ಲಿ ಯಷಭದೇವನ ರೂಪ 
ದಲ್ಲಿ ಅವತರಿಸಿ, ಎಲ್ಲ ಆಶ್ರಮಗಳಿಗೂ ವಂದನೀಯವಾಗಿರುವ 
ಪರಮಹಂಸ ಮಾರ್ಗವನ್ನು ಆಚರಿಸಿ, ತೋರಿಸಿಕೊಟ್ಟನು. ॥ ೧೩ ॥ 
ಯಷಿಗಳ ಪ್ರಾರ್ಥನೆಯಂತೆ ಅವನು ತನ್ನ ಒಂಭತ್ತನೆಯ 
ಅವತಾರವಾಗಿ ಪೃಥು ಮಹಾರಾಜನ ರೂಪದಲ್ಲಿ ಕಾಣಿಸಿಕೊಂಡನು. 
ಶೌನಕಾದಿ ಯಷಿಗಳೇ! ಈ ಅವತಾರದಲ್ಲಿ ಅವನು ಪೃಥ್ವಿಯಿಂದ 
ಸಮಸ್ತ ಔಷಧಿಗಳನ್ನು ಕರೆದು ಜಗತ್ತಿಗೆ ಅತ್ಯಂತ ಕಲ್ಯಾಣವನ್ನುಂಟು 
ಮಾಡಿದನು. ॥ ೧೪ ॥ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ 
ತ್ರಿಲೋಕಗಳು ಸಮುದ್ರದಲ್ಲಿ ಮುಳುಗಿಹೋಗಿದ್ದಾಗ ಆತನು 
ಮತ್ಸ್ಯರೂಪದಲ್ಲಿ ಹತ್ತನೆಯ ಅವತಾರವನ್ನು ಕೈಗೊಂಡನು. 
ಇದರಲ್ಲಿ ಭಗವಂತನು ಮುಂದಿನ ಮನ್ವಂತರದ ಅಧಿಪತಿಯಾದ 
ವೈವಸ್ವತಮನುವನ್ನು ಪೃಥ್ವಿರೂಪವಾದ ನೌಕೆಯಲ್ಲಿ ಕುಳ್ಳಿರಿಸಿ 
ಕಾಪಾಡಿದನು. ॥ ೧೫ ॥  ದೇವ-ದಾನವರು ಸಮುದ್ರವನ್ನು 
ಕಡೆಯುತ್ತಿದ್ದಾಗ ಭಗವಂತನು ಹನ್ನೊಂದನೆಯ ಅವತಾರವಾಗಿ 
'ಕೂರ್ಮ' ರೂಪದಲ್ಲಿ ಕಾಣಿಸಿಕೊಂಡು ಮಂದರಪರ್ವತವನ್ನು 
ತನ್ನ ಬೆನ್ನಮೇಲೆ ಹೊತ್ತನು. ॥ ೧೬ ॥ ಹನ್ನೆರಡನೆಯ ಬಾರಿ 
ಧನ್ವಂತರಿ ರೂಪದಲ್ಲಿ ಅಮೃತವನ್ನೆಕ್ರಿಕೊಂಡು ಸಮುದ್ರದಿಂದ 
ಅವತರಿಸಿದನು. ಹದಿಮೂರನೆಯ ಅವತಾರವಾಗಿ ಮೋಹಿನೀ 
ರೂಪದಲ್ಲಿಕಾಣಿಸಿಕೊಂಡು ದೈತ್ಯರನ್ನು ಮೋಹವಶರನ್ನಾಗಿ ಮಾಡಿ, 
ದೇವತೆಗಳಿಗೆ ಅಮೃತವನ್ನು ಉಣಿಸಿದನು. ॥ ೧೭ ॥ ಹದಿನಾಲ್ಕ 
ನೆಯ ಅವತಾರದಲ್ಲಿ ಅವನು ನರಸಿಂಹರೂಪದಲ್ಲಿ ಪ್ರಕಟನಾಗಿ 
ಮಹಾಬಲಶಾಲಿಯಾದ ದೈತ್ಯರಾಜ ಹಿರಣ್ಯಕಶಿಪುವಿನ ಎದೆಯನ್ನು 
ಚಾಪೆನೇಯುವವರು ಜೊಂಡನ್ನು ಸೀಳುವಂತೆ - ತನ್ನ ಉಗುರು 
ಗಳಿಂದ ಅನಾಯಾಸವಾಗಿ ಸೀಳಿಹಾಕಿದನು. ॥ ೧೮ ॥ ಹದಿ 
ನೈದನೆಯ ಅವತಾರದಲ್ಲಿ ಭಗವಂತನು ವಾಮನರೂಪವನ್ನು 
ಧರಿಸಿ, ಸ್ವರ್ಗದ ರಾಜ್ಯವನ್ನು ದೇವತೆಗಳಿಗೆ ಹಿಂದಕ್ಕೆ ಕೊಡಿಸಲು 
ಚಕ್ರವರ್ತಿ ಬಲಿರಾಜನ ಯಜ್ಞಭೂಮಿಗೆ ಹೋಗಿ, ಮೂರು ಹೆಜ್ಜೆ 
ಭೂಮಿಯನ್ನು ಬೇಡಿ ಬಲಿಯಿಂದ ಸ್ವರ್ಗದ ರಾಜ್ಯವನ್ನು 
ಇಂದ್ರನಿಗೆ ದಯಪಾಲಿಸಿದನು. (ಬಲಿಚಕ್ರವರ್ತಿಯೂ, ಆತ್ಮ 
ನಿವೇದನ ಗೈದು ಭಗವಂತನ ಅಖಂಡ ಭಕ್ತಿಯನ್ನು ಪಡೆದನು. 


3 ಅಧ್ಯಾಯ] ಪ್ರಥಮ ಸ್ಥಂಧ 55 
ಕ್ರತಕ ರೋ ಶಾ ಸಾಹಾಯ ಕವ ಸಸ ಮಾಸ ವಾವ ಕಾವಯ ಲು ಸಾಮು ಮಿ ಸಾಸಯ ನ ರಾಶ್‌ 
ಪಂಚದಶಂ ವಾಮನಕಂ ಕೃತ್ನಾಗಾದದ್ದರಂ ಬಲೇಃ । 
ಪದತ್ರಯಂ ಯಾಚಮಾನಃ ಪ್ರತ್ಯಾದಿತುಸ್ಪಿವಿಷ್ಠಪಮ್‌ 

॥1೧೯॥ 


ಹೀಗೆ ಭಕ್ತರ ಭಕ್ತನಾದ ಭಗವಂತನು ತನ್ನ ಪ್ರೇಮೀಭಕ್ತ ಬಲಿಗೆ 
ಎಂತಹ ಗೌರವ ಕೊಡಿಸಿದನು. "ಪುಣ್ಯಶ್ಲೋಕೋ ಬಲೀರಾಜಾ' 
ಹೀಗೆ ಅವನು ಪ್ರಸಿದ್ಧನಾದನು.) ॥ ೧೯ ॥ ಹದಿನಾರನೆಯ ಪರಶು 
ರಾಮಾವತಾರದಲ್ಲಿ ರಾಜರು ಬ್ರಾಹ್ಮಣದ್ರೋಹಿಗಳಾಗಿರುವುದನ್ನು 
ನೋಡಿ ಕ್ರುದ್ಧನಾಗಿ ಅವನು ಪೃಥ್ವಿಯನ್ನು ಇಪ್ಪತ್ತೊಂದು ಬಾರಿ 
ದುಷ್ಟ ಕೃತ್ರಿಯಶೂನ್ಯವಾಗುವಂತೆ ಮಾಡಿದನು. ॥ ೨೦ ॥ ಇದಾದ 
ಬಳಿಕ ಹದಿನೇಳನೆಯ ಅವತಾರದಲ್ಲಿ ಅವನು ಪರಾಶರರ 
ಮೂಲಕ ಸತ್ಯವತೀದೇವಿಯ ಗರ್ಭದಿಂದ ವೇದವ್ಯಾಸರೂಪದಲ್ಲಿ 
ಕಾಣಿಸಿಕೊಂಡನು. ಆಗ ಜನರ ಜಾ ನ ಮತ್ತು ಧಾರಣಾಶಕ್ಕಿಯು 
ಕಡಿಮೆಯಾಗಿರುವುದನ್ನು ನೋಡಿ ವೇದವೃಕ್ಷವನ್ನು ನಾನಾ 
ಶಾಖೆಗಳ ರೂಪದಲ್ಲಿ ವಿಂಗಡಿಸಿದನು. ॥ ೨೧ ॥ ಹದಿನೆಂಟನೆಯ 
ಬಾರಿ ಭಗವಂತನು ದೇವತೆಗಳ ಕಾರ್ಯವನ್ನು ನೆರವೇರಿಸಲು 
ರಾಜನಾಗಿ ರಾಮರೂಪದಿಂದ ಅವತರಿಸಿ, ಸೇತುಬಂಧನ, 
ರಾವಣವಧೆ ಮುಂತಾದ ಪರಾಕ್ರಮಪೂರ್ಣ ಅನೇಕ ಲೀಲೆಗಳನ್ನು 
ಮಾಡಿದನು. (ಅವುಗಳನ್ನು ಹಾಡಿಕೊಂಡು ಜನರು ಭಕ್ತಿಯನ್ನು 
ಪಡೆದು ಭಗವದ್ಗಾಮಕ್ಕೆ ತೆರಳುತ್ತಾರೆ.) ॥ ೨೨ ॥ ಹತ್ತೊಂಭತ್ತ 
ನೆಯ ಮತ್ತು ಇಪ್ಪತ್ತನೆಯ ಅವತಾರಗಳಲ್ಲಿ ಅವನು ಯದುವಂಶ 
ದಲ್ಲಿ ಬಲರಾಮ ಹಾಗೂ ಶ್ರೀಕೃಷ್ಣ ಎಂಬ ಹೆಸರುಗಳಿಂದ 
ಪ್ರಕಟಗೊಂಡು ಭೂಮಿಯ ಭಾರವನ್ನು ಇಳಿಸಿದನು. ॥ ೨೩ ॥ 
ಮತ್ತೆ ಕಲಿಯುಗವು ಬಂದಾಗ ಅವನು ಮಗಧ ದೇಶದಲ್ಲಿ 
ದೇವದ್ವೇಷಿಗಳಾದ ದೈತ್ಯರನ್ನು ಮೋಹಗೊಳಿಸುವುದಕ್ಕಾಗಿ ಅಜನ 
ಎಂಬುವನಲ್ಲಿ ಪುತ್ರರೂಪದಲ್ಲಿ ಬುದ್ಧಾವತಾರವನ್ನು ತಾಳುವನು. 
॥ ೨೪ ॥ ಇದು ಕಳೆದು ಬಹಳ ದಿನಗಳ ಬಳಿಕ ಕಲಿಯುಗದ 
ಕೊನೆಯಲ್ಲಿ ರಾಜರೆಲ್ಲರೂ ಸಾಮಾನ್ಯವಾಗಿ ಲೂಟಿಗಾರರಾಗು 
ವರು. ಆಗ ಜಗತ್ತಿನ ರಕ್ಷಕನಾದ ಭಗವಂತನು ವಿಷ್ಣುಯಶನೆಂಬ 
ಬ್ರಾಹ್ಮಣನ ಮನೆಯಲ್ಲಿ ಕಲ್ಮಿಯ ರೂಪದಲ್ಲಿ ಅವತಾರ 
ಮಾಡುವನು. * ॥ ೨೫ ॥ 

ಶೌನಕಾದಿ ಮಹರ್ಷಿಗಳೇ ! ಇಷ್ಟುಮಾತ್ರವೇ ಅವನ ಅವತಾರ 
ಗಳೆಂದು ತಿಳಿಯಬೇಡಿರಿ. ವಾಸ್ತವವಾಗಿ ಭಗವಂತನ ಅವತಾರ 
ಗಳಿಗೆ ಲೆಕ್ಕವೇ ಇಲ್ಲ ಎಂದಿಗೂ ಬತ್ತದೆ ಇರುವ ಅಗಾಧ ಸರೋವರ 
ದಿಂದ ಸಾವಿರಾರು ಕಾಲುವೆಗಳು ಹರಿದುಬರುವಂತೆ ಸತ್ತ್ವಗುಣಕ್ಕೆ 
ನಿಧಿಯಾದ ಶ್ರೀಹರಿಯಿಂದ ಅಸಂಖ್ಯ ಅವತಾರಗಳು ಉಂಟಾ 
ಗುತ್ತಾ ಇರುತ್ತವೆ. ॥ ೨೬ ॥ ಯಷಿಗಳು, ಮನುಗಳು, ದೇವತೆಗಳು, 
ಪ್ರಜಾಪತಿಗಳು, ಮನುಪುತ್ರರು ಹಾಗೂ ಮಹಾಶಕ್ಷಿಶಾಲಿಗಳು 
ಯಾರು-ಯಾರುಂಟೋ ಇವರೆಲ್ಲರೂ ಕೂಡ ಶ್ರೀಹರಿಯ 
ವಿಭೂತಿಗಳೇ, ಅಂಶಗಳೇ ಆಗಿವೆ. ॥ ೨೭ ॥ ಇವೆಲ್ಲಅವತಾರಗಳಾ 
ದರೋ ಭಗವಂತನ ಅಂಶಾವತಾರ ಅಥವಾ ಕಲಾವತಾರಗಳು. 


ಅವತಾರೇ ಷೋಡಶಮೇ ಪಶ್ಯನ್‌ ಬ್ರಹ್ನದ್ರುಹೋ ನೃಪಾನ್‌ । 
ತ್ರೀಸಪ್ತಕೃತ್ವ್ವ ಕುಪಿತೋ ನಿಃಕ್ಚ್ಛತ್ರಾಮಕರೋನ್ಮಹೀಮ್‌ 
॥ ೨೦ ॥ 


ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್‌ । 
ಚಕ್ರೇ ವೇದತರೋಃ ಶಾಖಾ ದೃಷ್ಟಾ ಪುಸೋತಲ್ಲಮೇಧಸಃ 
॥ ೨೧॥ 


ನರದೇವತ್ವಮಾಪನ್ನಃ ಸುರಕಾರ್ಯಚಿಕೀರ್ಷಯಾ । 
ಸಮುದ್ರನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಯತಃ ಪರಮ್‌ 
॥ ೨೨ 


ಏಕೋನವಿಂಶೇ ವಿಂಶತಿಮೇ ವೃಷ್ಠಿಷು ಪ್ರಾಪ್ಯ ಜನ್ಮನೀ । 
ರಾಮಕೃಷ್ಣಾದಿತಿ ಭುವೋ ಭಗವಾನಹರದ್ದರಮ್‌ 
॥ ೨೩ ॥ 


ತತಃ ಕಲೌ ಸಂಪ್ರವೃತ್ತೇ ಸಮ್ಮೋಹಾಯ ಸುರದ್ದಿಷಾಮ್‌ । 
ಬುದ್ಧೋ ನಾಮ್ನಾಜನಸುತ: ಕೀಕಟೇಷು ಭವಿಷ್ಯತಿ 
il ೨೪ ॥ 


ಅಥಾಸೌ ಯುಗಸಂಧ್ಯಾಯಾಂ ದಸ್ಕುಪ್ರಾಯೇಷು ರಾಜಸು । 
ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿರ್ಜಗತ್ಪತಿ: 
॥ ೨೫ ॥ 


ಅವತಾರಾ ಹ್ಯಸಂಖ್ಯೇಯಾ ಹರೇಃ ಸತ್ವ ನಿಧೇರ್ದಿಜಾ: । 
ಯಥಾವಿದಾಸಿನಃ ಕುಲ್ಯಾಃ ಸರಸಃ ಸ್ಯುಃ ಸಹಸ್ರಶಃ 
॥ ೨೬ ॥ 


ಯಷಯೋ ಮನವೋ ದೇವಾ ಮನುಪುತ್ರಾ ಮಹೌಜಸಃ । 
ಕಲಾಃ ಸರ್ವೇ ಹರೇರೇವ ಸಪ್ರಜಾಪತಯಸ್ತಥಾ 
u ೨೭ ॥ 


* ಇಲ್ಲಿ ಇಪ್ಪತ್ತೆರಡು ಅವತಾರಗಳನ್ನು ಮಾತ್ರ ಲೆಕ್ಕಿಸಿವೆ. ಆದರೆ ಭಗವಂತನ ಅವತಾರಗಳು ಇಪ್ಪತ್ತನಾಲ್ಕೆಂದು ಪ್ರಸಿದ್ಧವಾಗಿದೆ. ಹಾಗಾದರೆ ಇನ್ನುಳಿದ ಎರಡು 
ಅವತಾರಗಳಾವುವು? ಎಂದರೆ ಹಂಸ ಮತ್ತು ಹಯಗ್ರೀವ ಅವತಾರಗಳು. (ಕೆಲವು ವಿದ್ವಾಂಸರ ಅಭಿಪ್ರಾಯದಲ್ಲಿ ಮೇಲ್ಕಂಡ ಇಪ್ಪತ್ತೆರಡು 
ಅವತಾರಗಳಲ್ಲಿ ರಾಮ-ಕೃಷ್ಣರನ್ನು ಬಿಟ್ಟು ಉಳಿದ ಇಪ್ಪತ್ತು ಅವತಾರಗಳೊಡನೆ ಅವತಾರಮೂಲವಾದ ಶ್ರೀಕೃಷ್ಣಪರಮಾತ್ಮನ ಕೇಶಾವತಾರ, ಸುತಪಾ 


ಮತ್ತು ಪ್ರಶ್ನಿದೇವಿಯನ್ನು ಅನುಗ್ರಹಸಿದ ಅವತಾರ. ಬಲರಾಮಾವತಾರ ಮತ್ತು ಪರಬ್ರಹ್ನಾವತಾರ ಎಂಬ ನಾಲ್ಕು ಅವತಾರಗಳನ್ನು ಸೇರಿಸಿ ಇಪ್ಪತ್ತನಾಲ್ಕು 
ಅವತಾರಗಳ ಪರಿಗಣನೆ ಮಾಡಿದ್ದಾರೆ. ಶ್ರೀಕೃಷ್ಣನು ಅವತಾರವೇ ಅಲ್ಲ ಅವನು ಸಾಕ್ಟಾತ್‌ ಪರಬ್ರಹ್ಮಪರಮಾತ್ಮ ಪರವಾಸುದೇವ.) 


56 


ಏತೇ ಚಾಂಶಕಲಾಃ ಪುಂಸಃ ಕೃಷ್ಣಸ್ತು ಭಗವಾನ್‌ ಸ್ವಯಮ್‌ । 
ಇಂದ್ರಾರಿವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ 
॥ ೨೮ ॥ 


ಜನ್ಮ ಗುಹ್ಯಂ ಭಗವತೋ ಯ ಏತತ್ವಯತೋ ನರಃ । 
ಸಾಯಂ ಪ್ರಾತರ್ಗ್ಯಣನ್‌ ಭಕ್ತ್ಯಾ ದುಃಖಗ್ರಾಮಾದ್ವಿಮುಚ್ಛತೇ 
॥ ೨೯॥ 


ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ 
ಮಾಯಾಗುಣೈರ್ವಿರಚಿತಂ ಮಹದಾದಿಭಿರಾತ್ಮನಿ 
` Il ೩೦ 


ಯಥಾ ನಭ ಮೇಘೌಘೋ ರೇಣುರ್ವಾ ಪಾರ್ಥಿವೋತನಿಲೇ 
ಏವಂ ದ್ರಷ್ಟರಿ ದೃಶ್ಯತ್ವಮಾರೋಪಿತಮಬುದ್ದಿಭಿಃ 
1 ೩೧॥ 


ಅತಃ ಪರಂ ಯದವ್ಯಕ್ತಮವ್ಯೂಢಗುಣವ್ಯೂಹಿತಮ್‌ । 
ಅದೃಷ್ಟಾಶ್ರುತವಸ್ತುತ್ವಾತ್‌ ಸಜೀವೋ ಯತ್ಪುನರ್ಭವಃ 
11 ೩೨ ॥ 


ಯತ್ರೇಮೇ ಸದಸದ್ರೂಪೇ ಪ್ರತಿಷಿದ್ದೇ ಸ್ವಸಂವಿದಾ । 
ಅವಿದ್ಯಯಾರತತ್ವನಿ ಕೃತೇ ಇತಿ ತದೃಷ್ಠದರ್ಶನಮ್‌ 
11೩೩ 


ಯದ್ಯೇಷೋಪರತಾ ದೇವೀ ಮಾಯಾ ವೈಶಾರದೀ ಮತಿಃ । 
ಸಂಪನ್ನ ಏವೇತಿ ವಿದುರ್ಮಹಿಮ್ಗಿ ಸ್ವೇ ಮಹೀಯತೇ 
॥1೩೪॥ 


ಏವಂ ಜನ್ಮಾನಿ ಕರ್ಮಾಣಿ ಹ್ಯಕರ್ತುರಜನಸ್ಯ ಚ। 
ವರ್ಣಯಂತಿ ಸ್ಥ ಕವಯೋ ವೇದಗುಹ್ಯಾನಿ ಹೃತ್ತತೇಃ 


1 ೩೫ ॥ 
ಸ ವಾ ಇದಂ ವಿಶ್ವಮಮೋಘಲೀಲ:ಃ 
ಸೃಜೃತ್ಯವತ್ಯತ್ತಿ ನ ಸಜ್ಜತೇಶಸ್ಥಿನ್‌ I 
ಭೂತೇಷು ಚಾಂತರ್ಹಿತ ಆತ್ಮತಂತ್ರಃ 
ಷಾಡ್ಬರ್ಗಿಕಂ ಜಿಫ್ರತಿ ಷಡ್ಗುಣೇಶಃ ॥ ೩೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಆದರೆ ಭಗವಾನ್‌ ಶ್ರೀಕೃಷ್ಣನಾದರೋ ಅವತಾರಮಾಡಿದ ಸಾಕ್ಷಾ 
ದೃಗವಂತನೇ ಆಗಿದ್ದಾನೆ. ದೈತ್ಯರ ಅತ್ಯಾಚಾರಗಳಿಂದ ಜನರು 
ಪೀಡಿತರಾದಾಗ ಯುಗ-ಯುಗಗಳಲ್ಲಿ ಅನೇಕ ರೂಪಗಳಿಂದ 
ಪ್ರಕಟಗೊಂಡು ಅವರನ್ನು ರಕ್ಷಿಸುವನು. ॥ ೨೮ ॥ ಭಗವಂತನ 
ದಿವ್ಯ ಜನ್ಮಗಳ ಈ ಕಥೆಯು ಅತ್ಯಂತ ರಹಸ್ಯಮಯ - ಗೋಪ 
ನೀಯವಾಗಿದೆ. ಏಕಾಗ್ರಚಿತ್ತದಿಂದ ಸಾಯಂಕಾಲ-ಬೆಳಿಗ್ಗೆ ಪ್ರೇಮ 
ದಿಂದ ಪಠಿಸುವವರು ಎಲ್ಲ ದುಃಖಗಳಿಂದ ಬಿಡುಗಡೆಹೊಂದು 
ವರು. ॥ ೨೯ ॥ ಪ್ರಾಕೃತ ಸ್ವರೂಪರಹಿತ ಚಿನ್ನಯ ಭಗವಂತನ ಈ 
ಸ್ಥೂಲ ಜಗದಾಕಾರವಾದ ರೂಪವು ಅವನ ಮಾಯೆಯ ಮಹತ್ತ 
ತ್ವ್ವಾದಿ ಗುಣಗಳಿಂದ ಭಗವಂತನಲ್ಲೇ ಕಲ್ಪಿತ ವಾಗಿದೆ. ॥ ೩೦ ॥ 
ಆಕಾಶದಲ್ಲಿ ಉಂಟಾದ ಮೋಡಗಳು ಆಕಾಶವನ್ನೇ ಮುಚ್ಚಿ 
ಬಿಡುವವು. ಗಾಳಿಯಿಂದ ಎದ್ದ ಧೂಳು ಗಾಳಿಯನ್ನೇ ಧೂಳಿ 
ಧೂಸರಿತವಾಸುತ್ತದೆ. ಹಾಗೆಯೇ ಆತ್ಮನಿಂದ ಉತ್ಪನ್ನವಾದ ದೃಶ್ಯ 
ಪ್ರಪಂಚವು ವಾಸ್ತವವಾಗಿ ಪರಮಾತ್ಮನ ಸಗುಣ ರೂಪವೇ ಆಗಿದೆ. 
ಹೀಗಿದ್ದರೂ ಅವಿವೇಕೀ ಜನರು ಎಲ್ಲರ ಸಾಕ್ಷಿಯಾದ ಆತ್ಮನಲ್ಲಿ 
ಸ್ಥೂಲವಾದ ದೃಶ್ಯ ಜಗತ್ತನ್ನು ಆರೋಪಿಸುತ್ತಾರೆ. ॥೩೧॥ ಈ 
ಸುಗುಣದಿಂದ ಹಾವ ಆ ಪರಮಾತ್ಮನ ನಿರ್ಗುಣ ನಿರಾಕಾರ 
ಸ್ವರೂಪದೊಂದಿಗೆ ಗುಣಗಳ ಯಾವುದೇ ಸಂಪರ್ಕವಿಲ್ಲ ಹಾಗೂ 
ಆವನಿಗೆ ಕರಚರಣಾದಿ ಅವಯಗಳೂ ಇಲ್ಲ ಜೀವನೂ ಕೂಡ 
ಪರಮಾತ್ಮನದೇ ಅಂಶನಾದ ವಾಸ್ತವವಾಗಿ ನಿರ್ಗುಣನೇ ಆಗಿದ್ದಾನೆ. 
ಆದರೆ ಮಾಯೆಯಿಂದ ಭ್ರಮಿತನಾಗಿದ್ದರಿಂದ ಅವನು ಜನ್ಮ - 
ಮರಣದ ಚಕ್ರದಲ್ಲಿ ಸಿಲುಕಿಕೊಳ್ಳುವನು ॥ ೩೨ ॥ ಜೀವಿಗೆ 
ಸ್ವಸ್ವರೂಪ ಜ್ಞಾನ ಉಂಟಾದಾಗ, ಅಜ್ಞಾನದಿಂದಾಗಿ ಪರಮಾತ್ಮ 
ನಲ್ಲಿ ಕಂಡು ಬರುತ್ತಿದ್ದ ಜಗತ್ತು ಇಲ್ಲವಾಗುತ್ತದೆ. ಜೊತೆಗೆ ಸರ್ವತ್ರ 
ಪರಮಾತ್ಮನ ದರ್ಶನವೇ ಆಗುತ್ತದೆ. ಈ ಸ್ಥಿತಿಯಲ್ಲಿಮಾಯೆ ಮತ್ತು 
ಅದರ ಅಂಶಭೂತ ಜಗತ್ತಿನ ಅಸ್ತಿತ್ವವೂ ಇರುವುದಿಲ್ಲ ಜೀವನು 
ಸ್ವಯಂ ಬ್ರಹ್ಮಸ್ವರೂಪನಾಗುತ್ತಾನೆ. ॥ ೩೩ ॥ ಬ್ರಹ್ಮ ಸ್ವರೂಪನಾದ 
ಬಳಿಕ ಸಂಸಾರ ಚಕ್ರದಲ್ಲಿ ಸುತ್ತಿಸುತ್ತಿರುವ ಮಾಯೆ ನಿವೃತ್ತ 
ವಾಗುತ್ತದೆ. ಇದರಿಂದ ಜೀವನು ಪರಮಾನಂದಮಯನಾಗಿ 
ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ॥ ೩೪ ॥ 
ಪರಮಾತ್ಮನು ವಾಸ್ತವವಾಗಿ ಅಜನ್ಹಾ ಹಾಗೂ ಆಕರ್ತೃನಾಗಿದ್ದರೂ 
ಕೂಡ ಅವನ ಜನ್ಮ - ಕರ್ಮಗಳ ರಹಸ್ಯವು ವೇದಗಳಿಗೂ ಅತ್ಯಂತ 
ರಹಸ್ಯ ಮಯವಾಗಿದೆ, ಅರ್ಥಾತ್‌ ಅಗಮ್ಯವಾಗಿದೆ ಎಂದು 
ತತ್ತ್ವಜ್ಞಾನಿಗಳು ಅವದನ್ನೂ ವರ್ಣಿಸುತ್ತಾರೆ. ॥ ೩೫ ॥ 

ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸುಗಳೆಂಬ ಈ 
ಆರು ಅಸಾಧಾರಣ ಗುಣಗಳಿಂದ ಸಂಪನ್ನನಾಗಿ ಅಮೋಘವಾದ 
ಲೀಲೆಗಳನ್ನು ನಡೆಸುವ ಆ ಭಗವಂತನೇ ಲೀಲಾಜಾಲವಾಗಿ ಈ 
ವಿಶ್ವವೆಲ್ಲವನ್ನೂ ಸೃಷ್ಟಿಸುತ್ತಾನೆ, ರಕ್ಷಿಸುತ್ತಾನೆ, ಸಂಹರಿಸುತ್ತಾನೆ. 
ಆದರೂ ಇದರಲ್ಲಿ ಅಂಟಿಕೊಳ್ಳುವುದಿಲ್ಲ ಅವನು ಪರಮ 
ಸ್ವತಂತ್ರನು. ಪ್ರಾಣಿಗಳ ಹೃದಯದಲ್ಲಿ ಅಡಗಿದ್ದು ಆರು ಇಂದ್ರಿ 
ಯಗಳ ವಿಷಯಗಳನ್ನು ಅವನೇ ಅನುಭವಿಸುತ್ತಿದ್ದರೂ ಅದರಿಂದ 
ಲಿಪ್ತನಾಗುವುದಿಲ್ಲ ॥ ೩೬ ॥ ಐಂದ್ರಜಾಲಿಕನು ಅಥವಾ ನಟನು 


3 ಅಧ್ಯಾಯ] 


ನ ಚಾಸ್ಯ ಕಶ್ಚಿನಿಪುಣೇನ ಧಾತು- 
ರವೈತಿ ಜಂತುಃ ಕುಮನೀಷ ಉಊತೀಃ 
ನಾಮಾನಿ ರೂಪಾಣಿ ಮನೋವಚೋಭಿ: 


ಸಂತನ್ಮತಗೋ ನಟಚರ್ಯಾಮಿವಾಜ್ಞ 


ಸ ವೇದ ಧಾತುಃ ಪದವೀಂ ಪರಸ್ಯ 
ದುರಂತ ವೀರ್ಯಸ್ಯ ರಥಾಂಗಪಾಣೇ: 

ಯೋತಮಾಯಯಾ ಸಂತತಯಾನುವೃತಾ ್ಯ 
ಭಜೇತ ತತ್ನಾದಸರೋಜಗಂಧಮ್‌ 


1೩೭ 


1೩ರ ॥ 


ಅಥೇಹ ಧನ್ಯಾ ಭಗವಂತ ಇತ್ನಂ 
ಯದ್ವಾ ಸುದೇವೇ5ಖಿಲಲೋಕನಾಥೇ 

ಕುರ್ವಂತಿ ಸರ್ವಾತ್ಮಕಮಾತ್ಮಭಾವಂ 
ನ ಯತ್ರ ಭೂಯಃ ಪರಿವರ್ತ ಉಗ್ರಃ 


॥1೩೯॥ 


ಇದಂ ಭಾಗವತಂ ನಾಮ ಪುರಾಣಂ 
ಉತ್ತಮಶ್ಲೋಕಚರಿತಂ ಚಕಾರ 


ಬ್ರಹ್ಮಸಮ್ಮಿತಮ್‌ । 
ಭಗವಾನೃಷಿಃ 


॥ ೪೦ ॥ 


ನಿಃಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯಯನಂ ಮಹತ್‌ । 
ತದಿದಂ ಗ್ರಾಹಯಾಮಾಸ ಸುತಮಾತ್ಮವತಾಂ ವರಮ್‌ 
॥ ೪೧ ॥ 


ಸರ್ವವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ಧೃತಮ್‌ । 
ಸ ತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಮ್‌ 
॥| ೪೨॥ 


ಪ್ರಾಯೋಪವಿಷ್ಠು ಗಂಗಾಯಾಂ ಪರೀತಂ ಪರಮರ್ಷಿಭಿಃ । 
ಕೃಷ್ಣೇ ಸ್ವಧಾಮೋಪಗತೇ ಸಾ ಜ್ಯ 


ಕಲೌ ನಪ್ಪದ್ಧಕಾಮೇಷ ಪುರಾಣಾರ್ಕೋಂಧುನೋದಿತು 1 


ತತ್ರ ಕೀರ್ತಯತೋ ವಿಪ್ರಾ ವಿಪ್ರರ್ಷೇರ್ಭೂರಿತೇಜಸಃ 
॥1 ೪೪ ॥ 


ಅಹಂ ಚಾಧ್ಯಗಮಂ ತತ್ರ ನಿವಿಷ್ಠಸ್ತದನುಗ್ರಹಾತ್‌ | 
ಸೋತಹಂವ ಶ್ರಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ 
॥ ೪೫ I 


ಪ್ರಥಮ ಸ್ಕಂಧ 


57 


ತನ್ನ ಸಂಕಲ್ಲದಿಂದಲೂ, ಮಾತುಗಳಿಂದಲೂ ಮಾಡುವ ಅದ್ಭುತ 
ಚಮತ್ಕಾರಗಳನ್ನು ಮೂರ್ಬಮನುಷ್ಯನು. ಅರಿಯಲಾರನು. 
ಹಾಗೆಯೇ ದುರ್ಬುದ್ವಿಯುಳ್ಳ ಜೀವರು-ಭಗವಂತನು ತನ್ನ 
ಸಂಕಲ್ಪದಿಂದಲೂ, ವೇದವಚನಗಳಿಂದಲೂ ಪ್ರಕಟಪಡಿಸುವ ನಾನಾ 
ನಾಮಗಳನ್ನೂ ರೂಪಗಳನ್ನೂ ಲೀಲೆಗಳನ್ನೂ ತಮ್ಮ ಮನಸ್ಸು 
ಮಾತುಗಳಿಂದಲೂ ಬುದ್ಧಿ ಸೂಕ ತೆಯಿಂದಲೂ ಅರಿಯಲಾರರು. 
॥೩೭॥ ಚಕ್ರಪಾಣಿ ಭಗವಂತನ ಶಕ್ತಿ, ಪರಾಕ್ರಮಗಳು ಅನಂತ 
ವಾಗಿವೆ. ಅದರ ಆಳವನ್ನು ಯಾರೂ ತಿಳಿಯಲಾರರು. ಅವನು 
ಇಡೀ ಜಗತ್ತಿನ ನಿರ್ಮಾತೃವಾಗಿದ್ದರೂ ಅದರಿಂದ ಸರ್ವಥಾ 
ಅದಾ ಅವನ ಸ್ನ ಸ್ವರೂಪವನ್ನು ಅಥವಾ ಅವನ ಲೀಲೆಗಳ 
ರಹಸ್ಯವನ್ನು - ನಿತ್ತ ನಿರಂತರವಾಗಿ ನಿಷ್ಕಪಟ ಭಾವದಿಂದ ಅವನ 
ಅಡಿದಾವರೆಗಳ "ರವನ್ನು ಸೇವಿಸುವವನು - ನಿಷ್ಕಾಮವಾದ 
ಸೇವಾ ಭಾವದಿಂದ ಅವನ ಚರಣಗಳನ್ನು ಚಿಂತಿಸುತ್ತಿರುವ 
ಭಕ್ತಶ್ರೇಷ್ಠನೇ ಅರಿಯಬಲ್ಲನು. ॥ ೩೮ ॥ ಶೌನಕಾದಿ ಯಷಿಗಳಿರಾ | 
ಈ ಲೋಕದಲ್ಲಿ ಪೂಜ್ಯರಾದ ನೀವೇ ಧನ್ಯರು, ಸೌಭಾಗ್ಯಶಾಲಿಗಳು. 
ಏಕೆಂದರೆ, ನೀವು ಅಖಿಲಲೋಕಗಳಿಗೂ ಒಡೆಯನಾದ ಆ 
ಪರವಾಸುದೇವನಲ್ಲೇ ಸರ್ವಪ್ರಕಾರಗಳಿಂದಲೂ, ಆತ್ಮಭಾವವನ್ನು 
ಸಮರ್ಪಣೆ ಮಾಡಿರುವಿರಿ. ಹೀಗೆ ಮಾಡುವವರಿಗೆ ಈ ಭಯಂಕರ 
ವಾದ ಸಂಸಾರದಲ್ಲಿ ಮರಳಿ ಹುಟ್ಟಬೇಕಾಗುವುದಿಲ್ಲ ॥ ೩೯ ॥ 
ಭಗವಾನ್‌ ವೇದವ್ಯಾಸರು ವೇದಗಳಿಗೆ ಸಮಾನವಾಗಿರುವ, 
ಪುಣ್ಯಶ್ಲೋಕನಾದ ಪರಮಾತ್ಮನ ಚರಿತ್ರೆಯಿಂದ ಪರಿಪೂರ್ಣವಾದ 
ಈ ಭಾಗವತವೆಂಬ ಪುರಾಣವನ್ನು ರಚಿಸಿದರು. ॥ ೪೦ ॥ ಅವರು 
ಅತ್ಯಂತ ಮಹತ್ತ್ವ್ವಪೂರ್ಣವೂ, ಮಂಗಳಕರವೂ ಆದ ಈ ಧನ್ಯ 
ವಾದ ಗ್ರಂಥರತ್ನವನ್ನು ಲೋಕದ ಪರಮ ಕಲ್ಯಾಣಕ್ಕಾಗಿ ಆತ್ಮಜ್ಞಾನಿ 
ಗಳಲ್ಲಿ ಶ್ರೇಷ್ಠರಾದ ತಮ್ಮ ಪುತ್ರರಾದ ಶುಕಮಹರ್ಷಿಗಳಿಗೆ ಬೋಧಿ 
ಸಿದರು. ॥ ೪೧ ॥ ಇದರಲ್ಲಿ ಎಲ್ಲ ವೇದ-ಇತಿಹಾಸಗಳ ಸಾರ 
ಸಂಗ್ರಹಮಾಡಲಾಗಿದೆ. ಶುಕಮಹಾಮುನಿಗಳು ರಾಜಾ ಪರೀಕ್ಷಿತ 
ನಿಗೆ ಇದನ್ನು ಶ್ರವಣಮಾಡಿಸಿದರು. ॥ ೪೨ ॥ ಆ ಸಮಯದಲ್ಲಿ 
ಅವನು ಮಹರ್ಷಿಗಳಿಂದ ಸುತ್ತುವರಿಯಲ್ಪಟ್ಟು ಆಮರಣ ನಿರಶನ 
ವ್ರತವನ್ನು ಕೈಗೊಂಡು ಗಂಗಾತೀರದಲ್ಲಿ ಕುಳಿತಿದ್ದನು. ಭಗವಾನ್‌ 
ಶ್ರೀಕೃಷ್ಣನು ಧರ್ಮ. ಜ್ಞಾನಾದಿಗಳೊಂದಿಗೆ ತನ್ನ "ಪರಮಧಾಮಕ್ಕೆ 
ತೆರಳಿದಾಗ ಈ ಕಲಿಯುಗದಲ್ಲಿ ಅಜ್ಞಾನರೂಪೀ "ಅಂಧಕಾರದಿಂದ 
ಕುರುಡಾಗಿದ್ದ ಜನರಿಗಾಗಿ ಈ ಪುರಾಣರೂಪೀ ಸೂರ್ಯನು 
ಅಲ್ಲಿ ಪ್ರಕಟಗೊಂಡನು. ಶೌನಕಾದಿ ಮಹರ್ಷಿಗಳೇ - ಮಹಾ 
ತೇಜಸ್ವೀ ಶ್ರೀಶುಕಮಹಾಮುನಿಗಳು ಅಲ್ಲಿ ಈ ಪುರಾಣದ ಕಥೆ 
ಯನ್ನು ಹೆಣುತ್ತಿದ್ದಾಗ ನಾನೂ ಅಲ್ಲಿ; ಕುಳಿತಿದ್ದೆ. ಅಲ್ಲೇ ನಾನು ಅವರ 
ಕೃಪಾಪೊರ್ಣ "ಅನುಮತಿಯಿಂದ "ಇದರ ಅಧ್ಯಯನ ಮಾಡಿದೆ. 
ನಾನು ಅದನ್ನು ಅಲ್ಲಿ ಹೇಗೆ ಅಧ್ಯಯನ ಮಾಡಿದ್ದೇನೋ ಹಾಗೆಯೇ 
ನಿಮಗೆ ಯಥಾಮತಿಯಾಗಿ ಹೇಳುವೆನು ; ಕೇಳಿರಿ. ॥ ೪೩-೪೫ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥! ೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ನೈಮಿಷೀಯೋಪಾಖ್ಯಾನೇ ತೃತೀಯೋತಧ್ಯಾಯಃ॥ ೩॥ 


— gS 


58 


ಶ್ರೀಮದ್ಭಾಗವತ 


[ಅಧ್ಯಾಯ 4 


ನಾಲ್ಕನೆಯ ಅಧ್ಯಾಯ 


ಮಹರ್ಷಿ ವೇದವ್ಯಾಸರ ವಿಷಾದ - 


ವ್ಯಾಸ ಉವಾಚ 
ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಫಸತ್ರಿಣಾಮ್‌ । 
ವೃದ್ಧ ಕುಲಪತಿ; ಸೂತಂ ಬಹ್ವೃಚಃ ಶೌನಕೋತಬ್ರವೀತ್‌ 
wou 


ಶೌನಕ ಉವಾಚ 
ಸೂತ ಸೂತ ಮಹಾಭಾಗ ವದ ನೋ ವದತಾಂ ವರ | 
ಕಥಾಂ ಭಾಗವತೀಂ ಪುಣ್ಯಾಂ ಯದಾಹ ಭಗವಾನ್‌ ಶುಕಃ 
1 ೨॥ 


ಕಸ್ಮಿನ್‌ ಯುಗೇ ಪ್ರವೃತ್ತೇಯಂ ಸ್ಥಾನೇ ವಾ ಕೇನ ಹೇತುನಾ । 
ಕುತಃ ಸಂಚೋದಿತಃ ಕೃಷ್ಣ ಕೃತವಾನ್‌ ಸಂಹಿತಾಂ ಮುನಿಃ 
[ENT 


ತಸ್ಯ ಪುತ್ರೋ ಮಹಾಯೋಗೀ ಸಮದ್ಭಜ್‌ ನಿರ್ವಿಕಲ್ಲಕ: । 
ಏಕಾಂತಮತಿರುನ್ನಿದ್ರೋ ಗೂಢೋ ಮೂಢ ಇವೇಯತೇ 
॥೪॥ 


ದೃಷ್ಟಾನುಯಾಂತಮೃಷಿಮಾತ್ಮಜಮಪ್ಫನಗ್ನಂ 

ದೇವ್ಯೋ ಹ್ರಿಯಾ ಪರಿದಧುರ್ನ ಸುತಸ್ಯ ಚಿತ್ರಮ್‌ । 
ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಸ್ತವಾಸ್ತಿ 

ಸ್ವೀಪುಂಭಿದಾ ನ ತು ಸುತಸ್ಯ ವಿವಿಕ್ಷದೃಷ್ಟೇಃ ॥ ೫ ॥ 


ಕಥಮಾಲಕ್ಷಿತಃ ಪೌರೈಃ ಸಂಪ್ರಾಪ್ತಃ -ಕುರುಜಾಂಗಲಾನ್‌ ॥ 
ಉನ್ನತ್ತಮೂಕಜಡವದ್ದ್ವಿಚರನ್‌ ಗಜಸಾಹ್ಟಯೇ 
Wk UH 


ಕಥಂವಾ ಪಾಂಡವೇಯಸ್ಯ ರಾಜರ್ಷೇರ್ಮುನಿನಾ ಸಹ | 
ಸಂವಾದಃ ಸಮಭೂತ್ತಾತ ಯತ್ಸೈಷಾ ಸಾತ್ಮತೀ ಶ್ರುತಿಃ 
1೭ 1 


ಅವರ ಬಳಿಗೆ ನಾರದರ ಆಗಮನ 


ಶ್ರೀವೇದವ್ಯಾಸರು ಹೇಳುತ್ತಾರೆ - ಆ ದೀರ್ಫಕಾಲದ ಸತ್ರ 
ಯಾಗದಲ್ಲಿ ನೆರೆದಿದ್ದ ಮುನಿಗಳಲ್ಲಿ ಜ್ಞಾನದಲ್ಲೂ ವಯಸ್ಸಿನಲ್ಲೂ 
ವೃದ್ಧರಾದ ಖಯಗ್ವೇದೀ ಕುಲಪತಿ ಶೌನಕರು ಅಲ್ಲಿ ಪ್ರವಚನ 
ಮಾಡುತ್ತಿದ್ದ ಸೂತ ಪುರಾಣಿಕರನ್ನು ಅಭಿನಂದಿಸಿ ಹೀಗೆ ಪ್ರಾರ್ಥಿಸಿ 
ಕೊಂಡರು. ॥ ೧॥ 

ಶೌನಕರು ಕೇಳಿದರು - (ಅವರು ಹೆಚ್ಚಿನ ಆದರಭಾವದಿಂದ 
ಎರಡುಬಾರಿ ಸಂಬೋಧಿಸಿ ಹೇಳುತ್ತಾರೆ.) ಸೂತಪುರಾಣಿಕರೇ | 
ಸೂತರೇ! ನೀವು ಪ್ರವಚನ ಮಾಡುವವರಲ್ಲಿ ಶ್ರೇಷ್ಠರಾಗಿದ್ದು 
ಮಹಾಭಾಗ್ಯಶಾಲಿಗಳಾಗಿದ್ದೀರಿ. ಭಗವಾನ್‌ ಶ್ರೀಶುಕಮಹಾಮುನಿ 
ಗಳು ಹೇಳಿರುವ ಭಗವಂತನ ಪುಣ್ಯಮಯ ಕಥೆಯನ್ನು ದಯ 
ಮಾಡಿ ನಮಗೆ ಹೇಳಿರಿ. ॥ ೨ ॥ ಆ ಕಥೆಯು ಯಾವ ಯುಗದಲ್ಲಿ, 
ಯಾವ ಸ್ಥಾನದಲ್ಲಿ, ಯಾವ ಕಾರಣದಿಂದ ನಡೆದಿತ್ತು? ಯಾರ 
ಪ್ರೇರಣೆಯಿಂದ ಮುನಿಶ್ರೇಷ್ಠರಾದ ಶ್ರೀಕೃಷ್ಣದ್ವೆ ೨ಪಾಯನರು ಈ 
ಪರಮಹಂಸರ ಪುರಾಣಸಂಹಿತೆಯನ್ನು ರಚಿಸಿದರು? ॥ ೩ ॥ 
ಅವರ ಪುತ್ರರಾದ ಶುಕಮಹಾಮುನಿಗಳು ದೊಡ್ಡ ಯೋಗಿಗಳೂ, 
ಸಮದೃಷ್ಟಿಯುಳ್ಳವರೂ, ಭೇದಭಾವರಹಿತರೂ, ಅಜ್ಗಾನ-ನಿದ್ದೆ 
ಯಿಂದ ಎಚ್ಚತ್ತವರೂ, ನಿರಂತರ ಏಕಮಾತ್ರ ಪರಮಾತ್ಮನಲ್ಲಿ ಸ್ಥಿತ 
ರಾಗಿರುವವರೂ ಆಗಿದ್ದಾರೆ. ತನ್ನ ಮಹಿಮೆಯನ್ನು ಪ್ರಕಟ 
ಪಡಿಸಿಕೊಳ್ಳದೆ ಮೂಢನಂತೆ ಕಂಡುಬರುತ್ತಾರೆ. ॥ ೪ ॥ ಅವರು 
ಪರಿವ್ರಾಜಕರಾಗಿ ಮನೆಯಿಂದ ಹೊರಟುಬಿಟ್ಟಾಗ ತಂದೆ ವೇದ 
ವ್ಯಾಸರು ಅವರನ್ನು ಅಗಲಿರಲಾರದೆ ಹಿಂಬಾಲಿಸಿದರು. ಮಾರ್ಗ 
ದಲ್ಲಿ ಆಗ ಸ್ತ್ರೀಯರು ಸ್ನಾನಮಾಡುತ್ತಿದ್ದರು. ಶುಕಮಹರ್ಷಿಯು 
ದಿಗಂಬರನಾಗಿ ಹೋಗುತ್ತಿದ್ದರೂ ಆ ಸ್ವ್ರೀಯರು ಬಟ್ಟೆಯನ್ನುಟ್ಟು 
ಕೊಳ್ಳಲಿಲ್ಲ ಆದರೆ ವಸ್ಟದಧರಿಸಿದ್ದ ವೃದ್ಧರಾದ ವ್ಯಾಸರನ್ನು ನೋಡಿ 
ದೊಡನೆಯೇ ಲಜ್ಜೆಯಿಂದ ಅವರು ಬಟ್ಟೆಗಳನ್ನು ಧರಿಸಿದ್ದರು. ಈ 
ಆಶ್ಚರ್ಯವನ್ನು ನೋಡಿ ವ್ಯಾಸರು ಆ ಸ್ವೀಯರಲ್ಲಿ ಇದರ ಕಾರಣ 
ಕೇಳಿದಾಗ ಅವರು ಉತ್ತರಿಸಿದರು - "ಮಹಾತ್ಮರೇ। ನಿಮ್ಮ 
ದೃಷ್ಟಿಯಲ್ಲಿ ಇನ್ನೂ ಸ್ವ್ರೀ-ಪುರುಷರೆಂಬ ಭೇದವಿದೆ, ಅರ್ಥಾತ್‌ 
ದ್ವೈತಬುದ್ಧಿ ಇದೆ. ಆದರೆ ನಿಮ್ಮ ಪುತ್ರರ ಶುದ್ಧದೃಷ್ಟಿಯಲ್ಲಿ ಈ 
ಭೇದವು ಇಲ್ಲವಲ್ಲ | ಅವರು ಬ್ರಹ್ನಮಯ ದೃಷ್ಟಿಯಿಂದ 
ಎಲ್ಲದರಲ್ಲಿ ಏಕಮಾತ್ರ ಪರಬ್ರಹ್ಮನನ್ನೇ ನೋಡುತ್ತಾರೆ.' ॥ ೫ ॥ 
ಇಂತಹ ಅತ್ಚೈಕ ದೃಷ್ಟಿಯುಳ್ಳ ಮಹಾತ್ಮನು ಹುಚ್ಚನಂತೆಯೂ, 
ಮೂಗನಂತೆಯೂ, ಜಡನಂತೆಯೂ ಕುರುಜಾಂಗಲ ದೇಶವನ್ನು 
ಸೇರಿ ಹಸ್ತಿನಾಪುರದಲ್ಲಿ ಓಡಾಡುತ್ತಿದ್ದಾಗ ಅಲ್ಲಿನ ಪುರವಾಸಿಗಳು 
ಇವರನ್ನು ಹೇಗೆ ಗುರುತಿಸಿದರು? ॥ ೬ ॥ ಪಾಂಡವನಂದನ 
ರಾಜರ್ಷಿ ಪರೀಕ್ಷಿತನಿಗೆ ಈ ಮೌನೀ ಶುಕಯೋಗಿಗಳಲ್ಲಿ ಹೇಗೆ 
ಸಂವಾದ ನಡೆಯಿತು ? ಅವರಿಂದ ಈ ಭಾಗವತಸಂಹಿತೆ ಹೇಗೆ 
ಹೇಳಲ್ಪಟ್ಟಿತು ? ॥ ೭ ॥ ಆ ಮಹಾಪುರುಷ ಶುಕಮಹಾಮುನಿಗಳು 


4 ಅಧ್ಯಾಯ] 


ಸ ಗೋದೋಹನಮಾತ್ರಂ ಹಿ ಗೃಹೇಷು ಗೃಹಮೇಧಿನಾಮ್‌ । 
ಅವೇಕ್ಟತೇ ಮಹಾಭಾಗಸ್ಪೀರ್ಥೀಕುರ್ವಂಸ್ತದಾಶ್ರಮಮ್‌ 
॥ ೮॥ 
ಅಭಿಮನ್ಯುಸುತಂ ಸೂತ ಪ್ರಾಹುರ್ಭಾಗವತೋತ್ತಮಮ್‌ 1 
ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಣೀಹಿ ನಃ 
॥ ೯॥ 
ಸ ಸಮ್ರಾಟ್‌ ಕಸ್ಕ ವಾ ಹೇತೋಃ ಪಾಂಡೂನಾಂ ಮಾನವರ್ಧನ: | 
ಪ್ರಾಯೋಪವಿಷ್ಟೋ ಗಂಗಾಯಾಮನಾದೃತ್ಯಾಧಿರಾಟ್‌ ಶ್ರಿಯಮ್‌ 
W ೧೦ 1 
ನಮಂತಿ ಯತ್ಪಾದನಿಕೇತಮಾತ್ಮನಃ 
ಶಿವಾಯ ಹಾನೀಯ ಧನಾನಿ ಶತ್ರವಃ 
ಕಥಂ ಸ ವೀರಃ ಶ್ರಿಯಮಂಗ ದುಸ್ತೃ್ಯಜಾಂ 
ಯುವೈಷತೋತ್ಸಷ್ಟುವಮಹೋ ಸಹಾಸುಭಿಃ 


॥1 ೧೧॥ 


ಶಿವಾಯ ಲೋಕಸ್ಯ ಭವಾಯ ಭೂತಯೇ 
ಯ ಉತ್ತಮಶ್ಲೋಕಪರಾಯಣಾ ಜನಾಃ । 
ಜೀವಂತಿ ನಾತ್ಸಾರ್ಥಮಸೌ ಪರಾಶ್ರಯಂ 
ಮುಮೋಚ ನಿರ್ವಿದ್ಯ ಕುತಃ ಕಲೇವರಮ್‌ ॥ ೧೨॥ 
ತತ್ತರ್ವಂ ನಃ ಸಮಾಚಕ್ಷ ಪೃಷ್ಟೋ ಯದಿಹ ಕಿಂಚನ । 
ಮನ್ಯೇತ್ವಾಂ ವಿಷಯೇ ವಾಚಾಂ ಸ್ನಾತಮನ್ಯತ್ರ ಛಾಂದಸಾತ್‌ 
| 1 ೧೩॥ 
ಸೂತ ಉವಾಚ 
ದ್ವಾಪರೇ ಸಮನುಪ್ರಾಪ್ರೇ ತೃತೀಯೇ ಯುಗಪರ್ಯಯೇ। 
ಜಾತಃ ಪರಾಶರಾದ್ಯೋಗೀ ವಾಸವ್ಯಾಂ ಕಲಯಾ ಹರೇಃ 
॥ ೧೪॥ 
ಸ ಕದಾಚಿತ್ತರಸ್ಪತ್ಕಾ ಉಪಸ್ಪೃಶ್ಯ ಜಲಂ ಶುಚಿಃ । 
ವಿವಿಕದೇಶ ಆಸೀನ ಉದಿತೇ ರವಿಮಂಡಲೇ 
| 1 ೧೫ 1 
ಪರಾವರಜ್ಞು ಸ ಯಷಿಃ ಕಾಲೇನಾವ್ಯಕ್ತರಂಹಸಾ | 
ಯುಗಧರ್ಮವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೇ 
॥ ೧೬ ॥ 
ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ ಚ ತತೃತಮ್‌ | 
ಅಶ್ರದ್ದಧಾನಾನ್ನಿೀ ಸತ್ತ್ವಾಂದುರ್ಮೇಧಾನ್‌ ಹ್ರಸಿತಾಯುಷಃ 
॥ ೧೭ ॥ 
ದುರ್ಭಗಾಂಶ್ಚ ಜನಾನ್‌ ವೀಕ್ರ್ಯ ಮುನಿರ್ದಿವ್ವೇನ ಚಕ್ಷುಷಾ ! 


ಸರ್ವವರ್ಣಾಶ್ರಮಾಣಾಂ ಯದಥೌ ಹಿತಮಮೋಫದ್ಧಕ್‌ 
11 ೧೮ 1 


ಪ್ರಥಮ ಸೃಂಧ 


59 


ಗೃಹಸ್ಥರ ಮನೆಗಳನ್ನು ತೀರ್ಥ-ಸ್ವರೂಪವನ್ನಾಗಿಸಲು ಹಸುವು 
ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ಅಲ್ಲಿ ನಿಲ್ಲುತ್ತಿದ್ದರು. ॥ ೮ ॥ 
ಸೂತಪುರಾಣಿಕರೇ ! ಅಭಿಮನ್ಯುನಂದನ ರಾಜಾಪರೀಕ್ಷಿತನು 
ಪರಮಭಾಗವತೋತ್ತಮನಾಗಿದ್ದನೆಂದು ನಾವು ಕೇಳಿದ್ದೇವೆ. ಅವನ 
ಅತ್ಯಂತ ಆಶ್ಚರ್ಯಮಯ ಜನ್ಮ ಮತ್ತು ಕರ್ಮಗಳನ್ನೂ ಕೂಡ 
ವರ್ಣಿಸುವವರಾಗಿರಿ. ॥ ೯ ॥ ಅವನಾದರೋ ಪಾಂಡವ ವಂಶದ 
ಗೌರದವನ್ನು ಹೆಚ್ಚಿಸುವವನಾಗಿದ್ದ ಸಾಮ್ರಾಟನಾಗಿದ್ದನು. ಅವನು 
ಯಾವ ಕಾರಣಕ್ಕಾಗಿ ಸಾಮ್ರಾಜ್ಯ ಲಕ್ಷ್ಮೀಯನ್ನು ಪರಿತ್ಯಜಿಸಿ ಗಂಗಾ 
ತೀರದಲ್ಲಿ ಆಮರಣಾಂತ ನಿರಶನ ವ್ರತವನ್ನು ಕೈಗೊಂಡು ಏಕೆ 
ಕುಳಿತಿದ್ದವು ? ॥ ೧೦ ॥ ಶತ್ರುರಾಜರು ತಮ್ಮ ಒಳಿತಿಗಾಗಿ ರಾಶಿ- 
ರಾಶಿಯಾದ ಧನವನ್ನು ತಂದೊಪ್ಪಿಸಿ ಆತನ ಪಾದಪೀಠಕ್ಕೆ ನಮಸ್ಕರಿ 
ಸುತ್ತಿದ್ದರು. ಇನ್ನೂ ಪ್ರಾಯದ ವಯಸಿನಲ್ಲಿದ್ದ ಮಹಾವೀರನು. 
ಹೀಗಿದ್ದರೂ ತೊರೆಯಲು ಕಷ್ಟವಾದ ಅಖಂಡ ಐಶ್ವರ್ಯವನ್ನೂ 
ತನ್ನ ಪ್ರಾಣವನ್ನೂ ತೊರೆದುಬಿಡಲು ಅವನು ಏಕೆ ನಿಶ್ಚಯಿಸಿ 
ದನು? ॥ ೧೧॥ ಭಗವಂತನಲ್ಲಿ ಆಶ್ರಿತರಾದ ಸತ್ತುರುಷರು 
ಜೀವನವಿಡೀ ಪ್ರಪಂಚದ ಮಂಗಳ, ಶ್ರೇಯಸ್ಸು ಅಭ್ಯುದಯಗಳಿ 
ಗಾಗಿಯೇ ಬಾಳುವರು. ಅವರಿಗೆ ಅದರಲ್ಲಿ ಯಾವ ಸ್ಟಾ ರ್ಥವೂ 
ಇರುವುದಿಲ್ಲ ಹೀಗೆ ಪರೋಪಕಾರಕ್ಕಾಗಿಯೇ ಮೀ ಸಲಾಗಿದ್ದ ತನ್ನ 
ಪವಿತ್ರವಾದ ದೇಹದಲ್ಲಿಯೂ ವಿರಕ್ತನಾಗಿ ಅದನ್ನು ಏಕೆ ತ್ಯಾಗ 
ಮಾಡಿದನು ॥ ೧೨ ॥ ವೇದವಾಜ್ಞಯವೊಂದನ್ನು ಬಿಟ್ಟು 
ಉಳಿದ ಎಲ್ಲ ಶಾಸ್ತ್ರಗಳಲ್ಲಿಯೂ ನೀವು ಪಾರಂಗತರಾಗಿರುವಿ. 
ಸೂತಪುರಾಣಿಕರೇ! ನಮ್ಮ ಎಲ್ಲ ಪ್ರಶ್ನೆಗಳಿಗೆ ದಯಮಾಡಿ 
ಉತ್ತರಿಸುವವರಾಗಿರಿ. ॥ ೧೩ ॥ 

ಸೂತಪುರಾಣಿಕರು ಹೇಳಿದರು - ಮಹರ್ಷಿಗಳೇ! ಈ 
ಚತುರ್ಯುಗಚಕ್ರದಲ್ಲಿ ಮೂರನೆಯದಾದ ದ್ವಾಪರಯುಗದಲ್ಲಿ 
ಶ್ರೀಭಗವಂತನ ಕಲಾವತಾರವಾದ ಮಹಾಯೋಗಿ ವೇದವ್ಯಾಸರು 
ಪರಾಶರ-ಸತ್ಯವತಿಯಲ್ಲಿ ಆವಿರ್ಭವಿಸಿದರು. ॥ ೧೪ ॥ ಒಂದು 
ದಿನ ಅವರು ಸೂರ್ಯೋದಯದಲ್ಲಿ ಸರಸ್ವತೀ ನದಿಯ ಪವಿತ್ರ 
ವಾದ ತೀರ್ಥದಲ್ಲಿ ಸ್ನಾನಾಹಿಕಗಳನ್ನು ಪೂರೈಸಿಕೊಂಡು, ಪವಿತ್ರವಾದ 
ಏಕಾಂತಸ್ಥಾನದಲ್ಲಿ ಕುಳಿತಿದ್ದರು. ॥ ೧೫ ॥ ಪರಾವರತತ್ತ್ವಗಳನ್ನೂ 
ಭೂತ-ಭವಿಷ್ಯಗಳನ್ನೂ ಅರಿತಿದ್ದ ಆ ಮಹರ್ಷಿಗಳು - ಕಾಲದ 
ವೇಗದಿಂದ ಪ್ರತಿಯೊಂದು  ಯುಗಗಳಲ್ಲಿಯೂ ಧರ್ಮ- 


ಸಾಂಕರ್ಯವುಂಟಾಗುತ್ತಿರುವುದನ್ನು ಇದರ ಪ್ರಭಾವದಿಂದ 
ಭೌತಿಕವಸ್ತುಗಳಲ್ಲಿ ಸಹಜ ಶಕ್ತಿಯು ಕುಂದುತ್ತಿರುವುದನ್ನು 


ಮನುಷ್ಯರಲ್ಲಿ ಅಶ್ರದ್ಧೆ ಸತ್ತ ಹೀನತೆ ಬುದ್ಧಿಹೀನತೆ, ಅಲ್ಪಾಯು 
ಭಾಗ್ಯಹೀನತೆಗಳುಂಟಾಗುತ್ತಿರುವುದನ್ನು ತಮ್ಮ ದಿವ್ಯಜ್ಞಾನ 
ದೃಷಿ ಹ್ಹಿಯಿಂದ ಅರಿತುಕೊಂಡು, ಎಲ್ಲ ವರ್ಣಗಳ, ಆಶ್ರಮಗಳ 
ಜನರಿಗೆ ಹೇಗೆ ಹಿತವುಂಟಾದೀತು ? 'ಎಂದು ಆಲೋಚಿಸತೊಡಗಿ 
ದರು. ॥ ೧೬-೧೮ ॥ ವೇದೋಕ್ಷವಾಗಿ ನಾಲ್ಕು ಹೋತ್ಸಗಳಿಂದ 
ಕೂಡಿದ ಯಜ್ಞಕ್ಷರ್ಮವನ್ನು ಆಚರಿಸಿದರೆ ಜನರ ಪೃದಯ 
ಶುದ್ಧವಾಗುತ್ತದೆ "ಎಂದು ಯೋಚಿಸಿದ ಅವರು ಯಜ್ಞಗಳನ್ನು 
ವಿಸ್ತಾರವಾಗಿ ಅನುಷ್ಠಾನಕ್ಕೆ ತರಲು ಸಹಾಯಕವಾಗಲೆಂದು. 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಚಾತುರ್ಹೋತ್ತಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಮ್‌ । 
ವ್ಯದಧಾದ್ಯಜ್ನಸಂತತ್ಯೆ ನ ವೇದಮೇಕಂ ಚತುರ್ವಿಧಮ್‌ 

॥೧೯॥ 
ಯಗ್ಯಜುಹಾಮಾಥರ್ವಾಖ್ಯಾ ವೇದಾಶ್ಚತ್ವಾರ ಉದ್ದತಾಃ I 
ಅತಿಹಾಸಪುರಾಣಂ ಚ ಪಂಚಮೋ ವೇದ ಉಚ್ಛತೇ 

I ೨೦ ॥ 
ತತ್ರರ್ಗೇದಧರಃ ಪೈಲಃ ಸಾಮಗೋ ಜೈಮಿನಿಃ ಕವಿಃ 
ವೈಶಂಪಾಯನ ಏವೈಕೋ ನಿಷ್ಠಾತೋ ಯಜುಷಾಮುತ 

॥ ೨೧ ॥ 
ಅಥರ್ವಾಂಗಿರಸಾಮಾಸೀತುಮಂತುರ್ದಾರುಣೋ ಮುನಿಃ । 
ಇತಿಹಾಸಪುರಾಣಾನಾಂ ಪಿತಾ ಮೇ ರೋಮಹರ್ಷಣಃ 

॥ ೨೨ ॥ 
ತ ಏತ ಖುಷಯೋ ವೇದಂ ಸ್ವಂ ಸ್ವಂ ವ್ಯಸ್ಯನ್ನನೇಕಥಾ । 
ಶಿಷ್ಕೈಃ ಪ್ರಶಿಷ್ಕೈಸ್ತಚ್ಛಿಷ್ಟೈರ್ವೇದಾಸ್ಟೇ ಶಾಖನೋಠ ಭವನ್‌ 

॥| ೨೩ 1 
ತ ಏವ ವೇದಾ ದುರ್ಮೇದೈರ್ಧಾರ್ಯಂತೇ ಪುರುಷ್ಥೆರ್ಯಥಾ । 
ಏವಂ ಚಕಾರ ಭಗವಾನ್‌ ವ್ಯಾಸಃ ಕೃಪಣವತ್ತಲಃ 

12೪ ॥ 
ಸ್ವ್ರೀಶೂದ್ರದ್ಧಿಜಬಂಧೂನಾಂ ತ್ರಯೀ ನ ಶ್ರುತಿಗೋಚರಾ । 
ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ । 
ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಮ್‌ 

1 ೨೫ 11 
ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ । 
ಸರ್ವಾತ್ಮಕೇನಾಷಿ ಯದಾ ನಾತುಷ್ಯದ್ಧ ೈದಯಂ ತತಃ 


1 ೨೬ I 
ನಾತಿಪ್ರಪೀದದ್ದೃದಯಃ ಸರಸ್ವ್ಪತ್ಯಾಸ್ತಟೇ ಶುಚೌ । 
ವಿತರ್ಕಯನ್‌ ವಿವಿಕ್ಷಸ್ತ ಇದಂ ಪ್ರೋವಾಚ ಧರ್ಮವಿತ್‌ 

೨೭ 1 


ಧೃತವ್ರತೇನ ಹಿ ಮಯಾ ಛಂದಾಂಸಿ ಗುರವೋ5ಗ್ನಯಃ | 
ಮಾನಿತಾ ನಿರ್ವ್ಯಲೀಕೇನ ಗೃಹೀತಂ ಚಾನುಶಾಸನಮ್‌ 

॥ ೨೮ ॥ 
ಭಾರತವ್ಯಪದೇಶೇನ ಹ್ಯಾಮ್ನಾಯಾರ್ಥಶ್ಚ ದರ್ಶಿತಃ । 
ದೃಶ್ಯತೇ ಯತ್ರ ಧರ್ಮಾದಿ ಸ್ಟೀಶೂದ್ರಾದಿಭಿರಪ್ಪುತ 


॥ ೨೯ ॥ 
ತಥಾಪಿ ಬತ ಮೇ ದೈಹ್ಯೋ ಹ್ಯಾತ್ಮಾ ಚೈವಾತ್ಗನಾ ವಿಭುಃ । 
ಅಸಂಪನ್ನ ಇವಾಭಾತಿ ಬ್ರಷ್ನವರ್ಚಸ್ಯಸತ್ತಮಃ 

11೩೦ ॥ 


ಅಖಂಡವಾಗಿದ್ದ ವೇದವನ್ನು - ಚುಕ್‌, ಯಜುಸ್ಸು ಸಾಮ ಮತ್ತು 
ಅಥರ್ವ ಎಂಬ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದರು. ಇತಿಹಾಸ 
ಮತ್ತು ಪುರಾಣಗಳನ್ನು ಐದನೆಯ ವೇದವೆಂದು ಹೇಳಲಾಗುತ್ತದೆ. 
॥ ೧೯-೨೦ ॥ ಇವುಗಳಲ್ಲಿ ಖಗ್ವೇದವನ್ನು ಪೈಲರು ಅಧ್ಯಯನ 
ಮಾಡಿ ಅದರ ಪ್ರವರ್ತಕರಾದರು. ಯಜುರ್ವೇದವನ್ನು 
ವೈಶಂಪಾಯನ ರೋರ್ವರೇ ಅಧ್ಯಯನಗೈದು ಅದರಲ್ಲಿ ಪಾರಂಗತ 
ರಾದರು. ವಿದ್ವಾಂಸರಾದ ಜೈಮಿನಿ ಮಹರ್ಷಿಗಳು ಸಾಮವೇದ 
ದಲ್ಲಿ ನಿಷ್ಠಾತರಾದರು. ॥ ೨೧ ॥ ದರುಣಪುತ್ರರಾದ ಸುಮಂತು 
ಮುನಿಗಳು ಅಥರ್ವವೇದದಲ್ಲಿ ಪ್ರವೀಣರಾಗಿ ಅದರ ಪ್ರವರ್ತಕ 
ರಾದರು. ನನ್ನ ತಂದೆಯವರಾದ ರೋಮಹರ್ಷಣರು ಇತಿಹಾಸ 
ಮತ್ತು ಪುರಾಣಗಳಲ್ಲಿ ಪ್ರಾವೀಣ್ಯವನ್ನು ಪಡೆದು ಪ್ರವರ್ತಕ 
ರಾದರು. ॥ ೨೨ ॥ ಇವರೆಲ್ಲ ಯಷಿಗಳು ತಮ್ಮ-ತಮ್ಮ ವೇದಶಾಖೆ 
ಗಳನ್ನು ಇನ್ನೂ ಅನೇಕ ಶಾಖೆಗಳನ್ನಾಗಿ ವಿಭಜಿಸಿದರು. ಹೀಗೆ 
ಶಿಷ್ಠ-ಪ್ರಶಿಷ್ಠರು ಮತ್ತು ಅವರ ಶಿಷ್ಯರ ಮೂಲಕ ವೇದಗಳಿಗೆ ಬಹು 
ಶಾಖೆಗಳಾದುವು. ॥ ೨೩ ॥ ದೀನವತ್ಸಲರೂ, ಪರಮ ಪೂಜ್ಯರೂ 
ಆದ ಭಗವಾನ್‌ ವೇದವ್ಯಾಸರು ಸ್ಥರಣೆ-ಧಾರಣೆಗಳ ಶಕ್ತಿಯು ಅತಿ 
ಕಡಿಮೆಯಾಗಿರುವ ಜನರೂ ಕೂಡ ಅವುಗಳನ್ನು ಧರಿಸಿ ಕೃತಾರ್ಥ 
ರಾಗುವಂತೆ ವೇದವಾಜ್ದ್ಞಯವನ್ನು ವಿಭಾಗ ಮಾಡಿದರು. ॥ ೨೪ ॥ 
ಸ್ತ್ರೀಯರು, ಶೂದ್ರರು, ಪತಿತದ್ವಿಜರು ವೇದಶ್ರವಣಕ್ಕೆ ಅಧಿಕಾರಿ 
ಗಳಲ್ಲವಾದ್ದರಿಂದ ಅವರು ಶ್ರೇಯಸ್ಥರವಾದ ವೈದಿಕ ಶಾಸ್ತ್ರೋಕ್ತ 
ಕರ್ಮಗಳ ಆಚರಣೆಗಳಲ್ಲಿ ತಪ್ಪುಮಾಡಿ ಬಿಡುತ್ತಾರೆ. ಈಗ ಅವ 
ರಿಗೂ ಕೂಡ ಇದರ ಮೂಲಕ ಶ್ರೇಯಸ್ಸು ಉಂಟಾಗಲೆಂದು 
ಯೋಚಿಸಿ ಪರಮಕರುಣೆಯಿಂದ ವ್ಯಾಸಮುನೀಂದ್ರರು ಮಹಾಭಾರತ 
ವೆಂಬ ಇತಿಹಾಸವನ್ನು ರಚಿಸಿದರು. ॥ ೨೫ ॥ ಶೌನಕಾದಿ ಮಹರ್ಷಿ 
ಗಳೇ! ಹೀಗೆ ಅವರು ತಮ್ಮ ಸರ್ವಶಕ್ಷಿಗಳಿಂದ ಸದಾಕಾಲ ಪ್ರಾಣಿ 
ಗಳ ಶ್ರೇಯಸ್ಸಿಗಾಗಿಯೇ ತತ್ತರರಾಗಿದ್ದರೂ ಕೂಡ ಅವರ ಹೃದಯಕ್ಕೆ 
ಪೂರ್ಣವಾದ ನೆಮ್ಮದಿ ಉಂಟಾಗಲಿಲ್ಲ ॥ ೨೬ ॥ ಅವರ ಮನಸ್ಸು 
ಸ್ವಲ್ಪ ಖಿನ್ನವಾದಂತಾಯಿತು. ಸರಸ್ವತೀ ನದಿಯ ತೀರದ ಏಕಾಂತ 
ದಲ್ಲಿ ಕುಳಿತುಕೊಂಡು ವಿಚಾರ-ಚಿಂತನೆ ಮಾಡುತ್ತಾ ಹೀಗೆ ಹೇಳಿ 
ಕೊಂಡರು - ॥ ೨೭ ॥ ""ನಾನು ನಿಷ್ಠಪಟಭಾವದಿಂದ ಬ್ರಹ್ಮ 
ಚರ್ಯಾದಿ ವ್ರತಗಳನ್ನು ಪಾಲಿಸುತ್ತಾ ವೇದಗಳನ್ನೂ ಗುರು-ಜನ 
ರನ್ನೂ ಅಗ್ನಿಯನ್ನೂ ಗೌರವದಿಂದ ಉಪಾಸನೆ ಮಾಡಿದ್ದೇನೆ. 
ಅವರ ಆಜ್ಞೆಯನ್ನೂ ಶಿರಸಾವಹಿಸಿದ್ದೇನೆ. ॥ ೨೮ ॥ ಮಹಾಭಾರತ 
ವನ್ನು ರಚಿಸುವುದರ ಮೂಲಕ ಸ್ವ್ರೀಯರು, ಶೂದ್ರಾದಿಗಳೂ ಕೂಡ 
ತಮ್ಮ-ತಮ್ಮ ಧರ್ಮಕರ್ಮಗಳ ಅರಿವನ್ನು ಪಡೆಯುವಂತೆ 
ವೇದಾರ್ಥಗಳನ್ನು ಪ್ರಕಾಶಪಡಿಸಿದ್ದೇನೆ. ॥ ೨೯ ॥ ನಾನು ಬ್ರಹ್ಮ 
ತೇಜದಿಂದ ಸಂಪನ್ನನೂ, ಸಮರ್ಥನೂ ಆಗಿದ್ದರೂ ನನ್ನ ದೇಹ 
ದಲ್ಲಿರುವ ಆತ್ಮವ್ರ ಪೂರ್ಣ ತೃಪ್ತಿಯನ್ನು ಪಡೆದಿಲ್ಲವೆಂದೇ ಅನುಭವ 
ವಾಗುತ್ತದೆಯಲ್ಲ! ॥ ೩೦ ॥ ಪ್ರಾಯಶಃ ನಾನು ಪರಮಹಂಸರಿಗೆ 


5 ಅಧ್ಯಾಯ] 


ಕಿಂ ವಾ ಭಾಗವತಾ ಧರ್ಮಾ ನ ಪ್ರಾಯೇಣ ನಿರೂಪಿತಾಃ । 
ಪ್ರಿಯಾ: ಪರಮಹಂಸಾನಾಂ ತ ಏವ ಹ್ಯಚ್ಯುತಪ್ರಿಯಾಃ 

11 ೩೧ ॥ 
ತಸ್ಕೈವಂ ಖಲಮಾತ್ಕಾನಂ ಮನ್ಯಮಾನಸ್ಯ ಖದ್ಯತಃ । 
ಕೃಷ್ಣಸ್ಯ ನಾರದೋತಭ್ಯಾಗಾದಾಶ್ರಮಂ ಪ್ರಾಗುದಾಹೃತಮ್‌ 

॥ ೩೨॥ 
ತಮಭಿಜ್ಞಾಯ ಸಹಸಾ ಪ್ರತ್ಕುತ್ಥಾಯಾಗತಂ ಮುನಿಃ । 
ಪೂಜಯಾಮಾಸ ವಿಧಿವನ್ನಾರದಂ ಸುರಪೂಜಿತಮ್‌ 

॥೩೩॥ 


ಪ್ರಥಮ ಸ್ಕಂಧ 61 


ಪ್ರಿಯವಾಗಿರುವ ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡಿಲ್ಲ 
ಆ ಧರ್ಮಗಳು ತಾನೇ ಅಚ್ಯುತನಿಗೂ ಪ್ರಿಯವಾಗಿರುವುದು | 
ಇವುಗಳನ್ನು ಪ್ರಧಾನವಾಗಿ ಪ್ರತಿಪಾದನೆ ಮಾಡದೇ ಇರುವುದೇ 
ನನ್ನ ಆತ್ಮಕ್ಕಿಗೆ ಕಾರಣವಿರಬಹುದೇ 9'' ॥ ೩೧ ॥ ಹೀಗೆ ತಮ್ಮನ್ನು 
ಅಪೂರ್ಣರೆಂಬಂತೆ ಭಾವಿಸಿಕೊಂಡು ಶ್ರೀಕೃಷ್ಣದ್ವೈ) ಪಾಯನರು 
ಖೇದಪಡುತ್ತಿರುವಂತೆ ಆ ಆಶ್ರಮಕ್ಕೆ ದೇವಯಪಿ ನಾರದರು 
ದಯಸಾಡಿಸಿದರು. 2೨ 1 ಹೀಗೆ ಆಗಮಿಸಿದ ಅವರನ್ನು 
ಕಂಡೊಡನೆಯೇ ವ್ಯಾಸಮುನೀಂದ್ರರು ಸಂಭ್ರಮದಿಂದ ಎದ್ದು 
ನಿಂತು ದೇವತೆಗಳಿಂದಲೂ ಪೂಜಿತರಾದ ದೇವರ್ಷಿ ನಾರದರನ್ನು 
ವಿಧಿಪೂರ್ವಕವಾಗಿ ಪೂಜಿಸಿದರು. ॥ ೩೩ ॥ 
ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ನೈಮಿಷೀಯೋಪಾಖ್ಯಾನೇ ಚತುರ್ಥೋತಧ್ಯಾಯಃ॥ ೪ ॥ 


—m ಟುವಾಾಕಾ 
ಐದನೆಯ ಅಧ್ಯಾಯ 
ವ್ಯಾಸ-ನಾರದರ ಸಂವಾದ, ಭಗವಂತನ ಯಶ ಕೀರ್ತನೆಯ ಮಹಿಮೆ, ನಾರದರ ಪೂರ್ವಜನ್ಮವೃತ್ತಾಂತ 


ಸೂತ ಉವಾಚ 


ಅಥ ತಂ ಸುಖಮಾಸೀನ ಉಪಾಸೀನಂ ಬೃಹಚ್ಛವಾಃ । 
ದೇವರ್ಷಿ: ಪ್ರಾಹ ವಿಪ್ರರ್ಷಿಂ ವೀಣಾಪಾಣಿ: ಸ್ಥಯನ್ನಿವ 


॥ ೧ ॥ 


ನಾರದ ಉವಾಚ 
ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನಾ । 
ಪರಿತುಪ್ಕತಿ ಶಾರೀರ ಆತ್ಮಾ ಮಾನಸ ಏವ ವಾ 


Ww ೨ ॥ 


ಜಿಜ್ಞಾಸಿತಂ ಸುಸಂಪನ್ನಮಪಿ ತೇ ಮಹದದ್ದುತಮ್‌ I 
ಕೃತವಾನ್‌ ಭಾರತಂ ಯಸ್ತ್ವಂ ಸರ್ವಾರ್ಥಪರಿಬ್ಬಂಹಿತಮ್‌ 


॥ ೩ [| 


ಜಿಜ್ಞಾಸಿತಮಧೀತಂ ಚ ಯತ್ನದ್ದಹ್ಟ ಸನಾತನಮ್‌ । 
ತಥಾಪಿ ಶೋಚಸ್ಯಾತ್ಮಾನಮಕೃತಾರ್ಥ ಇವ ಪ್ರಭೋ 


11 ೪ ॥ 


ಅಸ್ಕ್ರೇವ ಮೇ ಸರ್ವಮಿದಂ ತ್ರ್ವಯೋಕ್ತಂ 
ತಥಾಪಿ ನಾತ್ಮಾ ಪರಿತುಷ್ಠತೇ ಮೇ 1 
ತನ್ಮೂಲಮವ್ಯಕ್ತಮಗಾಧಬೋಧಂ 


ಪೃಚ್ಛಾಮಹೇ ತ್ವಾ5 5ತ್ಯಭವಾತ್ಮಭೂತಮ್‌ ॥ ೫ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಅನಂತರ ಮಹಾಯಶಸ್ವಿ 
ಗಳಾದ, ವೀಣಾಪಾಣಿಗಳಾದ ದೇವಯಷ ನಾರದರು ನಸು 
ನಗುತ್ತಾ ಸುಖಾಸೀನರಾಗಿ, ತಮ್ಮ ಬಳಿಯಲ್ಲಿ ಕುಳಿತುಕೊಂಡ 
ಬ್ರಹ್ಮರ್ಷಿ ವೇದವ್ಯಾಸರನ್ನು ಹೀಗೆ ಕೇಳಿದರು -॥ ೧॥ 

ನಾರದರು ಪ್ರಶ್ನಿಸಿದರು... - ಮಹಾಭಾಗರಾದ 
ಪರಾಶರಪುತ್ರರೇ ! ನಿಮ್ಮ ಶರೀರ-ಮನಸ್ಸುಗಳು ತಮ್ಮ ಕರ್ಮ 
ಗಳಿಂದ, ಚಿಂತನದಿಂದ ಸಂತುಷ್ಠವಾಗಿವೆಯಷ್ಟೆ? ॥ ೨ ॥ ಏಕೆಂದರೆ, 
ನೀವು ಎಲ್ಲ ಪುರುಷಾರ್ಥಗಳಿಂದಲೂ ಪರಿಪೂರ್ಣವಾಗಿರುವ 
ಪರಮಾದ್ಭುತವಾದ ಮಹಾಭಾರತವನ್ನು ರಚಿಸಿರುವಿರಿ. ಇದರಿಂದ 
ನಿಮ್ಮ ಆಕಾಂಕ್ಷೆಯು ಪೂರ್ಣವಾಗಿ ಕೈಗೂಡಿರಬೇಕಲ್ಲ! ॥ ೩ ॥ 
ಇದಲ್ಲದೆ ನೀವು ಸನಾತನವಾದ ಬಹ್ಮತತ್ತ ವನ್ನು ಕುರಿತು 
ವೇದಾಂತಸೂತ್ರಗಳಲ್ಲಿ ಬಹಳಷ್ಟು ವಿಚಾರಮಾಡಿ, ಅದನ್ನು 
ಚೆನ್ನಾಗಿ ಅರಿತುಕೊಂಡಿರುವಿರಿ. ಹಾಗಿದ್ದರೂ ನೀವು ಓರ್ವ ಕೃತಕೃತ್ಯ 
ರಾಗದೇ ಇರುವ ಸಾಧಾರಣ ಮನುಷ್ಯನಂತೆ ಸ್ವವಿಷಯದಲ್ಲಿ ಏಕೆ 
ಶೋಕಿಸುತ್ತಿದ್ದೀರಿ? ॥ ೪ ॥ 

ವೇದವ್ಯಾಸರು ಹೇಳಿದರು - ನಾರದರೇ | ನೀವು ನನ್ನ 
ವಿಷಯದಲ್ಲಿ ಹೇಳಿರುವುದೆಲ್ಲವೂ ನಿಜವೇ. ಇದರಲ್ಲಿ ಸಂದೇಹವೇ 
ಇಲ್ಲ ಆದರೂ ನನ್ನ ಹೃದಯವು ಸಂತುಷ್ಠವಾಗಿಲ್ಲ ಇದಕ್ಕೇನು 
ಕಾರಣವೆಂಬುದು ತಿಳಿಯುತ್ತಿಲ್ಲ ನಿಮ್ಮ ಜ್ಞಾ ನವು ಅಗಾಧವಾಗಿದೆ. 
ತಾವು ಸಾಕ್ಷಾತ್‌ ಬ್ರಹ್ಮದೇವರ ಮಾನಸಪುತ್ರರು. ಅದಕ್ಕಾಗಿ ನಾನು 
ನಿಮ್ಮಲ್ಲೇ ಇದರ ಕಾರಣವನ್ನು ಕೇಳುತ್ತಿದ್ದೇನೆ. ತಾವು ಅದನ್ನು 
ತಿಳಿಸಬೇಕು. ॥ ೫ ॥ ದೇವರ್ಷಿಗಳೇ ! ತಾವು ಎಲ್ಲ ರಹಸ್ಯಗಳನ್ನು 
ಬಲವರು. ಏಕೆಂದರೆ, ಕಾರ್ಯಕಾರಣಗಳಿಗೆ ನಿಯಾಮಕನಾದ 
ಭಗವಂತನು ಪ್ರಪಂಚದ ಸೃಷ್ಟಿ, ಸ್ಥಿತಿ ಲಯಗಳನ್ನು ಅದರ 


60 ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಮ್‌ । 
ವ್ಯದಧಾದ್ಯಜ್ನಸಂತತ್ಯೆ 4 ವೇದಮೇಕಂ ಚತುರ್ವಿಧಮ್‌ 

1 ೧೯॥। 
ಖಯಗ್ಗಜುಪಾಮಾಥರ್ವಾಖ್ಯಾ ವೇದಾಶ್ಚಶ್ಚಾರ ಉದ್ದತಾಃ I 
ಇತಿಹಾಸಪುರಾಣಂ ಚ ಪಂಚಮೋ ವೇದ ಉಚ್ಛತೇ 

॥ ೨೦ ॥ 
ತತ್ರರ್ಗೇದಧರಃ ಪೈಲಃ ಸಾಮಗೋ ಜೈಮಿನಿಃ ಕವಿಃ । 
ವೈಶಂಪಾಯನ ಏವೈಕೋ ನಿಷ್ಠಾತೋ ಯಜುಷಾಮುತ 

1 ೨೧ ॥ 
ಅಥರ್ವಾಂಗಿರಸಾಮಾಸೀತುಮಂತುರ್ದಾರುಣೋ ಮುನಿಃ 
ಇತಿಹಾಸಪುರಾಣಾನಾಂ ಪಿತಾ ಮೇ ರೋಮಹರ್ಷಣಃ 

॥ ೨೨ 1 
ತ ಏತ ಯಷಯೋ ವೇದಂಸ್ಟಂ ಸ್ವಂ ವ್ಯಸ್ಯನ್ನನೇಕಧಾ । 
ಶಿಷ್ಯೆ ಪ್ರಶಿಷ್ಠೆ (ಸಚಿನ ಲರ್ವೇದಾಸ್ತೇ ಶಾಖನೋ5 ಭವನ್‌ 

॥| ೨೩ ॥ 
ತ ಏವ ವೇದಾ ದುರ್ಮೇದೈರ್ಧಾರ್ಯಂತೇ ಪುರುಷ್ಕೆರ್ಯಥಾ । 
ಏವಂ ಚಕಾರ ಭಗವಾನ್‌ ವ್ಯಾಸಃ ಕೃಪಣವತ್ತಲಃ 

1೨2೪ ॥ 
ಸ್ವ್ರೀಶೂದ್ರದ್ಧಿಜಬಂಧೂನಾಂ ತ್ರಯೀ ನ ಶ್ರುತಿಗೋಚರಾ | 
ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ । 
ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಮ್‌ 

1 ೨೫ ॥ 
ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ । 
ಸರ್ವಾತ್ಮಕೇನಾಪಿ ಯದಾ ನಾತುಷ್ಯದ್ದ ಸೈ ದಯಂ ತತಃ 


॥1 ೨೬ ॥ 
ನಾತಿಪ್ರಸೀದದ್ಭೃದಯಃ ಸರಸ್ವತ್ಯಾಸ್ತಟೇ ಶುಚೌ । 
ವಿತರ್ಕಯನ್‌ ವಿವಿಕೃಸ್ಥಇದಂ ಪ್ರೋವಾಚ ಧರ್ಮವಿತ್‌ 

॥| ೨೭ ॥ 


ಧೃತವ್ರತೇನ ಹಿ ಮಯಾ ಛಂದಾಂಸಿ ಗುರವೋತ ಗ್ಡಯಃ | 
ಮಾನಿತಾ ನಿರ್ವ್ಯಲೀಕೇನ ಗೃಹೀತಂ ಚಾನುಶಾಸನಮ್‌ 
11 ೨೮ ॥ 
ಭಾರತವ್ಯಪದೇಶೇನ ಹ್ಯಾಮ್ನಾಯಾರ್ಥಶ್ಚ ದರ್ಶಿತಃ । 
ದೃಶ್ಯತೇ ಯತ್ರ ಧರ್ಮಾದಿ ಸ್ವೀಶೂದ್ರಾದಿಭಿರಪ್ಪುತ 


1೨೯1 
ತಥಾಪಿ ಬತ ಮೇ ದೈಹ್ಯೋ ಹ್ಯಾತ್ಮಾ ಚೈವಾತ್ಮನಾ ವಿಭುಃ । 
ಅಸಂಪನ್ನ ಇವಾಭಾತಿ ಬ್ರಹ್ನವರ್ಚಸ್ಯಸತ್ತಮಃ 

W೩೦0 


ಅಖಂಡವಾಗಿದ್ದ ವೇದವನ್ನು - ಯಕ್‌, ಯಜುಸ್ಸು ಸಾಮ ಮತ್ತು 
ಅಥರ್ವ ಎಂಬ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದರು. ಇತಿಹಾಸ 
ಮತ್ತು ಪುರಾಣಗಳನ್ನು ಐದನೆಯ ವೇದವೆಂದು ಹೇಳಲಾಗುತ್ತದೆ. 
॥ ೧೯-೨೦ ॥ ಇವುಗಳಲ್ಲಿ ಯಗ್ವೇದವನ್ನು ಪೈಲರು ಅಧ್ಯಯನ 
ಮಾಡಿ ಅದರ ಪ್ರವರ್ತಕರಾದರು. ಯಜುರ್ವೇದವನ್ನು 
ವೈಶಂಪಾಯನ ರೋರ್ವರೇ ಅಧ್ಯಯನಗೈದು ಅದರಲ್ಲಿ ಪಾರಂಗತ 
ರಾದರು. ವಿದ್ವಾಂಸರಾದ ಜೈಮಿನಿ ಮಹರ್ಷಿಗಳು ಸಾಮವೇದ 
ದಲ್ಲಿ ನಿಷ್ಠಾತರಾದರು. ॥ ೨೧ ॥ ದರುಣಪುತ್ರರಾದ ಸುಮಂತು 
ಮುನಿಗಳು ಅಥರ್ವವೇದದಲ್ಲಿ ಪ್ರವೀಣರಾಗಿ ಅದರ ಪ್ರವರ್ತಕ 
ರಾದರು. ನನ್ನ ತಂದೆಯವರಾದ ರೋಮಹರ್ಷಣರು ಇತಿಹಾಸ 
ಮತ್ತು ಪುರಾಣಗಳಲ್ಲಿ ಪ್ರಾವೀಣ್ಯವನ್ನು ಪಡೆದು ಪ್ರವರ್ತಕ 
ರಾದರು. ॥ ೨೨ ॥ ಇವರೆಲ್ಲ ಯಷಿಗಳು ತಮ್ಮ-ತಮ್ಮ ವೇದಶಾಖೆ 
ಗಳನ್ನು ಇನ್ನೂ ಅನೇಕ ಶಾಖೆಗಳನ್ನಾಗಿ ವಿಭಜಿಸಿದರು. ಹೀಗೆ 
ಶಿಷ್ಠ-ಪ್ರಶಿಷ್ಠರು ಮತ್ತು ಅವರ ಶಿಷ್ಯರ ಮೂಲಕ ವೇದಗಳಿಗೆ ಬಹು 
ಶಾಖೆಗಳಾದುವು. ॥ ೨೩ ॥ ದೀನವತ್ತಲರೂ, ಪರಮ ಪೂಜ್ಯರೂ 
ಆದ ಭಗವಾನ್‌ ವೇದವ್ಯಾಸರು ಸ್ಥರಣೆ-ಧಾರಣೆಗಳ ಶಕ್ತಿಯು ಅತಿ 
ಕಡಿಮೆಯಾಗಿರುವ ಜನರೂ ಕೂಡ ಅವುಗಳನ್ನು ಧರಿಸಿ ಕೃತಾರ್ಥ 
ರಾಗುವಂತೆ ವೇದವಾಜ್ಯಯವನ್ನು ವಿಭಾಗ ಮಾಡಿದರು. ॥ ೨೪ ॥ 
ಸ್ಟೀಯರು, ಶೂದ್ರರು, ಪತಿತದ್ವಿಜರು ವೇದಶ್ರವಣಕ್ಕೆ ಅಧಿಕಾರಿ 
ಗಳಲ್ಲವಾದ್ದರಿಂದ ಅವರು ಶ್ರೇಯಸ್ಕರವಾದ ವೈದಿಕ ಶಾಸ್ತ್ರೋಕ್ತ 
ಕರ್ಮಗಳ ಆಚರಣೆಗಳಲ್ಲಿ ತಪ್ಪಮಾಡಿ ಬಿಡುತ್ತಾರೆ. ಈಗ ಅವ 
ರಿಗೂ ಕೂಡ ಇದರ ಮೂಲಕ ಶ್ರೇಯಸ್ಸು ಉಂಟಾಗಲೆಂದು 
ಯೋಚಿಸಿ ಪರಮಕರುಣೆಯಿಂದ ವ್ಯಾಸಮುನೀಂದ್ರರು ಮಹಾಭಾರತ 
ವೆಂಬ ಇತಿಹಾಸವನ್ನು ರಚಿಸಿದರು. ॥ ೨೫ ॥ ಶೌನಕಾದಿ ಮಹರ್ಷಿ 
ಗಳೇ! ಹೀಗೆ ಅವರು ತಮ್ಮ ಸರ್ವಶಕ್ತಿಗಳಿಂದ ಸದಾಕಾಲ ಪ್ರಾಣಿ 
ಗಳ ಶ್ರೇಯಸ್ಸಿಗಾಗಿಯೇ ತತ್ವರರಾಗಿದ್ದರೂ ಕೂಡ ಅವರ ಹೃದಯಕ್ಕೆ 
ಪೂರ್ಣವಾದ ನೆಮ್ಮದಿ ಉಂಟಾಗಲಿಲ್ಲ ॥ ೨೬ ॥ ಅವರ ಮನಸ್ಸು 
ಸ್ವಲ್ಪ ಖನ್ನವಾದಂತಾಯಿತು. ಸರಸ್ವತೀ ನದಿಯ ತೀರದ ಏಕಾಂತ 
ದಲ್ಲಿ ಕುಳಿತುಕೊಂಡು ವಿಚಾರ-ಚಿಂತನೆ ಮಾಡುತ್ತಾ ಹೀಗೆ ಹೇಳಿ 
ಕೊಂಡರು - ॥ ೨೭ ॥ ""ನಾನು ನಿಷ್ಠಪಟಭಾವದಿಂದ ಬ್ರಹ್ಮ 
ಚರ್ಯಾದಿ ವ್ರತಗಳನ್ನು ಪಾಲಿಸುತ್ತಾ ವೇದಗಳನ್ನೂ ಗುರು-ಜನ 
ರನ್ನೂ ಅಗ್ನಿಯನ್ನೂ ಗೌರವದಿಂದ ಉಪಾಸನೆ ಮಾಡಿದ್ದೇನೆ. 
ಅವರ ಆಜ್ಞೆಯನ್ನೂ ಶಿರಸಾವಹಿಸಿದ್ದೇನೆ. ॥ ೨೮ ॥ ಮಹಾಭಾರತ 
ವನ್ನು ರಚಿಸುವುದರ ಮೂಲಕ ಸ್ತ್ರೀಯರು, ಶೂದ್ರಾದಿಗಳೂ ಕೂಡ 
ತಮ್ಮ-ತಮ್ಮ ಧರ್ಮಕರ್ಮಗಳ ಅರಿವನ್ನು ಪಡೆಯುವಂತೆ 
ವೇದಾರ್ಥಗಳನ್ನು ಪ್ರಕಾಶಪಡಿಸಿದ್ದೇನೆ. ॥ ೨೯ ॥ ನಾನು ಬ್ರಹ್ಮ 
ತೇಜದಿಂದ ಸಂಪನ್ನನೂ, ಸಮರ್ಥನೂ ಆಗಿದ್ದರೂ ನನ್ನ ದೇಹ 
ದಲ್ಲಿರುವ ಆತ್ಮವು ಪೂರ್ಣ ತೃಪ್ತಿಯನ್ನು ಪಡೆದಿಲ್ಲವೆಂದೇ ಅನುಭವ 
ವಾಗುತ್ತದೆಯಲ್ಲ! ॥ ೩೦ ॥ ಪ್ರಾಯಶಃ ನಾನು ಪರಮಹಂಸರಿಗೆ 


5 ಅಧ್ಯಾಯ] 


ಕಿಂ ವಾ ಭಾಗವತಾ ಧರ್ಮಾ ನ ಪ್ರಾಯೇಣ ನಿರೂಪಿತಾಃ । 
ಪ್ರಿಯಾಃ ಪರಮಹಂಸಾನಾಂ ತ ಏವ ಹ್ಯಚ್ಯುತಪ್ರಿಯಾಃ 
॥೩೧॥ 
ತಸ್ಕೈವಂ ಖಿಲಮಾತ್ಮಾನಂ ಮನ್ಯಮಾನಸ್ಯ ಖದ್ಯತಃ । 
ಕೃಷ್ಣಸ್ಯ ನಾರದೋತಭ್ಯಾಗಾದಾಶ್ರಮಂ ಪ್ರಾಗುದಾಹೃತಮ್‌ 
॥೩೨॥ 
ತಮಭಿಜ್ಞಾಯ ಸಹಸಾ ಪ್ರತ್ಯುತ್ನಾಯಾಗತಂ ಮುನಿಃ । 
ಪೂಜಯಾಮಾಸ ವಿಧಿವನ್ನಾರದಂ ಸುರಪೂಜಿತಮ್‌ 
॥೩೩॥ 


ಪ್ರಥಮ ಸೃಂಧ ಕ 61 


ಪ್ರಿಯವಾಗಿರುವ ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡಿಲ್ಲ 
ಆ ಧರ್ಮಗಳು ತಾನೇ ಅಚ್ಯುತನಿಗೂ ಪ್ರಿಯವಾಗಿರುವುದು | 
ಇವುಗಳನ್ನು ಪ್ರಧಾನವಾಗಿ ಪ್ರತಿಪಾದನೆ ಮಾಡದೇ ಇರುವುದೇ 
ನನ್ನ ಅತೃಪ್ತಿಗೆ ಕಾರಣವಿರಬಹುದೇ 9'' ॥ ೩೧ ॥ ಹೀಗೆ ತಮ್ಮನ್ನು 
ಅಪೂರ್ಣರಂಬತೆ ಭಾವಿಸಿಕೊಂಡು ಶ್ರೀಕೃಷ್ಣದ್ವೆ ೨ಪಾಯನರು 
ಖೇದಪಡುತ್ತಿರುವಂತೆ ಆ ಆಶ್ರಮಕ್ಕೆ ದೇವಯಷಿ ನಾರದರು 
ದಯಮಾಡಿಸಿದರು. ॥ ೩೨ ॥ ಹೀಗೆ ಆಗಮಿಸಿದ ಅವರನ್ನು 
ಕಂಡೊಡನೆಯೇ ವ್ಯಾಸಮುನೀಂದ್ರರು ಸಂಭ್ರಮದಿಂದ ಎದ್ದು 
ನಿಂತು ದೇವತೆಗಳಿಂದಲೂ ಪೂಜಿತರಾದ ದೇವರ್ಷಿ ನಾರದರನ್ನು 
ವಿಧಿಪೂರ್ವಕವಾಗಿ ಪೂಜಿಸಿದರು. ॥ ೩೩ ॥ 
ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ನೈಮಿಷೀಯೋಪಾಖ್ಯಾನೇ ಚತುರ್ಥೋತಧ್ಯಾಯಃ॥ ೪ ॥ 


— ಈ ್ರ ರೀತಾ 
ಐದನೆಯ ಅಧ್ಯಾಯ 
ವ್ಯಾಸ- ನಾರದರ ಸಂವಾದ, ಭಗವಂತನ ಯಶ ಕೀರ್ತನೆಯ ಮಹಿಮೆ, ನಾರದರ ಪೂರ್ವಜನ್ನವೃತ್ತಾಂತ 


ಸೂತ ಉವಾಚ 


ಅಥ ತಂ ಸುಖಮಾಸೀನ ಉಪಾಸೀನಂ ಬೃಹಚ್ಛವಾಃ | 
ದೇವರ್ಷಿಃ ಪ್ರಾಹ ವಿಪ್ರರ್ಷಿಂ ವೀಣಾಪಾಣಿಃ ಸ್ಮಯನ್ನಿವ 


॥ ೧ ॥ 


ನಾರದ ಉವಾಚ 


ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನಾ । 
ಪರಿತುಷ್ಕತಿ ಶಾರೀರ ಆತ್ಮಾ ಮಾನಸ ಏವ ವಾ 


u ೨ ॥ 


ಜಿಜ್ಞಾಸಿತಂ ಸುಸಂಪನ್ನಮಪಿ ತೇ ಮಹದದ್ದುತಮ್‌ । 
ಕೃತವಾನ್‌ ಭಾರತಂ ಯಸ್ಸಂ ಸರ್ವಾರ್ಥಪರಿಬ್ಬಂಹಿತಮ್‌ 


॥| ೩ |! 


ಜಿಜ್ಞಾಸಿತಮಧೀತಂ ಚ ಯತ್ತದ್ಧಹ್ಟ ಸನಾತನಮ್‌ । 
ತಥಾಪಿ ಶೋಚಸ್ಕಾತ್ಮಾನಮಕೃತಾರ್ಥ ಇವ ಪ್ರಭೋ 


nv 


ವ್ವಾಸ ಉವಾಚ 


ಸರ್ವಮಿದಂ ತ್ವಯೋಕ್ತಂ 


ಅಸ್ಕ್ರೇವ ಮೇ 
ಮೇ ।ಟ 


ತಥಾಪಿ ನಾತ್ಮಾ ಪರಿತುಷ್ಕತೇ 
ತನ್ನೂಲಮವ್ಯಕ್ತಮಗಾಧಬೋಧಂ 


ಪೃಚ್ಛಾಮಹೇ ತ್ವಾಂ 5ತ್ಯಭವಾತ್ಮಭೂತಮ್‌ ॥॥ ೫ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಅನಂತರ ಮಹಾಯಶಸ್ವಿ 
ಗಳಾದ, ವೀಣಾಪಾಣಿಗಳಾದ ದೇವಯಷಿ ನಾರದರು ನಸು 
ನಗುತ್ತಾ ಸುಖಾಸೀನರಾಗಿ, ತಮ್ಮ ಬಳಿಯಲ್ಲಿ ಕುಳಿತುಕೊಂಡ 
ಬ್ರಹ್ಯರ್ಷಿ ವೇದವ್ಯಾಸರನ್ನು ಹೀಗೆ ಕೇಳಿದರು -॥ ೧॥ 

ನಾರದರು ಪ್ರಶ್ನಿಸಿದರು -  ಮಹಾಭಾಗರಾದ 
ಪರಾಶರಪುತ್ರರೇ ! ನಿಮ್ಮ ಶರೀರ-ಮನಸ್ಸುಗಳು ತಮ್ಮ ಕರ್ಮ 
ಗಳಿಂದ, ಚಿಂತನದಿಂದ ಸಂತುಷ್ಠಾಗಿವೆಯಷ್ಟೆ? ॥ ೨ ॥ ಏಕೆಂದರೆ, 
ನೀವು ಎಲ್ಲ ಪುರುಷಾರ್ಥಗಳಿಂದಲೂ ಪರಿಪೂರ್ಣವಾಗಿರುವ 
ಪರಮಾದ್ಭುತವಾದ ಮಹಾಭಾರತವನ್ನು ರಚಿಸಿರುವಿರಿ. ಇದರಿಂದ 
ನಿಮ್ಮ ಆಕಾಂಕ್ಷೆಯು ಪೂರ್ಣವಾಗಿ ಕೈಗೂಡಿರಬೇಕಲ್ಲ! an 
ಇದಲ್ಲದೆ ನೀವು ಸನಾತನವಾದ 'ಬಹತತ್ತ ವನ್ನು ಕುರಿತು 
ವೇದಾಂತಸೂತ್ರಗಳಲ್ಲಿ ಬಹಳಷ್ಟು ವಿಚಾರಮಾಡಿ, ಅದನ್ನು 
ಚೆನ್ನಾಗಿ ಅರಿತುಕೊಂಡಿರುವಿರಿ. ಹಾಗಿದ್ದರೂ ನೀವು ಓರ್ವ ಕೃತಕೃತ್ಯ 
ರಾಗದೇ ಇರುವ ಸಾಧಾರಣ ಮನುಷ್ಠನಂತೆ ಸ್ವ ಸ್ಹವಿಷಯದಲ್ಲಿ ಏಕೆ 
ಶೋಕಿಸುತ್ತಿದ್ದೀರಿ? ॥ ೪ ॥ 

ವೇದವ್ಯಾಸರು ಹೇಳಿದರು - ನಾರದರೇ! ನೀವು ನನ್ನ 
ವಿಷಯದಲ್ಲಿ 'ಹೇಳಿರುವುದೆಲ್ಲವೂ ನಿಜವೇ. ಇದರಲ್ಲಿ ಸಂದೇಹವೇ 
ಇಲ್ಲ ಆದರೂ ನನ್ನ ಹೃದಯವು ಸಂತುಷ್ಠವಾಗಿಲ್ಲ ಇದಕ್ಕೇನು 
ಕಾರಣವೆಂಬುದು ತಿಳಿಯುತ್ತಿಲ್ಲ ನಿಮ್ಮ ಜ್ಞಾನವು ಅಪನಾ 
ತಾವು ಸಾಕ್ಟಾತ್‌ ಬ್ರಹ್ಮದೇವರ ಮಾನಸಪುತ್ರರು. ಅದಕ್ಕಾಗಿ ನಾನು 
ನಿಮ್ಮಲ್ಲೇ ಇದರ ಕಾರಣವನ್ನು ಕೇಳುತ್ತಿದ್ದೇನೆ. ವು ಅದನ್ನು 
ತಿಳಿಸಬೇಕು. ॥ ೫ ॥ ದೇವರ್ಷಿಗಳೇ | ತಾವು ಎಲ್ಲ ರಹಸ್ಯಗಳನ್ನು 
ಬಲ್ಲವರು. ಏಕೆಂದರೆ, ಕಾರ್ಯಕಾರಣಗಳಿಗೆ ನಿಯಾಮಕನಾದ 
ಭಗವಂತನು ಪ್ರಪಂಚದ ಸೃಷ್ಟಿ, ಸ್ಥಿತಿ ಲಯಗಳನ್ನು ಅದರ 


60 ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಮ್‌ । 
ವ್ಯದಧಾದ್ಯಜ್ನಸಂತತ್ಯೆ 4 ವೇದಮೇಕಂ ಚತುರ್ವಿಧಮ್‌ 

॥ ೧೯॥ 
ಖಯಗಜುಹಾಮಾಥರ್ವಾಖ್ಯಾ ವೇದಾಶ್ಚತ್ಚಾರ ಉದ್ಭತಾಃ I 
ಇತಿಹಾಸಪುರಾಣಂ ಚ ಪಂಚಮೋ ವೇದ ಉಚ್ಛತೇ 

u 20 ॥ 
ತತ್ರರ್ಗೇದಧರಃ ಪೈಲಃ ಸಾಮಗೋ ಜೈಮಿನಿಃ ಕವಿಃ । 
ವೈಶಂಪಾಯನ ಏವೈಕೋ ನಿಷ್ಠಾತೋ ಯಜುಷಾಮುತ 

1 ೨೧ ॥ 
ಅಥರ್ವಾಂಗಿರಸಾಮಾಸೀತ್ತುಮಂತುರ್ದಾರುಣೋ ಮುನಿಃ! 
ಇತಿಹಾಸಪುರಾಣಾನಾಂ ಪಿತಾ ಮೇ ರೋಮಹರ್ಷಣಃ 

1೨೨ ॥ 
ತ ಏತ ಯಷಯೋ ವೇದಂ ಸ್ಟಂ ಸ್ವಂ ವ್ಯಸ್ಯನ್ನನೇಕಧಾ । 
ಶಿಷ್ಕೈಃ ಪ್ರಶಿಷ್ಕೈಸ್ತಚ್ಛಿಷ್ಟೈರ್ವೇದಾಸ್ಟೇ ಶಾಖನೋ5 ಭವನ್‌ 

॥ ೨೩ ॥ 
ತ ಏವ ವೇದಾ ದುರ್ಮೇದೈರ್ಧಾರ್ಯಂತೇ ಪುರುಷ್ಥೆರ್ಯಥಾ । 
ಏವಂ ಚಕಾರ ಭಗವಾನ್‌ ವ್ಯಾಸಃ ಕೃಪಣವತ್ನಲಃ 

11 ೨೪ ॥ 
ಸ್ವೀಶೂದ್ರದ್ವಿಜಬಂಧೂನಾಂ ತ್ರಯೀ ನ ಶ್ರುತಿಗೋಚರಾ । 
ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ । 
ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಮ್‌ 

I ೨೫ ॥ 
ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ । 
ಸರ್ವಾತ್ಮಕೀನಾಪಿ ಯದಾ ನಾತುಷ್ಯದ್ದ ಕ್ಪೃದಯಂ ತತಃ 


॥| ೨೬ 1 
ನಾತಿಪ್ರಸೀದದ್ಭೃದಯಃ ಸರಸ್ವತ್ಯಾಸ್ತಟೇ ಶುಚೌ । 
ವಿತರ್ಕಯನ್‌ ವಿವಿಕ್ವಸ್ಥಇದಂ ಪ್ರೋವಾಚ ಧರ್ಮವಿತ್‌ 

11 ೨೭ ॥ 


ಧೃತವ್ರತೇನ ಹಿ ಮಯಾ ಛಂದಾಂಸಿ ಗುರವೋತ5ಗ್ಡಯಃ । 
ಮಾನಿತಾ ನಿರ್ವೃಲೀಕೇನ ಗೃಹೀತಂ ಚಾನುಶಾಸನಮ್‌ 
॥ ೨೮ ॥ 
ಭಾರತವ್ಯಪದೇಶೇನ ಹ್ಯಾಮ್ನಾಯಾರ್ಥಶ್ಚ ದರ್ಶಿತಃ । 
ದೃಶ್ಯತೇ ಯತ್ರ ಧರ್ಮಾದಿ ಸ್ಪೀಶೂದ್ರಾದಿಭಿರಪ್ಯುತ 


1೨೯ 
ತಥಾಪಿ ಬತ ಮೇ ದೈಹ್ಯೋ ಹ್ಯಾತ್ಮಾ ಚೈವಾತ್ಮನಾ ವಿಭುಃ । 
ಅಸಂಪನ್ನ ಇವಾಭಾತಿ ಬ್ರಷ್ಠ್ಮವರ್ಚಸ್ಯಸತ್ತಮಃ 

1೩೦ ॥ 


ಅಖಂಡವಾಗಿದ್ದ ವೇದವನ್ನು- ಯಕ್‌, ಯಜುಸ್ಸು ಸಾಮ ಮತ್ತು 
ಅಥರ್ವ ಎಂಬ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದರು. ಇತಿಹಾಸ 
ಮತ್ತು ಪುರಾಣಗಳನ್ನು ಐದನೆಯ ವೇದವೆಂದು ಹೇಳಲಾಗುತ್ತದೆ. 
॥ ೧೯-೨೦ ॥ ಇವುಗಳಲ್ಲಿ ಯಗ್ವೇದವನ್ನು ಪೈಲರು ಅಧ್ಯಯನ 
ಮಾಡಿ ಅದರ ಪ್ರವರ್ತಕರಾದರು. ಯಜುರ್ವೇದವನ್ನು 
ವೈಶಂಪಾಯನ ರೋರ್ವರೇ ಅಧ್ಯಯನಗೈದು ಅದರಲ್ಲಿ ಪಾರಂಗತ 
ರಾದರು. ವಿದ್ವಾಂಸರಾದ ಜೈಮಿನಿ ಮಹರ್ಷಿಗಳು ಸಾಮವೇದ 
ದಲ್ಲಿ ನಿಷ್ಠಾತರಾದರು. ॥ ೨೧ ॥ ದರುಣಪುತ್ರರಾದ ಸುಮಂತು 
ಮುನಿಗಳು ಅಥರ್ವವೇದದಲ್ಲಿ ಪ್ರವೀಣರಾಗಿ ಅದರ ಪ್ರವರ್ತಕ 
ರಾದರು. ನನ್ನ ತಂದೆಯವರಾದ ರೋಮಹರ್ಷಣರು ಇತಿಹಾಸ 
ಮತ್ತು ಪುರಾಣಗಳಲ್ಲಿ ಪ್ರಾವೀಣ್ಯವನ್ನು ಪಡೆದು ಪ್ರವರ್ತಕ 
ರಾದರು. ॥ ೨೨ ॥ ಇವರೆಲ್ಲ ಖುಷಿಗಳು ತಮ್ಮ-ತಮ್ಮ ವೇದಶಾಖೆ 
ಗಳನ್ನು ಇನ್ನೂ ಅನೇಕ ಶಾಖೆಗಳನ್ನಾಗಿ ವಿಭಜಿಸಿದರು. ಹೀಗೆ 
ಶಿಷ್ಯ-ಪ್ರಶಿಷ್ಟರು ಮತ್ತು ಅವರ ಶಿಷ್ಯರ ಮೂಲಕ ವೇದಗಳಿಗೆ ಬಹು 
ಶಾಖೆಗಳಾದುವು. ॥ ೨೩ ॥ ದೀನವತ್ತಲರೂ, ಪರಮ ಪೂಜ್ಯರೂ 
ಆದ ಭಗವಾನ್‌ ವೇದವ್ಯಾಸರು ಸ್ಥರಣೆ-ಧಾರಣೆಗಳ ಶಕ್ತಿಯು ಅತಿ 
ಕಡಿಮೆಯಾಗಿರುವ ಜನರೂ ಕೂಡ ಅವುಗಳನ್ನು ಧರಿಸಿ ಕೃತಾರ್ಥ 
ರಾಗುವಂತೆ ವೇದವಾಜ್ದಯವನ್ನು ವಿಭಾಗ ಮಾಡಿದರು. ॥ ೨೪ ॥ 
ಸ್ಟ್ರೀಯರು, ಶೂದ್ರರು, ಪತಿತದ್ವಿಜರು ವೇದಶ್ರವಣಕ್ಕೆ ಅಧಿಕಾರಿ 
ಗಳಲ್ಲವಾದ್ದರಿಂದ ಅವರು ಶ್ರೇಯಸ್ಕರವಾದ ವೈದಿಕ ಶಾಸ್ತ್ರೋಕ್ತ 
ಕರ್ಮಗಳ ಆಚರಣೆಗಳಲ್ಲಿ ತಪ್ಪುಮಾಡಿ ಬಿಡುತ್ತಾರೆ. ಈಗ ಅವ 
ರಿಗೂ ಕೂಡ ಇದರ ಮೂಲಕ ಶ್ರೇಯಸ್ಸು ಉಂಟಾಗಲೆಂದು 
ಯೋಚಿಸಿ ಪರಮಕರುಣೆಯಿಂದ ವ್ಯಾಸಮುನೀಂದ್ರರು ಮಹಾಭಾರತ 
ವೆಂಬ ಇತಿಹಾಸವನ್ನು ರಚಿಸಿದರು. ॥ ೨೫ ॥ ಶೌನಕಾದಿ ಮಹರ್ಷಿ 
ಗಳೇ! ಹೀಗೆ ಅವರು ತಮ್ಮ ಸರ್ವಶಕ್ಷಿಗಳಿಂದ ಸದಾಕಾಲ ಪ್ರಾಣಿ 
ಗಳ ಶ್ರೇಯಸ್ಸಿಗಾಗಿಯೇ ತತ್ತರರಾಗಿದ್ದರೂ ಕೂಡ ಅವರ ಹೃದಯಕ್ಕೆ 
ಪೂರ್ಣವಾದ ನೆಮ್ಮದಿ ಉಂಟಾಗಲಿಲ್ಲ ॥ ೨೬ ॥ ಅವರ ಮನಸ್ಸು 
ಸ್ವಲ್ಪ ಖನ್ನವಾದಂತಾಯಿತು. ಸರಸ್ವತೀ ನದಿಯ ತೀರದ ಏಕಾಂತ 
ದಲ್ಲಿ ಕುಳಿತುಕೊಂಡು ವಿಚಾರ-ಚಿಂತನೆ ಮಾಡುತ್ತಾ ಹೀಗೆ ಹೇಳಿ 
ಕೊಂಡರು - ॥ ೨೭ ॥ "ನಾನು ನಿಷ್ಠಪಟಭಾವದಿಂದ ಬ್ರಹ್ಮ 
ಚರ್ಯಾದಿ ವ್ರತಗಳನ್ನು ಪಾಲಿಸುತ್ತಾ ವೇದಗಳನ್ನೂ ಗುರು-ಜನ 
ರನ್ನೂ ಅಗ್ನಿಯನ್ನೂ ಗೌರವದಿಂದ ಉಪಾಸನೆ ಮಾಡಿದ್ದೇನೆ. 
ಅವರ ಆಜ್ಞೆಯನ್ನೂ ಶಿರಸಾವಹಿಸಿದ್ದೇನೆ. ॥ ೨೮ ॥ ಮಹಾಭಾರತ 
ವನ್ನು ರಚಿಸುವುದರ ಮೂಲಕ ಸ್ತ್ರೀಯರು, ಶೂದ್ರಾದಿಗಳೂ ಕೂಡ 
ತಮ್ಮ-ತಮ್ಮ ಧರ್ಮಕರ್ಮಗಳ ಅರಿವನ್ನು ಪಡೆಯುವಂತೆ 
ವೇದಾರ್ಥಗಳನ್ನು ಪ್ರಕಾಶಪಡಿಸಿದ್ದೇನೆ. ॥ ೨೯ ॥ ನಾನು ಬ್ರಹ್ಮ 
ತೇಜದಿಂದ ಸಂಪನ್ನನೂ, ಸಮರ್ಥನೂ ಆಗಿದ್ದರೂ ನನ್ನ ದೇಹ 
ದಲ್ಲಿರುವ ಆತ್ಮವು ಪೂರ್ಣ ತೃಪ್ತಿಯನ್ನು ಪಡೆದಿಲ್ಲವೆಂದೇ ಅನುಭವ 
ವಾಗುತ್ತದೆಯಲ್ಲ! ॥ ೩೦ ॥ ಪ್ರಾಯಶಃ ನಾನು ಪರಮಹಂಸರಿಗೆ 


5 ಅಧ್ಯಾಯ] 


ಕಿಂ ವಾ ಭಾಗವತಾ ಧರ್ಮಾ ನ ಪ್ರಾಯೇಣ ನಿರೂಪಿತಾಃ । 
ಪ್ರಿಯಾಃ ಪರಮಹಂಸಾನಾಂ ತ ಏವ ಹ್ಯಚ್ಯುತಪ್ರಿಯಾಃ 

॥೩೧॥ 
ತಸ್ಕೈವಂ ಖಲಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ । 
ಕೃಷ್ಣ ನಾರದೋ5ಭ್ಯಾಗಾದಾಶ್ರಮಂ ಪ್ರಾಗುದಾಹೃತಮ್‌ 

॥1 ೩೨॥ 
ತಮಭಿಜ್ಞಾಯ ಸಹಸಾ ಪ್ರತ್ಯುತ್ಥಾಯಾಗತಂ ಮುನಿಃ । 
ಪೂಜಯಾಮಾಸ ವಿಧಿವನ್ನಾರದಂ ಸುರಪೂಜಿತಮ್‌ 

॥೩೩॥ 


ಪ್ರಥಮ ಸೃಂಧ 


61 


ಪ್ರಿಯವಾಗಿರುವ ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡಿಲ್ಲ 
ಆ ಧರ್ಮಗಳು ತಾನೇ ಅಚ್ಯುತನಿಗೂ ಪ್ರಿಯವಾಗಿರುವುದು | 
ಇವುಗಳನ್ನು ಪ್ರಧಾನವಾಗಿ ಪ್ರತಿಪಾದನೆ ಮಾಡದೇ ಇರುವುದೇ 
ನನ್ನ ಅತೃಪ್ತಿಗೆ ಕಾರಣವಿರಬಹುದೇ 9'' ॥ ೩೧ ॥ ಹೀಗೆ ತಮ್ಮನ್ನು 
ಅಪೂರ್ಣರೆಂಬಂತೆ ಭಾವಿಸಿಕೊಂಡು ಶ್ರೀಕೃಷ್ಣದ್ವೆ ಒಪಾಯನರು 
ಖೇದಪಡುತ್ತಿರುವಂತೆ ಆ ಆಶ್ರಮಕ್ಕೆ ದೇವಯಷಿ ನಾರದರು 
ದಯಮಾಡಿಸಿದರು. ॥ ೩೨ ॥ ಹೀಗೆ ಆಗಮಿಸಿದ ಅವರನ್ನು 
ಕಂಡೆಇಡನೆಯೇ ವ್ಯಾಸಮುನೀಂದ್ರರು ಸಂಭ್ರಮದಿಂದ ಎದ್ದು 
ನಿಂತು ದೇವತೆಗಳಿಂದಲೂ ಪೂಜಿತರಾದ ದೇವರ್ಷಿ ನಾರದರನ್ನು 
ವಿಧಿಪೂರ್ವಕವಾಗಿ ಪೂಜಿಸಿದರು. ॥ ೩೩ ॥ 
ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ನೈಮಿಷೀಯೋಪಾಖ್ಯಾನೇ ಚತುರ್ಥೋತಧ್ಯಾಯಃ॥ ೪ ॥ 


—moN——— 


ಐದನೆಯ ಅಧ್ಯಾಯ 
ವ್ಯಾಸ-ನಾರದರ ಸಂವಾದ, ಭಗವಂತನ ಯಶ ಕೀರ್ತನೆಯ ಮಹಿಮೆ, ನಾರದರ ಪೂರ್ವಜನ್ನವೃತ್ತಾಂತ 


ಸೂತ ಉವಾಚ 


ಅಥ ತಂ ಸುಖಮಾಸೀನ ಉಪಾಸೀನಂ ಬೃಹಚ್ಛವಾಃ | 
ದೇವರ್ಷಿಃ ಪ್ರಾಹ ವಿಪ್ರರ್ಷಿಂ ವೀಣಾಪಾಣಿಃ ಸ್ಮಯನ್ನಿವ 
॥ ೧॥ 


ನಾರದ ಉವಾಚ 


ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನಾ । 
ಪರಿತುಷ್ಕತಿ ಶಾರೀರ ಆತ್ಮಾ ಮಾನಸ ಏವ ವಾ 
॥ ೨ ॥ 


ಜಿಜ್ಞಾಸಿತಂ ಸುಸಂಪನ್ನಮಪಿ ತೇ ಹದದ್ದುತಮ್‌ । 
ಕೃತವಾನ್‌ ಭಾರತಂ ಯಸ್ತ್ವಂ ಸರ್ವಾರ್ಥಪರಿಬ್ಬಂಹಿತಮ್‌ 
॥ ೩ ॥ 


ಜಿಜ್ಞಾಸಿತಮಧೀತಂ ಚ ಯತ್ತದ್ಧಹ್ಠ ಸನಾತನಮ್‌ । 
ತಥಾಪಿ ಶೋಚಸ್ಕಾತ್ಮಾನಮಕೃತಾರ್ಥ ಇವ ಪ್ರಭೋ 
॥ ೪॥ 


ವ್ಯಾಸ ಉವಾಚ 


ಅಸ್ಟ್ರೇವ ಮೇ ಸರ್ವಮಿದಂ ತ್ವಯೋಕ್ತಂ 

ತಥಾಪಿ ನಾತ್ಮಾ ಪರಿತುಷ್ಕತೇ ಮೇ । 
ತನ್ಮೂಲಮವ್ಯಕ್ತಮಗಾಧಬೋಧಂ 

ಪೃಚ್ಛಾಮಹೇ ತ್ವಾ5 5ತ್ಯಭವಾತ್ಮಭೂತಮ್‌ usu 


ಸೂತಪುರಾಣಿಕರು ಹೇಳುತ್ತಾರೆ - ಅನಂತರ ಮಹಾಯಶಸ್ವಿ 
ಗಳಾದ, ವೀಣಾಪಾಣಿಗಳಾದ ದೇವಯಷಿ ನಾರದರು ನಸು 
ನಗುತ್ತಾ ಸುಖಾಸೀನರಾಗಿ, ತಮ್ಮ ಬಳಿಯಲ್ಲಿ ಕುಳಿತುಕೊಂಡ 
ಬ್ರಹ್ಮರ್ಷಿ ವೇದವ್ಯಾಸರನ್ನು ಹೀಗೆ ಕೇಳಿದರು -॥ ೧॥ 

ನಾರದರು ಪ್ರಶ್ನಿಸಿದರು... - ಮಹಾಭಾಗರಾದ 
ಪರಾಶರಪುತ್ತರೇ ! ನಿಮ್ಮ ಶರೀರ-ಮನಸ್ಸುಗಳು ತಮ್ಮ ಕರ್ಮ 
ಗಳಿಂದ, ಚಿಂತನದಿಂದ ಸಂತುಷ್ಠವಾಗಿವೆಯಷ್ಟೆ? ॥ ೨ ॥ ಏಕೆಂದರೆ, 
ನೀವು ಎಲ್ಲ ಪುರುಷಾರ್ಥಗಳಿಂದಲೂ ಪರಿಪೂರ್ಣವಾಗಿರುವ 
ಪರಮಾದ್ಭುತವಾದ ಮಹಾಭಾರತವನ್ನು ರಚಿಸಿರುವಿರಿ. ಇದರಿಂದ 
ನಿಮ್ಮ ಆಕಾಂಕ್ಷೆಯು ಪೂರ್ಣವಾಗಿ ಕೈಗೂಡಿರಬೇಕಲ್ಲ! ॥೩ ॥ 
ಇದಲ್ಲದೆ ನೀವು ಸನಾತನವಾದ ಬ್ರಹ್ಮತತ್ತ್ವವನ್ನು ಕುರಿತು 
ವೇದಾಂತಸೂತ್ರಗಳಲ್ಲಿ ಬಹಳಷ್ಟು ವಿಚಾರಮಾಡಿ, ಅದನ್ನು 
ಚೆನ್ನಾಗಿ ಅರಿತುಕೊಂಡಿರುವಿರಿ. ಹಾಗಿದ್ದರೂ ನೀವು ಓರ್ವ ಕೃತಕೃತ್ಯ 
ರಾಗದೇ ಇರುವ ಸಾಧಾರಣ ಮನುಷ್ಯನಂತೆ ಸ್ವವಿಷಯದಲ್ಲಿ ಏಕೆ 
ಶೋಕಿಸುತ್ತಿದ್ದೀರಿ? ॥ ೪ ॥ 

ವೇದವ್ಯಾಸರು ಹೇಳಿದರು - ನಾರದರೇ! ನೀವು ನನ್ನ 
ವಿಷಯದಲ್ಲಿ ಹೇಳಿರುವುದೆಲ್ಲವೂ ನಿಜವೇ. ಇದರಲ್ಲಿ ಸಂದೇಹವೇ 
ಇಲ್ಲ ಆದರೂ ನನ್ನ ಹೃದಯವು ಸಂತುಷ್ಠವಾಗಿಲ್ಲ ಇದಕ್ಕೇನು 
ಕಾರಣವೆಂಬುದು ತಿಳಿಯುತ್ತಿಲ್ಲ ನಿಮ್ಮ ಜ್ಞಾನವು ಅಗಾಧವಾಗಿದೆ. 
ತಾವು ಸಾಕ್ಷಾತ್‌ ಬ್ರಹ್ಮದೇವರ ಮಾನಸಪುತ್ರರು. ಅದಕ್ಕಾಗಿ ನಾನು 
ನಿಮ್ಮಲ್ಲೇ ಇದರ ಕಾರಣವನ್ನು ಕೇಳುತ್ತಿದ್ದೇನೆ. ತಾವು ಅದನ್ನು 
ತಿಳಿಸಬೇಕು. ॥ ೫ ॥ ದೇವರ್ಷಿಗಳೇ | ತಾವು ಎಲ್ಲ ರಹಸ್ಯಗಳನ್ನು 
ಬಲ್ಲವರು. ಏಕೆಂದರೆ, ಕಾರ್ಯಕಾರಣಗಳಿಗೆ ನಿಯಾಮಕನಾದ 
ಭಗವಂತನು ಪ್ರಪಂಚದ ಸೃಷ್ಟಿ, ಸ್ತಿತಿ ಲಯಗಳನ್ನು ಅದರ 


62 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಸ ವೈ ಭವಾನ್‌ ವೇದ ಸಮಸ್ತಗುಹ್ಕ- 
ಮುಪಾಸಿತೋ ಯತ್ನುರುಷಃ ಪುರಾಣಃ 


ಪರಾವರೇಶೋ ಮನಸೈವ ವಿಶ್ವಂ 

ಸೃಜತ್ಯವತ್ಯತ್ತಿ ಗುಣೈರಸಂಗಃ ॥ ೬ ॥ 
ತ್ವಂ ಪರ್ಯಟನ್ನ್ಕ ಇವ ತ್ರಿಲೋಕೀ- 

ಮಂತಶ್ಚರೋ ವಾಯುರಿವಾತ್ಮಸಾಕ್ಷೀ | 
ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತ್ಯಃ 

ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಸ a Md 


ಶ್ರೀನಾರದ ಉವಾಚ 


ಭವತಾನುದಿತಪ್ರಾಯಂ ಯಶೋ ಭಗವತೋತಮಲಮ್‌ । 
ಯೇನೈವಾಸೌ ನ ತುಷ್ಕೇತ ಮನ್ಯೇ ತದ್ಶನಂ ಖಲಮ್‌ 
us 


ಯಥಾ ಧರ್ಮಾದಯಶ್ಚಾರ್ಥಾ ಮುನಿವರ್ಯಾನುಕೀರ್ತಿತಾಃ । 
ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಃ 
॥ ೯ ॥ 


ನ ಯದ್ವಚಶ್ಚಿತ್ರಿಪದಂ ಹರೇರ್ಯಶೋ 
ಜಗತ್ತವಿತ್ರಂ ಪ್ರಗೃಣೀತ ಕರ್ಹಿಚಿತ್‌ । 
ತದ್ದಾಯಸಂ ತೀರ್ಥಮುಶಂತಿ ಮಾನಸಾ 


ನ ಯತ್ರ ಹಂಸಾ ನಿರಮಂತ್ಯುಶಿಕ್‌ ಕ್ಹಯಾಃ ॥ ೧೦॥ 


ತದ್ದಾಗ್ಗಿಸರ್ಗೋ ಜನತಾಘವಿಪ್ಪಮೋ 
ಯಸ್ಸಿನೃತಿಶ್ಲೋಕಮಬದ್ಧವತ್ಯಪಿ I 
ನಾಮಾನ್ಯನಂತಸ್ಯ ಯಶೋತಂಕಿತಾನಿ ಯತ್‌ 
ಶೃಣ್ಣಂತಿ ಗಾಯಂತಿ ಗೃಣಂತಿ ಸಾಧವಃ ॥ ೧೧॥ 


ನೈಷ್ಟರ್ಮ್ಯಮಪ್ಯಚ್ಛುತಭಾವವರ್ಜಿತಂ 
ನ ಶೋಭತೇ ಜ್ಞಾನಮಲಂ ನಿರಂಜನಮ್‌ । 
ಕುತಃ ಪುನಃ ಶಶ್ಚದಭದ್ರಮೀಶ್ವರೇ 
ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಮ್‌ ॥ ೧೨ ॥ 


ಗುಣಗಳಿಗೆ ಅಂಟಿಕೊಳ್ಳದೆಯೇ ತನ್ನ ಸಂಕಲ್ಪಮಾತ್ರದಿಂದಲೇ 
ಮಾಡುತ್ತಿರುವ ಪುರಾಣಪುರುಷನನ್ನು ನೀವು ಉಪಾಸಿಸಿದ್ದೀರಿ. 
॥ ೬ ॥ ನೀವು ಸೂರ್ಯನಂತೆ ತ್ರಿಲೋಕಗಳಲ್ಲಿ ಸಂಚರಿಸು 
ತ್ತಿರುವಿರಿ ಯೋಗಬಲದಿಂದ ಪ್ರಾಣವಾಯುವಿನಂತೆ ಎಲ್ಲರ 
ಒಳಗಡೆಯೂ ಇದ್ದು ಅಂತಃಕರಣಗಳ ಸಾಕ್ಷಿಯಾಗಿರುವಿರಿ. 
ಧಾರ್ಮಿಕವಾದ ವ್ರತ-ನಿಯಮ-ನಿಷ್ಠೆಗಳಿಂದ ಪರಬ್ರಹ್ಮ ಮತ್ತು 
ಶಬ್ದಬ್ರಹ್ಟ ಇವೆರಡರಲ್ಲೂ ನಿಷ್ಣಾತನಾಗಿರುವ ನಾನು ಪರಮಾ 
ನಂದದಲ್ಲಿ ಮುಳುಗಿರಬೇಕಾಗಿತ್ತು. ಆದರೆ ಹೀಗೆ ನನಗೆ 
ಅನುಭವವೇಕೆ ಆಗುತ್ತಿಲ್ಲ! ನನ್ನಲ್ಲಿರುವ ಈ ಕೊರತೆಯನ್ನು ತಾವೇ 
ದಯವಿಟ್ಟು ತಿಳಿಸಿರಿ. ॥ ೭ ॥ 

ಶ್ರೀನಾರದರೆಂದರು - ವೇದವ್ಯಾಸರೇ ! ನೀವು ಬಹುಮಟ್ಟಿಗೆ 
ಶ್ರೀಭಗವಂತನ ಪರಿಶುದ್ಧವಾದ ಕೀರ್ತಿಯನ್ನು ವರ್ಣಿಸಿಲ್ಲವೆಂದೇ 
ತೋರುತ್ತದೆ. ಭಗವಂತನು ಸಂತೋಷಪಡುವುದು ಅವನ ಕೀರ್ತಿಯ 
ವರ್ಣನೆಯಿಂದಲೇ. ಅದನ್ನು ಬಿಟ್ಟು ಬೇರೆ ಯಾವ 
ದರ್ಶನದಿಂದಲೂ ಅವನಿಗೆ ಸಂತೋಷವಾಗುವುದಿಲ್ಲ ಅವನಿಗೆ 
ಸಂತೋಷವಾಗದಿರುವ ದರ್ಶನಗಳೆಲ್ಲವೂ ಶೂನ್ಯವೆಂದೇ ನನ್ನ 
ಭಾವನೆ. ॥ ೮ ॥ ಮುನಿವರ್ಯರೇ ! ನೀವು ಧರ್ಮವೇ ಮುಂತಾದ 
ಪುರುಷಾರ್ಥಗಳನ್ನು ಎಷ್ಟು ವಿಸ್ತಾರವಾಗಿ ವರ್ಣಿಸಿರುವಿರೋ, 
ಅಷ್ಟು ವಿಸ್ತಾರವಾಗಿ ವಾಸುದೇವನ ಮಹಿಮೆಯನ್ನು 
ವರ್ಣಿಸಿಲ್ಲವಷ್ಟೆ ! ॥ ೯ ॥ ಒಂದು ಸಾಹಿತ್ಯವು ಪದ, ಅಕ್ಷರ ವಿನ್ಯಾಸ, 
ರಸ, ಅಲಂಕಾರ ಇವುಗಳಿಂದ ಕೂಡಿ ಅತ್ಯಂತ ಆಕರ್ಷಕ 
ವಾಗಿರಬಹುದು. ಆದರೆ ಜಗತ್ತನ್ನೇ ಪಾವನಗೊಳಿಸುವ ಪರಮಾತ್ಮನ 
ಕೀರ್ತಿಯನ್ನು ಎಲ್ಲಿಯೂ ಕೊಂಡಾಡದೆ ಇದ್ದರೆ ಅದು ಅಪವಿತ್ರವೇ. 
ಯಾವ ಜಲಾಶಯದಲ್ಲಿ ಮಾನಸ ಸರೋವರದ ಹಂಸಗಳು 
ವಿಹರಿಸುವುದಿಲ್ಲವೋ ಅದನ್ನು ಕಾಕತೀರ್ಥವೆಂದು ಭಾವಿಸುತ್ತಾರೆ. 
ಭಾವುಕರಾದ ಪರಮಹಂಸರು ರಮಿಸದೇ ಇರುವ ಸಾಹಿತ್ಯವು 
ಅದಕ್ಕೆ ಸಮಾನವೆನಿಸುವುದು. ॥ ೧೦ ॥ ಇದಕ್ಕೆ ಪ್ರತಿಯಾಗಿ 
ಯಾವುದಾದರೂ ವಾಕ್ಯರಚನೆಯಲ್ಲಿ ಲೋಕದೃಷ್ಟಿಯಿಂದ 
ಪ್ರತಿಶ್ಲೋಕದಲ್ಲಿ ಅಚ್ಯುತನ ಕೀರ್ತಿಯನ್ನುಸೂಚಿಸುವ ನಾಮಗಳಿದ್ದರೆ 
ಆ ವಾಣಿಯು ಜನರ ಎಲ್ಲ ಪಾಪಗಳನ್ನು ನಾಶಮಾಡಿಬಿಡುತ್ತದೆ. 
ಏಕೆಂದರೆ, ಸತ್ಪುರುಷರು ಇಂತಹ ವಾಣಿಯನ್ನೇ ಶ್ರವಣ, ಕೀರ್ತನ, 
ಗಾಯನ ಮಾಡುತ್ತಾರೆ. ॥ ೧೧ ॥ ನಾವು ಸಂಧ್ಯಾವಂದನಾದಿ 
ಕರ್ಮಗಳನ್ನು ಕರ್ತವ್ಯವೆಂದು ಭಾವಿಸಿಯೇ ಮಾಡುತ್ತೇವೆ. ಜೊತೆಗೆ 
ಕರ್ತೃತ್ವದ ಭಾವವೂ ಇರುವುದಿಲ್ಲ ಆದರೆ ಅದೂ ಕೂಡ ಭಗವಂತನ 
ಭಕ್ತಿಭಾವದಿಂದ ರಹಿತವಾಗಿದ್ದರೆ ಶೋಭಿಸುವುದಿಲ್ಲ ಇದೇ 
ರೀತಿಯಿಂದ ಶಾಸ್ತ್ರ ಜ್ಞಾನದಲ್ಲಿಯೂ ಕೂಡ ಭಗವಂತನ ಭಕ್ತಿಯ 
ಭಾವನೆಯಿಲ್ಲದಿದ್ದರೆ ಅದೂ ಕೂಡ ಶೋಭಿಸುವುದಿಲ್ಲ ಆದ್ದರಿಂದ 
ತನ್ನ ಎಲ್ಲಕರ್ಮಗಳು ಹಾಗೂ ಶಾಸ್ತ್ರಗಳ ಅಭ್ಯಾಸವನ್ನು ಭಗವದ್ಧ ಕ್ತ 
ಯಿಂದ ಕೂಡಿಯೇ ಮಾಡಬೇಕು. ಭಕ್ತಿಯುಕ್ತ ಕರ್ಮ ಮತ್ತು 
ಜ್ಞಾನವು ಅನಂತ ಫಲವನ್ನುಕೊಡುವುದಾಗಿದೆ. ಮತ್ತೆ ಕಾಮನೆಯಿಂದ 
ಮಾಡಲಾಗುವ ಕರ್ಮವನ್ನಾದರೋ ಯಾವಾಗಲೂ ಅಶುಭವೆಂದೇ 
ತಿಳಿಯಲಾಗಿದೆ ; ಅದರ ಕುರಿತು ಹೇಳುವುದೇನಿದೆ ? ಹೀಗೆಯೇ 


5 ಅಧ್ಯಾಯ] 


ಪ್ರಥಮ ಸೃಂಧ 


63 


ಅಥೋ ಮಹಾಭಾಗ ಭವಾನಮೋಘಫಘದ್ಭಕ್‌ 
ಶುಚಿಶ್ರವಾಃ ಸತ್ಯರತೋ ದೃತವ್ರತಃ । 
ಉರುಕ್ರಮಸ್ಯಾಖಿಲಬಂಧಮುಕ್ತಯೇ 
ಸಮಾಧಿನಾನುಸ್ಥರ ತದ್ದಿಚೇಷ್ಠಿತಮ್‌ ॥ ೧೩॥ 


ತತೋಶನ್ಯಥಾ ಕಿಂಚನ ಯದ್ವಿವಕ್ಕತಃ 
ಪೃಥಗ್ಹಶಸ್ತತ್ಯತರೂಪನಾಮಭಿಃ 1 
ನ ಕುತ್ರಚಿತ್‌ ಕ್ವಾನಿ ಚ ದುಃಸ್ಥಿತಾ ಮತಿ- 


ರ್ಲಭೇತ ವಾತಾಹತನೌರಿವಾಸ್ಪದಮ್‌ ॥ ೧೪ ॥ 
ಜುಗುಪ್ತಿತಂ ಧರ್ಮಕೃತೇರನುಶಾಸತಃ 
ಸ್ವಭಾವರಕ್ತಸ್ಯ ಮಹಾನ್‌ ವ್ಯತಿಕ್ರಮಃ । 
ಯದ್ವಾಕ್ಯತೋ ಧರ್ಮ ಇತೀತರಃ ಸ್ಥಿತೋ 
॥ ೧೫ ॥ 


ನ ಮನ್ಯತೇ ತಸ್ಯ ನಿವಾರಣಂ ಜನಃ 


ವಿಚಕ್ಷಣೋನಸ್ಕಾರ್ಹತಿ ವೇದಿತುಂ ವಿಭೋ- 
ರನಂತಪಾರಸ್ಯ ನಿವೃತ್ತಿತು ಸುಖಮ್‌ | 
ಪ್ರವರ್ತಮಾನಸ್ಯ ಗುಣೈರನಾತ್ಮನ- 
ಸತೋ ಭವಾಂದರ್ಶಯ ಚೇಷ್ಟಿಶಂ ವಿಚಭೋಃ॥ ೧೬ ॥ 


ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ- 
ರ್ಭಜನ್ನಪಕ್ಟೋ5ಥ ಪತೇತ್ವತೋ ಯದಿ । 

ಯತ್ರ ಕ್ವವಾಭದ್ರಮಭೂದಮುಷ್ಯ ಕಿಂ 
ಕೋ ವಾರ್ಥ ಆಪ್ರೋಠ ಭಜತಾಂ ಸ್ವಧರ್ಮತಃ I ೧೭॥ 


ನಿಷ್ಕಾಮಭಾವದಿಂದ ಮಾಡಿದ ಕರ್ಮವೂ ಕೂಡ ಭಗವಂತನಿಗೆ 
ಅರ್ಪಿಸದಿದ್ದರೆ ಶೋಭಿಸುವುದಿಲ್ಲ ಆದ್ದರಿಂದ ಸಾಧಕನು ಮಾಡುವ 
ಎಲ್ಲ ಕ್ರಿಯೆಗಳನ್ನು ಭಗವಂತನ ಭಕ್ತಿಯಿಂದ ಭಾವಿತನಾಗಿ 
ಮಾಡಬೇಕು. ॥ ೧೨ ॥ ಮಹಾಭಾಗರೇ | ತಾವು ಅಮೋಘವಾದ 
ದೃಷ್ಟಿಯುಳ್ಳವರು. ಪವಿತ್ರವಾದ ಕೀರ್ತಿಯನ್ನು ಗಳಿಸಿದವರು. 
ಸತ್ಯಪರಾಯಣರೂ, ದೃಢವ್ರತವುಳ್ಳವರೂ ಆಗಿದ್ದೀರಿ. ಆದುದರಿಂದ 
ಸಮಸ್ತ ಜೀವಿಗಳನ್ನು ಬಂಧನಮುಕ್ತ ಗೊಳಿಸಲಿಕ್ಕಾಗಿ, ಆ ಅಚಿಂತ್ಯ 
ಶಕ್ತಿಯುಳ್ಳ ಭಗವಂತನ ಲೀಲೆಗಳನ್ನು ಸಮಾಧಿಯಲ್ಲಿ ಅನುಸಂಧಾನ 
ಮಾಡಿರಿ. ॥ ೧೩ ॥ ಭಗವಂತನನ್ನು; ವರ್ಣಿಸದೆ ಬೇರೆ ಯಾವುದನ್ನೋ 
ವರ್ಣಿಸಲು ಬಯಸುವವನು ತನ್ನ ಆ ಇಚ್ಛೆಯಿಂದ ನಿರ್ಮಿತವಾದ 
ಅನೇಕ ನಾಮರೂಪಗಳ ಸುಳಿಗೆ ಸಿಕ್ಕಿಹಾಕಿಕೊಳ್ಳುವನು. ಅವನ 
ಬುದ್ಧಿಯು ಭೇದ-ಭಾವದಿಂದ ಭರಿತವಾಗುವುದು. ಅದು 
ದುಚ್ಚಿತಿಗೆ ಒಳಗಾಗಿ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ಎಂದೂ, 
ಎಲ್ಲಿಯೂ ನೆಲೆಯನ್ನು ಕಾಣದೆ ಹೋಗುವುದು. ॥ ೧೪ ॥ ಸಯಾರಿ 
ಗಳಾದ ಜನರು ಸ್ವಾಭಾವಿಕ ವಾಗಿಯೇ ವಿಷಯಗಳಲ್ಲಿ ಆಸಕ್ಕರಾಗಿರು 
ತ್ತಾರೆ. ಧರ್ಮದ ಹೆಸರಿನಲ್ಲಿ ನೀವೇ ಅವರಿಗೆ ನಿಂದಿತ (ಪಶು 
ಹಿಂಸಾಯುಕ್ತ) ಸಕಾಮಕರ್ಮಮಾಡಲು ಆಜ್ಞೆಯನ್ನುಕೊಟ್ಟಿರುವಿರಿ. 
ಈ ಮಾತು ವಿಪರೀತವಾಯಿತು. ಏಕೆಂದರೆ, ಮೂರ್ಬ ಜನರು 
ನಿಮ್ಮ ವಚನಗಳಿಂದ ಹಿಂದೆ ಹೇಳಿದ ನಿಂದಿತ ಕರ್ಮವನ್ನೇ 
ಧರ್ಮವೆಂದು ತಿಳಿದುಕೊಂಡು "ಇದೇ ಧರ್ಮವಾಗಿದೆ' ಹೀಗೆ 
ನಿಶ್ಚಯಿಸಿಕೊಂಡು, ಅದರ ನಿಷೇಧ ಮಾಡುವ ವಚನಗಳನ್ನು 
ಸರಿಯಾಗಿ ತಿಳಿಯುವುದಿಲ್ಲ ॥ ೧೫ ॥ ತಾವು ವಿದ್ವಾಂಸರಾಗಿದ್ದೀರಿ. 
ಅನಂತವೀರ್ಯನಾದ ಭಗವಂತನ ಅಲೌಕಿಕ ಲೀಲೆಗಳ ಕುರಿತು 
ತಾವು ತಿಳಿದೇ ಇದ್ದೀರಿ. ಜೊತೆಗೆ ವೈರಾಗ್ಯದಿಂದ ಉಂಟಾಗುವ 
ಆನಂದಾನುಭವದ ಕುರಿತು ನಿಮಗೆ ಜ್ಞಾನವಿದೆ. ಆದ್ದರಿಂದ 
ಸ್ವರೂಪಜ್ಞಾನಕ್ಕೆ ಬಾಧಕವಾದ ಗುಣಗಳಲ್ಲೇ ಪ್ರವೃತ್ತರಾದ 
ಸಂಸಾರೀಜನರ ಮೇಲೆ ಕರುಣೆದೋರಿ ಭಗವಂತನ ಅಲೌಕಿಕ 
ಲೀಲೆಗಳ ದರ್ಶನ ಮಾಡಿಸಿರಿ. ಇದರಿಂದ ಅವರು ಭಗವಂತನ 
ಭಕ್ತಿಯಲ್ಲಿ ತೊಡಗಿ ತಮ್ಮ ಆತ್ಮಸ್ವರೂಪದ ಸಾಕ್ಟಾತ್ಕಾರಮಾಡಿ ' 
ಕೊಳ್ಳುವರು. ॥ ೧೬॥ ಯಾವನಾದರೂ ಮನುಷ್ಯನು ಕಾಮ್ಯಕರ್ಮ 
ಗಳ ಅನುಷ್ಠಾನವನ್ನು ಬಿಟ್ಟು ಭಗವಂತನ ಭಕ್ತಿಯನ್ನು ಆಚರಿಸುತ್ತಾ 
ಇರುವಾಗ, ಆ ಭಕ್ತಿಯು ಪರಿಪಕ್ಟವಾಗದೆ ನಡುವಿನಲ್ಲೇ ದೇಹಪಾತ 
ವಾದರೂ ಆ ಭಕ್ತನಿಗೆ ಅಮಂಗಲವಾಗಬಲ್ಲುದೇ ? ಅರ್ಥಾತ್‌ - 
ಸದಾಕಾಲ ಅವನಿಗೆ ಶುಭವೇ ಆಗುತ್ತದೆ. ಹೀಗೆಯೇ ಯಾರಾದರೂ 
ಕಾಮ್ಯಕರ್ಮವನ್ನು ಅನುಷ್ಠಾನ ಮಾಡುತ್ತಾ ಭಗವಂತನಿಂದ 
ಎಮುಖನಾದರೆ ಅವನಿಗೆ ಏನಾದರೂ ವಿಶೇಷಲಾಭವಾಗಿದೆಯೇ 9 
ಅರ್ಥಾತ್‌ - ನಿಷ್ಕಾಮ ಭಾವದಿಂದ ಭಗವಂತನ ಭಕ್ತಿಯನ್ನು 
ಮಾಡುವುದು ಮತ್ತು ಭಗವಂತನ ಲೀಲೆಗಳನ್ನು ಚಿಂತಿಸುವುದು 
ಶ್ರೇಯಸಿನ ಉಪಾಯವಾಗಿದೆ. ಇದರಿಂದ ಭಗವಂತನ ಸ್ವತಿ 
ನಿರಂತರ ಇರಬಲ್ಲದು ಎಂಬುದೂ ತಾವು ತಿಳಿದಿರುವಿರಿ. ಆದ್ದರಿಂದ 
ಜನರ ಪರಮಶ್ರೇಯಸಿಗಾಗಿ ನೀವು ಭಗವಂತನ ಲೀಲೆಗಳನ್ನೇ 
ಗಾನಮಾಡಿರಿ. ಇದೇ ಲೋಕ್ಕೆ ಮಂಗಲಕರವಾಗಿದೆ. ॥ ೧೭ ॥ 


64 


ಶ್ರೀಮದ್ದಾಗವತ 


[ ಅಧ್ಯಾಯ 5 


ತಸ್ಕೈವ ಹೇತೋಃ ಪ್ರಯತೇತ ಕೋವಿದೋ 
ನ ಲಭ್ಯತೇ ಯದ್ಭಮತಾಮುಪರ್ಯಧಃ | 


ತಲ್ಲಭ್ಛತೇ ದುಖುವದನ್ಯತಃ ಸುಖಂ 
ಕಾಲೇನ ಸರ್ವತ್ರ ಗಭೀರರಂಹಸಾ ॥೧೮॥ 
ನ ವೈ ಜನೋ ಜಾತು ಕಥಂಚನಾವ್ರಜೇ- 
ನ್ಯುಕುಂದಸೇವ್ಯನ್ಯವದಂಗ ಸಂಸ್ಕೃತಿಮ್‌ | 
ಸ್ಪರನ್ನುಕುಂದಾಜ್ಞು ಪಗೂಹನಂ ಪುನ- 
॥೧೯॥ 


ರ್ವಿಹಾತುಮಿಚ್ಛೇನ್ನ ರಸಗ್ರಹೋ ಯತಃ 


ಇದಂ ಹಿ ವಿಶ್ವಂ ಭಗವಾನಿವೇತರೋ 
ಯತೋ ಜಗತ್ನ್ವಾನನಿರೋಧಸಂಭವಾಃ | 

ತದ್ಧಿ ಸ್ವಯಂ ವೇದ ಭವಾಂಸ್ತಥಾಪಿ ವೈ 
ಪ್ರಾದೇಶಮಾತ್ರಂ ಭವತಃ ಪ್ರದರ್ಶಿತಮ್‌ ॥ ೨೦ ॥ 


ತ್ವಮಾತ್ಮನಾರ 5ತ್ಮಾನಮವೇಹ್ಯಮೋಘದೃಕ್‌ 
ಪರಸ್ಯ ಪುಂಸಃ ಪರಮಾತ್ಮನಃ ಕಲಾಮ್‌ । 

ಅಜಂ ಪ್ರಜಾತಂ ಜಗತಃ ಶಿವಾಯ ತ- 
ನ್ನಹಾನುಭಾವಾಭ್ಯುದಯೋರಧಿಗಣ್ಯತಾಮ್‌ ॥ ೨೧॥ 


ಇದಂ ಹಿ ಪುಂಸಸ್ತಪಸಃ ಶ್ರುತಸ್ಯ ವಾ 
ಸ್ವಿಷ್ಟಸಷ್ಯ. ಸೂಕ್ತಸ್ಯ ಚ ಬುದ್ಧಿದತ್ತಯೋಃ | 
ಅವಿಚ್ಯುತೋರರ್ಥಃ ಕವಿಭಿರ್ನಿರೂಪಿತೋ 
ಯದುತ್ತಮಶ್ಲೋಕಗುಣಾನುವರ್ಣನಮ್‌ ॥ ೨೨ ॥ 


ಅಹಂ ಪುರಾತೀತಭವೇ5 ಭವಂ ಮುನೇ 

ದಾಸ್ಕಾಸ್ತು ಕಸ್ಯಾಶ್ಚನ ವೇದವಾದಿನಾಮ್‌ । 
ನಿರೂಪಿತೋ ಬಾಲಕ ಏವ ಯೋಗಿನಾಂ 

ಶುಶ್ರೂಷಣೇ ಪ್ರಾವೃಷಿ ನಿರ್ವಿವಿಕ್ಷತಾಮ್‌ ॥ ೨೩ ॥ 


ಬ್ರಹ್ನಲೋಕದಿಂದ ಕೆಳಗಿನ ಲೋಕಗಳವರೆಗೆ ಎಲ್ಲೇ ಸುತ್ತಾಡುತ್ತಾ 
ಇದ್ದರೂ ಅವರಿಗೆ ಪರಮಾನಂದದ ಸುಖವು ದೊರೆಯಲಾರದು. 
(ಆದರೆ, ಗೋಪಿಯರು ಭಗವಂತನನ್ನು ಪಡೆಯಲು ಅವನ 
ಭಜನೆಯನ್ನೇ ಮಾಡಿದರು. ಮನೆ ವಾರ್ತೆಗಳನ್ನು ಬಿಟ್ಟುಬಿಟ್ಟರು. 
ಭಗವಂತನಲ್ಲಿ ಅವರಿಗೆ ತದಾಕಾರ ವೃತ್ತಿಉಂಟಾಯಿತು. ಈ 
ವಿಧವಾಗಿ ಭಗವಂತನ ಭಜನೆ ಮಾಡುವವರೇ ಶ್ರೇಷ್ಠರಾಗಿರು 
ತ್ತಾರೆ.) ಸಂಸಾರದ ಸುಖ-ದುಃಖಗಳಾದರೋ ಕಾಲಗತಿಯ 
ಪ್ರಭಾವದಿಂದ ಒಂದಾದಮೇಲೊಂದರಂತೆ ತಾನಾಗಿಯೇ 
ಬಂದುಹೋಗುತ್ತಾ ಇರುತ್ತವೆ. ಅವುಗಳಿಗಾಗಿ ಯಾವುದೇ ವಿಶೇಷ 
ಪ್ರಯತ್ನಮಾಡದೆ, ಬುದ್ಧಿವಂತರಾದವರು ಭಗವಂತನ ಭಕ್ತಿಯನ್ನು 
ಮಾಡಬೇಕು. ॥ ೧೮ ॥ ಮಹರ್ಷಿಗಳೇ | ಶ್ರೀಕೃಷ್ಣಪರಮಾತ್ಮನ 
ಪಾದಾರವಿಂದಗಳನ್ನು ಸೇವಿಸುವವನು ಎಂದಿಗೂ ಯಾವ 
ರೀತಿಯಲ್ಲೂ ಇತರ ಕರ್ಮಿಗಳಂತೆ ಈ ಸಂಸಾರ ಬಂಧನದಲ್ಲಿ 
ಬೀಳುವುದಿಲ್ಲ ಒಂದು ಸಲ ಭಕ್ತಿರಸದ ಸವಿಯನ್ನು 
ಅನುಭವಿಸಿದವನು ಭಗವಂತನ ಚರಣಕಮಲಗಳ ಆಲಿಂಗನವನ್ನು 
ಸ್ಥರಿಸುತ್ತಾ ಮತ್ತೆ ಅದನ್ನು ಬಿಡದೆ ಪರಮಾನಂದದ ಸಾಗರದಲ್ಲೇ 
ಯಾವಾಗಲೂ ಮುಳುಗಿರುತ್ತಾನೆ. ॥ ೧೯ ಈ ವಿಶ್ವವು 
ಭಗವಂತನದೇ ಸಾಕಾರ ಸ್ವರೂಪವಾಗಿದೆ. ಎಲ್ಲ ಪ್ರಾಣಿಗಳ 
ರೂಪದಲ್ಲಿ ಅವನೇ ಇರುವನು. ಹೀಗಿದ್ದರೂ ಅವನು ಇದರಿಂದ 
ಮೇಲೆ ಅರ್ಥಾತ್‌ ಅತೀತನಾಗಿದ್ದಾನೆ. ಅವನಿಂದಲೇ ಈ ವಿಶ್ವದ 
ಉತ್ತತ್ತಿ, ಸ್ಥಿತಿ, ಸಂಹಾರ ಲೀಲೆಯು ನಡೆಯುತ್ತಾ ಇದೆ. ನೀವಾದರೋ 
ಆ ಪ್ರಭುವಿನ ಕುರಿತು ಎಲ್ಲವನ್ನು ಬಲ್ಲವರಾಗಿದ್ದೀರಿ. ಹೀಗಿದ್ದರೂ 
ನಾನು ನಿಮಗೆ ಸಂಕೇತಮಾತ್ರ ಮಾಡಿರುವೆನು. ಆದ್ದರಿಂದ ನೀವು 
ಭಗವಂತನ ಲೀಲೆಗಳನ್ನು ಹಾಗೂ ಅವನ ಗುಣಗಳನ್ನು 
ವರ್ಣಿಸಿರಿ. ॥ ೨೦ ॥ ಮಹಾಮಹಿಮರೇ | ನಿಮ್ಮ ದೃಷ್ಟಿಯು 
ಅಮೋಘವಾದುದು. ನೀವು ಪರಮಪುರುಷ- ಪರಮಾತ್ಮನ 
ಕಲಾವತಾರವೇ ಆಗಿದ್ದೀರಿ ; ಇದನ್ನು ತಾವು ಅರಿತುಕೊಳ್ಳಿ. 
ಜನ್ನರಹಿತವಾಗಿದ್ದರೂ ತಾವು ಜಗತ್ತಿನ ಕಲ್ಯಾಣಕ್ಕಾಗಿ ಜನ್ಮವನ್ನು 
ಪಡೆದಿರುವಿರಿ. ಅದರಿಂದ ನೀವು ವಿಶೇಷವಾಗಿ ಭಗವಂತನ 
ಲೀಲೆಗಳನ್ನು ಕೀರ್ತನೆಮಾಡಿರಿ. ॥ ೨೧ ॥ ಪುಣ್ಯಕೀರ್ತಿಯಾದ 
ಶ್ರೀಭಗವಂತನ ದಿವ್ಯಗುಣಗಳನ್ನು ಲೀಲೆಗಳನ್ನು ವರ್ಣನೆ 
ಮಾಡುವುದೇ-ಮನುಷ್ಯರು ಆಚರಿಸುವ ತಪಸ್ಸು ವೇದಾಧ್ಯಯನ, 
ಯಜ್ಞಾನುಷ್ಠಾನ, ಸ್ವಾಧ್ಯಾಯ, ಜ್ಞಾನ ಮತ್ತು ದಾನ ಇವೆಲ್ಲಕ್ಕೂ 
ಪರಮ ಪ್ರಯೋಜನವೆಂದು ಜ್ಞಾನಿಗಳು ನಿರೂಪಿಸಿದ್ದಾರೆ. ॥ ೨೨ ॥ 

ಮಹಾಮುನಿಗಳೇ! (ಭಗವಂತನ ಗುಣಗಾನ, ಶ್ರವಣ 
ಮುಂತಾದವುಗಳಿಂದಲೇ ಆ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ 
ಎಂಬುದಕ್ಕೆ ನನ್ನ ಚರಿತ್ರೆಯೇ ಒಂದು ಉದಾಹರಣೆಯಾಗಿದೆ.) 
ಹಿಂದಿನ ಕಲ್ಪದಲ್ಲಿ, ನನ್ನ ಹಿಂದಿನ ಜೀವನದಲ್ಲಿ ನಾನು 
ವೇದವಾದಿಗಳಾದ ಬ್ರಾಹ್ಮಣರ ಓರ್ವ ದಾಸಿಯ ಪುತ್ರನಾಗಿದ್ದೆನು, 
ಆ ಯೋಗಿಗಳು ವರ್ಷಾ ಖುತುವಿನಲ್ಲಿ ಒಂದೆಡೆ ಚಾತುರ್ಮಾಸ್ಯ 
ಮಾಡುತ್ತಿದ್ದರು. ನಾನು ಬಾಲಕನಾಗಿರುವಾಗಲೇ ನನ್ನ ತಾಯಿಯು 
ಆ ಯೋಗಿಗಳ ಶುಶ್ರೂಷೆಯಲ್ಲಿ ನನ್ನನ್ನು ನೇಮಿಸಿದ್ದಳು. ॥ ೨೩ ॥ 


5 ಅಧ್ಯಾಯ] 


ತೇ ಮಯ್ಯಪೇತಾಖಲಚಾಪಲೇsರ್ಭಕೇ 
ದಾಂತೇ5ದೃತಕ್ರೀಡನಕೇರನುವರ್ತಿನಿ | 

ಚಕ್ರು: ಕೃಪಾಂ ಯದ್ಯಪಿ ತುಲ್ಕದರ್ಶನಾ: 
ಶುಶ್ರೂಷಮಾಣೇ ಮುನಯೋತಲ್ಲಭಾಷಿಣಿ 1 ೨೪॥ 


ಉಚ್ಛಿಷ್ಠಲೇಪಾನನುಮೋದಿತೋ 
ಸಕೃತ್ತ ಭುಂಜೇ 
ಏವಂ ಪ್ರವೃತ್ತಸ್ಯ 
ಸದ್ಧರ್ಮ ಏವಾತ್ಮರುಚಿಃ 


ದ್ವಿಜೈಃ 
ತದಪಾಸ್ಟಕಿಲ್ಫಿಷ: I 

ವಿಶುದ್ಧಚೇತಸ- 

ಪ್ರಜಾಯತೇ ॥ ೨೫ ॥ 


ತತ್ರಾನ್ಷಹಂ ಕೃಷ್ಣಕಥಾಃ ಪ್ರಗಾಯತಾ- 
ಮನುಗ್ರಹೀಣಾಶೃಣವಂ ಮನೋಹರಾಃ 
ತಾಃ ಶ್ರದ್ಧಯಾ ಮೇಶನುಪದಂ ವಿಶ್ವಣ್ಣತಃ 
ಇ ಲ 


ಪ್ರಿಯಶ್ರವಸ್ಯಂಗ ಮಮಾಭವದ್ರುಚಿಃ ॥ ೨೬॥ 
ತಸ್ಥಿಂಸದಾ ಲಬ್ಧರುಚೇರ್ಮಹಾಮುನೇ 
ಪ್ರಿಯಶ್ರವಸ್ಯಸ್ಟಲಿತಾ ಮತಿರ್ಮಮ । 
ಯಯಾಹಮೇತತ್ತದಸತ್ತ ಶ್ಯ ಮಾಯಯಾ 
1 ೨೭ ॥ 


ಪಶ್ಯೇ ಮಯಿ ಬ್ರಹ್ಮಣಿ ಕಲ್ಪಿತಂ ಪರೇ 


ಇತ್ನಂ ಶರತ್ನಾವ್ಯಸಿಕಾವೃತೂ ಹರೇ- 
ರ್ವಿಶೃಣ್ಷತೋ ಮೇಠನುಸವಂ ಯಶೋತಮಲಮ್‌। 
ಸಂಕೀರ್ತ್ಯಮಾನಂ ಮುನಿಭಿರ್ಮಹಾತ್ಮಭಿ- 
ರ್ಭಕ್ಕಿಃ ಪ್ರವೃತ್ತಾತ್ಮ ರಜಸ್ತಮೋತಪಹಾ ॥ ೨೮ ॥ 


ತಸ್ಯ ವಂ ಮೇಠನುರಕ್ಸಸ್ಯ 
ಶ್ರದ್ಧಧಾನಸ್ಯ ಬಾಲಸ್ಯ 
[ay ಶೆ ಶೆ 


ಪ್ರಶ್ರಿತಿಸ್ಥ ಹತ್ಳೆನಸಃ । 
ದಾಂತಸ್ಯಾನುಚರಸ್ಯ ಚ 
1೨೯ 1 


ಜ್ಞಾನಂ ಗುಹ್ಯತಮಂ ಯತ್ತತ್ತಾಕ್ಷಾದ್ದಗವತೋದಿತಮ್‌ । 
ಅನ್ವವೋಚನ್‌ ಗಮಿಷ್ಕಂತಃ ಕೃಪಯಾ ದೀನವತಲಾಃ 
11೩೦॥॥ 


ಯೆನೈವಾಹಂ ಭಗವತೋ ವಾಸುದೇವಸ್ಯ ವೇಧಸ: । 
ಮಾಯಾನುಭಾವಮವಿದಂ ಯೇನ ಗಚ್ಛಂತಿ ತತ್ತದಮ್‌ 
1೩0 


ಪ್ರಥಮ ಸೃಂಧ 


65 


ನಾನು ಬಾಲಕನಾಗಿದ್ದರೂ ಚಾಪಲ್ಯರಹಿತನಾಗಿದ್ದು, ಜಿತೇಂದ್ರಿಯ 
ನಾಗಿದ್ದೆ ಆಟಗಳಲ್ಲಿ ಆಸಕ್ತಿಯಿಲ್ಲದೆ, ಮಿತಭಾಷಿಯಾಗಿದ್ದು 
ಅವರ ಆಜ್ಞಾ ್ಲಮುಸಾರ ಸೇವೆ ಮಾಡುತ್ತಿದ್ದೆ ನನ್ನ ಈ ಶೀಲ-ಸ್ವಭಾವ 
ವನ್ನು ನೋಡಿ ಸಮದರ್ಶಿಗಳಾದ ಮುನಿಗಳು ಸೇವಕನಾದ 
ನನ್ನಮೇಲೆ ಪರಮಾನುಗ್ರಹ ಮಾಡಿದರು. ॥ ೨೪ ॥ ನಾನು ಅವರ 
ಅನುಮತಿಪಡೆದು ಅವರ ಅಡಿಗೆಯ ಪಾತ್ರೆಯಲ್ಲಿ ಅಂಟಿ 
ಕೊಂಡಿದ್ದ ಪಾಕಶೇಷವನ್ನು ಪ್ರಸಾದವೆಂದು ಭಾವಿಸಿ ದಿನಕ್ಕೆ ಒಂದು 
ಬಾರಿ ಮಾತ್ರ ಸೇವಿಸುತ್ತಿದ್ದೆ ಅದರಿಂದ ನನ್ನ ಪಾಪಗಳೆಲ್ಲವೂ 
ತೊಳೆದು ಹೋದುವು. ಹೀಗೆ ಅವರ ಸೇವೆಮಾಡುತ್ತಾ-ಮಾಡುತ್ತಾ 
ನನ್ನ ಹೃದಯವು ಶುದ್ಧವಾಗಿ ಆ ಯೋಗಿಗಳು ಹೇಗೆ ಭಜನೆ-ಪೂಜೆ 
ಮಾಡುತ್ತಿದ್ದರೋ ಅದರಲ್ಲೇ ನನಗೂ ಅಭಿರುಚಿ ಉಂಟಾಯಿತು. 
॥ ೨೫ ॥ ವ್ಯಾಸಮಹರ್ಷಿಗಳೇ। ಆ ಸತ್ಸಂಗದಲ್ಲಿ ಲೀಲಾಗಾನ 
ಪರಾಯಣರಾದ ಮಹಾತ್ಮರ ಅನುಗ್ರಹದಿಂದ ಪ್ರತಿದಿನವು ನಾನು 
ಶ್ರೀಕೃಷ್ಣನ ಮನೋಹರ ಕಥೆಗಳನ್ನು ಕೇಳುತ್ತಿದ್ದೆ ಶ್ರದ್ಧಾಪೂರ್ವಕ 
ಒಂದೊಂದು ಪದವನ್ನು ಶ್ರವಣಿಸುತ್ತಾ ಇರುವಾಗ ಪ್ರಿಯಕೀರ್ತಿ 
ಯುಳ್ಳ, ಸ್ತೋತ್ರಪ್ರಿಯನಾದ ಭಗವಂತನಲ್ಲಿ ನನಗೆ ಅಭಿರುಚಿ 

ುಂಟಾಯಿತು. ಹೀಗೆ ಆ ಮಹಾನುಭಾವರ ಸತ್ತಂಗದಿಂದ ನನಗೆ 
ಅದ್ಭುತಲಾಭವಾಯಿತು. ಇದೆಲ್ಲವೂ ಆ ಮಹಾತ್ಮರ ಅಸೀಮಕೃಪೆ 
ಯೆಂದೇ ನಾನು ಭಾವಿಸುತ್ತೇನೆ. ॥ ೨೬ ॥ ಮಹಾಮುನೇ. [ 
ಭಗವಂತನಲ್ಲಿ ಅಭಿರುಚಿ ಉಂಟಾದಾಗ ಆ ಮನೋಹರ ಕೀರ್ತಿ 
ಯುಳ್ಳ ಪ್ರಭುವಿನಲ್ಲಿ ನನ್ನ ಬುದ್ಧಿಯು ನಿಶ್ಚಲವಾಗಿ ನೆಲೆಸಿತು. ಆ 
ಬುದ್ಧಿಯಿಂದ ನಾನು ಈ ಸದಸದಾತ್ಮಕವಾದ ಜಗತ್ತೆಲ್ಲವೂ 
ಪರಬ್ರಹ್ಮಸ್ವರೂಪೀ ನನ್ನ ಆತ್ಮನಲ್ಲೇ ಮಾಯೆಯಿಂದ ಕಲ್ಪಿತವಾಗಿರು 
ವಂತೆ ನೋಡತೊಡಗಿದೆನು. ॥ ೨೭ ॥ ಹೀಗೆ ಶರದ್‌ಯತು ಮತ್ತು 
ವರ್ಷಾಖತುವಿನ ನಾಲ್ಕುತಿಂಗಳುಗಳ ಅವಧಿಯಲ್ಲಿ ಪ್ರ ತಿದಿನವೂ 
ಮೂರೂ ಹೊತ್ತು ಆ ಮಹಾತ್ಮರಾದ ಮುನಿಗಳು [Eo 
ನಿರ್ಮಲವಾದ ಕೀರ್ತಿಯನ್ನು ಸಂಕೀರ್ತನ ಮಾಡುತ್ತಿದ್ದರು. 
ಪ್ರೇಮದಿಂದ ಪ್ರತಿಯೊಂದು ಮಾತನ್ನು ಕೇಳುತ್ತಿದ್ದ ನನ್ನ ಹೃದಯ 
ದಲ್ಲಿ ರಜೋಗುಣ, ತಮೋಗುಣಗಳನ್ನು ನಾಶಮಾಡುವಂತಹ 
ಭಕ್ತಿಯು ಉದಯಿಸಿತು. ॥ ೨೮॥ ನಾನು ಆ ಯೋಗಿಗಳಲ್ಲಿ 
ಅತ್ಯಂತ ಅನುರಕ್ತನಾಗಿದ್ದೆನು. ವಿನಯಶಾಲಿಯಾಗಿದ್ದೆನು. ಅವರ 
ಸೇವೆಯಿಂದ ನನ್ನ ಪಾಪಗಳೆಲ್ಲವೂ ನಾಶಹೊಂದಿದವು. ನನ್ನ 
ಹೃದಯದಲ್ಲಿ ಶ್ರದ್ಧೆಯೂ, ಇಂದ್ರಿಯಗಳಲ್ಲಿ ಸಂಯಮವೂ 
ಇದ್ದು ಶರೀರ, ವಾಣಿ, ಮನಸ್ಸುಗಳಿಂದ ನಾನು ಆವರ ಆಜ್ಞಾಕಾರಿ 
ಯಾಗಿದೆ ॥ ೨೯॥ ಆ ದೀನವತ್ತಲರಾದ ಮಹಾತ್ಮರು ಅಲ್ಲಿಂದ 
ಹೊರಡುವಾಗ - ಸ್ವಯಂ ಭಗವಂತನೇ ತನ್ನ ಶ್ರೀಮುಖದಿಂದ 
ಉಪದೇಶಮಾಡಿದ್ದ ರಹಸ್ಯವಾದ ಜ್ಞಾನವನ್ನು ನನಗೆ ಪರಮಕ್ಕಪೆ 
ಯಿಂದ ಉಪದೆ ದೇಶಿಸಿದರು. ॥೩೦॥ ಆ `ಉಪದೇಶದಿಂದಲೇ 
ಜಗತ್ತಿನ ನಿರ್ಮಾತ್ಸವಾದ ಭಗವಾನ್‌ ಶ್ರೀಕೃಷ್ಣನ ಮಾಯೆಯ 
ಪ್ರಭಾವವನ್ನು ನಾನು ಅರಿಯುವಂತಾ:ಯಿತು. 'ಅದನ್ನರಿತರೆ ಅವನ 
ಪೆರಮಪದದೆ ಪ್ರಾಪ್ತಿಯಾಗುವುದು, ಆತ್ಮಸ್ವರೂಪದ ಜ್ಞಾನ 
ಉಂಟಾಗುವುದು. ॥ ೩೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


66 

ಏತತ್ತಂಸೂಚಿತಂ  ಬ್ರಹ್ಮಂಸ್ತಾಪತ್ರಯಚಿಿತ್ತಿತಮ್‌ । 

ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಮ್‌ 
॥1 ೩೨॥ 


ಆಮಯೋ ಯಶ್ಚಭೂತಾನಾಂ ಜಾಯತೇ ಯೇನ ಸುವ್ರತ | 
ತದೇವ ಹ್ಯಾಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಮ್‌ 
೩೩ ॥ 


ಏವಂ ನೃಣಾಂ ಕ್ರಿಯಾಯೋಗಾಃ ಸರ್ವೇ ಸಂಸ್ಕತಿಹೇತವ: । 
ತ ಏವಾತ್ಮವಿನಾಶಾಯ ಕಲ್ಪಂತೇ ಕಲ್ಪಿತಾಃ ಪರೇ 
॥1೩೪॥ 


ಯದತ್ರ ಕ್ರಿಯತೇ ಕರ್ಮ ಭಗವತ್ತರಿತೋಷಣಮ್‌ । 
ಜ್ಞಾನಂ ಯತ್ತದಧೀನಂ ಹಿ ಭಕ್ತಿಯೋಗಸಮನ್ನಿತಮ್‌ 
॥ ೩೫! 


ಕುರ್ವಾಣಾ ಯತ್ರ ಕರ್ಮಾಣಿ ಭಗವಚ್ಛಿಕ್ಷಯಾಸಕೃತ್‌ I 
ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯಾನುಸ್ಥರಂತಿ ಚ 
1 ೩೬ ॥ 


ನಮೋ ಭಗವತೇ ತುಭ್ಯಂ ವಾಸುದೇವಾಯ ಧೀಮಹಿ । 
ಪ್ರದ್ಯುಮ್ನಾಯಾನಿರುದ್ಧಾಯ ನಮಃ ಸಂಕರ್ಷಣಾಯ ಚ 
1೩೭ ॥ 


ಇತಿ ಮೂರ್ತೃಭಿಧಾನೇನ ಮಂತ್ರ ಮೂರ್ತಿಮಮೂರ್ತಿಕಮ್‌ । 
ಯಜತೇ ಯಜ್ಞಪುರುಷಂ ಸ ಸಮ್ಯಗ್ಗರ್ಶನಃ ಪುಮಾನ್‌ 
1 ೩೮ 1 


ಇಮಂ ಸ್ವನಿಗಮಂ ಬ್ರಹ್ಮನ್ನವೇತ್ಯ ಮದನುಷ್ಠಿತಮ್‌ । 
ಅದಾನ್ಸೇಜ್ಞಾ )್ಲಿನಮೈಪರ್ಯಂ ಸ್ಪಿನ್‌ ಭಾವಂ ಚ ಕೇಶವಃ 


॥ ೩೯ ॥ 
ತ್ವಮಪ್ಯದಭ್ರಶ್ರುತ ವಿಶ್ರುತಂ ವಿಭೋಃ 
ಸಮಾಪ್ಯತೇ ಯೇನ ವಿದಾಂ ಬುಭುತ್ತಿತಮ್‌ । 
ಆಖ್ಯಾಹಿ ದುಃಖ್ಕೈರ್ಮುಹುರರ್ದಿತಾತ್ಮನಾಂ 
ಸಂಕ್ಷೇಶನಿರ್ವಾಣಮುಶಂತಿ ನಾನ್ಯಥಾ ॥ ೪೦ ॥ 


ಬ್ರಹ್ಮರ್ಹಿಗಳೇ। ಪುರುಷೋತ್ತಮನಾದ ಭಗವಾನ್‌ ಶ್ರೀಕೃಷ್ಣನ 
ಕುರಿತು ಸಮಸ್ತ ಕರ್ಮಗಳನ್ನು ಸಮರ್ಪಿಸುವುದೇ ನಮ್ಮ ತಾಪತ್ರಯ 
ಗಳನ್ನು ನಾಶಪಡಿಸುವ ದಿವ್ಯೌಷಧವು. ಈ ರಹಸ್ಯವನ್ನು ನಾನು 
ತಿಳಿದು ನಿಮಗೂ ಸೂಚಿಸಿದ್ದೇನೆ. ॥ ೩೨ ॥ ಸಾಧುಶಿರೋಮಣಿ 
ಗಳೇ! ಪ್ರಾಣಿಗಳಿಗೆ ಯಾವ ಪದಾರ್ಥದ ಸೇವನೆಯಿಂದ ಯಾವ 
ರೋಗ ಉಂಟಾಗುವುದೋ, ಅದೇ ಪದಾರ್ಥವನ್ನು ಚಿಕಿತ್ಸಾವಿಧಿಗೆ 
ಅನುಸಾರವಾಗಿ ಪ್ರಯೋಗಿಸಿದರೆ ಆ ರೋಗವನ್ನು ದೂರಮಾಡು 
ವುದಲ್ಲ! ॥ ೩೩ ॥ ಹೀಗೆಯೇ ಎಲ್ಲ ಕರ್ಮಗಳು ಮನುಷ್ಯನನ್ನು 
ಜನ್ಮ-ಮರಣಗಳ ಸಂಸಾರಚಕ್ರದಲ್ಲಿ ಕೆಡಹುವುದಿದ್ದರೂ, ಅವು 
ಗಳನ್ನೂ ಭಗವಂತನಿಗೆ ಸಮರ್ಪಿಸಿದಾಗ ಅವುಗಳ ಕರ್ಮತ್ವವೇ 
ಕಳೆದುಹೋಗುತ್ತದೆ. ಮತ್ತೆ ಆ ಕರ್ಮಗಳು ಜೀವನನ್ನು ಬಂಧಿ 
ಸಲಾರವು. ॥ ೩೪ ॥ ಆದ್ದರಿಂದ ಭಗವತ್‌ಪ್ರೀತ್ಯರ್ಥವಾಗಿ ಮಾಡ 
ಲಾಗುವ ಕರ್ಮದಿಂದ ಜ್ಞಾನ ಮತ್ತು ಭಕ್ತಿ ಎರಡೂ ಪ್ರಾಪ್ತವಾಗು 
ತ್ತವೆ. ಆ ಜ್ಞಾನವನ್ನು ಭಕ್ಮಿಯೋಗಯುಕ್ಷಜ್ಞಾನ ಎಂದು ಹೇಳ 
ಲಾಗಿದೆ. ॥ ೩೫ ॥ ಆ ಭಗವದರ್ಥ ಕರ್ಮಮಾರ್ಗದಲ್ಲಿ 
ಭಗವಂತನ ಆಜ್ಞಾನುಸಾರವಾಗಿ ಆಚರಣವಿಟ್ಟುಕೊಂಡು ಜನರು 
ಪದೇ-ಪದೇ ಭಗವಾನ್‌ ಶ್ರೀಕೃಷ್ಣನ ಗುಣ-ನಾಮಗಳನ್ನು ಕೀರ್ತಿ 
ಸುತ್ತಾ, ಸ್ಮರಿಸುತ್ತಾ ಇರುತ್ತಾರೆ. ॥ ೩೬ ॥ ಹಾಗೂ ಆಗಾಗ 
ಭಗವಂತನನ್ನು ಹೀಗೆ ಸ್ತುತಿಸುತ್ತಾ ಇರುತ್ತಾರೆ - ಪ್ರಭೋ! 
ಭಗವಾನ್‌ ವಾಸುದೇವನಾದ ನಿನಗೆ ನಮಸ್ಕಾರವು. ನಾವು ನಿನ್ನನ್ನೇ 
ಧ್ಯಾನಿಸುತ್ತೇವೆ. ಪ್ರದ್ಯುಮ್ನನೂ, ಅನಿರುದ್ಧನೂ, ಸಂಕರ್ಷಣನೂ 
ಆಗಿರುವ ನಿನಗೆ ನಮೋ ನಮಃ ॥ ೩೭ ॥ ಹೀಗೆ ಭಗವಂತನ 
ಚತುರ್ವ್ಯೂಹಮೂರ್ತಿಗಳ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ, 
ಪ್ರಾಕೃತಮೂರ್ತಿ ರಹಿತನೂ, ಅಪ್ರಾಕೃತ ಮಂತ್ರಮೂರ್ತಿಯೂ 
ಆಗಿರುವ ಭಗವಾನ್‌ ಯಜ್ಞಪುರುಷನನ್ನು ಪೂಜೆಮಾಡುವವನೇ 
ಯಥಾರ್ಥ ಜ್ಞಾನಿಯು. ॥ ೩೮ ॥ ಬ್ರಹ್ಮರ್ಷಿಗಳೇ | ಹೀಗೆ ನಾನು 
ಭಗವಂತನ ಆಜ್ಞೆಯಂತೆ ಭಕ್ತಿಭಾವದಿಂದ ನಡೆದುಕೊಂಡೆನು. 
ಅವನಿಗೆ ಅರ್ಪಿತವಾಗಿ ಕರ್ಮಗಳನ್ನು ಆಚರಿಸಿದೆನು. ಇದರಿಂದ 
ಪ್ರಸನ್ನಗೊಂಡ ಭಗವಾನ್‌ ಕೇಶವನು ನನಗೆ ಆತ್ಮಜ್ಞಾನ, ಐಶ್ವರ್ಯ 
ಮತ್ತು ತನ್ನ ಭಾವರೂಪೀ ಪ್ರೇಮಾಭಕ್ತಿಯನ್ನು ಕರುಣಿಸಿದನು. 
॥ ೩೯ ॥ ಜ್ಞಾನನಿಧಿಗಳೇ। ನಿಮ್ಮ ಜ್ಞಾನವು ಪೂರ್ಣವಾಗಿದೆ. 
ನೀವು ಭಗವಂತನದೇ ಕೀರ್ತಿಯನ್ನೂ , ಅವನ ಪ್ರೇಮಮಯ 
ದಿವ್ಯಲೀಲೆಗಳನ್ನು ವರ್ಣಿಸಿರಿ. ಅವನ ಸ್ಥರಣೆ-ಕೀರ್ತನೆ-ಚಿಂತನೆ 
ಮಾಡುತ್ತಾ ಇರುವುದರಿಂದ ತಿಳಿದುಕೊಳ್ಳಬೇಕಾದುದು ಯಾವುದೂ 
ಉಳಿಯುವುದಿಲ್ಲ ಇದರಿಂದ ದೊಡ್ಡ-ದೊಡ್ಡ ಜ್ಞಾನಿಗಳ ಜಿಜ್ಞಾಸೆ 
ಯೂ ಪೂರ್ಣವಾಗುತ್ತದೆ. ನಾನಾ ದುಃಖಗಳಿಂದ ಮತ್ತೆ-ಮತ್ತೆ 
ಸಂಕಷ್ಟಕ್ಕೆ ಈಡಾಗುವವರ ದುಃಖಗಳು ಇದರಿಂದ ಶಮನವಾಗು 
ವುವು. ಇದನ್ನು ಬಿಟ್ಟರೆ ನೆಮ್ಮದಿಗೆ ಬೇರೆ ಯಾವ ಉಪಾಯವೂ 
ಇಲ್ಲ ೪೦॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ 5 ॥ 


ಅತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ವ್ಯಾಸನಾರದಸಂವಾದೇ ಪಂಚಮೋತಧ್ಯಾಯಃ 11೫! 
— ್ರಿ್ರಾರಹಾಜಾಟ 


6 ಅಧ್ಯಾಯ] 


ಪ್ರಥಮ ಸ್ಕಂಧ 


67 


ತು ಎದಿ ರ 
ಆರನೆಯ ಅಧ್ಯಾಯ 


ನಾರದರ ಪೂರ್ವಚರಿತ್ರೆಯು ಮುಂದುವರಿದುದು 


ಸೂತ ಉವಾಚ 
ಏವಂ ನಿಶಮ್ಯ ಭಗವಾನ್ಹೇವರ್ಷೇರ್ಜನ್ಮ ಕರ್ಮ ಚ । 
ಭೂಯಃ ಪಪ್ರಚ್ಛ ತಂ ಬ್ರಹ್ಮನ್‌ ವ್ಯಾಸಃ ಸತ್ಯವತೀಸುತಃ 
Ou 
ವ್ಯಾಸ ಉವಾಚ 
ಭಿಕ್ಬುಭಿರ್ವಿಪ್ರವಸಿತೇ ವಿಜ್ಞಾನಾದೇಷ್ಟ್ರಭಿಸ್ತವ । 
ವರ್ತಮಾನೋ ವಯಸ್ಕಾದ್ಯೇ ತತಃ ಕಿಮಕರೋದ್ಧವಾನ್‌ 
11 ೨॥ 
ಸ್ವಾಯಂಭುವ ಕಯಾ ವೃತ್ನ್ಯಾ ವರ್ತಿತಂ ತೇ ಪರಂ ವಯ: ॥ 
ಕಥಂ ಚೇದಮುದಸ್ರಾಕ್ಸೀಃ ಕಾಲೇ ಪ್ರಾಪ್ತೇ ಕಲೇವರಮ್‌ 
ENT 
ಪ್ರಾಕ್ಕಲ್ಲವಿಷಯಾಮೇತಾಂ ಸ್ಕೃತಿಂ ತೇ ಸುರಸತ್ತಮ । 
ನ ಹ್ಯೇಷ ವ್ಯವಧಾತ್ಕಾಲ ಏಷ ಸರ್ವನಿರಾಕೃತಿಃ 
ENT 
ನಾರದ ಉವಾಚ 
ಭಿಕ್ಷುಭಿರ್ವಿಪ್ರವಸಿತೇ ವಿಜ್ಞಾನಾದೇಷ್ಟಭಿರ್ಮಮ I 
ವರ್ತಮಾನೋ ವಯಸ್ಕಾದ್ಯೇ ತತ ಏತದಕಾರಷಮ್‌ 
೫ 0 
ಏಕಾತ್ಮಜಾ ಮೇ ಜನನೀ ಯೋಷಿನ್ನೂಢಾ ಚ ಕಿಂಕರೀ | 
ಮಯ್ಯಾತ್ಮಜೇ5ನನ್ಯಗತೌ ಚಕ್ರೇ ಸ್ನೇಹಾನುಬಂಧನಮ್‌ 
1 ೬॥ 
ಸಾಸ್ವತಂತ್ರಾ ನ ಕಲ್ಬಾನ5ಸೀದ್ಯೋಗಕ್ಷೇಮಂ ಮಮೇಚ್ಛತೀ । 
ಈಶಸ್ಯಹಿ ಮೇ ಲೋಕೋ ಯೋಷಾ ದಾರುಮಯೀ ಯಥಾ 
1 ೭॥ 
ಅಹಂ ಚ ತದ್ಭಹ್ಠಕುಲೇ ಊಹಷಿವಾಂಸ್ತದಪೇಕ್ದಯಾ | 


ದಿಗ್ನೇಶಕಾಲಾವೃತ್ತನ್ನೋ ಬಾಲಕ: ಪಂಚಹಾಯನಃ 
1 ೮॥ 


ಏಕದಾ ನಿರ್ಗತಾಂ ಗೇಹಾದ್ದುಹಂತೀಂ ನಿಶಿ ಗಾಂ ಪಥಿ । 
ಸರ್ಪೋತದಶತ್ತದಾ ಸ್ಪಷ್ಟ ಕೃಪಣಾಂ ಕಾಲಚೋದಿತಃ 

Fn 

ತದಾ ತದಹಮೀಶಸ್ಯ ಭಕ್ತಾನಾಂ ಶಮಭೀಪ್ಪತಃ । 
ಅನುಗ್ರಹಂ ಮನ್ಯಮಾನಃ ಪ್ರಾತಿಷ್ಠಂ ದಿಶಮುತ್ತರಾಮ್‌ 

॥ ೧೦॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ 
ದೇವರ್ಷಿ ನಾರದರ ಜನ್ಮ-ಕರ್ಮಗಳ ವಿಷಯವನ್ನು ಕೇಳಿದ 
ಸತ್ಯವತಿನಂದನ ಭಗವಾನ್‌ ಶ್ರೀವೇದವ್ಯಾಸರು ಮತ್ತ ಅವರನ್ನು 
ಇಂತು ಪ್ರಶ್ನಿಸಿದರು. ॥ ೧ ॥ 

ಶ್ರೀವೇದವ್ಯಾಸರು ಕೇಳುತ್ತಾರೆ - ದೇವರ್ಷಿಗಳೇ | ತಮಗೆ 
ಜ್ಞಾನೋಪದೇಶ ಮಾಡಿದ ಯತಿಗಳು ಹೋದ ಬಳಿಕ ನೀವೇನು 
ಮಾಡಿದಿರಿ ? ಆಗ ತಾವಿನ್ನೂ ತುಂಬಾ ಬಾಲ್ಯಾವಸ್ಥೆಯಲ್ಲಿದ್ದೀ 
ರಲ್ಲವೇ? ॥ ೨॥ ಸ್ವಾಯಂಭುವ | ತಮ್ಮ ಆಯುಷ್ಯದ ಉಳಿದ 
ಭಾಗವನ್ನು ಹೇಗೆ ಕಳೆದಿರಿ? ಮತ್ತೆ ಮೃತ್ಯುವಿನ ಸಮಯದಲ್ಲಿ 
ನೀವು ಯಾವ ವಿಧದಿಂದ ಶರೀರವನ್ನು ತ್ವಜಿಸಿದಿರಿ? 1೩॥ 
ದೇವರ್ಷಿ ಮುನಿಶ್ರೇಷ್ಠರೇ ! ಕಾಲವಾದರೋ ಎಲ್ಲ ವಸ್ತುಗಳನ್ನು 
ನಾಶಮಾಡಿ ಬಿಡುತ್ತದೆ. ಹಾಗಿದ್ದರೂ ನಿಮ್ಮ ಜನ್ಮಾಂತರದ ನೆನಪನ್ನು 
ಅಳಿಸದೆ ಹೇಗೆ ಬಿಟ್ಟಿತು ?॥1೪॥ 

ನಾರದರು ಹೇಳಿದರು - ನನಗೆ ಜ್ಞಾನೋಪದೇಶ ಮಾಡಿದ 
ಯೋಗಿಗಳು ಹೊರಟುಹೋದಾಗ ಇನ್ನೂ ಬಾಲ್ಯಾವಸ್ಥೆಯಲ್ಲಿದ್ದ 
ನಾನು ಹೇಗೆ ಜೀವನ ನಡೆಸಿದೆನೆಂಬುದನ್ನು ಕೇಳಿ -॥ ೫ ॥ ನನ್ನ 
ತಾಯಿಗೆ ನಾನೊಬ್ಬನೇ ಮಗನು. ಆಕೆಯು ಹೆಂಗಸಾಗಿದ್ದು, 
ಜೊತೆಗೆ ತಿಳುವಳಿಕೆ ಇಲ್ಲದವಳೂ, ದಾಸಿಯೂ ಆಗಿದ್ದಳು. ನನಗೂ 
ಆಕೆಯನ್ನು ಬಿಟ್ಟು ಬೇರಾವ ಗತಿಯೂ ಇರಲಿಲ್ಲ ಅವಳು ನನ್ನನ್ನು 
ತನ್ನ ಸ್ನೇಹಪಾಶದಿಂದ ಕಟ್ಟಿಹಾಕಿದ್ದಳು. ॥ ೬ ॥ ಅವಳು ನನ್ನ 
ಯೋಗ-ಕ್ಲೇಮದ ಕುರಿತು ಬಹಳ ಚಿಂತಿಸುತ್ತಿದ್ದರೂ ಪರಾಧೀನ 
ಳಾದ ಕಾರಣ ಏನನ್ನೂ ಮಾಡಲಾರದವಳಾಗಿದ್ದಳು. ಸೂತ್ರದ 
ಬೊಂಬೆಯು ಕುಣಿಸುವವನ ಅಧೀನವಿದ್ದು; ಅವನ ಇಚ್ಛೆಯಂತೆ 
ಕುಣಿಯುವ ಹಾಗೆಯೇ ಈ ಇಡೀ ಪ್ರಪಂಚವು ಈಶ್ವರನ ಅಧೀನ 
ದಲ್ಲಿದೆ. ॥ ೭ ॥ ನಾನೂ ಕೂಡ ನನ್ನ ತಾಯಿಯ ಸ್ನೇಹಬಂಧನದಲ್ಲಿ 
ಬಂಧಿತನಾಗಿ ಆ ಬ್ರಾಹ್ಮಣರ ವಸತಿಯಲ್ಲೇ ಇರುತ್ತಿದ್ದೆ ಐದು ವರ್ಷ 
ವಯಸ್ಸಾದಾಗ ನನಗೆ ದಿಶೆ-ದೇಶ-ಕಾಲ ಸಂಬಂಧವಾಗಿ ಏನೂ 
ಅರಿವಿರಲಿಲ್ಲ ॥ ೮ ॥ ಹೀಗಿರುವಾಗ ಒಂದು ದಿನ ರಾತ್ರಿ ನನ್ನ 
ತಾಯಿಯು ಹಾಲುಕರೆಯಲು ಮನೆಯಿಂದ ಹೊರಗೆ 
ಹೋಗುವಾಗ ದಾರಿಯಲ್ಲಿ ಆಕೆಯ ಕಾಲು ಒಂದು ಹಾವಿಗೆ 
ತಗುಲಿತು. ಅದು ಆ ಬಡಪಾಯಿಯನ್ನು ಕಚ್ಚಿಬಿಟ್ಟತು. ಇದರಲ್ಲಿ 
ಸರ್ಪದ್ದೇನು ತಪ್ಪಿದೆ ? ಮೃತ್ಯುವಿನ ಪ್ರೇರಣೆಯೇ ಹೀಗಿತ್ತು. ॥ ೯ ॥ 
ಭಕ್ತರ ಮಂಗಳವನ್ನೇ ಬಯಸುವ ಭಗವಂತನು ಹೀಗೆ ಅನುಗ್ಗಹವೇ 
ಮಾಡಿರುವನು ಎಂದು ನಾನು ತಿಳಿದು ಉತ್ತರ ದಿಕ್ಕಿನ ಕಡೆಗೆ 
ಹೊರಟುಬಿಟ್ಟೆನು. ॥ ೧೦ ॥ ಹೀಗೆ ಒಬ್ಬಂಟಿಗನಾಗಿ ಹೋಗುತ್ತಿದ್ದ 
ನನಗೆ ದಾರಿಯಲ್ಲಿ ಅನೇಕ ಧನ-ಧಾನ್ಯ ಸಂಪನ್ನದೇಶಗಳೂ, 
ನಗರಗಳೂ, ಗ್ರಾಮಗಳೂ, ಗೊಲ್ಲರ ದೊಡ್ಡಿಗಳೂ, ಬಗೆ-ಬಗೆಯ 


6 


68 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಪುರಗ್ರಾಮವ್ರಜಾಕರಾನ್‌ । 
ವನಾನ್ಯುಪವನಾನಿ ಚ 
i ೧೧॥ 


ಸ್ಟೀತಾಂಜನಪದಾಂಸ್ಟತ್ರ 
ಖೇಟಖರ್ವಟವಾಟೀಶ್ಚ 


ಚಿತ್ರಧಾತುವಿಚಿತ್ರಾದ್ರೀನಿಭಭಗ್ನಭುಜದ್ರುಮಾನ್‌ | 
ಜಲಾಶಯಾನ್‌ ಶಿವಜಲಾನ್ನಲಿನೀಃ ಸುರಸೇವಿತಾಃ 
1 ೧೨ 1 


ಪತ್ರರಥೈರ್ನಿಭ್ರಮದೃಮರಶ್ರಿಯಃ | 
ನ ಲವೇಣುಶರಸ್ತಂಬಕುಶಕೀಚಕಗಹ್ಪದಮ್‌ 
11 ೧೩ 1 


ಏಕ ಏವಾತಿಯಾತೋತಹಮದ್ರಾಕ್ಸಂ ವಿಪಿನಂ ಮಹತ್‌ । 
ಘೋರಂ ಪ್ರತಿಭಯಾಕಾರಂ ವ್ಯಾಲೋಲೂಶಶಿವಾಜಿರಮ್‌ 
॥1 ೧೪ ॥ 


ಪರಿಶ್ರಾಂತೇಂದ್ರಿಯಾತ್ಸಾಹಂ ತೃಟ್‌ಪರೀತೋ ಬುಭುಕ್ಸಿತ: । 
ಸ್ನಾತ್ವಾ ಪೀತ್ವಾ ಪ್ರದೇ ನದ್ಯಾ ಉಪಸ್ಟೃಷ್ಟೋ ಗತಶ್ರಮಃ 


11 ೧೫ ॥ 
ತಸ್ಥಿನ್ನಿರ್ಮನುಜೇ5ರಣ್ಯೇ ಪಿಪ್ಪಲೋಪಸ್ಥ ಆಸ್ಥಿತಃ। 
ಆತ್ಮನಾ 5ತ್ಮಾನಮಾತ್ಮಸ್ಥಂ ಯಥಾಶ್ರುತಮಚಿಂತಯಮ್‌ 

॥ ೧೬ ॥ 
ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ಜಿತಚೇತಸಾ । 
ಔತ್ಯಂಠ್ಯಾಶ್ರುಕಲಾಕ್ಟಸ್ಯ ಹೃದ್ಯಾಸೀನ್ನೇ ಶನೈರ್ಹರಿಃ 

I ೧೭ ॥ 


ಪ್ರೇಮಾತಿಭರನಿರ್ಭಿನ್ನಪುಲಕಾಂಗೋತತಿನಿರ್ವೃತಃ I 
ಆನಂದಸಂಪ್ಪವೇ ಲೀನೋ ನಾಪಶ್ಯಮುಭಯಂ ಮುನೇ 
1 ೧೮ U1 


ರೂಪಂ ಭಗವತೋ ಯತ್ತನ್ನನಃಕಾಂತಂ ಶುಚಾಪಹಮ್‌ । 
ಅಪಶ್ಯನ್‌ ಸಹಸೊತ್ತಸ್ಟೇ ವೈಕ್ಷವ್ಯಾದ್ದುರ್ಮನಾ ಇವ 
॥೧೯॥ 


ದಿದ್ದಕ್ಕುಸ್ತದಹಂ ಭೂಯಃ ಪ್ರಣಿಧಾಯ ಮನೋ ಹೃದಿ । 
ವೀಕೃಮಾಣೋತಪಿ ನಾಪಶ್ಯಮವಿತೃಪ್ತ ಇವಾತುರಃ 
1 ೨೦ ॥ 


ಗಣಿಗಳೂ, ರೈತರ ಕೊಪ್ಪಲೂ, ನದಿಗಳೂ, ಪರ್ವತ ತಪ್ಪಲಿನ ಸಣ್ಣ 
ಊರುಗಳೂ, ಶಿಬಿರಗಳೂ, ದೊಡ್ಡ ಮರಗಳ ತೋಪುಗಳೂ, 
ಅರಣ್ಯಗಳೂ, ಉದ್ಯಾನವನಗಳೂ, ಬಣ್ಣ-ಬಣ್ಣದ ಧಾತುಗಳಿಂದ 
ಕಂಗೊಳಿಸುವ ವಿಚಿತ್ರವಾದ ಪರ್ವತಗಳೂ ಕಾಣಿಸಿದವು. ಕೆಲವು 
ಕಡೆಗಳಲ್ಲಿ ಆನೆಗಳಿಂದ ಮುರಿಯಲ್ಪಟ್ಟ ರೆಂಬೆಗಳುಳ್ಳ ಕಾಡು 
ಮರಗಳನ್ನೂ ನೋಡಿದೆನು. ಬಗೆ-ಬಗೆಯ ಚಿಲಿಪಿಲಿಗುಟ್ಟುವ 
ಪಕಿಗಳಿಂದಲೂ, ರೋಂಕರಿಸುವ ದುಂಬಿಗಳಿಂದಲೂ ಕೂಡಿದ, 
ದೇವತಾಪೂಜೆಗೆ ಉಪಯೋಗಿಯಾದ ಕಮಲಪುಷ್ಪಗಳಿಂದ 
ನಳನಳಿಸುತ್ತಿದ್ದ ತಣ್ಣೀರಿನಿಂದ ತುಂಬಿದ ತಾವರೆಕೊಳಗಳೂ ನನಗೆ 
ಸಿಕ್ಕಿದವು. ಇದೆಲ್ಲವನ್ನೂ ನೋಡುತ್ತಾ ನಾನು ಬಹಳ ದೂರ 
ಸಾಗಿದಾಗ ನನಗೆ ಒಂದು ಘೋರವಾದ ಗೊಂಡಾರಣ್ಯವು ಸಿಕ್ಕಿತು. 
ಅದರಲ್ಲಿ ಬಗೆ-ಬಗೆಯ ಜೊಂಡು ಹುಲ್ಲುಗಳು, ಬೆತ್ತಗಳೂ, 
ದರ್ಭೆಗಳ ಪೊದೆಗಳು, ಗಾಳಿಗೆ ಶಬ್ದಮಾಡುತ್ತಿದ್ದ ಬಿದಿರಮೆಳೆಗಳು 
ಇವುಗಳಿಂದ ದಟ್ಟವಾಗಿ, ಭೀಕರವಾಗಿ ಕಾಣುತ್ತಿತ್ತು. ಭಯಂಕರ 
ಆಕಾರದ ಹಾವುಗಳು, ಗೂಬೆ, ನರಿಗಳು ಮುಂತಾದವುಗಳ 
ವಾಸಸ್ಥಳವಾದ ಭಯಾನಕ ಗೊಂಡಾರಣ್ಯವನ್ನು ಕಂಡೆನು. 
॥ ೧೧-೧೪ ॥ ನನ್ನ ದೇಹೇಂದ್ರಿಯಗಳು ನಡೆದು-ನಡೆದು 
ಬಳಲಿಹೋಗಿದ್ದವು. ಜೊತೆಗೆ ತಡೆಯಲಾರದಷ್ಟು ಹಸಿವು- 
ಬಾಯಾರಿಕೆಗಳು ನನ್ನನ್ನು ಬಾಧಿಸುತ್ತಿದ್ದವು. ಆಗ ಅಲ್ಲಿದ್ದ ನದಿ 
ಯೊಂದರಲ್ಲಿ ಸ್ನಾನಮಾಡಿ, ನೀರುಕುಡಿದು, ಆಚಮನಮಾಡಿ 
ಆಯಾಸವನ್ನು ಪರಿಹರಿಸಿಕೊಂಡೆ. ॥ ೧೫ ॥ ಅನಂತರ ಆ ನಿರ್ಜನ 
ವಾದ ಅರಣ್ಯದಲ್ಲಿ ಒಂದು ಅರಳೀಮರದ ಬುಡದಲ್ಲಿ ಕುಳಿತು 
ಅಂತರ್ಯಾಮಿಯಾದ ಪರಮಾತ್ಮನ ಸ್ವರೂಪವನ್ನು ಆ 
ಯೋಗಿಗಳಿಂದ ಕೇಳಿದ ರೀತಿಯಲ್ಲೇ ಧ್ಯಾನಮಾಡತೊಡ 
ಗಿದೆನು. ॥ ೧೬ ॥ ಭಾವಪೂರ್ಣವಾಗಿ ಏಕಾಗ್ರಚಿತ್ರದಿಂದ ಭಗ 
ವಂತನ ಪಾದಾರವಿಂದಗಳನ್ನು ಧ್ಯಾನಿಸುತ್ತಿರುವಾಗ ಆತನ 
ದರ್ಶನದ ಉತ್ಕಂಶತೆಯಿಂದ ಕಣ್ಣುಗಳಲ್ಲಿ ಆನಂದಾಶ್ರುಗಳು 
ತುಂಬಿಬಂದವು. ಆಗಲೇ ನನ್ನ ಹೃದಯದಲ್ಲಿ ಬೇಗನೆ ಶ್ರೀಹರಿಯು 
ಪ್ರಕಟನಾದನು. ॥ ೧೭ ॥ ಮಹರ್ಷಿಯೇ | ಆಗ ಪ್ರೇಮಭಾವದ 
ಉದ್ರೇಕದಿಂದ ನಾನು ರೋಮಾಂಚಿತನಾಗಿ ಅನಿರ್ವಚನೀಯ 
ವಾದ ಸುಖವನ್ನು ಅನುಭವಿಸಿದೆನು. ಆನಂದದ ಪ್ರವಾಹದಲ್ಲಿ 
ಮುಳುಗಿ ಹೋಗಿದ್ದ ನನಗೆ ಒಳಗೂ-ಹೊರಗೂ ಏನೂ ಕಾಣಿಸದೆ 
ಹೋಯಿತು. ತದಾಕಾರ ವೃತ್ತಿಯುಂಟಾಯಿತು. ॥ ೧೮ ॥ ಆಗ 
ಮನಸ್ಸಿಗೆ ಅತ್ಯಂತ ರಮಣೀಯವಾದ, ಸರ್ವಶೋಕಗಳನ್ನು ಹೋಗ 
ಲಾಡಿಸುವ ಶ್ರೀಭಗವಂತನ ಆ ರೂಪವು ಇದ್ದಕ್ಷಿದ್ದಂತೆ ಕಣ್ಣರೆ 
ಯಾಗಲು ನನಗೆ ಬಹಳ ಕಳವಳವುಂಟಾಯಿತು. ನಾನು ತಡೆಯ 
ಲಾರದ ಬೇಗುದಿಯಿಂದ ಥಟ್ಟನೆ ಮೇಲೆದ್ದು ನಿಂತೆ. ॥ ೧೯ ॥ 

ಆ ದಿವ್ಯ ಮಂಗಳರೂಪವನ್ನು ಮತ್ತೆ ದರ್ಶಿಸಬೇಕೆಂದು 
ಬಯಸಿದೆ. ಆದರೆ ಮನಸನ್ನು ಹಿಂದಿನಂತೆ ಹೃದಯದಲ್ಲಿ ನೆಲೆ 
ಗೊಳಿಸಿ ಪದೇ-ಪದೇ ದರ್ಶನಕ್ಕಾಗಿ ಪ್ರಯತ್ನಿಸಿದರೂ ನಾನು 
ಅವನನ್ನು ನೋಡದೆ ಹೋದಾಗ ಅತೃಪ್ತನಂತೆ, ರೋಗ ಬಂದವ 
ನಂತೆ ನರಳತೊಡಗಿದೆ. ॥ ೨೦ ॥ ಹೀಗೆ ನಿರ್ಜನವಾದ ಅರಣ್ಯದಲ್ಲಿ 


6 ಅಧ್ಯಾಯ] 


ಪ್ರಥಮ ಸೃಂಧ 


69 


ಏವಂ ಯತಂತಂ ವಿಜನೇ ಮಾಮಾಹಾಗೋಚರೋ ಗಿರಾಮ್‌ । 
ಗಂಭೀರಶಕ್ಷ್ಮಃ ಯಾ ವಾಚಾ ಶುಚಃ ಪ್ರಶಮಯನ್ನಿವ 
11 ೨೧ ॥ 


ಹಂತಾಸ್ಸಿಂಜನ್ನನಿ ಭವಾನ್ಮಾ ಮಾಂ ದ್ರಷ್ಟುಮಿಹಾರ್ಹತಿ । 
ಅವಿಪಕ್ನಕಪಾಯಾಣಾಂ ದುರ್ದರ್ಶೋ5ಹಂಕುಯೋಗಿನಾಮ್‌ 
॥| ೨೨ ॥॥ 


ಸಕ್ಕದ್ಯದ್ಧರ್ಶಿತಂ ರೂಪಮೇತತ್ಕಾಮಾಯ ತೇ5ನಘ । 
ಮತ್ಕಾಮಃ ಶನಕ್ಕೆಃ ಸಾಧುಃ ಸರ್ವಾನ್ನುಂಚತಿ ಹೃಚ್ಛಯಾನ್‌ 
॥ ೨೩ ॥ 


ಸತ್ತೇವಯಾರ ದೀರ್ಫಯಾ ತೇ ಜಾತಾ ಮಯಿ ದೃಢಾ ಮತಿಃ । 
ಹಿತ್ವಾವದ್ಯಮಿಮಂ ಲೋಕಂ ಗಂತಾ ಮಜ್ಜನತಾಮಸಿ 
॥| ೨೪ 1 


ಮತಿರ್ಮಯಿ ನಿಬದ್ದೇಯಂ ನ ವಿಪದ್ಯೇತ ಕರ್ಹಿಚಿತ್‌ । 
ಪ್ರಜಾಸರ್ಗನಿರೋಧೇತಪಿ ಸ್ಥ ತಿಶ್ಚ ಮದನುಗ್ರಹಾತ್‌ 
॥| ೨೫ ॥ 


ಏತಾವದುಕ್ತೊ ಫಿಪರರಾಮ ತನ್ನಹದ್‌ 
ಭೂತಂ ನಭೋಲಿಂಗಮಲಿಂಗಮೀಶ್ವರಮ್‌ | 
ಅಹಂ ಚ ತಸ್ಥೈ ಮಹತಾಂ ಮಹೀಯಸೇ 


ಶೀರ್ಷಾವನಾಮಂ ವಿದಧೇಶನುಕಂಪಿತಃ ॥ ೨೬ ॥ 


ನಾಮಾನ್ಯನಂತಸ್ಯ ಹತತ್ರಪಃ ಪಠನ್‌ 
ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಥರನ್‌ 

ಗಾಂ ಪರ್ಯಟಂಸ್ತುಪ್ಪ ಮನಾ ಗತಸ್ಪೃಹಃ 
ಕಾಲಂ ಪ್ರತೀಕ್ದನ್ವಿಮದೋ ವಿಮತ್ತರಃ 


ಏವಂ ಕೃಷ್ಣಮತೇರ್ಬ್ರಹ್ಮನ್ನಸಕ್ತಸ್ಯಾಮಲಾತ್ಮನಃ | 
ಕಾಲಃ ಪ್ರಾದುರಭೂತ್ಕಾಲೇ ತಡಿತೌದಾಮನೀ ಯಥಾ 
nu ೨೮ ॥ 


॥ ೨೭ 1 


ಪ್ರಯುಜ್ಯಮಾನೇ ಮಯಿ ತಾಂ ಶುದ್ಧಾಂ ಭಾಗವತೀಂ ತನುಮ್‌ । 


ಆರಬ್ದಕರ್ಮನಿರ್ವಾಣೋ ನ್ಯಪತತ್ಪಾಂಚಭೌತಿಕ: 
॥| ೨೯ ॥ 


ಕಲಾಂತ ಇದಮಾದಾಯ ಶಯಾನೇತಂಭಸ್ಕುದನ್ನತಃ । 
ಬಬ 


ಶಿಶಯಿಷೋರನುಪ್ರಾಣಂ ವಿವಿಶೇ5ಂತರಹಂ ವಿಭೋಃ 
॥೩೦॥ 


ಆತನ ದರ್ಶನಕ್ಕಾಗಿ ಪುನಃ-ಪುನಃ ಪ್ರಯತ್ನಿಸುತ್ತಿದ್ದ ನನ್ನನ್ನು ಕುರಿತು 
ಮಾತಿಗೆ ನಿಲುಕದ ಮಹಾಪ್ರಭುವು ನನ್ನ ಶೋಕವನ್ನು ಶಮನ 
ಗೊಳಿಸಲು ಗಂಭೀರವೂ, ಮೃದುವೂ ಆದ ಮಾತಿನಿಂದ 
ಹೀಗೆಂದನು -॥ ೨೧ ॥ "ಅಪ್ಪಾ! ಇದೇ ಜನ್ಮದಲ್ಲಿ ನೀನು 
ಮತ್ತೊಮ್ಮೆ ನನ್ನ ದರ್ಶನ ಮಾಡಲಾರೆ. ಏಕೆಂದರೆ, ಮನಸ್ಸಿನ 
ವಾಸನೆಗಳು ಶಾಂತವಾಗದೇ ಇರುವ ಅಪಕ್ವವಾದ ಮನಸ್ಸುಳ್ಳ, 
ಯೋಗಿಗಳಿಗೆ ನನ್ನ ದರ್ಶನವು ಅತ್ಯಂತ ದುರ್ಲಭವು. ॥ ೨೨ ॥ 
ಪುಣ್ಯಾತ್ಮನಾದ ಬಾಲಕನೇ | ನಿನ್ನ ಹೃದಯದಲ್ಲಿ ನನ್ನನ್ನು ಪಡೆ 
ಯುವ ಹಂಬಲವನ್ನು ಜಾಗ್ರತವಾಗಿಸಲೆಂದೇ ನಾನು ಒಂದು 
ಬಾರಿ ನಿನಗೆ ನನ್ನ ರೂಪವನ್ನು ತೋರಿದ್ದೆ ನನ್ನನ್ನು ಪಡೆಯಬೇಕೆಂಬ 
ಉತ್ಕಟವಾದ ಆಕಾಂಕ್ಷೆಯಿಂದ ಸಾಧಕನ ಹೃದಯದಲ್ಲಿ ಹುದು 
ಗಿದ್ದ ಎಲ್ಲ ವಾಸನೆಗಳು ಸ್ವಲ್ಪ-ಸ್ವಲ್ಪವಾಗಿ ತೊಲಗಿಹೋಗುತ್ತವೆ. 
ಅನಂತರ ನನ್ನ ಪ್ರಾಪ್ತಿಯಲ್ಲಿ ವಿಳಂಬವಾಗುವುದಿಲ್ಲ ॥ ೨೩ ॥ 
ನೀನು ಸ್ವಲ್ಪಕಾಲ ಮಾಡಿದ ಸಾಧು-ಸಂತರ ಸೇವೆಯಿಂದ ನಿನ್ನ 
ಚಿತ್ರವು ನನ್ನಲ್ಲಿ ಸ್ಥಿರಗೊಂಡಿದೆ. ಈಗ ನೀನು ಈ ಪ್ರಾಕೃತ ಶರೀರವನ್ನು 
ತ್ಯಜಿಸಿ ನನ್ನ ಕೃಪೆಯಿಂದ ಬೇಗನೇ ನನ್ನ ಪಾರ್ಷದನಾಗಿ 
ಬಿಡುವೆ. ॥ ೨೪ ॥ ನನ್ನನ್ನು ಪಡೆಯಬೇಕೆಂಬ ನಿನ್ನಲ್ಲಿ ನೆಲೆಸಿದ ಈ 
ದೃಢನಿಶ್ಚಯವು ಎಂದಿಗೂ ಕದಲಲಾರದು. ಸಮಸ್ತ ಸೃಷ್ಟಿಯು 
ಪ್ರಳಯವಾಗಿ ಹೋದರೂ ನನ್ನ ಕೃಪೆಯಿಂದ ನಿನ್ನಲ್ಲಿರುವ ನನ್ನ 
ಸ್ಪೃತಿಯು ಹಾಗೆಯೇ ಇರುವುದು.” ॥ ೨೫ ॥ ಇಷ್ಟು ಹೇಳಿ 
ಆಕಾಶದಂತೆ ಅವ್ಯಕ್ತ ಸರ್ವಶಕ್ತಿಯುಳ್ಳ ಮಹಾನ್‌ ಪರಮಾತ್ಮನು 
ಮೌನವಾದನು. ನಾನೂ ಕೂಡ ಆ ಪರಮಕೃಪೆಯನ್ನು ಮನ 
ಗಂಡು ಮಹತೋಮಹಿಮನಾದ ಆ ಭಗವಂತನಿಗೆ ತಲೆಬಾಗಿ 
ನಮಸ್ಕರಿಸಿದೆನು. ॥ ೨೬ ॥ ಆವಾಗಿನಿಂದ ನಾನು ನಾಚಿಕೆ- 
ಸಂಕೋಚ ಬಿಟ್ಟು ಶ್ರೀಭಗವಂತನ ರಹಸ್ಯಮಯವೂ, ಮಂಗಳ 
ಮಯವೂ ಆದ ನಾಮಂಗಳನ್ನು ಲೀಲೆಗಳನ್ನು ಕೀರ್ತಿಸುತ್ತಾ, 
ಸ್ಫರಿಸುತ್ತಾ ಭೂಮಿಯಲ್ಲಿ ಸಂಚರಿಸುತ್ತಾ, ಮದ-ಮಾತ್ಸರ್ಯ, 
ಆಸೆಗಳನ್ನು ತೊರೆದು ಸಂತುಷ್ಟ ಮನಸ್ಸಿನಿಂದ ಕೂಡಿ ಕಾಲವನ್ನು 
ಎದುರುನೋಡುತ್ತಾ ಇರತೊಡಗಿದೆನು. ॥ ೨೭ ॥ 
ಬ್ರಹ್ಮರ್ಹಿಗಳೇ | ಹೀಗೆ ಶ್ರೀಕೃಷ್ಣಭಾವದಿಂದ ತುಂಬಿದ ಮತಿ 
ಯುಳ್ಳವನಾಗಿ, ನಿರ್ಲಿಪ್ತನಾಗಿ, ಪರಿಶುದ್ಧವಾದ ಹೃದಯದಿಂದ 
ಕಾಲತಳ್ಳುತ್ತಿರುವಾಗಲೇ ವರ್ಷಾಕಾಲದಲ್ಲಿ ದಿಢೀರನೆ ಸುಳಿಯುವ 
ಮಿಂಚಿನಂತೆ ನಾನು ನಿರೀಕ್ಷಿಸುತ್ತಿದ್ದ ಕಾಲವು ಬಂದೇ ಬಿಟ್ಟಿತು. 
॥ ೨೮॥ ಪರಿಶುದ್ಧವಾದ ಶ್ರೀಭಗವಂತನ ಪಾರ್ಷದ ಶರೀರವನ್ನು 
ಹೊಂದುವ ಸಮಯ ಬಂದೊಡನೆಯೇ ಪ್ರಾರಬ್ಧ ಕರ್ಮವು 
ಕಳೆದುಹೋದುದರಿಂದ ಪಾಂಚಭೌತಿಕ ಶರೀರವು ಕಳಚಿ ಬಿದ್ದು 
ಹೋಯಿತು. ॥ ೨೯ ॥ ಆ ಕಲ್ಪದ ಕೊನೆಯಲ್ಲಿ ಭಗವಂತನಾದ 
ಶ್ರೀಮನ್ನಾರಾಯಣನು ಪ್ರಳಯಕಾಲದ ಸಮುದ್ರಜಲದಲ್ಲಿ ನಿದ್ರೆ 
ಮಾಡಲು ಸಂಕಲ್ಲಿಸಿದನು. ಆಗ ಬ್ರಹ್ಮದೇವರು ತನ್ನ ಸೃಷ್ಟಿಯನ್ನು 
ಉಪಸಂಹಾರಗೈದು ಪರಮಾತ್ಮನಲ್ಲಿ ಸೇರಿಕೊಳ್ಳುವಾಗ ನಾನೂ 
ಅವರ ಉಸಿರಿನೊಡನೆ ಉಸಿರಾಗಿ ಭಗವಂತನ ಹೃದಯವನ್ನು 
ಪ್ರವೇಶಿಸಿಬಿಟ್ಟೆನು. ॥ ೩೦ ॥ ಒಂದುಸಾವಿರ ಚತುರ್ಯುಗಗಳು 
ಕಳೆದ ಬಳಿಕ ಬ್ರಹ್ಮನು ಎಚ್ಚರಗೊಂಡು ಪುನಃ ಸೃಷ್ಟಿಯನ್ನು 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


70 
ಸಹಸ್ರಯುಗಪರ್ಯಂತೇ ಉತ್ಕಾಯೇದಂ ಸಿಸ್ಫಕ್ಚತಃ । 
ಮರೀಚಿಮಿಶ್ರಾ ಯಷಯಃ ಪ್ರಾಣೇಭ್ಯೋ5ಹಂ ಚೆ ಜಜ್ಜಿರೇ 


11೩೧ ॥ 


ಅಂತರ್ಬಹಿಶ್ಚ ಲೋಕಾಂಸ್ಟ್ರೀನ್ಫರ್ಯೇಮ್ಯಸ್ಥಂದಿತವ್ರತಃ | 
ಅನುಗ್ರಹಾನ್ನಹಾವಿಷ್ನೋರವಿಘಾತಗತಿಃ ಕ್ವಚಿತ್‌ 
1೩೨ 1 


ದೇವದತ್ವಾಮಿಮಾಂ ವೀಣಾಂ ಸ್ವರಬ್ರಹ್ಮವಿಭೂಷಿತಾಮ್‌ । 
ಮೂರ್ಥಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಮ್‌ 
1೩೩ ॥ 


ಪ್ರಗಾಯತಃ ಸ್ಪವೀರ್ಯಾಣಿ ತೀರ್ಥಪಾದಃ ಪ್ರಿಯಶ್ರವಾಃ । 
ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ 
॥ ೩೪॥ 


ಏತದ್ವಾತುರಚಿತ್ತಾನಾಂ ಮಾತ್ರಾಸರ್ಶೇಚ್ಛಯಾ ಮುಹುಃ । 
ಭವಸಿಂಧುಪವೋ ದೃಷ್ಟೋ ಹರಿಚರ್ಯಾನುವರ್ಣನಮ್‌ 

1೩೫ 

ಯಮಾದಿಭಿರ್ಯೋಗಪಥೈೆ: ಕಾಮಲೋಭಹತೋ ಮುಹುಃ । 
ಮುಕುಂದಸೇವಯಾ ಯದ್ದತ್ರಥಾ$ ತತ್ಥಾದ್ಧಾ ನ ಶಾಮೃತಿ 

1೩೬॥ 


ಸರ್ವಂ ತದಿದಮಾಖ್ಯಾತಂ ಯತ್ನಷ್ಟೋ5 ಹಂ ತ್ವಯಾನಫ । 
ಜನ್ಮಕರ್ಮರಹಸ್ಯಂ ಮೇ ಭವತಶ್ನಾತ್ನತೋಷಣಮ್‌ 
1೩೭ 
ಸೂತ ಉವಾಚ 
ಏವಂ ಸಂಭಾಷ್ಯ ಭಗವಾನ್ನಾರದೋ ವಾಸವೀಸುತಮ್‌ । 
ಆಮಂತ್ರ್ಯ ವೀಣಾಂರಣಯನ್‌ ಯಯೌ ಯಾದ್ಧಚ್ಛಿತೋ ಮುನಿ: 
11೩೮ ॥ 


ಅಹೋ ದೇವರ್ಷಿರ್ಧನ್ಯೋ5 ಯಂ ಯತ್ವೀರ್ತಿಂ ಶಾರ್ಜಾಧನ್ನನಃ I 
ಗಾಯನ್ಮಾದ್ಯನ್ನಿದಂ ತಂತ್ರ್ಯಾ ರಮಯತ್ಯಾತುರಂ ಜಗತ್‌ 
11 ೩೯ ॥ 


ಮಾಡಲು ಇಚ್ಛಿಸಿದಾಗ ಅವನ ಪ್ರಾಣಗಳ ಮೂಲಕ ಮರೀಚ್ಯಾದಿ 
ಯಷಿಗಳೊಂದಿಗೆ ನಾನೂ ಪ್ರಕಟಗೊಂಡೆನು. ॥ ೩೧ ॥ ಅಂದಿ 
ನಿಂದ ನಾನು ಭಗವಂತನ ಕೃಪೆಯಿಂದ ಮೂರು ಲೋಕಗಳ 
ಲ್ಲಿಯೂ ಒಳಗೂ, ಹೊರಗೂ ಯಾವ ಅಡೆ-ತಡೆಯಿಲ್ಲದೆ ಸಂಚರಿ 
ಸುತ್ತಿರುವೆನು, ಭಗವದ್ಭಜನರೂಪೀ ಜೀವನದ ನನ್ನ ವ್ರತವು 
ಅಖಂಡವಾಗಿ ನಡೆಯುತ್ತಾ ಇದೆ. ॥ ೩೨ ॥ ಭಗವಂತನು 
ಅನುಗ್ರಹಿಸಿರುವ ನಾದಬ್ರಹ್ಮನಿಂದ ಅಲಂಕೃತವಾದ ಈ "ಮಹತೀ' 
ಎಂಬ ವೀಣೆಯನ್ನು ನುಡಿಸುತ್ತಾ ಶ್ರೀಹರಿಯ ದಿವ್ಯ ಲೀಲಾಕಥೆ 
ಗಳನ್ನು ಹಾಡುತ್ತಾ ಸಂಚರಿಸುತ್ತಿದ್ದೇನೆ. ॥ ೩೩ ॥ ಸ್ತೋತ್ರ 
ಪ್ರಿಯನೂ, ತೀರ್ಥಗಳಿಗೆ ಆಶ್ರಯವಾದ ಪವಿತ್ರಪಾದನೂ ಆಗಿ 
ರುವ ಶ್ರೀಭಗವಂತನ ಅದ್ಭುತವಾದ ಲೀಲಾವಿಲಾಸಗಳನ್ನು ನಾನು 
ಗಾನ ಮಾಡತೊಡಗಿದಾಗ ಆ ಪ್ರಭುವು ಕೂಗಿ ಕರೆಯಲ್ಪಟ್ಟವನಂತೆ 
- ಒಡನೆಯೇ ನನ್ನ ಹೃದಯಕ್ಕೆ ಬಂದು ದಿವ್ಯ ದರ್ಶನವನ್ನು 
ದಯಪಾಲಿಸುತ್ತಾನೆ. ॥ ೩೪ ॥ ನಿರಂತರ ವಿಷಯ ಭೋಗಗಳ 
ಕಾಮನೆಯಿಂದ ಚಿತ್ತವು ಆತುರವಾದ ಜನರಿಗಾಗಿ ಭಗವಂತನ 
ಲೀಲೆಗಳ ಕೀರ್ತನೆಯು ಸಂಸಾರ ಸಾಗರದಿಂದ ಪಾರಾಗಿ 
ಹೋಗಲು ಹಡಗಿನಂತಿದೆ. ಇದು ನನ್ನ ಅನುಭವವಾಗಿದೆ. 
॥ ೩೫ ॥ ಕಾಮ-ಲೋಭಾದಿ ಏಟುಗಳಿಂದ ಪದೇ-ಪದೇ ಗಾಯ 
ಗೊಂಡ ಹೃದಯವು ಶ್ರೀಕೃಷ್ಣನ ಸೇವೆಯಿಂದ ಪ್ರತ್ಯಕ್ಷ ಶಾಂತಿಯನ್ನು 
ಅನುಭವಿಸುವುದು. ಯಮ-ನಿಯಮಾದಿ ಯೋಗಮಾರ್ಗ 
ದಿಂದಲೂ ಅಂತಹ ಶಾಂತಿಯು ದೊರೆಯಲಾರದು. ॥ ೩೬ ॥ 
ಪುಣ್ಯಾತ್ಸರೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ನನ್ನ ಜನ್ಮ-ಕರ್ಮ 
ಮತ್ತು ಸಾಧನೆಯ ರಹಸ್ಯಗಳನ್ನು ನಿರೂಪಿಸಿದ್ದೇನೆ. ನಿಮ್ಮ ಆತ್ಮ 
ತುಪ್ಟಿಗೆ ಉಪಾಯವನ್ನೂ ತಿಳಿಸಿರುವೆನು. ॥ ೩೭ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಖುಷಿಗಳೇ! 
ಹೀಗೆ ಪರಮಪೂಜ್ಯರಾದ ದೇವಯಷಿ ನಾರದರು ವ್ಯಾಸರೊಡನೆ 
ಸಂಭಾಷಣೆ ನಡೆಸಿ, ಅವರ ಅನುಮತಿಯನ್ನು ಪಡೆದುಕೊಂಡು, 
ವೀಣೆಯನ್ನು ನುಡಿಸುತ್ತಾ ಇಷ್ಟ ಬಂದಲ್ಲಿಗೆ ಸಂಚರಿಸಲು 
ಹೊರಟುಹೋದರು. ॥ ೩೮ ॥ ಆಹಾ! ದೇವರ್ಷಿ ನಾರದರು 
ಎಷ್ಟು ಧನ್ಯರು || ಯಾವಾಗಲೂ ತಮ್ಮ ದಿವ್ಯ ವೀಣೆಯ ಮೂಲಕ 
ಶಾರ್ಜಪಾಣಿಯಾದ ಭಗವಂತನ ಕೀರ್ತನೆಯನ್ನು ಹಾಡುತ್ತಾ 
ತಾವು ಆನಂದಮಗ್ನರಾಗುವುದಲ್ಲದೆ - ತಾಪತ್ರಯಗಳಿಂದ 
ಬೆಂದು ಬಳಲಿದ ಜಗತ್ತನ್ನು ಆನಂದಪರವಶವನ್ನಾಗಿ ಮಾಡುತ್ತಿದ್ದಾ 
ರಲ್ಲವೇ ? ॥ ೩೯॥ 


ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ವ್ಯಾಸನಾರದಸಂವಾದೇ ಷಷ್ಠೋತ5ಧ್ಯಾಯಃ Wu 


— ್ರ ತ್ರ ಭೀವಾ ಜಾಂ 


7 ಅಧ್ಯಾಯ] 


ಪ್ರಥಮ ಸೃಂಧ 71 


A A 
ಏಳನೆಯ ಅಧ್ಯಾಯ 
ಶ್ರೀಮದ್ಧಾಗವತದ ರಚನೆ, ದ್ರೌಪದೀಪುತ್ರರನ್ನು ಕೊಲೆಮಾಡಿದ ಅಶ್ವತ್ಥಾಮನಿಗೆ ಶಿಕ್ಲೆ 


ಶೌನಕ ಉವಾಚ 
ನಿರ್ಗತೇನಾರದೇ ಸೂತ ಭಗವಾನ್ಸಾದರಾಯಣಃ । 
ಶ್ರುತವಾಂಸ್ಪದಭಿಪ್ರೇತಂ ತತಃ ಕಿಮಕರೋದ್ವಿಭುಃ 
1 ೧ ॥ 
ಸೂತ ಉವಾಚ 


ಬ್ರಹ್ಮನದ್ಯಾಂ ಸರಸ್ವತ್ಯಾಮಾಶ್ರಮಃ ಪಶ್ಚಿಮೇ ತಟೇ । 
ಶಮ್ಯಾಪ್ರಾಸ ಇತಿ ಪ್ರೋಕ್ತ ಯಷೀಣಾಂ ಸತ್ರವರ್ಧನ: 

॥ ೨ 
ತಸ್ಮಿನ್‌ ಸ್ಪ ಆಶ್ರಮೇ ವ್ಯಾಸೋ ಬದರೀಷಂಡಮಂಡಿತೇ । 
ಆಸೀನೋ5ಪ ಉಪಸ್ಪೃಶ್ಯ ಪ್ರಣಿದಧ್ಯೌ ಮನಃ ಸ್ವಯಮ್‌ 

॥ ೩॥ 
ಭಕ್ತಿಯೋಗೇನ ಮನಸಿ ಸಮ್ಯಕ್‌ ಪ್ರಣಿಹಿತೇsಮಲೇ । 
ಅಪಶ್ಯತ್ತುರುಷಂ ಪೂರ್ವಂ ಮಾಯಾಂ ಚತದಪಾಶ್ರಯಾಮ್‌ 

॥ ೪॥ 
ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಮ್‌ । 
ಪರೋತಪಿ ಮನುತೇಠ5ನರ್ಥಂ ತತೃತಂ ಚಾಭಿಪದ್ಯತೇ 

॥ ೫ ॥ 
ಅನರ್ಥೋಪಶಮಂ ಸಾಕ್ಟಾದಕ್ರಿಯೋಗಮಧೋಕ್ಷಜೇ I 
ಲೋಕಸ್ಯಾಜಾನತೋ ವಿದ್ವಾಂಶ್ಯಕ್ರೇ ಸಾತ್ವತಸಂಹಿತಾಮ್‌ 

॥ ೬॥ 
ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪೂರುಷೇ । 
ಭಕ್ತಿರುತ್ತದೃತೇ ಪುಂಸಃ ಶೋಕಮೋಹಭಯಾಪಹಾ 

॥ ೭॥ 
ಸ ಸಂಹಿತಾಂ ಭಾಗವತೀಂ ಕೃತ್ನಾನುಕ್ರಮ್ಯ ಚಾತ್ಮಜಮ್‌ । 
ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಃ 


॥ ೮ ॥ 
ಶೌನಕ ಉವಾಚ 
ಸ ವೈ ನಿವೃತ್ತಿನಿರತಃ ಸರ್ವತ್ರೋಪೇಕ್ಟಕೋ ಮುನಿಃ । 
ಕಸ್ಯ ವಾ ಬೃಹತೀಮೇತಾಮಾತ್ಮಾರಾಮಃ ಸಮಭ್ಯಸತ್‌ 


॥ ೯॥ 
ಸೂತ ಉವಾಚ 
ಆತ್ಮಾರಾಮಾಶ್ಚಮುನಯೋ ನಿರ್ಗಂಥಾ ಅಪ್ಪ್ಯರುಕ್ರಮೇ । 


ಕುರ್ವಂತ್ಯಹೈತುಕೀಂ ಭಕ್ತಿಮಿತೃಂಭೂತಗುಣೋ ಹರಿಃ 
1 ೧೦ 1 


ಶೌನಕರು ಕೇಳಿದರು - ಸೂತಪುರಾಣಿಕರೇ | ಸರ್ವಜ್ನಧೂ, 
ಸರ್ವಶಕ್ಷಿಸಂಪನ್ನರೂ ಆದ ಭಗವಾನ್‌ ವೇದವ್ಯಾಸರು ನಾರದರ 
ಅಭಿಪ್ರಾಯವನ್ನು ಅರಿತುಕೊಂಡು ಅವರು ಹೊರಟು ಹೋದ 
ಬಳಿಕ ಏನುಮಾಡಿದರು ? ॥ ೧ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ! ಬ್ರಹ್ಮ 
ನದಿಯೆನಿಸಿದ ಸರಸ್ವತಿಯ ಪಶ್ಚಿಮತೀರದಲ್ಲಿ ಖಪಷಿಗಳಿಗೆ 
ಯಜ್ಞಯಾಗಾದಿಗಳನ್ನು ನಡೆಸಲು ಅನುಕೂಲಕರವಾದ ಶಮ್ಯಾ 
ಪ್ರಾಸವೆಂಬ ಆಶ್ರಮವೊಂದುಂಟು. ॥ ೨ ॥ ಅಲ್ಲಿಯೇ ವೇದವ್ಯಾಸರ 
ಆಶ್ರಮವೂ ಇದೆ. ಸುತ್ತಲೂ ಬದರೀವೃಕ್ಷಗಳ ಸುಂದರ ವನವಿದೆ. 
ಆ ಆಶ್ರಮದಲ್ಲಿ ಕುಳಿತುಕೊಂಡು ಅವರು ಆಚಮನಮಾಡಿ ಸ್ಥಿಮಿತ 
ವಾದ ಮನಸ್ಸಿನಿಂದ ಧ್ಯಾನಾರೂಢರಾದರು. ॥ ೩ ॥ ತಮ್ಮ 
ಏಕಾಗ್ರವೂ, ಅತಿನಿರ್ಮಲವೂ ಆದ ಮನಸಿನಲ್ಲಿ ಅವರು ಭಕ್ಷಿ 
ಯೋಗದಿಂದ ಆದಿಪುರುಷನಾದ ಭಗವಂತನನ್ನು ಮತ್ತು ಅವನ 
ನ್ನಾಶ್ರಯಿಸಿ ಅವನಿಗೆ ಅಧೀನವಾಗಿರುವ ಮಾಯೆಯನ್ನುಸಂದರ್ಶಿ 
ಸಿದರು. ॥ ೪ ॥ ಜೀವನು ಸ್ವತಃ ತ್ರಿಗುಣಾತೀತನಾಗಿದ್ದರೂ ಈ 
ಮಾಯೆಯಿಂದ ಮೋಹಿತನಾಗಿ ತನ್ನನ್ನು ತ್ರಿಗುಣಾತ್ಮಕನೆಂದು 
ಭಾವಿಸಿಕೊಳ್ಳುವನು. ಈ ಭಾವನೆಯಿಂದಲೇ ಉಂಟಾಗುವ 
ಅನರ್ಥಗಳನ್ನು ಭೋಗಿಸ ಬೇಕಾಗುತ್ತದೆ. ॥ ೫ ॥ ಈ ಅನರ್ಥಗಳ 

ಸಾಕ್ಷಾತ್ತಾದ ಸಾಧನವೆಂದರೆ ಶ್ರೀಹರಿಯ ಭಕ್ತಿಯೋಗ 

ವೊಂದೇ. ಇದನ್ನರಿಯದೆ ತೊಳಲಾಡುತ್ತಿರುವ ಪ್ರಪಂಚದ ಜನರಿ 
ಗಾಗಿ ಜ್ಞಾನಶ್ರೇಷ್ಠರಾದ ವ್ಯಾಸರು ಈ "ಸಾತ್ವತ ಸಂಹಿತೆ 'ಯೆನಿಸಿದ 
ಶ್ರೀಮದ್ಭಾಗವತವನ್ನು ರಚಿಸಿದರು. ॥ ೬ ॥ ಇದರ ಶ್ರವಣಮಾತ್ರ 
ದಿಂದಲೇ ಪರಮಪುರುಷನಾದ ಶ್ರೀಕೃಷ್ಣನಲ್ಲಿ ಪರಮಭಕ್ಕಿ 
ಯುಂಟಾಗುವುದು. ಅದರಿಂದ ಜೀವಿಗಳ ಶೋಕ, ಮೋಹ, 
ಭಯ ಇವುಗಳು ತೊಲಗಿ ಹೋಗುವವು. ॥ ೭ ॥ ಪರಮಹಂಸ ` 
ಸಂಹಿತೆಯಾದ ಈ ಭಾಗವತವನ್ನು ರಚಿಸಿ, ಪರಿ ಶೋಧಿಸಿದ ಬಳಿಕ 
ಅದನ್ನು ಅವರು ನಿವೃತ್ತಿಧರ್ಮಪರಾಯಣರಾಗಿದ್ದ ತಮ್ಮ ಪುತ್ರರಾದ 
ಶುಕ ಮಹಾಮುನಿಗಳಿಗೆ ಉಪದೇಶಿಸಿದರು. ॥ ೮ ॥ 

ಶೌನಕರು ಕೇಳಿದರು - ಸೂತಪುರಾಣಿಕರೇ! ಶುಕಮಹಾ 
ಮುನಿಗಳಾದರೋ ನಿವೃತ್ತಿರ್ಮದಲ್ಲಿ ಪರಾಯಣರಾದವರು, 
ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲದರಲ್ಲೂ ಉದಾಸೀನರಾಗಿರು 
ವವರು. ಸದಾ ಆತ್ಮನಲ್ಲೇ ರಮಿಸುವವರು. ಇಂತಹವರೂ ಕೂಡ 
ಇಷ್ಟೊಂದು ವಿಶಾಲವಾದ ಗ್ರಂಥವನ್ನು ಅಭ್ಯಾಸಮಾಡಲು ಕಾರಣ 
ವೇನು? ॥೯॥ 

ಸೂತಪುರಾಣಿಕರು ಹೇಳಿದರು - ಶೌನಕಾದಿಗಳೇ! ಇಂತಹ 
ಬ್ರಹ್ಮಸ್ವರೂಪರಾದ ಅವಧೂತ ಪರಮಹಂಸರೇ ವಾಸ್ತವವಾಗಿ 
ಪೂರ್ಣಜ್ಞಾನಿಗಳಾಗಿದ್ದಾದೆ. ಅವರಿಗೆ ಲಂಗೋಟಯ ಅಪೆಣೆಯೂ 
ಇರುವುದಿಲ್ಲ ಅವರಲ್ಲಿ ಅಹಂಕಾರದ ಲವಲೇಶವೂ ಇರುವುದಿಲ್ಲ 
ಅವರು ಸದಾಕಾಲ ಆತ್ಮನಲ್ಲೇ ರಮಿಸುತ್ತಾ ಇರುತ್ತಾರೆ. ಭಗವಂತನಲ್ಲಿ 


72 ಶ್ರೀಮದ್ಭಾಗವತ [ ಅಧ್ಯಾಯ 7 


ಹೇತುರಹಿತ ಭಕ್ತಿಯನ್ನು ಮಾಡುತ್ತಾ ಪರಮಾನಂದದ ಸಾಗರದಲ್ಲಿ 
ಮುಳುಗಿ ಇರುತ್ತಾರೆ. ಹೀಗಿದ್ದರೂ ಭಗವಂತನ ಗುಣಗಳು 
ಎಲ್ಲರನ್ನು ತನ್ನಕಡೆಗೆ ಆಕರ್ಷಿಸಿಕೊಳ್ಳುವಷ್ಟು ಮಧುರವಾಗಿವೆ. 
ಭಗವಂತನ ಗುಣಗಳ ವರ್ಣನೆ, ಸ್ಥರಣೆ, ಚಿಂತನೆ ಮಾಡುತ್ತಾ 
ಭಕ್ತರು ಆನಂದಿತರಾಗಿರುತ್ತಾರೆ. ॥ ೧೦ ॥ ಭಗವತ್ಸ ಎರೂಪ ವ್ಯಾಸ 
ನಂದನ ಶ್ರೀಶುಕಮಹಾಮುನಿಗಳ ಬುದ್ಧಿಯು ಭಗವಂತನ ಗುಣ 
ಗಳಿಂದ ಆಕರ್ಷಿತವಾಗಿತ್ತು. ಅದಕ್ಕಾಗಿ ಅವರು ಭಕ್ತಿ ಭಾವದಿಂದ 
ಕೂಡಿಕೊಂಡು ತನ್ನ ಪೂಜ್ಯ ತಂದೆಯಿಂದ ಈ ವಿಶಾಲವಾದ 
ಗ್ರಂಥವನ್ನು ಅಧ್ಯಯನ ಮಾಡಿದರು. ಇಂತಹ ಶುಕಮುನಿಗಳಿಗೆ 
ಭಗವಂತನ ಭಕ್ತರು ಅತ್ಯಂತ ಪ್ರಿಯರಾಗಿರುತ್ತಾರೆ. ಅದಕ್ಕೆಂದೇ 
ಪರೀಕ್ಷಿತನಿಗೆ ಈ ಭಾಗವತವನ್ನು ಉಪದೇಶಮಾಡಲು 
ತಾವಾಗಿಯೇ ಬಂದರು. ॥ ೧೧ ॥ 

ಶೌನಕರೇ |! ಈಗ ನಾನು ರಾಜರ್ಷಿ ಪರೀಕ್ಷಿತನ ಜನ್ಮ-ಕರ್ಮ 
ಮತ್ತು ಮೋಕ್ಷಗಳ ವೃತ್ತಾಂತವನ್ನೂ ಪಾಂಡವರ ಸ್ವರ್ಗಾ 
ರೋಹಣದ ಕಥೆಯನ್ನೂ ಹಾಗೆಯೇ ಶ್ರೀಕೃಷ್ಣನ ಅವತಾರಕಥೆಗಳ 
ಉದಯವನ್ನು ಹೇಳುತ್ತೇನೆ ; ಕೇಳಿರಿ. ॥ ೧೨ ॥ ಮಹಾಭಾರತ 
ಯುದ್ಧದಲ್ಲಿ ಕೌರವ-ಪಾಂಡವ ಎರಡೂ ಪಕ್ಚದ ವೀರರು 
ಸ್ವರ್ಗಸ್ಥರಾಗಿದ್ದರು. ಭೀಮಸೇನನ ಗದೆಯಿಂದ ದುರ್ಯೋಧನನ 
ತೊಡೆಮುರಿದುಹೋಗಿ ರಣರಂಗದಲ್ಲಿ ಬಿದ್ದಿರುವಾಗ, ಅಶ್ವತ್ಥಾಮನು 
ನಿದ್ದೆಮಾಡುತ್ತಿದ್ದ ದ್ರೌಪದಿಯ ಪುತ್ರರ ತಲೆಗಳನ್ನು ಕತ್ತರಿಸಿ 
ಅವುಗಳನ್ನು ದುರ್ಯೋಧನನಿಗೆ ಕಾಣಿಕೆಯನ್ನಾಗಿ ಸಮರ್ಪಿಸಿ 
ದನು. ಪ್ರಭುವಾದ ದುರ್ಯೋಧನನಿಗೆ ಈ ಕಾರ್ಯವು ಪ್ರಿಯ 
ವಾದೀತೆಂದು ಅವನು ಎಣಿಸಿದ್ದವು. ಆದರೆ ಅದು ಅವನಿಗೂ 
ಅಪ್ರಿಯವೇ ಆಯಿತು. ಏಕೆಂದರೆ, ಇಂತಹ ನೀಚ-ಕರ್ಮವನ್ನು 
ಎಲ್ಲರೂ ನಿಂದಿಸುತ್ತಾರೆ. ॥ ೧೩-೧೪ ॥ ಆ ಮಕ್ಕಳ ತಾಯಿಯಾದ 
ದ್ರೌಪದಿಯು ತಮ್ಮ ಪುತ್ರರ ಹತ್ಯೆಯನ್ನು ನೋಡಿ ಅತ್ಯಂತ ದುಃಖಿತ 
ಳಾದಳು. ಅವಳು ಬಹಳವಾಗಿ ಸಂಕಟಪಡುತ್ತಾ ಕಣ್ಣೀರು ಸುರಿ 
ಸುತ್ತಾ ಗೋಳಾಡತೊಡಗಿದಳು. ಆಗ ಅರ್ಜುನನು ಅವಳನ್ನು 
ಸಂತೈಸುತ್ತಾ ಬ್ರಾ -॥ ೧೫ ॥ ಭದ್ರೆ! ಆ ಕೊಲೆಗಡುಕನಾದ, ಆತ 
ತಾಯಿಯಾದ ನೀಚ ಬ್ರಾಹ್ಮಣನ ತಲೆಯನ್ನು ಗಾಂಡೀವ 
ಧನುಸಿನ ಬಾಣಗಳಿಂದ ಕತ್ತರಿಸಿ ನಿನಗೆ ಬಹುಮಾನವನ್ನಾಗಿ 
ತಂದುಕೊಡುವೆನು. ಪುತ್ರರ ಉತ್ತರಕ್ರಿಯೆಗಳನ್ನು ಮುಗಿಸಿದ ಬಳಿಕ 
ಆ ತಲೆಯನ್ನು ಕಾಲಿಂದ ಮೆಟ್ಟಿ ಅನಂತರ ಸ್ನಾನಮಾಡುವೆಯಂತೆ. 
ಆಗ ನಿನ್ನ ಕಣ್ಣೀರನ್ನು ಒರೆಸುವೆನು' ಎಂದು ಆಕೆಗೆ ಸಮಾಧಾನ 
ಹೇಳಿದನು. ॥ ೧೬ ॥ ಹೀಗೆ ಬಗೆ-ಬಗೆಯ ಮಧುರವಾದ ಮಾತು 
ಗಳಿಂದ ಆಕೆಯನ್ನು ಸಾಂತ್ವನಮಾಡಿ ಅರ್ಜುನನು ಕವಚವನ್ನು 
ಧರಿಸಿ ತನ್ನ ಭಯಂಕರವಾದ ಗಾಂಡೀವಧನುಸ್ಸನ್ನು ತೆಗೆದು 


ಹರೇರ್ಗುಣಾಕ್ಟಿಪ್ರಮತಿರ್ಭಗವಾನ್‌ ಬಾದರಾಯಣಿಃ । 
ಅಧ್ಯಗಾನ್ನಹದಾಖ್ಯಾನಂ ನಿತ್ಯಂ ವಿಷ್ಣುಜನಪ್ರಿಯಃ 
I ೧೧॥ 


ಪರೀಕ್ಷಿತೋತಥ ರಾಜರ್ಷೇರ್ಜನ್ಮಕರ್ಮವಿಲಾಪನಮ್‌ I 
ಸಂಸ್ಥಾಂ ಚ ಪಾಂಡುಪುತ್ರಾಣಾಂ ವಕ್ಚ್ರೇ ಕೃಷ್ಣಥೋದಯಮ್‌ 
1 ೧೨॥ 


ಯದಾ ಮೃಧೇ ಕೌರವಸ್ಸಂಜಯಾನಾಂ 
ವೀರೇಷ್ಟಥೋ ವೀರಗತಿಂ ಗತೇಷು । 
ವೃಕೋದರಾವಿದ್ಧಗದಾಭಿಮರ್ಶ- 
ಭಗ್ನೋರುದಂಡೇ  ಧೃತರಾಷ್ಟಪುತ್ರೇ ॥ ೧೩॥ 


ಭರ್ತುಃ ಪ್ರಿಯಂ ದ್ರೌಣಿರಿತಿ ಸ್ಥ ಪಶ್ಯನ್‌ 
ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ 1 
ಉಪಾಹರದ್ವಿಪ್ರಿಯಮೇವ ತಸ್ಯ ತದ್‌ 
ಜುಗುಪ್ಪಿತಂ ಕರ್ಮ ವಿಗರ್ಹಯಂತಿ ॥ ೧೪ ॥ 


ಮಾತಾ ಶಿಶೂನಾಂ ನಿಧನಂ ಸುತಾನಾಂ 

ನಿಶಮ್ಯ ಘೋರಂ ಪರಿತಪ್ಯಮಾನಾ । 
ತದಾರುದದ್ದಾಹ್ಕಕಲಾಕುಲಾಕ್ಟೀ 

ತಾಂ ಸಾಂತ್ವಯನ್ನಾಹ ಕಿರೀಟಮಾಲೀ ॥ ೧೫ ॥ 


ತದಾ ಶುಚಸ್ಟೇ ಪ್ರಮೃಜಾಮಿ ಭದ್ರೇ 
ಯದ್ಭಹ್ಮಬಂಧೋಃ ಶಿರ ಆತತಾಯಿನಃ । 
ಗಾಂಡೀವಮುಕ್ಸೈರ್ವಿಶಿಖೈರುಪಾಹರೇ 
ತ್ವಾನತಕ್ರಮ್ಯ ಯತ್‌ಸ್ನಾಸ್ಯಸಿ ದಗ್ಗಪುತ್ರಾ ॥ ೧೬ ॥ 


ಇತಿ ಪ್ರಿಯಾಂ ವಲ್ಗುವಿಚಿತ್ರಜಲ್ಲೆಃ 


ಸ ಸಾಂತ್ಸಸಿಸಾಚುತಮುತಸೂತು 1 ಕೊಂಡು, ಮಿತ್ರಶ್ರೇಷ್ಠನಾದ ಶ್ರೀಕೃಷ್ಣನನ್ನೇ ಸಾರಥಿಯನ್ನಾಗಿಸಿ 
ಅನ್ವಾದ್ರವದ್ದಂಶಿತ ಉಗ್ರಧನ್ವಾ ಕೊಂಡು, ರಥವನ್ನೇರಿ ಗುರುಪುತ್ರನಾದ ಅಶ್ವತ್ಥಾಮನನ್ನು 
ಕಪಿದ್ದಜೋ ಗುರುಪುತ್ರಂ  ರಥೇನನ ॥ ೧೭॥ ಬೆನ್ನಟ್ಟಿಹೋದನು. ॥ ೧೭ ॥ ಶಿಶುಹತ್ಯೆಮಾಡಿದ್ದ ಆ ಪಾತಕಿಯು 


” ಬೆಂಕಿಹಚ್ಚುವವನು, ವಿಷ ಉಣಿಸುವವನು, ಕೆಟ್ಟ ಉದ್ದೇಶದಿಂದ ಶಸ್ತ್ರಧರಿಸುವವನು, ಹಣವನ್ನು ಕಸಿದುಕೊಳ್ಳುವವನು, ಭೂಮಿಯನ್ನು 
ಅಪಹರಿಸುವವನು, ಹೆಂಡತಿಯನ್ನು ಅಪಹರಿಸುವವನು, ಈ ಆರು ಮಂದಿಗಳನ್ನು ಆತತಾಯಿಗಳೆಂದು ಹೇಳುತ್ತಾರೆ. 


7 ಅಧ್ಯಾಯ] ಪ್ರಥಮ ಸೃಂಧ 73 


ಅರ್ಜುನನು ರಥದಲ್ಲಿ ಕುಳಿತು ತನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರು 
ವುದನ್ನು ದೂರದಿಂದಲೇ ನೋಡಿ, ಹೆಚ್ಚು ಭಯಗೊಂಡು ತನ್ನ 
ಪ್ರಾಣಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ರುದ್ರನಿಗೆ ಹೆದರಿ ಓಡಿದ 
ಸೂರ್ಯನಂತೆ * ಸಾಧ್ಯವಾದಷ್ಟು ದೂರ ಓಡತೊಡಗಿದನು. 
॥೧೮॥ ಅಶ್ವತ್ಥಾಮನ ಕುದುರೆಗಳು ತುಂಬಾ ಬಳಲಿ ಹೋಗಿದ್ದವು. 
ತನಗೆ ಬೇರಾವ ಗತಿಯೂ ಇಲ್ಲವೆಂದು ತಿಳಿದು, ಬ್ರಹ್ಮಾಸ್ತವೊಂದೇ 
ತನ್ನನ್ನು ರಕ್ಷಿಸುವ ಏಕಮಾತ್ರ ಸಾಧನವೆಂದು ಯೋಚಿಸಿದನು. 
॥ ೧೯ ॥ ಅಶ್ವ ತ್ಥಾಮನಿಗೆ ಬ್ರಹ್ನಾಸ್ಪವನ್ನು ಉಪಸಂಹಾರ ಮಾಡುವ 
ವಿಧಿಯು ತಿಳಿದಿಲ್ಲವಾದರೂ ಪ್ರಾಣಸಂಕಟವು ಒದಗಿಬಂದುದನ್ನು 
ಕಂಡು ಅವನು ಆಚಮನಮಾಡಿ, ಧ್ಯಾನಸ್ಥನಾಗಿ ಆ ಬ್ರಹ್ಮಾಸ್ಟವನ್ನು 
ಪ್ರಯೋಗ ಮಾಡಿದನು. ॥ ೨೦ ॥ ಆ ಅಸ್ವದಿಂದ ಎಲ್ಲೆಡೆಗಳಲ್ಲಿ 
ಭಯಂಕರವಾದ, ಪ್ರಚಂಡವಾದ ತೇಜಸ್ಸು ವ್ಯಾಪಿಸಿತು. ಅದರಿಂದ 
ತನೆಗೆ ಅಪಾಯ ಒದಗುತ್ತಿರುವುದನ್ನು ಕಂಡು ಅರ್ಜುನನು ರಕ್ಷಿಸು 
ವಂತೆ ಶ್ರೀಕೃಷ್ಣಪರಮಾತೃನನ್ನು ಪ್ರಾರ್ಥಿಸಿದನು. ॥ ೨೧॥ 

ಅರ್ಜುನನು ಹೇಳಿದನು - “ಕೃಷ್ಣಾ | ಕೃಷ್ಣಾ | ನೀನು ಸಚ್ಚಿದಾ 
ನಂದಸ್ವರೂಪೀ ಪರಮಾತ್ಮನಾಗಿರುವೆ. ಸಂಸಾರದ ಸಂತಾಪ 
ಗಳಿಂದ ಸುಟ್ಟುಹೋಗುತ್ತಿರುವ ಜೀವರನ್ನು ಉದ್ಧರಿಸುವ ಮುಕ್ತಿ 
ದಾಯಕನು ನೀನೊಬ್ಬನೇ ಆಗಿರುವೆ. ॥ ೨೨ ॥ ನೀನು ಪ್ರಕೃತಿ 
ಯನ್ನು ಮೀರಿರುವ ಆದಿಪುರುಷ ಸಾಕ್ಟಾತ್‌ ಪರಮೇಶ್ವರ 
ನಾಗಿರುವೆ. ಜ್ಞಾನಶಕ್ಷಿಯಿಂದ ಮಾಯೆಯನ್ನು ಹೊರಹಾಕಿ 
ಶುದ್ಧವೂ, ಅದ್ವಿತೀಯವೂ ಆದ ಆತ್ಮಸ್ವರೂಪದಲ್ಲಿ ನೆಲೆಗೊಂಡಿರು 
ವವನೂ ನೀನೇ ಆಗಿರುವೆ. ॥ ೨೩ ॥ ಮಾಯೆಯಿಂದ ಮೋಹ 
ಗೊಂಡಿರುವ ಜೀವರಿಗಾಗಿ ಧರ್ಮಾದಿರೂಪವಾದ ಶ್ರೇಯಸ್ಸನ್ನು 
ಪ್ರಭಾವಾತಿಶಯದಿಂದ ನೀನೇ ಉಂಟುಮಾಡುವವನು. ॥ ೨೪ ॥ 
ನಿನ್ನ ಈ ಅವತಾರವು ಭೂಮಿಯ ಭಾರವನ್ನು ಕಳೆಯಲೋಸುಗ 
ಮತ್ತು ಅನನ್ಯಭಾವವುಳ್ಳ ಭಕ್ತರು ನಿರಂತರವಾಗಿ ಧ್ಯಾನಮಾಡಲು 
ಶುಭಾಲಂಬನವನ್ನು ಕೊಡುವುದಕ್ಕಾಗಿಯೇ ಇದೆ. ॥ ೨೫ ॥ ದೇವ 
ದೇವಾ! ಅತಿಭಯಂಕರವಾಗಿ ಎಲ್ಲ ಕಡೆಗಳಲ್ಲಿ ಹರಡಿಕೊಂಡಿ 
ರುವ ತೇಜಸ್ಸೊಂದು ನನ್ನ ಕಡೆಗೆ ಬರುತ್ತಿದೆಯಲ್ಲ! ಇದು 
ಯಾವುದು? ಎಲ್ಲಿಂದ ಬರುತ್ತಿದೆ? ನನಗೇನೂ ತಿಳಿಯು 
ತ್ರಿಲ್ಲವಲ್ಲ!'' ॥ ೨೬ ॥ 

ಶ್ರೀಭಗವಂತನು ಹೀಗೆಂದನು - "'ಅರ್ಜುನಾ! ಇದು 
ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ಟವಾಗಿದೆ. ತನಗೆ ಪ್ರಾಣ 
ಸಂಕಟ ಒದಗಿರುವುದರಿಂದ ಅವನು ಇದನ್ನು ಪ್ರಯೋಗಿಸಿದ್ದಾನೆ. 
ಆದರೆ ಇದನ್ನು ಉಪಸಂಹರಿಸುವುದನ್ನು ತಿಳಿಯನು. ॥ ೨೭ ॥ 
ಇದನ್ನು ಅಡಗಿಸುವ ಶಕ್ತಿಯು ಬೇರೆ ಯಾವುದೇ ಅಸ್ಪಕ್ತಿಲ್ಲ 
ಅಸ್ವಜ್ಞನಾದ ನೀನು ಪ್ರಚಂಡವಾದ ಈ ಅಸ್ಪದ ತೇಜಸ್ಸನ್ನು ಪ್ರತಿ 
ಬ್ರಹ್ನಾಸ್ತದಿಂದಲೇ ಶಮನಗೊಳಿಸು.'' ॥ ೨೮ ॥ 


ತಮಾಪತಂತಂ ಸ ವಿಲಕ್ಸ್ಯ ದೂರಾತ್‌ 
ಕುಮಾರಹೋದ್ವಿಗ್ನಮನಾ ರಥೇನ | 
ಪರಾದ್ರವತ್ಸಾಣಪರೀಪುರುರ್ವಾಂ 

ಯಾವದ್ದಮಂ ರುದ್ರಭಯಾದ್ಯಥಾರ್ಕ: ॥ ೧೮ ॥ 


ಯದಾಶರಣಮಾತ್ಮಾನಮೈಕ್ಸತ ಶ್ರಾಂತವಾಜಿನಮ್‌ । 
ಅಸ್ತೂ ಬ್ರಹ್ಮಶಿರೋ ಮೇನೇ ಆತ್ಮತ್ರಾಣಂ ದ್ವಿಜಾತ್ಮಜಃ 

॥೧೯॥ 
ಅಥೋಪಸ್ಟೃಶ್ಯ ಸಲಿಲಂ ಸಂದಧೇ ತತ್ತಮಾಹಿತಃ । 
ಅಜಾನನ್ನುಪಸಂಹಾರಂ ಪ್ರಾಣಕೃಚ್ಛ ಉಪಸ್ಥಿತೇ 

॥ ೨೦॥ 
ತತಃ ಪ್ರಾದುಷೃತಂ ತೇಜಃ ಪ್ರಚಂಡಂ ಸರ್ವತೋದಿಶಮ್‌ । 
ಪ್ರಾಣಾಪದಮಭಿಪ್ರೇಶ್ಚ್ಯ ವಿಷ್ಣುಂ ಜಿಷ್ಣುರುವಾಚ ಹ 

॥ ೨೧॥ 

ಅರ್ಜುನ ಉವಾಚ 


ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ಕಾನಾಮಭಯಂಕರ ॥ 
ತ್ವರೀಕೋ ದಹ್ಯಮಾನಾನಾಮಪವರ್ಗೋತಸಿ ಸಂಸ್ಕೃತೇಃ 

1 ೨೨ ॥ 

ತ್ವಮಾದ್ಯ: ಪುರುಷಃ ಸಾಕಾದೀಶ್ವರಃ ಪ್ರಕೃತೇಃ ಪರಃ 

ಮಾಯಾಂ ವ್ಯದಸ್ಯ ಚಿಚ್ಚಕಾ ರ್ಯ ಕೈವಲ್ಯೇ ಸ್ಥಿತ ಆತ್ಮನಿ 

1 ೨೩ ॥ 

ಸ ಏವ ಜೀವಲೋಕಸ್ಯ ಮಾಯಾಮೋಹಿತಚೇತಸಃ । 
ಎಧತ್ತೇ ಸ್ವೇನ ವೀರ್ಯೇಣ ಶ್ರೇಯೋ ಧರ್ಮಾದಿಲಕ್ಷಣಮ್‌ 

॥ ೨೪॥ 

ತಥಾಯಂ ಚಾವತಾರಸ್ತೇ ಭುವೋ ಭಾರಜಿಹೀರ್ಷಯಾ । 
ಸ್ವಾನಾಂ ಚಾನನ್ಯಭಾವಾನಾಮನುಧ್ಯಾನಾಯ ಚಾಸಕೃತ್‌ 

1 ೨೫ 1 

ಕಿಮಿದಂ ಸ್ಥಿತ್ಕುತೋ ವೇತಿ ದೇವದೇವ ನ ವೇದ್ವಹಮ್‌ I 
ಸರ್ವತೋಮುಖಮಾಯಾತಿ ತೇಜಃ ಪರಮದಾರುಣಮ್‌ 

Ww ೨೬ ॥ 


ಶ್ರೀಭಗವಾನುವಾಚ 


pa wd 
ವೇತ್ಯೇದಂ ದ್ರೋಣಪುತ್ರಸ್ಥ ಬ್ರಾಹ್ಗಮಸ್ತು ಪ್ರದರ್ಶಿತಮ್‌ | 
ನೈವಾಸೌ ವೇದ ಸಂಹಾರಂ ಪ್ರಾಣಬಾಧ ಉಪಸ್ಥಿತೇ 
11 ೨೭ ॥! 
ನ ಹ್ಯಸ್ಯಾನ್ಯತಮಂ ಕಿಂಚಿದಸ ವ ಪ್ರತ್ಯವಕರ್ಶನಮ್‌ | 
ಲ್‌ ಣ್‌ 
ಜಹೈಸ್ಪತೇಜ ಉನ್ನದ್ದಮಸ್ಪಜ್ನೊ ್ಲೀ ಹ್ಯಸ್ತತೇಜಸಾ 
॥ ೨೮ ॥ 
*  ಶಿವಭಕ್ಷ ವಿದ್ಯುನ್ಮಾಲಿ ದೈತ್ಯನನ್ನು ಸೂರ್ಯನು ಸೋಲಿಸಿದಾಗ ಸೂರ್ಯನ ಮೇಲೆ ಭಗವಾನ್‌ ರುದ್ರನು ತ್ರಿಶೂಲವನ್ನೆತ್ತಿಕೊಂಡು ಅವನತ್ತ ಓಡಿದನು. 
ಆಗ ಸೂರ್ಯನು ರುಡದೇವರಿಗೆ ಹೆದರಿ ಓಡುತ್ತಾ-ಓಡುತ್ತಾ ಪೃಥ್ವಿಯಲ್ಲಿ ಕಾಶಿಗೆ ಬಂದುಬಿದ್ದನು. ಇದರಿಂದ ಅಲ್ಲಿ ಅವನಿಗೆ "ಲೋಲಾರ್ಕ' ಎಂಬ 
ಹೆಸರಾಯಿತು. 


74 


ಸೂತ ಉವಾಚ 
ಶ್ರುತ್ವಾ ಭಗವತಾ ಪ್ರೋಕ್ತಂ ಫಾಲ್ಗುನಃ ಪರವೀರಹಾ । 
ಪ್ಟ್ಟಾಪಸ್ತಂ ಪರಿಕ್ರಮ್ಯ ಬ್ರಾಹ್ಮಂ ಬ್ರಾಹ್ಮಾಯ ಸಂದಧೇ 


॥ ೨೯॥ 
ಸಂಹತ್ಯಾನ್ಯೋನ್ಯಮುಭಯೋಸ್ತೇಜಸೀ ಶರಸಂವೃತೇ । 
ಆವೃತ್ಯ ರೋದಸೀ ಖಂಚ ವವೃಧಾತೇತರ್ಕವಹ್ಲಿವತ್‌ 

11೩೦1 


ದೃಷ್ಟಾಸ್ಪತೇಜಸ್ತು ತಯೋಸ್ಪೀಂಲ್ಲೋಕಾನ್ಸದಹನ್ನಹತ್‌ I 
ದಹ್ಯಮಾನಾ: ಪ್ರಜಾಃ ಸರ್ವಾಃ ಸಾಂವರ್ತಕಮಮಂಸತ 

1೩0 

ಪ್ರಜೋಪಪ್ಪವಮಾಲಕ್ಚ್ಯ ಲೋಕವೃತಿಕರಂ ಚ ತಮ್‌ । 
ಮತಂ ಚವಾಸುದೇವಸ್ಥ ಸಂಜಹಾರಾರ್ಜುನೋ ದ್ವಯಮ್‌ 

H ೩೨॥ 

ತತ ಆಸಾದ್ಯ ತರಸಾ ದಾರುಣಂ ಗೌತಮೀಸುತಮ್‌ । 
ಬಬಂಧಾಮರ್ಷತಾಮ್ರಾಕ್ಷಃ ಪಶುಂ ರಶನಯಾ ಯಥಾ 

॥ ೩೩ ॥ 

ಶಿಬಿರಾಯ ನಿನೀಷಂತಂ ದಾಮ್ನಾ ಬದ್ಧ್ವಾ ರಿಪುಂ ಬಲಾತ್‌ । 
ಪ್ರಾಹಾರ್ಜುನಂ ಪ್ರಕುಪಿತೋ ಭಗವಾನಮ್ಮುಜೇಕ್ಷಣಃ 

॥೩೪॥ 

ಮೈನಂ ಪಾರ್ಥಾರ್ಹಸಿ ತ್ರಾತುಂ ಬ್ರಹ್ಮಬಂಧುಮಿಮಂ ಜಹಿ । 
ಯೋತಸಾವನಾಗಸಃ ಸುಪ್ತಾನವಧೀನ್ನಿಶಿ ಬಾಲಕಾನ್‌ 

1 ೩೫॥ 

ಮತ್ತಂ ಪ್ರಮತ್ತಮುನ್ನತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಮ್‌ । 
ಪ್ರಪನ್ನಂ ವಿರಥಂ ಭೀತಂ ನ ರಿಪುಂ ಹಂತಿ ಧರ್ಮವಿತ್‌ 

11೩೬॥ 
ಸ್ವಪ್ರಾಣಾನ್‌ ಯಃ ಪರಪ್ರಾ ಣೃ: ಪ್ರಪುಷ್ಠಾತ್ಯಫೃಣಃ ಖಲಃ । 
ತದ್ದಧಸಸ್ಯ ಹಿ ಶ್ರೇಯೋ ಯದ್ದೋಷಾದ್ಯಾತ್ಮಧಃ ಪುಮಾನ್‌ 

॥೩೭॥ 

ಪ್ರತಿಶ್ರುತಂ ಚ ಭವತಾ ಪಾಂಚಾಲ್ಕೈ ಶೃಣ್ವಣೋ ಮಮ । 
ಆಹರಿಷ್ಯೇ ಶಿರಸ್ತಸ್ಯ ಯಸ್ತೇ ಮಾನಿನಿ ಪುತ್ರಹಾ 

॥೩೮॥ 

ತದಸೌ ವಧ್ಯತಾಂ ಪಾಪ ಆತತಾಯ್ಯಾತ್ಮಬಂಧುಹಾ I 
ಭರ್ತುಶ್ವ ವಿಪ್ರಿಯಂ ವೀರ ಕೃತವಾನ್‌ ಕುಲಪಾಂಸನಃ 

॥೩೯॥ 

ಏವಂ ಪರೀಕ್ಷತಾ ಧರ್ಮಂ ಪಾರ್ಥಃ ಕೃಷ್ಣೇನ ಚೋದಿತಃ । 
ನೈಚ್ಛದ್ದಂತುಂ ಗುರುಸುತಂ ಯದ್ಯಪ್ಶಾತ್ಮಹನಂ ಮಹಾನ್‌ 

11 ೪೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಸೂತಪುರಾಣಿಕರು ಹೇಳುತ್ತಾರೆ - ಎಲೈ ಮಹರ್ಷಿಗಳೇ | 
ಶತ್ರುವೀರರನ್ನು ಸೋಲಿಸುವುದರಲ್ಲಿ ಪ್ರವೀಣನಾದ ಅರ್ಜುನನು 
ಶ್ರೀಭಗವಂತನ ಆ ಮಾತುಗಳನ್ನು ಕೇಳಿದೊಡನೆಯೇ ಆಚಮನ 
ಮಾಡಿ ಭಗವಂತನಿಗೆ ಪ್ರದಕ್ಷಿಣೆ ಬಂದು ಆ ಬ್ರಹ್ಮಾಸ್ಟ್ರದ ನಿವಾರಣೆ 
ಗಾಗಿ ಪ್ರತಿಯಾದ ಬ್ರಹ್ಮನು ಪ್ರ ಪ್ರಯೋಗ ಮಾಡಿದನು. ॥ ೨೯ ॥ 
ಬಾಣಗಳಿಂದ ಹೊರಹೊಮ್ಮಿದ ಆ ಎರಡು ಬ್ರಹ್ಮಾಸ್ಟಗಳ ತೇಜಸ್ಸು 
ಒಂದಕ್ಕೊಂದು ಘರ್ಷಣೆಹೊಂದಿ ಪ್ರಳಯಕಾಲದ ಸೂರ್ಯ 
ಮತ್ತು ಅಗ್ನಿಗಳಂತೆ ಭೂಮ್ಯಾಕಾಶಗಳಲ್ಲೆಲ್ಲಾ ಹರಡಿ ಬೆಳೆಯ 
ತೊಡಗಿತು. ಗೆ ೩೦॥ ಆ ಇಬ್ಬರ ಬ್ರಹ್ಮಾಸ್ಟಳ ಪ್ರ ಪ್ರಚಂಡ ತೇಜಸ್ಸಿ 
ನಿಂದ ಮೂರು ಲೋಕಗಳು ಸು ಸುಟ್ಟುಹೋಗುತ್ತಿರುವುದನ್ನು ಕಂಡು 
ಬೆಂದು ಹೋಗುತ್ತಿದ್ದ ಪ್ರಜೆಗಳೆಲ್ಲರೂ ಇದು ಪ್ರಳಯಕಾಲದ 
ಸಾಂವರ್ತಕ ಅಗ್ನಿಯೇ ಇರಬಹುದೆಂದು ಭಾವಿಸಿದರು. ॥ ೩೧ ॥ 
ಅದರಿಂದ ಸಂಭವಿಸುತ್ತಿದ್ದ ಪ್ರಜಾಪೀಡೆಯನ್ನು ಲೋಕದ ವಿನಾಶ 
ವನ್ನು ಕಂಡು ಶ್ರೀಕೃಷ್ಣನ ಆಶಯವನ್ನು ಗಮನಿಸಿದ ಅರ್ಜುನನು ಆ 
ಎರಡೂ ಆಸ್ಪಗಳನ್ನು ಉಪಸಂಹಾರ ಮಾಡಿದನು. ॥ ೩೨॥ ಕ್ರೋಧ 
ದಿಂದ ಕೆಂಪೇರಿದ್ದ ಕಣ್ಣುಗಳುಳ್ಳ ಅರ್ಜುನನು ದಿಢೀರನೆ ಆ ಕ್ರೂರಿ 
ಯಾದ ಅಶ ಕತ್ಯಾಮನನ್ನು ಹಿಡಿದುಕೊಂಡು ಹಗ್ಗದಿಂದ ಪಶುವನ್ನು 
ಕಟ್ಟಿಹಾಕುವಂತೆ ಅವನನ್ನು ಕಟ್ಟಿಹಾಕಿದನು. ॥ ೩೩ il ಅರ್ಜುನನು. 
ಅಶ್ವತ್ಥಾಮನನ್ನು ಬಲವಂತವಾಗಿ ಬಂಧಿಸಿ ತನ್ನ ಬಿಡಾರಕ್ಕೆ ಒಯ್ಯಲು 
ಪ್ರಯತ್ನಿಸುತ್ತಿರುವುದನ್ನು ಕಂಡು ಪುಂಡರಿಕಾಕ್ಷನಾದ ಭಗವಾನ್‌ 
ಶ್ರೀಕೃಷ್ಣನು ಕೊಂಚ ಕುಪಿತನಂತಾಗಿ ಹೀಗೆಂದನು. ॥ ೩೪ ॥ 

ಅರ್ಜುನಾ। ಈ ಬ್ರಾಹ್ಮಣಾಧಮನನ್ನು ಜೀವಂತವಾಗಿ 
ಬಿಡುವುದು ಸರಿಯಲ್ಲ ಇವನನ್ನು ಕೊಂದೇ ಹಾಕಿಬಿಡು. ಈತನು 
ರಾತ್ರಿಯಲ್ಲಿ ನಿದ್ದೆಮಾಡುತ್ತಿದ್ದ ನಿರಪರಾಧಿಗಳಾದ ಬಾಲಕರನ್ನು 
ಕೊಂದಿರುವನು. i ೩೫ ॥ ಮೈಮರೆತವನನ್ನೂ ಅಮಲೇರಿದವ. 
ನನ್ನೂ ಹುಚ್ಚನನ್ನೂ ಮಲಗಿದವನನ್ನೂ ಬಾಲಕರನ್ನೂ ಸ್ವ್ರೀಯನ್ನೂ 
ವಿವೇಕ ಜ್ಞಾನಶೂನ್ಯನನ್ನೂ ಶರಣಾಗತನನ್ನೂ ರಥಹೀನನನ್ನೂ 
ಮತ್ತು ಭಯಗೊಂಡವನನ್ನೂ ಶತ್ರುಗಳಾದರೂ ಧರ್ಮಜ್ಞನಾದ 
ಪುರುಷನು ಕೊಲ್ಲುವುದಿಲ್ಲ ॥ ೩೬ ॥ ಆದರೆ ಬೇರೆಯವರನ್ನು 
ಕೊಂದು ತನ್ನ ಪ್ರಾಣಗಳನ್ನು ಪೋಷಿಸುವ ದುಷ್ಪ ಕ್ರೂರಿಯ 
ವಧೆಯು ಅವನಿಗೆ ಶ್ರೇಯಸ್ಕರವೇ. ಏಕೆಂದರೆ, ಇಂತಹ ಕೆಟ್ಟ ಕೆಲಸ 
ಮಾಡುತ್ತಾ ಬದುಕುತ್ತಾನಾದರೆ ಇನ್ನೂ ಹೆಚ್ಚು ಪಾಪ ವನ್ನು ಮಾಡಿ 
ನರಕಕ್ಕೆ ಹೋಗುತ್ತಾನೆ. ॥ ೩೭ ॥ ಇದಲ್ಲದೆ ನೀನು ನನ್ನ ಮುಂದೆ 
ಪಾಂಚಾಲಿಯಲ್ಲಿ- "ಎಲೈ ಮಾನವತಿಯೇ | ನಿನ್ನ ಪುತ್ರರನ್ನು ವಧಿ 
ಸಿದವನ ತಲೆಯನ್ನು ತರಿಯುವೆ 'ನೆಂಬ ಪ್ರತಿಜ್ಞೆ ಯನ್ನೂ 
ಮಾಡಿರುವೆ. ॥ ೩೮ ॥ ಆದುದರಿಂದ ಅರ್ಜುನಾ। ಈ ಪಾಪಿ 
ಯನ್ನು ಅವಶ್ಯವಾಗಿ ಸಂಹರಿಸಿಬಿಡು. ಈತನು ಕೊಲೆಪಾತಕಿ, ನಿಮ್ಮ 
ಪುತ್ರರನ್ನೇ ಕೊಂದುಹಾಕಿದವನು. "ತನ್ನ ಸ್ವಾಮಿಗೂ ಅಪ್ರಿಯ ವನ್ನೇ 
ಮಾಡಿದ ಕುಲಾಂಗಾರನಿವನು. ॥ ೩೯ ॥ ಅರ್ಜುನನ ಧರ್ಮ 
ಬುದ್ದಿಯನ್ನು ಪರೀಕ್ಷಿಸುವುದಕ್ಕಾಗಿ ಭಗವಾನ್‌ ಶ್ರೀಕೃಷ್ಣನು ಆತನಿಗೆ 
ಹೀಗೆ ಪ್ರೇರಣೆ ಮಾಡಿದನು. ಆದರೂ ಅರ್ಜುನನ ಹೃದಯ 
ಮಹಾನ್‌ ಆಗಿತ್ತು. ಅಶ್ವತ್ಥಾಮನು ನಮ್ಮ ಪುತ್ರರನ್ನೇ ಕೊಂದಿದ್ದರೂ, 
ತನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದರೂ ಗುರುಪುತ್ರನನ್ನು ಕೊಲ್ಲಲು 
ಅರ್ಜುನನು ಇಷ್ಟಪಡಲಿಲ್ಲ ॥ ೪೦ ॥ 


7 ಅಧ್ಯಾಯ] 


ಅಥೋಪೇತ್ಯ ಸ್ವಶಿಬಿರಂ ಗೋವಿಂದಪ್ರಿಯಸಾರಥಿಃ | 
ನೃವೇದಯತ್ತಂ ಪ್ರಿಯಾಯ್ಕೆ ಶೋಚಂತ್ಯಾ ಆತ್ಮಜಾನ್‌ ಹತಾನ್‌ 
॥1 ೪೧॥ 


ತಥಾ ಹೃತಂ ಪಶುವತ್‌ ಪಾಶಬದ್ಧ- 
ಮವಾಜ್ಕುಖಂ ಕರ್ಮಜುಗುಪ್ಪಿತೇನ I 
ನಿರೀಕ್ಷ್ಯ ಕೃಷ್ಣಾಪಕೃತಂ ಗುರೋ: ಸುತಂ 
ಣ ಲ 
ವಾಮಸ್ಸಭಾವಾ ಕೃಪಯಾ ನನಾಮ ಚ ॥೪೨॥ 


ಉವಾಚ ಚಾಸಹಂತ್ಯಸ್ಯ ಬಂಧನಾನಯನಂ ಸತೀ ॥ 
ಮುಚ್ಛತಾಂ ಮುಚ್ಕತಾಮೇಷಬ್ರಾಹ್ಮಣೋ ನಿತರಾಂಗುರುಃ 

1೪೩ ॥ 

ಸರಹಸ್ಕೋ ಧನುರ್ವೇದ: ಸವಿಸರ್ಗೋಪಸಂಯಮ: । 
ಅಸ್ಪಗ್ರಾಮಶ್ಚ ಭವತಾ ಶಿಕ್ಷಿತೋ ಯದನುಗ್ರಹಾತ್‌ 

11 ೪೪॥ 
ಸ ಏಷ ಭಗವಾನ್‌ ದ್ರೋಣಃ ಪ್ರಜಾರೂಪೇಣ ವರ್ತತೇ । 
ತಸ್ಯಾತ್ಮನೋ5ರ್ಧಂ ಪತ್ನ್ಯಾಸ್ತೇ ನಾನ್ಹಗಾದ್ವೀರಸೂ: ಕೃಷೀ 

I ೪೫ I 
ತದ್ಭರ್ಮಜ್ಞ ಮಹಾಭಾಗ ಭವದ್ಭಿರ್ಗೌರವಂ ಕುಲಮ್‌ । 
ವೃಜಿನಂ ನಾರ್ಹತಿ ಪ್ರಾಪ್ತಂ ಪೂಜ್ಯಂ ವಂದ್ಯಮಭೀಕ್ಸ್ಮಶಃ 

11 ೪೬ H 
ಮಾ ರೋದೀದಸ್ಯ ಜನನೀ ಗೌತಮೀ ಪತಿದೇವತಾ । 
ಯಥಾಹಂ ಮೃತವತ್ಪಾಂ5ರ್ತಾ ರೋದಿಮ್ಯಶ್ರುಮುಖೀ ಮುಹುಃ 

ಕ ॥1 ೪೭ ॥ 
ಯೈಃ ಕೋಪಿತಂ ಬ್ರಹ್ಠಕುಲಂ ರಾಜನ್ಯೈರಜಿತಾತೃಭಿಃ । 
ತತ್ಕುಲಂ ಪ್ರದಹತ್ಯಾಶು ಸಾನುಬಂಧಂ ಶುಚಾರ್ಪಿತಮ್‌ 

i ೪೮ ॥ 

ಸೂತ ಉವಾಚ 
ಧರ್ಮ್ಯಂ ನ್ಯಾಯ್ಯಂ ಸಕರುಣಂ ನಿರ್ವಲೀಕಂ ಸಮಂ ಮಹತ್‌ । 
ರಾಜಾ ಧರ್ಮಸುತೋ ರಾಜ್ಞ್ಯಾಃ ಪ್ರತ್ಯನಂದದ್ವಚೋದ್ದಿಜಾ: 

॥ ೪೯॥ 
ನಕುಲಃ ಸಹದೇವಶ್ವ ಯುಯುಧಾನೋ ಧನಂಜಯಃ 
ಭಗವಾನ್‌ ದೇವಕೀಪ್ರತ್ರೋ ಯೇ ಚಾನ್ಯೇ ಯಾಶ್ಚಯೋಷಿತಃ 

॥೫೦॥ 
ತತ್ರಾಹಾಮರ್ಷಿತೋ ಭೀಮಸ್ತಸ್ಯ ಶ್ರೇಯಾನ್ನಧಃ ಸ್ಟೃತಃ । 
ನಭರ್ತುರ್ನಾತ್ಮನಶ್ಚಾರ್ಜೇ ಯೋಕಹನ್‌ ಸುಪ್ತಾನ್‌ ಶಿಶೂನ್‌ ವೃಥಾ 


11 ೫೧ ॥॥ 
ನಿಶಮ್ಯ ಭೀಮಗದಿತಂ ದ್ರೌಪದ್ಯಾಶ್ವ ಚತುರ್ಭುಜ: 1 
ಆಲೋಕ್ಕ ವದನಂ ಸುಖ್ಯುರಿದಮಾಹ ಹನಸನ್ನಿವ 


॥॥ ೫೨ ॥ 


ಪ್ರಥಮ ಸೃಂಧ 


75 


ಅನಂತರ ಅವನು ಶ್ರೀಕೃಷ್ಣನ ಸಾರಥ್ಯದೊಂದಿಗೆ ತನ್ನ ಯುದ್ಧ 
ಶಿಬಿರವನ್ನು ತಲುಪಿದನು. ಅಲ್ಲಿ ತನ್ನ ಪುತ್ರರಿಗಾಗಿ ದುಃಖಿಸುತ್ತಿರುವ 
ಪ್ರಿಯೆಯಾದ ಪಾಂಚಾಲಿಯ ಮಕ್ಕೆ ಅಶ್ವತ್ಥಾಮನನ್ನು ಒಪ್ಪಿಸಿದನು. 
॥ ೪೧ ॥ ದ್ರೌಪದಿಯು ನೋಡಿದಳು - ಅಶ್ವತ್ಥಾಮನು ಪಶು 
ವಿನಂತೆ ಬಂಧಿಸಲ್ಪಟಿದ್ದನು. ನಿಂದಿತ ಕಾರ್ಯವೆಸಗಿದ್ದರಿಂದ ನಾಚಿ 
ತಲೆತಗ್ಗಿಸಿಕೊಂಡಿದ್ದನು. ತನಗೆ ಅನಿಷ್ಟವನ್ನು ಮಾಡಿದಂತಹ ಗುರು 
ಪುತ್ರ ಅಶ್ವತ್ಥಾಮನು ಈ ಪ್ರಕಾರ ಅಪಮಾನಿತನಾಗಿರುವುದನ್ನು 
ನೋಡಿ ದ್ರೌಪದಿಯ ಕೋಮಲ ಹೃದಯವು ಕೃಪೆಯಿಂದ ತುಂಬಿ 
ಬಂದು, ಅವಳು ಅಶ್ವತ್ಥಾಮನನ್ನು ನಮಸ್ಕರಿಸಿದಳು. ॥ ೪೨ ॥ 
ಗುರುಪುತ್ರನನ್ನು ಹೀಗೆ ಕಟ್ಟಿಹಾಕಿ ತಂದಿರುವುದು ಆಕೆಗೆ ಸಹನೆ 
ಯಾಗದೆ ಹೇಳಿದಳು - ಇವರನ್ನು ಬಿಡುಗಡೆಮಾಡಿ, ಬಿಟ್ಟುಬಿಡಿ- 
ಬಿಟ್ಟುಬಿಡಿ. ಇವರು ಬ್ರಾಹ್ಮಣರು. ನಮ್ಮ ಗುರುಸ್ಥಾನದಲ್ಲಿರು 
ವವರು. ಅತ್ಯಂತ ಪೂಜನೀಯರೂ ಆಗಿದ್ದಾರೆ. ॥ ೪೩ ॥ ಯಾರ 
ಅನುಗ್ರಹದಿಂದ ನೀವು ರಹಸ್ಯಸಹಿತ ಧನುರ್ವೇದವನ್ನೂ ; 
ಪ್ರಯೋಗ-ಉಪಸಂಹಾರಸಹಿತ ಸಮಸ್ತ ಅಸ್ಪಗಳನ್ನು ಪಡೆದಿರು 
ವಿರೋ, ಆ ಭಗವಾನ್‌ ದ್ರೋಣಾಚಾರ್ಯರೇ ಪುತ್ರರೂಪದಿಂದ 
ನಿಮ್ಮ ಮುಂದೆ ನಿಂತಿದ್ದಾರೆ. ಆಚಾರ್ಯರ ಅರ್ಧಾಂಗಿನಿಯಾದ 
ಕೃಪಿಯು ಈ ವೀರಪುತ್ರನ ಮೇಲಿನ ಮಮತೆಯಿಂದಲೇ ಪತಿ 
ಯೊಡನೆ ಸಹಗಮನ ಮಾಡಲಾರದೆ, ಜೀವಿತವಾಗಿರುವಳು. 
॥ ೪೪-೪೫ ॥ ಧರ್ಮಜ್ಞರೇ! ಮಹಾಭಾಗರೇ! ಪ್ರತಿದಿನವು 
ಪೂಜಾ ನಮಸ್ಕಾರಗಳಿಗೆ ಯೋಗ್ಯವಾದ ಗುರುವಂಶಕ್ಕೆ ವ್ಯಥೆಯ 
ನ್ನುಂಟು ಮಾಡುವುದು ನಿಮಗೆ ಸರಿಯಲ್ಲ ॥ ೪೬ ॥ ನಾನು 
ಪುತ್ರರ ಮರಣದಿಂದ ಪೀಡಿತಳಾಗಿ ಕಣ್ಣೀರು ಹರಿಸುತ್ತಾ ಅಳು 
ವಂತೆ ಪತಿವ್ರತೆಯಾದ ಈತನ ತಾಯಿ ಗೌತಮಿಯು ಅಳದಿರಲಿ. 
1೪೭॥ ಉಚ್ಛ ೨ಂಖಲನಾಗಿ ತನ್ನ ಕುಕೃತ್ಯದಿಂದ ಬ್ರಾಹ್ಮಣಕುಲಕ್ಕೆ 
ಕೋಪವನ್ನುಂಟುಮಾಡುವ ರಾಜನನ್ನು ಕುಪಿತವಾದ ಬ್ರಾಹ್ಮಣ 
ಕುಲವು ಶೋಕಾಗ್ತಿಗೆ ತಳ್ಳಿ, ಶೀಘ್ರವಾಗಿ ಸುಟ್ಟುಬಿಡುತ್ತದೆ. ॥ ೪೮॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಖುಷಿಗಳಿರಾ! 
ಧರ್ಮ ಮತ್ತು ನ್ಯಾಯಗಳಿಗೆ ಅನುಕೂಲವಾಗಿ, ನಿಷ್ಠಪಟವಾಗಿ, 
ಕಾರುಣ್ಯ-ಸಮತೆಗಳಿಂದ ಕೂಡಿದ್ದ ಆ ಮಹಾರಾಣಿಯ ವಚನ 
ವನ್ನು ಧರ್ಮಪುತ್ತ ಯುಧಿಷ್ಠಿರನು ಅಭಿನಂದಿಸಿದನು. ॥ ೪೯ ॥ 
ಜೊತೆಗೆ ನಕುಲನೂ, ಸಹದೇವನೂ, ಸಾತ್ಯಕಿಯೂ, ಅರ್ಜುನನೂ 
ಹಾಗೂ ಸ್ವಯಂ ಭಗವಾನ್‌ ಶ್ರೀಕೃಷ್ಣನೂ ಹಾಗೆಯೇ ಅಲ್ಲಿ 
ಉಪಸ್ಥಿತರಾಗಿದ್ದ ಎಲ್ಲ ನರ-ನಾರಿಯರು ಅದನ್ನು ಸಮರ್ಥಿಸಿ 
ದರು. ॥ ೫೦ ॥ ಆಗ ಭೀಮಸೇನನು ಮಾತ್ರ ಕೋಪಭರಿತನಾಗಿ - 
ಇವನು ಮಲಗಿದ್ದ ಮಕ್ಕಳನ್ನು ತನಗಾಗಲೀ, ತನ್ನ ಒಡೆಯನಿ 
ಗಾಗಲೀ ಯಾವುದೇ ಪ್ರಯೋಜನವಿಲ್ಲದೆ ವ್ಯರ್ಥವಾಗಿ ಕೊಂದಿರು 
ವನು. ಈತನನ್ನು ವಧಿಸುವುದೇ ಶ್ರೇಯಸ್ಕರವೆಂದು ಗುಡುಗಿ 
ದನು. ॥ ೫೧ ॥ ಆಗ ಭಗವಾನ್‌ ಶ್ರೀಕೃಷ್ಣನು ದ್ರೌಪದಿ ಮತ್ತು 
ಭೀಮಸೇನನ ಮಾತನ್ನು ಕೇಳಿ, ಅರ್ಜುನನ ಕಡೆಗೆ ನೋಡುತ್ತಾ 
ನಸುನಕ್ಕು ಹೀಗೆಂದನು -॥ ೫೨ ॥ 


76 
ಶ್ರೀಕೃಷ್ಣ ಉವಾಚ 
ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯೀ ವಧಾರ್ಹಣಃ । 
ಮಯೈವೋಭಯಮಾಮ್ನಾತಂ ಪರಿಪಾಷ್ಯನುಶಾಸನಮ್‌ 
॥೫೩॥ 
ಕುರು ಪ್ರತಿಶ್ರುತಂ ಸತ್ಯಂ ಯತ್ತತ್ಸಾಂತ್ಹಯತಾ ಪ್ರಿಯಾಮ್‌ । 
ಪ್ರಿಯಂ ಚ ಭೀಮಸೇನಸ್ಯ ಪಾಂಚಾಲ್ಯಾ ಮಹ್ಯಮೇವಚ 


11೫೪ I 
ಸೂತ ಉವಾಚ 


ಅರ್ಜುನಃ ಸಹಸಾತ5ಜ್ಞಾಯ ಹರೇರ್ಹಾರ್ದಮಥಾಸಿನಾ । 
ಮಣಿಂ ಜಹಾರ ಮೂರ್ಧನೃಂ ದ್ವಿಜಸ್ಕ ಸಹಮೂರ್ಧಜಮ್‌ 

i ॥ ೫೫ ॥ 

ವಿಮುಚ್ಛ ರಶನಾಬದ್ಧಂ ಬಾಲಹತ್ಯಾಹತಪ್ರಭಮ್‌ | 
ತೇಜಸಾ ಮಣಿನಾ ಹೀನಂ ಶಿಬಿರಾನ್ನಿರಯಾಪಯತ್‌ 

11೫೬ ॥ 

ವಪನಂ ದ್ರವಿಣಾದಾನಂ ಸ್ಮಾನಾನ್ನಿರ್ಯಾಪಣಂ ತಥಾ ಟ 
ಏಷಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸಸ್ತಿ ದೈಹಿಕ 

1 ೫೭ ॥ 

ಪುತ್ರಶೋಕಾತುರಾಃ ಸರ್ವೇ ಪಾಂಡವಾಃ ಸಹ ಕೃಷ್ಣಯಾ । 
ಸ್ವಾನಾಂ ಮೃತಾನಾಂ ಯತೃತ್ಯಂ ಚಕ್ರುರ್ನಿರ್ಹರಣಾದಿಕಮ್‌ 

॥೫೮॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಭಗವಾನ್‌ ಶ್ರೀಕೃಷ್ಣನೆಂದನು - ""ಪಾರ್ಥಾ | ಬ್ರಾಹ್ಮಣನು 
ಪತಿತನಾಗಿದ್ದರೂ ಆತನನ್ನು ವಧಿಸಬಾರದು. ಹಾಗೆಯೇ ಆತ 
ತಾಯಿಯನ್ನು ಸಂಹರಿಸುವುದೇ ಸರಿ. ಈ ಎರಡು ಆಜ್ಞೆಗಳನ್ನೂ 
ಶಾಸ್ತ್ರದಲ್ಲಿ ನಾನೇ ಹೇಳಿರುತ್ತೇನೆ. ಅದಕ್ಕಾಗಿ ನನ್ನ ಎರಡೂ ಆಜ್ಞೆ 
ಗಳನ್ನು ಪಾಲಿಸು. ॥ ೫೩ ॥ ಪ್ರಿಯೆಯಾದ ದ್ರೌಪದಿಯನ್ನು ಸಮಾ 
ಧಾನಗೊಳಿಸುವಾಗ ನೀನು ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸು. 
ಜೊತೆಗೆ ಭೀಮಸೇನನಿಗೂ, ಪಾಂಚಾಲಿಗೂ, ನನಗೂ ಪ್ರಿಯವಾಗಿ 
ರುವುದನ್ನೂ ಮಾಡು.” ॥ ೫೪ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ | 
ಅರ್ಜುನನು ಭಗವಂತನ ಹೃದಯದ ಆಶಯವನ್ನು ಒಡನೆಯೇ 
ಗ್ರಹಿಸಿ, ತನ್ನ ಖಡ್ಗದಿಂದ ಅಶ್ವತ್ಥಾಮನ ತಲೆಯಲ್ಲಿದ್ದ ನೈಸರ್ಗಿಕ 
ಮಣಿಯನ್ನು ಶಿಖಾಸಹಿತ ಕೆತ್ತಿ ತೆಗೆದುಕೊಂಡನು. ॥ ೫೫ ॥ 
ಬಾಲಕರ ಹತ್ಯೆಯಿಂದ ಅಶ್ವತ್ಥಾಮನು ಮೊದಲೇ ಕಾಂತಿಹೀನ 
ನಾಗಿದ್ದನು. ಈಗ ಮಣಿ ಮತ್ತು ಬ್ರಹ್ಮತೇಜಸ್ಸನ್ನೂ ಕಳೆದುಕೊಂಡು 
ಬಿಟ್ಟನು. ಇಂತಹ ಸ್ಥಿತಿಯಲ್ಲಿ "ಅವನನ್ನು ಬಂಧನ ಮುಕ್ತನಾಗಿಸಿ 
ಶಿಬಿರದಿಂದ ಹೊರಕ್ಕೆ ಹಾಕಿದರು. il ೫೬ ॥ ಶಿಖೆಸಹತ ತಲೆ 
ಬೋಳಿಸುವುದು, ಹಣ ಕಿತ್ತುಕೊಳ್ಳುವುದು, ಸ್ಥಾನಭ್ರಷ್ಟನಾಗಿಸು 
ವುದು - ಇವು ಬ್ರಾಹ್ಮಣರಿಗೆ ವಧೆಗೆ ಸಮಾನವಾದ ಶಿಕ್ಷೆ ಅವರಿಗೆ 
ಇದಕ್ಕಿಂತ ಬೇರೆ ದೈಹಿಕವಾದ ವಧೆಯನ್ನು ಮಾಡಬಾರದು. 
॥ ೫೭ ॥ ಅನಂತರ ಪುತ್ರರ ಮೃತ್ಯುವಿನಿಂದ ದುಃಖದಲ್ಲಿ ಮುಳು 
ಗಿದ್ದ ಪಾಂಡವರು ದ್ರೌಪದಿಯೊಡನೆ ಮೃತರಾಗಿದ್ದ ತಮ್ಮ ಪುತ್ರಾದಿ 
ಬಂಧುಗಳ ಉತ್ತರಕ್ರಿಯೆಗಳನ್ನು ಮಾಡಿದರು. ॥ ೫೮ ॥ 

ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ದ್ರೌಣಿನಿಗ್ರಹೋ ನಾಮ ಸಪ್ತಮೋ5ಧ್ಯಾಯಃ ॥ ೭ ॥ 


— ಶ್ರ ಫೀ 


ಎಂಟನೆಯ ಅಧ್ಯಾಯ 
ಗರ್ಭದಲ್ಲಿ ಪರೀಕ್ಷಿತನ ರಕ್ಷಣೆ, ಕುಂತಿಯುಮಾಡಿದ ಶ್ರೀಕೃಷ್ಣನ ಸ್ತುತಿ, ಧರ್ಮರಾಜನ ಪಶ್ಚಾತ್ತಾಪ 


ಸೂತ ಉವಾಚ 
ಅಥ ತೇ ಸಂಪರೇತಾನಾಂ ಸ್ವಾನಾಮುದಕಮಿಚ್ಛತಾಮ್‌ I 
ದಾತುಂ ಸಕೃಷ್ಟಾ ಗಂಗಾಯಾಂ ಪುರಸ್ಕೃತ್ಛ ಯಯುಃ ಸಿಯಃ 
ಣ ಡೌ 


॥ ೧ ॥ 
ತೇ ನಿನೀಯೋದಕಂ ಸರ್ವೇ ವಿಲಪ್ಯ ಚ ಭೃಶಂ ಪುನಃ । 
ಆಪುತಾ ಹರಿಪಾದಾಬ್ದ ರಜಃಪೂತಸರಿಜ್ಜಲೇ 

1 ೨ ॥ 


ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಮ್‌ । 
ಗಾಂಧಾರೀಂ ಪುತ್ರಶೋಕಾರ್ತಾಂಪೃಥಾಂಕೃಷ್ಣಾಂ ಚಮಾಧಮ 
॥ ೩ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಯಷಿಗಳೇ ! ಅನಂತರ 
ಪಾಂಡವರು-ತಿಲೋದಕವನ್ನು ಬಯಸುತ್ತಿದ್ದ ಸ್ವಜನರಿಗೆ ತರ್ಪಣ 
ವನ್ನು ಕೊಡುವುದಕ್ಕಾಗಿ ಶ್ರೀಕೃಷ ಷ್ಟನೊಡನೆ 'ಸ್ವ್ರೀಯರನ್ನು ಮುಂದಿಟ್ಟು 
ಕೊಂಡು ಗಂಗಾನದಿಯ ತೀರಕ್ಕೆ ಬಂದರು. ॥ ೧॥ ಅಲ್ಲಿ ಅವರೆ 
ಲ್ಲರೂ ಮೃತಬಂಧುಗಳಿಗೆ ಜಲತರ್ಪಣಗಳನ್ನು ಇತ್ತು, ಅವರನ್ನು 
ನೆನೆದುಕೊಂಡು ವಿಲಾಪಿಸತೊಡಗಿದರು. ಬಳಿಕ ಶ್ರೀಭಗವಂತನ 
ಪಾದಾಬ್ದಧೂಳಿಯಿಂದ ಪರಿಶುದ್ಧವಾದ ಗಂಗಾತೀರ್ಥದಲ್ಲಿ 
ಮತ್ತೊಮ್ಮೆ ಸ್ನಾನಮಾಡಿದರು. ॥೨॥ ಅಲ್ಲಿ ಕುಳಿತ್ತಿದ್ದ ಭೀಮಾರ್ಜ 
ನಾದಿ ತಮ್ದಂದಿರಿಂದೊಡಗೂಡಿ ಧರ್ಮರಾಜನನ್ನು ಧೃತರಾಷ್ಟ 
ನನ್ನೂ, ಪುತ್ರಶೋಕದಿಂದ ಪೀಡಿತರಾಗಿದ್ದ ಗಾಂಧಾರೀ- ಕುಂತೀ- 
ದ್ರೌಪದಾದೇವಿಯನ್ನು ಶ್ರೀಕೃಷ್ಣಪರಮಾತ್ಮನು ಧೌಮ್ಯಾದಿ ಮಹರ್ಷಿ 


8 ಅಧ್ಯಾಯ] 


ಸಾಂತ್ವಯಾಮಾಸ ಮುನಿಭಿರ್ಹತಬಂಧೂನ್‌ ಶುಚಾರ್ಪಿತಾನ್‌ । 
ಭೂತೇಷು ಕಾಲಸ್ಯ ಗತಿಂ ದರ್ಶಯನ್ನ ಪ್ರತಿಕ್ರಿಯಾಮ್‌ 
19 


ಸಾಧಯಿತ್ವಾಜಾತಶತ್ರೋಃ ಸ್ವಂ ರಾಜ್ಯಂ ಕಿತವೈರ್ಹೃತಮ್‌ । 


ಘಾತಯಿತ್ವಾಹತೋ ರಾಜ್ಞ ಕಚಸ್ಪರ್ಶಕ್ಕತಾಯುಷಃ 
I ೫ 

ಯಾಜಯಿತ್ಪಾಶ್ರಮೇದ್ವೆಸ್ತಂ ತ್ರಿಭಿರುತ್ತಮಕಲ್ಪಕ್ಟೆ: । 

ತದ್ಯಶಃ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್‌ 
1೬॥ 


ಆಮಂತ್ರ್ಯ ಪಾಂಡುಪುತ್ರಾಂಶ್ಚ ಶೈನೇಯೋದ್ಧವಸಂಯುತಃ । 

ದ್ವೈಪಾಯನಾದಿಭಿರ್ವಿಷ್ಟೆ ೈಃ ಪೂಜಿತ್ಯೆಃ ಪ್ರತಿಪೂಜಿತಃ 
Wn 

ಗಂತುಂ ಕೃತಮತಿರ್ಬ್ರಹ್ಮನ್‌ ದ್ವಾರಕಾಂ ರಥಮಾಸ್ಥಿತಃ । 


ಉಪಲೇಭೇತ ಭಿಧಾವಂತೀಮುತ್ತರಾಂ ಭಯವಿಷ್ವಲಾಮ್‌ 
Sun 


ಉತ್ತರೋವಾಚ 


ಪಾಹಿ ಪಾಹಿ ಮಹಾಯೋಗಿನ್‌ ದೇವದೇವ ಜಗತ್ಪತೇ । 
ನಾನ್ಯಂ ತ್ವರಭಯಂ ಪಶ್ಯೇ ಯತ್ರ ಮೃತ್ಯುಃ ಪರಸ್ಪರಮ್‌ 
meu 
ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ | 
ಕಾಮಂದಹತುಮಾಂನಾಥಮಾಮೇ ಗರ್ಭೋ ನಿಪಾತ್ಯತಾಮ್‌ 


॥ ೧೦ ॥ 
ಸೂತ ಉವಾಚ 
ಉಪಧಾರ್ಯ ವಚಸ್ಥಸ್ಥಾ ಭಗವಾನ್ಫ ಕ್ರವತ್ತಲಃ । 
ಅಪಾಂಡವಮಿದಂ ಕರ್ತುಂ ದ್ರೌಣೇರಸ್ತಮಬುಧ್ಯತ 
H ೧೧॥ 


ತರ್ಹೈೇವಾಥ ಮುನಿಶ್ರೇಷ್ಠ ಪಾಂಡವಾಃ ಪಂಚ ಸಾಯಕಾನ್‌ ॥ 
ಆತ್ಮನೋತಭಿಮುಖಾಂದೀಪ್ತಾನಾಲಕ್ಷಾ ್ರಸ್ಪಾಣಣ್ಯುಪಾದದು: 

॥ ೧೨ 1 
ವ್ಯಸನಂ ವೀಕ್ಸ್ಯ ತತ್ತೇಷಾಮನನ್ಯವಿಷಯಾತ್ಮನಾಮ್‌ | 


ಸುದರ್ಶನೇನ ಸ್ಪಾಸ್ಟೇಣ ಸ್ವಾನಾಂ ರಕ್ಷಾಂ ವ್ಯಧಾದ್ವಿಭುಃ 
I ೧೩ 1 


[173914 A 


ಪ್ರಥಮ ಸ್ಕಂಧ 


77 


ಗಳೊಡನೆ ಸಮಾಧಾನ ಪಡಿಸಿದನು. "ಪ್ರಪಂಚದಲ್ಲಿ ಎಲ್ಲ ಪ್ರಾಣಿ 
ಗಳು ಕಾಲಕ್ಕೆ ಅಧೀನರಾಗಿದ್ದಾರೆ. ಮೃತ್ಯುವಿನಿಂದ ಯಾರನ್ನು 
ಯಾರೂ ತಪ್ಪಿಸಲಾರನು.' ಎಂದು ತಿಳಿಸಿ ಬಂಧು ಮರಣದಿಂದ 
ಶೋಕಿಸುತ್ತಿರುವ ಅವರನ್ನು ಸಾಂತ್ವನಗೊಳಿಸಿದನು. ॥ ೩-೪ ॥ 

ಈ ರೀತಿ ಭಗವಾನ್‌ ಶ್ರೀಕೃಷ್ಣನು ಅಜಾತಶುತ್ರುವಾದ ಮಹಾ 
ರಾಜ ಯುಧಿಷ್ಠಿರನಿಗೆ, ಧೂರ್ತರು ಅವನಿಂದ ಮೋಸದಿಂದ 
ಕಸಿದುಕೊಂಡಿದ್ದ ರಾಜ್ಯವನ್ನು ಹಿಂದಕ್ಕೆ ಕೊಡಿಸಿದನು ಮತ್ತು 
ದ್ರೌಪದಿಯ ಕೇಶ ಪಾಶಗಳಿಗೆ ಕೈಹಾಕಿದ ಆಯುಸ್ಸು ಕ್ಷೀಣ 
ಹೊಂದಿದ್ದ ದುಷ್ಪರಾಜರನ್ನು ಸಂಹಾರ ಮಾಡಿಸಿದನು. ॥ ೫ ॥ 
ಜೊತೆಗೆ ಯುಧಿಷ್ಠಿರ ಮಹಾರಾಜನಿಂದ ಉತ್ತಮ ಸಾಮಗ್ರಿ ಸಂಪತ್ತು 
ಮತ್ತು ಉತ್ತಮ ಖುತ್ವಿಜರಿಂದ ಮೂರು ಅಶ್ವಮೇಧ ಯಜ್ಞಗಳನ್ನು 
ಮಾಡಿಸಿದನು. ಅವನ ಕೀರ್ತಿಯು ನೂರು ಯಜ್ಞ ಮಾಡಿದ 
ಇಂದ್ರನ ಕೀರ್ತಿಯಂತೆ ಎಲ್ಲೆಡೆ ಹರಡುವಂತೆ ಮಾಡಿದನು. ॥ ೬ ॥ 
ಇದಾದ ಬಳಿಕ ಭಗವಾನ್‌ ಶ್ರೀಕೃಷ್ಣನು ದ್ವಾರಕೆಗೆ ಹೋಗಲು 
ವಿಚಾರಮಾಡಿದನು. ಅದಕ್ಕಾಗಿ ಪಾಂಡವರಿಂದ ಬೀಳ್ಕೊಂಡು, 
ದ್ವೈಪಾಯನ ವ್ಯಾಸರೇ ಮುಂತಾದ ಬ್ರಾಹ್ಮಣರನ್ನು ಸತ್ಕರಿಸಿ ತಾನೂ 
ಸತ್‌ಕೃತನಾದನು. ಅವನು ದ್ವಾರಕೆಗೆ ಹೊರಡಲು ಉದ್ಭವ, 
ಸಾತ್ಯಕಿಯರೊಡನೆ ರಥವನ್ನೇರಿದನು. ಆಗಲೇ ಅಭಿಮನ್ಯುವಿನ 
ಪತ್ನಿ ಉತ್ತರೆಯು ಭಯದಿಂದ ಕಳವಳಗೊಂಡು ಎದುರಿಗೆ ಓಡಿ 
ಬರುತ್ತಿರುವುದನ್ನು ನೋಡಿದನು. ॥ ೭-೮ ॥ 

ಉತ್ತರೆಯು ಪ್ರಭುವನ್ನು ಹೀಗೆ ಪ್ರಾರ್ಥಿಸತೊಡಗಿದಳು - 
"ದೇವಾಧಿದೇವಾ ! ಜಗತ್ಪತಿಯೇ | ಮಹಾಯೋಗಿಯೇ | 
ಕಾಪಾಡು! ಕಾಪಾಡು | ನಿನ್ನನ್ನು ಬಿಟ್ಟು ನನಗೆ ಬೇರೆಯಾರೂ 
ಅಭಯ ನೀಡಲಾರರು. ಏಕೆಂದರೆ, ಇಲ್ಲಿ ಎಲ್ಲರೂ ಪರಸ್ಪರ ಮೃತ್ಯು 
ವಿಗೆ ಕಾರಣರಾಗುತ್ತಿದ್ದಾರೆ. ॥ ೯ ॥ ಪ್ರಭೋ! ನೀನು ಸರ್ವಶಕ್ತಿ 
ಯುಳ್ಳವನಾಗಿರುವೆ. ಕಾದ ಕಬ್ಬಿಣದ ಬಾಣವೊಂದು ನನ್ನನ್ನು 
ಅಟ್ಟಿಸಿಕೊಂಡು ಬರುತ್ತಿದೆ. ಇದು ಬೇಕಾದರೆ ನನ್ನನ್ನು ಸುಟ್ಟು 
ಹಾಕಲಿ. ಆದರೆ ನನ್ನ ಗರ್ಭವನ್ನು ನಾಶಪಡಿಸದಂತೆ ಅನುಗ್ರಹಿಸು 
ಸ್ವಾಮಿ! ॥ ೧೦ ॥ 

ಸೂತಪುರಾಣಿಕರು ಹೇಳುತ್ತಿದ್ದಾರೆ - ಭಕ್ತವತ್ತಲ ಭಗವಾನ್‌ 
ಶ್ರೀಕೃಷ್ಣನು ಆಕೆಯ ಗೋಳಾಟವನ್ನುಕೆಳದೊಡನೆಯೇ- "ಆಶ್ವತ್ಥಾಮನು 
ಪಾಂಡವರ ವಂಶವನ್ನೇ ನಿರ್ಬೀಜವನ್ನಾಗಿ ಮಾಡಲು ಬ್ರಹ್ಮಾಸ್ಟವನ್ನು 
ಪ್ರಯೋಗಿಸಿರುವನು' ಎಂದು ಅರಿತುಕೊಂಡನು. ॥ ೧೧॥ 
ಶೌನಕರೇ |! ಅದೇ ಸಮಯದಲ್ಲಿ ಉರಿಯುತ್ತಿರುವ ಐದು ಬಾಣ 
ಗಳು ತಮ್ಮ ಕಡೆಗೆ ಬರುತ್ತಿರುವುದನ್ನು ಕಂಡು ಪಾಂಡವರು ಅದನ್ನು 
ಎದುರಿಸಲು ತಮ್ಮ-ತಮ್ಮ ಅಸ್ಪಗಳನ್ನು ಎತ್ತಿಕೊಂಡರು. ॥ ೧೨ ॥ 
ತನಗೆ ಶರಣು ಬಂದಿದ್ದ ಅನನ್ಯ ಭಕ್ತರಿಗೆ ದೊಡ್ಡ ವಿಪತ್ತು ಬಂದಿರು 
ವುದನ್ನು ಕಂಡು, ಸರ್ವಶಕ್ತನಾದ ಭಗವಾನ್‌ ಶ್ರೀಕೃಷ್ಣನು ತನ್ನ 
ದಿವ್ಯವಾದ ಸುದರ್ಶನದಿಂದ ಅವರನ್ನು ಕಾಪಾಡಿದನು. ॥ ೧೩ ॥ 


78 


ಅಂತ್ರ ಸರ್ವಭೂತಾನಾಮಾತ್ಮಾ ಯೋಗೇಶ್ವರೋ ಹರಿಃ । 
ಸ್ವಮಾಯಯಾವ್ಪಣೋದ್ಗರ್ಭಂ ವೈರಾಟ್ಯಾಃ ಕುರುತಂತವೇ 


11 ೧೪ ॥ 
ಯದೃಪ್ಯಸ್ತ್ರಂ ಬ್ರಹ್ಮಶಿರಸ್ತ ಹೋಫಘಂ ಚಾಪ್ರತಿಕ್ರಿಯಮ್‌ । 
ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯದ್ಧ ಗೂದ್ವಹ 


॥ ೧೫ ॥ 


ಮಾ ಮಂಸ್ಥಾಃ ಹ್ಯೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇ5 ಚ್ಯುತೇ [ 
ಯ ಇದಂ ಮಾಯಯಾ ದೇವ್ಯಾ ಸೃಜತ್ಯವತಿ ಹಂತ್ಯಜಃ 
॥ ೧೬1 


ಬ್ರಹ್ಮತೇಜೋವಿನಿರ್ಮುಕ್ರೈರಾತ್ಮಜೈಃ ಸಹ ಕೃಷ್ಣಯಾ । 
ಪ್ರಯಾಣಾಭಿಮುಖಂ ಕೃಷ್ಣಮಿದಮಾಹ ಪೃಥಾ ಸತೀ 


11 ೧೭ ॥ 
ಕುಂತ್ಯುವಾಚ 
ನಮಸ್ಕೇ ಪುರುಷಂ ತ್ವಾಂ ರದ್ಯಮೀಶ್ವರಂ ಪ್ರಕೃತೇಃ ಪರಮ್‌ । 
ಅಲಕ್ಷ್ಯಂ ಸರ್ವಭೂತಾನಾಮಂತರ್ಬಹಿರವಸ್ಥಿತಮ್‌ 
॥ ೧೮ ॥ 


ಮಾಯಾಜವನಿಕಾಚ್ಛನ್ನಮಜ್ಗಾ  ಧೋಕ್ಸಜಮವ್ಯಯಮ್‌ | 
ನ ಲಕ್ಷ್ಯಸೇ ಮೂಢದ್ಳಶಾ ನಟೋ ನಾಟ್ಯಧರೋ ಯಥಾ 
॥೧೯॥ 


ತಥಾ ಪರಮಹಂಸಾನಾಂ ಮುನೀನಾಮಮಲಾತ್ಮನಾಮ್‌ 1 

ಭಕ್ಕಿಯೋಗವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ಪಿಯಃ 
2೦ 

ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ । 


ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ 
11 ೨೧ ॥| 


ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ । 
ನಮಃ ಪಂಕಜನೇತ್ರಾಯ ನಮಸ್ತೇ ಪಂಕಜಾಂಪ್ರಯೇ 
॥| ೨೨ ॥ 


ಯಥಾ ಹೃಷಿಕೇಶ ಖಲೇನ ದೇವಕೀ 

ಕಂಸೇನ ರುದ್ಧಾತಿಚಿರಂ ಶುಚಾರ್ಪಿತಾ 1 
ವಿಮೋಚಿತಾಹಂ ಚ ಸಹಾತ್ಮಜಾ ವಿಭೋ 

ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್‌ ॥ ೨೩ ॥ 


[173948 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಸರ್ವಪ್ರಾಣಿಗಳ ಅಂತರ್ಯಾಮಿಯಾಗಿರುವ ಯೋಗೇಶ್ವರನಾದ 
ಶ್ರೀಕೃಷ್ಣನು ಕುರುವಂಶದ ಕುಡಿಯನ್ನು ಉಳಿಸುವುದಕ್ಕಾಗಿ ಉತ್ತರೆಯ 
ಗರ್ಭವನ್ನು ತನ್ನ ಮಾಯಾಕವಚದಿಂದ ಆವರಿಸಿ ಬಿಟ್ಟನು. ॥ ೧೪ ॥ 
ಶೌನಕಾದಿ ಯಪಿಗಳಿರಾ | ಬ್ರಹ್ಮಶಿರೋಸ್ವವೆಂಬುದು ಅಮೋಘ 
ವಾದುದೇ. ಅದನ್ನು ನಿವಾರಿಸುವ ಪ್ರತ್ಯಸ್ಟದಿಲ್ಲವೆಂಬುದೂ ನಿಜವೇ. 
ಆದರೂ ಭಗವಾನ್‌ ಶ್ರೀಕೃಷ್ಣನ ತೇಜದ ಇದಿರು ಅದು 
ಶಾಂತವಾಯಿತು. ॥ ೧೫ ॥ ಭೃಗುಕುಲತಿಲಕರೇ | ಇದೇನೋ 
ದೊಡ್ಡ ಅಚ್ಚರಿಯೆಂದು ತಿಳಿಯಬಾರದು. ಏಕೆಂದರೆ, ಭಗವಾನ್‌ 
ಶ್ರೀಕೃಷ್ಣನು ಸರ್ವಾಶ್ಚರ್ಯಮಯನಾದವನು. ತಾನು ಜನ್ಮರಹಿತ 
ನಾಗಿಯೇ ಇದ್ದು ತನ್ನ ಮಾಯಾ ಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿ 
ಸಿತಿ, ಸಂಹಾರಗಳನ್ನು ಮಾಡುವ ಸರ್ವಶಕ್ತಿ ಮಯನು ಪರ 
ಮಾಶ್ನನು. ॥ ೧೬ ॥ ಭಗವಾನ್‌ ಶ್ರೀಕೃಷ್ಣಮ ದ್ವಾರಕೆಗೆ ಹೊರಟಾಗ 
ಬ್ರಹ್ನಾಸ್ಪದ ಜ್ವಾಲೆಯಿಂದ ಮುಕ್ತರಾದ ತನ್ನ ಪುತ್ರರೊಡನೆಯೂ, 
ದ್ರೌಪದಿಯೊಡನೆಯೂ ಕೂಡಿ ಸಾಧ್ವಿಯಾದ ಕುಂತೀದೇವಿಯು 
ಹೀಗೆ ಪ್ರಾರ್ಥಿಸಿದಳು. ॥ ೧೭ ॥ 

ಕುಂತಿದೇವಿಯು ಹೇಳಿದಳು - ನೀನು ಸಮಸ್ತ ಜೀವಿಗಳ 
ಒಳಗೂ-ಹೊರಗೂ ಪೂರ್ಣವಾಗಿ ವ್ಯಾಪಿಸಿಕೊಂಡಿರುವೆ. 
ಆದರೂ ಇಂದ್ರಿಯಗಳಿಂದ ಹಾಗೂ ವೃತ್ತಿಗಳಿಂದ ನೋಡಲಾಗು 
ವುದಿಲ್ಲ ಏಕೆಂದರೆ ನೀನು ಪ್ರಕೃತಿಯನ್ನು ಮೀರಿನಿಂತ ಆದಿಪುರುಷ 
ಪರಮೇಶ್ವರನಾಗಿರುವೆ. ನಾನು ನಿನಗೆ ನಮಸ್ಕರಿಸುತ್ತೇನೆ. ॥ ೧೮ ॥ 
ಇಂದ್ರಿಯಗಳಿಗೆ ಗೋಚರಿಸದೆ ಮಾಯೆಯೆಂಬ ಪರದೆಯೊಳಗೆ 
ತನ್ನನ್ನು ಮರೆಸಿ ಕೊಂಡಿರುವವನೂ, ಸರ್ವಜ್ನನೂ ಆದ ನಿನ್ನನ್ನು 
ಅಜ್ಞಳಾದ ನಾನು ಹೇಗೆ ತಿಳಿಯಬಲ್ಲೆನು ? ವೇಷವನ್ನು ಧರಿಸಿರುವ 
ಚತುರನಟನಂತೆ ಅಭಿನಯಿಸುತ್ತಿರುವ ನಿನ್ನನ್ನು ಮೂಢದೃಷ್ಟಿ 
ಯುಳ್ಳವರು ಹೇಗೆ ತಾನೇ ಗುರುತಿಸಬಲ್ಲರು ? ॥ ೧೯ ॥ ನೀನು 
ಶುದ್ಧ ಹೃದಯವುಳ್ಳ ವಿಚಾರಶೀಲ ಜೀವನ್ಮುಕ್ತರಾದ ಪರಮಹಂಸರ 
ಹೃದಯದಲ್ಲಿ ನಿನ್ನ ಪರಾಭಕ್ತಿಯನ್ನು ಮೂಡಿಸಲು ಅವತರಿಸಿರುವೆ. 
ಇಂತಹ ನಿನ್ನನ್ನು ನಮ್ಮಂತಹ ಪಾಮರ ಸ್ಟೀಯರು ಹೇಗೆ ತಾನೇ 
ಗುರುತಿಸ ಬಲ್ಲರು? ॥ ೨೦ ॥ ಶ್ರೀಕೃಷ್ಣನಿಗೆ, ವಾಸುದೇವನಿಗೆ, 
ದೇವಕೀ ನಂದನನಿಗೆ, ನಂದಗೋಪಕುಮಾರನಿಗೆ, ಗೋವಿಂದನಿಗೆ, 
ನಮೋ ನಮಃ. ನಮ್ಮ ಅನಂತ ವಂದನೆಗಳು. ॥ ೨೧ ॥ ಪದ್ಮನಾಭ 
ನಿಗ್ಗೆ. ಪದ್ಮಮಾಲಾಧರನಿಗೆ, ಪದ್ಧಾಕ್ಷನಿಗೆ, ಪದ್ಧಪಾದನಾಗಿರುವ 
ಶ್ರೀಕೃಷ್ಣಾ! ನಿನಗೆ ಮತ್ತೆ-ಮತ್ತೆ ನಮಸ್ಕಾರಗಳು. ॥ ೨೨ ॥ ಹೃಷೀ 
ಕೇಶಾ। ಪ್ರಭೋ! ಹಿಂದೆ ದುಷ್ಟಕಂಸನಿಂದ ಸೆರೆಯಲ್ಲಿಟ್ಟದ್ದ 
ಚಿರಕಾಲ ಶೋಕಗ್ರಸ್ತಳಾಗಿದ್ದ ದೇವಕಿಯನ್ನು ನೀನು ಕಾಪಾಡಿ 
ದಂತೆಯೇ ಪುತ್ರರೊಂದಿಗೆ ನನ್ನನ್ನೂ ಕೂಡ ನೀನು ಪದೇ-ಪದೇ 
ವಿಪತ್ತುಗಳಿಂದ ರಕ್ಷಿಸಿರುವೆ. ನೀನೇ ನಮ್ಮ ಸ್ವಾಮಿಯಾಗಿರುವೆ. 
ನೀನೇ ಸರ್ವಶಕ್ತಿಯುಳ್ಳವನು. ಶ್ರೀಕೃಷ್ಣಾ | ವಿಷದಿಂದ, ಲಾಕ್ಟಾ 
ಗೃಹದ ಭಯಾನಕ ಬೆಂಕಿಯಿಂದ, ಹಿಡಿಂಬಾದಿ ರಾಕ್ಷಸರ ದೃಷ್ಟಿ 
ಯಿಂದ, ದುಷ್ಟರ ದ್ಯೂತಸಭೆಯಿಂದ, ವನವಾಸದ ವಿಪತ್ತು 
ಗಳಿಂದ, ಯುದ್ಧದ ಪ್ರತಿಯೊಂದು ಘಟ್ಟದಲ್ಲಿಯೂ ಮಹಾ 


8 ಅಧ್ಯಾಯ) 


ವಿಷಾನ್ಠಹಾಗ್ನೇಃ ಪುರುಷಾದದರ್ಶನಾ- 
ದಸತ್ತಭಾಯಾ ವನವಾಸಕೃಚ್ಛತ: I 
ಮೃಧೇ ಮೃಧೇ5ನೇಕಮಹಾರಥಾಸ್ಟತೋ. 


ದ್ರೌಣ ೈಸ್ಪಫಶ್ಚಾಸ್ಥ ಹರೇ ಭಿರಕತಾ: ॥1 ೨೪ ॥ 


ವಿಷದಃ ಸಂತು ನಃ ಶಶ್ಪತ್ರತ್ರ ತತ್ರ ಜಗದ್ಗುರೋ । 
ಭವತೋ ದರ್ಶನಂ ಯತಾ ್ಯದಪುನರ್ಭವದರ್ಶನಮ್‌ 
॥ ೨೫ 1 


ಜನ್ಮೈಶ್ವರ್ಯಶ್ರುತಶ್ರೀಭಿರೇಧಮಾನಮದಃ ಪುಮಾನ್‌ । 
ನೈವಾರ್ಹತ್ಯಭಿಧಾತುಂ ವೈ ತ್ವಾಮಕಿಂಚನಗೋಚರಮ್‌ 


॥ ೨೬ ॥ 
ನಮೋರಕಿಂಚನವಿತ್ತಾಯ ನಿವೃತ್ತಗುಣವೃತ್ತಯೇ I 
ಆತ್ಮಾರಾಮಾಯ ಶಾಂತಾಯ ಕೈವಲ್ಕಪತಯೇ ನಮಃ 

| ೨೭ ॥ 


ಮನ್ಯೇ ತ್ವಾಂ ಕಾಲಮೀಶಾನಮನಾದಿನಿಧನಂ ವಿಭುಮ್‌ । 


ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿಥ: ಕಲಿ: 
1 ೨೮ ॥ 


ನ ವೇದ ಕಶ್ಚಿದ್ದಗವಂಶ್ಚಿಕೀರ್ಷಿತಂ 
ತವೇಹಮಾನಸ್ಯ ನೃಣಾಂ ವಿಡಂಬನಮ್‌ । 

ನ ಯಸ್ಕ ಕಶ್ಚಿದ್ದಯಿತೋಶಸ್ತಿ ಕರ್ಹಿಚಿದ್‌ 
ದ್ವೇಷ್ಠಶ್ಚ ಯಸ್ಸಿನ್ನಿಷಮಾ ಮತಿರ್ನಣಾಮ್‌ ॥ ೨೯ ॥ 


ಜನ್ಮ ಕರ್ಮ ಚ ವಿಶ್ವಾತ್ಮನ್ನಜಸ್ಯಾಕರ್ತುರಾತ್ಮನಃ । 
ತಿರ್ಯಂಗ್‌ನೃಷಿಷು ಯಾದಹು ತದತ್ಯಂತವಿಡಂಬನಮ್‌ 
HaAOon 


ಗೋಪ್ಯಾದದೇ ತ್ವಯಿ ಕೃತಾಗಸಿ ದಾಮತಾವದ್‌ 
ಯಾ ತೇ ದಶಾಶ್ರುಕಲಿಲಾಂಜನಸಂಭ್ರಮಾಕ್ಟಮ್‌ । 
ವಕ್ವಂ ನಿನೀಯ ಭಯಭಾವನಯಾ ಸ್ಥಿತಸ್ಯ 
ಸಾ ಮಾಂ ವಿಮೋಹಯತಿ ಭೀರಪಿ ಯದ್ದಿಭೇತಿ ॥1೩೧॥ 


[173914 ೦ 


ಪ್ರಥಮ ಸಂಧ 


79 


ರಥರು ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ಕಾಪಾಡಿದೆ. ಹೀಗೆ 
ಎಷ್ಟೊಂದು ಹೇಳಲಿ? ಈಗ ಈ ಅಶ್ವತ್ಥಾಮನನ ಬ್ರಹ್ಮಾಸ್ತ್ರ 
ದಿಂದಲೂ ಕೂಡ ನೀನು ನಮ್ಮನ್ನು ಕಾಪಾಡಿರುವೆ. ॥ ೨೩-೨೪ ॥ 
ಜಗದ್ಗುರುವೇ | ನಮ್ಮ ಜೀವನದಲ್ಲಿ ವಿಪತ್ತುಗಳು ಪದೇ-ಪದೇ 
ಬರುತ್ತಿರಲಿ. ಏಕೆಂದರೆ, ವಿಪತ್ತುಗಳಲ್ಲಿಯೂ ನಿಶ್ಚಿತವಾಗಿ ನಿನ್ನ 
ದರ್ಶನ ಆಗುತ್ತಾ ಇರುತ್ತದೆ. ನಿನ್ನ ದರ್ಶನವಾದ ಮೇಲೆ ಮತ್ತೆ 
ಜನ್ಮ-ಮೃತ್ಯುವಿನ ಚಕ್ರದಲ್ಲಿ ಬೀಳಬೇಕಾಗುವುದಿಲ್ಲ ॥ ೨೫ ॥ 
ನೀನು ಅಕಿಂಚನರಿಗೆ ಗೋಚರನಾಗುವವನು. ಕುಲಮದ, ಅಧಿ 
ಕಾರಮದ, ವಿದ್ಯಾಮದ, ಸಂಪ್ತಿನಮದ-ಮುಂತಾದವುಗಳಿಂದ 
ಬೀಗುವ ಮನುಷ್ಯನಿಗೆ ನಿನ್ನ ನಾಮಸ್ಥರಣೆಯನ್ನು ಮಾಡುವ 
ಅರ್ಹತೆಯೂ ಹೇಗೆ ಉಂಟಾದೀತು 7 ॥ ೨೬ ॥ ನೀನು ನಿಷ್ಕಾಮ 
ಭಕ್ತರ ಪರಮಧನವಾಗಿರುವೆ. ತ್ರಿಗುಣಗಳನ್ನು ಅವುಗಳ ನಜ 
ಗಳನ್ನು ಮೀರಿರುವವನಾಗಿರುವೆ. ಆತ್ಮಾರಾಮನೂ, ಪ್ರಶಾಂತನೂ, 
ಕೈವಲ್ಯ. ಮೋಕ್ಷಕ್ಕೆ ಅಧಿಪತಿಯೂ ಆದ ನಿನಗೆ ನಮಸ್ಕರಿಸುತ್ತೇನೆ. 
॥ ೨೭ ॥ ಅನಾದಿಯೂ, ಅನಂತನೂ, ಸರ್ವವ್ಯಾಪಕನೂ, ಎಲ್ಲರ 
ನಿಯಾಮಕನೂ, ಕಾಲರೂಪೀ ಪರಮೇಶ್ವರನೂ ನೀನೇ ಆಗಿರುವೆ 
ಎಂದು ನಾನು ತಿಳಿಯುತ್ತೇನೆ. ಪ್ರಪಂಚದ ಸಮಸ್ತ ಪ್ರಾಣಿ, 
ಪದಾರ್ಥಗಳು ಪರಸ್ಪರ ವೈಷಮ್ಯದಿಂದ ಘರ್ಷಣೆ ಮಾಡುತ್ತಿದ್ದರೂ 
ನೀನು ಎಲ್ಲದರಲ್ಲಿ ಸಮಾನರೂಪದಿಂದ ಸಂಚರಿಸುತ್ತಿರುವೆ. 
॥ ೨೮ ॥ ಭಗವಂತನೇ! ನೀನು ಮನುಷ್ಯರಂತೆ ಲೀಲೆಗಳನ್ನು 
ಮಾಡಿದಾಗ ನೀನು ಏನು ಮಾಡಲು ಬಯಸುವೆ ಎಂಬುದು 
ಯಾರೂ ತಿಳಿಯಲಾರರು. ನಿನಗೆ ಎಂದಿಗೂ ಯಾರೂ ಪ್ರಿಯರು 
ಇಲ್ಲ, ಅಪ್ರಿಯರೂ ಇಲ್ಲ ನಿನ್ನ ಸಂಬಂಧದಲ್ಲಿ ಜನರ ಬುದ್ಧಿಯು 
ವಿಷಮವಾಗಿರುತ್ತದೆ. ॥ ೨೯ ॥ ವಿಶ್ವದ ಆತ್ಮರೂಪನಾಗಿರುವವನೇ! 
ನೀನು ಜನ್ಮ-ಕರ್ಮರಹಿತನಾದ ಶುದ್ಧಾತ್ಮ ಸ್ವರೂಪನೇ ಆಗಿದ್ದರೂ 


`ಲೋಕದ ವಿಡಂಬನೆಗಾಗಿ ಪಶು-ಪಕ್ಷಿ ಮುಂತಾದ ತಿರ್ಯಕ್‌ 


ಜಂತುಗಳಲ್ಲಿಯೂ, ಮನುಷ್ಯರಲ್ಲಿಯೂ, ಮುನಿಗಳಲ್ಲಿಯೂ, 
ಜಲಚರಾದಿ ಪ್ರಾಣಿಗಳಲ್ಲಿಯೂ ಜನ್ನತಳೆದು ಆ ಯೋಗಿಗಳಿಗೆ 
ಅನುರೂಪವಾದ ದಿವ್ಯ ಕರ್ಮಗಳನ್ನು ಮಾಡುತ್ತಿರುವೆ. ಇದೆಂತಹ 
ನಿನ್ನ ಲೀಲೆಯು ? ॥ ೩೦ ॥ ನೀನು ಬಾಲ್ಯದಲ್ಲಿ ತುಂಟತನದಲ್ಲಿ 
ಗಡಿಗೆಯನ್ನು ಒಡೆದಾಗ ಯಶೋದೆಯು ನಿನ್ನನ್ನು ಕಟ್ಟಿಹಾಕಲು 
ಕೈಯಲ್ಲಿ ಹಗ್ಗದನ್ನೆತಿಕೊಂಡು ಬಂದಾಗ, ನೀನು ಹೆದರಿದವನಂತೆ 
ನಟಿಸುತ್ತಿರುವಾಗ ಕಣ್ಣೀರು ಸುರಿಯುತ್ತಿತ್ತು. ಕಣ್ಣಿಗೆ ಹಚ್ಚಿದ 
ಕಾಡಿಗೆಯೆಲ್ಲ ಗಲ್ಲಕ್ಕೆ ಮೆತ್ತಿಕೊಂಡಿತ್ತು. ಕಣ್ಣುಗಳು ಚಂಚಲವಾಗಿ 
ದವು, ಮುಖವನ್ನು ತಗ್ಗಿಸಿಕೊಂಡಿದ್ದೆ ನಿನ್ನ ಈ ಸ್ಥಿತಿಯ-ಲೀಲೆಯ 
ಧ್ಯಾನ ಮಾಡುತ್ತಾ ನಾನು ಪರವಶಳಾಗಿ ಹೋಗುತ್ತೇನೆ. ಯಾರ 
ಕುರಿತು ಭಯವೂ ಭಯಪಡುತ್ತಿದೆಯೋ ಅಂತಹವನ ಇದು 
ಸ್ಥಿತಿ! ಎಂತಹ ಸೋಜಿಗವಿದು ? ॥ ೩೧ ॥ ನೀನು ಜನ್ಮ ರಹಿತ 
ನಾಗಿದ್ದರೂ ಏಕೆ ಜನ್ಮತಾಳಿದೆ 9 ಎಂಬುದಕ್ಕೆ ಕೆಲವು ಮಹಾ 
ಪುರುಷರು ಹೀಗೆ ಹೇಳುತ್ತಾರೆ- "ಮಲಯ ಪರ್ವತದ ಕೀರ್ತಿ 
ಯನ್ನು ಹರಡುವುದಕ್ಕಾಗಿ ಅಲ್ಲಿ ಗಂಧದ ಮರಗಳು ಹುಟ್ಟು 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ । 
ಯದೋಃ ಪ್ರಿಯಸ್ಯಾನ್ವವಾಯೇ ಮಲಯಸ್ಕೇವ ಚಂದನಮ್‌ 
1೩೨ 


ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋತಭ್ಯಗಾತ್‌ 1 
ಅಜಸ್ತಮಸ್ಯ ಕ್ಲೇಮಾಯ ವಧಾಯ ಚ ಜ್‌ 
1 | 


ಭಾರಾವತಾರಣಾಯಾನ್ಯೇ ಭುವೋ ನಾವ ಇವೋದಧೌ । 
ಸೀದಂತ್ಯಾ ಭೂರಿಭಾರೇಣ ಜಾತೋ ಹ್ಯಾತ್ಮಭುವಾರ್ಥಿತಃ 
11 &೪ 


ಭವೇಶಸ್ಥಿನ್‌ ಕ್ಲಿತ್ಯಮಾನಾನಾಮವಿದ್ಯಾಕಾಮಕರ್ಮಭಿಃ | 
ಶ್ರವಣಸ್ಥರಣಾರ್ಹಾಣಿ ಕರಿಷ್ಠನ್ನಿತಿ ಕೇಚನ 
1 ೩೫ 


ಶೃಣ್ವಂತಿ ಗಾಯಂತಿ ಗೃಣಂತ್ಯಭೀಕ್ಸ ಶಃ 
ಸ್ಥರಂತಿ ನಂದಂತಿ ತವೇಹಿತಂ ಜನಾಃ । 

ತ ಏವ ಪಶ್ಯಂತ್ಯಚಿರೇಣ ತಾವಕಂ 
ಭವಪ್ರವಾಹೋಪರಮಂ ಪದಾಂಬುಜಮ್‌ ॥ ೩೬ ॥ 


ಅಪ್ಪದ್ಧ ನಸ್ತ್ವಂ ಸಸತೇಹಿತ ಪ್ರಭೋ 

ಜಿಹಾಸಸಿ ಸ್ಲಿತುಹೃದೋತನುಜೀವಿನಃ | 
ಯೇಷಾಂನ ಚಾನೃದ್ಧವತಃ ಪದಾಂಬುಜಾತ್‌ 

ಪರಾಯಣಂ ರಾಜಸು ಯೋಜಿತಾಂಹಸಾಮ್‌ ॥ ೩೭ ॥ 


ಕೇ ವಯಂ ನಾಮರೂಪಾಭ್ಯಾಂ ಯದುಭಿಃ ಸಹ ಪಾಂಡವಾಃ 
ಭವತೋ ದರ್ಶನಂ ಯರ್ಹಿ ಹೃಷೀಕಾಣಾಮಿವೇಶಿತುಃ 
1೩೮ ॥ 


ನೇಯಂ ಶೋಭಿಷ್ಯತೇ ತತ್ರ ಯಥೇದಾನೀಂ ಗದಾಧರ । 
ತ್ವತದೈರಂಕಿತಾ ಭಾತಿ ಸ್ವಲಕ್ಷಣವಿಲಕ್ಷಿತ್ಸೆ 
11೩೯॥ 


ಇಮೇ ಜನಪದಾಃ ಸ್ವ ದಾ ಸುಪಕ್ಕೌಷಧಿವೀರುಧಃ 
ವನಾದ್ರಿನದ್ಯುದನ್ದಂತೋ ಹ್ಯೇಧಂತೇ ತವ ವೀಕ್ಷಿಕ್ಸೆಃ 
॥1೪೦॥ 


[17394 ೧ 


ವಂತೆಯೇ ಪುಣ್ಯಶ್ಲೋಕನೂ, ಪ್ರಿಯಭಕ್ತೋತ್ತಮನೂ ಆದ ಯದು 
ಮಹಾರಾಜನ ಕೀರ್ತಿಯನ್ನು ಎಸ್ತಾರಪಡಿಸಲಿಕ್ಕಾಗಿ ನೀನು ಅವನ 
ವಂಶದಲ್ಲಿ ಅವತರಿಸಿರುವೆ.'' ॥ ೩೨ ॥ ಮತ್ತೆ ಕೆಲವರು ಹೇಳುತ್ತಾರೆ- 
"ಹಿಂದಿನ ಜನ್ನದಲ್ಲಿ ಸುತಪಾ ಮತ್ತು ಪೃಶ್ನಿ ಎಂಬ ರೂಪದಲ್ಲಿದ್ದ 
ವಸುದೇವ-ದೇವಕಿಯರು ಪಡೆದ ವರದಂತೆ ನೀನು ಜನ್ನರಹಿತ 
ನಾದರೂ ಅವರಲ್ಲಿ ಪುತ್ರನಾಗಿ ಅವತರಿಸಿದೆ. ದೇವತೆಗಳ ಯಾಚನೆ 
ಯಂತೆ ಈ ಲೋಕಗಳ ಕ್ಲೇಮಕ್ಕಾಗಿಯೂ, ದೈತ್ಯರ ನಾಶಕ್ಕಾಗಿಯೂ 
ನೀನು ಜನ್ನತಾಳಿದೆ.' ॥ ೩೩ ॥ ಇನ್ನುಕೆಲವರು ಹೀಗೂ ಹೇಳುತ್ತಾರೆ 
- "ಈ ಭೂಮಿಯು ಅಧರ್ಮದ ಭಾರದಿಂದ ಕಡುಪೀಡಿತಳಾಗಿ 
ಸಮುದ್ರದ ಮಧ್ಯದಲ್ಲಿ ಮುಳುಗುತ್ತಿರುವಾಗ ಬ್ರಹ್ಮದೇವರ ಪ್ರಾರ್ಥನೆ 
ಯಂತೆ ಭೂ ಭಾರವನ್ನು ಇಳುಹಲು ನೀನು ಅವತರಿಸಿದೆ.'' 
॥ ೩೪ ॥ 'ಈ ಸಂಸಾರದಲ್ಲಿ ಅಜ್ಞಾನ, ಕಾಮನೆ, ಅನಾದಿಕರ್ಮ 
ಇವುಗಳ ಕಟ್ಟಿಗೆ ಸಿಲುಕಿ ಕಷ್ಟಪಡುತ್ತಿರುವ ಜನರ ಉದ್ದಾರಕ್ಕಾಗಿ 
ಅವರಿಗೆ ಶ್ರವಣ-ಸ್ಥರಣೆಗಳಿಗೆ ಶುಭಾಲಂಬನವಾಗುವ ದಿವ್ಯವಾದ 
ಲೀಲೆಗಳನ್ನು ನಡೆಸುವ ಉದ್ದೇಶದಿಂದ ನೀನು ಅವತರಿಸಿರುವೆ' 
ಎಂದು ಕೆಲವು ಮಹಾತ್ಮರು ಹೇಳುತ್ತಾರೆ. ॥ ೩೫ ॥ ನಿನ್ನ ಭಾಗ್ಯ 
ಶಾಲಿಗಳಾದ ಭಕ್ತರು ಪದೇ-ಪದೇ ನಿನ್ನ ಚರಿತ್ರವನ್ನು ಶ್ರವಣಿಸುತ್ತಾ, 
ಕೀರ್ತಿಸುತ್ತಾ, ಸ್ಥರಿಸುತ್ತಾ ಆನಂದಿತರಾಗಿರುತ್ತಾರೆ. ಅಂತಹವರೇ 
ಜನ್ಮ-ಮರಣದ ಪ್ರವಾಹವನ್ನು ಎಂದೆಂದಿಗೂ ತಡೆಗಟ್ಟುವ ನಿನ್ನ 
ದಿವ್ಯವಾದ ಅಡಿದಾವರೆಗಳನ್ನು ಶೀಘ್ರವಾಗಿ ಸಾಕ್ಟಾತ್ಮರಿಸಿಕೊಳ್ಳು 
ವರು. ॥ ೩೬ ॥ 

ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲ್ಪವೃಕ್ಕವೇ! 
ಪ್ರಭುವೇ। ನಿನ್ನವರಾಗಿ ನಿನ್ನ ಸಂಬಂಧಿಗಳಾಗಿ, ನಿನ್ನನ್ನೇ ಅವಲಂಬಿಸಿ 
ಬಾಳುತ್ತಿರುವ ನಮ್ಮನ್ನು ಈಗಲೇ ಬಿಟ್ಟು ಹೊರಟು ಹೋಗಲು 
ಬಯಸುವೆಯಾ ? ನಮಗೆ ನಿನ್ನ ಚರಣಾರವಿಂದಗಳಲ್ಲದೆ ಬೇರೆ 
ಯಾವ ಆಸರೆಯೂ ಇಲ್ಲ ಭೂಮಿಯಲ್ಲಿರುವ ರಾಜರೆಲ್ಲರೂ 
ನಮಗೆ ವಿರೋಧಿಗಳಾಗಿದ್ದಾರೆ ಎಂಬುದು ನಿನಗೆ ತಿಳಿದೇ ಇದೆ. 
॥ ೩೭ ॥ ಆತ್ಮನು ಎಲ್ಲ ಇಂದ್ರಿಯಗಳಿಗೆ ಧಾರಕನೂ ಪ್ರೇರಕನು. 
ಅವನಲ್ಲದೆ ಇಂದ್ರಿಯಗಳಿಗೆ ಶಕ್ತಿ, ಅಸ್ತಿತ್ವ ಎಲ್ಲಿಯದು ? ಹಾಗೆಯೇ 
ನಿನ್ನ ದಿವ್ಯದರ್ಶನವಾಗದಿದ್ದರೆ ಯದುವಂಶಿಯರ ಹಾಗೂ ಪಾಂಡ 
ವರ ನಾಮ-ರೂಪ- ಅಸ್ತಿತ್ವ, ಶಕ್ತಿ, ಇವುಗಳು ಹೇಗೆ ಇರಬಲ್ಲವು ? 
॥ ೩೮ ॥ ಪ್ರಭೋ! ಗದಾಧರ | ನಿನ್ನ ದಿವ್ಯ ಚರಣಾರವಿಂದಗಳ 
ವಿಲಕ್ಷಣವಾದ ಚಿಹ್ನೆಗಳಿಂದ ಈ ಕುರುಜಾಂಗಲ ಪ್ರದೇಶವು ಎಷ್ಟು 
ಶೋಭಾಯಮಾನವಾಗಿದೆಯೋ, ನೀನು ಇಲ್ಲಿಂದ ಹೊರಟು 
ಹೋದ ಬಳಿಕ ಆ ಕಾಂತಿಯು ಇಲ್ಲವಾಗುವುದು. ॥ ೩೯ ॥ ನಿನ್ನ 
ಕೃಪಾಕಟಾಕ್ಷದ ಪ್ರಭಾವದಿಂದಲೇ ಈ ದೇಶವು ಪಕ್ವವಾದ ಸಮೃದ್ಧಿ 
ಗಳಿಂದ, ಧಾನ್ಯ ಮತ್ತು ಫಲಪುಷ್ಪಭರಿತವಾದ ಗಿಡ-ಮರ-ಬಳ್ಳಿ 
ಗಳ ಸಂಪತ್ತುಗಳಿಂದ ಸಮೃದ್ಧವಾಗಿದೆ. ಅರಣ್ಯ-ಗಿರಿ-ನದೀ- 
ಸಮುದ್ರಗಳೂ ನಿನ್ನ ದೃಷ್ಟಿಯಿಂದ ವೃದ್ಧಿಯನ್ನು ಪಡೆದಿರುವವು. 
॥ ೪೦ ॥ ವಿಶ್ವೇಶ್ವರನೂ, ವಿಶ್ವಾತ್ಮನೂ, ವಿಶ್ವಮೂರ್ತಿಯೂ ಆಗಿ 
ರುವ ಪ್ರಭುವೇ | ಸ್ವಜನರಾದ ಈ ಪಾಂಡವರಲ್ಲಿ ಹಾಗೂ 


8 ಅಧ್ಯಾಯ] 


ಅಥ ವಿಶ್ವೇಶ ವಿಶ್ವಾತ್ಮನಿಶ್ಚಮೂರ್ತೆೇ ಸಕೇಷು ಮೇ। 
ಸ್ನೇಹಪಾಶಮಿಮಂ ಛಿಂಧಿ ದೃಢಂ ಪಾಂಡುಷು ವೃಷ್ಠಿಷು 
11 ೪೧ ॥ 


ತ್ವಯಿ ಮೇ ನನ್ಯವಿಷಯಾ ಮತಿರ್ಮಧುಪತೇತಸಕ್ಕತ್‌ | 
ರತಿಮುದ್ದಹತಾಂ ತದ್ದದ್ದಂಗೇವೌಘಮುದನ್ನತಿ 
11 ೪೨॥ 


ಶ್ರೀಕೃಷ್ಣ ಕೃಷ್ಣಸಖ ವೃಷ್ಟೃಷಭಾವನಿಧ್ರುಗ್‌ 
ರಾಜನ್ಮವಂಶದಹನಾನಪವರ್ಗವೀರ್ಯ 1 

ಗೋವಿಂದ ಗೋದ್ವಿಜಸುರಾರ್ತಿಹರಾವತಾರ 
ಯೋಗೇಶ್ವರಾಖಿಲಗುರೋ ಭಗವನ್ನಮಸ್ತೇ ॥ ೪೩ ॥ 


ಸೂತ ಉವಾಚ 


ಪೃಥಯೇತ್ಕಂ ಕಲಪದೈಃ ಪರಿಣೂತಾಖಿಲೋದಯ | 
ಮಂದಂ ಜಹಾಸವೈಕುಂಠೋ ಮೋಹಯನ್ನಿವ ಮಾಯಯಾ 
H ೪೪ ॥ 


ತಾಂ ಬಾಢಮಿತ್ಯುಪಾಮಂತ್ರ್ಯ ಪ್ರವಿಶ್ಯ ಗಜಸಾಹ್ಹಯಮ್‌ । 
ಸ್ವಿಯಶ್ವಸ್ಪಪುರಂ ಯಾಸ್ಕನ್‌ ಪ್ರೇಮ್ಜಾರಾಜ್ಞಾನಿವಾರಿತಃ 
॥1 ೪೫ ॥ 


ವ್ಯಾಸಾದ್ಯೈರೀಶ್ಲರೇಹಾಜ್ಞೈ: ಕೃಷ್ಣೇನಾದ್ದುತಕರ್ಮಣಾ । 
ಪ್ರಬೋಧಿತೋತಪೀತಿಹಾಸೈರ್ನಾಬುಧ್ಧತ ಶುಚಾರ್ಪಿತಃ 
11 ೪೬ ॥ 


ಆಹ ರಾಜಾ ಧರ್ಮಸುಶಶ್ಚಿಂತಯನ್ನುಹೃದಾಂ ವಧಮ್‌ । 
ಪ್ರಾಕೃತೇನಾತ್ಮನಾ ವಿಪ್ರಾ: ಸ್ನೇಹಮೋಹವಶಂ ಗತಃ 
1೪೭॥ 


ಅಹೋ ಮೇ ಪಶ್ಯತಾಜ್ಞಾನಂ ಹೃದಿ ರೂಢಂ ದುರಾತ್ಮನಃ I 
ರಕ ವ ದೇಹಸ್ಯ ಬಹೊ ಕ್ರೀ ಮೇತಕೌಹಿಣೀರ್ಹತಾಃ 
11 ೪೮ ॥ 


ಬಾಲದ್ವಿಜಸುಷ್ಟನ್ನಿತ್ರಪಿತ್ಛಭ್ರಾತೃಗುರುದ್ರುಹಃ I 
ನಮೇ ಸ್ಯಾನ್ನಿರಿಯಾನ್ನೋಕ್ಲೋ ಹ್ಯಪಿ ವರ್ಷಾಯುತಾಯುತ್ಛೆ: 
VE UH 


ಸೇನೆ ಸೇರಿದರೆ ಒಂದು ಅಕೌಹಿಣಿ ಆಗುತ್ತದೆ. 


ಪ್ರಥಮ ಸೃಂಧ 81 


ಯಾದವರಲ್ಲಿ ನನಗೆ ದೃಢವಾದ ಮಮತೆ ಬೆಳೆದು ಬಿಟ್ಟಿದೆ. ಈ 
ಪ್ರಾಕೃತವಾದ ಸ್ನೇಹಪಾಶವನ್ನು ಕತ್ತರಿಸಿ ಹಾಕಿಬಿಡು. ॥ ೪೧ ॥ ಪರ 
ಮಾನಂದ ಸ್ವರೂಪನಾದ ಮಧು ಪತಿಯೇ! ಗಂಗೆಯ ಅಖಂಡ 
ಪ್ರವಾಹವು ಸಮುದ್ರದಲ್ಲೇ ಸದಾ ಹೋಗಿ ಸೇರುವಂತೆಯೇ ನನ್ನ 
ಬುದ್ದಿಯೂ ಅತ್ತ-ಇತ್ತ ಎಲ್ಲಿಯೂ ಹರಿಯದೆ ನಿನ್ನಲ್ಲಿಯೇ ಪ್ರೇಮ 
ರಸ ಪೂರ್ಣಪ್ರವಾಹವಾಗಿ ಸದಾ ಹರಿಯುತ್ತಿರಲಿ ಹಾಗೂ 
ಅಲ್ಲೀ ಶಾಶ್ವತವಾಗಿ ನೆಲೆಸಲಿ. ॥ ೪೨ ॥ ಶ್ರೀಕಷ್ಣು! ಅರ್ಜುನನ 
ಪ್ರಿಯಮಿತ್ರನೇ ! ಯದುವಂಶ ಶಿರೋಮಣಿಯೇ | ಭೂಮಿಗೆ 
ಭಾರವಾಗಿರುವ ರಾಜವೇಶಧಾರಿಗಳಾದ ದೈತ್ಯರ ಸಂಹಾರಕ್ಕಾಗಿ 
ಬೆಂಕಿಯಂತಿರುವವನೇ | ಅನಂತವೀರ್ಯನೇ | ಗೋವಿಂದಾ | 
ಗೋ, ದ್ವಿಜ, ದೇವತೆಗಳ ದುಃಖವನ್ನು ಹರಿಸಲು ಅವತರಿಸಿದ 
ಸ್ವಾಮಿಯೇ! ಯೋಗೇಶ್ವರನೇ ! ಚರಾಚರದ ಗುರುವೇ! ಭಗ 
ವಂತನೇ | ನಿನಗೆ ಪದೇ-ಪದೇ ನಮಸ್ಕರಿಸುತ್ತಿದ್ದೇನೆ. ॥ ೪೩ ॥ 
ಸೂತಪುರಾಣಿಕರು ಹೇಳುತ್ತಾರೆ - ಕುಂತೀದೇವಿಯು ಹೀಗೆ 
ಮಧುರವಾದ ಶಬ್ದಗಳಿಂದ ಭಗವಂತನ ಹೆಚ್ಚಿನ ಲೀಲೆಗಳನ್ನು 
ವರ್ಣಿಸಿದಳು. ಇದನ್ನು ಕೇಳಿ ಭಗವಾನ್‌ ಶ್ರೀಕೃಷ್ಣನು ತನ್ನ ಮಾಯೆ 
ಯಿಂದ, ಆಕೆಯನ್ನು ಮೋಹಗೊಳಿಸುವಂತೆ ಮಧುರ ಮಂದಹಾಸ 
ವನ್ನು ಬೀರಿದನು. ॥ ೪೪ ॥ "ಅತ್ತೆ! ಹಾಗೆಯೇ ಆಗಲಿ' ಎಂದು 
ಕುಂತಿಗೆ ಹೇಳಿ ಹಸ್ತಿನಾಪುರದ ಅರಮನೆಗೆ ಹಿಂದಿರುಗಿದನು. ಅಲ್ಲಿ 
ಸುಭದ್ರೆಯೇ ಮುಂತಾದ ಸ್ವೀಯರಿಂದ ಬೀಳ್ಕೊಂಡು ಹೊರಡಲ 
ನುವಾದಾಗ ರಾಜಾ ಯುಧಿಷ್ಠಿರನು ಪರಮಪ್ರೇಮದಿಂದ ತಡೆ 
ಗಟ್ಟಿದನು. ॥ ೪೫ ॥ ಧರ್ಮರಾಜನು ಬಂಧು-ಮಿತ್ರರ ಮರಣ 
ದಿಂದ ಅತ್ಯಂತ ಶೋಕಾಕುಲನಾಗಿದ್ದನು. ಭಗವಂತನ ಲೀಲೆಯ 
ಮರ್ಮವನ್ನರಿತ ವ್ಯಾಸಾದಿಮಹರ್ಷಿಗಳೂ ಹಾಗೂ ಸ್ವಯಂ ಅದ್ಭುತ 
ಚರಿತನಾದ ಭಗವಾನ್‌ ಶ್ರೀಕೃಷ್ಣನೂ ಕೂಡ ಅನೇಕ ಇತಿಹಾಸಗಳನ್ನು 
ಹೇಳಿ ಆತನನ್ನು ಸಾಂತ್ವನಗೊಳಿಸಲು ಪ್ರಯತ್ನಿಸಿದರೂ ಆತನಿಗೆ 
ಸಮಾಧಾನವಾಗಲಿಲ್ಲ ಅವನ ಶೋಕವು ದೂರವಾಗಲಿಲ್ಲ ॥ ೪೬ ॥ 
ಶೌನಕಾದಿ ಮಹರ್ಷಿಗಳೇ! ಧರ್ಮಪುತ್ರನಾದ ಮಹಾ ರಾಜಾ 
ಯುಧಿಷ್ಠಿರನನ್ನು ಪ್ರಾಕೃತವಾದ ಮನಸ್ಸು ಸ್ನೇಹ-ಮೋಹಗಳಲ್ಲಿ 
ಬಲವಾಗಿ ಬಂಧಿಸಿಬಿಟ್ಟಿತ್ತು. ಅದರಿಂದ ಪರವಶನಾದ ಆತನು 
ಬಂಧು-ಮಿತ್ರರ ವಧೆಯನ್ನೇ ಕುರಿತು ಚಿಂತಿಸುತ್ತಾ ಹೀಗೆಂದು 
ಕೊಂಡನು - ಅಯ್ಯೋ! ದುರಾತ್ಮನಾದ ನನ್ನ ಹೃದಯದಲ್ಲಿ 
ಎಂತಹ ಅಜ್ಞಾನ ಬೇರೂರಿದೆ ? ನಾಯಿ-ನರಿಗಳಿಗೆ ಆಹಾರವಾದ 
ಈ ಅನಾತ್ಮದೇಹಕ್ಕಾಗಿ ನಾನು ಅನೇಕ ಅಕ್ಟೌಹಿಣೇ* ಸೈನ್ಯವನ್ನು 
ಬಲಿಗೊಟ್ಟಿನು | ॥ ೪೭-೪೮ ॥ ನಾನು ಬಾಲಕರು, ಬ್ರಾಹ್ಮಣರು, 
ನೆಂಟರಿಷ್ಟರು, ತಂದೆ-ಅಣ್ಣ-ತಮ್ಮಂದಿರ ಸ್ಥಾನದಲ್ಲಿರುವವರು, 
ಗುರು ಜನರು-ಹೀ ಗೆ ಇವರಿಗೆಲ್ಲ ದ್ರೋಹ ಮಾಡಿದೆನು. ಇಂತಹ 
ಮಹಾಪಾ ಇಪವನ್ನು ಮಾಡಿದ ನನಗೆ ಕೋಟ್ಯಂತರ ವರ್ಷಗಳು 
ಕಳೆದರೂ ನರಕದಿಂದ ಬಿಡಗಡೆಯಾಗದು. ॥ ೪೯ ॥ 'ರಾಜನು 


* ಒಂದು ಅಕೌಹಿಣಿ ಎಂದರೆ - ೨೧,೮೭೦ ರಥಗಳು, ೨೧೮೭೦ ಆನೆಗಳು, ೧,೦೯, ೩೫೦ ಕಾಲಾಳುಗಳು, ೬೫, ೬೧೦ ಕುದುರೆಸವಾರರು. ಇಷ್ಟು 
A 


82 ಶ್ರೀಮದ್ಭಾಗವತ 


[ ಅಧ್ಯಾಯ 9 


ರಾಜ; 


ನೈನೋ ಫಿ ಪ್ರಜಾಭರ್ತುಡ 
ರ್ಧರ್ಮಯುದ್ದೇ ವಧೋ ದ್ವಿಷಾಮ್‌ I 


ಇತಿ ಮೇ ನ ತು ಬೋಧಾಯ 

ಕಲ್ಪತೇ ಶಾಸನಂ ವಚಃ ॥೫೦॥ 
ಸ್ತ್ರೀಣಾಂ ಮದ್ಧತಬಂಧೂನಾಂ 

ದ್ರೋಹೋ ಯೋತಸಾವಿಹೋತ್ಲಿತಃ । 
ಕರ್ಮಭಿರ್ಗಹಮೇಧೀಯೈರ್ನಾಹಂ _ 

ಕಲ್ಲೋ ವ್ಯಪೋಹಿತುಮ್‌ ॥ ೫೧ ॥ 


ಯಥಾ ಪಂಕೇನ ಪಂಕಾಂಭಃ ಸುರಯಾ ವಾ ಸುರಾಕೃತಮ್‌ । 


ಭೂತಹತ್ಯಾಂ ತಥ್ಛೆವೈಕಾಂ ನ ಯಜ್ಞೈರ್ಮಾಷ್ಟುಮರ್ಹತಿ 
॥ ೫೨ ॥ 


ಪ್ರಜೆಗಳ ರಕ್ಷಣೆಗಾಗಿ ಧರ್ಮಯುದ್ಧದಲ್ಲಿ ಶತ್ರುಗಳನ್ನು ಕೊಂದರೆ 
ಅದರಿಂದ ಅವನಿಗೆ ಪಾಪತಟ್ಟದು' ಎಂಬ ಶಾಸ್ತ್ರವಚನವಿದ್ದರೂ 
ಇದರಿಂದ ನನಗೆ ಸಮಾಧಾನ ಆಗುತ್ತಿಲ್ಲ ॥ ೫೦ ॥ ಈ ಯುದ್ಧ 
ದಲ್ಲಿ ನಾನು ಕೊಂದುಹಾಕಿರುವ ನೆಂಟರಿಷ್ಟರನ್ನು ಕಳೆದುಕೊಂಡು 
ಕೊರಗುತ್ತಿರುವ ಹೆಂಗಸರಿಗೆ ನನ್ನಿಂದಾದ ದ್ರೋಹವನ್ನು ತೊಡೆದು 
ಹಾಕುವುದಕ್ಕೆ ಗೃಹಸ್ಥರು ಆಚರಿಸಲು ಯೋಗ್ಯವಾದ ಯಾವ 
ಯಜ್ಞಯಾಗಾದಿಗಳಿಂದಲೂ ಸಾಧ್ಯವಿಲ್ಲ ॥ ೫೧ ॥ ಕೆಸರಿನಿಂದ 
ಕೊಳಕಾದ ನೀರನ್ನು ಕೆಸರಿನಿಂದಲೇ ತೊಳೆಯಲಾಗುವುದಿಲ್ಲ 
ಮದ್ಯದಿಂದ ಉಂಟಾದ ಅಪವಿತ್ರತೆಯನ್ನು ಮದ್ಯದಿಂದಲೇ 
ಹೋಗಲಾಡಿಸಲಾಗುವುದಿಲ್ಲ ಹಾಗೆಯೇ ಪ್ರಾಣಿಹಿಂಸೆಯಿಂದಲೇ 
ಕೂಡಿದ ಅನೇಕ ಯಜ್ಞಗಳಿಂದಲೂ ಒಂದು ಪ್ರಾಣಿ ಹತ್ಯೆಯ 
ಪಾಪದ ಪ್ರಾಯಶ್ಚಿತ್ರವೂ ಆಗಲಾರದು. ಹಾಗಿರುವಾಗ ಇಷ್ಟೊಂದು 
ಪಾಪವನ್ನು ಹೋಗಲಾಡಿಸಬಹುದೇ ? ಹೀಗೆ ಯುಧಿಷ್ಠಿರನು 
ಮನಸ್ಸಿನಲ್ಲಿ ಬಹಳ ವ್ಯಥೆ ಪಡುತ್ತಿದ್ದನು. ॥ ೫೨ ॥ 


ಎಂಟನೆಯ ಅಧ್ಯಾ ಯವು ಮುಗಿಯಿತು. ॥ ೮ ॥ 


ಇತಿ ಶ್ರೀಮದ್ಬಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ಕುಂತೀಸ್ತುತಿರ್ಯುಧಿಷ್ಠಿರಾನುತಾಪೋ ನಾಮಾಷ್ಠದೋತಧ್ಯಾಯ: ॥೮॥ 


BO 
ಒಂಭತ್ತನೆಯ ಅಧ್ಯಾಯ 
ಯುಧಿಷ್ಠಿರಾದಿಗಳು ಭೀಷ್ಮರ ಬಳಿಗೆ ಹೋದುದು, ಶ್ರೀಕೃಷ್ಣಸ್ತುತಿ ಪೂರ್ವಕ ಭೀಷ್ಮ ನಿರ್ಯಾಣ 


ಸೂತ ಉವಾಚ 
ಇತಿ ಭೀತಃ ಪ್ರಜಾದ್ರೋಹಾತ್ಸರ್ವಧರ್ಮವಿವಿತ್ತಯಾ । 
ತತೋ ವಿನಶನಂ ಪ್ರಾಗಾದ್‌ ಯತ್ರ ದೇವವ್ರತೋತಪತತ್‌ 
won 
ತದಾ ತೇ ಭ್ರಾತರಃ ಸರ್ವೇ ಸದಶ್ವೈಃ ಸ್ಪರ್ಣಭೂಷಿತೈೆ:ಃ | 
ಅನ್ನಗಚ್ಛನ್‌ ರಥೈರ್ವಿಪ್ರಾ ವ್ಯಾಸಧೌಮ್ಯಾದಯಸ್ತಥಾ 
1 ೨॥ 
ಭಗವಾನಪಿ ವಿಪ್ರರ್ಷೇ ರಥೇನ ಸಧನಂಜಯಃ ॥ 
ಸ ತೈರ್ವ್ಯರೋಚತ ನೃಪಃ ಕುಬೇರ ಇವ ಗುಹ್ಯಕ್ಕೆಃ 
'` nA 
ದೃಷ್ಟಾ ನಿಪತಿತಂ ಭೂಮೌ ದಿವಶ್ಚ್ಯುತಮಿವಾಮರಮ್‌ । 
ಪ್ರಣೇಮುಃ ಪಾಂಡವಾ ಭೀಷ್ಠಂ ಸಾನುಗಾಃ ಸಹ ಚಕ್ರಿಣಾ 
॥೪॥ 


ತತ್ರ ಬ್ರಹ್ಮರ್ಹಯಃ ಸರ್ವೇ ದೇವರ್ಷಯಶ್ಚ ಸತ್ತಮ । 
ರಾಜರ್ಷಯಶ್ಚ ತತ್ರಾಸನ್‌ದ್ರಷ್ಟುಂ ಭರತಪುಂಗವಮ್‌ 
11೫ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಹೀಗೆ ತನ್ನಿಂದ 
ಪ್ರಜಾದ್ರೋಹವಾಯಿತೆಂದು ಹೆದರಿದ ಧರ್ಮರಾಜನು ಧರ್ಮ 
ರಹಸ್ಯವನ್ನು ತಿಳಿದುಕೊಳ್ಳುವ ಇಚ್ಛೆಯಿಂದ ಭೀಷ್ಮವಿತಾಮಹರು 
ಶರಶಯ್ಯೆಯಲ್ಲಿ ಪವಡಿಸಿದ್ದ ಕುರುಕ್ಷೇತ್ರಕ್ಕೆ ಹೋದನು. ॥ ೧ ॥ 
ಆಗ ಅವನ ಒಡಹುಟ್ಟಿದವರೆಲ್ಲರೂ ಒಳ್ಳೆಯ ಅಶ್ವಗಳು ಹೂಡ 
ಲ್ಲಟ್ಟ ಸುವರ್ಣಾಲಂಕೃತವಾದ ರಥಗಳಲ್ಲಿ ಕುಳಿತುಕೊಂಡು ಯುಧಿ 
ಷ್ಠಿರನನ್ನು ಹಿಂಬಾಲಿಸಿದರು. ಅವರೊಂದಿಗೆ ವೇದವ್ಯಾಸರು, 
ಧೌಮ್ಯರೆ ಮುಂತಾದ ಮಹರ್ಷಿಗಳೂ ಬ್ರಾಹ್ಮಣರೂ ಹೋದರು. 
॥ ೨ ॥ ಶೌನಕರೇ! ಅರ್ಜುನನೊಡನೆ ಭಗವಾನ್‌ ಶ್ರೀಕೃಷ್ಣನೂ 
ರಥವನ್ನೇರಿ ಹೊರಟನು. ಅವರೆಲ್ಲರಿಂದೊಡಗೂಡಿದ ಮಹಾ 
ರಾಜ ಯುಧಿಷ್ಠಿರನು ಯಕ್ಷಮಂಡಲಿಯಿಂದ ಸುತ್ತುವರಿಯಲ್ಪಟ್ಟ 
ಕುಬೇರನಂತೆ ಕಂಗೊಳಿಸುತ್ತಿದ್ದವು. ॥ ೩ ॥ ಸ್ವರ್ಗದಿಂದ ಜಾರಿ 
ಬಿದ್ದ ದೇವತೆಯಂತೆ ಭೂಮಿಯಲ್ಲಿ ಪವಡಿಸಿದ್ದ ದೇವವ್ರತರಾದ 
ಭೀಷ್ಠರನ್ನು ಕಂಡು ಪರಿವಾರ ಸಹಿತ ಪಾಂಡವರು, ' ಶ್ರೀಕೃಷ್ಣ 
ಪರಮಾತ್ಮನಿಂದೊಡಗೂಡಿ ಅವರಿಗೆ ನಮಸ್ಕಾರ ಮಾಡಿದರು. 
॥ ೪ ॥ ಶೌನಕಾದಿಗಳೇ ! ಆಗಲೇ ಭರತಕುಲತಿಲಕರಾದ ಭೀಷ್ಮ 
ಪಿತಾಮಹರನ್ನು ಸಂದರ್ಶಿಸಲು ಎಲ್ಲ ಬ್ರಹ್ಟರ್ಷಿಗಳೂ, ದೇವರ್ಷಿ 
ಗಳೂ, ರಾಜರ್ಷಿಗಳೂ ಅಲ್ಲಿಗೆ ಆಗಮಿಸಿದರು. ॥ ೫॥ 


9 ಅಧ್ಯಾಯ] 


ಪರ್ವತೋ ನಾರದೋ ಧೌಮ್ಯೋ ಭಗವಾನ್ನಾದರಾಯಣ: I 
ಬೃಹದಶ್ಟೋ ಭರದ್ವಾಜ: ಸಶಿಷ್ಯೋ ರೇಣುಕಾಸುತಃ 
1 ೬॥ 
ವಸಿಷ್ಠ ಇಂದ್ರಪ್ರಮದಸ್ವಿತೋ ಗೃತ್ತಮದೋತಸಿತಃ । 
ಕಕ್ಸೀವಾನೌತಮೋತತ್ರಿಶ್ಚ ಕೌಶಿಕೋ5ಥ ಸುದರ್ಶನಃ 
1 ೭॥ 
ಅನ್ಯೇ ಚ ಮುನಯೋ ಬ್ರಹ್ಮನ್ವಷ್ಠರಾತಾದಯೋತಮಲಾ: I 
ಶಿಷ್ಕೈರುಪೇತಾ ಆಜಗ್ಗುಃ ಕಶ್ಯಪಾಂಗಿರಸಾದಯಃ 
॥೮॥ 
ತಾನಮೇತಾನ್‌ ಮಹಾಭಾಗಾನುಪಲಭ್ಯ ವಸೂತ್ತಮಃ 
ಪೂಜಯಾಮಾಸ ಧರ್ಮಜೊ ್ಲೀ ದೇಶಕಾಲವಿಭಾಗವಿತ್‌ 
En 
ಕೃಷ್ಣಂ ಚ ತತ್ವಭಾವಜ್ಞ ಆಸೀನಂ ಜಗದೀಶ್ವರಮ್‌ । 
ಹೃದಿಸ್ಫಂ ಪೂಜಯಾಮಾಸಮಾಯಯೋಪಾತ್ತವಿಗ್ರಹಮ್‌ 


೦ 


1 ೧೦॥ 
ಪಾಂಡುಪುತ್ರಾನುಪಾಸೀನಾನ್ಫಶ್ರಯಪ್ರೇಮಸಂಗತಾನ್‌ । 
ಅಭ್ಯಾಚಷ್ಟಾನುರಾಗಾಸ್ಕೈರಂಧೀಭೂತೇನ ಚಕ್ಷುಷಾ 

1 ೧೧॥ 


ಅಹೋ ಕಷ್ಟಮುಹೋತನ್ಯಾಯ್ಯಂ ಯದ್ಯೂಯಂ ಧರ್ಮನಂದನಾಃ 1 
ಜೀವಿತುಂ ನಾರ್ಹಥ ಕ್ಲಿಪ್ಪು ವಿಪ್ರಧರ್ಮಾಚ್ಛುತಾಶ್ರಯಾ: 

| I ೧೨ ॥ 

ಸಂಸ್ಕಿತೇ5ತಿರಥೇ ಪಾಂಡೌ ಪೃಥಾ ಬಾಲಪ್ರಜಾವಧೂಃ | 
ಯುಷ್ಠತೃತೇ ಬಹೂನ್‌ ಕ್ಲೀಶಾನ್‌ ಪ್ರಾಪ್ತಾ ತೋಕವತೀ ಮುಹುಃ 

॥ ೧೩॥ 

ಸರ್ವಂ ಕಾಲಕೃತಂ ಮನ್ಶೇ ಭವತಾಂ ಚ ಯದಪ್ರಿಯಮ್‌ । 
ಸಪಾಲೋ ಯದ್ಧೇ ಲೋಕೋ ವಾಯೋರಿವ ಫನಾವಲಿಃ 

11 ೧೪ ॥ 

ಯತ್ರ ಧರ್ಮಸುತೋ ರಾಜಾ ಗದಾಪಾಣಿರ್ವಕೋದರಃ । 
ಕೃಷ್ಣೋತಸ್ಟ್ರೀ ಗಾಂಡಿವಂ ಚಾಪಂ ಸುಷೃತೃಷ್ಣಸ್ತತೋ ವಿಪತ್‌ 


॥ ೧೫ ॥ 
ನ ಹ್ಯಸ್ಯ ಕರ್ಹಿಚಿದ್ರಾಜನ್ನುಮಾನ್ದೇದವಿಧಿತ್ತಿತಮ್‌ । 
ಯದ್ದಿಜಿಜ್ಞಾಸಯಾ ಯುಕ್ತಾ ಮುಷ್ಕಂತಿ ಕವಯೋಪಪಿ ಹಿ 

I ೧೬॥ 
ತಸ್ಮಾದಿದಂ ದೈವತಂತ್ರಂ ವ್ಯವಸ್ಯ ಭರತರ್ಷಭ! 


ತಸ್ಕಾನುವಿಹಿತೋತನಾಥಾ ನಾಥ ಪಾಹಿ ಪ್ರಜಾಃ ಪ್ರಭೋ 
1 ೧೭ ॥ 


ಪ್ರಥಮ ಸೃಂಧ 


83 


ಪರ್ವತರೂ, ನಾರದರೂ, ಧೌಮ್ಯರೂ, ಭಗವಾನ್‌ ವೇದವ್ಯಾಸರೂ, 
ಬೃಹದಶ್ವರೂ, ಭರದ್ವಾಜರೂ, ಶಿಷ್ಯರಿಂದೊಡಗೂಡಿ ಪರಶು 
ರಾಮರೂ, ವಸಿಷ್ಠರೂ, ಇಂದ್ರಪ್ರಮದರೂ, ತ್ರಿತರೂ, ಗೃತ್ಸ 
ಮದರೂ, ಅಸಿತರೂ, ಕಕ್ಟೀವಂತರೂ, ಗೌತಮರೂ, ಅತ್ರಿಗಳೂ, 
ವಿಶ್ವಾಮಿತ್ರರೂ, ಸುದರ್ಶನರೂ, ಬ್ರಹ್ಮರತರಾದ ಶುಕಮಹಾ 
ಮುನಿಗಳೂ, ಕಶ್ಯಪರೂ, ಅಂಗೀರಸರೂ ಮೊದಲಾದ 
ಶುದ್ಧಾತ್ನರಾದ ಮಹರ್ಷಿಗಳು ಶಿಷ್ಯರಸಮೇತರಾಗಿ ಅಲ್ಲಿಗೆ ಆಗ 
ಮಿಸಿದರು. ॥ ೬-೮ ॥ ದೇಶ-ಕಾಲದ ವಿಭಾಗವನ್ನು ತಿಳಿದವರಾದ, 
ಧರ್ಮಜ್ನರಾದ, ವಸುದೇವತೆಯ ಅವತಾರವಾಗಿದ್ದ ಭೀಷ್ಮ ಪಿತಾ 
ಮಹರು ಅಲ್ಲಿ ನೆರೆದಿದ್ದ ಮಹಾಭಾಗ್ಯಶಾಲಿಗಳಾದ ಮುನಿಶ್ರೇಷ್ಠ 
ರೆಲ್ಲರನ್ನೂ ಸ್ವಾಗತಿಸಿ ಮನಸ್ಸಿನಿಂದ ಪೂಜಿಸಿದರು. ॥ ೯ ॥ 
ಹಾಗೆಯೇ ಶ್ರೀಕೃಷ್ಣನ ಪ್ರಭಾವವನ್ನು ಅರಿತಿದ್ದ ಆ ಮಹಾತ್ಮರು 
ಅಲ್ಲಿಯೇ ಕುಳಿತ್ತಿದ್ದ ಮಾಯಾಮಾನುಷರೂಪಧಾರಿ ಯಾಗಿದ್ದ 


| ಹೃದಯಾಂತರ್ಯಾಮಿಯಾದ, ಜಗದೀಶ್ವರನಾದ ಭಗವಾನ್‌ 


ಶ್ರೀಕೃಷ್ಣನನ್ನು ಒಳಗೂ-ಹೊರಗೂ ಪೂಜಿಸಿದರು. ॥ ೧೦ ॥ 
ಪಾಂಡವರು ತುಂಬಾ ವಿನಯ, ಪ್ರೇಮದೊಂದಿಗೆ ಭೀಷ್ಮ 
ಪಿತಾಮಹರ ಬಳಿಯಲ್ಲಿ ಕುಳಿತರು. ಅವರನ್ನು ನೋಡಿ ಭೀಷ್ಠರ 
ಕಣ್ಣುಗಳು ಪ್ರೇಮಗಂಬನಿಗಳಿಂದ ತುಂಬಿ ಬಂದವು. ಪಾಂಡವ 
ರನ್ನು ನೋಡುತ್ತಾ ಹೀಗೆಂದರು. ॥ ೧೧ ॥ ಧರ್ಮ ಪುತ್ರರೇ ! 
ನೀವುಗಳು ಬ್ರಾಹ್ಮಣರನ್ನೂ ಧರ್ಮವನ್ನೂ ಮತ್ತು ಭಗವಂತನನ್ನು 
ಆಶ್ರಯಿಸಿದ್ದರೂ ಇಷ್ಟು ಕಷ್ಟದಿಂದ ಬದುಕ ಬೇಕಾಯಿತಲ್ಲ | 
ಅಯ್ಯೋ ! ಎಂತಹ ಕಷ್ಟ, ಅನ್ಯಾಯ ನಿಮಗೆ ಒದಗಿತಲ್ಲ ಇಂತಹ 
ಕಷ್ಟ-ಕಾರ್ಪಣ್ಯಗಳ ಬದುಕಿಗೆ ನೀವು ತಕ್ಕವರಲ್ಲ ॥ ೧೨ ॥ ಅತಿರಥ 
ನಾದ ಪಾಂಡುವು ಅಕಾಲದಲ್ಲಿ ಸ್ವರ್ಗಸ್ಥನಾದಾಗ ನಿಮಗಿನ್ನು 
ಎಳೆಯ ವಯಸ್ಸು ಆಗ ಕುಂತಿಯು ನಿಮಗಾಗಿ ಎಷ್ಟು ಕಷ್ಟಪಡ 
ಬೇಕಾಯಿತು ! ನೀವೂ ಕೂಡ ಎಷ್ಟೊಂದು ಕಷ್ಟವನ್ನು ಅನುಭವಿಸಿ 
ದಿರಿ. ॥ ೧೩ ॥ ಮೋಡಗಳು ವಾಯುವಿನ ವಶವಿರುವಂತೆ, ಲೋಕ 
ಪಾಲರಿಂದ ಕೂಡಿದ ಇಡೀ ಜಗತ್ತೇ ಕಾಲಕ್ಕೆ ಅಧೀನವಾಗಿದೆ. 
ಆದ್ದರಿಂದ ನಿಮಗೆ ಜೀವನದಲ್ಲೊದಗಿದ ಆ ಅಪ್ರಿಯಘಟನೆ 
ಗಳೆಲ್ಲವೂ ಆ ಕಾಲನ ಲೀಲೆಯೇ ಆಗಿವೆ ಎಂದು ನಾನು ತಿಳಿಯು . 
ತ್ತೇನೆ. ॥ ೧೪ ॥ ಹಾಗಿಲ್ಲದಿದ್ದರೆ, ಸಾಕ್ಟಾತ್‌ ಧರ್ಮಪುತ್ರ ಯುಧಿ 
ಷ್ಠಿರನೇ ರಾಜನಾಗಿದ್ದಾಗ ಗದಾಪಾಣಿಯಾದ ಭೀಮಸೇನನೂ 
ಮತ್ತು ಧನುರ್ಧಾರಿಯಾದ ಅರ್ಜುನನು ರಕ್ಷಕರಾಗಿರುವಾಗ, 
ಸಾಕ್ಟಾತ್‌ ಶ್ರೀಕೃಷ್ಣಪರಮಾತ್ಮನೇ ಗೆಳೆಯನಾಗಿರುವಾಗಲೂ ವಿಪತ್ತು 
ಗಳು ಒದಗುವುದುಂಟೇ ? ॥ ೧೫ ॥ ಧರ್ಮನಂದನನೇ | 
ಕಾಲರೂಪಿಯಾದ ಈ ಶ್ರೀಕೃಷ್ಣನು ಯಾವಾಗ ಏನನ್ನು ಮಾಡ 
ಬಯಸುತ್ತಾನೆ ಎಂಬುದನ್ನು ಯಾರೂ ಅರಿಯರು. ಅದನ್ನರಿ 
ಯಲು ಬಯಸಿ ದೊಡ್ಡ-ದೊಡ್ಡ ಜ್ಞಾನಿಗಳೂ ಕೂಡ ಆ ವಿಷಯ 
ದಲ್ಲಿ ಮೋಹಿತರಾಗುವರು. ॥ ೧೬ ॥ ಭರತಶ್ರೇಷ್ಠನೇ! ಪ್ರಪಂಚದ 
ಎಲ್ಲ ಘಟನೆಗಳು ಭಗವಂತನ ಇಚ್ಛೆಗೆ ಅಧೀನವಾಗಿವೆ. ಇದನ್ನರಿತು 
ಅದಕ್ಕನುಗುಣವಾಗಿ ನಡೆಯುತ್ತಾ ಅನಾಥರಾಗಿರುವ ಪ್ರಜೆಗಳನ್ನು 
ಪಾಲಿಸು. ಏಕೆಂದರೆ, ಈಗ ನೀನೇ ಇವರಿಗೆ ಒಡೆಯನಾಗಿರುವೆ, 
ಇದಕ್ಕೆ ಸಮರ್ಥನಾಗಿರುವೆ. ॥ ೧೭॥ ಈ ಶ್ರೀಕೃಷ್ಣಪರಮಾತ್ಮ 


84 


ಏಷ ವೈ ಭಗವಾನಾಕ್ಷಾದಾದ್ಯೋ ನಾರಾಯಣ: ಪುಮಾನ್‌ । 
ಮೋಹಯನ್ಮಾಯಯಾ ಲೋಕಂ ಗೂಢಶ್ಚರತಿ ವೃಷ್ಟಿಷು 
1 ೧೮॥ 


ಅಸ್ಕಾನುಭಾವಂ ಭಗವಾನ್ಹೇದ ಗುಹೃತಮಂ ಶಿವಃ । 
ದೇವರ್ಷಿರ್ನಾರದ: ಸಾಕ್ಷಾದ್ಧಗವಾನ್ಯಪಿಲೋ ನೃಪ 
1 ೧೯ 1 


ಯಂ ಮನ್ಯಸೇ ಮಾತುಲೇಯಂ ಪ್ರಿಯಂ ಮಿತ್ರಂ ಸುಹ್ಠತ್ತಮಮ್‌ । 
ಅಕರೋಃ ಸಚಿವಂ ದೂತಂ ಸೌಹೃದಾದಥ ಸಾರಥಿಮ್‌ 
॥1 ೨೦ ॥ 


ಸರ್ವಾತ್ಮನಃ ಸಮದ್ಭಶೋ ಹ್ಯದ್ದಯಸ್ಕಾನಹಂಕೃತೇಃ । 
ತತ್ಕೃತಂ ಮತಿವೈಷಮ್ಯಂ ನಿರವದ್ಯಸ್ಯ ನ ಕ್ವಚಿತ್‌ 
॥ 2೦ 1 


ತಥಾಷ್ಯೇಕಾಂತಭಕ್ಷೇಷು ಪಶ್ಯ ಭೂಪಾನುಕಂಪಿತಮ್‌ । 
ಯನ್ನೇsಸೂಂಸ್ಕ್ಯಜತಃ ಸಾಕ್ಟಾತೃಷ್ಣೋ ದರ್ಶನಮಾಗತಃ 
॥ ೨೨ ॥ 


ಭಕ್ತ್ಯಾವೇಶ್ಯ ಮನೋ ಯಸ್ಸಿನ್ನಾಚಾ ಯನ್ನಾಮ ಕೀರ್ತಯನ್‌ । 
ತ್ಯಜನ್ಮಲೇವರಂ ಯೋಗೀ ಮುಚ್ಛತೇ ಕಾಮಕರ್ಮಭಿಃ 
॥ ೨೩ ॥ 


ಸ ದೇವದೇವೋ ಭಗವಾನೃತೀಕ್ಬತಾಂ 

ಕಲೇವರಂ ಯಾವದಿದಂ ಹಿನೋಮ್ಯಹಮ್‌ । 
ಪ್ರಸನ್ನಹಾಸಾರುಣಲೋಚನೋಲ್ಲಸ- 

ನ್ಯುಖಾಂಬುಜೋ ಧ್ಯಾನಪಥಶ್ಚತುರ್ಭುಜಃ Hu ೨೪ ॥ 


ಸೂತ ಉವಾಚ 
ಯುಧಿಷ್ಠಿರಸ್ತದಾಕರ್ಣ._ ಶಯಾನಂ ಶರಪಂಜರೇ । 
ಅಪ್ಪಚ್ಛದ್ದಿವಿಧಾನ್‌ ಧರ್ಮಾನೃಷೀಣಾಂ ಚಾನುಶ್ವಣಾಮ್‌ 
1 ೨೫ ॥ 


ಪುರುಷಸ್ವಭಾವವಿಹಿತಾನ್ಯಥಾವರ್ಣಂ ಯಥಾಶ್ರಮಮ್‌ । 
ವೈರಾಗ್ಯರಾಗೋಪಾಧಿಭ್ಯಾಮಾಮ್ನಾತೋಭಯಲಕ್ಷಣಾನ್‌ 
॥ ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ನಾದರೋ ಸಾಕ್ಟಾತ್‌ ಭಗವಂತನಾಗಿದ್ದಾನೆ. ಎಲ್ಲಕ್ಕೂ ಆದಿಕಾರಣ 
ನಾಗಿದ್ದು ಪರಮ ಪುರುಷ ನಾರಾಯಣನಾಗಿರುವನು. ತನ್ನ 
ಮಾಯೆಯಿಂದ ಜನರನ್ನು ಮೋಹಗೊಳಿಸುತ್ತಾ ಯಾದವರಲ್ಲಿ 
ಅಡಗಿಕೊಂಡು ಮಾನವ ರೂಪದಿಂದ ಲೀಲೆಮಾಡುತ್ತಿರುವನು. 
॥ ೧೮ ॥ ಇವನ ಪ್ರಭಾವವು ಅತ್ಯಂತ ಗಹನ ಹಾಗೂ ರಹಸ್ಯ 
ಪೂರ್ಣವಾಗಿದೆ. ಯುಧಿಷ್ಠಿರಾ ! ಅದನ್ನು ಭಗವಾನ್‌ ಶಿವನು, 
ದೇವರ್ಷಿ ನಾರದರು ಮತ್ತು ಸಾಕ್ಟಾತ್‌ ಭಗವಂತನಾದ ಕಪಿಲ 
ಮಹರ್ಷಿ ಇವರುಗಳು ಮಾತ್ರವೇ ಬಲ್ಲರು. ॥ ೧೯ ॥ ನೀನು 
ಯಾರನ್ನು ನಿನ್ನ ಸೋದರಮಾವನ ಮಗ, ಪ್ರಿಯಮಿತ್ರ, ಶ್ರೇಷ್ಠತಮ 
ಆಪ್ತನೆಂದೂ ತಿಳಿದುಕೊಂಡು, ಪ್ರೇಮವಶದಿಂದ ನಿನ್ನ ಮಂತ್ರಿ 
ಯನ್ನಾಗಿಯೂ, ದೂತನನ್ನಾಗಿಯೂ, ಸಾರಥಿಯನ್ನಾಗಿಯೂ 
ಮಾಡಿಕೊಳ್ಳುವುದರಲ್ಲಿ ಸಂಕೋಚಪಡಲಿಲ್ಲವೋ - ಅವನು 
ಸಾಕ್ಟಾತ್‌ ಪೂರ್ಣಬ್ರಹ್ಮ ಪರಮಾತ್ಮನಾಗಿದ್ದಾನೆ. ॥ ೨೦ ॥ ಆತನು 
ಸರ್ವಾತ್ಮನೂ, ಸಮದರ್ಶಿಯೂ, ಅದ್ವಿತೀಯನೂ, ಅಹಂಕಾರ 
ರಹಿತನೂ, ಆದ ನಿಷ್ಠಾಪ ಪರಮಾತ್ಮನು. ಉಚ್ಚ-ನೀಚ-ಕಾರ್ಯ 
ಗಳ ಕುರಿತು ಎಂದೂ ಯಾವುದೇ ವಿಷಮತೆ ತೋರದೆ ಅವನು 
ಸರ್ವಾತ್ಮನಾಗಿ ಸಮದರ್ಶಿಯಾಗಿದ್ದಾನೆ. ॥ ೨೧ ॥ ಯುಧಿಷ್ಠಿರಾ | 
ಹೀಗೆ ಸರ್ವತ್ರ ಸಮದರ್ಶಿಯಾಗಿದ್ದರೂ ಅವನು ತನ್ನ ಅನನ್ಯ 
ಪ್ರೇಮೀ ಭಕ್ತರಮೇಲೆ ಎಷ್ಟೊಂದು ಕೃಪೆ ಮಾಡುತ್ತಿರುವನು 
ನೋಡಿದೆಯಲ್ಲ! ನಾನು ಪ್ರಾಣತ್ಯಾಗ ಮಾಡಲು ಹೊರಟಿರುವ 
ಇಂತಹ ಸಮಯದಲ್ಲಿ ಈ ಭಗವಾನ್‌ ಶ್ರೀಕೃಷ್ಣನು ನನಗೆ ಸಾಕ್ಟಾತ್‌ 
ದರ್ಶನ ಕೊಡಲು ಬಂದಿರುವನಲ್ಲ! ॥ ೨೨ ॥ ಭಕ್ತಿಭಾವದಿಂದ 
ಇವನಲ್ಲಿ ತಮ್ಮ ಮನಸ್ಸನ್ನು ತೊಡಗಿಸುತ್ತಾ, ವಾಣಿಯಿಂದ ಇವನ 
ನಾಮ ಸಂಕೀರ್ತನೆ ಮಾಡುತ್ತಾ, ದೇಹತ್ಯಾಗ ಮಾಡುವ ಭಗವತ್‌ 
ಪರಾಯಣ ಯೋಗೀಪುರುಷರು ಕಾಮನೆಗಳಿಂದ ಮತ್ತು ಕರ್ಮ 
ಬಂಧನದಿಂದ ಬಿಡುಗಡೆ ಹೊಂದುವರು. ॥ ೨೩ ॥ ಅಂತಹ 
ದೇವಾಧಿದೇವನಾದ ಭಗವಂತನು ತನ್ನ ಪ್ರಸನ್ನವಾದ ಮಂದಹಾಸ 
ದಿಂದಲೂ ನಸುಗೆಂಪಾದ ಕಣ್ಣುಗಳಿಂದಲೂ, ಉಲ್ಲಸಿತ ಮುಖ 
ಕಮಲದಿಂದಲೂ, ಚತುರ್ಭಜಗಳಿಂದಲೂ ಕೂಡಿದ ಕೇವಲ 
ಯೋಗಿಗಳ ಧ್ಯಾನಕ್ಕೆ ಗೋಚರನಾಗುವ ಈ ಶ್ರೀಕೃಷ್ಣ ಪರಮಾತ್ಮನು 
ನಾನು ಶರೀರವನ್ನು ತ್ಯಜಿಸುವ ತನಕ ನನ್ನ ಕಡೆಗೆ ದೃಷ್ಟಿಯನ್ನು 
ಬೀರಲಿ ॥ ೨೪ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶರಶಯ್ಯೆಯಲ್ಲಿ 
ಪವಡಿಸಿದ್ದ ಭೀಷ್ಮಪಿತಾಮಹರ ಮಾತನ್ನು ಕೇಳಿದ ಬಳಿಕ ಯುಧಿ 
ಷ್ಠಿರನು ನಾನಾಬಗೆಯಾದ ಧರ್ಮಗಳ ರಹಸ್ಯವನ್ನು ಅಲ್ಲಿ ನೆರೆದಿದ್ದ 
ಖಯಷಿಗಳ ಸಮ್ಮುಖದಲ್ಲಿ ಆ ಮಹಾತ್ನರಿಂದ ಕೇಳಿಕೊಂಡನು. 
॥ ೨೫ ॥ ಆಗ ತತ್ತ ಎಜರಾದ ಭೀಷ್ಮಪಿತಾಮಹರು ವರ್ಣ ಮತ್ತು 
ಆಶ್ರಮಗಳಿಗೆ ಅನುಗುಣವಾಗಿ ಪುರುಷರ ಸ್ವಾಭಾವಿಕ ಧರ್ಮ 
ಗಳನ್ನೂ ವೈರಾಗ್ಯವನ್ನು ಮತ್ತು ರಾಗದ ಕಾರಣದಿಂದ ವಿಭಿನ್ನ 
ರೂಪದಿಂದ ಹೇಳಿರುವ ನಿವೃತ್ತಿ ಹಾಗೂ ಪ್ರವೃತ್ತಿರೂಪೀ ದ್ವಿವಿಧ 
ಧರ್ಮಗಳನ್ನೂ ದಾನಧರ್ಮಗಳನ್ನೂ ರಾಜಧರ್ಮ, ಮೋಕ್ಷ 
ಧರ್ಮ, ಸ್ವೀಧರ್ಮ, ಭಗವದ್ಧರ್ಮ ಇವೆಲ್ಲವುಗಳನ್ನು ಬೇರೆ- 
ಬೇರೆಯಾಗಿ ಸಂಕ್ಷೇಪವಾಗಿಯೂ, ವಿಸ್ತಾರವಾಗಿಯೂ 


9 ಅಧ್ಯಾಯ] 


ದಾನಧರ್ಮಾನ್‌ರಾಜಧರ್ಮಾನ್ಮೋಕ್ಟಧರ್ಮಾನ್ವಿಭಾಗಶಃ | 
ಸ್ವೀಧರ್ಮಾನ್‌ ಭಗವದ್ಭರ್ಮಾನ್ನಮಾಸವ್ಯಾಸಯೋಗತಃ 
1 ೨೭ ॥ 


ಧರ್ಮಾರ್ಥಕಾಮಮೋಕ್ಹಾಂಶ್ಚ ಸಹೋಪಾಯಾನ [ಥಾ ಮುನೇ । 
ನಾನಾಖ್ಯಾ ನೇತಿಹಾಸೇಷು' ವರ್ಣಯಾಮಾಸ ತತ್ರೃವಿತ್‌ 


1 ೨೮ ॥ 
ಧರ್ಮಂ ಪ್ರವದಶಸ್ತಸ್ಯ ಸ ಕಾಲಃ ಪ್ರತ್ಯುಪಸ್ಥಿತಃ । 
ಯೋ ಯೋಗಿನಶ್ಚಂದ ಮೃತ್ಯೋರ್ವಾಂಛಿತಸ್ತೂತ್ತರಾಯಣಃ 

12೯1 
ತದೋಪಸಂಹೃತ್ಯ ಗಿರಃ ಸಹಸ್ರಣೀ- 

ರ್ವಿಮುಕ್ತಸಂಗಂ ಮನ ಆದಿಪೂರುಷೇ । 
ಕೃಷ್ಣೇ ಲಸತ್ಲೀತಪಟೇ ಚತುರ್ಭುಜೇ 
ಪುರಸ್ಥಿತೇರಮೀಲಿತದೃಗ್ವೃಧಾರಯತ್‌ ॥1೩೦॥ 


ವಿಶುದ್ಧಯಾ ಧಾರಣಯಾ ಹತಾಶುಭ- 
ಸ್ಪದೀಕ್ಚಯೈವಾಶುಗತಾಯುಧವ್ಯಥಃ I 
ನಿವೃತ್ತಸರ್ವೇಂದ್ರಿಯವೃತ್ತಿವಿಭ್ರಮ- 
ಸ್ತುಷ್ಟಾವ ಜನ್ಯಂ ವಿಸೃಜಂಜನಾರ್ದನಮ್‌ ॥ ೩೧॥ 
` ಶ್ರೀಭೀಷ್ಟ ಉವಾಚ 
ಮತಿರುಪಕಲ್ಲಿತಾ ವಿತೃಷ್ಣಾ 
ಭಗವತಿ ಸಾತ್ವತಪುಂಗವೇ ವಿಭೂಮ್ನಿ 1 
ಸ್ಪಸುಖಮುಪಗತೇ ಕೃಚಿದ್ದಿಹರ್ತುಂ 


ಇತಿ 


ಪ್ರಕೃತಿಮುಹೇಯುಷಿ ಯದ್ಭವಪ್ರವಾಹಃ ॥೩೨॥ 
ತ್ರಿಭುವನಕಮನಂ ತಮಾಲವರ್ಣಂ 

ರವಿಕರಗೌರವರಾಂಬರಂ ದಧಾನೇ 1 
ವಪುರಲಕಕುಲಾವೃತಾನನಾಬ್ಬಂ 

ವಿಜಯಸಖೇ ರತಿರಸ್ತು ಮೇಠನವದ್ಯಾ ॥ ೩೩ ॥ 


ಯುಧಿ ತುರಗರಜೋವಿಧೂಮ್ರವಿಷ್ಟಕ್‌ 
ಕಚಲುಲಿತತ್ರಮವಾರ್ಯಲಂಕೃತಾಸ್ಯೇ | 
ಮಮ ನಿಶಿತಶರೈರ್ವಿಭಿದ್ಯಮಾನ- 
ತ್ವಚಿ ಎಲಸತ್ಕವಚೇತಸ್ತು ಕೃಷ್ಣ ಆತ್ಮಾ ॥ ೩೪॥ 


ಪ್ರಥಮ ಸೃಂಧ 


85 


ವರ್ಣಿಸಿದರು. ಶೌನಕರೇ ! ಇದರೊಂದಿಗೆ ಧರ್ಮ, ಅರ್ಥ, 
ಕಾಮ, ಮೋಕ್ಷ ಎಂಬ ಈ ಪುರುಷಾರ್ಥಗಳನ್ನು ಪಡೆಯುವ 
ಸಾಧನೆಗಳನ್ನೂ ಅನೇಕ ಉಪಾಖ್ಯಾನಗಳನ್ನೂ ಮತ್ತು ಇತಿಹಾಸ 
ವನ್ನೂ ತಿಳಿಸುತ್ತಾ ವಿಭಾಗಶಃ ವರ್ಣಿಸಿದರು. ॥ ೨೬-೨೮ ॥ 
ಇಚ್ಛಾಮರಣಿಗಳಾದ ಆ ಭೀಷ್ಮಪಿತಾಮಹರು ಹೀಗೆ ಧರ್ಮವನ್ನು 
ಕುರಿತು ಪ್ರವಚನ ಮಾಡುತ್ತಿರುವಂತೆಯೇ ಅವರು ಭಗವತ 
ಇರು ಯೋಗಿಗಳು ದೇಹತ್ಯಾಗಕ್ಕಾಗಿ ಕಾಯುವ 
ಪವಿಶ್ರಬಾದ ಉತ್ತರಾಯಣ ಕಾಲವು ಬಂದು ಬಿಟ್ಟಿತು. ॥ ೨೯॥ 
ಆಗ ಸಾವಿರಾರು ರಥಿಕರ ಮುಂದಾಳಾಗಿದ್ದ ಭೀಷ್ಯಸಿತಾಮಹರು 
ವಾಣಿಯನ್ನು ಸಂಯಮಗೈದು (ಮೌನವಹಿಸಿ) ಮುಂದುಗಡೆ 
ಕಂಗೊಳಿಸುತ್ತಿದ್ದ ಚತುರ್ಭುಜನೂ, ಪೀತಾಂಬರವಿರಾಜಿತನೂ 
ಆದ ಆದಿಪುರುಷನಾದ ಭಗವಾನ್‌ ಶ್ರೀಕೃಷ್ಣನನ್ನು ಎವೆಯಿಕ್ಕದ 
ಕಣ್ಣುಗಳಿಂದ ದೃಷ್ಟಿಸುತ್ತಾ, ತಮ್ಮ ಸಂಗರಹಿತವಾದ ಮನಸ್ಸನ್ನು 
ಅವನಲ್ಲಿ ನೆಲೆ ಗೊಳಿಸಿದರು. ॥ ೩೦ ॥ ಹೀಗೆ ಶ್ರೀಭಗವಂತನನ್ನು 
ದೃಢವಾಗಿ ಧರಿಸಿದ ಧಾರಣಾ ಯೋಗದಿಂದ ಅವರ ಎಲ್ಲ ಅಶುಭ 
ಗಳು ತೊಲಗಿಹೋಗಿ, ಅವರಿಗೆ ಶಸ್ತ್ರಾಸ್ತ್ರಗಳಿಂದ ಉಂಟಾಗಿದ್ದ ಎಲ್ಲ 
ನೋವುಗಳು ಅವನ ಕೃಪಾಕಟಾಕ್ಷಮಾತ್ರದಿಂದ ಒಡನೆಯೇ ಕಳೆದು 
ಹೋದುವು. ಈಗ ಶರೀರವನ್ನು ತ್ಯಜಿಸುವ ಸಮಯ, ಅವರು 
ಇಂದ್ರಿಯವ್ಯಾಪಾರಗಳ ಅಲೆದಾಟವನ್ನು ನಿಲ್ಲಿಸಿ ಪ್ರೇಮದಿಂದ 
ಭಗವಂತನನ್ನು ಇಂತು ಸ್ತುತಿಸಿದರು. ॥ ೩೧ ॥ 
ಶ್ರೀಭೀಷ್ಠಪಿತಾಮಹರು ಹೇಳುತ್ತಾರೆ - ಅನೇಕ ಸಾಧನೆಗಳ 
ಅನುಷ್ಠಾನಗಳಿಂದ ಅತ್ಯಂತ ಶುದ್ಧವಾದ ಹಾಗೂ ಕಾಮನಾರಹಿತ 
ವಾದ ಬುದ್ಧಿಯನ್ನು ಈಗ ಮೃತ್ಯುವಿನ ಸಮಯದಲ್ಲಿ ನಾನು - 
ಯದುಕುಲಶಿರೋಮಣಿಯೂ, ಮಹಾಮಹಿಮನೂ, ಅನಂತನೂ 
ಆದ ಭಗವಾನ್‌ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಸಮರ್ಪಿಸುತ್ತಿ 
ದ್ದೇನೆ. ಈತನು ಸದಾ ತನ್ನ ಸಹಜಾನಂದ ಸ್ವರೂಪದಲ್ಲಿ ನೆಲೆ 
ಗೊಂಡಿದ್ದುಕೊಂಡೇ, ತನ್ನ ಸಂಕಲ್ಪದಂತೆ ಲೀಲಾವಿಹಾರಕ್ಕಾಗಿ 
ಪ್ರಕೃತಿಯೊಡನೆ ಕೂಡಿದಾಗ ಈ ಸೃಷ್ಟಿ ಪರಂಪರೆಯು ನಡೆ 
ಯುತ್ತದೆ. ॥ ೩೨ ॥ ಹೊಂಗೆಯ ಬಲೆಗಳಂತೆ ಶ್ಯಾಮಲವರ್ಣದ 
ಅಂಗಕಾಂತಿಯಿಂದ ಕಂಗೊಳಿಸುವ, ಸೂರ್ಯನ ಹೊಂಗಿರಣ 
ಗಳಂತೆ ಹೊಳೆಯುವ ಪೀತಾಂಬರವನ್ನು ಧರಿಸಿರುವ, ಮುಖ 
ಕಮಲದ ಮೇಲೆ ಗುಂಗುರು-ಗುಂಗುರಾದ ಮುಂಗುರುಳುಗಳು 
ಜೋಲಾಡುತ್ತಿರುವ ದಿವ್ಯಮಂಗಳ ವಿಗ್ರಹವುಳ್ಳ, ತ್ರಿಭುವನೈಕ 
ಸುಂದರನಾದ, ಅರ್ಜುನಮಿತ್ರನಾದ ಶ್ರೀಕೃಷ್ಣನಲ್ಲಿ ನನ್ನ ನಿರುಪಾಧಿ 
ಕವಾದ ಪ್ರೇಮವು ನೆಲೆಗೊಳ್ಳಲಿ. ॥ ೩೩ ॥ ರಣರಂಗದಲ್ಲಿ 
ರಾರಾಜಿಸುತ್ತಿದ್ದ ಆತನ ಮೋಹನ ಮೂರ್ತಿಯು ನನಗೆ ನೆನ 
ಪಾಗುತ್ತದೆ. "ಅವನ ಮುಖದ ಮೇಲೆ ಕೆದರಿ ಹೋಗಿದ್ದ ಮುಂಗು 
ರುಳುಗಳು ಕುದುರೆಗಳ ಕಾಲಿನಿಂದೆದ್ದ ಧೂಳಿಯಿಂದ ಧೂಸರ 
ವರ್ಣವಾಗಿ ಬಿಟ್ಟತ್ತು. ಆಯಾಸದ ಬೆವರಿನ ಹನಿಗಳು ಅಲ್ಲಲ್ಲಿ 
ಅಂಟಿಕೊಂಡು ಶೋಭಿಸುತ್ತಿದ್ದವು. ನನ್ನ ತೀಕ್ಷ್ಣವಾದ ಬಾಣಗಳು. 
ಚರ್ಮದ ಮೇಲೆ ನಾಟಿ ಗಾಯಗಳನ್ನುಂಟುದಾಡಿವೆ. ಇಷ್ಟೆಲ್ಲಾ 
ಇದ್ದರೂ ಕುಂದದ ಸೌಂದರ್ಯದಿಂದ ರಮಣೀ ಯವಾಗಿ 
ಕಂಗೊಳಿಸುತ್ತಿರುವ ಆ ಕವಚಧಾರಿಯಾದ ಶ್ರೀಕೃಷ್ಣನಲ್ಲಿ ನನ್ನ ಆತ್ಮವು 
ಸಮರ್ಪಿತವಾಗಲಿ. ॥ ೩೪ ॥ ತನ್ನ ಮಿತ್ರನಾದ ಅರ್ಜುನನ 


ಶ್ರೀಮದ್ಭಾಗವತ 


[ಅಧ್ಯಾಯ 9 , 


ಸಪದಿ ಸಖವಚೋ ನಿಶಮ್ಯ ಮಧ್ಯೇ 
ನಿಜಪರಯೋರ್ಬಲಯೋ ರಥಂ ನಿವೇಶ್ಯ 

ಸಿತವತಿ ಪರಸೈನಿಕಾಯುರಕ್ಕಾ 

ಆ ೧ 
ಹೃತವತಿ ಪಾರ್ಥಸಖೇ ರತಿರ್ಮಮಾಸ್ತು 


॥| ೩೫ ॥ 


ವ್ಯವಹಿತಪ್ಪತನಾಮುಖಂ ನಿರೀಕ್ಚೃ 
ಸ್ವಜನವಧಾದ್ವಿಮುಖಸ್ಯ ದೋಷಬುದ್ಧ್ವಾ 

ಕುಮತಿಮಹರದಾತ್ಮವಿದ್ಯಯಾ ಯ- 
ಶ್ಚರಣರತಿಃ ಪರಮಸ್ಯ ತಸ್ಯ ಮೇಸಸ್ತು 


11೩೬ ॥ 


ಸ್ವನಿಗಮಮಪಹಾಯ ಮತ್ಪತಿಜ್ಜಾಮ್‌ 
ಯತಮಧಿಕರ್ತುಮವಪುತೋ ರಥಸ್ಟಃ 

ಧೃತರಥಚರಣೋತಭ್ಯಯಾಚ್ನಲದ್ದು- 
ರ್ಹರಿರಿವ ಹಂತುಮಿಭಂ ಗತೋತ್ತರೀಯಃ 


1&೭ 


ಶಿತವಿಶಿಖಹತೋ ವಿಶೀರ್ಣದಂಶಃ 
ಕ್ಷತಜಪರಿಪುತಆತತಾಯಿನೋ ಮೇ 
ಪ್ರಸಭಮಭಿಸಸಾರ ಮದ್ವಧಾರ್ಥಂ 
ಸ ಭವತು ಮೇ ಭಗವಾನ್ಗತಿರ್ಮುಕುಂದಃ 


॥೩೮॥ 


ವಿಜಯರಥಕುಟುಂಬ ಆತ್ಮತೋತ್ರೇ 
ಧೃತಹಯರತ್ಳಿನಿ ತಚ್ಛಿಯೇಕ್ಟಣೀಯೇ I 
ಭಗವತಿ ರತಿರಸ್ತು ಮೇ ಮುಮೂರ್ಷೊೋ- 


ರ್ಯಮಿಹ ನಿರೀಕ್ಸ್ಯ ಹತಾ ಗತಾಃ ಸರೂಪಮ್‌ ॥ ೩೯ ॥ 


ಲಲಿತಗತಿವಿಲಾಸವಲ್ಲುಹಾಸ- 
ಪ್ರಣಯನಿರೀಕ್ಬಣಕಲ್ಪಿತೋರುಮಾನಾಃ [ 
ಕೃತಮನುಕೃತವತ್ಯ ಉನ್ನದಾಂಧಾಃ 
ಪ್ರಕೃತಿಮಗನ್ಶಿಲ ಯಸ್ಯ ಗೋಪವದ್ವ ॥೪೦॥ 


ಮುನಿಗಣನೃಪವರ್ಯಸಂಕುಲೇ5ಂತಃ- 

ಸದಸಿ ಯುಧಿಷ್ಠಿರರಾಜಸೂಯ ಏಷಾಮ್‌ । 
ಅರ್ಹಣಮುಪಪೇದ ಈಕ್ಟಣೀಯೋ 

ಮಮ ದೃಶಿಗೋಚರ ಏಷ ಆವಿರಾತ್ಮಾ ॥ ೪೧ ॥ 


ಮಾತನ್ನು ಕೇಳಿ, ಒಡನೆಯೇ ಸ್ವಸೈೆನ್ಯ ಮತ್ತು ಶತ್ರುಸೈನ್ಯಗಳ 
ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದವನಾಗಿ, ಕೇವಲ ತನ್ನ ದೃಷ್ಟಿ 
ಯಿಂದಲೇ ಶತ್ರುಸೈನಿಕರ ಆಯುಸ್ಸನ್ನು ಕಸಿದು ಬಿಟ್ಟಿರುವ ಪಾರ್ಥ 
ಸಖನಾದ ಭಗವಾನ್‌ ಶ್ರೀಕೃಷ್ಣನಲ್ಲಿ ನನಗೆ ಪರಮಪ್ರೇಮವಿರಲಿ. 
॥ ೩೫ ॥ ಅರ್ಜುನನು ದೂರದಿಂದ ಕೌರವ ಸೇನೆಯ ಮುಖ್ಯ 
ಸ್ಥರಾದ ನಮ್ಮನ್ನು ನೋಡಿದಾಗ ಯುದ್ಧಮಾಡುವುದು ಪಾಪ 
ವೆಂದು ತಿಳಿದು, ಅವನು ಸ್ವಜನ ವಧೆಯಿಂದ ವಿಮುಖನಾದನು. 
ಆಗ ಯಾವ ಜ್ಞಾನಮೂರ್ತಿಯು ಶ್ರೀಗೀತೆಯೆಂಬ ಆತ್ಮವಿದ್ಯೆ 
ಯನ್ನು ಉಪದೇಶಿಸಿ, ಅವನ ಮೋಹವನ್ನು ಹೋಗಲಾಡಿಸಿದನೋ 
ಅಂತಹ ಪರಮ ಪುರುಷ ಭಗವಾನ್‌ ಶ್ರೀಕೃಷ್ಣನ ಚರಣಗಳಲ್ಲಿ ನನ್ನ 
ಪ್ರೀತಿಯು ಸ್ಥಿರವಾಗಿರಲಿ. ॥ ೩೬ ॥ "ಶ್ರೀಕೃಷ್ಣನು ಯುದ್ಧದಲ್ಲಿ 
ಶಸ್ತ್ರವನ್ನು ಧರಿಸುವಂತೆ ಮಾಡಿಬಿಡುತ್ತೇನೆ” ಎಂದು ನಾನು ಪ್ರತಿಜ್ಞೆ 
ಮಾಡಿದ್ದೆ "ನಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯುವುದಿಲ್ಲ 
ಎಂದು ಶ್ರೀ ಕೃಷ್ಣನು ಪ್ರತಿಜ್ಞೆ ಮಾಡಿದ್ದನು. ಆದರೆ ಭಕ್ತನಾದ ನನ್ನ 
ಪ್ರತಿಜ್ಞೆಯನ್ನು ನಿಜವಾಗಿಸುವುದಕ್ಕಾಗಿ ತನ್ನ ಶಪಥವನ್ನೇ ಮುರಿದು, 
ಸ್ವಾಮಿಯು ರಥದಿಂದ ಕೆಳಗೆ ಧುಮುಕಿ, ಸಿಂಹವು ಆನೆಯನ್ನು 
ಸಂಹರಿಸಲು ಅದರ ಮೇಲೆ ಎರಗುವಂತೆ, ಚಕ್ರವನ್ನೆತ್ತಿಕೊಂಡು ನನ್ನ 
ಮೇಲೆರಗಲು ರಭಸದಿಂದ ಧಾವಿಸಿ ಬರುತ್ತಿರುವಾಗ ಭೂಮಿಯು 
ನಡುಗಿತು. ಹೆಗಲಲ್ಲಿ ಹೊತ್ತ ಉತ್ತರೀಯವು ಜಾರಿ ಬಿತ್ತು. ಇಂತಹ 
ಶ್ರೀಕೃಷ್ಣನಲ್ಲಿ ನನ್ನ ಪ್ರೀತಿಯು ಸ್ಥಿರವಾಗಲಿ. ॥ ೩೭ ॥ ಆತತಾಯಿ 
ಯಾದ ನಾನು ತೀಕ್ಷ್ಣವಾದ ಬಾಣಗಳನ್ನು ಹೊಡೆದು ಅವನ 
ಕವಚವನ್ನು ತುಂಡರಿಸಿದ್ದೆ ಅದರಿಂದ ಅವನ ಇಡೀ ಶರೀರವು 
ರಕ್ತದಿಂದ ತೊಯ್ದು ಹೋಗಿತ್ತು. ಅರ್ಜುನನು ತಡೆಯುತ್ತಿದ್ದರೂ 
ಕೇಳದೆ ನನ್ನನ್ನು ಕೊಂದೇ ಹಾಕುವೆನೆಂದು ಬಲವಂತವಾಗಿ 
ಯಾವಾತನು ನನ್ನನ್ನು ಅನುಗ್ರಹಿಸಲು ನನ್ನ ಕಡೆಗೆ ಓಡಿ 
ಬಂದನೋ, ಅಂತಹ ಭಕ್ತವತ್ಸಲನಾದ ಭಗವಾನ್‌ ಶ್ರೀಕೃಷ್ಣನೇ ನನಗೆ 
ಗತಿಯಾಗಲಿ ; ಆಶ್ರಯವಾಗಲಿ. ॥ ೩೮ ॥ ಅರ್ಜುನನ ರಥದ 
ಸಾರಥಿಯಾಗಿ ಒಂದು ಕೈಯಲ್ಲಿ ಚಾವಟಿಗೆಯನ್ನೂ ಮತ್ತೊಂದು 
ಕೈಯಲ್ಲಿ ಕುದುರೆಗಳ ವಾಘೆಗಳನ್ನು ಹಿಡಿದುಕೊಂಡು, ಆ 
ವೇಷದಲ್ಲಿಯೂ ಅತ್ಯಂತ ರಮಣೇಯದರ್ಶನನಾಗಿದ್ದ ಪ್ರಭುವನ್ನು 
ನೋಡುತ್ತಾ ಮಹಾಭಾರತ ಯುದ್ಧದಲ್ಲಿ ಮಡಿದವರೆಲ್ಲರೂ ಆತನ 
ಸಾರೂಪ್ಯ ಮುಕ್ತಿಯನ್ನೇ ಪಡೆದರೋ, ಅಂತಹ ಪಾರ್ಥಸಾರಥಿ 
ಭಗವಾನ್‌ ಶ್ರೀಕೃಷ್ಣನಲ್ಲಿ ಮರಣಾಸನ್ನನಾದ ನನಗೆ ಪರಮ ಪ್ರೀತಿ 
ಉಂಟಾಗಲಿ. ॥ ೩೯ ॥ ಯಾರ ಹಾವ-ಬಾವಗಳಿಂದ ಕೂಡಿದ 
ವಿಲಾಸ, ಮಧುರವಾದ ಮಂದಹಾಸ, ಬೆಡಗು, ಬಿನ್ನಾಣ, ಪ್ರೇಮ 
ಯುಕ್ತವಾದ ಕಡೆಗಣ್ಣ ನೋಟದಿಂದ ಅತ್ಯಂತ ಸಮ್ಮಾನಿತರಾದ 
ಗೋಪಿಯರು ರಾಸಲೀಲೆಯಲ್ಲಿ ಅವನು ಅಂತರ್ಧಾನನಾದಾಗ 
ಪ್ರೇಮೋನ್ನತ್ತರಾಗಿ ಅವನ ಆ ದಿವ್ಯಲೀಲೆಗಳನ್ನು ಅನುಕರಣೆ 
ಮಾಡುತ್ತಾ ತನ್ನಯರಾಗಿ ಬಿಟ್ಟರೋ, ಅಂತಹ ಭಗವಾನ್‌ 
ಶ್ರೀಕೃಷ್ಣನಲ್ಲಿ ನನಗೆ ಪರಮ ಪ್ರೇಮವು ಉಂಟಾಗಲಿ. ॥ ೪೦ ॥ 
ಮಹಾಮುನಿಗಳೂ. ರಾಜಶ್ರೇಷ್ಠರೂ ನೆರೆದಿದ್ದ ಧರ್ಮರಾಜನ 
ರಾಜಸೂಯ ಯಜ್ಞದ ಸಭೆಯಲ್ಲಿ ಮೊಟ್ಟಮೊದಲಿಗೆ ಯಾರ 
ಅಗ್ರಪೂಜೆಯು ನನ್ನ ಕಣ್ಣಮುಂದೆಯೇ ನಡೆಯಿತೋ, ಅಂತಹ 


9 ಅಧ್ಯಾಯ] 


ಪ್ರಥಮ ಸೃಂಧ 


87 


ಬಾರಿನ ಸಾಜಾ ರಾತ್‌ ತಾಮ್‌ 
ನ 


ತಮಿಮಮಹಮಜಂ ಶರೀರಭಾಜಾಂ 
ಹೃದಿ ಹೃದಿ ಧಿಷ್ಠಿತಮಾತೃಕಲ್ಪಿತಾನಾಮ್‌ । 
ಪ್ರತಿದೃಶಮಿವ ನೈಕಧಾರ್ಕಮೇಕಂ 


ಸಮಧಿಗತೋತಸ್ಥಿ ವಿಧೂತಭೇದಮೋಹ: ॥೪೨ ॥ 


ಸೂತ ಉವಾಚ 


ಕೃಷ್ಣ ಏವಂ ಭಗವತಿ ಮನೋವಾಗ್ದ ಷ್ಟಿ ತ್ತಿಭಿ: I 
ಆತ್ಮನ್ಯಾತ್ಮಾನಮಾವೇಶ್ಯ ಸೋತ ಂತಃಶ್ವಾಸ ಉಪಾರಮತ್‌ 
॥1 ೪೩ 1 


ಸಂಪದ್ಯಮಾನಮಾಜ್ಞಾಯ ಭೀಷ್ಠಂ ಬ್ರಹ್ಮಣಿ ನಿಷ್ಠಲೇ । 
ಸರ್ವೇ ಬಭೂವುಸೇ ತೂಪ್ಲೀಂ ವಯಾಂಸೀವ ದಿನಾತ್ಮಯೇ 
॥ ೪೪ ॥ 


ತತ್ರ ದುಂದುಭಯೋ ನೇದುರ್ದೇವಮಾನವವಾದಿತಾಃ । 
ಶಶಂಸುಃ ಸಾಧವೋ ರಾಜಾ ಉಂ ಖಾತ್ನೇತು: ಪುಷ್ಠವೃಷ್ಟಯ: 

11 ೪೫ 1 
ತಸ್ಯ ನಿರ್ಹರಣಾದೀನಿ ಸಂಪರೇತಸ್ಯ ಭಾರ್ಗವ । 


ಯುಧಿಷ್ಠಿರಃ ಕಾರಯಿತ್ವಾಮುಹೂರ್ತಂ ದುಖತೋತಭವತ್‌ 
1 ೪೬॥ 


ತುಷ್ಟುವುರ್ಮುನಯೋ ಹೃಷ್ಟಾ! ಕೃಷ್ಣಂ ತದ್ಗುಹ್ಯನಾಮಭಿಃ । 

ತತಸ್ತೇ ಕೃಷ್ಣಹೃದಯಾಃ ಸಾಶ್ರಮಾನ್ವಯಯು: ಪುನಃ 
1೪೭ ॥ 

ತತೋ ಯುಧಿಷ್ಠಿರೋ ಗತ್ವಾ ಸಹಕೃಷ್ಣೋ ಗಜಾಹ್ಯಯಮ್‌ । 


ಪಿತರಂ ಸಾಂತ್ಸಯಾಮಾಸ ಗಾಂಧಾರೀಂ ಚ ತಪಸ್ವಿನೀಮ್‌ 
॥ ೪೮ ॥ 


ಪಿತ್ರಾ ಚಾನುಮತೋ ರಾಜಾ ವಾಸುದೇವಾನುಮೋದಿತಃ | 


ಚಕಾರ ರಾಜ್ಯಂ ಧರ್ಮೇಣ ಪಿತೃಪೈತಾಮಹಂ ವಿಭುಃ 
Hv 


ಸರ್ವರಿಗೂ ಆತ್ಮಸ್ವರೂಪನಾದ ಭಗವಾನ್‌ ಶ್ರೀಕೃಷ್ಣನೇ ಇಂದು ನನ್ನ 
ಮೃತ್ಯುಸಮಯದಲ್ಲಿ ನನ್ನೆದುರಿನಲ್ಲೆ ದರ್ಶನ ನೀಡುತ್ತಿರುವನಲ್ಲ! 
ಅವನಲ್ಲಿ ನನಗೆ ಅಖಂಡವಾದ ಪ್ರೇಮ ಉಂಟಾಗಲಿ. I ೪೧॥ 
ಒಬ್ಬನೇ. ಸೂರ್ಯನು ಬೇರೆ ಕಣ್ಣುಗಳಿಗೆ ಅನೇಕ ರೂಪಿ 
ಯಾಗಿ ತೋರುವಂತೆಯೇ ಅಜನ್ಮನಾದ ಭಗವಾನ್‌ ಶ್ರೀಕೃಷ್ಣನು 
ತನ್ನಿಂದಲೇ ರಚಿತವಾದ ಅನೇಕ ಶರೀರಧಾರಿಗಳ ಹೃದಯಗಳಲ್ಲಿ 
ಅಂತರ್ಯಾಮಿಯಾಗಿ ಅನೇಕರೂಪಗಳಂತೆ ಕಂಡು ಬರುತ್ತಿದ್ದಾನೆ. 
ವಾಸ್ತವವಾಗಿ ಓರ್ವನೇ ಎಲ್ಲರಲ್ಲಿ ವಿರಾಜಮಾನನಾಗಿದ್ದಾನೆ. 
ಅಂತಹ ಭಗವಂತನನ್ನು ನಾನು ಭೇದ-ಭ್ರಮರಹಿತನಾಗಿ ಪಡದು 
ಕೊಂಡು ಏಕಾತ್ಯಭಾವವುಂಟಾದವನಾಗಿ, ಅವನ ಇದಿರಿನಲ್ಲೇ 
ಶರೀರತ್ಯಾಗ ಮಾಡುತ್ತಿದ್ದೇನೆ. *|॥೪೨॥ 

ಸೂತಪುರಾಣಿಕರು ಹೇಳುತ್ತಾರೆ - ಹೀಗೆ ಭೀಷ್ಮಪಿತಾಮಹರು 
ಆತ್ಮಸ್ತರೂಪನಾದ ಶ್ರೀಕೃಷ್ಣನಲ್ಲಿ ಮನಸ್ಸು ವಾಣಿ, ಮಾತು, ದೃಷ್ಟಿ 
ಇವುಗಳ ಮೂಲಕ ತನ್ನನ್ನು ಸಮಖಸಸನಂಡ ಪ್ರಾಣ 
ವಾಯುವನ್ನು ಅವನಲ್ಲೇ ವಿಲೀನಗೊಳಿಸಿದರು ; ಶರೀರ ಶಾಂತ 
ವಾಯಿತು. ॥ ೪೩ ॥ ಅವರು ಹೀಗೆ ನಿಷ್ಠಲವಾದ ಬ್ರಹ್ಠ್ಮನಲ್ಲಿಲಯ 
ಹೊಂದುತ್ತಿರುವುದನ್ನು ನೋಡಿ, ಸಂಜೆಯಾದಾಗ ಪಕ್ಚಿಗಳ ಕಲ 
ರವವು ಶಾಂತವಾಗುವಂತೆ ಎಲ್ಲಜನರು ಮೌನರಾದರು. ॥ ೪೪ ॥ 
ಆಗಲೇ ಮನುಷ್ಯ ರೂ, ದೇವತೆಗಳೂ ದುಂದುಭಿಯೇ ಮುಂತಾದ 
ವಾದ್ಯಗಳನ್ನು ತತ್ತ ಸಾಧು-ಸಜ್ಜನರಾದ ರಾಜರು 
ಭೀಷ್ಮರನ್ನು ಪ್ರಶಂಶಿಸಿದರು. ಆಕಾಶದಿಂದ ಹೂಮಳೆ ಸುರಿಯಿತು. 
॥ ೪೫ ॥ ಶೌನಕರೇ | ನಿಷ್ಠಳಂಕವೂ, ನಿರುಪಾಧಿಕವೂ ಆದ 
ಬ್ರಹ್ಮನಲ್ಲಿ ಐಕ್ಕವನ್ನು ಪಡೆದ ಆ ಮಹಾತ್ಮರ ಮೃತಶರೀರಕ್ಕೆ ಅಂತ್ಯ 
ಕ್ರಿಯೆಯನ್ನು' ನೆರವೇರಿಸಿ, ಧರ್ಮರಾಜನು ಸ್ವಲ್ಪಕಾಲ' ಶೋಕ 
ಎ ಕುಳಿತನು. ॥ ೪೬ ॥ ಅಲ್ಲಿ ನೆರೆದಿದ್ದ ್ರ ಮುನಿಗಳೆಲ್ಲರೂ 

ಕೃಷ್ಣ ಪರಮಾತ್ಮನನ್ನು ಅವನ ರಹಸ್ಯಮಯ ದಿವ್ಯನಾಮಗಳಿಂದ 

ಬಳಿಕ ಕೃಷ್ಣಮಯವಾದ ಹೃದಯಗಳಿಂದ ತಮ್ಮ- 
ಆಶ್ರಮಗಳಿಗೆ ತೆರಳಿದರು. ॥ ೪೭ ॥ ಅನಂತರ ಯುಧಿಷ್ಠಿರನೂ 
ಕೂಡ ಭಗವಾನ್‌ ಶ್ರೀಕೃಷ್ಣನೊಂದಿಗೆ ಹಸ್ತಿನಾಪುರಕ್ಕೆ ಬಂದು, 
ದೊಡ್ಡಪ್ಪನಾದ ಧೃತರಾಷ್ಟ್ರನನ್ನೂ ತಪಸ್ವಿನಿಯಾದ ಗಾಂಧಾರಿ 
ಯನ್ನು ಸಮಾಧಾನಪಡಿಸಿದನು. ॥ ೪೮ ॥ ಮತ್ತೆ ಧೃತರಾಷ್ಟ್ರನ 
ಅಪ್ಪಣೆಯಂತೆ, ಭಗವಾನ್‌ ಶ್ರೀವಾಸುದೇವನ ಅನುಮತಿಯಿಂದ 
ಯುಧಿಷ್ಠಿರರಾಜನು ತನ್ನ ವಂಶಪರಂಪರೆಯಿಂದ ಬಂದ ರಾಜ್ಯ 
ವನ್ನು ಧರ್ಮದಿಂದ ಆಳತೊಡಗಿದನು. ॥ ೪೯ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಥಂಧೇ 
ಯುಧಿಷ್ಠಿರರಾಜ್ಯಪ್ರಲಂಭೋ ನಾಮ ನವಮೋತಧ್ಯಾಯಃ॥ ೯ ॥ 
BON 


* ಶರಶಯ್ಯೆಯಲ್ಲಿ ಮಲಗಿದ ಭೀಷ್ಠಪಿತಾಮಹರು ವಿಷ್ಣುಸಹಸ್ರನಾಮದ ಮೂಲಕ ಅತ್ಯಂತ ಆದರ, ಶ್ರದ್ದೆಯಿಂದ ಭಗವಂತನನ್ನು ಸ್ತುತಿಸಿದ್ದರು. ಭಕ್ತರಲ್ಲಿ 
ಇದರ ಕುರಿತು. ಅತ್ಯಾದರವಿದೆ. ಭಾಗವತವನ್ನು ಓದುವವರು ಈ ಭೀಷ್ಟಸ್ತುತಿಯನ್ನು ಪದೇ-ಪದೇ ಓದುತ್ತಾರೆ. ಮಹಾಭಾರತದಲ್ಲಿ ಭೀಷ್ಮರಿಂದ 
ಮಾಡಲ್ಪಟ್ಟ ಸ್ತುತಿಯು. “ಭೀಷ್ಮಸ್ತವರಾಜ' ಎಂಬ ಹೆಸರಿನಿಂದ ಖ್ಯಾತವಾಗಿದೆ. ಭಕ್ತರಾದವರಲ್ಲಿ ಇದರ ಕುರಿತು. ಬಹಳ ಆದರವಿದೆ. ಈ ಸ್ವುತಗಳಲ್ಲಿ 
ಭಗವಂತನ ಪ್ರಭಾವ, ಲೀಲೆಗಳನ್ನು ಭೀಷ್ಠರು ಅಲೌಕಿಕವಾಗಿ "ವರ್ಣಿಸಿರುವರು. ಭಕ್ತಜನರು ಎಷ್ಟುಸಹಸ್ರನಾಮವನ್ನು ಅತ್ಯಂತ ಶ್ರದ್ಧೆಯಿಂದ 
ಪಠಿಸುತ್ತಾರೆ. ಸ್ತೋತ್ರವು ಶ್ಲೋಕಗಳಲ್ಲಿರುವುದರಿಂದ ಅದು ಕಂಠಸ್ಥವೂ ಆಗುತ್ತದೆ. ಆದ್ದರಿಂದ ಈ ಸ್ಫೋತ್ರಗಳನ್ನು ಭಕ್ಷಿ- ಶ್ರದ್ಧೆಯಿಂದ ಪಾರಾಯಣ 


ಮಾಡುವ ಅಭ್ಯಾಸರಿಸಿಕೊಳ್ಳಬೇಕು. 


88 ಶ್ರೀಮದ್ಭಾಗವತ [ ಅಧ್ಯಾಯ 10 
ಹತ್ತನೆಯ ಅಧ್ಯಾಯ 
ಶ್ರೀಕೃಷ್ಣನು ದ್ವಾರಕೆಗೆ ಮರಳಿದುದು 
ಶೌನಕ ಉವಾಚ ಶೌನಕಾದಿಗಳು ಕೇಳುತ್ತಾರೆ - ಸೂತ ಪುರಾಣಿಕರೇ! 
ಧಾರ್ಮಿಕ ಶಿರೋಮಣಿಯಾದ ಮಹಾರಾಜ ಯುಧಿಷ್ಠಿರನು ತನ್ನ 
ಹತ್ಯಾ. 'ಸ್ಫಕತ್ಸಧ  , ಅತಿತಾಯನೋ ಪೈತೃಕಸಂಪತ್ತನ್ನು ಕಸಿದುಕೊಳ್ಳುವ ಆಸೆಯಿಂದ ತನ್ನನ್ನು ವಧಿಸಲು 


ಯುಧಿಷ್ಠಿರೋ ಧರ್ಮಭೃತಾಂ ವರಿಷ್ಠ । 


ಸಹಾನುಜೈ: ಪ್ರತ್ಯವರುದ್ಧಭೋಜನಃ 
ಕಥಂ ಪ್ರವೃತಃ: ಕಿಮಕಾರಷೀತ್ತತಃ ॥ ೧॥ 
ಸೂತ ಉವಾಚ 


ವಂಶಂ ಕುರೋರ್ವಂಶದವಾಗ್ನಿನಿರ್ಹೃತಂ 
ಸಂರೋಹಯಿತ್ವಾ ಭವಭಾವನೋ ಹರಿಃ | 
ನಿವೇಶಯಿತ್ವಾ ನಿಜರಾಜ್ಯ ಈಶ್ವರೋ 
ಯುಧಿಷ್ಠಿರಂ ಪ್ರೀತಮನಾ ಬಭೂವ ಹ ॥ ೨ ॥ 


ನಿಶಮ್ಯ ಭೀಷ್ಮೋಕ್ತಮಥಾಚ್ಯುತೋಕ್ತಂ 
ಪ್ರವೃತ್ತವಿಜ್ಞಾನವಿಧೂತವಿಭ್ರಮಃ | 
ಶಶಾಸ ಗಾಮಿಂದ್ರ ಇವಾಜಿತಾಶ್ರಯಃ 


ಪರಿಧ್ಯುಪಾಂತಾಮನುಜಾನುವರ್ತಿತಃ ॥ ೩ ॥ 


ಕಾಮಂ ವವರ್ಷ ಪರ್ಜನ್ಯಃ ಸರ್ವಕಾಮದುಘಾ ಮಹೀ ।॥ 
ಸಿಷಿಚುಃ ಸ್ಮ ವ್ರಜಾನ್ಸಾವಃ ಪಯಸೋಧಸ್ಪತೀರ್ಮುದಾ 


I 9 
ನದ್ಯಃ: ಸಮುದ್ರಾ ಗಿರಯಃ ಸವನಸ್ಪತಿವೀರುಧಃ | 
ಫಲಂತ್ಯೋಷಧಯಃ ಸರ್ವಾಃ ಕಾಮಮನ್ಸೃತು ತಸ್ಕವೈ 

॥೫॥ 


ನಾಧಯೋ ವ್ಯಾಧಯಃ ಕ್ಲೇಶಾ ದೈವಭೂತಾತ್ಮಹೇತವಃ I 
ಅಜಾತಶತ್ರಾವಭವನ್‌ ಜಂತೂನಾಂ ರಾಜ್ಞಿಕರ್ಹಿಚಿತ್‌ 
1 ೬॥ 


ಉಷಿತ್ವಾ ಹಾಸ್ಥಿನಪುರೇ ಮಾಸಾನೃತಿಪಯಾನ್‌ ಹರಿಃ । 
ಹೃದಾಂ ಚ ವಿಶೋಕಾಯ ಸ್ಪಸುಶ್ವ ಪ್ರಿಯಕಾಮ್ಯಯಾ 
1 ೭॥ 


ಆಮಂತ್ರ್ಯ ಚಾಭ್ಯನುಜ್ಞಾತಃ ಪರಿಷ್ಪಜ್ಯಾಭಿವಾದ್ಯ ತಮ್‌ । 
ಆರುರೋಹ ರಥಂ ಕೈಶ್ಚಿತರಿಷ್ಟತ್ತೋರ ಭಿವಾದಿತಃ 
1೮॥ 


ಪ್ರಯತ್ನಪಟ್ಟ ಶತ್ರುಗಳನ್ನು ಸಂಹರಿಸಿ, ತನ್ನ ಸಹೋದರರೊಂದಿಗೆ 
ಹೇಗೆ ರಾಜ್ಯಶಾಸನವನ್ನು ಮಾಡಿದನು? ಏಕೆಂದರೆ, ಭೋಗಗಳ 
ಲ್ಹಾದರೋ ಅವನಿಗೆ ಪ್ರವೃತ್ತಿಯೇ ಇರಲಿಲ್ಲ ॥ ೧॥ 

ಸೂತಪುರಾಣಿಕರು ಹೇಳುತ್ತಾರೆ - ಲೋಕದ ಉಜ್ಜೀವನಕ್ಕಾಗಿ 
ಅವತಾರಮಾಡಿದ ಶ್ರೀಹರಿಯು - ಬಿದಿರುಮೇಳೆಯಲ್ಲಿ ಪರಸ್ಪರ 
ಘರ್ಷಣೆಯಿಂದ ಉಂಟಾದ ಬೆಂಕಿಯು ಬಿದಿರುಮೇಳೆಯನ್ನೇ 
ಸುಟ್ಟುಬಿಡುವಂತೆ ಪರಸ್ಪರ ಕಲಹಾಗ್ನಿಯಿಂದ ಸುಟ್ಟು ಹೋಗಿದ್ದ 
ಕುರುವಂಶದ ಕುಡಿಯಾದ ಪರೀಕ್ಷಿತನನ್ನು ಬದುಕಿಸಿ, ಯುಧಿಷ್ಠಿರ 
ನನ್ನು ಅವನ ರಾಜ್ಯದಲ್ಲಿ ನೆಲೆಗೊಳಿಸಿ ತುಂಬಾ ಪ್ರಸನ್ನನಾದನು. 
॥ ೨ ॥ ಭೀಷ್ಮಪಿತಾಮಹರ ಮತ್ತು ಭಗವಾನ್‌ ಶ್ರೀಕೃಷ್ಣನ ಉಪದೇಶ 
ಶ್ರವಣದಿಂದ ಧರ್ಮರಾಜನಿಗೆ ಜ್ಞಾನೋದಯವಾಗಿ, ಎಲ್ಲ 
ಭ್ರಾಂತಿಗಳು ಅಳಿದು ಹೋದುವು. ಶ್ರೀಭಗವಂತನ ಬೆಂಬಲದಿಂದ 
ಅವನು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಇಂದ್ರ 
ನಂತೆ ಆಳತೊಡಗಿದನು. ಭೀಮಸೇನರೇ ಮುಂತಾದ ತಮ್ಮಂದಿರು 
ಆತನ ಆಜ್ಞೆಯಂತೆ ನಡೆಯುತ್ತಿದ್ದರು. ೩ ॥ ಯುಧಿಷ್ಠಿರನ 
ರಾಜ್ಯದಲ್ಲಿ ಪೂರ್ಣವಾದ ಸುಭಿಕ್ಕವಿದ್ವು ಸುಖಶಾಂತಿಗಳು 
ನೆಲೆಸಿದ್ದವು. ಆವಶ್ಯಕತೆಗೆ ತಕ್ಕಂತೆ ಯಥೇಷ್ಟವಾಗಿ ಮಳೆಯು 
ಸುರಿಯುತ್ತಿತ್ತು. ಜೀವನಕ್ಕೆ ಬೇಕುಬೇಕಾದ ಎಲ್ಲ ಪದಾರ್ಥಗಳು 
ಹೇರಳವಾಗಿ ಭೂಮಿಯಿಂದ ಸಿಗುತ್ತಿದ್ದವು. ಆಕಳುಗಳು ಕೆಚ್ಚಲಲ್ಲಿ 
ಹಾಲು ಹಿಡಿಸಲಾರದೆ ಕೊಟ್ಟಿಗೆಗಳನ್ನು ಹಾಲಿನಿಂದ ನೆನೆಸುತ್ತಿದ್ದವು. 
॥ ೪ ॥ ನದಿಗಳೂ, ಸಮುದ್ರಗಳೂ. ಪರ್ವತಗಳೂ, ವನಸ್ಪತಿಗಳೂ, 
ಔಷಧಿಗಳೂ, ಲತೆಗಳೂ ಪ್ರತಿಯೊಂದು ಖಯತುವಿನಲ್ಲಿಯೂ 
ಯಥೇಷ್ಟವಾಗಿ ತಮ್ಮ-ತಮ್ಮ ಸಂಪತ್ತನ್ನು ರಾಜನಿಗೆ ನೀಡುತ್ತಿದ್ದವು. 
॥ ೫ ॥ ಅಜಾತಶತ್ರುವಾದ ಮಹಾರಾಜ ಯುಧಿಷ್ಠಿರನ ರಾಜ್ಯದಲ್ಲಿ 
ಯಾವ ಪ್ರಾಣಿಗೂ ಎಂದೂ ಆಧಿ-ವ್ಯಾಧಿಗಳು ಅಥವಾ ದೈವಿಕ, 
ಭೌತಿಕ, ಆತ್ಮಿಕವಾದ ಕ್ಲೇಶಗಳು ಆಗುತ್ತಿರಲಿಲ್ಲ ॥ ೬ ॥ 

ತಮ್ಮ ಬಂಧು-ಮಿತ್ರರ ಶೋಕವನ್ನು ಹೋಗಲಾಡಿಸಲ ಮತ್ತು 
ತನ್ನ ತಂಗಿ ಸುಭದ್ರೆಯ ಸಂತೋಷಕ್ಕಾಗಿ ಭಗವಾನ್‌ ಶ್ರೀಕೃಷ್ಣನು 
ಹಸ್ತಿನಾವತಿಯಲ್ಲಿಯೇ ಕೆಲವು ತಿಂಗಳು ತಂಗಿದನು. ॥ ೭ ॥ ಮತ್ತೆ 
ಅವನು ರಾಜಾಯುಧಿಷ್ಠಿರನಿಂದ ದ್ವಾರಕೆಗೆ ಹೋಗಲು ಅನುಮತಿ 
ಯನ್ನು ಕೇಳಿದನು. ಆಗ ಧರ್ಮರಾಜನು ಶ್ರೀಕೃಷ್ಣನನ್ನು ತುಂಬು 
ಹೃದಯದಿಂದ ಆಲಿಂಗಿಸಿಕೊಂಡು ಬೀಳ್ಕೊಟ್ಟನು. ಭಗವಂತನು 
ಅವನಿಗೆ ನಮಸ್ಕರಿಸಿ ರಥವನ್ನು ಏರಿದನು. ಸಮವಯಸ್ಕರಾದ 
ಕೆಲವರು ಅತನನ್ನು ಅಪ್ಪಿಕೊಂಡರು. ಸಣ್ಣವರು ವಂದಿಸಿಕೊಂಡರು. 
॥ ೮ ॥ ಆಗ ಸುಭದ್ರೆ, ದ್ರೌಪದೀ, ಕುಂತೀ, ಉತ್ತರೆ, ಗಾಂಧಾರೀ, 


10 ಅಧ್ಯಾಯ] 


ಪ್ರಥಮ ಸ್ಕಂಧ 


89 


ಕ್ರಾ ಫಾರ ಸುಸು ಸಜ ಜುಗ ಸ ಸಗ ಯಜು ಮು ಮನಯ ಕ್ತ 


ಸುಭದ್ರಾ ದ್ರೌಪದೀ ಕುಂತೀ ವಿರಾಟತನಯಾ ತಥಾ । 
ಗಾಂಧಾರೀ ಧೃತರಾಷ್ಟ್ರಶ್ಚ ಯುಯುತುರ್ಗೌತಮೋ ಯಮೌ 

॥ ೯॥ 
ವೃಕೋದರಶ್ಚ ಧೌಮ್ಯಶ್ಚ ಸ್ವಿಬೋಮತ್ತ್ವಸುತಾದಯಃ । 
ನ ಸೇಹಿರೇ ವಿಮುಹ್ಯಂತೋ ವಿರಹಂ ಶಾರ್ಜಧನ್ನನಃ 

I ೧೦ 1 
ಸತ್ತಂಗಾನ್ನುಕ್ತದುಃಸಂಗೋ ಹಾತುಂ ನೋತ್ಸಹತೇ ಬುಧಃ । 
ಕೀರ್ಯಮಾನಂ ಯಶೋ ಯಸ್ಕ ಸಕೃದಾಕರ್ಣ್ಯ ರೋಚನಮ್‌ 

॥ ೧೧॥ 
ತಸ್ಮಿನ್ನಸ್ತಧಿಯ: ಪಾರ್ಥಾಃ ಸಹೇರನ್ವಿರಹಂ ಕಥಮ್‌। 
ದರ್ಶನಸ್ಪರ್ಶಸಂಲಾಪಶಯನಾಸನಭೋಜನೈ: 


॥ ೧೨ ॥ 
ಸರ್ವೇ ತೇಠನಿಮಿಷ್ಠೆರಕ್ಷೈಸ್ತಮನುದ್ರುತಚೇತಸ: । 
ವೀಕ್ಬಂತಃ ಸ್ನೇಹಸಂಬದ್ಧಾ ವಿಚೇಲುಸ್ತತ್ರ ತತ್ರ ಹ 

॥1 ೧೩ ॥ 


ನ್ಯರುಂಧನ್ನುದ್ಗಲದ್ದಾಷ್ಟಮೌತೃಂಠ್ಯಾದ್ದೇವಕೀಸುತೇ I 
ನಿರ್ಯಾತ್ಯಗಾರಾನ್ನೋ5 ಭದ್ರಮಿತಿ ಸ್ಯಾದ್ಭಾಂಧವಸ್ತಿಯ: 
1 0೧೪ 1 
ಮೃದಂಗಶಂಖಭೇರ್ಯಶ್ಚ ವೀಣಾಪಣವಗೋಮುಖಾಃ । 
ಧುಂಧುರ್ಯಾನಕಘಂಟಾದ್ಯಾ ನೇದುರ್ದುಂದುಭಯಸ್ತಥಾ 
॥1 ೧೫ ॥ 
ಪ್ರಾಸಾದಶಿಖರಾರೂಢಾಃ ಕುರುನಾರ್ಯೊ ದಿದ್ಭಕ್ಷಯಾ । 
ವವೃಷುಃ ಕುಸುಮೈ: ಕೃಷ್ಣಂ ಪ್ರೇಮವ್ರೀಡಾಸ್ಕಿತೇಕ್ಷಣಾಃ 
1 ೧೬ I 
ಸಿತಾತಪತ್ರಂ ಜಗ್ರಾಹ ಮುಕ್ತಾದಾಮವಿಭೂಷಿತಮ್‌ । 
ರತ್ನದಂಡಂ ಗುಡಾಕೇಶಃ ಪ್ರಿಯಃ ಪ್ರಿಯತಮಸ್ಯ ಹ 
1 ೧೭॥ 
ಉದ್ದವಃ ಸಾತೃಕಿಶ್ಚೈವ ವ್ಯಜನೇ ಪರಮಾದ್ದುತೇ । 
ವಿಕೀರ್ಯಮಾಣಃ ಕುಸುಮೈ ರೇಜೇ ಮಧುಪತಿಃ ಪಥಿ 


॥1 ೧೮ ॥ 
ಅಶ್ರೂಯಂತಾಶಿಷಃ ಸತ್ಯಾಸ್ತತ್ರ ತತ್ರ ದ್ವಿಜೇರಿತಾಃ । 
ನಾನಾರೂಪಾನುರೂಪಾಶ್ಚ ನಿರ್ಗಣಸ್ಯ ಗುಣಾತ್ಸನಃ 

1೧೯ 


ಅನ್ಯೋನ್ಯಮಾಸೀತ್ತಂಜಲ್ಪ ಉತ್ತಮಶ್ಲೋಕಚೇತಸಾಮ್‌ । 
ಕೌರವೇಂದ್ರಪುರಸ್ವೀಣಾಂ ಸರ್ವಶ್ರುತಿಮನೋಹರಃ 
॥1 ೨೦ ॥ 


ಧೃತರಾಷ್ಟ್ರ ಯುಯುತ್ಸು ಕೃಪಾಚಾರ್ಯರು, ನಕುಲ, ಸಹದೇವ, 
ಭೀಮಸೇನ, ಧೌಮ್ಯರು, ಸತ್ಯವತಿ ಮುಂತಾದವರೆಲ್ಲರೂ ಶಾರ್ಜ್ಗ 
ಪಾಣಿಯಾದ ಶ್ರೀಕೃಷ್ಣನ ಎ ಎರಹವನ್ನು ಸಹಿಸಲಾರದೆ. ಮೂರ್ಛಿತ 
ರಂತಾದರು. ॥ ೯-೧೦ ॥ ಭಗವಾನ್‌ ಶ್ರೀಕೃಷ್ಣನ ಮಧುರವಾದ 
ದಿವ್ಯ ಚರಿತ್ರವನ್ನು ಒಮ್ಮೆ ಕೇಳಿದವರೂ ಕೂಡ, ಭಗವದ್ಧಕ್ತರ ಸತ್ಸಂಗ 
ದಿಂದ ದುಹಂಗವನ್ನು ತೊರೆದು ಆ ಹರಿಕಥಾ ಶ್ರವಣಕ್ಕಾಗಿ 
ಮಳಿ-ಮತ್ತೆ ಹಂಬಲಿಸುತ್ತಾರೆ. ಹೀಗಿರುವಾಗ ಆ ಭಗಮಂತನನ್ನು 
ದರ್ಶಿಸುತ್ತಾ, ಸರ್ಶಿಸುತ್ತಾ ಅವನೊಡನೆ ಸಂಭಾಷಿಸುತ್ತಾ, ಆಸನ 
ಶಯನ-ಭೋಜನಗಳಲ್ಲಿಯೂ ಆತನೊಡನೆ ಪಾಲ್ಗೊಳ್ಳುತ್ತಾ, ಅವನಿಗೆ 
ಸಂಪೂರ್ಣವಾಗಿ ತಮ್ಮ ಹೃದಯವನ್ನು ಅರ್ಪಿಸಿ ಆನಂದಿಸುತ್ತಿದ್ದ 
ಪಾಂಡವರಿಗೆ ಅವನ ಅಗಲಿಕೆ ಸಹಿಸಲಾದೀತೇ ? ॥ ೧೧-೧೨ ॥ 
ಅವರ ಚಿತ್ತವು ಶ್ರೀ ಕೃಷ್ಣ ಷ್ಲನಲ್ಲಿಯೇ ಲೀನವಾಗಿತ್ತು. ಎವೆಯಿಕ್ಕದ 
ಕಣ್ಣುಗಳಿಂದ ಅವನನ್ನೇ pA ಅವನ ಸೆ ಸ್ನೇಹಕ್ಕೆ ಕಟ್ಟುಬಿದ್ದು 
ಅವನ ಹಿಂದೆಯೇ ಓಡಾಡುತ್ತಿದ್ದರು. ॥ ೧೩ ॥ ಭಗವಾನ್‌ 
ಶ್ರೀಕೃಷ್ಣನು ಅರಮನೆಯಿಂದ ಹೊರಡುತ್ತಲೇ ಬಂಧು-ಸ್ಟ್ರೀಯರ 
ಕಣ್ಣುಗಳು ಪ್ರೇಮಾಶ್ರುಗಳಿಂದ ತುಂಬಿ, ಉಕ್ಕಿಬರುತ್ತಿದ್ದವು. ಆದರೆ 
ಅವರು KR ಸಮಯದಲ್ಲಿ ಅಪಶಕುನವಾಗದಿರಲೆಂದು 
ಬಹಳ ಕಷ ದಿಂದ ಅಶ್ರುಧಾರೆಯನ್ನು ತಡೆದುಕೊಂಡರು. ॥ ೧೪ ॥ 
ಭಗವಂತನ ಪ್ರಸ್ಥಾನದ ಸಮಯದಲ್ಲಿ ಮೃದಂಗ, ಶಂಖ, 
ಭೇರಿ, ವೀಣೆ, ಡೊಳ್ಳು, ಕಹಳೆ, ರುಲ್ಲರಿ, ತಮಟೆ, ಘಂಟೆ 
ದುಂದುಭಿಗಳು ಮಾದ ಮಂಗಳ ವಾದ್ಯಗಳು ಮೊಳಗತೊಡ 
ಗಿದವು. ॥ ೧೫ ॥ ಭಗವಂತನನ್ನು ದರ್ಶಿಸುವ ಆಸೆಯಿಂದ 
ಕುರುವಂಶದ ಸ್ತ್ರೀಯರು ಮೇಲ್ಮಹಡಿಗಳನ್ನೇರಿ ಕಣ್ಣುಗಳಿಗೆ ಹಬ್ಬ 
ವಾದ ಶ್ರೀಭಗವಂತನೆಡೆಗೆ ಪ್ರೇಮ, ಲಜ್ಜೆಗಳಿಂದ ಕೂಡಿದ ಮಂದ 
ಹಾಸದ ನೋಟವನ್ನು ಬೀರಿ, ಅವನ ಮೇಲೆ ಹೂಮಳೆಗರೆಯ 
ತೊಡಗಿದರು. ॥ ೧೬ ॥ ಗುಂಗುರುಕೂದಲುಗಳಿಂದ ಕಂಗೊಳಿಸು 
ತ್ತಿದ್ದ ಅರ್ಜುನನು ತನ್ನ ಪ್ರಿಯಮಿತ್ತನಾದ ಶ್ರೀಕೃಷ್ಣನ ಮೇಲೆ ಮುತ್ತಿನ 
ರುಲ್ಲರಿಗಳಿಂದ ಅಲಂಕೃತವಾದ, ರತ್ನಖಚಿತ ಹಿಡಿಯಿಂದ ಶೋಭಿ 
ಸುವ ಬೆಳ್ಗೊಡೆಯನ್ನು ಹಿಡಿದು ಕೊಂಡನು. ॥ ೧೭ ॥ ಉದ್ಧವ, 
ಸಾತ್ಯಕಿಯರು ಇಕ್ಕೆಡಗಳಲ್ಲಿ ಪರಮಾದ್ಭುತವಾದ ಚಾಮರಗಳನ್ನು 
ಬೀಸುತ್ತಿದ್ದು. ಹೆಜ್ಜೆಹೆಜ್ಜೆಗೆ ಭಗವಾನ್‌ ಶ್ರೀಕೃಷ್ಣನ ಮೇಲೆ ಪುರ 
ಜನರು. ಪುಷ್ಪವೃಷ್ಟಿಯನ್ನು "ಮಾಡುತ್ತಿದ್ದರು. ಆ ದೃಶ್ಯವು ಮನೋ 
ಹರವಾಗಿತ್ತು. ॥ ೦೮ ॥ ತ್ರಿಗುಣಾತೀತನೂ, ಆಪ್ರಾಕೃತನೂ ಅನಂತ 
ಕಲ್ಯಾಣಗುಣ ಪರಿಪೂರ್ಣನೂ ಆದ ಆ ಪರಮಾತ್ಥನನ್ನು ಕುರಿತು 
ಬ್ರಾಹ್ಮಣರು ೮ ಉಚ್ಚರಿಸುತ್ತಿದ್ದ ಸತ್ಯವಾದ ಆಶೀರ್ವಚನಗಳು ಅಲ್ಲಲ್ಲಿ 
ಕೇಳಿ ಬರುತ್ತಿದ್ದುವು. ಈ “ ಆಶೀರ್ವಚನಗಳು ಆತನ ನಿರ್ಗುಣ 
ಸ್ವರೂಪಕ್ಕೆ ಅನುರೂಪವಾಗಿಲ್ಲ ಏಕೆಂದರೆ ಆತನಲ್ಲಿ ಪ್ರಾಕೃತ ಗುಣ 
ಗಳು ಇಲ್ಲವೇ ಇಲ್ಲ ॥ ೧೯ ॥ ಪುಣ್ಯಶ್ಲೋಕನಾದ ಆ ಪರಮ 
ಪುರುಷನಲ್ಲಿ ಚಿತ್ತವೃತ್ತಿಯುಳ್ಳ ಹಸ್ತಿನಾಪುರದ ಕುಲೀನ ಸ್ತ್ರೀಯರು 
ಕಿವಿ, ಮನಸ್ಸನ್ನು ಸೆಳೆಯುವಂತಹ ಭಗವಂತನನ್ನು ಕೊಂಡಾಡುತ್ತಾ 
ಹೀಗೆ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ॥ ೨೦ ॥ 


88 ಶ್ರೀಮದ್ಭಾಗವತ [ ಅಧ್ಯಾಯ 10 
ಹತ್ತನೆಯ ಅಧ್ಯಾಯ 
ಶ್ರೀಕೃಷ್ಣನು ದ್ವಾರಕೆಗೆ ಮರಳಿದುದು 
ಶೌನಕ ಉವಾಚ ಶೌನಕಾದಿಗಳು ಕೇಳುತ್ತಾರೆ - ಸೂತ ಪುರಾಣಿಕರೇ! 
ಧಾರ್ಮಿಕ ಶಿರೋಮಣಿಯಾದ ಮಹಾರಾಜ ಯುಧಿಷ್ಠಿರನು ತನ್ನ 
ಹತ್ಯಾ: 'ಸ್ಪಿಕ್ಕತ್ತೃಥ. . ಅತತಾಯಿನೋ ಪೈತೃಕಸಂಪತ್ತನ್ನು ಕಸಿದುಕೊಳ್ಳುವ ಆಸೆಯಿಂದ ತನ್ನನ್ನು ವಧಿಸಲು 


ಯುಧಿಷ್ಠಿರೋ ಧರ್ಮಭ್ಯತಾಂ ವರಿಷ್ಠಃ I 


ಸಹಾನುಜೈ: ಪ್ರತ್ಯವರುದ್ಧಧೋಜನಃ 
ಕಥಂ ಪ್ರವ್ಠತ್ತಃ ಕಿಮಕಾರಷೀತ್ತತಃ ॥ ೧॥ 
ಸೂತ ಉವಾಚ 


ವಂಶಂ ಕುರೋರ್ವಂಶದವಾಗ್ದಿನಿರ್ಹೃತಂ 
ಸಂರೋಹಯಿತ್ವಾ ಭವಭಾವನೋ ಹರಿಃ । 
ನಿವೇಶಯಿತ್ವಾ ನಿಜರಾಜ್ಯ ಈಶ್ವರೋ 
ಯುಧಿಷ್ಠಿರಂ ಪ್ರೀತಮನಾ ಬಭೂವ ಹ ॥ ೨ ॥ 


ನಿಶಮ್ಯ ಭೀಷ್ಮೋಕ್ತಮಥಾಚ್ಯುತೋಕ್ತಂ 
ಪ್ರವೃತ್ತವಿಜ್ಞಾನವಿಧೂತವಿಭ್ರಮಃ | 
ಶಶಾಸ ಗಾಮಿಂದ್ರ ಇವಾಜಿತಾಶ್ರಯಃ 


ಪರಿಧ್ಯುಪಾಂತಾಮನುಜಾನುವರ್ತಿತಃ ॥॥ ೩ ॥ 


ಕಾಮಂ ವವರ್ಷ ಪರ್ಜನ್ಯಃ ಸರ್ವಕಾಮದುಘಾ ಮಹೀ । 
ಸಿಷಿಚುಃ ಸ್ಥ ವ್ರಜಾನ್ಸಾವಃ ಪಯಸೋಧಸ್ಪತೀರ್ಮುದಾ 


1೪॥ 
ನದ್ಯಃ ಸಮುದ್ರಾ ಗಿರಯಃ ಸವನಸ್ಪತಿವೀರುಧಃ । 
ಫಲಂತ್ಯೋಷಧಯಃ ಸರ್ವಾಃ ಕಾಮಮನ್ಸೃತು ತಸ್ಯವೈ 

1೫1 


ನಾಧಯೋ ವ್ಯಾಧಯಃ ಕ್ಲೇಶಾ ದೈವಭೂತಾತ್ಮಹೇತವಃ । 
ಅಜಾತಶತ್ರಾವಭವನ್‌ ಜಂತೂನಾಂ ರಾಜ್ಞಿಕರ್ಹಿಚಿತ್‌ 
WU 


ಉಷಿತ್ವಾ ಹಾಸ್ತಿನಪುರೇ ಮಾಸಾನೃತಿಪಯಾನ್‌ ಹರಿಃ । 
ಸುಹೃದಾಂ ಚ ವಿಶೋಕಾಯ ಸ್ಪಸುಶ್ಚಪ್ರಿಯಕಾಮ್ಯಯಾ 
ಚ ಲೆ 
Wu 


ಆಮಂತ್ರ್ಯ ಚಾಭ್ಯನುಜ್ಞಾತಃ ಪರಿಷ್ಪಜ್ಯಾಭಿವಾದ್ಯ ತಮ್‌ । 
ಆರುರೋಹ ರಥಂ ಕೈಶ್ಚಿತರಿಷ್ಟಕ್ತೋತ ಭಿವಾದಿತಃ 
nS 


ಪ್ರಯತ್ನಪಟ್ಟ ಶತ್ರುಗಳನ್ನು ಸಂಹರಿಸಿ, ತನ್ನ ಸಹೋದರರೊಂದಿಗೆ 
ಹೇಗೆ ರಾಜ್ಯಶಾಸನವನ್ನು ಮಾಡಿದನು? ಏಕೆಂದರೆ, ಭೋಗಗಳ 
ಲ್ಲಾದರೋ ಅವನಿಗೆ ಪ್ರವೃತ್ತಿಯೇ ಇರಲಿಲ್ಲ ॥ ೧ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಲೋಕದ ಉಜ್ಜೀವನಕ್ಕಾಗಿ 
ಅವತಾರಮಾಡಿದ ಶ್ರೀಹರಿಯು - ಬಿದಿರುಮೇಳೆಯಲ್ಲಿ ಪರಸರ 
ಘರ್ಷಣೆಯಿಂದ ಉಂಟಾದ ಬೆಂಕಿಯು ಬಿದಿರುಮೇಳೆಯನ್ನೇ 
ಸುಟ್ಟುಬಿಡುವಂತೆ ಪರಸ್ಪರ ಕಲಹಾಗ್ನಿಯಿಂದ ಸುಟ್ಟು ಹೋಗಿದ್ದ 
ಕುರುವಂಶದ ಕುಡಿಯಾದ ಪರೀಕ್ಷಿತನನ್ನು ಬದುಕಿಸಿ, ಯುಧಿಷ್ಠಿರ 
ನನ್ನು ಅವನ ರಾಜ್ಯದಲ್ಲಿ ನೆಲೆಗೊಳಿಸಿ ತುಂಬಾ ಪ್ರಸನ್ನನಾದನು. 
॥ ೨ ॥ ಭೀಷ್ಮವಿತಾಮಹರ ಮತ್ತು ಭಗವಾನ್‌ ಶ್ರೀಕೃಷ್ಣನ ಉಪದೇಶ 
ಶ್ರವಣದಿಂದ ಧರ್ಮರಾಜನಿಗೆ ಜ್ಞಾನೋದಯವಾಗಿ, ಎಲ್ಲ 
ಭ್ರಾಂತಿಗಳು ಅಳಿದು ಹೋದುವು. ಶ್ರೀಭಗವಂತನ ಬೆಂಬಲದಿಂದ 
ಅವನು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಇಂದ್ರ 
ನಂತೆ ಆಳತೊಡಗಿದನು. ಭೀಮಸೇನರೇ ಮುಂತಾದ ತಮ್ಮಂದಿರು 
ಆತನ ಆಜ್ಞೆಯಂತೆ ನಡೆಯುತ್ತಿದ್ದರು.॥ ೩ ॥ ಯುಧಿಷ್ಠಿರನ 
ರಾಜ್ಯದಲ್ಲಿ ಪೂರ್ಣವಾದ ಸುಭಿಕ್ಟವಿದ್ದು ಸುಖಶಾಂತಿಗಳು 
ನೆಲೆಸಿದ್ದವು. ಆವಶ್ಯಕತೆಗೆ ತಕ್ಕಂತೆ ಯಥೇಷ್ಟವಾಗಿ ಮಳೆಯು 
ಸುರಿಯುತ್ತಿತ್ತು. ಜೀವನಕ್ಕೆ ಬೇಕುಬೇಕಾದ ಎಲ್ಲ ಪದಾರ್ಥಗಳು 
ಹೇರಳವಾಗಿ ಭೂಮಿಯಿಂದ ಸಿಗುತ್ತಿದ್ದವು. ಆಕಳುಗಳು ಕೆಚ್ಚಲಲ್ಲಿ 
ಹಾಲು ಹಿಡಿಸಲಾರದೆ ಕೊಟ್ಟಿಗೆಗಳನ್ನು ಹಾಲಿನಿಂದ ನೆನೆಸುತ್ತಿದ್ದವು. 
॥ ೪ ॥ ನದಿಗಳೂ, ಸಮುದ್ರಗಳೂ. ಪರ್ವತಗಳೂ, ವನಸ್ತತಿಗಳೂ, 
ಔಷಧಿಗಳೂ, ಲತೆಗಳೂ ಪ್ರತಿಯೊಂದು ಯತುವಿನಲ್ಲಿಯೂ 
ಯಥೇಷ್ಟವಾಗಿ ತಮ್ಮ-ತಮ್ಮ ಸಂಪತ್ತನ್ನು ರಾಜನಿಗೆ ನೀಡುತ್ತಿದ್ದವು. 
॥ ೫ ॥ ಅಜಾತಶತ್ರುವಾದ ಮಹಾರಾಜ ಯುಧಿಷ್ಠಿರನ ರಾಜ್ಯದಲ್ಲಿ 
ಯಾವ ಪ್ರಾಣಿಗೂ ಎಂದೂ ಆಧಿ-ವ್ಯಾಧಿಗಳು ಅಥವಾ ದೈವಿಕ, 
ಭೌತಿಕ, ಅತ್ಮಿಕವಾದ ಕ್ಲೇಶಗಳು ಆಗುತ್ತಿರಲಿಲ್ಲ ॥ ೬ ॥ 

ತಮ್ಮ ಬಂಧು-ಮಿತ್ರರ ಶೋಕವನ್ನು ಹೋಗಲಾಡಿಸಲ ಮತ್ತು 
ತನ್ನ ತಂಗಿ ಸುಭದ್ರೆಯ ಸಂತೋಷಕ್ಕಾಗಿ ಭಗವಾನ್‌ ಶ್ರೀಕೃಷ್ಣನು 
ಹಸ್ತಿನಾವತಿಯಲ್ಲಿಯೇ ಕೆಲವು ತಿಂಗಳು ತಂಗಿದನು. ॥ ೭ ॥ ಮತ್ತೆ 
ಅವನು ರಾಜಾಯುಧಿಷ್ಠಿರನಿಂದ ದ್ವಾರಕೆಗೆ ಹೋಗಲು ಅನುಮತಿ 
ಯನ್ನು ಕೇಳಿದನು. ಆಗ ಧರ್ಮರಾಜನು ಶ್ರೀಕೃಷ್ಣನನ್ನು ತುಂಬು 
ಹೃದಯದಿಂದ ಆಲಿಂಗಿಸಿಕೊಂಡು ಬೀಳ್ಕೊಟ್ಟನು. ಭಗವಂತನು 
ಅವನಿಗೆ ನಮಸ್ಕರಿಸಿ ರಥವನ್ನು ಏರಿದನು. ಸಮವಯಸ್ಕರಾದ 
ಕೆಲವರು ಅತನನ್ನು ಅಪ್ಪಿಕೊಂಡರು. ಸಣ್ಣವರು ವಂದಿಸಿಕೊಂಡರು. 
॥ ೮ ॥ ಆಗ ಸುಭದ್ರೆ, ದ್ರೌಪದೀ, ಕುಂತೀ, ಉತ್ತರೆ, ಗಾಂಧಾರೀ, 


10 ಅಧ್ಯಾಯ] 


ಪ್ರಥಮ ಸ್ಕಂಧ 


ಸುಭದ್ರಾ ದ್ರೌಪದೀ ಕುಂತೀ ವಿರಾಟತನಯಾ ತಥಾ । 
ಗಾಂಧಾರೀ ಧೃತರಾಷ್ಟ್ರಶ್ಚ ಯುಯುತುರ್ಗೌತಮೋ ಯಮೌ 

॥ ೯॥ 
ವೃಕೋದರಶ್ಚ ಧೌಮ್ಯಶ್ಚ ಸ್ತ್ರಿಯೋಮತ್ತ ಶೃಸುತಾದಯಃ । 
ನ ಸೇಹಿರೇ ವಿಮುಹ್ಯಂತೋ ವಿರಹಂ ಶಾರ್ಜಧನ್ನನಃ 

॥ ೧೦॥ 
ಸತ್ತಂಗಾನ್ನುಕ್ತದು:ಸಂಗೋ ಹಾತುಂ ನೋತಹತೇ ಬುಧಃ । 
ಕೀರ್ತ್ವಮಾನಂ ಯಶೋ ಯಸ್ಕ ಸಕ್ಕದಾಕರ್ಣ್ಯ ರೋಚನಮ್‌ 

॥ ೧೧॥ 
ತಸ್ಮಿನ್ನ ನ್ಸೈಸಧಿಯಃ ಪಾರ್ಥಾಃ ಸಹೇರನ್ನಿಧಹಂ ಕಥಮ್‌। 
ದರ್ಶನಸ್ಪರ್ಶಸಂಲಾಪಶಯನಾಸನಭೋಜನೈಃ 


1 ೧೨ 1 
ಸರ್ವೇ ತೇ$ನಿಮಿಷೈರಕ್ಷೈಸ್ಸಮನುದ್ರುತಚೇತಸಃ | 
ವೀಕ್ದಂತಃ ಸ್ನೇಹಸಂಬದ್ಧಾ ವಿಚೇಲುಸ್ತತ್ರ ತತ್ರ ಹ 

॥ ೧೩ 


ನ್ಯರುಂಧನ್ನುದ್ದಲದ್ದಾಷ್ಠಮೌತ್ಯಂಠ್ಯಾದ್ದೇವಕೀಸುತೇ I 
ನಿರ್ಯಾತೃಗಾರಾನ್ನೋ5ಭದ್ರಮಿತಿ ಸ್ಯಾದ್ಭಾಂಧವಸ್ಪಿಯಃ 
u ೧೪ ॥ 
ಮೃದಂಗಶಂಖಭೇರ್ಯಶ್ಚ ವೀಣಾಪಣವಗೋಮುಖಾಃ । 
ಧುಂಧುರ್ಯಾನಕಘಂಟಾದ್ಯಾ ನೇದುರ್ದುಂದುಭಯಸ್ಪಥಾ 
॥1 ೧೫ 1 
ಪ್ರಾಸಾದಶಿಖರಾರೂಢಾಃ ಕುರುನಾರ್ಯೋ ದಿದೃಕ್ಚಯಾ । 
ವವೃಷುಃ ಕುಸುಮೈಃ ಕೃಷ್ಣಂ ಪ್ರೇಮವ್ರೀಡಾಸ್ಕಿತೇಕ್ಷಣಾ: 
Wu ೧೬॥ 
ಸಿತಾತಪತ್ರಂ ಜಗ್ರಾಹ ಮುಕ್ತಾದಾಮವಿಭೂಷಿತಮ್‌ । 
ರತ್ನದಂಡಂ ಗುಡಾಕೇಶಃ ಪ್ರಿಯಃ ಪ್ರಿಯತಮಸ್ಯ ಹ 
I ೧೭ 1 
ಉದ್ದವಃ ಸಾತ್ಯಕಿಶ್ಲೈವ ವ್ಯಜನೇ ಪರಮಾದುೇ । 
ವಿಕೀರ್ಯಮಾಣಃ ಕುಸುಮೈ ರೇಜೇ ಮಧುಪತಿಃ ಪಥಿ 
॥ ೧೮ ॥ 
ಅಶ್ರೂಯಂತಾಶಿಷಃ ಸತ್ಯಾಸ್ತತ್ರ ತತ್ರ ದ್ವಿಜೇರಿತಾಃ । 
ನಾನಾರೂಪಾನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ 
॥೧೯॥ 
ಅನ್ಯೋನ್ಯಮಾಸೀತ್ಸಂಜಲ್ಪ ಉತ್ತಮಶ್ಲೋಕಚೇತಸಾಮ್‌ । 
ಕೌರವೇಂದ್ರಪುರಸ್ವ್ರೀಣಾಂ ಸರ್ವಶ್ರುತಿಮನೋಹರಃ 
I ೨೦॥ 


ಧೃತರಾಷ್ಟ್ರ ಯುಯುತ್ಸು ಕೃಪಾಚಾರ್ಯರು, ನಕುಲ, ಸಹದೇವ, 
ಭೀಮಸೇನ, ಧೌಮ್ಯರು, ಸತ್ಯವತಿ ಮುಂತಾದವರೆಲ್ಲರೂ ಶಾರ್ಜ 
ಪಾಣಿಯಾದ ಶ್ರೀಕೃಷ್ಣನ ವಿರಹವನ್ನು ಸಹಿಸಲಾರದೆ ಮೂರ್ಛಿತ 
ರಂತಾದರು. ॥ ೯-೧೦ ॥ ಭಗವಾನ್‌ ಶ್ರೀಕೃಷ್ಣನ ಮಧುರವಾದ 
ದಿವ್ಯ ಚರಿತ್ರವನ್ನು ಒಮ್ಮೆ ಕೇಳಿದವರೂ ಕೂಡ, ಭಗವದ್ಧಕ್ಷರ ಸತ್ಸಂಗ 
ದಿಂದ ದುಹಂಗವನ್ನು ತೊರೆದು ಆ ಹರಿಕಥಾ ಶ್ರವಣಕ್ಕಾಗಿ 
ಮತ್ತೆ-ಮತ್ತೆ ಹಂಬಲಿಸುತ್ತಾರೆ. ಹೀಗಿರುವಾಗ ಆ ಭಗವಂತನನ್ನು 
ದಶೀಿಣುತ್ತ, ಸರಿಸುತ್ತಾ, ಅವನೊಡನೆ ಸಂಭಾಷಿಸುತ್ತಾ, ಆಸನ 
ಶಯನ-ಭೋಜನಗಳೆಲ್ಲಿಯೂ ಆತನೊಡನೆ ಪಾಲ್ಗೊಳ್ಳುತ್ತಾ, ಅವನಿಗೆ 
ಸಂಪೂರ್ಣವಾಗಿ ತಮ್ಮ ಹೃದಯವನ್ನು ಅರ್ಪಿಸಿ ಆನಂದಿಸುತ್ತಿದ್ದ 
ಪಾಂಡವರಿಗೆ ಅವನ ಅಗಲಿಕೆ ಸಹಿಸಲಾದೀತೇ 9 ॥ ೧೧-೧೨ ॥ 
ಅವರ ಚಿತ್ತವು ಶ್ರೀ ಕೃಷ್ಣನಲ್ಲಿಯೇ ಲೀನವಾಗಿತ್ತು. ಎವೆಯಿಕ್ಕದ 
ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಅವನ ಸ್ನೇಹಕ್ಕೆ ಕಟ್ಟುಬಿದ್ದು 
ಅವನ ಹಿಂದೆಯೇ ಓಡಾಡುತ್ತಿದ್ದರು. ॥ ೧೩ ॥ ಭಗವಾನ್‌ 
ಶ್ರೀಕೃಷ್ಣನು ಅರಮನೆಯಿಂದ ಹೊರಡುತ್ತಲೇ ಬಂಧು-ಸ್ತ್ರೀಯರ 
ಕಣ್ಣುಗಳು ಪ್ರೇಮಾಶ್ರುಗಳಿಂದ ತುಂಬಿ, ಉಕ್ಕಿಬರುತ್ತಿದ್ದವು. ಆದರೆ 
ಅವರು ಪ್ರಯಾಣದ ಸಮಯದಲ್ಲಿ ಅಪಶಕುನವಾಗದಿರಲೆಂದು 
ಬಹಳ ಕಷ್ಟದಿಂದ ಅಶ್ರುಧಾರೆಯನ್ನು ತಡೆದುಕೊಂಡರು. ॥ ೧೪ ॥ 

ಭಗವಂತನ ಪ್ರಸ್ಥಾನದ ಸಮಯದಲ್ಲಿ ಮೃದಂಗ, ಶಂಖ, 
ಭೇರಿ, ವೀಣೆ, 4 ಕಹಳೆ, ರುಲ್ಲಂ, ತಮಟೆ, ಘಂಟೆ 
ದುಂದುಭಿಗಳು ಮುಂತಾದ ಮಂಗಳ ವಾದ್ಯಗಳು ಮೊಳಗತೊಡ 
ಗಿದವು. ॥ ೧೫ ॥ ಭಗವಂತನನ್ನು ದರ್ಶಿಸುವ ಆಸೆಯಿಂದ 
ಕುರುವಂಶದ ಸ್ಟೀಯರು ಮೇಲ್ಮಹಡಿಗಳನ್ನೇರಿ ಕಣ್ಣುಗಳಿಗೆ ಹಬ್ಬ 
ವಾದ ಶ್ರೀಭಗವಂತನೆಡೆಗೆ ಪ್ರೇಮ, ಲಜ್ಜೆಗಳಿಂದ ಕೂಡಿದ ಮಂದ 
ಹಾಸದ ನೋಟವನ್ನು ಬೀರಿ, ಅವನ ಮೇಲೆ ಹೂಮಳೆಗರೆಯ 
ತೊಡಗಿದರು. ॥ ೧೬ ॥ ಗುಂಗುರುಕೂದಲುಗಳಿಂದ ಕಂಗೊಳಿಸು 
ತಿದ್ದ ಅರ್ಜುನನು ತನ್ನ ಪ್ರಿಯಮಿತ್ರನಾದ ಶ್ರೀಕೃಷ್ಣನ ಮೇಲೆ ಮುತ್ತಿನ 
ರುಲ್ಲರಿಗಳಿಂದ ಅಲಂಕೃತವಾದ, ರತ್ನಖಚಿತ ಹಿಡಿಯಿಂದ ಶೋಭಿ 
ಸುವ ಬೆಳ್ಗೊಡೆಯನ್ನು ಹಿಡಿದು ಕೊಂಡನು. ॥ ೧೭ ॥ ಉದ್ಧವ, 
ಸಾತ್ಯಕಿಯರು ಇಕ್ಕೆಡೆಗಳಲ್ಲಿ ಪರಮಾದ್ಭುತವಾದ ಚಾಮರಗಳನ್ನು 
ಬಿಡುತ್ತಿದ್ದರು. ಹೆಜ್ಜೆ-ಹೆಜ್ಜೆಗೆ ಭಗವಾನ್‌ ಶ್ರೀಕೃಷ್ಣನ ಮೇಲೆ ಲೆ ಪುರ 
ಜನರು ಪುಷ್ಪವೃಷ್ಟಿ ಯನ್ನು ' ಮಾಡುತ್ತಿದ್ದರು. ಆ ದೃಶ್ಯವು ಮನೋ 
ಹರವಾಗಿತ್ತು. ॥ ೧೮ ॥ ತ್ರಿಗುಣಾತೀತನೂ, ಅಪ್ಪಾ ಕೃತನೂ ಅನಂತ 
ಕಲ್ಯಾಣಗುಣ ಪರಿಪೂರ್ಣನೂ ಆದ ಆ ಪರಮಾತ್ಮನನ್ನು ಕುರಿತು 
ಬ್ರಾಹ್ಮಣರು ಉಚ್ಚರಿಸುತ್ತಿದ್ದ ಸತ್ಯವಾದ ಆಶೀರ್ವಚನಗಳು ಅಲ್ಲಲ್ಲಿ 
ಕೇಳಿ ಬರುತ್ತಿದ್ದುವು. ಈ “ ಆಶೀರ್ವಚನಗಳು ಆತನ ನಿರ್ಗುಣ 
ಸ್ವರೂಪಕ್ಕೆ ಅನುರೂಪವಾಗಿಲ್ಲ ಏಕೆಂದರೆ ಆತನಲ್ಲಿ ಪ್ರಾಕೃತ ಗುಣ 
ಗಳು ಇಲ್ಲವೇ ಇಲ್ಲ ॥೧೯॥ ಪುಣ್ಯಶ್ಲೋಕನಾದ ಆ ಪರಮ 
ಪುರುಷನಲ್ಲಿ ಚಿತ್ತವೃತ್ತಿಯುಳ್ಳ ಹಸ್ತಿನಾಪುರದ ಕುಲೀನ ಸ್ತ್ರೀಯರು 
ಕಿವಿ, ಮನಸ್ಸನ್ನು ಸೆಳೆಯುವಂತಹ ಭಗವಂತನನ್ನು ಕೊಂಡಾಡುತ್ತಾ 
ಹೀಗೆ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ॥ ೨೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಸವೈ ಕಿಲಾಯಂ ಪುರುಷಃ ಪುರಾತನೋ 
ಯ ಏಕ ಆಸೀದವಿಶೇಷ ಆತ್ಮನಿ 1 
ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ 


ನಿಮೀಲಿತಾತ್ಮನ್ನಿಶಿ ಸುಪ್ತಶಕ್ಕಿಷು ॥ ೨೧ ॥ 
ಸ ಏವ ಭೂಯೋ ನಿಜವೀರ್ಯಚೋದಿತಾಂ 

ಸ್ವಜೀವಮಾಯಾಂ ಪ್ರಕೃತಿಂ ಸಿಸೃಕ್ಛತೀಮ್‌ । 
ಅನಾಮರೂಪಾತ್ಗನಿ ರೂಪನಾಮನೀ 

ವಿಧಿತಮಾನೋತನುಸಸಾರ ಶಾಸ್ಪಕ್ಟತ್‌ i1೨೨ 1 


ಸ ವಾ ಅಯಂ ಯತ್ನದಮತ್ರ ಸೂರಯೋ 
ಜಿತೇಂದ್ರಿಯಾ ನಿರ್ಜಿತಮಾತರಿಶ್ಚನ: 

ಪಶೃಂತಿ ಭಕು ನತ್ಯಲಿತಾಮಲಾತ್ಮನಾ 
ನನ್ಹೇಷ ಸತ್ತ್ವಂ ಪರಿಮಾರ್ಟ್ಷುಮರ್ಹತಿ ॥ ೨೩॥ 


ಸ ವಾ ಅಯಂ ಸಖ್ಯನುಗೀತಸತ್ಕಥೋ 
ವೇದೇಷು ಗುಹ್ಯೇಷು ಚ ಗುಹ್ಯವಾದಿಭಿಃ । 
ಯ ಏಕ ಈಶೋ ಜಗದಾತ್ಮಲೀಲಯಾ 
ಸೃಜತ್ಯವತೃತ್ತಿ ನ ತತ್ರ ಸಜ್ಜತೇ ॥ ೨೪॥ 


ಯದಾ ಹೃಧರ್ಮೇಣ ತಮೋಧೀಯೋ ನೃಪಾ 
ಜೀವಂತಿ ತತ್ಸೈಷ ಹಿ ಸತ್ತಘಃ ಕಿಲ । 
ಧತ್ತೇ ಭಗಂ ಸತ್ಯಮೃತಂ ದಯಾಂ ಯಶೋ 
ಭವಾಯ ರೂಪಾಣಿ ದಧದ್ಕುಗೇ ಯುಗೇ ॥ ೨೫ ॥ 


ಅಹೋ ಅಲಂ ಶ್ಲಾಘೃತಮಂ ಯದೋಃ ಕುಲಂ 

ಅಹೋ ಅಲಂ ಪುಣ್ಯತಮಂ ಮಧೋರ್ವನಮ್‌ । 
ಯದೇಷ ಪುಂಸಾಮೃಷಭಃ ಶ್ರಿಯಃ ಪತಿಃ 

ಸ್ವಜನ್ಮನಾ ಸಂಕ್ರಮಣೇನ ಚಾಂಚತಿ ॥ ೨೬॥ 


ಅಹೋ ಬತ ಸ್ವರ್ಯಶಸಸ್ತಿರಸ್ಕರೀ 
ಕುಶಸ್ಥಲೀ ಪುಣ್ಯ ಯಶಸ್ಕರೀ ಭುವಃ । 
ಪಶ್ಯಂತಿ ನಿತ್ಯಂ ಯದನುಗ್ರಹೇಷಿತಂ 
ಸ್ಥಿತಾವಲೋಕಂ ಸ್ವಪತಿಂ ಸ್ಥ ಯತ್ವಜಾಃ ॥ ೨೭ ॥ 


ನೂನಂ ವ್ರತಸ್ನಾನಹುತಾದಿನೇಶ್ಚರ: 
ಸಮರ್ಚಿತೋ ಹ್ಯಸ್ಯ ಗೃಹೀತಪಾಣಿಭಿಃ । 
ಪಿಬಂತಿ ಯಾಃ ಸಖ್ಯಧರಾಮೃತಂ ಮುಹು- 
ರ್ವ್ರಜಸ್ವಿಯಃ ಸಮ್ಮುಮುಹುರ್ಯದಾಶಯಾಃ॥ ೨೮ ॥ 


ಸಖಿಯರೇ ! ಈತನೇ ಆ ಪ್ರರಾಣಪುರುಷನಾದ ಶ್ರೀವಿಷ್ಣುವಲ್ಲವೇ 9 
ತ್ರಿಗುಣಗಳು ಅಭಿವ್ಯಕ್ತವಾಗುವುದಕ್ಕೆ ಮೊದಲು ಮಹಾಪ್ರಳಯದ 
ಸಮಯದಲ್ಲಿ ಎಲ್ಲವೂ ತನ್ನಲ್ಲಿ ಉಪಸಂಹಾರ ಹೊಂದಿದಾಗ 
ಜಗದಾತ್ಮಾ ಈಶ್ವರನಲ್ಲಿ ಎಲ್ಲ ಜೀವರೂ, ಮಾಯಾ ಶಕ್ಕಿಗಳೂ ಸುಪ್ತ 
ವಾಗಿದ್ದ ಸಮಯದಲ್ಲಿ ತನ್ನ ನಿರ್ವಿಶೇಷವಾದ ಆತ್ಮ ಸ್ವರೂಪ ದಲ್ಲಿ 
ಏಕಾಕಿಯಾಗಿ ನೆಲೆಗೊಂಡಿದ್ದ ನಾರಾಯಣನು ಈತನೇ ಅಲ್ಲವೆ ? 
॥೨೧॥ ಈತನೇ ವೇದಾದಿ ಶಾಸ್ತ್ರಗಳ ಪ್ರವರ್ತಕನಾದ ಭಗವಂತನು. 
ನಾಮರೂಪರಹಿತನಾಗಿದ್ದಆತ್ಮನಿಗೆನಾಮ-ರೂಪಗಳನ್ನುಕೊಡುವ 
ಇಚ್ಛೆಯಿಂದ ತನ್ನ ಪರಮಾದ್ದುತವಾದ ವೀರ್ಯದಿಂದ ಪ್ರೇರಿತವಾಗಿ 
ಸೃಷ್ಟಿಯಲ್ಲಿ ಪ್ರವರ್ತಿಸಲು ತೊಡಗಿದ ಪ್ರಕೃತಿಯನ್ನು ಅನುಸರಣೆ 
ಮಾಡಿದನು. ತನ್ನ ಅಂಶರಾದ ಜೀವರನ್ನು ಮೋಹಗೊಳಿಸುವ ಶಕ್ತಿ 
ಯನ್ನು ಪ್ರಕೃತಿಗೆ ಕೊಟ್ಟು ಅದಕ್ಕೆ ಅಧಿಷ್ಠಾನವಾಗಿ ತಾನೇ ನಿಂತು, ಈ 
ಪ್ರಪಂಚವು ಮುಂದುವರೆಯುವಂತೆ ಮಾಡಿದನು. ॥೨೨॥ ಜೀತೇಂದ್ರಿಯ 
ರಾಗಿ ಪ್ರಾಣಗಳನ್ನು ವಶಪಡಿಸಿಕೊಂಡಿರುವ ಯೋಗಿಗಳು ಭಕ್ತಿ 
ಯಿಂದ ಅರಳಿದ ನಿರ್ಮಲವಾದ ಹೃದಯದಲ್ಲಿ ಸಾಕ್ಷಾತ್ವರಿಸಿ 
ಕೊಳ್ಳುವಂತಹ ಸಾಕ್ಟಾತ್‌ ಪರಬ್ರಹ್ಮ ಪರಮಾತ್ಮನೇ ಈತನು. ವಾಸ್ತವ 
ವಾಗಿ ಇವನ ಭಕ್ತಿಯಿಂದಲೇ ಅಂತಃ ಕರಣವು ಪೂರ್ಣ ಶುದ್ಧವಾಗು 
ವಂತೆ, ಯೋಗಾದಿಗಳಿಂದ ಆಗುವುದಿಲ್ಲ ॥ ೨೩ ॥ ಸಖೀ! ರಹಸ್ಯಾ 
ರ್ಥಗಳನ್ನು ಹೊರಗೆಡಹುವ ವೇದ ವ್ಯಾಸಾದಿ ಜ್ಞಾನಶ್ರೇಷ್ಠರು 
ವೇದಗಳ ಮೂಲಕವೂ, ಇತರ ರಹಸ್ಯ ಗ್ರಂಥಗಳ ಮೂಲಕವೂ 
ಗಾನಮಾಡಿರುವುದು ಈತನ ಮಹಿಮೆ ಯನ್ನೇ. ಏಕೈಕ ಪರಮೇಶ್ವರ 
ನಾಗಿ ತನ್ನ ಲೀಲಾಮಾತ್ರದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ 
ಗಳನ್ನು ನಡೆಸುತ್ತಿದ್ದರೂ ಅವುಗಳ ಲೇಪವು ಕಿಂಚಿತ್ತಾದರೂ ಇಲ್ಲದೆ 
ಶುದ್ಧವಾಗಿ ಬೆಳಗುತ್ತಿರುವ ಪ್ರಭುವು ಈತನೇ. ॥ ೨೪ ॥ ಪ್ರಜೆಗಳಿಗೆ 
ರಕ್ಷಣೆಯನ್ನೂ ಸುಖ-ಶಾಂತಿಗಳನ್ನು ಕೊಡಬೇಕಾದ ರಾಜರೇ 
ತಾಮಸಬುದ್ಧಿಯುಳ್ಳವರಾಗಿ ಅಧರ್ಮ ದಿಂದ ಜೀವಿಸತೊಡಗಿ 
ದಾಗ, ಈತನೇ ಜಗತ್ತಿನ ಕ್ಷೇಮಕ್ಕಾಗಿ ಸತ್ತ್ವ ಗುಣವನ್ನು ಸ್ವೀಕರಿಸಿ, 
ಐಶ್ಚರ್ಯ, ಸತ್ಯ, ಯತ್ತ ದಯೆ, ಯಶಸ್ಸು ಗಳನ್ನು ಪಾಲಿಸಲು 
ಯುಗ-ಯುಗಳಲ್ಲಿಯೂ ಅವತರಿಸುವನು. ॥ ೨೫ ॥ ಆಹಾ! ಈ 
ಯದುವಂಶವು ಎಷ್ಟು ಪ್ರಶಂಸನೀಯವಾಗಿದೆ ! ಏಕೆಂದರೆ, 
ಶ್ರಿಯಃಪತಿಯಾದ ಪುರುಷೋತ್ತಮ ಶ್ರೀಕೃಷ್ಣನೇ ಈ ವಂಶದಲ್ಲಿ 
ಅವತರಿಸಿ ಈ ವಂಶವನ್ನು ಗೌರವಿಸಿದನು. ಹಾಗೆಯೇ ಈ ಮಧು 
ರಾಮಂಡಲವೂ ಅತ್ಯಂತ ಪವಿತ್ರವಾದುದು. ತನ್ನ ಶೈಶವ ಬಾಲ್ಯದಲ್ಲಿ 
ಭಗವಂತನು ಸಂಚರಿಸುತ್ತಾ ಅದನ್ನು ಸುಶೋಭಿತ ಗೊಳಿಸಿದನು. 
॥ ೨೬ ॥ ಎಂತಹ ಆಶ್ಚರ್ಯ ! ಈ ದ್ವಾರಕಾ ನಗರವೂ ಕೂಡ ತನ್ನ 
ಕೀರ್ತಿಯಿಂದ ಸ್ವರ್ಗದ ಯಶಸ್ಸನ್ನು ಮೀರಿಸಿ ಭೂಲೋಕದ ಪವಿತ್ರ 
ಕೀರ್ತಿಯನ್ನು ಹೆಚ್ಚಿಸಿದೆಯಲ್ಲ! ಈ ನಗರದ ಪ್ರಜೆಗಳೆಲ್ಲರೂ ಈತನ 
ಅನುಗ್ರಹ ಪೂರ್ಣವಾದ ಮಂದಹಾಸದಿಂದ ಕೂಡಿದ ಕೃಪಾದೃಷ್ಟಿಗೆ 
ಪಾತ್ರರಾಗಿ ಈ ಪ್ರಭುವನ್ನು ಸದಾ ಕಣ್ಣಾರೆ ನೋಡುತ್ತಾ 
ಧನ್ಯರಾಗುತ್ತಿದ್ದಾರಲ್ಲ ! 1 ೨೭ ॥ ಗೆಳತಿಯೇ | ನಿಜವಾಗಿ ಈತನ ಕೈ 
ಹಿಡಿದ ನಾರೀಮಣಿಯರು ಎಷ್ಟು ಜನ್ಮಗಳಲ್ಲಿ ವ್ರತ, ಸ್ನಾನ; 
ಹೋಮಾದಿಗಳನ್ನು ಆಚರಿಸಿ ಭಗವಂತನನ್ನು ಪೂಜಿಸಿ, 
ಮೆಚ್ಚಿಸಿರಬೇಕು ಅದಕ್ಕೇ ಗೋಕುಲದ ಹೆಂಗಳೆಯರು ಪದೇ- 
ಪದೇ ಈತನ ಅಧರಾಮೃತವನ್ನು ಪಾನಮಾಡುತ್ತಾ, ಈತನ ಸ್ಥರಣ 
ಮಾತ್ರದಿಂದಲೇ ಆನಂದದಿಂದ ಮೂರ್ಛಿತರಾಗುತ್ತಿರುತ್ತಾರೆ. ॥ ೨೮ ॥ 


10 ಅಧ್ಯಾಯ] 


ಯಾ ವೀರ್ಯಶುಲ್ಕೇನ ಹೃತಾಃ ಸ್ವಯಂವರೇ 
ಪ್ರಮಥ್ಯ ಚೈದ್ಯಪ್ರಮುಖಾನ್‌ ಹಿ ಶುಷ್ಠಿಣಃ । 
ಪ್ರದ್ಯುಮ್ನ ಸಾಂಬಾಂಬಸುತಾದಯೋ 5 ಪರಾ 


ಯಾಶ್ಚಾಹೃತಾ ಭೌಮವಧೇ ಸಹಸ್ರಶಃ ॥ ೨೯॥ 


ಏತಾಃ ಪರಂ ಸ್ವೀತ್ವ ಮಪಾಸ್ತಪೇಶಲಂ 
ನಿರಸ್ಪಶೌಚಂ ಬತ ಸಾಧು ಕುರ್ವತೇ | 
ಯಾಸಾಂ ಗೃಹಾತ್ಪುಷ್ಕರಲೋಚನ:ಃ ಪತಿ- 
ರ್ನ ಜಾತ್ಪಶೈತ್ಯಾಹೃತಿಭಿರ್ಹೃದಿ ಸಶನ್‌ ॥ ೩೦॥ 


ಏವಂ ವಿಧಾ ಗದಂತೀನಾಂ ಸ ಗಿರಃ ಪುರಯೋಪಿತಾಮ್‌ | 
ನಿರೀಕ್ಷಣೇನಾಭಿನಂದನ್ನಸ್ಸಿತೇನ ಯಯ್‌ ಹರಿಃ 
1೩0 


ಅಜಾತಶತ್ರು: ಪೃತನಾಂ ಗೋಪೀಥಾಯ ಮಧುದ್ವಿಷಃ । 
ಪರೇಭ್ಯಃ ಶಂಕಿತಃ ಸ್ನೇಹಾತ್ನಾ ನ್ಲಿಯುಂಕ್ಕ ಚತುರಂಗಿಣೀಮ್‌ 
1 ೩೨ ॥ 


ಅಥ ದೂರಾಗತಾನ್‌ ಶೌರಿಃ ಕೌರವಾನ್ನಿರಹಾತುರಾನ್‌ । 


ಸಂನಿವರ್ತ್ಯ ದೃಢಂ ಸಿಗಾನ್ಸಾಯಾತ್ಮನಗರೀಂ ಪ್ರಿಯಃ 
1 ೩೩ ॥ 


ಕುರುಜಾಂಗಲಪಾಂಚಾಲಾನ್‌ ಶೂರಸೇನಾನ್ನಯಾಮುನಾನ್‌ [ 
ಬ್ರಹ್ಮಾವರ್ತಂ ಕುರುಕ್ಷೇತ್ರಂ ಮತ್ತ್ಯಾನ್ಹಾರಸ್ವತಾನಥ 
It ೩೪॥ 


ಮರುಧನ್ನಮತಿಕ್ರಮ್ಯ ಸೌವೀರಾಭೀರಯೋಃ ಪರಾನ್‌ । 


ಆನರ್ತಾನ್ಸಾರ್ಗವೋಪಾಗಾಚ್ಛಾಂತವಾಹೋ ಮನಾಗ್ವಿಭುಃ 
॥ ೩೫ ॥ 


ತತ್ರ ತತ್ರತ್ಕೈರ್ಹರಿಃ ಪ್ರತ್ಯುದ್ಯತಾರ್ಹಣಃ | 
ಸಾಯಂ ಭೇಜೇ ದಿಶಂ ಪಶ್ಚಾದ್ಯವಿಷ್ಠೋ ಗಾಂ ಗತಸ್ತದಾ 
॥1 ೩೬ I 


ಪ್ರಥಮ ಸೃಂಧ 91 


ಬಲಿಷ್ಠರಾದ ಶಿಶುಪಾಲನೇ ಮುಂತಾದವರನ್ನು ನಿಗ್ರಹಿಸಿ ಸ್ವಯಂ 
ವರದಲ್ಲಿ ವೀರ್ಯಶುಲ್ಕವಾಗಿ ಸ್ವೀಕರಿಸಿರುವ" ರುಕ್ಮಿಣೀ, ಜಾಂಬ 
ವೀ, 'ಮಿತ್ರವಿಂದೆಯರೆ ಮೊದಲಾದವರು-ಪ್ರದ್ಯುಮ್ಮ ಸಾಂಬ, 
ಅಂಬ ಇವರ ವೀರಮಾತೆಯರಾದ « ಅಷ್ಟಮಹಷಿಯರು. ಭೌಮಾ 
ಸುರನನ್ನು ಸಂಹರಿಸಿ ಸೆರೆಯಿಂದ ಬಿಡಿಸಿ ಸ್ವೀಕರಿಸಿರುವ ಸಾವಿ 
ರಾರು ಸ್ತ್ರೀಯರೆಲ್ಲರೂ ಹೆ ಹೆಣ್ಣು  ಜನ್ಮವೆಂಬುದು. ಕರ್ಮಾನುಷ್ಠಾನಕ್ಕೆ 
ಅನರ್ಹವೂ, ಅನ್ವತಂತ್ರವೂ” ಅಶುದ್ಧವೂ ಎಂದೆನಿಸಿದರೂ * ಈ 
ಜಗತ್ತಿನ ಸ್ವ್ರೀಜಾತಿಗೇ ಪಾವಿತ್ರ ವನ್ನೂ ಪ್ರಕಾಶವನ್ನು ಇವನಿಂದ 
ತಂದು ಕೊಟ್ಟರಲ್ಲ ವೇ ! ಇವರ ಮಹಿಮುಯನ್ನು ಯಾರೇ ಎಷ್ಟೇ 
ವರ್ಣಿಸಲಿ | ಇವರ ಸ್ವಾಮಿ ಸಾಕ್ಷಾತ್‌ ಕಮಲನಯನ ಭಗವಾನ್‌ 
ಶ್ರೀಕೃಷ್ಣೇ ಆಗಿದ್ದಾನಲ್ಲ ನಾನಾ ಪ್ರಕಾರದ ಪ್ರಿಯ ಚೇಷ್ಟೆಗಳನ್ನು 
ಗ ಪಾರಿಜಾತಾದಿ ಪ್ರಿಯ ವಸ್ತುಗಳನ್ನು ಪಡೆಯುತ್ತಾ, ಇವನ 
ಹೃದಯದಲ್ಲಿ ಪ್ರೇಮಾ ನಂದವನು ಅಭಿವೃ ದ್ಧ ಪಡಿಸುತ್ತಾ 'ಎಂದಿಗೂ 
ಒಂದು ಕ್ಷಣ ಬ್‌ ಇವನನ್ನು ಬಿಟ್ಟು ಬೇರೆಡೆಗೆ ಹೋಗದಿರುವ 
ಭಾಗ್ಯವತಿ ಯರು ಅವರು. ॥ ೨೯- ೩೦ i 
ಹಸ್ತಿನಾವತಿಯ ರಮಣಿಯರು ಹೀಗೆ ಮಾತನಾಡಿಕೊಳ್ಳುತ್ತಿ 
ದ್ದಾಗ “ಭಗವಾನ್‌ ಶ್ರೀಕೃಷ್ಣ ಕೃಷ್ಣನು ಮಂದಹಾಸದಿಂದಲೂ, ಪ್ರೇಮ 
ಪೂರ್ಣವಾದ ನೋಟದಿಂದಲೂ ಅವರನ್ನು ಅಭಿನಂದಿಸುತ್ತಾ 
ಅಲ್ಲಿಂದ ಮುಂದಕ್ಕೆ ನಡೆದನು. ॥ ೩೧ ॥ ಅಜಾತಶತ್ರುವಾದ 
ಯುಧಿಷ್ಠಿರನು ಭಗವಂತನಾದ ಶ್ರೀಕೃಷ್ಣನ ರಕ್ಷಣೆಗೆಂದು ಆನೆ, 
ಕುದುರೆ, ರಥ, ಕಾಲಾಳು ಇವುಗಳಿಂದ ಕೂಡಿದ ಚತುರಂಗ ಸೇನೆ 
ಯನ್ನು ಕಳಿಸಿಕೊಟ್ಟನು. ಮಾರ್ಗದಲ್ಲಿ ಯಾರಾದರು ಶತ್ರುಗಳು 
ಆಶ್ರಮಣ ಮಾಡಬಹುದೆಂಬ ತನ್ನ ಅತಿ ಸ್ನೇಹದಿಂದ ಶಂಕಿಸುತ್ತಾ 
ಅವನು ಹಾಗೆ ಮಾಡಿದನು. ॥ ೩೨ ॥ ಪರಮ ಪ್ರೇಮವಶರಾಗಿ 
ಆತನ ಆಗಲಿಕೆಯನ್ನು ಸಹಿಸದೆ ಬಹುದೂರವರೆಗೆ ತನ್ನನ್ನೇ 
ಅನುಸರಿಸಿ ಬಂದ ಕುರುವಂಶೀಯರಾದ ಪಾಂಡವರನ್ನು 
ಭಗವಾನ್‌ ಶ್ರೀಕೃಷ್ಣನು ತುಂಬಾ ಆಗ್ರಹದಿಂದ ಹಿಂದಿರುಗಿಸಿ, 
ಸಾತ್ಯಕಿ, ಉದ್ದವರೇ ಮುಂತಾದ ಗೆಳೆಯರೊಂದಿಗೆ ದ್ವಾರಕೆಗೆ 
ಪ್ರಯಾಣ ಬೆಳೆಸಿದನು. ॥ ೩೩ ॥ ಶೌನಕರೇ | ಕುರುಜಾಂಗಲ, 
ಪಾಂಚಾಲ, ಶೂರಸೇನ, ಯಮುನೆಯ ದಡದಲ್ಲಿರುವ ಸ್ಥಳಗಳನ್ನು 
ಬ್ರಹ್ಮಾವರ್ತ, ಕುರುಕ್ಟೇತ್ರ, ಮತ್ಸ್ಯ, ಸಾರಸ್ವತ, ಮರುಧನ್ವ 
ದೇಶಗಳನ್ನೂ ದಾಟ, ಸೌವೀರ ಮತ್ತು ಆಭೀರ ದೇಶಗಳ ಪಶ್ಚಿಮ 
ದಲ್ಲಿರುವ ಆನರ್ತ ದೇಶಕ್ಕೆ ಮಹಾಪ್ರಭುವು ದಯಮಾಡಿಸಿದನು. 
ಈ ವೇಳೆಗಾಗಲೇ ಬಹುದೂರ ಪ್ರಯಾಣ ಮಾಡಿದ್ದರಿಂದ 
ಆತನ ರಥದ ಕುದುರೆಗಳು ಬಳಲಿದ್ದವು. ॥ ೩೪-೩೫ ॥ ಮಾರ್ಗ 
ಮಧ್ಯದಲ್ಲಿ ಜನರು ಆತನಿಗೆ ಕಾಣಿಕೆಗಳನ್ನು ತಂದೊಪ್ಪಿಸಿ ಗೌರವ 
ಸೂಚಿಸುತ್ತಿದ್ದರು. ಸಾಯಂಕಾಲವಾಗುತ್ತಲೇ ಸ್ವಾಮಿಯು ರಥ 
ದಿಂದ ಕೆಳಗಿಳಿದು ಸಂಧ್ಯಾವಂದನೆ ಮಾಡಿದನು. ಇದು ಅವನ 
ದಿನಚರ್ಯೆ ಆಗಿತ್ತು. ಆಗಲೇ ಸೂರ್ಯಾಸ್ತವಾಗಿ ಇವರೆಲ್ಲರೂ 
ದ್ವಾರಕೆಯ ಗಡಿಗೆ ತಲುಪಿದರು. ॥ ೩೬ ॥ 
ಹತ್ತನೆಯ ಅಧ್ಯಾಯವು ಮುಗಿಯಿತು. ॥॥ ೧೦ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ಶ್ರೀಕೃಷ್ಣದ್ದಾರಕಾಗಮನಂ ನಾಮ ದಶಮೋತಧ್ಯಾಯಃ॥ ೧೦ ॥ 
ವ ಸರೀಹಾಲ್ರ ಫ್ರೀ ಫೋ. 


92 ಶ್ರೀಮದ್ಭಾಗವತ [ ಅಧ್ಯಾಯ 11 
ಹನ್ನೊಂದನೆಯ ಅಧ್ಯಾಯ 
ದ್ವಾರಕೆಯಲ್ಲಿ ಶ್ರೀಕೃಷ್ಣನಿಗೆ ರಾಜೋಚಿತ ಸ್ವಾಗತ 
ಸೂತ ಉವಾಚ ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ | 


ಆನರ್ತಾನ್ಸ ಉಪವ್ರಜ್ಯ ಸ್ವೃದ್ಧಾಂಜನಪದಾನ್‌ ಸಾನ್‌ | 
ದಧ್ಲೌ ದರವರಂ ತೇಷಾಂ ವಿಷಾದಂ ಶಮಯನ್ನಿವ 
॥ OU 
ಸ ಉಚ್ಚಕಾಶೇ ಧವಲೋದರೋ ದರೋ5- 
ಪ್ರುರುಕ್ರಮಸ್ಯಾಧರಕೋಣಶೋಣಿಮಾ 1 
ದಾಧ್ಮಾಯಮಾನ:ಃ ಕರಕಂಜಸಂಪುಟೇ 
ಯಥಾಬ್ದಷಂಡೇ ಕಲಹಂಸ ಉತ್ಸನಃ ॥ ೨ ॥ 


ತಮುಪಶ್ರುತ್ಯ ನಿನದಂ ಜಗದ್ಬ್ಭಯಭಯಾವಹಮ್‌ । 
ಪ್ರತ್ಯುದ್ಯಯುಃ ಪ್ರಜಾಃ ಸರ್ವಾ ಭರ್ತೃದರ್ಶನಲಾಲಸಾಃ 

॥ ೩ ॥ 
ತತ್ರೋಪನೀತಬಲಯೋ ್ಹರವೇರ್ದಿೀಷಪಮಿವಾದ್ಭತಾಃ । 
ಆತ್ಮಾರಾಮಂ ಪೂರ್ಣಕಾಮಂ ನಿಜಲಾಭೇನ ನಿತ್ಯದಾ 

॥ ೪॥ 
ಪ್ರೀತ್ಯುತ್ಠುಲ್ಲಮುಖಾಃ ಪ್ರೋಚುರ್ಹರ್ಷಗದ್ದದಯಾ ಗಿರಾ । 
ಪಿತರಂ ಸರ್ವಸುಹೃದಮವಿತಾರವಿವಾರ್ಭಕಾಃ 

॥ ೫ ॥ 


ನತಾಃ ಸ್ಮ ತೇ ನಾಥ ಸದಾಂಘ್ರಿಪಂಕಜಂ 
ವಿರಿಂಚವೈರಿಂಚ್ಯಸುರೇಂದ್ರವಂದಿತಮ್‌ | 
ಪರಾಯಣಂ ಕ್ಷೇಮಮಿಹೇಚ್ಛತಾಂ ಪರಂ 
ನ ಯತ್ರ ಕಾಲಃ ಪ್ರಭವೇತ್ಚರಃ ಪ್ರಭುಃ ॥ ೬ ॥ 


ಭವಾಯ ನಸ್ತ್ವಂ ಭವ ವಿಶ್ವಭಾವನ 
ತ್ವಮೇವ ಮಾತಾಥ ಸುಹ್ಫತ್ತತಿಃ ಪಿತಾ! 

ತ್ವಂ ಸದ್ಗುರುರ್ನಃ ಪರಮಂ ಚ ದೈವತಂ 
ಯಸ್ಕಾನುವೃತಾ ರ್ಯ ಕೃತಿನೋ ಬಭೂವಿಮ ॥ ೭ ॥ 


ಅಹೋ ಸನಾಥಾ ಭವತಾ ಸ್ಥ ಯದ್ದಯಂ 


ತೈವಿಷ್ಠನಾನಾಮಪಿ  ದೂರದರ್ಶನಮ್‌ । 
ಪ್ರೇಮಸ್ಸಿತಸ್ಸಿಗ್ಗನಿರೀಕ್ಷಣಾನನಂ 


ಪಶ್ಯೇಮ ರೂಪಂ ತವ ಸರ್ವಸೌಭಗಮ್‌ ॥ ೮ ॥ 


ಭಗವಾನ್‌ ಶ್ರೀಕೃಷ್ಣನು ತನ್ನ ಸಮೃದ್ಧವಾದ ಆನರ್ತದೇಶಕ್ಕೆ ತಲುಪಿ 
ಅಲ್ಲಿ ತನ್ನ ಶ್ರೇಷ್ಠವಾದ ಪಾಂಚಜನ್ಯ ಶಂಖವನ್ನೂದಿದನು. ಆ ದಿವ್ಯ 
ಶಂಖ ಧ್ವನಿಯನ್ನು ಕೇಳಿದೊಡನೆಯೇ ಅಲ್ಲಿಯ ಜನರ ವಿರಹ 
ವೇದನೆ ಉಪಶಮನವಾದಂತಾಯಿತು. ॥ ೧ ॥ ಭಗವಂತನು ತನ್ನ 
ಕರಕಮಲದಲ್ಲಿ ಹಿಡಿದು ಊದುತ್ತಿದ್ದ ಆ ಶುಭ್ರವಾದ ಶಂಖಕ್ಕೆ 
ಆತನ ಕೆಂದುಟಿಯ ಸಂಬಂಧದಿಂದ ಕೆಂಪುಬಣ್ಣವು ಬಂದು ಅದು 
ಕೆಂದಾವರೆಯ ಸರೋವರದಲ್ಲಿ ವಿಹರಿಸುತ್ತಾ ಮಧುರಧ್ವನಿ 
ಮಾಡುವ ರಾಜಹಂಸದಂತೆ ಶೋಭಿಸುತ್ತಿತ್ತು. ॥ ೨ ॥ ಜಗತ್ತಿನ ಸಕಲ 
ಭಯಗಳನ್ನು ಹೋಗಲಾಡಿಸುವ ಆ ಶಂಖನಾದವನ್ನು ಕೇಳಿದ 
ಪ್ರಜಾಜನರೆಲ್ಲರೂ ತಮ್ಮ ಪ್ರಭುವಾದ ಶ್ರೀಕೃಷ್ಣನ ದರ್ಶನದ 
ಲಾಲಸೆಯಿಂದ ಅವನನ್ನು ಇದಿರ್ಗೊಳ್ಳಲು ನಗರದ ಹೊರಭಾಗಕ್ಕೆ 
ಬಂದರು. ॥ ೩ ॥ ಸೂರ್ಯನು ಸ್ವಯಂ ಪ್ರಕಾಶನಾಗಿ ತೇಜೋ 
ನಿಧಿಯಾಗಿದ್ದರೂ ಭಕ್ತಜನರು ಪ್ರೀತ್ಯಾದರಗಳಿಂದ ಅವನಿಗೆ ದೀಪ 
ದಾನ ಮಾಡುವಂತೆ ಆ ಪ್ರಜಾಜನರು ಆತ್ಮಾರಾಮನಾಗಿ, ಆತ್ಮಲಾಭ 
ದಿಂದಲೇ ನಿತ್ಯಸಂತುಷ್ಠನಾದ ಭಗವಾನ್‌ ಶ್ರೀಕೃಷ್ಣನಿಗೆ ಬಗೆ- 
ಬಗೆಯ ಕಾಣಿಕೆಗಳನ್ನು ಅರ್ಪಿಸುತ್ತಾ ಸ್ವಾಗತಿಸಿದರು.! ೪ ॥ 
ಎಲ್ಲರ. ಮುಖ-ಕಮಲಗಳು ಪ್ರೇಮದಿಂದ ಅರಳಿದವು. 
ಅವರೆಲ್ಲರೂ ಹರ್ಷಗದ್ಗದ ವಾಣಿಯಿಂದ ಎಲ್ಲರ ಸುಹೃದನೂ, 
ಸಂರಕ್ಷನೂ ಆದ ಭಗವಾನ್‌ ಶ್ರೀಕೃಷ್ಣನನ್ನು ಸಣ್ಣ ಬಾಲಕರು 
ತೊದಲು ಮಾತಿನಿಂದ ತಂದೆಯ ಬಳಿ ಮಾತಾಡುವಂತೆ ಸ್ತುತಿಸಲು 
ತೊಡಗಿದರು. ॥ ೫ ॥ ""ಪ್ರಭೋ | ನಿನ್ನ ಚರಣಕಮಲಗಳಿಗೆ ಸದಾ 
ನಮ್ಮ ನಮಸ್ಕಾರಗಳು. ಬ್ರಹದೇವರು, ಬ್ರಹ್ಮಪುತ್ರರಾದ ಸನಕಾದಿ 
ಗಳು, ಇಂದ್ರನೇ ಮೊದಲಾದವರೂ ಕೂಡ ವಂದಿಸುವ ಪಾದಾರ 
ವಿಂದಗಳಿವು. ಸಮಸ್ತ ಜಗತ್ತಿನ ಮೇಲೂ ಪ್ರಭುತ್ವವನ್ನು ನಡೆಸುವ 
ಕಾಲನ ಪ್ರಭಾವಕ್ಕು ಒಳಪಡದೆ, ಪರಮ ಶ್ರೇಯಸ್ಸನ್ನು ಬಯಸುವ 
ವರಿಗೆ ಪರಮಾಶ್ರಯವಾಗಿರುವ ಪವಿತ್ರ ಪಾದಗಳಿಗೆ ವಂದನೆಗಳು. 
॥ ೬ ॥ ವಿಶ್ವಭಾವನನೇ ! ಜಗದ್ರಕ್ಕಕನೇ ! ನೀನೇ ನಮ್ಮ ತಂದೆ, 
ತಾಯಿ, ಸುಹೃದ್‌, ಒಡೆಯನಾಗಿರುವೆ. ನೀನೇ ನಮಗೆ ಸದ್ಗುರು 
ಮತ್ತು ಪರಮ ಆರಾಧ್ಯನಾಗಿರುವೆ. ನಿನ್ನ ಚರಣಗಳ ಸೇವೆಯಿಂದ 
ನಾವು ಕೃತಾರ್ಥರಾಗಿದ್ದೇವೆ. ನೀನೇ ನಮ್ಮ ಶ್ರೇಯಸ್ಸನ್ನು 
ಮಾಡುವವನಾಗು. ॥ ೭ ॥ ಆಹಾ ! ನಿನ್ನ ಸರ್ವಸೌಂದರ್ಯ 
ಸಾರವಾದ ರೂಪದ ದರ್ಶನ ಪಡೆದು, ನಿನ್ನನ್ನು ಒಡೆಯನಾಗಿ 
ಪಡೆದು ಅನಾಥರಾದ ನಾವು ಸನಾಥರಾದೆವು. ದೇವತೆಗಳಿಗೂ 
ದುರ್ಲಭವಾದ ಪ್ರೇಮಭರಿತವಾಗಿರುವ ಮಂದಹಾಸದಿಂದಲೂ, 
ಸ್ನೇಹಪೂರ್ಣವಾದ ನೋಟದಿಂದಲೂ ಕಂಗೊಳಿಸುವ ನಿನ್ನ 
ಮುಖಕಮಲವನ್ನು ನಾವು ಸದಾ ದರ್ಶಿಸುತ್ತಿದ್ದೇವಲ್ಲ! ॥ ೮ ॥ 


ಪ್ರಥಮ ಸೃಂಧ 


93 


11 ಅಧ್ಯಾಯ] 
ಯರ್ಥ್ಹ್ಯಂಬುಜಾಕ್ಟಾಪಸಸಾರ ಭೋ ಭವಾನ್‌ 
ಕುರೂನ್ಮಧೂನ್ಹಾಥ ಸುಹೃದ್ದಿದ್ಧಕ್ಚಯಾ | 


ತತ್ರಾಬ್ಬಕೋಟಪ್ರತಿಮಃ ಕ್ಷಣೋ ಭವೇದ್‌ 
ರವಿಂ ವಿನಾಕ್ಸ್ಟೋರಿವ ನಸ್ತವಾಚ್ಯುತ ॥ ೯ ॥ 


ಇತಿ ಚೋದೀರಿತಾ ವಾಚಃ ಪ್ರಜಾನಾಂ ಭಕ್ತವತ್ತಲಃ । 
ಶೃಣ್ಹಾನೋತನುಗ್ರಹಂ ದೃಷ್ಟ್ಯಾ ವಿತನ್ಹನ್ವಾವಿಶತ್ಟುರೀಮ್‌ 

11 ೧೦ ॥| 
ಮಧುಭೋಜದಶಾರ್ಹಾರ್ಹಕುಕುರಾಂಧಕವೃಷ್ಟಿಭಿಃ | 
ಆತ್ಮತುಲ್ಕ ಬಲೈರ್ಗುಪ್ತಾಂ ನಾಗೈರ್ಭೋಗವತೀಮಿವ 

1೧೧॥ 
ಸರ್ವರ್ತುಸರ್ವವಿಭವಪುಣ್ಯವೃಕ್ಷಲತಾಶ್ರಮೈಃ | 
ಉದ್ಯಾನೋಪವನಾರಾಮೈರ್ವೃತಪದ್ಮಾಕರಶ್ರಿಯಮ್‌ 

1೧೨ 
ಗೋಪುರದ್ದಾಧಮಾರ್ಗೇಷು ಕೃತಕೌತುಕತೋರಣಾಮ್‌ । 


ಚಿತ್ರದ್ದಜಪತಾಕಾಗ್ಸೈರಂತಃ ಪ್ರತಿಹತಾತಪಾಮ್‌ 
i ೧೩॥ 
ಸಮ್ಮಾರ್ಜತಮಹಾಮಾರ್ಗರಥ್ಯಾಪಣಕಚತ್ವರಾಮ್‌ | 
ಸಿಕ್ತಾಂ ಗಂಧಜಲೈರುಪ್ತಾಂ ಫಲಪುಷ್ಪಾಕ್ಷತಾಂಕುರೈೆಃ 
11 ೧೪ ॥ 
ದ್ವಾರಿ ದ್ವಾರಿ ಗೃಹಾಣಾಂ ಚ ದಧ್ಯಕ್ಷತಫಲೇಕ್ಷುಭಿ: । 
ಅಲಂಕೃತಾಂ ಪೂರ್ಣಕುಂಬೈರ್ಬಲಿಭಿರ್ಧೂಪದೀಪಕ್ಕೆ: 
nu ೧೫ ॥ 
ನಿಶಮ್ಯ ಪ್ರೇಷ್ಠಮಾಯಾಂತಂ ವಸುದೇವೋ ಮಹಾಮನಾಃ । 
ಅಕ್ರೂರಶ್ಲೋಗ್ರಸೇನಶ್ವ ರಾಮಶ್ಚಾದ್ಭುತವಿಕ್ರಮಃ 
I ೧೬॥ 


ಪ್ರದ್ಯುಮ್ನಶ್ಚಾರುದೇಷ್ಠಶ್ಚ ಸಾಂಬೋ ಜಾಂಬವತೀಸುತಃ । 
ಪ್ರಹರ್ಷವೇಗೋಚ್ಛಶಿತತಯನಾಸನಭೋಜನಾಃ 

I ೧೭॥ 
ವಾರಣೇಂದ್ರಂ ಪುರಸ್ಕೃತ್ಯ ಬ್ರಾಹ್ಮಣ: ಸಸುಮಂಗಲೈ; | 
ಶಂಖತೂರ್ಯನಿನಾದೇನ ಬ್ರಹ್ಮಘೋಷೇಣ ಚಾದೃತಾಃ 
ಪ್ರತ್ಯುಜ್ಞಗ್ಧೂ ರಥ್ಯೈರ್ಹಷ್ಟಾಃ ಪ್ರಣಯಾಗತಸಾದ್ವಸಾಃ 

॥1 ೧೮ ॥ 
ವಾರಮುಖ್ಯಾಶ್ಚ ಶತಶೋ ಯಾನೈೆಸ್ತದರ್ಶನೋತುಕಾಃ | 
ಲಸತ್ಕುಂಡಲನಿರ್ಭಾತಕಪೋಲವದನಶ್ರಿಯ: 


11೧೯ ॥ 


ಪುಂಡರೀಕಾಕ್ಸನೇ | ಅಚ್ಯುತನೇ | ನೀನು ಪ್ರೀತಿಯ ನೆಂಟರಿಷ್ಟರನ್ನು 
ನೋಡುವುದಕ್ಕೆಂದು ಹಸ್ತಿನಾವತಿಗೋ, ಮಥುರೆಗೋ (ವ್ರಜ 
ಮಂಡಲ) ಹೋರಟು ಹೋದರೆ ಆಗ ನೀನಿಲ್ಲದೆ ಸೂರ್ಯನ 
ಬೆಳಕನ್ನು ಕಾಣದ ಕಣ್ಣುಗಳಂತೆ ಒಂದೊಂದು ಕ್ಷಣವನ್ನು ಕೋಟಿ- 
ಕೋಟಿ ವರ್ಷಗಳಂತೆ ಕಳೆಯ ಬೇಕಾಗುವುದು.” ॥ ೯ ॥ ಭಕ್ತವತ್ಸಲ 
ಭಗವಾನ್‌ ಶ್ರೀಕೃಷ್ಣನು ಪ್ರಜೆಗಳ ಇಂತಹ ಸವಿಮಾತುಗಳನ್ನು ಕೇಳಿ, 
ತನ್ನ ಕೃಪಾದೃಷ್ಟಿಯಿಂದ ಅವರ ಮೇಲೆ ಅನುಗ್ರಹದ ಮಳೆಗರೆ 
ಯುತ್ತಾ ದ್ವಾರಕೆಯನ್ನು ಪ್ರವೇಶಿಸಿದನು. ॥ ೧೦ ॥ 

ನಾಗಗಳು ಪಾತಾಳದ ಬೋಗವತಿ ನಗರಿಯನ್ನು ರಕ್ಕಿಸುವಂತೆ, 
ಎಣೆಯಿಲ್ಲದ ಪರಾಕ್ರಮವುಳ್ಳ ಮಧು, ಭೋಜ, ದಾಶಾರ್ಹ, 
ಅರ್ಹ, ಕುಕುರ, ಅಂಧಕ, ವೃಷಿವಂಶೀಯರು ಭಗವಂತನ ಆ 
ದ್ವಾರಕೆಯನ್ನು ಸಂರಕ್ಷಿಸುತ್ತಿದ್ದರು. ಭಗವಂತನಿಂದಲೇ ಅವರಿಗೆ ಈ 
ಶಕ್ತಿಯು ಪ್ರಾಪ್ತವಾಗಿತ್ತು. ॥ ೧೧ ॥ ಆ ದ್ವಾರಕಾಪುರಿಯು ಎಲ್ಲ 
ಯತುಗಳಲ್ಲಿಯೂ ಸಮಸ್ತ ವೈಭವ ಸಂಪನ್ನವಾಗಿದ್ದು ಪವಿತ್ರ ವೃಕ್ಚ 
ಲತಾ ಕುಂಜಗಳಿಂದ ಕೂಡಿತ್ತು. ಅಲ್ಲಲ್ಲಿ ಫಲಗಳಿಂದ ತುಂಬಿದ 
ಉದ್ಯಾನಗಳೂ, ಹೂದೋಟಗಳೂ, ಕ್ರೀಡಾವನಗಳಿದ್ದು ನಡು- 
ನಡುವೆ ತಾವರೆಕೊಳಗಳಿಂದ ನಗರದ ಶೋಭೆ ಹೆಚ್ಚಿಸುತ್ತಿದ್ದವು. 
॥ ೧೨ ॥ ನಗರದ ಮಹಾದ್ವಾರಗಳೂ, ರಾಜಮಾರ್ಗಗಳೂ 
ರಮಣೀಯವಾದ ತಳಿರು-ತೋರಣಗಳಿಂದ ಸಿಂಗರಿಸಲ್ಪಟ್ಟಿತ್ತು. 
ಊರೊಳಗೆ ಬಿಸಿಲು ಬೀಳದಂತೆ ಚಪ್ಪರಗಳನ್ನಿಟ್ಟು ಚಿತ್ರ-ವಿಚಿತ್ರ 
ವಾದ ಧ್ವಜ-ಪತಾಕೆಗಳು ಕಂಗೊಳಿಸುತ್ತಿದ್ದವು. ॥ ೧೩ ॥ ರಾಜ 
ಮಾರ್ಗಗಳೂ, ರಥ ಬೀದಿಗಳೂ, ಅಂಗಡೀ ಬೀದಿಗಳೂ, ಅಂಗಳ 
ಗಳೂ ಗುಡಿಸಿ-ಸಾರಿಸಿ, ರಂಗವಲ್ಲಿಯನ್ನಿಟ್ಟು ಸುಗಂಧ ದ್ರವ್ಯ 
ಗಳನ್ನು ಸಿಂಪಡಿಸಿ ಅಲಂಕರಿಸಿದ್ದರು. ಭಗವಂತನ ಸ್ವಾಗತಕ್ಕಾಗಿ 
ಎರಚಿದ ಫಲ-ಪುಷ್ಪ ಅಕ್ಷತೆ, ಚಿಗುರುಗಳು ಎಲ್ಲ ಕಡೆ ಚೆಲ್ಲಲಟ್ಟಿ 
ದ್ದ. ॥ ೧೪ ॥ ಪ್ರತಿಯೊಂದು ಮನೆಯ ಬಾಗಿಲಲ್ಲಿಯೂ 
ಮೊಸರು, ಅಕ್ಷತೆ, ಹಣ್ಣುಗಳು, ಕಬ್ಬು, ಜಲಪೂರಿತ ಕಲಶಗಳು, 
ಕಾಣಿಕೆ ಮೊದಲಾದ ವಸ್ತುಗಳೂ, ಧೂಪದೀಪ ಮುಂತಾದ ಪೂಜಾ 
ದ್ರವ್ಯಗಳನ್ನು ಇರಿಸಿ ಅಲಂಕರಿಸಿದ್ದರು. ॥ ೧೫ ॥ 

ತಮ್ಮ ಪ್ರಿಯತಮ ಭಗವಾನ್‌ ಶ್ರೀಕೃಷ್ಣನು ಬಂದಿರುವನೆಂದು 
ಕೇಳಿದೊಡನೆಯೇ ಮಹಾತ್ಮನಾದ ವಸುದೇವ, ಅಕ್ರೂರ, ಉಗ್ರ 
ಸೇನ, ಅದ್ಭುತ ಪರಾಕ್ರಮವುಳ್ಳ ಬಲರಾಮ, ಪ್ರದ್ಯುಮ್ನ ಚಾರು 
ದೇಷ್ಟ ಜಾಂಬವತಿನಂದನ ಸಾಂಬ ಇವರೆಲ್ಲರೂ ಉಕ್ಕಿ ಬಂದ ತಮ್ಹ 
ಸಂತೋಷದ ಭರದಲ್ಲಿ ನಿದ್ರೆ, ವಿಶ್ರಾಂತಿ ಭೋಜನಗಳೇ 
ಮುಂತಾದ ದಿನನಿತ್ಯ ಕರ್ಮಗಳನ್ನು ಮರೆತು, ಪಟ್ಟದಾನೆಯನ್ನು 
ಮುಂದಿಟ್ಟುಕೊಂಡು, ಮಂಗಳದ್ರವ್ಯಯುಕ್ತರಾದ ಬ್ರಾಹ್ಮಣ 
ರೊಡನೆ ಶಂಖವನ್ನೂ ಕೊಂಬು, ಕಹಳೆ ಮುಂತಾದ ಮಂಗಳ 
ವಾದ್ಯಗಳನ್ನು ಮೊಳಗಿಸುತ್ತಾ, ವೇದಘೋಷಗಳೊಡನೆ ರಥವನ್ನೇರಿ 
ಹೊರಟು ಆದರ ಬುದ್ಧಿಯಿಂದ ಭಗವಂತನನ್ನು ಇದಿರು 
ಗೊಂಡರು. ॥ ೧೬-೧೮ ॥ ಹಾಗೆಯೇ ಭಗವಾನ್‌ ಶ್ರೀಕೃಷ್ಣನ 
ದರ್ಶನಕ್ಕಾಗಿ ಮುಂಗುರುಗಳಿಂದ ಅಲಂಕೃತವಾದ, ಕರ್ಣ 
ಕುಂಡಲ ಕಾಂತಿಯಿಂದ ಶೋಭಿಸುವ ಸುಂದರ ವದನಾರವಿಂದ 
ದಿಂದ ಕೂಡಿದ ಸಾವಿರಾರು ವಾರಾಂಗನೆಯರು ಪಲ್ಲಕ್ಷಿಗಳನ್ನೇರಿ 
ಭಗವಂತನನ್ನು ಇದಿರ್ಗೊಳ್ಳಲು ಹೊರಟರು. ॥ ೧೯ ॥ 


94 
ನಟನರ್ತಕಗಂಧರ್ವಾಃ ಸೂತಮಾಗಧವಂದಿನ:ಃ | 
ಗಾಯಂತಿ ಚೋತ್ತಮಶ್ಲೋಕಚರಿತಾನ್ಯದುತಾನಿ ಚ 

1 ೨೦ ॥ 


ಭಗವಾಂಸ್ತತ್ರ ಬಂಧೂನಾಂ ಪೌರಾಣಾಮನುವರ್ತಿನಾಮ್‌। 
ಯಥಾವಿಧ್ಯುಪಸಂಗಮ್ಯ ಸರ್ವೇಷಾಂ ಮಾನಮಾದಧೇ 
॥ ೨೧ ॥ 


ಪ್ರಹ್ವಾಭಿವಾದನಾಶ್ಲೇಷಕರಸ್ಫರ್ಶಸ್ಥಿತೇಕ್ಟಣೈ: I 
ಆಶ್ವಾಸ್ಯ ಚಾಶ್ಚಪಾಕೇಭ್ಯೋ ವರೈಶ್ವಾಭಿಮತೈರ್ವಿಭುಃ 
I ೨೨॥ 


ಸ್ವಯಂ ಚ ಗುರುಭಿರ್ವಿಪೆ ಕಃ ಸದಾರೈಃ ಸ್ಫವಿರೈರಪಿ । 
ಆಶೀರ್ಭಿರ್ಯುಜ್ಯಮಾನೋತ ನ್ಯ ರ್ನಂದಿಭಿಶ್ಕಾವಿಶತ್ನುರಮ್‌ 
॥| ೨೩ ॥ 


ರಾಜಮಾರ್ಗಂ ಗತೇ ಕೃಷ್ಣೇ ದ್ವಾರಕಾಯಾಃ ಕುಲಸ್ತಿಯಃ I 
ಹರ್ಮ್ಯಾಣ್ಯಾರುರುಹುರ್ವಿಪ್ರ ತದೀಕ್ಷಣಮಹೋತ್ತವಾಃ 
॥ ೨೪॥ 


ನಿತ್ಯಂ ನಿರೀಕ್ಷಮಾಣಾನಾಂ ಯದಪಿ ದ್ವಾರಕೌಕಸಾಮ್‌ | 
ನೈವ ತೃಷ್ಯಂತಿ ಹಿ ದೃಶಃ ಶ್ರಿಯೋ ಧಾಮಾಂಗಮಚ್ಛುತಮ್‌ 
॥ ೨೫ ॥ 


ಶ್ರಿಯೋ 
ಪಾನಪಾತ್ರಂ 

ಬಾಹವೋ 
ಸಾರಂಗಾಣಾಂ 


ನಿವಾಸೋ ಯಸ್ಕೋರಃ 

ಮುಖಂ ದೃಶಾಮ್‌ | 

ಲೋಕಪಾಲಾನಾಂ 
ಪದಾಂಬುಜಮ್‌ ॥ ೨೬ ॥ 


ಸಿತಾತಪತ್ರವ್ಯಜನೈರುಪಸೃತಃ 
ಪ್ರಸೂನವರ್ಷ್ಟೆರಭಿವರ್ಷಿತಃ ಪಥಿ । 
ಪಿಶಂಗವಾಸಾ ವನಮಾಲಯಾ ಬಭೌ 
ಘನೋ ಯಥಾರ್ಕೋಡುಪಚಾಪವೈದ್ಭುತೈಃ 1 ೨೭ ॥ 


ಪ್ರವಿಷ್ಠಸ್ತು ಗೃಹಂ ಪಿತ್ರೋಃ ಪರಿಷ್ಪಕ್ರಃ ಸ್ವಮಾತೃಭಿಃ । 
ವವಂದೇ ಶಿರಸಾ ಸಪ್ತ ದೇವಕೀಪ್ರಮುಖಾ ಮುದಾ 
1 ೨೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ರಸಾಭಿನಯ ಸಮರ್ಥರಾದ ನಟರೂ, ನರ್ತಕರೂ, 
ಗಾಯಕರೂ ಪೌರಾಣಿಕರೂ, ಸೂತ-ವಂದಿಮಾಗಧರೂ 
ಭಗವಾನ್‌ ಶ್ರೀಕೃಷ್ಣನ ದಿವ್ಯಾದ್ಗುತವಾದ ಕಥೆಗಳನ್ನು ಹಾಡುತ್ತಾ 
ಹೊರಟರು. ॥ ೨೦ ॥ 

ಭಗವಾನ್‌ ಶ್ರೀಕೃಷ್ಣನು ನೆಂಟರಿಷ್ಟರನ್ನೂ ನಾಗರಿಕರನ್ನೂ 
ಸೇವಕರನ್ನು ಅವರವರ 'ಯೋಗ್ಯಕೆಗೆ ತಕ್ಕಂತೆ 'ಚೇರೆ- ಬೇರೆಯಾಗಿ 
ಸಂಧಿಸಿ, ಎಲ್ಲರನ್ನೂ ಸನ್ಮಾನಿಸಿದನು. I ೨ರ (| ಕೆಲವರಿಗೆ ತಲೆಬಾಗಿ 
ವಂದಿಸಿ, ಕೆಲವರನ್ನು ಮಾತಿನಿಂದ ಅಭಿನಂದಿಸಿ, ಕೆಲವರನ್ನು 
ಅಪ್ಪಿಕೊಂಡು, ಕೆಲವರ ಕೈಕುಲುಕಿ, ಕೆಲವರನ್ನು ಕಂಡು ಮುಗುಳ್ನಗೆ 
ಬೀರಿ, ಇನ್ನು ಕೆಲವರನ್ನು ನೋ ಟದಿಂದಲೇ ಗೌರವಿಸಿದನು. 
ಪ್ರಭುವು ಪ್ರತಿಯೊಬ್ಬರಿಗೂ ಬೇಕಾದ ವರಗಳನ್ನು ಕೊಟ್ಟು ಅನು 
ಗ್ರಹಿಸಿದನು. ಹೀಗೆ ಚಾಂಡಾಲರವರೆಗಿನ ಎಲ್ಲ ವರ್ಗದ ಜನರನ್ನು 
ಸಂತೋಷಗೊಳಿಸಿ, ಗುರು ಜನರಿಂದ, ವೃದ್ಧರಾದ ಸಪತ್ನೀಕ 
ಬ್ರಾಹ್ಮಣರಿಂದ ಹಾಗೂ ಇತರರಿಂದಲೂ ಆಶೀರ್ವಾದಗಳನ್ನು 
ಪಡೆದು, ಹೊಗಳುಭಟರಿಂದ ಬಿರುದಾವಳಿಗಳನ್ನು ಕೇಳುತ್ತಾ, 
ಎಲ್ಲರಿಂದೊಡಗೂಡಿ ಭಗವಾನ್‌ ಶ್ರೀಕೃಷ್ಣನು ನಗರವನ್ನು ಪ್ರವೇಶಿಸಿ 
ದನು. ॥ ೨೨-೨೩ ॥ 

ಶೌನಕರೇ ! ಭಗವಂತನು ರಾಜಮಾರ್ಗದಲ್ಲಿ ಹೋಗುತ್ತಿದ್ದಾಗ 
ದ್ವಾರಕಾನಗರದ ಕುಲಸ್ಟೀಯರು ಅವನ ದರ್ಶನವನ್ನೇ ಪರಮಾ 
ನಂದಮಹೋತ್ಸವವನ್ನಾಗಿ ಭಾವಿಸಿ ತಮ್ಮ-ತಮ್ಮ ಮನೆಯ ಉಪ್ಪ 
ರಿಗೆಗಳನ್ನು ಏರಿದರು. ॥ ೨೪ ॥ ಭಗವಂತನ ದಿವ್ಯ ಮಂಗಳ 
ವಿಗ್ರಹದ ಶೋಭೆಯನ್ನು ಏನೆಂದು ಹೇಳೋಣ? ಅವನ 
ವಕ್ಚಸ್ಥಳವೂ ಮೂರ್ತಿಮಂತ ಸೌಂದರ್ಯಲಕ್ಷ್ಮಿಯ ನಿವಾಸ 
ಸ್ಥಾನವೇ ಆಗಿತ್ತು. ಅವನ ಮುಖಾರವಿಂದವು ಕಣ್ಣುಗಳಿಂದ ಪಾನ 
ಮಾಡಲು ಸೌಂದರ್ಯಸುಧೆಯಿಂದ ತುಂಬಿದ ಪ್ರಾತ್ರೆಯೋ 
ಪಾದಿಯಲ್ಲಿತ್ತು. ಅವನ ಭುಜಗಳಾದರೋ ಲೋಕಪಾಲಕರಿಗೆ 
ಶಕ್ತಿಯನ್ನು ತುಂಬುವಂತಿದ್ದವು. ಅವನ ಚರಣಕಮಲಗಳು ಭಕ್ತ 
ರೆಂಬ ಪರಮಹಂಸರ ಆಶ್ರಯಸ್ಥಾನವಾಗಿದ್ದವು. ಅವನ 
ಒಂದೊಂದು ಅವಯವಗಳು ಕಾಂತಿಯ ತೌರುಮನೆಯಂತಿದ್ದು 
ಅಂತಹ ಭಗವಂತನ ಕಾಂತಿಯನ್ನು ಸದಾ ನೋಡುತ್ತಿದ್ದರೂ 
ದ್ವಾರಕಾ ವಾಸಿಗಳಿಗೆ ಕ್ಷಣಕಾಲವೂ ತೃಪ್ತಿಯುಂಟಾಗುತ್ತಿರಲಿಲ್ಲ 
॥ ೨೫-೨೬ ॥ ದ್ವಾರಕೆಯ ರಾಜಪಥದಲ್ಲಿ ಹೋಗುತ್ತಿದ್ದ ಶ್ರೀಕೃಷ್ಣ 
ಮೇಲೆ ಬೆಳ್ಳೊಡೆಯನ್ನು ಹಿಡಿದಿದ್ದು ಇಕ್ಕಡೆಗಳಲ್ಲಿಯೂ ಚಾಮರ 
ಗಳನ್ನು ಬೀಸುತ್ತಿದ್ದರು. ಎಲ್ಲೆಡೆಗಳಿಂದ ಪುಷ್ಪವೃಷ್ಟಿಯಾಗುತ್ತಿತ್ತು. 
ಮಿಂಚಿನಂತೆ ಹೊಳೆಯುತ್ತಿದ್ದ ಪೀತಾಂಬರವನ್ನೂ ಸೊಬಗು - 
ಸುವಾಸೆಗಳಿಂದ ಕೂಡಿದ ವನ ಮಾಲೆಯನ್ನು ಧರಸಿದ್ದನು. ಹೀಗೆ 
ಎಲ್ಲ ಅಲಂಕಾರ - ವೈಭವಗಳಿಂದ ಕೂಡಿದ್ದ ಶ್ಯಾಮಲಮೂರ್ತಿ 
ಯಾದ ಸ್ವಾಮಿಯು ಏಕಕಾಲದಲ್ಲಿ ಸೂರ್ಯ, ಚಂದ್ರ, 
ಕಾಮನಬಿಲ್ಲು. ಮಿಂಚು, . ಇವೆಲ್ಲವುಗಳಿಂದ ಶೋಭಿಸುವ 
ನೀಲಮೇ ಘದಂತೆ ಶೋಚಭಿಸುತಿ ತ್ರಿದ್ದನು. ॥ ೨೭ 1 

ಭಗವಂತನು ಮೊಟ್ಟಮೊದಲು ತನ್ನ ತಂದೆ-ತಾಯಿಯರಿದ್ದ 
ಅರಮನೆಯನ್ನು ಪ್ರವೇಶಿಸಿ, ಅಲ್ಲಿ ಅವನು ಪರಮಾನಂದದಿಂದ 
ದೇವಕಿಯೇ ಮೊದಲಾದ ಏಳು ಮಂದಿ ತಾಯಂದಿರನ್ನು ಅವರ 


11 ಅಧ್ಯಾಯ] ಪ್ರಥಮ ಸೃಂಧ | 95 


ತಾಃ ಪುತ್ರಮಂಕಮಾರೋಪ್ಯ ಸ್ನೇಹಸ್ನುತಪಯೋಧರಾ: । 
ಹರ್ಷವಿಹ್ವಲಿತಾತ್ಕಾನ: ಸಿಷಿಚುರ್ನೇತ್ರಜೈರ್ಜಲೈ: 
॥ ೨೯॥ 


ಅಥಾವಿಶತ್ತ್ವಭವನಂ  ಸರ್ವಕಾಮಮನುತ್ತಮಮ್‌ । 
ಪ್ರಾಸಾದಾ ಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ 
' 1 ೩೦॥ 


ಪತ್ನ್ಯಃ ಪತಿಂ ಪ್ರೋಷ್ಯ ಗೃಹಾನುಪಾಗತಂ 

ವಿಲೋಕ್ಯ ಸಂಜಾತಮನೋಮಹೋತವಾಃ I 
ಉತ್ತಸ್ತು ರಾರಾತ್ತಹಸಾ$ $ಸನಾಶಯಾತ್‌ 

ಸಾಕಂ ವ್ರತೈರ್ವೀಡಿತಲೋಚನಾನನಾ: ॥ ೩೧॥ 


ತಮಾತ್ಮಜೈರ್ದ್ವಪ್ಟಿ ಭಿರಂತರಾತ್ಮನಾ 
ದುರಂತಭಾವಾಃ ಪರಿರೇಭಿರೇ ಪತಿಮ್‌ । 

ನಿರುದ್ಧಮಪ್ಯಾಸ್ರವದಂಬು ನೇತ್ರಯೋ- 
ರ್ವಿಲಜ್ಜತೀನಾಂ ಭೃಗುವರ್ಯ ವೈಕ್ಗವಾತ್‌ ॥ ೩೨॥ 


ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತ- 
ಸಥಾಷಿ ತಸ್ಯಾಂಪ್ರಿಯುಗಂ ನವಂ ನವಮ್‌ । 
ಪದೇ ಪದೇ ಕಾ ವಿರಮೇತ ತತ್ನದಾ- 
ಚ್ಚಲಾಪಿ ಯಚ್ಛೀರ್ನ ಜಹಾತಿ ಕರ್ಹಿಚಿತ್‌ ॥ ೩೩ ॥ 


ಏವಂ ನೃಪಾಣಾಂ ಕಿತಿಭಾರಜನ್ಮನಾ- 
ಮಕೌಹಿಣೀಭಿಃ ಪರಿವೃತ್ತತೇಜಸಾಮ್‌ । 
ವಿಧಾಯ ವೈರಂ ಶ್ರ್ಷಸನೋ ಯಥಾನಲಂ 
ಮಿಥೋ ವಧೇನೋಪರತೋ ನಿರಾಯುಧಃ ॥ ೩೪ ॥ 


ಚರಣಗಳಲ್ಲಿ ಶಿರವನ್ನಿಟ್ಟು ನಮಸ್ಕರಿಸಿದನು. ಆಗ ಆ ಎಲ್ಲ 
ಮಾತೆಯರೂ ಆತನನ್ನು ಆಲಿಂಗಿಸಿಕೊಂಡು ತೊಡೆಯ ಮೇಲೆ 
ಕುಳ್ಳಿರಿಸಿಕೊಂಡರು. ಪ್ರೀತಿ ವಾತ್ಸಲ್ಯದ ಕಾರಣ ಅವರ ಸ್ತನಗಳಿಂದ 
ಹಾಲಿನ ಧಾರೆಯೇ ಹರಿಯತೊಡಗಿತು. ಅವರ ಹೃದಯ 
ಹರ್ಷವಿಹ್ವಲವಾಗಿ ಆನಂದ ಬಾಷ್ಟಗಳಿಂದ ಶ್ರೀಕೃಷ್ಣನಿಗೆ 
ಅಭಿಷೇಕಮಾಡಿದರು. ॥ ೨೮-೨೯ ॥ ಎಲ್ಲ ತಾಯಂದಿರ ಅಪ್ಪಣೆ 
ಪಡೆದು ಅವನು ಸಮಸ್ತ ಭೋಗಸಾಮಗ್ರಿಗಳಿಂದ ಸಂಪನ್ನವಾದ, 
ಸರ್ವೋತ್ತಮವಾಗಿದ್ದ ತನ್ನ ಅರಮನೆಯನ್ನು ಹೊಕ್ಕನು. ಅಲ್ಲಿ 
ಅವನ ಹದಿನಾರುಸಾವಿರ ಪತ್ನಿಯರಿಗೂ ಬೇರೆ-ಬೇರೆ ಭವನಗಳ 
ದ್ದವು. ॥ ೩೦ ॥ ಬಹಳ ದಿನಗಳ ಪ್ರವಾಸದ ಬಳಿಕ ಅರಮನೆಗೆ 
ಹಿಂದಿರುಗಿದ ಪ್ರಾಣನಾಥನನ್ನು ಕಂಡು ರಾಣಿಯರ ಹೃದಯಗಳು 
ಆನಂದೋತ್ಪಾಹಗಳಿಂದ ತುಂಬಿಬಂದುವು. ಆತನು ತಮ್ಮ ಬಳಿಗೆ 
ಬಂದಿರುವುದನ್ನು ನೋಡಿದ ಕೂಡಲೇ ಎಲ್ಲರೂ ಒಮ್ಮಿಂದೊಮ್ಮೆಗೆ 
ಧ್ಯಾನದಿಂದ ವಿಮುಖರಾಗಿ ಎದ್ದು ನಿಂತರು. ಅವರು ತಮ್ಮ-ತಮ್ಮ 
ಆಸನಗಳನ್ನು ಬಿಟ್ಟಿದ್ದಲ್ಲದೆ ವಿರಹಿಣೀ ಸ್ತ್ರೀಯರ ಅಲಂಕಾರ 
ತ್ಯಾಗವೇ ಮುಂತಾದ ವ್ರತಗಳನ್ನೂ* ತ್ಯಜಿಸಿದರು. ಆಗ ಅವರ 
ಮುಖ, ನೇತ್ರಗಳಲ್ಲಿ ಲಜ್ಜೆಯು ಆವರಿಸಿ ಬಿಟ್ಟಿತು. ॥ ೩೧ ॥ 
ಶ್ರೀಭಗವಂತನ ಕುರಿತು ಅವರ ಭಾವವು ತುಂಬಾ ಗಂಭೀರ 
ವಾಗಿತ್ತು. ಅವರು ಮೊದಲಿಗೆ ಮನಸ್ಸಿನಿಂದಲೂ, ಬಳಿಕ ಪ್ರೇಮ 
ಪೂರ್ಣ ನೋಟದಿಂದಲೂ, ಅನಂತರ ಮಕ್ಕಳನೆಪದಿಂದ ಶರೀರ 
ದಿಂದಲೂ ಪ್ರಾಣಕಾಂತನನ್ನು ಆಲಿಂಗಿಸಿಕೊಂಡರು. ಶೌನಕರೇ | 
ಆಗ ಅವರ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದಿದ್ದರೂ 
ಸಂಕೋಚದಿಂದ ಅವರು ಎಷ್ಟೇ ತಡೆದರೂ ವಿವಶತೆಯ ಕಾರಣ 
ಕೂನೆಗೆ ಹರಿದೇ ಬಿಟ್ಟವು. ॥ ೩೨ ॥ ಸರ್ವವ್ಯಾಪಕನೂ, ಅನಂತ ಶಕ್ತಿ 
ಪರಿಪೂರ್ಣನೂ ಆದ ಭಗವಾನ್‌ ಶ್ರೀಕೃಷ್ಣನು ಏಕಾಂತದಲ್ಲಿ 
ಯಾವಾಗಲೂ ಅವರ ಬಳಿಯಲ್ಲೇ ಇದ್ದರೂ, ಅವನ ಚರಣ 
ಕಮಲಗಳು ಅವರಿಗೆ ಹೆಜ್ಜೆ-ಹೆಜ್ಜೆಗೆ ಹೊಸ-ಹೊಸದಾಗಿಯೇ 
ಕಾಣುತ್ತಿದ್ದವು. ಸ್ವಭಾವದಿಂದಲೇ ಚಂಚಲಳಾದ ಲಕ್ಷ್ಮೀದೇವಿಯು 
ಯಾರನ್ನು ಒಂದು ಕ್ಷಣವಾದರೂ ಬಿಟ್ಟಿರುವುದಿಲ್ಲವೋ ಅಂತಹ 
ವನ ಸನ್ನಿಧಿಯಿಂದ ಯಾವ ಸ್ಟ್ರೀಯು ತೃಪ್ಪಳಾಗಬಲ್ಲಳು? ॥ ೩೩ ॥ 
ವಾಯುವು ಬಿದಿರುಗಳ ಘರ್ಷಣೆಯಿಂದ ದಾವಾನಲವನ್ನು 
ಉಂಟುಮಾಡಿ, ಅವನ್ನೇ ಸುಟ್ಟು ಬಿಡುವಂತೆಯೇ, ಭೂಮಿಗೆ 
ಭಾರವಾದ, ಬಲಿಷ್ಠ ರಾಜರಲ್ಲಿ ಪರಸ್ಪರ ವೈರಾಗ್ನಿಯನ್ನು 
ಉಂಟಮಾಡಿ ಸ್ವತಃ ಶಸ್ತ್ರದರಿಸದೆಯೇ ಭಗವಾನ್‌ ಶ್ರೀಕೃಷ್ಣನು 
ಅವರನ್ನು ಅನೇಕ ಅಕೌಹಿಣೀ ಸೇನೆ ಸಹಿತ ಒಬ್ಬರಿಂದೊಬ್ಬರನ್ನು 
ಕೊಲ್ಲಿಸಿಬಿಟ್ಟನು. ಬಳಿಕವೇ ತಾನು ವಿರಮಿಸಿದನು. ॥ ೩೪ ॥ ` 


* ಪತಿಯು ವಿದೇಶಕ್ಕೆ ಹೋಗಿದ್ದಾಗ ಪ್ನ್ನೀಯಾದವಳು ಈ ನಿಯಮಗಳನ್ನು ಪಾಲಿಸಬೇಕು - 
ಕ್ರೀಡಾಂ ಶರೀರಸಂಸ್ಕಾರಂ ಸಮಾಜೋತ್ಸವದರ್ಶನಮ್‌ । ಹಾಸ್ಕಂ ಪರಗೃಹೇ ಯ್ಸಾನಂ ತ್ಯಜೇತ್‌ ಪ್ರೋಪಿತಭರ್ತೃಕಾ ॥ (ಯಾಜ್ಞವಲ್ಯ ಸ್ಪ್ರತಿ) 
ಪತಿಯು ವಿದೇಶವಾಸಕ್ಕೆ ಹೋಗಿದ್ದಾಗ ಪತ್ನಿಯು ಆಟ-ಪಾಟಗಳಲ್ಲಿ ಭಾಗವಹಿಸಬಾರದು. ಅಲಂಕಾರಾದಿ ಶರೀರ ಸಂಸ್ಕಾರ ಮಾಡಿಕೊಳ್ಳಬಾರದು. 
ಸಾಮಾಜಿಕ ಉತ್ಸವಾದಿಗಳಲ್ಲಿ ಭಾಗವಹಿಸಬಾರದು. ಹಾಸ್ತ-ವಿನೋದಗಳಲ್ಲಿ ಭಾಗವಹಿಸಬಾರದು. ಪರಗೃಹಕ್ಕೆ ಹೋಗಬಾರದು. ಈ ಐದನ್ನು 


ತ್ಯಜಿಸಬೇಕು. 


ಸ ಏಷ ನರಲೋಕೇತಸ್ಥಿನ್ನವತೀರ್ಣ:ಃ ಸ್ವಮಾಯಯಾ I 
ರೇಮೇ ಸ್ತ್ರೀರತ್ನಕೂಟಸ್ಟೋ ಭಗವಾನ್‌ ಪ್ರಾಕೃತೋ ಯಥಾ 
1 ೩೫ ॥ 


ಉದ್ದಾಮಭಾವಪಿಶುನಾಮಲವಲ್ಲುಹಾಸ- 
ವ್ರೀಡಾವಲೋಕನಿಷಹೋಮದನೋತಪಿ ಯಾಸಾಮ್‌ । 

ಸಮ್ಮುಹ್ಯ ಚಾಪಮಜಹಾತ್ಸಮದೋತ್ತಮಾಸ್ತಾ 
ಯಸ್ಕೇಂದ್ರಿಯಂ ವಿಮಥಿತುಂಕುಹಕ್ಕೆರ್ನ ಶೇಕುಃ॥ ೩೬ ॥ 


ತಮಯಂ ಮನ್ಯತೇ ಲೋಕೋ ಹೃಸಂಗಮಪಿ ಸಂಗಿನಮ್‌ । 


ಆತ್ಮೌಪಮ್ಮೇನ ಮನುಜಂ ವ್ಯಾಪ್ಫಣ್ವಾನಂ ಯತೋತಬುಧಃ 
೩೭ 


ಏತದೀಶನಮೀಶಸ್ಯ  ಪ್ರಕೃತಿಸ್ನೋಆಪಿ ತದ್ಗುಣಃ । 
ನ ಯುಜ್ಯತೇ ಸದಾತ್ಮಸ್ಥೈರ್ಯಥಾ ಬುದ್ಧಿಸ್ತದಾಶ್ರಯಾ 
೩೮ 


ತಂ ಮೇನಿರೇ5ಬಲಾ ಮೂಢಾಃ ಸ್ತ್ರೈಣಂ ಚಾನುವ್ರತಂ ರಹಃ | 
ಅಪ್ರಮಾಣವಿದೋ ಭರ್ತುರೀಶ್ಚರಂ ಮತಯೋ ಯಥಾ 
1೩೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಸಾಕ್ಷಾತ್‌ ಪರಮೇಶ್ವರನೇ ತನ್ನ ಲೀಲೆಯಿಂದ ಈ ಮರ್ತ್ಯಲೋಕ 
ದಲ್ಲಿ ಅವತರಿಸಿದ್ದನು. ಸಾವಿರಾರು ರಮಣಿಯರ ಮಧ್ಯದಲ್ಲಿದ್ದು 
ಅವನು ಸಾಧಾರಣ ಮನುಷ್ಯರಂತೆ ಕ್ರೀಡಿಸಿದನು. ॥ ೩೫ ॥ ಯಾವ 
ಮೋಹನಾಂಗಿಯರ ಗಂಭೀರವಾದ ಭಾವವನ್ನು ಸೂಚಿಸುವ ಮಧುರ 
ಮಂದಹಾಸಗಳಿಗೂ, ಲಜ್ಜೆಯಿಂದೊಡಗೊಂಡ ಕಡೆಗಣ್ಣ ನೋಟ 
ಗಳಿಗೂ ಸೋತು ತ್ರಿಲೋಕವಿಜಯಿಯಾದ ಮನ್ನಥನೂ ಕೂಡ ತನ್ನ 
ಪಂಚ ಬಾಣಗಳನ್ನು ಧನುಷ್ಯವನ್ನು ಪರಿತ್ಯಜಿಸಿದರೋ, ಅಂತಹ 
ಕಮನೀಯರಾದ ಕಾಮಿನಿಯರು ತಮ್ಮ ಕಾಮವಿಲಾಸಗಳಿಂದ 
ಯಾರ ಮನಸಿನಲ್ಲಿ ಸ್ವಲ್ಪವೂ ಕ್ಲೊಭೆಯನ್ನು ಉಂಟು ಮಾಡಲು 
ಆರೇರ ಅಂತಹ ನಿರ್ಲಿಪ್ರನಾದ ಶ್ರೀಕೃಷ್ಣನನ್ನು 
ಸಾಂಸಾರಿಕ ಜನರು ತಮ್ಮಂತೆಯೇ ಕರ್ಮ ಮಾಡುತ್ತಿರುವುದನ್ನು 
ನೋಡಿ, ಇವನು ಆಸಕ್ತ ಪುರುಷನೆಂದು ತಿಳಿಯುವುದು ಅವರ 
ಮೂರ್ಪತೆಯೇ ಆಗಿದೆ. ॥ ೩೬-೩೭ ॥ ಭಗವಂತನು ಪ್ರಕೃತಿ 
ಯಲ್ಲಿ ಸ್ಥಿತನಾಗಿದ್ದು ಕೊಂಡರೂ ಅದರ ಗುಣಗಳಿಂದ ಲಿಪ್ತನಾಗ 
ದಿರುವುದೇ ಅಲ್ಲವೇ ಅವನ ಈಶ್ವರತ್ವವು. ಆತನ ಶಕ್ತಿಯ ಅಗ್ಗಳಿಕೆ. 
ಭಗವಂತನಲ್ಲಿ ಶರಣಾದ ಭಕ್ತರ ಬುದ್ಧಿಯೂ ಕೂಡ ತನ್ನಲ್ಲಿರುವ 

ಪ್ರಾಕೃತಗುಣಗಳಿಂದ ಲಿಪ್ತ ವಾಗುವುದಿಲ್ಲ ೩೮ ॥ ಬುದ್ಧಿಗಳು 
ಬುದ್ಧ ತೀತನಾದ ಪ ಪರಮಾತೃ ನನ್ನು ಹೇಗೆ ಅರಿಯಲಾರಡೋ, 
ಹಾಗೆಯೇ ಆ ಸ್ತ್ರೀಯರೂ ಕೂಡ ಭಗವಂತನ ದೈವತ್ನ ಶ್ವವನ್ನರಿಯದ 
ಮೂಢರು. ತಮ್ಮ ಪತಿಯಾದ ಶ್ರೀಕೃಷ್ಣನ ನಿಜಸ್ವರೂಪದನ್ನು ಅರಿಯ 
ಲಾರದೇ ಆತನನ್ನು ಸ್ತ್ರೀಯರಿಗೆ ಅಧೀನನಾಗಿ ಅವರೊಡನೆ ಕಲೆತು- 
ವಿಹರಿಸುವ ದುರ್ಬಲ ಪ್ರಕೃತಿಯವನೆಂದು ಭಾವಿಸುತ್ತಿದ್ದರು. ॥೩೯॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ಶ್ರೀಕೃಷ್ಣದ್ದಾರಕಾಪ್ರವೇಶೋ ನಾಮೈಕಾದಶೋ5ಧ್ಯಾಯಃ॥ ೧೧ ॥ 


ನಾನೂ ವಾ, ಚ 
ಹನ್ನೆರಡನೆಯ ಅಧ್ಯಾಯ 
ಪರೀಕ್ಸಿದ್ರಾಜನ ಜನನ 
ಶೌನಕ ಉವಾಚ ಶೌನಕರು ಕೇಳುತ್ತಿದ್ದಾರೆ - ಸೂತಪುರಾಣಿಕರೇ | ಅಶ್ವ 
ಅಶ್ವತ್ಥಾಮ್ಮೋಪಸೃಷ್ಟೇನ ಬ್ರಹ್ಮಶೀರ್ಷೋರುತೇಜಸಾ । ತ್ಯಾಮನು ಪ್ರಯೋಗಿಸಿದ ಪರಮ ತೇಜಸ್ವೀ ಬ್ರಹ್ಮಶಿರೋಸ್ವದಿಂದ 
ಉತ್ತರಾಯಾ ಹತೋ ಗರ್ಭ ಈಶೇನಾಜೀವಿತಃ ಪುನಃ ಉತ್ತರೆಯ ರತು ನಾಶಪಡಿಸಿದ್ದನು. ಆದರೆ ಭಗವಂತನು 


॥ ೧ ॥ 


ತಸ್ಯ ಜನ್ಮ ಮಹಾಬುದ್ದೇಃ ಕರ್ಮಾಣಿ ಚ ಮಹಾತ್ಮನಃ । 
ನಿಧನಂ ಚ ಯಥೈವಾಸೀತ್ಸ ಪ್ರೇತ್ಯ ಗತವಾನ್‌ ಯಥಾ 
॥| ೨ ॥ 


ತದಿದಂ ಶ್ರೋತುಮಿಚ್ಛಾಮೋ ಗದಿತುಂ ಯದಿ ಮನ್ಯಸೇ । 
ಬ್ರೂಹಿ ನಃ ಶ್ರದ್ಧಧಾನಾನಾಂ ಯಸ್ಯ ಜ್ಞಾನಮದಾಚ್ಛುಕಃ 
॥ ೩ ॥ 


ಅವನನ್ನು ಪುನಃ ಬದುಕಿಸಿದ್ದನು ಎಂದು ನಾವು ಕೇಳಿದ್ದೇವೆ. ॥ ೧ ॥ 
ಆ ಗರ್ಭದಿಂದ ಹುಟ್ಟಿದ ಮಹಾಜ್ಞಾನಿಯೂ, ಮಹಾತ್ಮನೂ ಆದ 
ಪರೀಕ್ಷಿದ್ರಾಜನಿಗೆ ಶುಕಮಹಾಮುನಿಗಳು ಜ್ಞಾನೋಪದೇಶ 
ಮಾಡಿದ್ದರಲ್ಲ | ಅವನ ಜನ್ಯ ಕರ್ಮ, ಮೃತ್ಯು, ಅನಂತರ ಅವನಿಗೆ 
ಪ್ರಾಪ್ತವಾದ ಗತಿ ಹೀಗೆಲ್ಲವನ್ನೂ ನಿಮಗೆ "ಸರಿಯೆನಿಸಿದರೆ ನಮಗೆ 
ತಿಳಿಸಿರಿ. ನಾವುಗಳು ಶ್ರದ್ಧೆಯಿಂದ ಕೇಳ ಬಯಸುತ್ತೇವೆ. ॥ ೨-೩ ॥ 

ಸೂತಪುರಾಣಿಕರೆಂದರು - ಶೌನಕಾದಿಗಳೇ ! ಧರ್ಮರಾಜಾ 
ಯುಧಿಷ್ಠಿರನು ಪ್ರಜೆಗಳನ್ನು ಸಂತೋಷಪಡಿಸುತ್ತಾ, ತಂದೆಯಂತೆ 
ಅವರನ್ನು ಪಾಲಿಸುತ್ತಿದ್ದನು. ಭಗವಾನ್‌ ಶ್ರೀಕೃಷ್ಣನ ಪಾದಾರವಿಂದ 


12 ಅಧ್ಯಾಯ] 


ಪ್ರಥಮ ಸ್ಮಂಧ 


97 


ESE ಮು ಯಮಹ ಸು ಮುಸು ಮು ಸಂಸ 


ಸೂತ ಉವಾಚ 


ಅಪೀಪಲದ್ಧ್ಭರ್ಮರಾಜಃ ಪಿತ್ಠವದ್ರಂಜಯನ್ಮಜಾಃ | 
ನಿಪ್ಪಹಃ ಸರ್ವಕಾಮೇಭ್ಯಃ ಕೃಷ್ಣಪಾದಾಬ್ದ ಸೇವಯಾ 
1 ೪ ॥ 


ಸಂಪದಃ ಕ್ರತವೋ ಲೋಕಾ ಮಹಿಷೀ ಭ್ರಾತರೋ ಮಹೀ । 
ಜಂಬೂದ್ವೀಪಾಧಿಪತ್ಯಂ ಚ ಯಶಶ್ಚ ತ್ರಿದಿವಂ ಗತಮ್‌ 
॥ ೫ ॥ 


ಕಿಂ ತೇ ಕಾಮಾಃ ಸುರಸ್ಪಾರ್ಹಾ ಮುಕುಂದಮನಸೋ ದ್ವಿಜಾಃ । 
ಅಧಿಜಹ್ರುರ್ಮುದಂ ರಾಜ್ಯ ಕುುಧಿತಸ್ಯ ಯಥೇತರೇ 
॥ ೬ ॥ 


ಮಾತುರ್ಗರ್ಭಗತೋ ವೀರಃ ಸ ತದಾ ಭೃಗುನಂದನ । 
ದದರ್ಶ ಪುರುಷಂ ಕಂಚಿದ್ದಹ್ಯಮಾನೋತಸ್ತ ತೇಜಸಾ 


॥ ೭ ॥ 
ಅಂಗುಷ್ಠಮಾತ್ರಮಮಲಂ ಸ್ಫುರತ್ಪುರಟಮೌಲಿನಮ್‌ । 
ಅಪೀಚ್ಯದರ್ಶನಂ ಶ್ಯಾಮಂ ತಡಿದ್ದಾಸಸಮಚ್ಛುತಮ್‌ 

॥ ೮॥ 


ಶ್ರೀಮದ್ದೀರ್ಥಚತುರ್ಬಾಹುಂತಪ್ರಕಾಂಚನಕುಂಡಲಮ್‌ । 
ಕ್ಛತಜಾಕ್ಟಂ ಗದಾಪಾಣಿಮಾತ್ಮನಃ ಸರ್ವತೋದಿಶಮ್‌ । 
ಪರಿಭ್ರಮಂತಮುಲ್ಯಾಭಾಂ ಭ್ರಾಮಯಂತಂ ಗದಾಂಮುಹುಃ 

॥ ೯॥ 


ಅಸ್ಪತೇಜಃ ಸ್ವಗದಯಾ ನೀಹಾರಮಿವ ಗೋಪತಿಃ । 
ವಿಧಮಂತಂ ಸಂನಿಕರ್ಷೇ ಪರ್ಯೈಕ್ಷತ ಕ ಇತ್ಯಸೌ 
mu ೧೦ ॥ 


ವಿಧೂಯ ತದಮೇಯಾತ್ಮಾ ಭಗವಾನ್‌ ಧರ್ಮಗುಬ್ಬಿಭು: I 
ಮಿಷತೋ ದಶಮಾಸೃಸ್ಯ ತತ್ನೆ ಕ್ಲೈ ವಾಂತರ್ದಧೇ ಹರಿಃ 
॥1 ೧೧ ॥ 


ತತಃ ಸರ್ವಗುಣೋದರ್ಕೆೇ ಸಾನುಕೂಲಗ್ರಹೋದಯೇ । 


ಜಜ್ಞೇ ವಂಶಧರಃ ಪಾಂಡೋರ್ಭೂಯಃಪಾಂಡುರಿವೌಜಸಾ 
॥ ೧೨॥ 


ತಸ್ಯ ಪ್ರೀತಮನಾ ರಾಜಾ ವಿಷ್ಠೆ ಕೈರ್ಧೌಮ್ಯಕೃಪಾದಿಭಿಃ | 
ಜಾತಕಂ ಕಾರಯಾಮಾಸ ವಾಚಯಿತ್ವಾ ಚ ಮಂಗಲಮ್‌ 
I ೧೩ ೫ 


ಗಳ ಸೇವನೆಯಿಂದ ಅವನು ಸಮಸ್ತ ಭೋಗಗಳಿಂದ ನಿಸ್ಪೃಹ 
ನಾಗಿದ್ದನು. ॥ ೪ ॥ 

ಶೌನಕಾದ್ಯರೇ | ಧರ್ಮನಂದನನು ಅತುಳ ಸಂಪತ್ತಿನಿಂದ, 
ದೊಡ್ಡ-ದೊಡ್ಡ ಯಜ್ಞಗಳನ್ನು ಮಾಡಿ ಶ್ರೇಷ್ಠವಾದ ಲೋಕಗಳನ್ನು 
ಗಳಿಸಿದ್ದವು. ಅವನಿಗೆ ರಾಣಿಯರೂ, ಒಡಹುಟ್ಟಿದವರೂ ಅನು 
ಕೂಲರಾಗಿದ್ದರು. ಇಡೀ ಜಂಬೂದ್ವೀಪಕ್ಕೆ ಒಡೆಯನಾಗಿದ್ದು 
ಅವ! ಕೀರ್ತಿಯು ಸ್ವರ್ಗವನ್ನೂ ವ್ಯಾಪಿಸಿತ್ತು. ॥ ೫ ॥ ದೇವತೆಗಳೂ 
ಆಸೆ ಪಡಬಹುದಾದ ಭೋಗಸಮೃದ್ಧಿಯನ್ನು ಅವನು ಹೊಂದಿ 
ದ್ವನು. ಆದರೂ ಹಸಿದಿರುವ ಮನುಷ್ಯನಿಗೆ ಭೋಜನವಲ್ಲದೆ ಬೇರೆ 
ಯಾವುದೂ ರುಚಿಸದಂತೆಯೇ, ಅವನಿಗೆ ಭಗವಂತನಲ್ಲದೆ ಬೇರೆ 
ಯಾವ ಸುಖಸಂಪತ್ತು ರುಚಿಸುತ್ತಿರಲಿಲ್ಲ॥ ೬ ॥ 

ಎಲ್ಫೆ ಭಾರ್ಗವರೇ ! ಉತ್ತರೆಯ ಗರ್ಭದಲ್ಲಿದ್ದ ವೀರಶಿಶು 
ಪರೀಕ್ಷಿತ್ರು ಅಶ್ವ ತ್ಥಾಮನ ಬ್ರಹ್ಮಾಸ್ಟದ ತೇಜದಿಂದ ಸುಡುತ್ತಿರುವಾಗ, 
ಅದು ತನ್ನ ಕಣ್ಣಮುಂದೆ ಒಂದು ಜೋತಿರ್ಮಯ ಪುರುಷನನ್ನು 
ಕಂಡಿತು. ॥ ೭ ॥ ಆ ಪುರುಷನು ಅಂಗುಷ್ಠಗಾತ್ರದಷ್ಟಿದ್ದರೂ ಅವನ 
ತೇಜಸ್ಸು ಅತ್ಯದ್ಭುತವಾಗಿದ್ದು ನಿರ್ಮಲವಾಗಿತ್ತು. ಅವನು ಸುಂದರ 
ಶ್ಯಾಮಲ ಶರೀರಿಯಾಗಿದ್ದು, ಮಿಂಚಿನಂತೆ ಹೊಳೆಯುವ 
ಪೀತಾಂಬರವನ್ನು ಧರಿಸಿದ್ದನು. ತಲೆಯಲ್ಲಿ ಥಳ-ಥಳಿಸುವ ಸ್ವರ್ಣ 
ಕಿರೀಟವಿತ್ತು. ಆ ನಿರ್ವಿಕಾರ ಪುರುಷನಿಗೆ ಅತಿ ಸುಂದರವಾದ ನೀಳ 
ವಾಗಿದ್ದ ನಾಲ್ಕು ತೋಳುಗಳಿದ್ದವು. ಅವನ ಕಿವಿಗಳಲ್ಲಿ ಪುಟವಿಟ್ಟ 
ಚಿನ್ನದ ಸುಂದರ ಕುಂಡಲಗಳು ಹೊಳೆಯುತ್ತಿದ್ದವು. ಕಣ್ಣುಗಳು 
ರಕ್ತದಂತೆ ಕೆಂಪಾಗಿದ್ದವು. ಕೈಯಲ್ಲಿ ಧರಿಸಿದ ಉರಿಯುವ ಕೊಳ್ಳಿ 
ಯಂತಿರುವ ಗದೆಯನ್ನು ಮತ್ತೆ-ಮತ್ತೆ ತಿರುಹುತ್ತಿದ್ದನು. ॥ ೮-೯ ॥ 
ಸೂರ್ಯನು ತನ್ನ ಕಿರಣಗಳಿಂದ ಮಂಜನ್ನು ಹೊಡೆದೋಡಿಸು 
ವಂತೆ, ಅವನು ಆ ಗದೆಯಿಂದ ಬ್ರಹ್ಮಾಸ್ಟದ ತೇಜವನ್ನು ಬಡಿದಟ್ಟು 
ತ್ರಿದ್ದನು. ತನ್ನ ಸಮಿಪದಲ್ಲಿದ್ದ ಆ ಪುರುಷನನ್ನು ನೋಡಿ ಆ ಗರ್ಭಸ್ಥ 
ಶಿಶುವು "ಇವನಾರು ?' ಎಂದು ಯೋಚಿಸ ತೊಡಗಿತು. ॥ ೧೦ ॥ 
ಹೀಗೆ ಗರ್ಭಸ್ಥ ಶಿಶುವು ನೋಡುತ್ತಿರುವಂತೆಯೇ ಧರ್ಮರಕ್ಕಕ 
ಅಪ್ರಮೇಯ ಭಗವಾನ್‌ ಶ್ರೀಕೃಷ್ಣನು ಬ್ರಹ್ಮಾಸ್ತದ ತೇಜಸ್ಸನ್ನು 
ಶಮನಗೊಳಿಸಿ ಅಲ್ಲಿಯೇ ಅಂತರ್ಧಾನ ಹೊಂದಿದನು. ॥ ೧೧ ॥ 

ಅನಂತರ ಎಲ್ಲ ಗ್ರಹಗಳೂ ಅನುಕೂಲವಾಗಿ, ಎಲ್ಲ ಸದ್ಗುಣ 
ಗಳೂ ಕುಡಿ ಸುಫಲಪ್ರದವಾದವಾಗಿದ್ದ ಶುಭ ಸಮಯದಲ್ಲಿ 
ಪಾಂಡುವಿನ ವಂಶದ ಕುಡಿಯಾದ ಸುಪುತ್ರನ ಜನನವಾಯಿತು. ಆ 
ಶಿಶುವು ತನ್ನ ತೇಜಸ್ಸಿನಿಂದ ಪಾಂಡುರಾಜನೇ ಮರಳಿ ಹುಟ್ಟಿ 
ಬಂದಂತೆ ಬೆಳಗುತ್ತಿತ್ತು. ॥ ೧೨ ॥ ಮೊಮ್ಮಗನು ಹುಟ್ಟದ ಸಮಾ 
ಚಾರವನ್ನು ಕೇಳಿ ಯುಧಿಷ್ಠಿರನ ಮನಸ್ಸಿಗೆ ಬಹಳ ಸಂತೋಷ 
ವಾಯಿತು. ಅವನು ಧೌಮ್ಯ-ಕೃಪಾಚಾರ್ಯರೇ ಮುಂತಾದ 
ಬ್ರಾಹ್ಮಣರಿಂದ ಮಗುವಿಗೆ ಮಂಗಳೆ ವಾಚನಮಾಡಿಸಿ ಜಾತ 
ಕರ್ಮ ಸಂಸ್ಕಾರವನ್ನು ನೆರವೇರಿಸಿದನು. ॥ ೧೩ ॥ ದಾನಕ್ಕೆ ಯೋಗ್ಯ 


98 ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಹಿರಣ್ಯಂ ಗಾಂ ಮಹೀಂ ಗ್ರಾಮಾನ್ಸಸ್ಕೃಶ್ನಾನ್ಸಪತಿರ್ವರಾನ್‌ । 
ಪ್ರಾದಾತ್ಸನ್ನಂ ಚ ವಿಪ್ರೇಜ್ಛಃ ಪ್ರಜಾತೀರ್ಥೇ ಸ ತೀರ್ಥವಿತ್‌ 

॥ ೧೪॥ 
ತಮೂಚುರ್ಬ್ರಾಹ್ಮಣಾಸ್ತುಷ್ಟಾ ರಾಜಾನಂ ಪ್ರಶ್ರಯಾನ್ವಿತಮ್‌ । 
ಏಷ ಹೃಸ್ಮಿನ್ಚಚಾತಂತೌ ಪುರೂಣಾಂ ಪೌರವರ್ಷಭ 

n ೧೫ ॥ 
ದೈವೇನಾಪ್ರತಿಘಾತೇನ ಶುಕ್ಲೇ ಸಂಸ್ಥಾಮುಪೇಯುಷಿ । 
ರಾತೋ ವೋಠನುಗ್ರಹಾರ್ಥಾಯ ವಿಷ್ಣುನಾ ಪ್ರಭವಿಷ್ಣುನಾ 

॥ ೧೬ ॥ 
ತಸ್ಮಾನ್ನಾಮ್ನಾ ವಿಷ್ಣುರಾತ ಇತಿ ಲೋಕೇ ಬೃಹಚ್ಛವಾಃ । 
ಭವಿಷ್ಯತಿ ನ ಸಂದೇಹೋ ಮಹಾಭಾಗವತೋ ಮಹಾನ್‌ 

॥ ೧೭॥ 


ಯುಧಿಷ್ಠಿರ ಉವಾಚ 
ಅಪ್ಯೇಷ ವಂಶ್ಯಾನ್ರಾಜರ್ಷೀನ್ಸುಣ್ಯಶ್ಲೋಕಾನ್ಗಹಾತ್ಸನಃ | 
ಅನುವರ್ತಿತಾ ಸ್ವಿದ್ಯಶಸಾ ಸಾಧುವಾದೇನ ಸತ್ತಮಾಃ 
1 ೧೮॥ 
ಬ್ರಾಹ್ಮಣಾ ಊಚುಃ 
ಪಾರ್ಥ ಪ್ರಜಾವಿತಾ ಸಾಕ್ಟಾದಿಕ್ಸ್ಟಾಕುರಿವ ಮಾನವಃ । 
ಬ್ರಹ್ಮಣ್ಯಃ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯಥಾ 
॥೧೯॥ 
ಏಷ ದಾತಾ ಶರಣ್ಯಶ್ಚ ಯಥಾ ಹ್ಯೌಶೀನರಃ ಶಿಬಿಃ । 
ಯಶೋ ವಿತನಿತಾ ಸ್ವಾನಾಂ ದೌಷ್ಠಂತಿರಿವ ಯಜ್ಜನಾಮ್‌ 
॥ ೨೦॥ 
ಧನ್ನಿನಾಮಗ್ರಣೀರೇಷ ತುಲ್ಕಶ್ಚಾರ್ಜುನಯೋರ್ದ್ವಯೋಃ । 
ಹುತಾಶ ಇವ ದುರ್ಧರ್ಷಃ ಸಮುದ್ರ ಇವ ದುಸ್ತರಃ 
॥ ೨೧॥ 
ಮೃಗೇಂದ್ರ ಇವ ವಿಕ್ರಾಂತೋ ನಿಷೇವ್ಯೋ ಹಿಮವಾನಿವ ॥ 
ತಿತಿಕ್ಟುರ್ವಸುಧೇವಾಸೌ ಸಹಿಷ್ಣು: ಪಿತರಾವಿವ 
॥ ೨೨ ॥ 
ಪಿತಾಮಹಸಮಃ ಸಾಮ್ಯೇ ಪ್ರಸಾದೇ ಗಿರಿಶೋಪಮಃ | 
ಆಶ್ರಯಃ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯಃ 
॥ ೨೩ ॥ 


ವಾದ ದೇಶ-ಕಾಲ-ಪಾತ್ರಗಳಾವುವು ಎಂಬುದನ್ನರಿತ್ರಿದ್ದ ಮಹಾ 
ರಾಜ ಯುಧಿಷ್ಠಿರನು ಪ್ರಜಾತೀರ್ಥ* ಎಂಬ ಸಮಯದಲ್ಲಿ 
ಅರ್ಥಾತ್‌-ಹೊಕ್ಕಳು ಬಳ್ಳಿ ಕತ್ತರಿಸುವ ಮೊದಲೇ ಬ್ರಾಹ್ಮಣರಿಗೆ, 
ಸುವರ್ಣ, ಗೋ, ಭೂಮಿ, ಗ್ರಾಮಗಳನ್ನು ಉತ್ತಮ ಜಾತಿಯ 
ಆನೆ-ಕುದುರೆಗಳನ್ನು ದಾನಮಾಡಿ ಮೃಷ್ಟಾನ್ನ ಭೋಜನವನ್ನು 
ಮಾಡಿಸಿದನು. ॥ ೧೪ ॥ ಇವುಗಳಿಂದ ಸಂತೋಷಗೊಂಡ ಬ್ರಾಹ್ಮ 
ಣರು ಅತ್ಯಂತ ವಿನಯಶಾಲಿಯಾದ ಯುಧಿಷ್ಠಿರನಲ್ಲಿ ಹೀಗೆಂದರು 
''ಪುರುವಂಶ ಶಿರೋಮಣಿಯೇ! ನಿವಾರಿಸಲು ಅಸಾಧ್ಯವಾದ 
ಕಾಲದ ಗತಿಯಂತೆ ಪವಿತ್ರವಾದ ಈ ಕುರುವಂಶವು ಇನ್ನೇನು 
ವಿನಾಶಹೊಂದಿ ಬಿಡುವುದೋ ಎನ್ನುವಷ್ಟರಲ್ಲಿ ಸರ್ವಸಮರ್ಥ 
ನಾದ ಭಗವಾನ್‌ ಶ್ರೀಮಹಾವಿಷ್ಣುವು ನಿಮ್ಮ ಮೇಲೆ ಕೃಪೆಗೈದು 
ನಿಮಗೆ ಈ ಬಾಲಕನನ್ನು ದಯಪಾಲಿಸಿ ಅವನನ್ನು ಸಂರಕ್ಷಿಸಿದ್ದಾನೆ. 
॥ ೧೫-೧೬ ॥ ಆದ್ದರಿಂದ ಇವನಿಗೆ "ವಿಷ್ಣುರಾತ' (ವಿಷ್ಣುವಿನಿಂದ 
ರಕ್ಷಿಸಲ್ಪಟ್ಟವನು) ಎಂಬ ಹೆಸರಾಗುವುದು. ನಿಸಂದೇಹವಾಗಿ ಈ 
ಬಾಲಕನು ಲೋಕದಲ್ಲಿ ಮಹಾ ಯಶಸ್ವಿಯೂ, ಪರಮ 
ಭಗವದ ಕ್ಷನೂ ಆದ ಮಹಾಪುರುಷನಾಗುವನು. ॥ ೧೭ ॥ 

ಯುಧಿಷ್ಠಿರನೆಂದನು - ಪೂಜ್ಯರೇ | ಈ ಬಾಲಕನು ತನ್ನ 
ಉಜ್ವಲವಾದ ಕೀರ್ತಿಯಿಂದ ನಮ್ಮ ವಂಶದ ಪುಣ್ಯಶ್ಲೋಕರಾದ 
ಮಹಾತ್ಮರಾದ ರಾಜರ್ಷಿಗಳನ್ನು ಅನುಸರಿಸುತ್ತಾನಷ್ಟೇ ? ಎಂದು 
ಕೇಳಿದನು. ॥ ೧೮ ॥ 

ಬ್ರಾಹ್ಮಣರೆಂದರು - ಎಲೈ ಕುಂತೀನಂದನನೇ! ಇವನು ಮನು 
ಪುತ್ರನಾದ ಇಕ್ಟ್ವಾಕುಮಹಾರಾಜನಂತೆ ತನ್ನ ಪ್ರಜೆಗಳನ್ನು ಪಾಲಿಸು 
ವನು. ಹಾಗೂ ದಶರಥನಂದನ ಭಗವಾನ್‌ ಶ್ರೀರಾಮನಂತೆ 
ಬ್ರಾಹ್ಮಣ ಭಕ್ತನೂ, ಸತ್ಯ ಪ್ರತಿಜ್ಞನೂ ಆಗುವನು. ॥ ೧೯ ॥ ಇವನು 
ಉಶೀನರ ಅರಸನಾದ ಶಿಬಿಯಂತೆ ದಾನಕೊಡುವವನೂ, 
ಶರಣಾಗತವತ್ತಲನೂ ಆಗುವನು. ಯಜ್ಞಗಳನ್ನಾಚರಿಸುವವರಲ್ಲಿ 
ದುಷ್ಯಂತ ಪುತ್ರ ಭರತನಂತೆ ಆಗಿ ತನ್ನ ವಂಶದ ಕೀರ್ತಿಯನ್ನು 
ಹರಡುವನು. ॥ ೨೦ ॥ ಧನುರ್ಧಾರಿಗಳಲ್ಲಿ ಕಾರ್ತವೀರ್ಯಾ 
ರ್ಜುನನಿಗೂ, ತನ್ನ ತಾತನಾದ ಅರ್ಜುನನಿಗೂ ಸಮಾನವಾಗಿ 
ಅಗ್ರಗಣ್ಯನಾಗುವನು. ಅಗ್ನಿಯಂತೆ ಎದುರಿಸಲು ಅಶಕ್ಕವಾದ 
ಪ್ರತಾಪವುಳ್ಳವನೂ, ಸಮುದ್ರದಂತೆ ಅತಿಕ್ರಮಿಸಲು ಅಸಾಧ್ಯನೂ 
ಆಗುವನು. ॥ ೨೧॥ ಸಿಂಹದಂತೆ ಮಹಾಪರಾಕ್ರಮಿಯೂ, 


ಹಿಮಾಲಯದಂತೆ ಸರ್ವರಿಗೂ ಆಶ್ರಯನೂ, ಪೃಥ್ವಿಯಂತೆ 
ಕ್ಷಮಾಗುಣಶಾಲಿಯೂ, ಪ್ರಜೆಗಳ ವಿಷಯದಲ್ಲಿ ತಂದೆ-ತಾಯಿ 
ಯರಂತೆ ಸಹನಶೀಲನೂ ಆಗುವನು. ॥ ೨೨ ॥ ಇವನು ಸಮ 
ಭಾವದಲ್ಲಿ ಬ್ರಹ್ನದೇವರಿಗೂ, ಅನುಗ್ರಹ ಮಾಡುವುದರಲ್ಲಿ ಈಶ್ವರ 
ನಿಗೂ, ಸರ್ವಪ್ರಾಣಿಗಳನ್ನು ಆಸರೆಯನ್ನಿತ್ತು ರಕ್ಷಿಸುವುದರಲ್ಲಿ 
ಲಕ್ಷ್ಮೀಪತಿಗೂ ಸಮಾನನಾಗುವನು. ॥ ೨೩ ॥ ಸಮಸ್ತ ಶ್ರೇಷ್ಠ 


* ಹೊಕ್ಕಳುಬಳ್ಳಿ ಕತ್ತರಿಸುವುದಕ್ಕೆ ಮೊದಲು ಸೂತಕವಿರುವುದಿಲ್ಲ "ಯಾವನ್ನ ಚ್ಛಿಧ್ಯತೇ ನಾಳಂ ತಾವನ್ನಾಪ್ನೋತಿ ಸೂತಕಮ್‌ । ಛಿನ್ನೇ ನಾಳೇ ತತಃ 


ಪಶ್ಚಾತ್‌ ಸೂತಕಂ ತು ವಿಧೀಯತೇ ॥ 
ಈ ಸಮಯ 


ಕೆ ಪ್ರಜಾತೀರ್ಥವೆಂದು ಹೇಳುತ್ತಾರೆ. ಈ ಸಮಯದಲ್ಲಿ ಕೊಡುವ ದಾನದ ಫಲವು ಅಕ್ಷಯವಾಗುತ್ತದೆ ಎಂದು ಸ್ಪೃತಿಗಳು ಹೇಳುತ್ತವೆ. 


“ಪುತ್ರೇ ಜಾತೇ ವ್ಯತೀಪಾತೇ ದತ್ತಂ ಭವತಿ ಚಾಕ್ಷಯಮ್‌ '' - ಎಂದರೆ ಪುತ್ರೋತ್ತತ್ರಿ ಮತ್ತು ವ್ಯತೀಪಾತದ ಸಮಯದಲ್ಲಿ ಕೊಟ್ಟ ದಾನವು 


ಅಕ್ಚಯವಾಗುತ್ತದೆ. 


12 ಅಧ್ಯಾಯ] ಪ್ರಥಮ ಸ್ಕಂಧ 99 
ಸರ್ವಸದ್ಗುಣಮಾಹಾತ್ಮೇ ಏಷ ಕೃಷ್ಣಮನುವ್ರತಃ । | ಗುಣಗಳ ಮಹಾತ್ಮ್ಯವನ್ನು ಹೊಂದಿರುವ ವಿಷಯದಲ್ಲಿ ಶ್ರೀಕೃಷ್ಣ 


॥ ೨೪ ॥ 
ಧೃತ್ಯಾ ಬಲಿಸಮಃ ಕೃಷ್ಣೇ ಪ್ರಹ್ಲಾದ ಇವ ಸದ್ಧಹಃ | 
ಆಹರ್ಕೈೈಷೋರಶ್ವಮೇಧಾನಾಂವ್ಯ ವೃದ್ಧಾನಾಂ ಪರ್ಯುಪಾಸಕ 

॥ 2೫ 1 
ರಾಜರ್ಷೀಣಾಂ ಜನಯಿತಾ ಶಾಸ್ತಾ ಚೋತ್ಸಥಗಾಮಿನಾಮ್‌ । 
ನಿಗ್ರಹೀತಾ ಕಲೇರೇಷ ಭುವೋ ಧರ್ಮಸ್ಯ ಕಾರಣಾತ್‌ 


॥ ೨೬ 1 


ತಕ್ಪಕಾದಾತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜಿತಾತ್‌ । 
ಪ್ರಪತ್ವತ ಉಪಶ್ರುತ್ಯ ಮುಕ್ತಸಂಗಃ ಪದಂ ಹರೇಃ 


I ೨೭ ॥ 


ಜಿಜ್ಞಾಸಿತಾತ್ಸಯಾಥಾತ್ಮೊ ೫ ಮುನೇರ್ವ್ಯಾಸಸುತಾದಸೌ । 
ಹಿತ್ತೇದಂ ನೃಪಗಂಗಾಯಾಂ ಯಾಸ್ಕತ್ಕದ್ಯಾಕಾತೋಭಯಮ್‌ 


॥ ೨೮॥ 


ಇತಿ ರಾಜ್ಞ ಉಪಾದಿಶ್ಯ ವಿಪ್ರಾ ಜಾತಕಕೋವಿದಾ: । 
ಲಬ್ಧಾಪಚಿತಯಃ ಸರ್ವೆ ಪ್ರತಿಜಗ್ಗುಃ ಸಾನ್‌ ಗೃಹಾನ್‌ 
| ೨೯ 


ಸ ಏಷ ಲೋಕೇ ವಿಖ್ಯಾತಃ ಪರೀಕ್ಷಿದಿತಿ ಯತ್ನಧು: । 
ಗರ್ಛೇ ದೃಷ್ಟಮನುಧ್ಯಾಯನ್ಸರೀಕ್ಷೇತ ನರೇಷ್ಮಿಹ 
॥1೩೦॥ 
ಸ ರಾಜಪುತ್ರೋ ವವೃಧೇ ಆಶು ಶುಕ್ಲ ಇವೋಡುಪಃ 
ಆಪೂರ್ಯಮಾಣಃ ಪಿತೃಭಿಃ ಕಾಷ್ಠಾಭಿರಿವ | ಸೋತನ್ವಹಮ್‌ 
॥೩೧॥ 
ಯಕ್ಷ ಕಮಾಣೋತಶ್ವಮೇಧೇನ ಜ್ಞಾತಿದ್ರೋಹಜಿಹಾಸಯಾ | 
ರಾಜಾ ಲಬ್ಧಧನೋ ದಧ್ಯಾವನೃತ್ರ ಕರದಂಡಯೋಃ 
1೩೨ 1 
ತದಭಿಪ್ರೇತಮಾಲಕ್ಷ್ಯ ಭ್ರಾತರೋ ಚ್ಯುತಚೋದಿತಾ: । 
ಧನಂ ಪ್ರಹೀಣಮಾಜಹ್ರುರುದೀಚ್ಯಾಂ ದಿಶಿ ಭೂರಿಶಃ 
I ೩೩ 1 
ತೇನ ಸಂಭೃತಸಂಭಾರೋ ಧರ್ಮಪುತ್ರೋ ಯುಧಿಷ್ಠಿರಃ । 
ವಾಜಿಮೇದೈಸ್ತಿಬಿರ್ಭೀತೋ ಯಜ್ಞೆ ಲಃ ಸಮಯಜದ್ಧರಿಮ್‌ 
॥೩೪॥ 


*. ಹಿಂದೆ ಮಹಾರಾಜಾ ಮರುತ್ತನು ಒಂದು ಅದ್ಭುತವಾದ ಯಜ್ಞವನ್ನು ಮಾಡಿದ್ದನು. 


ಜಟ ಮರ ಟೂ ಆಗುವನು. ॥ ೨೪ ॥ ಧೈರ್ಯ 
ದಲ್ಲಿ ಬಲಿಚಕ್ರವ್ತಿಯಂತೆಯೂ, ಭಗವಾನ್‌ ಶ್ರೀಕೃಷ್ಣನ ಭಕ್ತಿಯ 
ನಿಷ್ಠೆಯಲ್ಲಿ ಪ್ರಹ್ಲಾದನಂತೆಯೂ ಆಗುವನು. ಇವನು ಅನೇಕ 
ಅಶ್ವಮೇಧ ಯಜ್ಞಗಳನ್ನು ಮಾಡುವನು. ಗುರು-ಹಿರಿಯರ ಸೇವೆ 
ಯನ್ನು ನಿಷ್ಠೆಯಿಂದ ಮಾಡುವನು. ॥ ೨೫ ॥ ಇವನ ವಂಶದಲ್ಲಿ 
ರಾಜರ್ಷಿಗಳು ಜನಿಸುವರು. ಮರ್ಯಾದೆ ಮೀರಿ ನಡೆಯುವವ 
ರನ್ನು ಈತನು ದಂಡಿಸುವನು. ಭೂಮಿಯಲ್ಲಿ ಧರ್ಮವನ್ನು 
ಸ್ಥಾಪಸಲಿಕ್ಕಾಗಿ ಕಲಿಯುಗವನ್ನು ನಿಗ್ರಹಿಸುವನು. ॥ ೨೬ ॥ ಕೊನೆಗೆ 
ಬ್ರಾಹ್ಟಣಪ್ಪತ್ರನ ಶಾಪದಿಂದ ತನಗೆ ತಕ್ಷಕನಿಂದ ಸಾವು ಒದಗುವು 
ದೆಂಬುದನ್ನು ತಿಳಿದು ಸರ್ವಸಂಗಪ ರಿತ್ಯಾಗ ಮಾಡಿ ಶ್ರೀಹರಿಗೆ 
ಶರಣಾಗುವನು. ॥ ೨೭ ॥ ಕೊನೆಗೆ ವ್ಯಾಸಪು ಪುತ್ರರಾದ ಶುಕಮಹಾ 
ಮುನಿಗಳಿಂದ ಆತ್ಮಸ್ವರೂಪದ ಯಥಾರ್ಥಜ್ಞಾನವನ್ನು ಪ ಪಡೆದು 
ಗಂಗಾತೀರದಲ್ಲಿ ದೇಹತ್ಯಾಗಮಾಡಿ ನಿಶ್ಚಯವಾಗಿಯೂ ಅಭಯಪದ 
ವನ್ನು ಅರ್ಥಾತ್‌ ಭಗವದ್ಧಾಮವನ್ನು ಪಡೆಯುವನು. ॥ ೨೮ ॥ 
ಜ್ಯೋತಿಷ್ಯಶಾಸ್ತ್ರದಲ್ಲಿ ಪ್ರವೀಣರಾದ ಬ್ರಾಹ್ಮಣರು ಧರ್ಮ 
ರಾಜನಿಗೆ ಆ ಬಾಲಕನ ಭವಿಷ್ಯವನ್ನು ತಿಳಿಸಿ ಯಥೋಚಿತ 
ಸಂಭಾವನೆಯನ್ನು ಪಡೆದು ತಮ್ಮ-ತಮ್ಮ ಮನೆಗಳಿಗೆ ತೆರಳಿದರು. 
॥ ೨೯ ॥ ಆ ರಾಜಕುಮಾರನೇ ಮುಂದೆ "ಪರೀಕ್ಷಿತ ಎಂಬ ಹೆಸರಿ 
ನಿಂದ ವಿಖ್ಯಾತನಾದನು. ತಾನು ತಾಯಿಯ ಗರ್ಭದಲ್ಲಿದ್ದಾಗ 
ಸಂದರ್ಶಿಸಿದ್ದ ಪರಮಪುರುಷನನ್ನೇ ಸ್ಮರಿಸುತ್ತಾ - ಅವನು 
ಯಾರಾಗಿರಬಹುದು ? ಎಲ್ಲಿರಬಹುದು? ಎಂದು ಪರೀಕ್ಷಿಸು 
ತಿದ್ದುದರಿಂದ ಅವನಿಗೆ ಆ ಹೆಸರು ಅನ್ವರ್ಥಕವಾಯಿತು. ॥೩೦॥ 
ಆ ರಾಜಕುಮಾರನು ತನ್ನ ಗುರು-ಹಿರಿಯರಿಂದ ಪೋಷಿಸಲ್ಪಡುತ್ತಾ 
ಶುಕ್ಲಪಕ್ಟದಲ್ಲಿ ತನ್ನ ಕಲೆಗಳಿಂದ ವೃದ್ಧಿಸುವ ಚಂದ್ರನಂತೆ ಶೀಘ್ರ ಪ್ರದಲ್ಲೇ 
ಬೆಳೆದು ದೊಡ್ಡವನಾದನು. ॥ ೩೧ ॥ 
ಆಗಲೇ ರಾಜಾ ಯುಧಿಷ್ಠಿರನಿಗೆ ಸ್ವಜನ ಸಂಹಾರದ ಪ್ರಾಯ 
ಶ್ಲಿತ್ರವಾಗಿ ಅಶ್ವಮೇಧವನ್ನು ಮಾಡುವ ಮನಸ್ಸಾಯಿತು. ಆದರೆ 
ಅದಕ್ಕಾಗಿ ಪ್ರಜೆಗಳಿಂದ ಕಂದಾಯ ಮತ್ತು ದಂಡಗಳ ರೂಪದಲ್ಲಿ 
ದೊರೆಯುತ್ತಿದ್ದ ಧನವನ್ನು ಬಿಟ್ಟು ಬೇ ರಾವ ಧನವೂ ಇಲ್ಲದಿರುವು 
ದರಿಂದ ಆವನು ಚಿಂತಾಕ್ರಾಂತನಾದನು. 15೨ ॥ ಆಗ ಅವನ 
ಅಭಿಪ್ರಾಯವನ್ನರಿತ ಭಗವಾನ್‌ ಶ್ರೀಕೃಷ್ಣನ ಪ್ರೇರಣೆಯಂತೆ ಅವನ 


ಸೋದರರು ಉತ್ತರದಿಕ್ಕಿಗೆ ಹೋಗಿ ಮರುತ್ತರಾಜನೂ, * ಬ್ರಾಹ್ಮ 


ಣರೂ ಹಿಂದೆ ಬಿಟ್ಟುಹೋದ ಹೇರಳವಾದ ಧನವನ್ನು ತಂದರು. 


॥॥ ೩೩ ॥ ಅದರಿಂದ ಯಜ್ಞದ್ರವ್ವಗಳನ್ನು ಸಂಪಾದಿಸಿ ಧರ್ಮ 
ಭೀರುವಾದ ಧರ್ಮರಾಜನು ಮೂರು ಅಶ್ವಮೇಧ ಯಜ್ಞಗಳ 
ಮೂಲಕ ಭಗವಂತನನ್ನು ಆರಾಧಿಸಿದನು. ॥ ೩೪ ॥ ಯುಧಿಷ್ಠಿರನ 


ಅದರಲ್ಲವನು ಉಪಯೋ ಗಿಸಿದ್ದ ಎಲ್ಲ ಪಾತ್ರೆಗಳು 


ಸುವರ್ಣಮಯವೇ ಆಗಿದ್ದವು. ಯಜ್ಞವು ಮುಗಿದ "ನಂತರ ಅವನು. ಪಾತ್ರೆಗಳನ್ನು ಉತ್ತರದಿಕ್ಕಿನಲ್ಲಿ ಎಸೆದುಬಿಟ್ಟಿದ್ದನು. ಅವನು ಆಗ ಬ್ರಾಹ್ಮಣರಿಗೆ 


ದಾನಮಾಡಿನ ಧನವೂ ಎಷ್ಟು ೆಚಾಿ್ತಂದರೆ ಅವರದನ್ನು ಕೊಂಡೊಯ್ಯಲು ಸಾಧ್ಯವಾಗದೇ ಆ 
ಪೂರ್ಣ ಅಧಿಕಾರವಿರುವುದರಿಂದ ಭಗವಂತನು ಆ 


ಬಿಟ್ಟುಹೋ €ದ ಹಣದ ಮೇಲೆ ರಾಜನಿಗೆ 
ಮಾಡಿಸಿದನು. 


ಆ ತ್ವರದಿಕ್ಕಿನಲ್ಲೇ ಬಿಟ್ಟುಹೋದರು. ಇತರರು 
ಹಣವನ್ನು ತರಿಸಿ, ಧರ್ಮರಾಜನ ಯಜ್ಞ 


100 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಆಹೂತೋ ಭಗವಾನ್ರಾಜ್ಞಾ ಯಾಜಯಿತ್ವಾ ದ್ವಿಜೈರ್ನ್ಯಪಮ್‌ I 
ಉವಾಸ ಕತಿಚಿನ್ಸಾಸಾನ್ನುಹೃದಾಂ ಪ್ರಿಯಕಾಮ್ಯಯಾ 
॥ ೩೫ ॥ 


ತತೋ ರಾಜ್ಞಾಭ್ಯನುಜ್ಞಾತಃ ಕೃಷ್ಣಯಾ ಸಹ ಬಂಧುಭಿಃ । 
ಯಯೌ ದ್ವಾರವತೀಂ ಬ್ರಹ್ಮನ್ಸಾರ್ಜುನೋ ಯದುಭಿರ್ವೃತಃ 
॥೩೬॥ 


ಆಹ್ವಾನದಂತೆ ಅಲ್ಲಿಗೆ ದಯಮಾಡಿಸಿದ ಭಗವಂತನು ಬ್ರಾಹ್ಮಣರ 
ಮೂಲಕ ಅವನ ಯಜ್ಞವನ್ನು ಸಾಂಗವಾಗಿ ನಡೆಯಿಸಿ, ಸುಹೃದರಾದ 
ಪಾಂಡವರ ಸಂತೋಷಕ್ಕಾಗಿ ಕೆಲವು ತಿಂಗಳು ಅಲ್ಲೇ ಉಳಿದನು. 
॥ ೩೫ ॥ ಶೌನಕರೇ! ಅನಂತರ ಬಂಧುಸಹಿತ ಧರ್ಮರಾಜನ 
ಮತ್ತು ದ್ರೌಪದಿಯ ಅನುಮತಿಯನ್ನು ಪಡೆದು, ಅರ್ಜುನ 
ನೊಂದಿಗೆ, ಯಾದವರಿಂದ ಸುತ್ತುವರಿಯಲ್ಪಟ್ಟು ಭಗವಾನ್‌ 
ಶ್ರೀಕೃಷ್ಣನು ದ್ವಾರಕೆಯ ಕುರಿತು ಪ್ರಯಾಣ ಬೆಳೆಸಿದನು. ॥ ೩೬ ॥ 


ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ಪರೀಕ್ಷಿಜ್ನನ್ನಾದ್ಯುತೃರ್ಷೋ ನಾಮ ದ್ಹಾದಶೋತ ಧ್ಯಾಯಃ॥ ೧೨ ॥ 


ವಂ ಲಾ ತ್ರಿ.) ವಾಲಾ... 


ಹದಿಮೂರನೆಯ ಅಧ್ಯಾಯ 
ವಿದುರನ ಉಪದೇಶದಂತೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವನಗಮನ 


ಸೂತ ಉವಾಚ 
ವಿದುರಸ್ಟೀರ್ಥಯಾತ್ರಾಯಾಂ ಮೈತ್ರೇಯಾದಾತ್ಮನೋ ಗತಿಮ್‌ । 
ಜ್ಞಾತ್ಪಾಗಾದ್ದಾ ಸ್ಲಿನಪುರಂ ತಯಾವಾಪ್ಪವಿವಿತಿತಃ 
11 ೧॥॥ 
ಯಾವತಃ ಕೃತವಾನ್‌ ಪ್ರಶ್ನಾನ್‌ ಕ್ಷತ್ತಾ ಕೌಷಾರವಾಗ್ರತಃ | 
ಜಾತೈಕಭಕ್ಕಿರ್ಗೋವಿಂದೇ ತೇಭ್ಯಶ್ಟೋಪರರಾಮ ಹ 
॥1೨॥ 
ತಂ ಬಂಧುಮಾಗತಂ ದೃಷ್ಟಾ ್ಯ ಧರ್ಮಪುತ್ರಃ ಸಹಾನುಜಃ । 
ಧೃತರಾಷ್ನೊ ಫ್ರೀ ಯುಯುತುಶ್ಚ ಸೂತಃ ಶಾರದ್ದತಃ ಪೃಥಾ 
1೩। 
ಗಾಂಧಾರೀ ದ್ರೌಪದೀ ಬ್ರಹ್ಮನುಭದ್ರಾ ಚೋತ್ತರಾ ಕೃಷೀ | 
ಅನ್ಯಾಶ್ನ; ಜಾಮಯಃ ಪಾಂಡೋರ್ಜ್ಲಾತಯಃ ಸಸುತಾಃ ಸ್ವ್ರಿ ಯಃ 


॥೪॥ 
ಪ್ರತ್ಯುಜ್ಞಗ್ಗುಃ ಪ್ರಹರ್ಷೇಣ ಪ್ರಾಣಂ ತನ್ನ ಇವಾಗತಮ್‌ । 
ಅಭಿಸಂಗಮ್ಯ ವಿಧಿವತ್ಪರಿಷ್ಟಂಗಾಭಿವಾದನೈ: 

1೫ 


ಮುಮುಚುಃ ಪ್ರೇಮಬಾಷೌಘಂ ವಿರಹೌತ್ಯಂಠ್ಯಕಾತರಾಃ । 
ರಾಜಾ ತಮರ್ಹಯಾಂಚಕ್ರೇ ಕೃತಾಸನಪರಿಗ್ರಹಮ್‌ 
Wk 
ತಂ ಭುಕ್ತವಂತಂ ವಿಶ್ರಾಂತಮಾಸೀನಂ ಸುಖಮಾಸನೇ । 
ಪ್ರಶ್ರಯಾವನತೋ ರಾಜಾ ಪ್ರಾಹ ತೇಷಾಂ ಚ ಶ್ವಣ್ಣಾಮ್‌ 
1೭॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಮಹರ್ಷಿ 
ಗಳೇ! ಮಹಾತ್ಮನಾದ ವಿದುರನು ತೀರ್ಥಯಾತ್ರೆಯ ಸಮಯ 
ದಲ್ಲಿ ಮೈತ್ರೇಯ ಮಹರ್ಷಿಗಳಿಂದ ಆತ್ಮಜ್ಞಾನವನ್ನು ಪಡೆದು 
ಕೊಂಡು ಹಸ್ತಿನಾವತಿಗೆ ಮರಳಿದನು. ಆತ್ಮಜ್ಞಾನದಿಂದ ತಿಳಿಯ 
ಬೇಕಾದ ಅವನ ಅರಿವು ಪೂರ್ಣವಾಗಿತ್ತು. ॥ ೧ ॥ ಗೋವಿಂದನಲ್ಲಿ 
ಅನನ್ಯ ಭಕ್ತಿಯನ್ನು ಹೊಂದಿದ್ದ ಅವನು ಮೊದಲೇ ಕೃತಕೃತ್ಯ 
ನಾಗಿದ್ದನು. ಮೈತ್ರೇಯರು ಅವನು ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ 
ವನ್ನು ನೀಡಿದ್ದರು. ಅವರ ಉತ್ತರವನ್ನು ಕೇಳಿ ಮತ್ತೆ ಯಾವ ಪ್ರಶ್ನೆ 
ಯನ್ನು ಮಾಡದೆ ಅವನು ಶಾಂತನಾಗಿದ್ದನು. ॥ ೨ ॥ ಶೌನಕರೇ | 
ಆಪ್ತಬಂಧುವಾದ ಚಿಕ್ಕಪ್ಪ ವಿದುರನು ಬಂದಿರುವುದನ್ನು ನೋಡಿ 
ದೊಡನೆ ಸೋದರಸಹಿತನಾದ ಧರ್ಮರಾಜ, ಧೃತರಾಷ್ಟ್ರ, 
ಯುಯುತ್ಸು, ಸಂಜಯ, ಕೃಪಾಚಾರ್ಯರು, ಕುಂತೀ, ಗಾಂಧಾರೀ, 
ದ್ರೌಪದೀ, ಸುಭದ್ರೆ, ಉತ್ತರೆ, ಕೃಪ ಹಾಗೂ ಪಾಂಡವ ಪರಿವಾರದ 
ಬೇರೆ ಎಲ್ಲ ನರ-ನಾರಿಯರೂ ಜ್ಞಾತಿಗಳೂ, ತಮ್ಮ ಪುತ್ರರೊಂದಿಗೆ 
ಇತರ ಸ್ತ್ರೀಯರೂ ಅತ್ಯಂತ ಸಂತೋಷದಿಂದ ಮೃತ ಶರೀರಕ್ಕೆ 
ಚೈತನ್ಯ ಉಂಟಾಗುವಂತೆ ಅವನನ್ನು ಎದುರುಗೊಂಡರು. ಆತನನ್ನು 
ಸ್ವಾಗತಿಸಿ ಯಥೋಚಿತವಾಗಿ ಆಲಿಂಗನ, ನಮಸ್ಕಾರಗಳೊಡನೆ 
ಬರಮಾಡಿಕೊಂಡರು. ಅವನ ಅಗಲಿಕೆಯಿಂದ ಉಂಟಾಗಿದ್ದ 
ದುಃಖದಿಂದ ಕಳವಳಗೊಂಡಿದ್ದ ಅವರೆಲ್ಲರೂ ಆನಂದಬಾಷ್ಪ 
ಗಳನ್ನು ಹರಿಸಿದರು. ಯುಧಿಷ್ಠಿರನು ಅವನನ್ನು ಆಸನದಲ್ಲಿ ಕುಳ್ಳಿ 
ರಿಸಿ ಯಥೋಚಿತವಾಗಿ ಸತ್ಯರಿಸಿದನು. ॥1 ೩-೬ ॥ ಅವನು 
ಭೋಜನ ಮಾಡಿ ವಿಶ್ರಾಂತಿ ಪಡೆದು ಸುಖವಾಗಿ ಕುಳಿತಿದ್ದ 
ಸಮಯದಲ್ಲಿ ವಿನಯದಿಂದ ತಲೆಬಾಗಿ ಅಲ್ಲಿರುವವರಿಗೆಲ್ಲ 
ಕೇಳಿಸುವಂತೆ ಅವರಲ್ಲಿ ಇಂತು ಪ್ರಶ್ನಿಸಿದನು. ॥ ೭ ॥ 

ಯುಧಿಷ್ಠಿರನೆಂದನು - "ಚಿಕ್ಕಪ್ಪಾ! ಕೌರವರು ನಮ್ಮ ಮೇಲೆ 
ಪ್ರಯೋಗಮಾಡಿದ ವಿಷ ಅರಗಿನ ಮನೆಯ ಅಗ್ವಿಪ್ರಕರಣ 


13 ಅಧ್ಯಾಯ] 


ಪ್ರಥಮ ಸೃಂಧ | 101 
EE 


ಯುಧಿಷ್ಠಿರ ಉವಾಚ 


ಅಪಿ ಸ್ಮರಥ ನೋ ಯುಷ್ಭತ್ತಕ್ಷಚ್ಛಾಯಾಸಮೇಧಿತಾನ್‌ I 
ವಿಪದ್ಧಣಾದ್ದಿಹಾಗ್ನಾ $ದೇರ್ಮೋಚಿತಾ ಯತ್ನಮಾತೃಕಾಃ 
11೮॥ 


ಕಯಾ ವೃತ್ಯಾವರ್ತಿತಂ ವಶ್ನರದ್ದಿ; ಕ್ಲಿತಿಮಂಡಲಮ್‌ । 
ತೀರ್ಥಾನಿ ಕ್ಷೇತ್ರಮುಖ್ಯಾನಿ ಸೇವಿತಾನೀಹ ಭೂತಲೇ 
aT 


ಭವದ್ದಿದಾ ಭಾಗವತಾಸ್ತೀರ್ಥಭೂತಾಃ ಸ್ವಯಂ ವಿಭೋ । 
ತೀರ್ಥೀಕುರ್ವಂತಿ ತೀರ್ಥಾನಿ ಸ್ಟಾಂತಃಸ್ನೇನ ಗದಾಭೃತಾ 
1 ೧೦॥ 


ಅಪಿ ನಃ ಸುಹೃದಸ್ಥಾತ ಬಾಂಧವಾಃ ಕೃಷ್ಣದೇವತಾಃ | 
ದೃಷ್ಟಾ! ಶ್ರುತಾ ವಾ ಯದವಃ ಸ್ಪಪ್ರರ್ಯಾಂ ಸುಖಮಾಸತೇ 
॥ ೧೧॥ 


ಇತ್ಯುಕ್ತೋ ಧರ್ಮರಾಜೇನ ಸರ್ವಂ ತತ್ತಮವರ್ಣಯತ್‌ | 
ಯಥಾನುಭೂತಂ ಕ್ರಮಶೋ ಎನಾ ಯದುಕುಲಕ್ಷಯಮ್‌ 
1 ೧೨॥ 


ನನ್ನಪ್ರಿಯಂ ದುರ್ವಿಷಹಂ ನೃಣಾಂ ಸ್ಹ್ವಯಮುಪಸ್ಥಿತಮ್‌ । 
ನಾವೇದಯತ್‌ ಸಕರುಣೋ ದುಃುತಾಂದ್ರಷ್ಟುಮಕ್ಷಮ: 
॥ ೧೩ ॥ 


ಕಂಚಿತ್ಕಾಲಮಥಾವಾತ್ಲೀತತ್ಯತೋ ದೇವವತ್ತುಖಮ್‌ । 
ಭ್ರಾತುರ್ಜ್ಯ್ಠಕ್ಕ ಶ್ರೇಯಸ್ಯ ತರ್ನೇಷಾಂ ಪ್ರೀತಿಮಾವಹನ್‌ 
॥ ೧೪॥ 


ಅಬಿಭ್ರದರ್ಯಮಾ ದಂಡಂ ಯಥಾವದಫಘಕಾರಿಷು । 
ಯಾವದ್ದಧಾರ ಶೂದ್ರತ್ತು ಶಾಪಾದ್ವರ್ಷಶತಂ ಯಮಃ 
॥ ೧೫ ॥ 


ಮುಂತಾದ ವಿಪತ್‌ಪರಂಪರೆಯಿಂದ ಪಕ್ಚಿಗಳು ತಮ್ಮ ಮೊಟ್ಟೆಗಳನ್ನು 
ರೆಕ್ಕೆಗಳೊಳಗೆ ised ರಕ್ಷಿಸಿ, ಶಾಖಕೊಟ್ಟು ಬೆಳೆಸುವಂತೆ 
ನಮ್ಮನ್ನೂ ನಮ್ಮ ತಾಯಿಯನ್ನೂ ಕಾಪಾಡಿದಿರಿ. ಹೀಗೆ ನಿಮ್ಮ 
ಪ್ರೀತಿ - ಅಭಿಮಾನಗಳ ನೆರಳಿನಲ್ಲೇ ಬೆಳೆದು ದೊಡ್ಡವರಾದ 
ನಮ್ಮನು ನೆನಪುಮಾಡಿಕೊಳ್ಳುತ್ತಿದ್ದಿರಷ್ಟೇ | wu “ರ್ಥ 
ಯಾತ್ರೆಯ ಸಮಯದಲ್ಲಿ ನೀವು ಭೂಮಿಯಲ್ಲಿ ಸಂಚರಿಸುತ್ತಾ 
ಹೇಗೆ ಜೀವನ ನಿರ್ವಹಿಸಿದಿರಿ 9 ಯಾವ-ಯಾವ. ಮುಖ್ಯವಾದ 
ಕ್ಷೇತ್ರಗಳಿಗೂ, ತೀರ್ಥಗಳಿಗೂ ಹೋಗಿ ಸೇವಿಸಿದಿರಿ? ॥ ೯ ॥ 
ಪೂಜ್ಯರೇ ! ಭಗವಂತನ ಪ್ರಿಯಭಕ್ತರಾದ ನಿಮ್ಮಂತಹವರು ಸ್ವ ಸ್ನಯಂ 
ತೀರ್ಥ ಸ್ವರೂಪರೇ ಆಗಿದ್ದೀರಿ. ತಮ್ಮ ಹೃದಯದಲ್ಲಿ ವಿರಾಜ 
ಮಾನನಾದ ಭಗವಂತನ ಮೂಲಕ ತೀರ್ಥಗಳನ್ನೂ ಮಹಾತೀರ್ಥ 
ವಾಗಿಸುವವರು ನೀವು. ಏಕೆಂದರೆ, ನಿಮ್ಮಂತಹ "ಸಂತರು ಗದಾ 
ಧಾರಿ ಭಗವಂತನನ್ನು ತಮ್ಮ ಹೃದಯದಲ್ಲಿ ಧರಿಸಿಕೊಂಡಿ 
ರುವಿರಿ. ॥ ೧೦ ॥ ಚಿಕ್ಕಪ್ಪವರೇ |. ನೀವು ತೀರ್ಥಯಾತ್ರೆ 
ಮಾಡುತ್ತಾ ದ್ವಾರಕೆಗೂ ಅವಶ್ಯವಾಗಿ ಹೋಗಿರ ಬಹುದು. ಅಲ್ಲಿ 
ನಮ್ಮ ಸುಹೃದರೂ ಹಾಗೂ ಬಂಧುಗಾಡ ಯಾದವರು, ಅವರ. 
ಏಕಮಾತ್ರ ಆರಾಧ್ಯದೇವನಾದ ಶ್ರೀಕೃಷ್ಣನು ತಮ್ಮ ನಗರದಲ್ಲಿ 
ಹ ತಾವು ಹೋಗಿ ನೋಡದಿದ್ದರೂ ಅವಶ್ಯ 
ಸಮಾಚಾರ ! ಕೇಳಿರಬಹುದು” ಎಂದು ಕೇಳಿದನು. I ೧೧ H 
ee ಇಂತು ಕೇಳಲಾಗಿ ವಿದುರನು ತಾನು ಕಂಡು, 
ಕೇಳಿ, ಅನುಭವಿಸಿದಂತೆಯೇ ಎಲ್ಲ ವಿಷಯಗಳನ್ನು ಕ್ರಮವಾಗಿ 
ವರ್ಣಿಸಿದನು. ಕೇವಲ ಯದುವಂಶೀಯರ ವಿನಾಶದ "ಮಾತನ್ನು 
ಮಾತ್ರ ಹೇಳಲಿಲ್ಲ ॥ ೧೨ ॥ ಕರುಣಾಪೂರ್ಣ ಹೃದಯನಾದ 
ವಿದುರನು - ಯಾದವರ ಸಂಹಾರದ ಮಾತನ್ನು ಕೇಳಿ ಪಾಂಡವ 
ರಿಗೆ ಅತೀವ ಕಷ್ಟವಾದೀತು ಹಾಗೂ ಪಾಂಡವರನ್ನು ದುಃಖಿತರನ್ನಾಗಿ 
ನೋಡಲು ಬಯಸುತ್ತಿರಲಿಲ್ಲ ಅದಕ್ಕಾಗಿ ಅವನು ಈ ಅಪ್ರಿಯ, 
ಅಸಹ್ಯ ಘಟನೆಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆಂದರೆ, 
ಅದಾದರೋ ತಾನಾಗಿ ತಿಳಿದುಬರುವ ವಿಚಾರವಷ್ಟೇ. ॥ ೧೩ ॥ 
ಪಾಂಡವರು ವಿದುರನನ್ನು ದೇವರಂತೆ ಸೇವೆ-ಸತ್ಕಾರ ಮಾಡು 
ತ್ತಿದ್ದರು. ಅವರು ಕೆಲದಿನಗಳವರೆಗೆ ಹಿರಿಯಣ್ಣ ಧೃತರಾಷ್ಟ್ರನ 
ಶ್ರೇಯಸ್ಸನ್ನು ಬಯಸುತ್ತಾ ಸುಖವಾಗಿ ಹಸ್ತಿನಾಪುರದಲ್ಲೇ ಇದ್ದರು. 
n ೧೪ ॥ ವಿದುರನಾದರೋ ಸಾಕ್ಷಾತ್‌ ಯಮಧರ್ಮನೇ 
ಆಗಿದ್ದರು. ಮಾಂಡವ್ಯ ಖುಷಿಯ ಶಾಪದಿಂದ ಇವರು ನೂರು 
ವರ್ಷಗಳವರೆಗೆ ಶೂದ್ರರಂತೆ ಇದ್ದರು.* ಅಲ್ಲಿಯವರೆಗೂ 
ಯಮನ ತಂದೆಯಾದ ಸೂರ್ಯದೇವನೇ ಪಾಪಿಗಳಿಗೆ ದಂಡನೆ 
ಯನ್ನು ವಿಧಿಸುವ ಅಧಿಕಾರವನ್ನು ನಿರ್ವಹಿಸುತ್ತಿದ್ದನು. ॥ ೧೫ ॥ 


* ಹಿಂದೊಮ್ಮೆ ಧ್ಯಾನಾಸಕ್ಷರಾಗಿದ್ದ ಮಾಂಡವ್ವ ಮಹರ್ಷಿಗಳ ಆಶ್ರಮದಲ್ಲಿ ಕೆಲವು ಕಳ್ಳರು ರಾಜಭಟರ ಕೈಗೆ ಸಿಕ್ಕಿಬಿದ್ದರು. ಕಳ್ಳರ ಕೆಲಸದಲ್ಲಿ ಮಾಂಡವ್ಯ 
ಮಹರ್ಷಿಗಳದೂ ಪಾತ್ರವಿರಬೇಕೆಂದು ಭಾವಿಸಿ ರಾಜನು ಮಾಂಡವ್ವರಿಗೆ ಶೂಲಕ್ಕೇರಿಸುವ ದಂಡವನ್ನು ವಿಧಿಸಿದನು. ತನ್ನ ತಪ್ಪನ್ನು ತಿಳಿದೊಡನೆ ರಾಜನು 
ಮಹರ್ಷಿಗಳನ್ನು ಶೂಲದಿಂದ ಇಳಿಸಿ, ಅವರ ಕ್ಷಮಾಪಣೆಯನ್ನು ಯಾಚಿಸಿದನು. ಮಾಂಡವ್ಕರು ಯಮಧರ್ಮನ ಬಳಿಗೆ ಹೋಗಿ ನನಗೆ ಯಾವ 
ಪಾಪಕ್ಕಾಗಿ ಈ ದಂಡನೆಯು ಒದಗಿತೆಂದು ಪ್ರಶ್ನಿಸಲು, ಅವನು " ನೀವು ಬಾಲ್ಯದಲ್ಲಿ ಒಂದು ಚಿಟ್ಟೆಯನ್ನು ದರ್ಭಾಗ್ರದಿಂದ ಚುಚ್ಚಿದ್ದಕ್ಕಾಗಿ ನಿಮಗಿಂದು 
ಈ ಶಿಕ್ಷೆ "ಒದಗಿತು" ಎಂದು ಉತ್ತರಿಸಿದರು. 2 ಮಹರ್ಷಿಗಳು ಕ್ರದ್ಧರಾಗಿ “ನಾನು ಬಾಲ್ಯ ದಲ್ಲಿ ಅರಿಯದೆ ಅಪರಾಧ NRE ಅದೂ 
ಅಲ್ಲದೆ" ಆ ಸಣ್ಣ ಅಪರಾಧಕ್ಕೆ ಇಷ್ಟೊಂದು ಕಠೋರವಾದ ಶಿಕ್ಷೆಯನ್ನು ವಿಧಿಸಿದ್ದರಿಂದ ನೀನು ಇಲ್ಲಿರಲು ಯೋಗ್ಯನಲ್ಲ ನೂರು ವರ್ಷಗಳ ಕಾಲ 
ಶೂದ್ರಯೋನಿಯಲ್ಲಿರು' ಎಂದು ಯಮನಿಗೆ ಶಪಿಸಿದರು. ಮಾಂಡವ್ವರ ಈ ಶಾಪದಿಂದ ಯಮಧರ್ಮನು ವಿದುರನ ರೂಪದಲ್ಲಿ ಅವತರಿಸಿದ್ದನು. 


100 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಆಹೂತೋ ಭಗವಾನ್ರಾಜ್ಞಾ ಯಾಜಯಿತ್ವಾ ದ್ವಿಚೈರ್ನ್ಯಪಮ್‌ । 
ಉವಾಸ ಕತಿಚಿನ್ಮಾಸಾನುಪೃದಾಂ ಪ್ರಿಯಕಾಮ್ಯಯಾ 
1 ೩೫ ॥ 


ತತೋ ರಾಜ್ಞಾಭ್ಯನುಜ್ಞಾತಃ ಕೃಷ್ಣಯಾ ಸಹ ಬಂಧುಭಿಃ । 
ಯಯೌ ದ್ವಾರವತೀಂ ಬ್ರಹ್ಮನ್ಸಾರ್ಜುನೋ ಯದುಭಿರ್ವೃತಃ 
॥ ೩೬॥ 


ಆಹ್ವಾನದಂತೆ ಅಲ್ಲಿಗೆ ದಯಮಾಡಿಸಿದ ಭಗವಂತನು ಬ್ರಾಹ್ಮಣರ 
ಮೂಲಕ ಅವನ ಯಜ್ಞವನ್ನು ಸಾಂಗವಾಗಿ ನಡೆಯಿಸಿ, ಸುಹೃದರಾದ 
ಪಾಂಡವರ ಸಂತೋಷಕ್ಕಾಗಿ ಕೆಲವು ತಿಂಗಳು ಅಲ್ಲೇ ಉಳಿದನು. 
1 ೩೫ ॥ ಶೌನಕರೇ ! ಅನಂತರ ಬಂಧುಸಹಿತ ಧರ್ಮರಾಜನ 
ಮತ್ತು ದ್ರೌಪದಿಯ ಅನುಮತಿಯನ್ನು ಪಡೆದು, ಅರ್ಜುನ 
ನೊಂದಿಗೆ, ಯಾದವರಿಂದ ಸುತ್ತುವರಿಯಲ್ಲಟ್ಟು ಭಗವಾನ್‌ 
ಶ್ರೀಕೃಷ್ಣನು ದ್ವಾರಕೆಯ ಕುರಿತು ಪ್ರಯಾಣ ಬೆಳೆಸಿದನು. ॥ ೩೬ ॥ 


ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ಪರೀಕ್ಷಿಜನ್ಮಾದ್ಯುತ್ಕರ್ಥೋ ನಾಮ ದ್ವಾದಶೋ5 ಧ್ಯಾಯಃ॥ ೧೨ ॥ 


ಅಪನಾ ಪ್ರ ಫೀತಾಜಾ- 


ಹದಿಮೂರನೆಯ ಅಧ್ಯಾಯ 
ವಿದುರನ ಉಪದೇಶದಂತೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವನಗಮನ 


ಸೂತ ಉವಾಚ 
ವಿದುರಸ್ಮೀರ್ಥಯಾತ್ರಾಯಾಂ ಮೈತ್ರೇಯಾದಾತ್ಮನೋ ಗತಿಮ್‌ । 
ಜ್ಞಾತ್ಪಾಗಾದ್ದಾ ಸ್ಲಿನಪುರಂ ತಯಾವಾಪ್ಪವಿವಿತಿತಃ 
॥೧॥ 
ಯಾವತಃ ಕೃತವಾನ್‌ ಪ್ರಶ್ನಾನ್‌ ಕ್ಷತ್ತಾ ಕೌಷಾರವಾಗ್ರತಃ । 
ಜಾತೈಕಭಕ್ತಿರ್ಗೋವಿಂದೇ ತೇಭ್ಯಶ್ಟೋಪರರಾಮ ಹ 
1 ೨॥ 
ತಂ ಬಂಧುಮಾಗತಂ ದೃಷ್ಟ್ವಾ ಧರ್ಮಪುತ್ರಃ ಸಹಾನುಜಃ । 
ಧೃತರಾಷ್ಟ್ರೋ ಯುಯುತ್ತುಶ್ಚ ಸೂತಃ ಶಾರದ್ದತಃ ಪೃಥಾ 
॥೩॥ 
ಗಾಂಧಾರೀ ದ್ರೌಪದೀ ಬ್ರಹ್ಮನ್ನುಭದ್ರಾ ಚೋತ್ತರಾ ಕೃಷೀ । 
ಅನ್ಯಾಶ್ಚಜಾಮಯಃ ಪಾಂಡೋರ್ಜ್ಲಾತಯಃ ಸುತಾಃ ಸ್ತೀಯಃ 


1೪॥ 
ಪ್ರತ್ಯುಜ್ಞಗ್ಗುಃ ಪ್ರಹರ್ಷೇಣ ಪ್ರಾಣಂ ತನ್ನ ಇವಾಗತಮ್‌ । 
ಅಭಿಸಂಗಮ್ಯ ವಿಧಿವತ್ಪರಿಷ್ಟಂಗಾಭಿವಾದನೈಃ 

11೫ ॥ 


ಮುಮುಚು: ಪ್ರೇಮಬಾಷೌಘಂ ವಿರಹೌತೃಂಶ್ಶಕಾತರಾಃ 
ರಾಜಾ ತಮರ್ಹಯಾಂಚಕ್ರೇ ಕೃತಾಸನಪರಿಗ್ರಹಮ್‌ 
Wt 
ತಂ ಭುಕ್ತವಂತಂ ವಿಶ್ರಾಂತಮಾಸೀನಂ ಸುಖಮಾಸನೇ । 
ಪ್ರಶ್ರಯಾವನತೋ ರಾಜಾ ಪ್ರಾಹ ತೇಷಾಂ ಚ ಶೃಣ್ವತಾಮ್‌ 
1೭॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಮಹರ್ಷಿ 
ಗಳೇ ! ಮಹಾತ್ಮನಾದ ವಿದುರನು ತೀರ್ಥಯಾತ್ರೆಯ ಸಮಯ 
ದಲ್ಲಿ ಮೈತ್ರೇಯ ಮಹರ್ಷಿಗಳಿಂದ ಆತ್ಮಜ್ಞಾನವನ್ನು ಪಡೆದು 
ಕೊಂಡು ಹಸ್ತಿನಾವತಿಗೆ ಮರಳಿದನು. ಆತ್ಮಜ್ಞಾನದಿಂದ ತಿಳಿಯ 
ಬೇಕಾದ ಅವನ ಅರಿವು ಪೂರ್ಣವಾಗಿತ್ತು. ॥ ೧ ॥ ಗೋವಿಂದನಲ್ಲಿ 
ಅನನ್ಯ ಭಕ್ತಿಯನ್ನು ಹೊಂದಿದ್ದ ಅವನು ಮೊದಲೇ ಕೃತಕೃತ್ಯ 
ನಾಗಿದ್ದನು. ಮೈತ್ರೇಯರು ಅವನು ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ 
ವನ್ನು ನೀಡಿದ್ದರು. ಅವರ ಉತ್ತರವನ್ನು ಕೇಳಿ ಮತ್ತೆ ಯಾವ ಪಶ್ನೆ 
ಯನ್ನು ಮಾಡದೆ ಅವನು ಶಾಂತನಾಗಿದ್ದನು. ॥ ೨ ॥ ಶೌನಕರೇ! 
ಆಪ್ತಬಂಧುವಾದ ಚಿಕ್ಕಪ್ಪ ವಿದುರನು ಬಂದಿರುವುದನ್ನು ನೋಡಿ 
ದೊಡನೆ ಸೋದರಸಹಿತನಾದ ಧರ್ಮರಾಜ, ಧೃತರಾಷ್ಟ್ರ, 
ಯುಯುತ್ಸು, ಸಂಜಯ, ಕೃಪಾಚಾರ್ಯರು, ಕುಂತೀ, ಗಾಂಧಾರೀ, 
ದ್ರೌಪದೀ, ಸುಭದ್ರೆ, ಉತ್ತರೆ, ಕೃಪಿ ಹಾಗೂ ಪಾಂಡವ ಪರಿವಾರದ 
ಬೇರೆ ಎಲ್ಲನರ-ನಾರಿಯರೂ ಜ್ಞಾತಿಗಳೂ, ತಮ್ಮ ಪುತ್ರರೊಂದಿಗೆ 
ಇತರ ಸ್ತ್ರೀಯರೂ ಅತ್ಯಂತ ಸಂತೋಷದಿಂದ ಮೃತ ಶರೀರಕ್ಕೆ 
ಚೈತನ್ಯ ಉಂಟಾಗುವಂತೆ ಅವನನ್ನು ಎದುರುಗೊಂಡರು. ಆತನನ್ನು 
ಸ್ವಾಗತಿಸಿ, ಯಥೋಚಿತವಾಗಿ ಆಲಿಂಗನ, ನಮಸ್ಕಾರಗಳೊಡನೆ 
ಬರಮಾಡಿಕೊಂಡರು. ಅವನ ಅಗಲಿಕೆಯಿಂದ ಉಂಟಾಗಿದ್ದ 
ದುಃಖದಿಂದ ಕಳವಳಗೊಂಡಿದ್ದ ಅವರೆಲ್ಲರೂ ಆನಂದಬಾಷ್ಪ 
ಗಳನ್ನು ಹರಿಸಿದರು. ಯುಧಿಷ್ಠಿರನು ಅವನನ್ನು ಆಸನದಲ್ಲಿ ಕುಳ್ಳಿ 
ರಿಸಿ ಯಥೋಚಿತವಾಗಿ ಸತ್ಯರಿಸಿದನು. ॥ ೩-೬ ॥ ಅವನು 
ಭೋಜನ ಮಾಡಿ ವಿಶ್ರಾಂತಿ ಪಡೆದು ಸುಖವಾಗಿ ಕುಳಿತಿದ್ದ 
ಸಮಯದಲ್ಲಿ ವಿನಯದಿಂದ ತಲೆಬಾಗಿ ಅಲ್ಲಿರುವವರಿಗೆಲ್ಲ 
ಕೇಳಿಸುವಂತೆ ಅವರಲ್ಲಿ ಇಂತು ಪ್ರಶ್ನಿಸಿದನು. ॥ ೭ ॥ 

ಯುಧಿಷ್ಠಿರನೆಂದನು - "ಚಿಕ್ಕಪ್ಪಾ! ಕೌರವರು ನಮ್ಮ ಮೇಲೆ 
ಪ್ರಯೋಗಮಾಡಿದ ವಿಷ ಅರಗಿನ ಮನೆಯ ಅಗ್ತಿಪ್ರಕರಣ 


13 ಅಧ್ಯಾಯ] ಪ್ರಥಮ ಸೃಂಧ ಹ 


ಯುಧಿಷ್ಠಿರ ಉವಾಚ 


ಅಪಿ ಸ್ಥರಥ ನೋ ಯುಷ್ಠತ್ತಕ್ಷಚ್ಛಾಯಾಸಮೇಧಿತಾನ್‌ | 
ವಿಪದ್ಗಣಾದ್ದಿಷಾಗ್ನಾ ್ಛ್ಟದೇರ್ಮೊೋಚಿತಾ ಯತ್ನಮಾತೃಕಾಃ 
ISNT 


ಕಯಾ ವೃತ್ಯಾವರ್ತಿತಂ ವಶ್ನರದ್ದಿ; ಕ್ಲಿತಿಮಂಡಲಮ್‌ । 
ತೀರ್ಥಾನಿ ಕ್ಷೇತ್ರಮುಖ್ಯಾನಿ ಸೇವಿತಾನೀಹ ಭೂತಲೇ 
IF 


ಭವದ್ದಿಧಾ ಭಾಗವತಾಸ್ತೀರ್ಥಭೂತಾಃ ಸ್ವಯಂ ವಿಭೋ ॥ 
ತೀರ್ಥೀಕುರ್ವಂತಿ ತೀರ್ಥಾನಿ ಸ್ಟಾಂತ:ಸ್ಮೇನ ಗದಾಭ್ಯತಾ 
w ೧೦ 1 


ಅಪಿ ನಃ ಸುಹೃದಸ್ವಾತ ಬಾಂಧವಾಃ ಕೃಷ್ಣದೇವತಾಃ I 
ದೃಷ್ಟಾ ಶ್ರುತಾ ವಾ ಯದವಃ ಸ್ವಶ್ರರ್ಯಾಂ ಸುಖಮಾಸತೇ 
॥ ೧೧॥ 


ಇತ್ಯುಕ್ತೋ ಧರ್ಮರಾಜೇನ ಸರ್ವಂ ತತ್ತಮವರ್ಣಯತ್‌ । 
ಯಥಾನುಭೂತಂ ಕ್ರಮಶೋ ವಿನಾ ಯದುಕುಲಕ್ಷಯಮ್‌ 
॥ ೧೨॥ 


ನನ್ವಪ್ರಿಯಂ ದುರ್ವಿಷಹಂ ನೃಣಾಂ ಸ್ವಯಮುಪಸ್ಥಿತಮ್‌ । 
ನಾವೇದಯತ್‌ ಸಕರುಣೋ ದುಃಖತಾಂದ್ರಷ್ಟುದುಕ್ತಮಃ 
॥1 ೧೩ ॥ 


ಕಂಚಿತ್ಕಾಲಮಥಾವಾತ್ತೀತತೃತೋ ದೇವವತ್ತುಖಮ್‌ I 
ಭ್ರಾತುರ್ಜೇಷ್ಠ್ಕ ಶ್ರೇಯಸೃತರ್ವೇಷಾಂ ಪ್ರೀತಿಮಾವಹನ್‌ 
॥ ೧೪॥ 


ಅಬಿಭ್ರದರ್ಯಮಾ ದಂಡಂ ಯಥಾವದಹಥಕಾರಿಷು । 
ಯಾವದ್ದಧಾರ ಶೂದ್ರತು ಶಾಪಾದ್ವರ್ಷಶತಂ ಯಮಃ 
॥ ೧೫ ॥ 


ಮುಂತಾದ ವಿಪತ್‌ಪರಂಪರೆಯಿಂದ ಪ ಕಿಗಳು ತಮ್ಮ ಮೊಟ್ಟೆಗಳನ್ನು 
ರೆಕ್ಕೆಗಳೊಳಗೆ ಇಟ್ಟುಕೊಂಡು ರಕ್ಷಿಸಿ, ಶಾಖಕೊಟ್ಟು ಬೆಳೆಸುವಂತೆ 
ನಮ್ಮನ್ನೂ ನಮ್ಮ ತಾಯಿಯನ್ನೂ ಕಾಪಾಡಿದಿರಿ. ಹೀಗೆ ನಿಮ್ಮ 
ಪ್ರೀತಿ - ಅಭಿಮಾನಗಳ ನೆರಳಿನಲ್ಲೇ ಬೆಳೆದು ದೊಡ್ಡವರಾದ 
ನಮ್ಮನು ನೆನಪುಮಾಡಿಕೊಳ್ಳುತ್ತದ್ದರಷ್ಟೇ nen “ತೀರ್ಥ 
ಯಾತ್ರೆಯ ಸಮಯದಲ್ಲಿ ನೀವು "ಭೂಮಿಯಲ್ಲಿ ಸಂಚರಿಸುತ್ತಾ 
ಹೇಗೆ ಜೀವನ ನಿರ್ವಹಿಸಿದಿರಿ 9 ಯಾವ-ಯಾವ ಮುಖ್ಯವಾದ 
ಕ್ಷೇತ್ರಗಳಿಗೂ ತೀರ್ಥಗಳಿಗೂ ಹೋಗಿ ಸೇವಿಸದಿರಿ ? Ei 
ಪೂಜ್ಯರೇ ! ಭಗವಂತನ ಪ್ರಿಯಭಕ್ತರಾದ ನಿಮ್ಮಂತಹವರು ಸ್ವ ಸ್ನಯಂ 
ತೀರ್ಥ ಸ್ವರೂಪರೇ ಆಗಿದ್ದೀರಿ. ತಮ್ಮ ಹೃದಯದಲ್ಲಿ ವಿರಾಜ 
ಮಾನನಾದ ಭಗವಂತನ ಮೂಲಕ ತೀರ್ಥಗಳನ್ನೂ ಮಹಾತೀರ್ಥ 
ವಾಗಿಸುವವರು ನೀವು. ಏಕೆಂದರೆ, ನಿಮ್ಮಂತಹ "ಸಂತರು ಗದಾ 
ಧಾರಿ ಭಗವಂತನನ್ನು ತಮ್ಮ ಹೃದಯದಲ್ಲಿ ಧರಿಸಿಕೊಂಡಿ 
ರುವಿರಿ. ॥ ೧೦ ॥ ಚಿಕ್ಕಪ್ಪನವರೇ |. ನೀವು ತೀರ್ಥಯಾತ್ರೆ 
ಮಾಡುತ್ತಾ ದ್ವಾರಕೆಗೂ 'ಅವಕ್ಕವಾಗಿ ಹೋಗಿರ ಬಹುದು. ಅಲ್ಲಿ 
ನಮ್ಮ ಸುಹ್ಮದರೂ ಹಾಗೂ ಬಂಧುಗಳಡ ಯಾದವರು, ಅವರ. 
ಏಕಮಾತ್ರ ಆರಾಧ್ಯದೇವನಾದ ಶ್ರೀಕೃಷ್ಣನು ತಮ್ಮ ನಗರದಲ್ಲಿ 
ಸುಖವಾಗಿದ್ದ ತಾವು ಹೋಗಿ ನೋಡದಿದ್ದರೂ ಅವಶ್ಯ 
ಸಮಾಚಾರ | ಕೇಳಿರಬಹುದು” ಎಂದು ಕೇಳಿದನು. 1೧೧ | 
pe ಇಂತು ಕೇಳಲಾಗಿ ವಿದುರನು ತಾನು ಕಂಡು, 
ಕೇಳಿ, ಅನುಭವಿಸಿದಂತೆಯೇ ಎಲ್ಲ ವಿಷಯಗಳನ್ನು ಕ್ರಮವಾಗಿ 
ವರ್ಣಿಸಿದನು. ಕೇವಲ ಯದುವಂಶೀಯರ ವಿನಾಶದ "ಮಾತನ್ನು 
ಮಾತ್ರ ಹೇಳಲಿಲ್ಲ ॥ ೧೨ ॥ ಕರುಣಾಪೂರ್ಣ ಹೃದಯನಾದ 
ವಿದುರನು - ಯಾದವರ ಸಂಹಾರದ ಮಾತನ್ನು ಕೇಳ ಪಾಂಡವ 
ರಿಗೆ ಅತೀವ ಕಷ್ಟವಾದೀತು ಹಾಗೂ ಪಾಂಡವರನ್ನು ದುಃಖಿತರನ್ನಾಗಿ 
ನೋಡಲು ಬಯಸುತ್ತಿರಲಿಲ್ಲ ಅದಕ್ಕಾಗಿ ಅವನು ಈ ಅಪ್ರಿಯ, 
ಅಸಹ್ಯ ಘಟನೆಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆಂದರೆ, 
ಅದಾದರೋ ತಾನಾಗಿ ತಿಳಿದುಬರುವ ವಿಚಾರವಷ್ಟೇ. ॥ ೧೩ ॥ 
ಪಾಂಡವರು ವಿದುರನನ್ನು ದೇವರಂತೆ ಸೇವೆ-ಸತ್ಕಾರ ಮಾಡು 
ತ್ತಿದ್ದರು. ಅವರು ಕೆಲದಿನಗಳವರೆಗೆ ಹಿರಿಯಣ್ಣ ಧೃತರಾಷ್ಟ್ರನ 
ಶ್ರೇಯಸ್ಸನ್ನು ಬಯಸುತ್ತಾ ಸುಖವಾಗಿ ಹಸ್ತಿನಾಪುರದಲ್ಲೇ ಇದ್ದರು. 
॥ ೧೪ ॥ ವಿದುರನಾದರೋ ಸಾಕ್ಷಾತ್‌ ಯಮಧರ್ಮನೇ 
ಆಗಿದ್ದರು. ಮಾಂಡವ್ಯ ಖುಷಿಯ ಶಾಪದಿಂದ ಇವರು ನೂರು 
ವರ್ಷಗಳವರೆಗೆ ಶೂದ್ರರಂತೆ ಇದ್ದರು.* ಅಲ್ಲಿಯವರೆಗೂ 


ಯಮನ ತಂದೆಯಾದ ಸೂರ್ಯದೇವನೇ ಪಾಪಿಗಳಿಗೆ ದಂಡನೆ 
ಯನ್ನು ವಿಧಿಸುವ ಅಧಿಕಾರವನ್ನು ನಿರ್ವಹಿಸುತ್ತಿದ್ದನು. ॥ ೧೫॥ 


* ಹಿಂದೊಮ್ಮೆ ಧ್ಯಾನಾಸಕ್ತರಾಗಿದ್ದ ಮಾಂಡವ್ಯ ಮಹರ್ಷಿಗಳ ಆಶ್ರಮದಲ್ಲಿ ಕೆಲವು ಕಳ್ಳರು ರಾಜಭಟರ ಕೈಗೆ ಸಿಕ್ಕಿಬಿದ್ದರು. ಕಳ್ಳರ ಕೆಲಸದಲ್ಲಿ ಮಾಂಡವ್ಯ 
ಮಹರ್ಷಿಗಳದೂ ಪಾತ್ರವಿರಬೇಕೆಂದು ಭಾವಿಸಿ ರಾಜನು ಮಾಂಡವ್ಕರಿಗೆ ಶೂಲಕ್ಕೇರಿಸುವ ದಂಡವನ್ನು ವಿಧಿಸಿದನು. ತನ್ನ ತಪ್ಪನ್ನು ತಿಳಿದೊಡನೆ ರಾಜನು 
ಮಹರ್ಷಿಗಳನ್ನು ಶೂಲದಿಂದ ಇಳಿಸಿ ಅವರ ಕ್ಹಮಾಪಣೆಯನ್ನು ಯಾಚಿಸಿದನು. ಮಾಂಡವ್ಯರು ಯಮಧರ್ಮನ ಬಳಿಗೆ ಹೋಗಿ ನನಗೆ ಯಾವ 
ಪಾಪಕ್ಕಾಗಿ ಈ ದಂಡನೆಯು ಒದಗಿತೆಂದು ಪ್ರಶ್ನಿಸಲು, ಅವನು “ನೀವು ಬಾಲ್ಯದಲ್ಲಿ ಒಂದು ಚಿಟ್ಟೆಯನ್ನು ದರ್ಭಾಗ್ರದಿಂದ ಚುಚ್ಚಿದ್ದಕ್ಕಾಗಿ ನಿಮಗಿಂದು 
ಈ ಶಿಕ್ಷೆ ಒದಗಿತು'' ಎಂದು ಉತ್ತರಿಸಿದರು. ಆಗ ಮಹರ್ಷಿಗಳು ಕ್ರುದ್ಧರಾಗಿ "ನಾನು ಬಾಲ್ಯದಲ್ಲಿ ಅರಿಯದೆ ಅಪರಾಧ ಮಾಡಿರಬಹುದು. ಆದೂ 
ಅಲ್ಲದೆ ಆ ಸಣ್ಣ ಅಪರಾಧಕ್ಕೆ ಇಷ್ಟೊಂದು ಕಠೋರವಾದ ಶಿಕ್ಷೆಯನ್ನು ವಿಧಿಸಿದ್ದರಿಂದ ನೀನು ಇಲ್ಲಿರಲು ಯೋಗ್ಯನಲ್ಲ ನೂರು ವರ್ಷಗಳ ಕಾಲ 
ಶೂದ್ರಯೋನಿಯಲ್ಲಿರು' ಎಂದು ಯಮನಿಗೆ ಶಪಿಸಿದರು. ಮಾಂಡವ್ಕರ ಈ ಶಾಪದಿಂದ ಯಮಧರ್ಮನು ವಿದುರನ ರೂಪದಲ್ಲಿ ಅವತರಿಸಿದ್ದನು. 


102 


ಯುಧಿಷ್ಠಿರೋ ಲಬ್ಬರಾಜ್ಯೋದ್ಧಷ್ಟಾ ಪೌತ್ರಂ ಕುಲಂಧರಮ್‌ । 
ಭ್ರಾತೃಭಿರೋಕಪಾಲಾಭೈರ್ಮುಮುದೇ ಪರಯಾ ಶ್ರಿಯಾ 
॥ ೧೬॥ 


ಏವಂ ಗೃಹೇಷು ಸಕ್ತಾನಾಂ ಪ್ರಮತ್ತಾನಾಂ ತದೀಹಯಾ । 


ಅತ್ಯಕ್ರಾಮದವಿಜ್ಞಾತಃ ಕಾಲಃ ಪರಮದುಸ್ತರ: 
॥ ೧೭॥ 

ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಮಭಾಷತ | 

ರಾಜನ್ನಿರ್ಗಮ್ಯತಾಂ ಶೀಘ್ರಂ ಪಶ್ಶೇದಂ ಭಯಮಾಗತಮ್‌ 
॥ ೧೮॥ 


ಪ್ರತಿಕ್ರಿಯಾ ನ ಯಸ್ಯೇಹ ಕುತಶ್ಚಿತ್ಕರ್ಜಚಿತ್ವಭೋ! 
ಸ ಏವ ಭಗವಾನ್ಶಾಲಃ ಸರ್ವೇಷಾಂ ನಃ ಸಮಾಗತಃ 
॥ ೧೯॥ 


ಯೇನ ಚೈವಾಭಿಪನ್ನೋ5 ಯಂ ಪ್ರಾಣೈಃ ಪ್ರಿಯತಮೈರಪಿ । 
ಜನಃ ಸದ್ಯೋ ವಿಯುಜ್ಯೇತ ಕಿಮುತಾನ್ಯೈರ್ಧನಾದಿಭಿ: 
॥ ೨೦॥ 
ಪಿತ್ವಭ್ರಾತೃಸುಷೃತ್ತುತ್ರಾ ಹತಾಸ್ತೇ ವಿಗತಂ ವಯಃ। 
ಆತ್ಮಾ ಚ ಜರಯಾ ಗ್ರಸಃ ಪರಗೇಹಮುಪಾಸಸೇ 
॥ ೨೧॥ 


ಅಹೋ ಮಹೀಯಸೀ ಜಂಶೋರ್ಜೀವಿತಾಶಾ ಯಯಾ ಭವಾನ್‌ | 
ಭೀಮಾಪವರ್ಜಿತಂ ಹಿಂಡ ಮಾದತ್ತೇ ಗೃಹಪಾಲವತ್‌ 
೨೨ ॥ 
ಅಗ್ನಿರ್ನಿಸೃಷ್ಟೋ ದತ್ತಶ್ಚ ಗರೋ ದಾರಾಶ್ಚ ದೂಷಿತಾಃ । 
ಹೃತಂ ಕ್ಷೇತ್ರಂ ಧನಂ ಯೇಷಾಂ ತದ್ದತೆ ್ರೈರಸುಭಿಃ ಕಿಯತ್‌ 
I ೨೩॥ 


ತಸ್ಯಾಪಿ ತವ ದೇಹೋರಯಂ ಕೃಪಣಸ್ಯ ಜಿಜೀವಿಷೋಃ । 
ಪರೈತ್ಯನಿಚ್ಛತೋ ಜೀರ್ಣೋ ಜರಯಾ ವಾಸಸೀ ಇವ 

॥ ೨೪ ॥ 
ಗತಸ್ವಾರ್ಥಮಿಮಂ ದೇಹಂ ವಿರಕ್ತೋ ಮುಕ್ತಬಂಧನಃ । 
ಅವಿಜ್ಞಾತಗತಿರ್ಜಹ್ನಾತ ವೆ ಧೀರ ಉದಾಹತಃ 

ಣ್‌ ರ ಲ ಲ 

॥| ೨೫ 1 
ಯಃ ಸ್ವಕಾತ್ಮರತೋ ವೇಹ ಜಾತನಿರ್ವೇದ ಆತ್ಮವಾನ್‌ । 
ಹೃದಿ ಕೃತ್ವಾ ಹರಿಂ ಗೇಹಾತ್ಸವ್ರಜೇತ್ಮ ನರೋತ್ತಮಃ 

॥ ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ರಾಜ್ಯವು ಮರಳಿ ಪ್ರಾಪವಾಗಿ ಲೋಕಪಾಲಕರಂತೆ ತನ್ನ 
ಸಹೋದರರೊಂದಿಗೆ ರಾಜಾ ಯುಧಿಷ್ಠಿರನು ವಂಶದ ಕುಡಿ 
ಯಾದ ಪರೀಕ್ಷಿತನನ್ನು ನೋಡುತ್ತಾ ತಮ್ಮ ಅತುಲ ಸಂಪತ್ತಿನಿಂದ 
ಆನಂದವಾಗಿ ಇರತೊಡಗಿದನು. ॥ ೧೬॥ ಹೀಗೆ ಗೃಹಸ್ಥ 
ಜೀವನದ ಕಾರ್ಯಗಳಲ್ಲಿ ಆಸಕ್ತರಾಗಿ ಮೈಮರೆತಿದ್ದ ಪಾಂಡವರಿಗೆ, 
ಅವರು ನೋಡುತ್ತಿದ್ದಂತೆಯೇ ಯಾವುದನ್ನು ಯಾರೂ ಅತಿ 
ಕ್ರಮಿಸಲಾರರೋ ಅಂತಹ ದುಸ್ತರ ಕಾಲವು ಹತ್ತಿರ ಬಂದೇ 
ಬಿಟ್ಟಿತು. ॥ ೧೭ ॥ 

ಆಗ ಕಾಲದ ಗತಿಯನ್ನು ಪರಿಶೀಲಿಸಿದ ವಿದುರನು ಅಣ್ಣನಾದ 
ಧೃತರಾಷ್ಟ್ರನ ಬಳಿಗೆ ಹೋಗಿ ಹೇಳಿದನು - "ಮಹಾರಾಜಾ! 
ಭಯಂಕರವಾದ ಕಾಲವು ಬಂದುಬಿಟ್ಟಿದೆ. ಆದುದರಿಂದ ನೀನು 
ಶೀಘ್ರವಾಗಿ ಇಲ್ಲಿಂದ ಹೊರಟುಬಿಡು. ॥ ೧೮ ॥ ಪ್ರಭೋ! 
ಯಾರಿಂದಲೂ ಪರಿಹರಿಸಲಾರದ ತಡೆಯಲಾರದ, ಬದಲಾಯಿಸ 
ಲಾರದ ಆ ಸರ್ವಸಮರ್ಥವಾದ ಕಾಲವು ನಮ್ಮೆಲ್ಲರ ತಲೆಯ 
ಮೇಲೆ ಸುತ್ತುತ್ತಿದೆ. ॥ ೧೯ ॥ ಕಾಲಕ್ಕೆ ವಶೀಭೂತನಾದ ಜೀವನು 
ತನಗೆ ಪ್ರಿಯವಾಗಿರುವ ಪ್ರಾಣಗಳನ್ನು ನೋಡು- ನೋಡುತ್ತಲೇ 
ತೊರೆಯಬೇಕಾಗಿರುವಾಗ ಇನ್ನು ಹಣ, ಜನ ಮುಂತಾದ ವಸ್ತುಗಳ 
ಬಗ್ಗೆ ಹೇಳುವುದೇನಿದೆ? ॥ ೨೦ ॥ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ತಂದೆ, 
ಸಹೋದರ, ಸಂಬಂಧಿಗಳು, ಪುತ್ರರು ಹೀಗೆ ಎಲ್ಲರೂ 
ಹತರಾದರು. ನೀವೂ ಮುದುಕರಾಗಿ ವಯಸ್ಸು ಸಂದು 
ಹೋಯಿತು. ಬೇರೆಯವರ ಮನೆಯಲ್ಲಿ ವಾಸಿಸುತ್ತಿದ್ದೀಯೆ. 
॥ ೨೧॥ ಅಬ್ಬಾ! ಈ ಪ್ರಾಣಿಗಳಿಗೆ ಹೇಗಾದರೂ ಬದುಕಿರ 
ಬೇಕೆಂಬ ಆಸೆ ಎಷ್ಟು ಪ್ರಬಲವಾಗಿದೆ! ಅದರಿಂದಲೇ ನೀನು 
ಭೀಮಸೇನನು ಅಸಡ್ಡೆಯಿಂದ ಹಾಕಿದ ಕೂಳನ್ನು ತಿನ್ನುತ್ತಾ ನಾಯಿ 
ಯಂತೆ ಬದುಕಿದ್ದೀಯೆ. ॥ ೨೨ ॥ ಯಾರನ್ನು ನೀನು ಬೆಂಕಿಯಿಂದ 
ಸುಡಬೇಕೆಂದು ಬಯಸಿದೆಯೋ, ವಿಷವನ್ನಿಕ್ಕಿ ಸಾಯಿಸಲು 
ಇಚ್ಛಿಸಿದೆಯೋ, ತುಂಬಿದ ಸಭೆಯಲ್ಲಿ ಯಾರ ಪತ್ನಿಗೆ ಅಪಮಾನ 
ಮಾಡಿದೆಯೋ, ಯಾರ ಭೂಮಿಯನ್ನು ಕಿತ್ತುಕೊಂಡೆಯೋ, 
ಅವರೇ ಇಂದು ಹಾಕಿದ ಕೂಳಿನಿಂದ ಬದುಕಿರುವ ಪ್ರಾಣಗಳಿಗೆ 
ಗೌರವವಿದೆಯೇ ? ॥ ೨೩ ॥ ಇಷ್ಟಿದ್ದರೂ ನೀನು ಬದುಕಬೇಕೆಂದು 
ಬಯಸುವೆಯಲ್ಲ! ನಿನ್ನ ಅಜ್ಜಾ ಚ ಮೇರೆ ಮೀರಿಹೋಗಿದೆ. ಆದರೆ 
ನೀನು ಬಯಸುವುದರಿಂದ ಏನಾದೀತು? ಹಳೆಯ ಬಟ್ಟೆಯಂತೆ 
ಮುದಿತನದಿಂದ ಈ ಶರೀರವು ಬಯಸದೆಯೇ ಕ್ಷೀಣಿಸಿದೆ. 
॥ ೨೪ ॥ ಈಗ ಈ ಶರೀರದಿಂದ ನಿನ್ನ ಯಾವುದೇ ಸ್ವಾರ್ಥವು 
ಸಾಧಿಸಲಾರದು. ಇದರಲ್ಲಿ ಇನ್ನು ಸಿಕ್ಕಿ ಮೋಸಹೋಗಬೇಡ. 
ಇದರ ಮಮತೆಯನ್ನು ಕತ್ತರಿಸಿಬಿಡು. ಪ್ರಪಂಚದ ಸಂಬಂಧಿ 
ಗಳಿಂದ ಎರಕ್ತನಾಗಿ ಯಾರಿಗೂ ತಿಳಿಯದಂತೆ ತನ್ನ ಶರೀರವನ್ನು 
ತ್ಯಜಿಸುವವನು ಧೀರನು. ॥ ೨೫ ॥ ತನ್ನ ಅರಿವಿನಿಂದಾಗಲೀ, ಬೇರೆ 
ಯವರ ಸಲಹೆಯಿಂದಾಗಲಿ, ಈ ಸಂಸಾರವು ದುಖರೂಪ 
ವೆಂದು ತಿಳಿದು ಇದರಿಂದ ವಿರಕ್ತನಾಗುವವನು, ತನ್ನ ಅಂತಣರಣ 
ವನ್ನೂ ವಶಪಡಿಸಿಕೊಂಡು ಹೃದಯದಲ್ಲಿ ಭಗವಂತನನ್ನು ಧರಿಸಿ 
ಸಂನ್ಯಾಸಿಯಾಗಿ ಮನೆಬಿಟ್ಟು ಹೊರಡುವವನು ಮನುಷ್ಯರಲ್ಲಿ 
ಉತ್ತಮನು. ॥ ೨೬ ॥ 


13 ಅಧ್ಯಾಯ] 


ಪ್ರಥಮ ಸ್ಥಂಧ 


103 


ಅಥೋದೀಚೀಂ ದಿಶಂ ಯಾತು ಸ್ವೈರಜ್ಗಾತಗತಿರ್ಭವಾನ್‌ | 
ಇತೋತರ್ವಾಕ್ಟಾಯಶಃ ಕಾಲಃ ಪುಂಸಾಂ ಗುಣವಿಕರ್ಷಣಃ 
॥ ೨೭ ॥ 
ಏವಂ ರಾಜಾ ವಿದುರೇಣಾನುಜೇನ 
ಪ್ರಜ್ಞಾಚಕ್ಷುರ್ಬೋಧಿತ ಆಜಮೀಡಢಃ 
ಛಿತ್ತ್ವಾ ಸ್ಟೇಷು ಸ್ನೇಹಪಾಶಾಂದ್ರಢಿಮ್ನೋ 
ನಿಶ್ಚತ್ರಾಮ ಭ್ರಾತೃಸಂದರ್ಶಿತಾಧ್ವಾ 


॥ ೨೮ ॥ 


ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರೀ 
ಪತಿವ್ರತಾ ಚಾನುಜಗಾಮ ಸಾಧ್ವೀ 
ಹಿಮಾಲಯಂ ನೃಸ್ತದಂಡಪ್ರಹರ್ಷಂ 
ಮನಸ್ಸಿನಾಮಿವ ಸತ್ಸಂಪ್ರಹಾರ: 


1 2೯ 1 


ಅಜಾತಶತ್ರು; ಕೃತಮೈತ್ರೋ ಹುತಾಗ್ಗಿ- 
ರ್ವಿಪ್ರಾನ್ನತ್ವಾ ತಿಲಗೋಭೂಮಿರುಕ್ಕೈ: 
ಗೃಹಂ ಪ್ರವಿಷ್ಟೋ ಗುರುವಂದನಾಯ 
ನ ಚಾಪಶ್ಯತ್ತಿತರಾ ಸೌಬಲೀಂ ಚ ॥೩೦॥ 


ತತ್ರ ಸಂಜಯಮಾಸೀನಂ ಪಪ್ರಚ್ಛೋದ್ವಿಗ್ಗಮಾನಸಃ । 
ಗಾವಲ್ಲಣೇ ಕ್ವನಸ್ತಾತೋ ವೃದ್ಧೋ ಹೀನಶ್ಚ ನೇತ್ರಯೋಃ 
॥೩೧॥ 
ಅಂಬಾ ಚ ಹತಪುತ್ರಾರ್ತಾ ಪಿತೃವ್ಯಃ ಕ್ವ ಗತಃ ಸುಹೃತ್‌ । 
ಅಪಿ ಮಯ್ಯಕೃತಪ್ರಜ್ಞೇ ಹತಬಂಧುಃ ಸ ಭಾರ್ಯಯಾ । 
ಆಶಂಸಮಾನಃ ಶಮಲಂ ಗಂಗಾಯಾಂ ದುಖತೋತಪತತ್‌ 


॥ ೩೨ ॥ 
ಪಿತುರ್ಯುಪರತೇ ಪಾಂಡೌ ಸರ್ವಾನ್ನ ಸುಹೃದಃ ಶಿಶೂನ್‌ | 
ಅರಕತಾಂ ವಸನತಃ ಪಿತವ್ನೌ ಕ್ಷ ಗತಾವಿತಃ 

A py ಲ ಳೆ ವ 
11 ೩೩ ॥ 
ಸೂತ ಉವಾಚ 
ಕೃಪಯಾ ಸ್ನೇಹವೈಕ್ಚವ್ಯಾತ್ಗೂತೋ ವಿರಹಕರ್ಶಿತಃ । 
ಆತ್ಮೇಶ್ವ್ಚರಮಚಕ್ಟಾಣೋ ನ ಪ್ರತ್ಯಾಹಾತಿಪೀಡಿತಃ 
11೩೪ ॥ 


ವಿಮೃಜ್ಯಾಶ್ರೂಣಿ ಪಾಣಿಭ್ಯಾಂ ವಿಷ್ಣಭ್ಯಾತ್ಮಾನಮಾತ್ಮನಾ । 
ಅಜಾತಶತ್ರುಂ ಪ್ರತ್ಯೂಚೇ ಪ್ರಭೋಃ ಪಾದಾವನುಸ್ಥರನ್‌ 
1 ೩೫ ॥ 
ಸಂಜಯ ಉವಾಚ 
ನಾಹಂ ವೇದ ವ್ಯವಸಿತಂ ಪ್ರಿತ್ರೋರ್ವಃ ಕುಲನಂದನ । 
ಗಾಂಧಾರ್ಯಾ ವಾ ಮಹಾಬಾಹೋ ಮುಷಿತೋಶಸ್ಥಿಮಹಾತ್ಮಭಿಃ 
nat Nn 


ಮುಂದೆ ಬರಲಿರುವ ಕಾಲವು ಪ್ರಾಯಶಃ ಮನುಷ್ಯರ ಗುಣ 
ಗಳ ಮಟ್ಟವನ್ನಿಳಿಸುವುದೇ ಆಗಿದೆ. ಅದಕ್ಕಾಗಿ ನೀನು ತನ್ನ ಕುಟುಂಬ 
ದವರಿಗೆ ತಿಳಿಯದೆ ಉತ್ತರಾಖಂಡಕ್ಕೆ ಹೊರಟುಹೋಗು.'' 
॥ ೨೭ ॥ ತಮ್ಮನಾದ ವಿದುರನು ಧೃತರಾಷ್ಟ್ರನಿಗೆ ಹೀಗೆ ತಿಳಿಸಿದಾಗ 
ಅವನ ಜ್ಞಾನದ ಕಣ್ಣು ತೆರೆಯಿತು. ಅವನು ಬಂಧು- ಬಾಂಧವ, 
ಮಿತ್ತರಲ್ಲಿಟ್ಟಿದ್ದ ದೃಢವಾದ ಸ್ನೇಹಪಾಶವನ್ನು ಕತ್ತರಿಸಿ ತಮ್ಮನು 
ತೋರಿದ ಮಾರ್ಗವನ್ನನುಸರಿಸಿ ಹೊರಟು ಬಿಟ್ಟನು. ॥ ೨೮ ॥ 
ಶೂರನಿಗ ಧರ್ಮಯುದ್ಧದಲ್ಲಿ ಬೀಳುವ ಏಟುಗಳು ಸಂತೋಷ 
ವುಂಟು ಮಾಡುವಂತೆ, ಪತಿಯು ಸಂನ್ಯಾಸಿಗಳಿಗೆ ಪರಮಸುಖ 
ದಾಯಕ ಹಿಮಾಲಯದ ಯಾತ್ರೆಯನ್ನು ಕೈಗೊಂಡಿರುವುದನ್ನು 
ನೋಡಿ ಪತಿವ್ರತೆಯಾದ ಸುಬಲ ನಂದಿನೀ ಗಾಂಧಾರಿಯು 
ಪತಿಯನ್ನನುಸರಿಸಿ ಹೊರಟುಬಿಟ್ಟಳು. ॥ ೨೯ ॥ 
ಅಜಾತಶತ್ರುವಾದ ಯುಧಿಷ್ಠಿರನು ಪ್ರಾತಃಕಾಲ ಸಂಧ್ಯಾ 
ವಂದನೆ, ಅಗ್ನಿಹೋತ್ರಾದಿ ನಿತ್ಯಕರ್ಮಗಳನ್ನು ಪೂರೈಸಿ, ಬ್ರಾಹ್ಮಣ 
ರಿಗೆ ನಮಸ್ಕರಿಸಿ, ಅವರಿಗೆ ಎಳ್ಳು, ಗೋವು, ಭೂಮಿ, ಸುವರ್ಣ 
ಮುಂತಾದವುಗಳನ್ನು ದಾನಮಾಡಿದನು. ಅನಂತರ ಗುರು-ಹಿರಿ 
ಯರಿಗೆ ವಂದಿಸುವುದಕ್ಕಾಗಿ ಅರಮನೆಗೆ ಹೋಗಲು, ಅಲ್ಲಿ 
ಅವನಿಗೆ ಧೃತರಾಷ್ಟ್ರ ವಿದುರ, ಗಾಂಧಾರಿಯರ ದರ್ಶನವಾಗ 
ಲಿಲ್ವ ॥ ೩೦ ॥ ಯುಧಿಷ್ಠಿರನು ಕಳವಳಗೊಂಡು ಅಲ್ಲೇ ಕುಳಿತಿದ್ದ 
ಸಂಜಯನನ್ನು - “ಸಂಜಯಾ! ವೃದ್ಧರೂ, ಅಂಧರೂ ಆದ 
ದೊಡ್ಡಪ್ಪ ಧೃತರಾಷ್ಟ್ರರೆಲ್ಲಿ? ॥ ೩೧॥ ಪುತ್ರಶೋಕದಿಂದ ಪೀಡಿತ 
ಳಾಗಿ ಕೊರಗುತ್ತಿದ್ದ ದೊಡ್ಡಮ್ಮ ಗಾಂಧಾರಿಯವರು, ಪರಮ ಹಿತೈಷಿ 
ಗಳಾದ ಚಿಕ್ಕಪ್ಪ ವಿದುರರು ಎಲ್ಲಿಗೆ ಹೋದರು? ದೊಡ್ಡಪ್ಪನವರು 
ತನ್ನ ಪುತ್ರರ-ಬಂಧುಗಳ ಮರಣದಿಂದ ದುಃಖಿಗಳಾಗಿದ್ದರು. 
ಮಂದಬುದ್ಧಿಯಾದ ನನ್ನಲ್ಲಿ ಎಲ್ಲಾದರೂ ತಪ್ಪನ್ನು ಶಂಕಿಸಿ ಅವರು 
ತಾಯಿ ಗಾಂಧಾರಿಯೊಂದಿಗೆ ಗಂಗಾನದಿಯಲ್ಲೇನಾದರೂ ಧುಮುಕಿ 
ಬಿಟ್ಟರೇ ? ॥ ೩೨ ॥ ನಮ್ಮ ತಂದೆ ಪಾಂಡುವು ಸ್ವರ್ಗಸ್ಥ ರಾದಾಗ 
ನಾವುಗಳು ಇನ್ನೂ ಸಣ್ಣ ಮಕ್ಕಳಾಗಿದ್ದೆವು. ಆಗ ಈ ದೊಡ್ಡಪು-ಚಿಕ್ಕಪ್ಪ 
ಇವರುಗಳೇ ನಮ್ಮನ್ನು ನಾನಾ ದುಃಖಗಳಿಂದ ಪಾರುಗೊಳಿಸಿ, 
ಪ್ರೀತಿಯಿಂದ ಕಾಪಾಡಿದ್ದರು. ಅಯ್ಯೋ! ಅವರು ಈಗ ಎಲ್ಲಿಗೆ 
ಹೋದರೋ ತಿಳಿಯದಲ್ಲಾ !'' ಎಂದು ಕೇಳಿದನು. ॥ ೩೩॥ 
ಸೂತಪುರಾಣಿಕರು ಹೇಳುತ್ತಾರೆ - ಶೌನಕರೇ ! ಸಂಜಯನು 
ತನ್ನ ಪ್ರಭುವಾದ ದೃತರಾಷ್ಟ್ರನನ್ನು ಕಾಣದೆ ಕರುಣೆ-ಸ್ನೇಹಗಳಿಂದ 
ಕುಗ್ಗಿ ಅಗಲಿಕೆಯ ದುಃಖದಿಂದ ಕೊರಗುತ್ತಾ ಯುಧಿಷ್ಠಿರನಿಗೆ 
ಯಾವ ಉತ್ತರವನ್ನೂ ಕೊಡದಾದನು. ॥ ೩೪ ॥ ಅನಂತರ ಕೈ 
ಗಳಿಂದ ಕಣ್ಣೀರಧಾರೆಯನ್ನು ಒರೆಸಿಕೊಂಡು, ಸ್ವಲ್ಪ-ಸ್ವಲ್ಪವಾಗಿ 
ತನಗೆ ತಾನೇ ಸಮಾಧಾನ ತಂದುಕೊಂಡು ತನ್ನ ಪ್ರಭುವಿನ ಪಾದ 
ಗಳನ್ನು ಸರಿಸುತ್ತಾ ಯುಧಿಷ್ಠಿರನ ಬಳಿ ಇಂತೆಂದನು -॥ ೩೫॥ 
ಸಂಜಯ ಹೇಳಿದನು - ಕುರುಕುಲನಂದನನೇ! ನಿಮ್ಮ 
ದೊಡ್ಡಪ್ಪ- ದೊಡ್ಡಮ್ಮನವರ ಸಂಕಲ್ಲವೇನಿತ್ತೋ ! ಅವರೇನು ನಿಶ್ಚಯಿ 
ಸಿದರೋ ? ನನಗೇನೂ ತಿಳಿಯದು. ಮಹಾಬಾಹುವೇ! ಆ 
ಮಹಾತ್ಮರು ನನಗೆ ಮೋಸಮಾಡಿ ಹೊರಟುಹೋದರು. ॥ ೩೬ ॥ 


104 


ಅಥಾಜಗಾಮ ಭಗವಾನ್ನಾರದಃ ಸಹತುಂಬುರುಃ | 
ಪ್ರತ್ಯುತ್ನಾಯಾಭಿವಾದ್ಯಾಹ ಸಾನುಜೋತಭ್ಯರ್ಚಯನ್ನಿವ 
(1೩೭ ॥ 
ಯುಧಿಷ್ಠಿರ ಉವಾಚ 


ನಾಹಂ ವೇದ ಗತಿಂ ಪಿತ್ರೋರ್ಭಗವನ್‌ ಕ್ವ ಗತಾವಿತಃ । 
ಅಂಬಾ ವಾ ಹತಪುತ್ರಾರ್ತಾ ಕ್ವ ಗತಾ ಚ ತಪಸ್ವಿನೀ 


1೩೮॥ 
ಕರ್ಣಧಾರ ಇವಾಪಾರೇ ಭಗವಾನ್ಹಾರದರ್ಶಕ: । 
ಅಥಾಬಭಾಷೇ ಭಗವಾನ್ನಾರದೋ ಮುನಿಸತ್ತಮಃ 

TEC 


ಮಾ ಕಂಚನ ಶುಚೋ ರಾಜನ್ಯದೀಶ್ವರವಶಂ ಜಗತ್‌ । 

ಲೋಕಾಃ ಸಪಾಲಾ ಯಸ್ಕೇಮೇ ವಹಂತಿ ಬಲಿಮೀಶಿತುಃ | 

ಸ ಸಂಯುನಕ್ಕಿ ಭೂತಾನಿ ಸ ಏವ ವಿಯುನಕ್ಕಿ ಚ 
H ೪೦ ॥ 


ಯಥಾ ಗಾವೋ ನಸಿ ಪ್ರೋತಾಸ್ತಂತ್ಯಾಂ ಬದ್ದ ಸ್ವದಾಮಭಿಃ I 
ವಾಕ್ಟಂತ್ಯಾಂ ನಾಮಭಿರ್ಬದ್ದಾ ವಹಂತಿ ಬಲಿಮೀಶಿತುಃ 
1 ೪೧॥ 


ಯಥಾ ಕ್ರೀಡೋಪಸ್ಕರಾಣಾಂ ಸಂಯೋಗವಿಗಮಾವಿಹ । 
ಇಚ್ಛಯಾಕ್ರಿಡಿತು: ಸ್ಯಾತಾಂ ತಥೈೆವೇಶೇಚ್ಛಯಾ ನೃಣಾಮ್‌ 
| ೪೨॥ 


ಯನ್ಮನ್ಯಸೇ ಧ್ರುವಂ ಲೋಕಮಧ್ರುವಂ ವಾ ನ ಚೋಭಯಮ್‌ । 
ಸರ್ವಥಾ ನಹಿ ಶೋಚ್ಚಾಸ್ಟೇ ಸ್ನೇಹಾದನ್ಯತ್ರ ಮೋಹಜಾತ್‌ 


1 ೪೩॥ 
ತಸ್ಮಾಜಹ್ಯಂಗ ವೈಕ್ಸವ್ಯಮಜ್ಞಾನಕೃತಮಾತ್ಮನಃ | 
ಕಥಂ ತ್ವನಾಥಾಃ ಕೃಪಣಾ ವರ್ತೇರಂಸ್ಟೇ ಚ ಮಾಂ ವಿನಾ 

1 ೪೪ ॥ 


ಕಾಲಕರ್ಮಗುಣಾಧೀನೋ ದೇಹೋತಯಂ ಪಾಂಚಭೌತಿಕ: । 
ಕಥಮನ್ಯಾಂಸ್ತು ಗೋಪಾಯೇತ್ಸರ್ಪಗ್ರಸ್ತೋ ಯಥಾ ಪರಮ್‌ 
1 ೪೫ ॥ 


ಅಹಸ್ತಾನಿ ಸಹಸ್ತಾ ನಾಮಪದಾನಿ ಚತುಷ್ಟದಾಮ್‌ । 
ಫಲ್ಲೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಮ್‌ 
॥೪೬॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಸಂಜಯನು ಹೀಗೆ ಹೇಳುತ್ತಿರುವಂತೆಯೇ ತುಂಬುರು ಸಮೇತ 
ಪೂಜ್ಯರಾದ ದೇವರ್ಷಿನಾರದರು ಅಲ್ಲಿಗೆ ಆಗಮಿಸಿದರು. 
ಮಹಾರಾಜಾ ಧರ್ಮನಂದನನು ತಮ್ಮಂದಿರೊಂದಿಗೆ ಎದ್ದು ಅವ 
ರನ್ನು ವಂದಿಸಿ, ಯಥೋಚಿತವಾಗಿ ಪೂಜಿಸಿ, ಕೈಜೋಡಿಸಿ ಕೊಂಡು 
ಇಂತೆಂದನು -॥ ೩೭ ॥ 

ಯುಧಿಷ್ಠಿರನೆಂದ - "ಪೂಜ್ಯರೇ! ನಮ್ಮ ದೊಡ್ಡಪ್ಪ- ಚಿಕ್ಕಪ್ಪ 
ಇವರುಗಳ ಸಮಾಚಾರವಾಗಲೀ, ಅವರಿಬ್ಬರ ಹಾಗೂ ಪುತ್ರಶೋಕ 
ದಿಂದ ವ್ಯಾಕುಲಳಾದ ತಪಸ್ವಿನೀ ತಾಯಿ ಗಾಂಧಾರಿಯೂ ಇಲ್ಲಿಂದ 
ಎಲ್ಲಿಗೆ ಹೋದರೋ ಎಂಬ ಸಮಾಚಾರ ನನಗೆ ತಿಳಿಯ 
ದಾಗಿದೆ. ॥ ೩೮ ॥ ಮಹಾತ್ಥರೇ! ಅಪಾರವಾದ ಸಮುದ್ರದಲ್ಲಿ 
ದಡಮುಟ್ಟಿಸುವ ನಾವಿಕನಂತೆ ನೀವು ನಮ್ಮ ಭಾಗ್ಯೋದಯ 
ದಿಂದಲೇ ಇಲ್ಲಿಗೆ ಆಗಮಿಸಿದ್ದೀರಿ.' ಆಗ ಭಗವಂತನ ಪರಮಭಕ್ತ 
ರಾದ ನಾರದ ಮಹರ್ಷಿಗಳು ಇಂತೆಂದರು ॥ ೩೯ ॥ 

ಧರ್ಮರಾಜಾ ! ನೀನು ಯಾರ ವಿಷಯದಲ್ಲಿಯೂ ಶೋಕಿಸ 
ಬಾರದು. ಏಕೆಂದರೆ, ಜಗತ್ತೆಲ್ಲವೂ ಈಶ್ವರಾಧೀನವಾಗಿದೆ. ಸಮಸ್ತ 
ಲೋಕಗಳೂ, ಲೋಕಪಾಲರೂ ಈ ಮಹಾಪ್ರಭುವಿನ ಆಣತಿ 
ಯಂತೆ ನಡೆಯುತ್ತವೆ. ಅವನೇ ಎಲ್ಲ ಪ್ರಾಣಿಗಳನ್ನು ಅವುಗಳ ಕರ್ಮ 
ಗಳಿಗೆ ಅನುಗುಣವಾಗಿ ಕೆಲವೊಮ್ಮೆ ಕೂಡಿಸುವನು. ಕೆಲವೊಮ್ಮೆ 
ಅಗಲಿಸುವನು. ॥ ೪೦ ॥ ಎತ್ತುಗಳು ಮೂಗಿನಲ್ಲಿ ಪೋಣಿಸಿದ 
ಮೂಗುದಾರಗಳಿಂದಲೂ, ಇತರ ದಪ್ಪಹಗ್ಗಗಳಿಂದ ಕಟ್ಟುಬಿದ್ದು 
ಅಲುಗಾಡಲೂ ಸ್ವಾತಂತ್ರ್ಯವಿಲ್ಲದೆ ತಮ್ಮ ಯಜಮಾನನ ಅಪ್ಪಣೆ 
ಯಂತೆ ನಡೆಯುವಂತೆಯೇ, ಮನುಷ್ಯನು ನಾಮ-ರೂಪಗಳೆಂಬ 
ಪಾಶಗಳಿಂದ, ಮಾತುಗಳೆಂಬ ತಂತುವಿನಲ್ಲಿ ಬಿಗಿಯಲ್ಪಟ್ಟು ಭಗ 
ವಂತನ ಆಜ್ಞೆಯಂತೆ ಅನುಸರಿಸುವರು. ॥ ೪೧ ॥ ಈ ಲೋಕದಲ್ಲಿ 
ಆಟಗಾರನ ಇಷ್ಟದಂತೆ ಆಟಿಕೆಗಳು ಒಂದಾಗುತ್ತವೆ, ಬೇರ್ಪಡು 
ತ್ತವೆ. ಹಾಗೆಯೇ ಭಗವಂತನ ಇಚ್ಛೆಯಿಂದಲೇ ಮನುಷ್ಯರ 
ಸೇರುವಿಕೆ, ಅಗಲುವಿಕೆ ಇವೆಲ್ಲಾ ಉಂಟಾಗುತ್ತಾ ಇರುತ್ತದೆ. 
॥ ೪೨ ॥ ನೀವುಗಳು ಜೀವರೂಪದಿಂದ ನಿತ್ಯ ಅಥವಾ ದೇಹರೂಪ 
ದಿಂದ ಅನಿತ್ಯ, ಇಲ್ಲವೇ ಜಡರೂಪದಿಂದ ಅನಿತ್ಯ, ಚೇತನರೂಪ 
ದಿಂದ ನಿತ್ಯ, ಅಥವಾ ಶುದ್ಧಬ್ರಹ್ಮರೂಪದಲ್ಲಿ ನಿತ್ಯ-ಅನಿತ್ಯ ಏನನ್ನೂ 
ಭಾವಿಸದಿದ್ದರೂ, ಯಾವುದೇ ಅವಸ್ಥೆಯಲ್ಲಿಯೂ ಮೋಹಜನ್ಯ 
ಆಸಕ್ಷಿಯಲ್ಲದೆ ಶೋಕಿಸಲು ಯಾವ ಕಾರಣವೂ ಇಲ್ಲ ॥ ೪೩ ॥ 
ಆದುದರಿಂದ ಧರ್ಮನಂದನಾ । "'ಅನಾಥರೂ, ದೀನರೂ 
ಆಗಿರುವ ಅವರು ನನ್ನನ್ನು ಬಿಟ್ಟು ಹೇಗೆ ತಾನೇ ಬದುಕಿಯಾರು?' 
ಎಂಬ ಮನಸ್ಸಿನ ಕೊರಗನ್ನು ಬಿಡು. ಅದು ಅಜ್ಞಾನಮೂಲ 
ವಾಗಿದೆ. ॥ ೪೪ ॥ ಈ ಪಾಂಚಭೌತಿಕ ಶರೀರವು ಕಾಲ, ಕರ್ಮ, 
ಗುಣಗಳ ವಶದಲ್ಲಿದೆ. ಹೆಬ್ಬಾವಿನ ಬಾಯಲ್ಲಿ ಸಿಕ್ಕಿಬಿದ್ದಿರುವ 
ಮನುಷ್ಯನಂತೆ ಈ ಪರಾಧೀನ ಶರೀರವು ಬೇರೆಯವರನ್ನು ಹೇಗೆ 
ಕಾಪಾಡಬಲ್ಲದು ? ॥ ೪೫ ॥ ಲೋಕದಲ್ಲಿ ಕೈಗಳಿಲ್ಲದ ಪ್ರಾಣಿಗಳು 
ಕೈಗಳುಳ್ಳ ಪ್ರಾಣಿಗಳ ಆಹಾರವು. ನಾಲ್ಕು ಕಾಲುಗಳುಳ್ಳ ಪ್ರಾಣಿ 
ಗಳಿಗೆ ಕಾಲುಗಳಿಲ್ಲದವು (ತೃಣಾದಿ) ಮತ್ತು ಅವುಗಳಲ್ಲಿಯೂ 
ಸಣ್ಣಜೀವಿಗಲು ದೊಡ್ಡ ಜೀವಿಗಳ ಆಹಾರವಾಗಿದೆ. ॥ ೪೬ ॥ 


13 ಅಧ್ಯಾಯ 1] ಪ್ರಥಮ ಸೃಂಧ 105 


ತದಿದಂ ಭಗವಾನ್ರಾಜನ್ನೇಕ ಆತ್ಮಾರ 5ತ್ಮನಾಂ ಸ್ವದ್ಧಕ್‌ । 
ಅಂತರೋಠನಂತರೋ ಭಾತಿ ಪಶ್ಯ ತಂ ಮಾಯಯೋರುಧಾ 


ಮಹಾರಾಜಾ ! ಈ ಸಮಸ್ತ ರೂಪಗಳಲ್ಲಿ ಜೀವಿಗಳ ಒಳ-ಹೊರಗೆ 
ಅವನೊಬ್ಬನೇ ಸ್ವಯಂಪ್ರಕಾಶ ಭಗವಂತನು ಸಮಸ್ತ ಆತ್ಮಗಳ 


ಪಕಟನಾಗುತಿ ಇನ. ನುಕೆ ೯ 
ec ಹ್‌ ಪ್ರಕಟನಾಗುತ್ತಿದ್ದಾನೆ. ನೀನು ಕೇವಲ ಅವನನ್ನೇ ನೋಡು. ॥ ೪೭ ॥ 
ಎ ಸ ಮಹಾರಾಜನೇ | ಸರ್ವಭೂತಗಳನ್ನು ಸೃಷ್ಟಿಸಿ, ರಕ್ಷಿಸುವ ಭೂತ 
ಭಗವಾ ಭೂತಭಾವನಃ । ಭಾವನನಾದ ಕಾಲರೂಪಿಯಾದ ಆ ಭಗವಂತನೇ ಈಗ ದೇವ 
ಕಾಲರೂಪೋ5ವತೀರ್ಣೋ5- ದ್ರೋಹಿಗಳನ್ನು ಸಂಹರಿಸುವುದಕ್ಕಾಗಿ ಶ್ರೀಕೃಷ್ಣನ ರೂಪದಲ್ಲಿ 


ಅವತರಿಸಿರುವನು. ॥ ೪೮ ॥ ಈಗ ಅವನು ದೇವತೆಗಳ ಕಾರ್ಯ 
ವನ್ನು ಪೂರ್ಣಗೊಳಿಸಿರುವನು. ಇನ್ನು ಸ್ವಲ್ಪವೇ ಕೆಲಸ ಬಾಕಿ 
ಇರುವುದರಿಂದ ಅವನು ನಿಂತಿರುವನು. ಆ ಪ್ರಭುವು ಇಲ್ಲಿ ಇರುವ 
ತನಕ ನೀವುಗಳೂ ಅವನ ಪ್ರತೀಕ್ಟೆಮಾಡುತ್ತಾ ಕಾಲಕಳೆಯುತ್ತಾ 
ಇರಿ. ॥ ೪೯ ॥ 

ಧರ್ಮನಂದನಾ ! ನಿಮ್ಮ ದೊಡ್ಡಪ್ಪನು ತಮ್ಮನೊಡನೆ ಹಾಗೂ 
ಪತ್ನಿಯೊಡನೆ ಈಗಾಗಲೇ ಹಿಮಾಲಯದ ದಕ್ಷಿಣಭಾಗದಲ್ಲಿ ದೇವ 
ಗಂಗೆಯು ಸಪ್ಪರ್ಷಿಗಳಿಗೆ ಸಂತೋಷವನ್ನುಂಟುಮಾಡಲು ಏಳು 
ಧಾರೆಯಾಗಿ ವಿಭಾಗಗೊಂಡವಳಾಗಿ ಹರಿಯುವ "ಸಪ್ಪಸ್ರೋತ್‌ 
(ಸಪ್ಪರ್ಷಿಧಾಮ) ಎಂದು ಪ್ರಸಿದ್ದವಾದ ಜಾಗದಲ್ಲಿ ಯಷಿಗಳ 
ಆಶ್ರಮಕ್ಕೆ ಹೊರಟುಹೋಗಿದ್ದಾನೆ. ॥ ೫೦-೫೧ ॥ ಅವನು ಅಲ್ಲಿ 
ತ್ರಿಕಾಲಸ್ನಾನ ಮಾಡಿ, ವಿಧಿಪೂರ್ವಕ ಅಗ್ನಿಹೋತ್ರವನ್ನು ಆಚರಿ 
ಸುತ್ತಾ, ಕೇವಲ ಜಲಾಹಾರಿಯಾಗಿ, ಪ್ರಶಾಂತನಾಗಿ ಸರ್ವಕಾಮನೆ 
ಗಳನ್ನೂ ತೊರೆದು ವಾಸಿಸುತ್ತಿದ್ದಾನೆ. ॥ ೫೨ ॥ ಅವನೀಗ ಆಸನ 
ಜಯವನ್ನು ಸಾಧಿಸಿ, ಪ್ರಾಣವಾಯುವನ್ನು ಹತೋಟಿಗೆ ತಂದು 
ಕೊಂಡು, ತನ್ನ ಆರೂ ಇಂದ್ರಿಯಗಳನ್ನು ತಮ್ಮ ವಿಷಯಗಳಿಂದ 
ಹಿಂದಕ್ಕೆಳೆದುಕೊಂಡು ಭಗವಂತನ ಧಾರಣೆಯಿಂದ ತಮೋಗುಣ, 
ರಜೋಗುಣ ಮತ್ತು ಸತ್ವಗುಣ ಇವುಗಳ ಮಲಗಳನ್ನು ಕಳೆದು 
ಕೊಂಡಿರುವನು. ॥ ೫೩ ॥ ಅವನು ಅಹಂಕಾರವನ್ನು ಬುದ್ಧಾ ತ್ನ 
ನಲ್ಲಿಯೂ, ಬುದ್ಧ್ಯಾತ್ಮನನ್ನು ಕ್ಷೇತ್ರಜ್ಞನಾದ ಜೀವಾತ್ಮನಲ್ಲಿಯೂ ಆ 
ಜೀವಾತ್ಮನನ್ನು ಘಟಾಕಾಶವು ಮಹಾಕಾಶದಲ್ಲಿ ಲೀನವಾಗುವಂತೆ 
ಸರ್ವಾಧಿಷ್ಠಾನವಾದ ಬ್ರಹ್ಮನಲ್ಲಿ ಒಂದಾಗಿಸಿ ಬಿಟ್ಟಿರುವನು. 
ಅವನು ತನ್ನ ಸಮಸ್ತ ಇಂದ್ರಿಯಗಳನ್ನೂ ಮನಸನ್ನೂ ತಡೆದು 
ವಿಷಯಗಳನ್ನು ಹೊರಗಿನಿಂದಲೇ ತಡೆಗಟ್ಟಿರುವನು. ಮಾಯೆಯ 
ಗುಣಗಳಿಂದ ಉಂಟಾಗುವ ಪರಿಣಾಮಗಳನ್ನು ಸರ್ವಥಾ 
ಇಲ್ಲವಾಗಿಸಿದ್ದಾನೆ. ಸಮಸ್ತ ಕರ್ಮಗಳನ್ನು ಸಂನ್ಯಾಸಮಾಡಿ ಈಗ 
ನೆಟ್ಟಕಂಬದಂತೆ ನಿಶ್ಚಲವಾಗಿ ಕುಳಿತಿರುವನು. ಆದ್ದರಿಂದ ನೀನು 
ಅವನ ಶ್ರೇಯಸ್ಸಿನಲ್ಲಿ ಅಡ್ಡಿಯಾಗಬೇಡ. * ॥ ೫೪-೫೫ ॥ 
ಧರ್ಮರಾಜಾ | ಇಂದಿನಿಂದ ಐದನೆಯ ದಿನ ಧೃತರಾಷ್ಟ್ರನು ತನ್ನ 
ಶರೀರವನ್ನು ತ್ವಜಿಸಿಬಿಡುವನು. ಆ ದೇಹವು ಒಡನೆಯೇ ಸುಟ್ಟು 
ಬೂದಿಯಾಗುವುದು. ॥ ೫೬ ॥ ಗಾರ್ಹಪತ್ಯಾದಿ ಅಗ್ನಿಗಳ 
ಮೂಲಕ ಪರ್ಣಕುಟಿಯೊಂದಿಗೆ ಸುಡುತ್ತಿರುವ ತನ್ನ ಪತಿಯ 


ಸ್ಯಾಮಭಾವಾಯ ಸುರದ್ವಿಷಾಮ್‌ 1 ೪೮ ॥ 


ನಿಷ್ಟಾದಿತಂ ದೇವಕೃತ್ಯಮವಶೇಷಂ ಪ್ರತೀಕ್ಛತೇ । 
ತಾವದ್ಯೂಯಮವೇಕ್ನದ್ಧಂ ಭವೇದ್ಯಾವದಿಹೇಶ್ವರಃ 
11೪೯ ॥ 


ಧೃತರಾಷ್ಟ್ರಃ ಸಹ ಭ್ರಾತ್ರಾ ಗಾಂಧಾರ್ಯಾ ಚ ಸ್ಥಭಾರ್ಯಯಾ । 
ದಕ್ಷಿಣೇನ ಹಿಮವತ ಯಷೀಣಾಮಾಶ್ರಮಂ ಗತಃ 
॥ ೫೦ ॥ 


ಸ್ರೋತೋಭ:ಃ ಸಪಭಿರ್ಯಾ ವೈ ಸ್ಪರ್ಧನೀ ಸಪ್ತಧಾ ವ್ಯಧಾತ್‌ । 
ಸಪ್ಪಾನಾಂ ಪ್ರೀತಯೇ ನಾನಾ ಸಪ್ತಸ್ರೋತಃ ಪ್ರಚಕ್ಷತೇ 
॥ ೫೧॥ 


ಸ್ನಾತ್ಮಾನುಸವನಂ ತಸ್ಮಿನ್ನುತ್ವಾ ಚಾಗ್ನೀನೃಥಾವಿಧಿ । 
ಅಬ್ಬಕ್ಷ ಉಪಶಾಂತಾತ್ಮಾ ಸ ಆಸ್ತೇ ವಿಗತೈಷಣಃ 

॥ ೫೨ ॥ 
ಜಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತಪಡಿಂದ್ರಿಯಃ | 


ಹರಿಭಾವನಯಾ ಧ್ವಷ್ತ್ರರಜಃಸತ್ತ ಟ್ಟ ತಮೋಮಲಃ 
I ೫೩॥ 


ವಿಜ್ಞಾನಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೇ ಪ್ರವಿಲಾಪ್ಯ ತಮ್‌ । 


ಬ್ರಹ್ಮಣ್ಯಾತ್ಮಾನಮಾಧಾರೇ ಘಟಾಂಬರಮಿವಾಂಬರೇ 
u ೫೪॥ 


ಧ್ಲಸ್ತಮಾಯಾಗುಣೋದರ್ಕೋ ನಿರುದ್ಧ ಕರಣಾಶಯಃ 
ನಿವರ್ತಿತಾಖಿಲಾಹಾರ ಆಸ್ತೇ ಸ್ನಾಣುರಿವಾಚಲಃ 
ತಸ್ಯಾಂತರಾಯೋ ಮೈವಾಭೂಃ ಸಂನ್ಯಸ್ತಾಖಿಲಕರ್ಮಣಃ 

1 ೫೫ ॥ 


ಸ ವಾ ಅದ್ಯತನಾದ್ರಾಜನ್ನರತಃ ಪಂಚಮೇತಹನಿ | 


ಕಲೇವರಂ ಹಾಸ್ಯತಿ ಸ್ವಂ ತಚ್ಚ ಭಸ್ಮೀಭವಿಷ್ಯತಿ 
॥ ೫೬॥ 


* ದೇವರ್ಷಿ ನಾರದರು ತ್ರಿಕಾಲದರ್ಶಿಗಳು. ಅವರು ದೃತರಾಷ್ಟ್ರನ ಭವಿಷ್ಯ ಜೀವನವನ್ನು ವರ್ತಮಾನದಂತೆ, ಪ್ರತ್ಯಕ್ಷ ನೋಡುವವನಂತೆ ವರ್ಣಿಸುತ್ತಿದ್ದಾರೆ. 
ದೃತರಾಷ್ಟನು ಹಿಂದಿನ ರಾತಿಯಲ್ಲೇ ಹಸ್ತಿನಾವತಿಯಿಂದ ಹೊರಟುಹೋಗಿದ್ದನು. ಆದ್ದರಿಂದ ಈ ವರ್ಣನೆಯು ಭವಎಷ್ಯದೆಂದು ತಿಳಿದುಕೊಳ್ಳಬೇಕು. 


104 


ಅಥಾಜಗಾಮ ಭಗವಾನ್ನಾರದಃ ಸಹತುಂಬುರುಃ | 
ಪ್ರತ್ಯುತ್ಥಾಯಾಭಿವಾದ್ಯಾಹ ಸಾನುಜೋತಭ್ಯರ್ಚಯನ್ನಿವ 
I ೩೭ 1 

ಯುಧಿಷ್ಠಿರ ಉವಾಚ 


ನಾಹಂ ವೇದ ಗತಿಂ ಪಿತ್ರೋರ್ಭಗವನ್‌ ಕ್ವ ಗತಾವಿತಃ । 
ಅಂಬಾ ವಾ ಹತಪುತ್ರಾರ್ತಾ ಕ್ವ ಗತಾ ಚ ತಪಸ್ವಿನೀ 


॥ ೩೮ ॥ 
ಕರ್ಣಧಾರ ಇವಾಪಾರೇ ಭಗವಾನ್ಹಾರದರ್ಶಕಃ । 
ಅಥಾಬಭಾಷೇ ಭಗವಾನ್ನಾರದೋ ಮುನಿಸತ್ತಮಃ 

'` AF I 


ಮಾ ಕಂಚನ ಶುಚೋ ರಾಜನ್ಯದೀಶ್ದರವಶಂ ಜಗತ್‌ । 

ಲೋಕಾಃ ಸಪಾಲಾ ಯಸ್ಯೇಮೇ ವಹಂತಿ ಬಲಿಮೀಶಿತುಃ | 

ಸ ಸಂಯುನಕ್ಕಿ ಭೂತಾನಿ ಸ ಏವ ವಿಯುನಕ್ಕಿ ಚ 
1 ೪೦ ॥ 


ಯಥಾ ಗಾವೋ ನಸಿ ಪ್ರೋತಾಸ್ತಂತ್ಯಾಂ ಬದ್ಧಾ ಸ್ವರಾಮಭಿ:ಃ । 
ವಾಕ್ಸಂತ್ಯಾಂ ನಾಮಭಿರ್ಬದ್ದಾ ವಹಂತಿ ಬಲಿಮೀಶಿತುಃ 
uO 


ಯಥಾ ಕ್ರೀಡೋಪಸ್ಕರಾಣಾಂ ಸಂಯೋಗವಿಗಮಾವಿಹ । 
ಇಚ್ಛಯಾ ಕ್ರಿಡಿತುಃ ಸ್ಯಾತಾಂ ತಡ್ಛವೇಶೇಚ್ಛಯಾ ನೃಣಾಮ್‌ 
॥ ೪೨॥ 


ಯನ್ಮನ್ಯಸೇ ಧ್ರುವಂ ಲೋಕಮಧ್ರುವಂ ವಾ ನ ಚೋಭಯಮ್‌ । 
ಸರ್ವಥಾ ನ ಹಿ ಶೋಚ್ಚಾಸ್ಟೇ ಸ್ನೇಹಾದನ್ಯತ್ರ ಮೋಹಜಾತ್‌ 


॥ ೪೩ ॥ 
ತಸ್ಮಾಜಹ್ಯಂಗ ವೈಕ್ಸವ್ಯಮಜ್ಞಾನಕೃತಮಾತ್ಮನಃ । 
ಕಥಂ ತ್ಹನಾಥಾಃ ಕೃಪಣಾ ವರ್ತೇರಂಸ್ತೇ ಚ ಮಾಂ ವಿನಾ 

11 ೪೪ | 


ಕಾಲಕರ್ಮಗುಣಾಧೀನೋ ದೇಹೋ5ಯಂ ಪಾಂಚಭೌತಿಕ: । 
ಕಥಮನ್ಯಾಂಸ್ತು ಗೋಪಾಯೇತ್ಸರ್ಪಗ್ರಸ್ತೋ ಯಥಾ ಪರಮ್‌ 
1 ೪೫ ॥ 


ಅಹಸ್ತಾನಿ ಸಹಸ್ತಾ ನಾಮಪದಾನಿ ಚತುಪ್ಪದಾಮ್‌ । 
ಫಲ್ಲೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಮ್‌ 
I 9೬ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಸಂಜಯನು ಹೀಗೆ ಹೇಳುತ್ತಿರುವಂತೆಯೇ ತುಂಬುರು ಸಮೇತ 
ಪೂಜ್ಯರಾದ ದೇವರ್ಷಿನಾರದರು ಅಲ್ಲಿಗೆ ಆಗಮಿಸಿದರು. 
ಮಹಾರಾಜಾ ಧರ್ಮನಂದನನು ತಮ್ಮಂದಿರೊಂದಿಗೆ ಎದ್ದು ಅವ 
ರನ್ನು ವಂದಿಸಿ, ಯಥೋಚಿತವಾಗಿ ಪೂಜಿಸಿ, ಕೈಜೋಡಿಸಿ ಕೊಂಡು 
ಇಂತೆಂದನು -॥ ೩೭ ॥ 

ಯುಧಿಷ್ಠಿರನೆಂದ - "ಪೂಜ್ಯರೇ! ನಮ್ಮ ದೊಡ್ಡಪ್ಪ-ಚಿಕ್ಕಪ್ಪ 
ಇವರುಗಳ ಸಮಾಚಾರವಾಗಲೀ, ಅವರಿಬ್ಬರ ಹಾಗೂ ಪುತ್ರಶೋಕ 
ದಿಂದ ವ್ಯಾಕುಲಳಾದ ತಪಸ್ವಿನೀ ತಾಯಿ ಗಾಂಧಾರಿಯೂ ಇಲ್ಲಿಂದ 
ಎಲ್ಲಿಗೆ ಹೋದರೋ ಎಂಬ ಸಮಾಚಾರ ನನಗೆ ತಿಳಿಯ 
ದಾಗಿದೆ. ॥ ೩೮ ॥ ಮಹಾತ್ಮರೇ | ಅಪಾರವಾದ ಸಮುದ್ರದಲ್ಲಿ 
ದಡಮುಟ್ಟಿಸುವ ನಾವಿಕನಂತೆ ನೀವು ನಮ್ಮ ಭಾಗ್ಯೋದಯ 
ದಿಂದಲೇ ಇಲ್ಲಿಗೆ ಆಗಮಿಸಿದ್ದೀರಿ.' ಆಗ ಭಗವಂತನ ಪರಮಭಕ್ತ 
ರಾದ ನಾರದ ಮಹರ್ಷಿಗಳು ಇಂತೆಂದರು ॥ ೩೯ ॥ 

ಧರ್ಮರಾಜಾ | ನೀನು ಯಾರ ವಿಷಯದಲ್ಲಿಯೂ ಶೋಕಿಸ 
ಬಾರದು. ಏಕೆಂದರೆ, ಜಗತ್ತೆಲ್ಲವೂ ಈಶ್ವರಾಧೀನವಾಗಿದೆ. ಸಮಸ್ತ 
ಲೋಕಗಳೂ, ಲೋಕಪಾಲರೂ ಈ ಮಹಾಪ್ರಭುವಿನ ಆಣತಿ 
ಯಂತೆ ನಡೆಯುತ್ತವೆ. ಅವನೇ ಎಲ್ಲ ಪ್ರಾಣಿಗಳನ್ನು ಅವುಗಳ ಕರ್ಮ 
ಗಳಿಗೆ ಅನುಗುಣವಾಗಿ ಕೆಲವೊಮ್ಮೆ ಕೂಡಿಸುವನು. ಕೆಲವೊಮ್ಮೆ 
ಅಗಲಿಸುವನು. ॥ ೪೦ ॥ ಎತ್ತುಗಳು ಮೂಗಿನಲ್ಲಿ ಪೋಣಿಸಿದ 
ಮೂಗುದಾರಗಳಿಂದಲೂ, ಇತರ ದಪ್ಪಹಗ್ಗಗಳಿಂದ ಕಟ್ಟುಬಿದ್ದು 
ಅಲುಗಾಡಲೂ ಸ್ವಾತಂತ್ರ್ಯವಿಲ್ಲದೆ ತಮ್ಮ ಯಜಮಾನನ ಅಪ್ಪಣೆ 
ಯಂತೆ ನಡೆಯುವಂತೆಯೇ, ಮನುಷ್ಯನು ನಾಮ-ರೂಪಗಳೆಂಬ 
ಪಾಶಗಳಿಂದ, ಮಾತುಗಳೆಂಬ ತಂತುವಿನಲ್ಲಿ ಬಿಗಿಯಲ್ಪಟ್ಟು ಭಗ 
ವಂತನ ಆಜ್ಞೆಯಂತೆ ಅನುಸರಿಸುವರು. ॥ ೪೧ ॥ ಈ ಲೋಕದಲ್ಲಿ 
ಆಟಗಾರನ ಇಷ್ಟದಂತೆ ಆಟಿಕೆಗಳು ಒಂದಾಗುತ್ತವೆ, ಬೇರ್ಪಡು 
ತ್ತವೆ ಹಾಗೆಯೇ ಭಗವಂತನ ಇಚ್ಛೆಯಿಂದಲೇ ಮನುಷ್ಯರ 
ಸೇರುವಿಕೆ, ಅಗಲುವಿಕೆ ಇವೆಲ್ಲಾ ಉಂಟಾಗುತ್ತಾ ಇರುತ್ತದೆ. 
॥ ೪೨ ॥ ನೀವುಗಳು ಜೀವರೂಪದಿಂದ ನಿತ್ಯ ಅಥವಾ ದೇಹರೂಪ 
ದಿಂದ ಅನಿತ್ಯ, ಇಲ್ಲವೇ ಜಡರೂಪದಿಂದ ಅನಿತ್ಯ, ಚೇತನರೂಪ 
ದಿಂದ ನಿತ್ಯ, ಅಥವಾ ಶುದ್ಧಬ್ರಹ್ಮರೂಪದಲ್ಲಿ ನಿತ್ಯ-ಅನಿತ್ಯ ಏನನ್ನೂ 
ಭಾವಿಸದಿದ್ದರೂ, ಯಾವುದೇ ಅವಸ್ಥೆಯಲ್ಲಿಯೂ ಮೋಹಜನ್ಯ 
ಆಸಕ್ಕಿಯಲ್ಲದೆ ಶೋಕಿಸಲು ಯಾವ ಕಾರಣವೂ ಇಲ್ಲ ॥ ೪೩ ॥ 
ಆದುದರಿಂದ ಧರ್ಮನಂದನಾ |! "ಅನಾಥರೂ, ದೀನರೂ 
ಆಗಿರುವ ಅವರು ನನ್ನನ್ನು ಬಿಟ್ಟು ಹೇಗೆ ತಾನೇ ಬದುಕಿಯಾರು?' 
ಎಂಬ ಮನಸ್ಸಿನ ಕೊರಗನ್ನು "ಬಿಡು. ಅದು ಅಜ್ಞಾನಮೂಲ 
ವಾಗಿದೆ. ॥ ೪೪ ॥ ಈ ಪಾಂಜಭೌತಿಕ ಶರೀರವು ಕಾಲ, ಕರ್ಮ, 
ಗುಣಗಳ ವಶದಲ್ಲಿದೆ. ಹೆಬ್ಬಾವಿನ ಬಾಯಲ್ಲಿ ಸಿಕ್ಕಿಬಿದ್ದಿರುವ 
ಮನುಷ್ಯ ನಂತೆ ಈ 'ಪರಾಧೀನ ಶರೀರವು ಬೇರೆಯವರನ್ನು “ಹಗೆ 
ಸರಸಿ 9 ॥ ೪೫ ॥ ಲೋಕದಲ್ಲಿ ಕೈಗಳಿಲ್ಲದ ಪ್ರಾಣಿಗಳು 
ಕೈಗಳುಳ್ಳ ಪ್ರಾಣಿಗಳ ಆಹಾರವು. ನಾಲ್ಕು ಕಾಲುಗಳುಳ್ಳ ಪ್ರಾಣಿ 
ಗಳಿಗೆ ಕಾಲುಗಳಿಲ್ಲದವು (ತೃಣಾದಿ) ಮತ್ತು ಅವುಗಳಲ್ಲಿಯೂ 
ಸಣ್ಣಜೀವಿಗಲು ದೊಡ್ಡ ಜೀವಿಗಳ ಆಹಾರವಾಗಿದೆ. ॥ ೪೬ ॥ 


13 ಅಧ್ಯಾಯ] ಪ್ರಥಮ ಸೃಂಧ 195 


ತದಿದಂ ಭಗವಾನ್ರಾಜನ್ನೇಕ ಆತ್ಮಾರ 5ತ್ಮನಾಂ ಸ್ವದ್ಧಕ್‌ | 
ಅಂತರೋತನಂತರೋ ಭಾತಿ ಪಶ್ಯ ತಂ ಮಾಯಯೋರುಧಾ 


ಮಹಾರಾಜಾ | ಈ ಸಮಸ್ತ ರೂಪಗಳಲ್ಲಿ ಜೀವಿಗಳ ಒಳ-ಹೊರಗೆ 
ಅವನೊಬ್ಬನೇ ಸ್ವಯಂಪ್ರಕಾಶ ಭಗವಂತನು ಸಮಸ್ತ ಆತ್ಮಗಳ 


॥1೪೭॥ ಆತ್ಮನಾಗಿರುವನು. ಮಾಯೆಯಿಂದಾಗಿ ಅನೇಕ ಪ್ರಕಾರದಿಂದ 

ಪ ನಗುತಿದಾನೆ. ನೀ 
ಶ್‌ ಸಪಪ ಪ್ರಕಟನಾಗುತ್ತಿದ್ದಾನೆ. ನೀನು ಕೇವಲ ಅವನನ್ನೇ ನೋಡು. ॥ ೪೭ ॥ 
ಬ್‌ ಸ ಮಹಾರಾಜನೇ! ಸರ್ವಭೂತಗಳನ್ನು ಸೃಷ್ಟಿಸಿ, ರಕ್ಷಿಸುವ ಭೂತ 
ವಾ ಭೂತಭಾವನಃ । ಭಾವನನಾದ ಕಾಲರೂಪಿಯಾದ ಆ ಭಗವಂತನೇ ಈಗ ದೇವ 
ಕಾಲರೂಪೋಠ5ವತೀರ್ಣೋ5- ದ್ರೋಹಿಗಳನ್ನು ಸಂಹರಿಸುವುದಕ್ಕಾಗಿ ಶ್ರೀಕೃಷ್ಣನ ರೂಪದಲ್ಲಿ 


ಸ್ಯಾಮಭಾವಾಯ ಸುರದ್ವಿಷಾಮ್‌ 1 ೪೮ ॥। | ಅವತರಿಸಿರುವನು. ॥ ೪೮ ॥ ಈಗ ಅವನು ದೇವತೆಗಳ ಕಾರ್ಯ 
ವನ್ನು ಪೂರ್ಣಗೊಳಿಸಿರುವನು. ಇನ್ನು ಸ್ವಲ್ಪವೇ ಕೆಲಸ ಬಾಕಿ 
ಇರುವುದರಿಂದ ಅವನು ನಿಂತಿರುವನು. ಆ ಪ್ರಭುವು ಇಲ್ಲಿ ಇರುವ 
ತನಕ ನೀವುಗಳೂ ಅವನ ಪ್ರತೀಕ್ಷೆಮಾಡುತ್ತಾ ಕಾಲಕಳೆಯುತ್ತಾ 
ಇರಿ. ॥೪೯॥ 

ಧರ್ಮನಂದನಾ | ನಿಮ್ಮ ದೊಡ್ಡಪ್ಪನು ತಮ್ಮನೊಡನೆ ಹಾಗೂ 
ಪತ್ನಿಯೊಡನೆ ಈಗಾಗಲೇ ಹಿಮಾಲಯದ ದಕ್ಷಿಣಭಾಗದಲ್ಲಿ ದೇವ 
ಗಂಗೆಯು ಸಪ್ತರ್ಷಿಗಳಿಗೆ ಸಂತೋಷವನ್ನುಂಟುಮಾಡಲು ಏಳು 
ಧಾರೆಯಾಗಿ ವಿಭಾಗಗೊಂಡವಳಾಗಿ ಹರಿಯುವ 'ಸಪ್ತಸ್ರೋತೆ 
(ಸಪ್ತರ್ಷಿಧಾಮ) ಎಂದು ಪ್ರಸಿದ್ಧವಾದ ಜಾಗದಲ್ಲಿ ಯಷಿಗಳ 
ಆಶ್ರಮಕ್ಕೆ ಹೊರಟುಹೋಗಿದ್ದಾನೆ. ॥ ೫೦-೫೧ ॥ ಅವನು ಅಲ್ಲಿ 
ತ್ರಿಕಾಲಸ್ನಾನ ಮಾಡಿ, ವಿಧಿಪೂರ್ವಕ ಅಗ್ನಿಹೋತ್ರವನ್ನು ಆಚರಿ 
ಸುತ್ತಾ, ಕೇವಲ ಜಲಾಹಾರಿಯಾಗಿ, ಪ್ರಶಾಂತನಾಗಿ ಸರ್ವಕಾಮನೆ 
ಗಳನ್ನೂ ತೊರೆದು ವಾಸಿಸುತ್ತಿದ್ದಾನೆ. ॥ ೫೨ ॥ ಅವನೀಗ ಆಸನ 
ಜಯವನ್ನು ಸಾಧಿಸಿ, ಪ್ರಾಣವಾಯುವನ್ನು ಹತೋಟಿಗೆ ತಂದು 
ಕೊಂಡು, ತನ್ನ ಆರೂ ಇಂದ್ರಿಯಗಳನ್ನು ತಮ್ಮ ವಿಷಯಗಳಿಂದ 
ಹಿಂದಕ್ಕೆಳೆದುಕೊಂಡು ಭಗವಂತನ ಧಾರಣೆಯಿಂದ ತಮೋಗುಣ, 
ರಜೋಗುಣ ಮತ್ತು ಸತ್ವಗುಣ ಇವುಗಳ ಮಲಗಳನ್ನು ಕಳೆದು 
ಕೊಂಡಿರುವನು. ॥ ೫೩ ॥ ಅವನು ಅಹಂಕಾರವನ್ನು ಬುದ್ವ್ಯಾತ್ಮ 
ನಲ್ಲಿಯೂ, ಬುದ್ವ್ಯಾತ್ಸನನ್ನು ಕ್ಷೇತ್ರಜ್ಞನಾದ ಜೀವಾತ್ಮನಲ್ಲಿಯೂ ಆ 
ಜೀವಾತ್ಮನನ್ನು ಘಟಾಕಾಶವು ಮಹಾಕಾಶದಲ್ಲಿ ಲೀನವಾಗುವಂತೆ 
ಸರ್ವಾಧಿಷ್ಯಾನವಾದ ಬ್ರಹ್ಮನಲ್ಲಿ ಒಂದಾಗಿಸಿ ಬಿಟ್ಟಿರುವನು. 
ಅವನು ತನ್ನ ಸಮಸ್ತ ಇಂದ್ರಿಯಗಳನ್ನೂ ಮನಸ್ಸನ್ನೂ ತಡೆದು 
ವಿಷಯಗಳನ್ನು ಹೊರಗಿನಿಂದಲೇ ತಡೆಗಟ್ಟಿರುವನು. ಮಾಯೆಯ 
ಗುಣಗಳಿಂದ ಉಂಟಾಗುವ ಪರಿಣಾಮಗಳನ್ನು ಸರ್ವಥಾ 
ಇಲ್ಲವಾಗಿಸಿದ್ದಾನೆ. ಸಮಸ್ತ ಕರ್ಮಗಳನ್ನು ಸಂನ್ಯಾಸಮಾಡಿ ಈಗ 
ನೆಟ್ಟಕಂಬದಂತೆ ನಿಶ್ಚಲವಾಗಿ ಕುಳಿತಿರುವನು. ಆದ್ದರಿಂದ ನೀನು 
ಅವನ ಶ್ರೇಯಸ್ಸಿನಲ್ಲಿ ಅಡ್ಡಿಯಾಗಬೇಡ. * ॥ ೫೪-೫೫ ॥ 
ಧರ್ಮರಾಜಾ | ಇಂದಿನಿಂದ ಐದನೆಯ ದಿನ ಧೃತರಾಷ್ಟ್ರನು ತನ್ನ 
ಶರೀರವನ್ನು ತ್ಯಜಿಸಿಬಿಡುವನು. ಆ ದೇಹವು ಒಡನೆಯೇ ಸುಟ್ಟು 
ಬೂದಿಯಾಗುವುದು. ॥ ೫೬ ॥ ಗಾರ್ಹಪತ್ಯಾದಿ ಅಗಿಗಳ 
ಮೂಲಕ ಪರ್ಣಕುಟಿಯೊಂದಿಗೆ ಸುಡುತ್ತಿರುವ ತನ್ನ ಪತಿಯ 


ನಿಷ್ಟಾದಿತಂ  ದೇವಕೃತ್ಯಮವಶೇಷಂ ಪ್ರತೀಕ್ಚತೇ । 
ತಾವದ್ಯೂಯಮವೇಕ್ದದ್ದಂ ಭವೇದ್ಯಾವದಿಹೇಶ್ವರ: 
॥೪೯॥ 


ಧೃತರಾಷ್ಟ್ರಃ ಸಹ ಭ್ರಾತ್ರಾ ಗಾಂಧಾರ್ಯಾ ಚೆ ಸ್ವಬಾರ್ಯಯಾ । 
ದಕ್ಷಿಣೇನ ಹಿಮವತ ಯಷೀಣಾಮಾಶ್ರಮಂ ಗತಃ 
1 ೫೦॥ 


ಸ್ರೋತೋಭಿಃ ಸಪ್ತಭಿರ್ಯಾ ವೈ ಸ್ಪರ್ಧುನೀ ಸಪ್ತಧಾ ವ್ಯಧಾತ್‌ । 
ಸಪ್ತಾನಾಂ ಪ್ರೀತಯೇ ನಾನಾ ಸಪ್ಪಸ್ರೋತಃ ಪ್ರಚಕ್ಷತೇ 
i ೫೦ ॥ 
ಸ್ನಾತ್ಮಾನುಸವನಂ ತಸ್ಮಿನ್ನುತ್ವಾ ಚಾಗ್ನೀನೃಥಾವಿಧಿ । 
ಅಬ್ಬಕ್ಕ ಉಪಶಾಂತಾತ್ಮಾ ಸ ಆಸ್ತೇ ವಿಗತೈಷಣಃ 
॥೫೨॥ 
ಜಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತಷಡಿಂದ್ರಿಯಃ । 
ಹರಿಭಾವನಯಾ ಧ್ಹಸ್ತರಜಃಸತ್ತ ಖೆ ತಮೋಮಲಃ 
i ೫೩॥ 


ವಿಜ್ಞಾನಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೇ ಪ್ರವಿಲಾಷ್ಯ ತಮ್‌ । 


ಬ್ರಹ್ಮಣ್ಯಾತ್ಮಾನಮಾಧಾರೇ ಘಟಾಂಬರಮಿವಾಂಬರೇ 
1 ೫೪॥ 


ಧ್ರಮಾಯಾಗುಣೋದರ್ಕೋ ನಿರುದ್ಧ ಕರಣಾಶಯಃ 
ನಿವರ್ತಿತಾಖಿಲಾಹಾರ ಆಸ್ತೇ ಸ್ಮಾಣುರಿವಾಚಲ: 
ತಸ್ಯಾಂತರಾಯೋ ಮೈವಾಭೂಃ ಸಂನ್ಯಸ್ಥಾಖಲಕರ್ಮಣಃ 

॥ ೫೫ ॥ 


ಸ ವಾ ಅದ್ಯತನಾದ್ರಾಜನ್ನರತಃ ಪಂಚಮೇ5ಹನಿ ! 
ಕಲೇವರಂ ಹಾಸ್ಕತಿ ಸ್ವಂ ತಚ್ಚ ಭಸ್ಮೀಭವಿಷ್ಯತಿ 
॥ ೫೬ I 


ಜೀವನವನ್ನು ವರ್ತಮಾನದಂತೆ, ಪ್ರತ್ಯಕ್ಷ ನೋಡುವವನಂತೆ ವರ್ಣಿಸುತ್ತಿದ್ದಾರೆ. 


* ದೇವರ್ಷಿ ನಾರದರು ತ್ರಿಕಾಲದರ್ಶಿಗಳು. ಅವರು ದೃತರಾಷ್ಟ್ರನ ಭವಿಷ್ಯ 
ಆಗಿದ್ದನು. ಆದ್ದರಿಂದ ಈ ವರ್ಣನೆಯು ಭವಿಷ್ಯದೆಂದು ತಿಳಿದುಕೊಳ್ಳಬೇಕು. 


ಧೃತರಾಷ್ಟನು ಹಿಂದಿನ ರಾತ್ರಿಯಲ್ಲೇ ಹಸ್ತಿನಾವತಿಯಿಂದ ಹೊರಟುಹೊ 


106 


ದಹ್ಯಮಾನೇಠ ಗ್ನಿ ಭಿರ್ದೇಹೇ ಪತ್ಯುಃ ಪತ್ನೀ ಸಹೋಟಜೇ। 
ಬಹಿಃ ಸ್ಥಿತಾ ಪತಿಂ ಸಾಧ್ವೀ ತಮಗ್ನಿ ಮನುವೇಕ್ಟೃತಿ 


1 ೫೭ ॥ 
ವಿದುರಸ್ತು ತದಾಶ್ಚರ್ಯಂ ನಿಶಾಮ್ಯ ಕುರುನಂದನ | 
ಹರ್ಷಶೋಕಯುಶಸ್ತಸ್ಮಾದಂತಾ ತೀರ್ಥನಿಷೇವಕಃ 

11 ೫೮ ॥ 


ಇತ್ಯುಕ್ತಾಥಾರುಹತ್ತರ್ಗಂ ನಾರದಃ ಸಹತುಂಬುರುಃ । 
ಯುಧಿಷ್ಠಿರೋ ವಚಸ್ತಸ್ಯ ಹೃದಿ ಕೃತ್ವಾಜಹಾಚ್ಚುಃಚಃ 
॥1೫೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಮೃತದೇಹವನ್ನು ಕಂಡು ಹೊರಗೆ ನಿಂತಿರುವ ಪತಿವ್ರತೆಯಾದ 
ಗಾಂಧಾರಿಯು ಪತಿಯನ್ನು ಅನುಸರಿಸಿ ಆ ಅಗ್ನಿಯನ್ನು 
ಪ್ರವೇಶಿಸುವಳು. ॥ ೫೭ ॥ ಧರ್ಮರಾಜಾ! ತನ್ನ ಅಣ್ಣನ 
ಆಶ್ಚರ್ಯಮಯ ಮೋಕ್ಷವನ್ನು ನೋಡಿದ ವಿದುರನು ಹರ್ಷಿತ 
ನಾಗಿ, ವಿಯೋಗವನ್ನು ಸಹಿಸದೆ ದುಖತನಾಗುತ್ತಾ, ಅಲ್ಲಿಂದ 
ತೀರ್ಥ ಯಾತ್ರೆಗಾಗಿ ಹೊರಟುಹೋಗುವನು. ॥ ೫೮ ॥ ದೇವ 
ಖಷಿ ನಾರದರು ಹೀಗೆ ಹೇಳಿ ತುಂಬುರುವಿನೊಡನೆ ಸ್ವರ್ಗ 
ಲೋಕಕ್ಕೆ ಹೊರಟುಹೋದರು. ಯುಧಿಷ್ಠಿರನು ಅವರ ಉಪದೇಶ 
ಗಳನ್ನು ಹೃದಯಂಗಮವಾಗಿಸಿಕೊಂಡು ಶೋಕ-ಮೋಹಗಳನ್ನು 
ತೊರೆದು ಬಿಟ್ಟನು. ॥ ೫೯ ॥ 
ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ತ್ರಯೋದಶೋತಧ್ಯಾಯಃ ॥ ೧೩ ॥ 


—mdS—— 


ಹದಿನಾಲ್ಕನೆಯ ಅಧ್ಯಾಯ 
ಅಪಶಕುನಗಳನ್ನುಕಂಡು ಯುಧಿಷ್ಠಿರನ ಆಶಂಕೆ, ಅರ್ಜುನನು ದ್ವಾರಕೆಯಿಂದ ಮರಳಿದುದು- 


ಸೂತ ಉವಾಚ 
ಸಂಪ್ರಸ್ಥಿತೇ ದ್ವಾರಕಾಯಾಂ ಜಿಷ್ಲೌ ಬಂಧುದಿದೃಕ್ಚಯಾ । 
ಜ್ಞಾತುಂ ಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಮ್‌ 
mou 
ವ್ಯತೀತಾಃ ಕತಿಚಿನ್ಸಾಸಾಸದಾ ನಾಯಾತ್ತ್ರತೋತರ್ಜುನಃ I 
ದದರ್ಶ ಘೋರರೂಪಾಣಿ ನಿಮಿತ್ತಾನಿ ಕುರೂದ್ಧಹಃ 


॥ ೨॥ 
ಕಾಲಸ್ಯ ಚ ಗತಿಂ ರೌದ್ರಾಂ 
ವಿಷರ್ಯಸ್ಪರ್ತುಧರ್ಮಿಣಃ | 
ಪಾಪೀಯಸೀಂ ನೃಣಾಂ ವಾರ್ತಾಂ 
ಕ್ರೋಧಲೋಭಾನೃತಾತ್ಮನಾಮ್‌ 11೩1 


ಜಿಹ್ನಪ್ರಾಯಂ ವ್ಯವಹೃತಂ ಶಾಠ್ಯಮಿಶ್ರಂ ಚ ಸೌಹೃದಮ್‌ । 
ಪಿತೃಮಾತೃಸುಹೃದ್ಧಾತೃದಂಪತೀನಾಂ ಚ ಕಲ್ಕನಮ್‌ 
Hv 


ನಿಮಿತ್ತಾನ್ಯತ್ಯರಿಷ್ಠಾನಿ ಕಾಲೇ ತ್ವನುಗತೇ ನೃಣಾಮ್‌ । 
ಲೋಭಾದ್ಯಧರ್ಮಪ್ರಕೃತಿಂ ದೃಷ್ಟೋವಾಚಾನುಜಂ ನೃಪಃ 
॥ ೫ ॥॥ 
ಯುಧಿಷ್ಠಿರ ಉವಾಚ 
ಸಂಪ್ರೇಷಿತೋ ದ್ವಾರಕಾಯಾಂ ಜಿಷ್ಣುರ್ಬಂಧುದಿದ್ಧಕ್ಚಯಾ । 
ಜ್ಞಾತುಂ ಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಠಿತಮ್‌ 
॥॥ ೬ ॥| 


ಸೂತಪುರಾಣಿಕರು ಹೇಳುತ್ತಾರೆ - ಎಲ್ಫೆ ಶೌನಕಾದಿಗಳೇ | 
ದ್ವಾರಕೆಯಲ್ಲಿದ್ದ ನೆಂಟರಿಷ್ಟರನ್ನು ನೋಡಿಬರುವ ಬಯಕೆ 
ಯಿಂದಲೂ, ಪುಣ್ಯಕೀರ್ತಿಯಾದ ಭಗವಾನ್‌ ಶ್ರೀಕೃಷ್ಣನ ದಿವೃಚೇಷ್ಟಿತ 
ಗಳನ್ನು ವಿಶೇಷವಾಗಿ ತಿಳಿಯುವ ಅಪೇಕ್ಟೆಯಿಂದಲೂ ಅರ್ಜುನನು 
ದ್ವಾರಕೆಗೆ ಹೋಗಿದ್ದನು. ॥ ೧ ॥ ಅನೇಕ ತಿಂಗಳುಗಳು ಕಳೆದು 
ಹೋದರೂ ಅರ್ಜುನನು ಹಿಂದಿರುಗದಿದ್ದಾಗ, ಧರ್ಮರಾಜ 
ಯುಧಿಷ್ಠಿರನಿಗೆ ಭೀಕರವಾದ ಅಪಶಕುನಗಳು ಕಾಣಿಸತೊಡಗಿ 
ದವು. ॥ ೨॥ ಖತುಗಳ ಧರ್ಮಗಳು ಅದಲು-ಬದಲಾಗುವ 
ಭೀಕರವಾದ ಕಾಲದ ನಡೆಯನ್ನು ಅವನು ಕಂಡನು. ಜನರು 
ಜೀವನದಲ್ಲಿ ಕ್ರೋಧ, ದುರಾಸೆ, ಅಸತ್ಯಗಳಿಂದ ತುಂಬಿದವರಾಗಿ 
ತಮ್ಮ ಜೀವನ ನಿರ್ವಹಣೆಗಾಗಿ ಪಾಪದಿಂದ ತುಂಬಿದ ವ್ಯಾಪಾರ 
ಮಾಡತೊಡಗಿರುವರು. ॥ ೩ ॥ ಕಪಟ ವ್ಯವಹಾರ ಮಾಡು 
ವುದೂ, ಕೃತ್ರಿಮವಾದ ಸ್ನೇಹವನ್ನು ತೋರುವುದೂ, ತಂದೆ-ತಾಯಿ, 
ಹತ್ತಿರದ ನೆಂಟರು, ಅಣ್ಣಾ-ತಮ್ಮಂದಿರು, ಪತಿ-ಪತ್ನೀಯರು 
ಪರಸ್ಪರ ಜಗಳಗಂಟರಾಗುವುದನ್ನು ಕಂಡನು. ॥ ೪ ॥ ಕಲಿಕಾಲವು 
ಬಂದಿದ್ದರಿಂದ ಜನರ ಸ್ವಭಾವವೇ ಲೋಭ, ದಂಭವೇ ಮುಂತಾದ 
ಅಧರ್ಮಗಳಿಂದ ಕೂಡಿರುವುದನ್ನು ನೋಡಿದನು. ಪ್ರಕೃತಿ 
ಯಲ್ಲಿಯೂ ಅತ್ಯಂತ ಅರಿಷ್ಠಸೂಚಕ ಅಪಶಕುನಗಳು ಆಗತೊಡಗಿ 
ದವು. ಇದೆಲ್ಲವನ್ನು ನೋಡಿದ ಧರ್ಮರಾಯನು ತಮ್ಮನಾದ 
ಭೀಮಸೇನನನಲ್ಲಿ ಹೀಗೆ ಹೇಳಿದನು -॥ ೫ ॥ 

ಯುಧಿಷ್ಠಿರನೆಂದ - “ಭೀಮಸೇನ |! "ಬಂಧುಗಳ ಯೋಗ- 
ಕ್ಷೇಮಗಳನ್ನು ವಿಚಾರಿಸಿಕೊಂಡು, ಪುಣ್ಯಕೀರ್ತಿಯಾದ ಶ್ರೀಕೃಷ್ಣನು 
ಯಾವ ಲೀಲೆಗಳನ್ನು ಮಾಡುತ್ತಿದ್ದಾನೆಂಬುದನ್ನು ತಿಳಿದು ಬಾ' - 
ಎಂದು ನಾವು ಅರ್ಜುನನನ್ನು ದ್ವಾರಕೆಗೆ ಕಳುಹಿಸಿದ್ದೆವು. ॥ ೬ ॥ 


14 ಅಧ್ಯಾಯ] 


ಗತಾಃ ಸಪ್ತಾಧುನಾ ಮಾಸಾ ಭೀಮಸೇನ ತವಾನುಜಃ । 
ನಾಯಾತಿ ಕಸ ವಾ ಹೇತೋರ್ನಾಹಂ ವೇದೇದಮಂಜಸಾ 
॥ ೭॥ 


ಅಪಿ ದೇವರ್ಷಿಣಾ5 5ದಿಷ್ಟು ಸ ಕಾಲೋ ಯಮುಪಸ್ಥಿತ: I 
ಯದಾತ್ಮನೋ550ಗಮಾಕ್ರೀಡಂ ಭಗವಾನುತ್ತಿಸ್ಪಕ್ತತಿ 
॥ ೮॥ 


ಯಸ್ಮಾನ್ನ ಸಂಪದೋ ರಾಜ್ಯಂ ದಾರಾಃ ಪ್ರಾಣಾಃ ಕುಲಂ ಪ್ರಜಾಃ । 
ಆಸನ್ನಪತ್ನವಿಜಯೋ ಲೋಕಾಶ್ಚ ಯದನುಗ್ರಹಾತ್‌ 
ue 


ಪಶ್ಯೋತ್ಸಾತಾನ್ನರವ್ಯಾಪು ದಿವ್ಯಾನ್ಸೌಮಾನ್ನದೈಹಿಕಾನ್‌ । 
ದಾರುಣಾನ್ಸುಸಕೋತದೂರಾದ್ದಯಂ ನೋ ಬುದ್ಧಿಮೋಹನಮ್‌ 
॥ ೧೦॥ 


ಊರ್ವಕ್ಸಿಬಾಹವೋ ಮಹ್ಯಂ ಸ್ಫುರಂತ್ಯಂಗ ಪುನಃ ಪುನಃ । 
ವೇಪಥುಶ್ಚಾಸಿ ಹೃದಯೇ ಆರಾದ್ಧಾಸ್ಯಂತಿ ವಿಪ್ರಿಯಮ್‌ 
॥ ೧೧॥ 


ಶಿವೈಷೋದ್ಯಂತಮಾದಿತ್ಯಮಭಿರೌತ್ಯನಲಾನನಾ I 
ಮಾಮಂಗ ಸಾರಮೇಯೋತ ಯಮಭರೇಭತ್ಯಭೀರುವತ್‌ 
॥ ೧೨॥ 


ಶಸ್ತಾಃ ಕುರ್ವಂತಿ ಮಾಂ ಸವ್ಯಂ ದಕ್ಷಿಣಂ ಪಶವೋತಪರೇ । 
ವಾಹಾಂಶ್ವ ಪುರುಷವ್ಯಾಫು ಲಕ್ಷಯೇ ರುದತೋ ಮಮ 
॥ ೧೩ ॥ 


ಮೃತ್ಯುದೂತಃ ಕಪೋತೋ5ಯಮುಲೂಕಃ ಕಂಪಯನ್ನನ: । 
ಪ್ರತ್ಯುಲೂಕಶ್ಚ ಕುಹ್ವಾನೈರನಿದ್ರೌ ಶೂನೃಮಿಚ್ಛತ: 
॥ ೧೪॥ 


ಧೂಮ್ರಾದಿಶಃ ಪರಿಧಯಃ ಕಂಪತೇ ಭೂಃ ಸಹಾದ್ರಿಭಿಃ | 
ನಿರ್ಫಾತಶ್ಚ ಮಹಾಂಸ್ಥಾತ ಸಾಕಂ ಚ ಸ್ವನಯಿತ್ತುಭಿಃ 
1 ೧೫ ॥ 


ವಾಯುರ್ವಾತಿ ಖರಸೋ ರಜಸಾ ವಿಸೃಜಂಸ್ತಮಃ | 


ಅಸ್ಕಗ್‌ ವರ್ಷಂತಿ ಜಲದಾ ಬೀಭತ್ತಮಿವ ಸರ್ವತಃ 
11 ೧೬ ॥| 


ಪ್ರಥಮ ಸೃಂಧ 


107 


ಅವನು ಅಲ್ಲಿಗೆ ಹೋಗಿ ಇಂದಿಗೆ ಏಳು ತಿಂಗಳುಗಳು ಕಳೆದುವು. 
ಇಷ್ಟು ಸಮಯವಾದರೂ ಅವನೇಕೆ ಹಿಂದಿರುಗಿಲ್ಲವೆಂಬುದು 
ಸರಿಯಾಗಿ ತಿಳಿಯುತ್ತಿಲ್ಲವಲ್ಲಾ! ॥ ೭ ॥ ಭಗವಂತನಾದ ಶ್ರೀಕೃಷ್ಣ 
ಪರಮಾತ್ಮನು ತನ್ನ ಮನುಷ್ಯಲೀಲೆಗಳಿಗೆ ಆಧಾರವಾಗಿರುವ 
ಮಾನುಷದೇಹವನ್ನು ಉಪಸಂಹಾರ ಮಾಡಿಕೊಳ್ಳಲು ಬಯಸುವ 
ಕಾಲ ಬರುತ್ತಿದೆಯೆಂದು ದೇವರ್ಷಿ ನಾರದರು ಸೂಚಿಸಿದ್ದರು. ಆ 
ಕಾಲನು ಬಂದುಬಿಟ್ಟಿಲ್ಲ ತಾನೇ! ॥ ೮ ॥ ಯಾವನ ಅನುಗ್ರಹ 
ದಿಂದಲೇ ನನಗೆ ಸಂಪತ್ತು, ರಾಜ್ಯ, ಪತ್ನೀ, ಪ್ರಾಣ, ಕುಲ, ಪ್ರಜೆ 
ಗಳು, ಶತ್ರುವಿಜಯ ಇವೆಲ್ಲವೂ ದೊರೆತವೋ, ಆ ಸ್ವಾಮಿಯು ತನ್ನ 
ದೇಹವನ್ನು ಉಪಸಂಹಾರಮಾಡಿಕೊಳ್ಳುವ ಸಮಯವು ಬಂದಿಲ್ಲ 
ತಾನೇ? ॥ ೯ ॥ ನರೋತ್ತಮನೇ | ಆಕಾಶದಲ್ಲಿ ಉಲ್ಯಾಪಾತವೇ 
ಮುಂತಾದವುಗಳು, ಭೂಮಿಯಲ್ಲಿ ಭೂಕಂಪವೇ ಮುಂತಾದವು 
ಗಳು, ಶರೀರದಲ್ಲಿ ರೋಗಗಳೇ ಮುಂತಾದ ಅಪಶಕುನಗಳೂ 
ಕಾಣಿಸುತ್ತಿರುವುದನ್ನು ನೋಡು. ಇವು ಶೀಘ್ರದಲ್ಲಿಯೇ ನಮ್ಮ 
ಬುದ್ದಿಗೆ ಮೋಹವನ್ನುಂಟುಮಾಡುವ ಯಾವುದೋ ಉತ್ಪಾತ 
ವುಂಟಾಗುವುದೆಂಬುದನ್ನು ಸೂಚಿಸುತ್ತವೆ. ॥ ೧೦॥ ಪ್ರಿಯ 
ಭೀಮಸೇನಾ | ನನ್ನ ಎಡತೊಡೆ, ಎಡಗಣ್ಣು ಮತ್ತು ಎಡತೋಳು 
ಗಳು ಮತ್ತೆ-ಮತ್ತೆ ಅದುರುತ್ತಿದ್ದು ಹೃದಯವೂ ನಡುಗುತ್ತಿದೆ. 
ಅತ್ಯಲ್ಪ ಕಾಲದಲ್ಲಿಯೇ ಯಾವುದೋ ಅಪ್ರಿಯವಾದ ಸಮಾಚಾರ 
ಬರಲಿದೆಯೆಂಬುದನ್ನು ಇವು ಹೇಳುತ್ತಿವೆ. ॥ ೧೧ ॥ ನೋಡು | ಆ 
ಹೆಣ್ಣುನರಿಯು ಉದಯವಾಗುತ್ತಲೇ ಸೂರ್ಯನ ಕಡೆಗೆ ನೋಡುತ್ತಾ 
ಊಳಿಡುತ್ತಿದೆ. ಅದರ ಬಾಯಿಂದ ಬೆಂಕಿಯ ಜ್ವಾಲೆಯೂ 
ಬರುತ್ತಿದೆಯಲ್ಲಾ! ಆ ನಾಯಿಯು ತನಗಾವ ಭಯವೂ ಇಲ್ಲ 
ವೇನೋ ಎಂಬಂತೆ ನನ್ನ ಕಡೆ ನೋಡಿ ಬೊಗುಳುತ್ತಿದೆ. ॥ ೧೨ ॥ 
ಓ ಪುರುಷಶ್ರೇಷ್ಠನೇ ! ಹಸುವೇ ಮುಂತಾದ ಉತ್ತಮ ಪಶುಗಳು 
ನನ್ನನ್ನು ತಮ್ಮ ` ಎಡಗಡೆಗೆ ಬಿಟ್ಟುಕೊಂಡು ಅಪ್ರದಕ್ಟಿಣಾಕಾರ 
ವಾಗಿಯೂ, ಕತ್ತೆಯೇ ಮುಂತಾದ ಅಶುಭವಾದ ಪ್ರಾಣಿಗಳು 
ನನ್ನನ್ನು ತಮ್ಮ ಬಲಗಡೆಗೆ ಬಿಟ್ಟುಕೊಂಡು ಪ್ರದಕ್ಷಿಣಾಕಾರ 
ವಾಗಿಯೂ ಸುತ್ತುತ್ತಿವೆ. ನನ್ನ ಕುದುರೆಯೇ ಮುಂತಾದ 
ವಾಹನಗಳು ಅಳುತ್ತಿರುವಂತೆ ನನಗೆ ಕಾಣಿಸುತ್ತಿದೆ. ॥ ೧೩॥ 
ಮೃತ್ಯುವಿನ ದೂತರಂತಿರುವ ಪಾರಿವಾಳ, ಗೂಬೆ ಮತ್ತು ಗೂಬೆಯ 
ಶತ್ರುಗಳಾದ ಕಾಗೆಗಳು ರಾತ್ರಿಯ ವೇಳೆಯಲ್ಲಿ ಕರ್ಣಕಠೋರ 
ವಾದ ಶಬ್ದಗಳಿಂದ ನನ್ನ ಮನಸ್ಸನ್ನು ನಡುಗಿಸುತ್ತಾ ಶೂನ್ಯವಾಗಿಸಲು 
ಬಯಸುತ್ತಿವೆ. ಸ್ಪತಃ ತಾವೂ ಸುಖವಾಗಿ ನಿದ್ರಿಸುವುದಿಲ್ಲ ಹಾಗೂ 
ಬೇರೆಯವರ ನಿದ್ದೆಯನ್ನೂ ಹಾಳುಮಾಡುತ್ತಿವೆ. ॥ ೧೪ ॥ ದಿಕ್ಕು 
ಗಳು ಹೊಗೆಯು ತುಂಬಿದಂತೆ ಕಂದುಬಣ್ಣವನ್ನು ತಾಳಿವೆ. 

ಸೂರ್ಯ ಮತ್ತು ಚಂದ್ರರ ಸುತ್ತಲೂ ಮಂಡಲಗಳು ಬಾರಿ- 

ಬಾರಿಗೂ ಕಾಣಿಸಿಕೊಳ್ಳುತ್ತಿವೆ. ಭೂಮಿಯು ಪರ್ವತಸಹಿತವಾಗಿ 

ನಡುಗುತ್ತಿದೆ. ಮೋಡಗಳು ಜೋರಾಗಿ ಗುಡುಗುತ್ತಿದ್ದು ಮಿಂಚು- 

ಸಿಡಿಲುಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿವೆ. ॥ ೧೫ ॥ ಶರೀರವನ್ನು 
ಕೊರೆಯುವ ಜರುಗಾಳಿಯು ಧೂಳಿನಿಂದ ಕಗ್ಗತ್ತಲೆಯನ್ನು ಹರ 

ಡುತ್ತಾ ಬಿಹುತ್ತಿದೆ. ಮೇಘಗಳು ಎಲ್ಲೆಡೆಗಳಲ್ಲೂ ಭೀಕರದೃಶ್ಯವನ್ನುಂಟು 

ಮಾಡುತ್ತಾ ರಕ್ತವನ್ನು ಸುರಿಸುತ್ತಿದೆ. ॥ ೧೬ ॥ ಸೂರ್ಯ-ಚಂದ್ರರ 


108 


ಸೂರ್ಯಂ ಹತಪ್ರಭಂ ಪಶ್ಯ ಗ್ರಹಮರ್ದಂ ಮಿಥೋದಿವಿ। 
ಸಸಂಕುಲೈರ್ಭೂತಗಣೈರ್ಜ್ವಲಿತೇ ಇವ ರೋದಸೀ 
1 ೧೭ ॥ 


ನದ್ಯೋ ನದಾಶ್ಚ ಕುುಭಿತಾಃ ಸರಾಂಸಿ ಚ ಮನಾಂಸಿ ಚ । 
ನ ಜ್ವಲತ್ಯಗ್ನಿರಾಜ್ಯೇನ ಕಾಲೋಕಯಂ ಕಿಂ ವಿಧಾಸ್ಯತಿ 
॥ ೧೮ ॥ 


ನ ಪಿಬಂತಿ ಸ್ತನಂ ವತ್ಸಾ ನ ದುಹ್ಯಂತಿ ಚ ಮಾತರಃ । 
ರುದಂತೃಶ್ರಮುಖಾ ಗಾವೋ ನ ಹೃಪ್ಠಂತೃಷಭಾ ವ್ರಜೇ 
Neal 
ದೈವತಾನಿ ರುದಂತೀವ ಸ್ವಿದೃಂತಿ ಹ್ಯುಚ್ಚಲಂತಿ ಚ । 
ಇಮೇ ಜನಪದಾ ಗ್ರಾಮಾ: ಪುರೋದ್ಯಾನಾಕರಾಶ್ರಮಾಃ । 
ಭ್ರಪ್ರಿಯೋ ನಿರಾನಂದಾಃ ಕಿಮಘಂ ದರ್ಶಯಂತಿ ನಃ 
॥ ೨೦ ॥ 
ಮನ್ಯ ಏತೈರ್ಮಹೋತ್ಪಾತ್ರೆರ್ನೂನಂ ಭಗವತಃ ಪದ್ಧೆಃ । 
ಅನನ್ಯಪುರುಷಶ್ರೀಭಿರ್ಹೀನಾ ಭೂರ್ಹತಸೌಭಗಾ 
॥ ೨೧॥ 
ಇತಿ ಚಿಂತಯತಸ್ತಸ್ಕ ದೃಷ್ಟಾರಿಷ್ಟೇನ ಚೇತಸಾ । 
ರಾಜ್ಯ ಪ್ರತ್ಯಾಗಮದ್ವಹ್ಮನ್‌ ಯದುಪುರ್ಯಾ: ಕಪಿದ್ದಜಃ 
॥| ೨೨ ॥ 
ತಂ ಪಾದಯೋರ್ನಿಪತಿತಮಯಥಾಪೂರ್ವಮಾತುರಮ್‌ । 
ಅಧೋವದನಮಬ್ಬಿನ್ಹ್ದೂನೃಜಂತಂ ನಯನಾಬ್ದಯೋಃ 
il ೨೩ ॥ 


ವಿಲೋಕ್ಕೋದ್ವಿಗೃಹೃದಯೋ ವಿಚ್ಛಾಯಮನುಜಂ ನೃಪಃ । 
ಪೃಚ್ಛತಿ ಸ್ಥ ಸುಹೃನ್ನಧ್ಯೇ ಸಂಸ್ಥರನ್ನಾರದೇರಿತಮ್‌ 
1 ೨೪॥ 
ಯುಧಿಷ್ಠಿರ ಉವಾಚ 
ಕಚ್ಚಿದಾನರ್ತಪುರ್ಯಾಂ ನಃ ಸ್ವಜನಾಃ ಸುಖಮಾಸತೇ | 
ಮಧುಭೋಜದಶಾರ್ಹಾರ್ಹಸಾತ್ವತಾಂಧಕವೃಷ್ಣಯ: 


॥ ೨೫ ॥ 
ಶೂರೋ ಮಾತಾಮಹಃ ಕಚ್ಚಿತ್ತಸ್ಪಾ ಸ್ತೇ ವಾಥ ಮಾರಿಷ | 
ಮಾತುಲಃ ಸಾನುಜಃ ಕಚ್ಚಿತ್ಕುಶಲ್ಯಾನಕದುಂದುಭಿ: 

॥ ೨೬ ॥ 
ಸಪ್ತಸ್ವಸಾರಸ್ತತ್ನತ್ನೊ 6 ಮಾತುಲಾನ್ಯಃ ಸಹಾತ್ಮಜಾಃ । 
ಆಸತೇ ಸಸ್ತುಷಾಃ ಕ್ಷೇಮಂ ದೇವಕೀಪ್ರಮುಖಾಃ ಸ್ವಯಮ್‌ 

॥ ೨೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಪ್ರಭೆಗಳು ಮಂಕಾಗಿಬಿಟ್ಟಿವೆ. ಆಕಾಶದಲ್ಲಿ ಗ್ರಹಗಳು ಒಂದ 
ಕ್ಕೊಂದು ಘರ್ಷಣೆ ಹೊಂದುತ್ತಿವೆ. ಭೂತಗಣಗಳು ಒಟ್ಟಾಗಿ 
ಗುಂಪುಗೂಡಿ ಭೂಮಿ-ಆಕಾಶಗಳಲ್ಲಿ ಬೆಂಕಿಹಚ್ಚಿರುವಂತೆ ಕಾಣು 
ಕ್ರಿದೆಯಲ್ಲಾ! ॥ ೧೭ ॥ ನದಿಗಳೂ, ನದಗಳೂ, ಸರೋವರಗಳೂ, 
ಮತ್ತು ಅಂತೆಯೇ ಜನರ ಮನಸ್ಸುಗಳೂ ಕಲಕಿಹೋಗುತ್ತಿವೆ. 
ತುಪ್ಪದ ಧಾರೆಯನ್ನು ಸುರಿದರೂ ಅಗ್ನಿಯು ಉರಿಯುತ್ತಿಲ್ಲ ಈ 
ಎಲ್ಲ ಅಶುಭಲಕ್ಷಣಗಳಿಂದ ಕೂಡಿದ ಕಾಲವು ಏನು ಫಲವನ್ನು 
ತರುತ್ತದೆಯೋ ಕಾಣೆ. ॥ ೧೮ ॥ ಎಳೆಯ ಕರುಗಳು ತಾಯಿಯ. 
ಹಾಲನ್ನೂ ಕುಡಿಯುತ್ತಿಲ್ಲ; ಆಕಳುಗಳೂ ಅವುಗಳಿಗೆ ಹಾಲನ್ನು 
ಕೊಡುತ್ತಿಲ್ಲ ಗೋಶಾಲೆಯಲ್ಲಿ ಗೋವುಗಳು ಕಣ್ಣೀರುಗರೆಯುತ್ತಿವೆ. 
ಹಾಗೆಯೇ ಕೊಟ್ಟಿಗೆಯಲ್ಲಿ ಎತ್ತುಗಳೂ ಸಂತೋಷಪಡುತ್ತಿಲ್ಲ 
॥ ೧೯ ॥ ದೇವತಾಮೂರ್ತಿಗಳು ಅಳುತ್ತಿವೆಯೋ ಎಂಬಂತಿವೆ. 
ಬೆವರು ಸುರಿಸುತ್ತಿದ್ದು ಅಲುಗಾಡುತ್ತಿರುವಂತೆಯೂ ಕಾಣುತ್ತಿವೆ. 
ಈ ದೇಶಗಳೂ ಹಳ್ಳಿಗಳೂ, ಪಟ್ಟಣಗಳೂ ಉದ್ಯಾನವನಗಳೂ, 
ಗಣಿಗಳೂ ಮತ್ತು ಆಶ್ರಮಗಳೂ ಕಾಂತಿಹೀನವಾಗಿ ಆನಂದರಹಿತ 
ವಾಗಿವೆ. ಇವೆಲ್ಲಾ ಯಾವ ಕಷ್ಟವನ್ನು ಸೂಚಿಸುತ್ತವೆಯೋ 
ತಿಳಿಯದಾಗಿದೆ. ॥ ೨೦ ॥ ಈ ದೊಡ್ಡ-ದೊಡ್ಡ ಉತ್ಪಾತಗಳನ್ನು 
ನೋಡಿದರೆ ಭೂದೇವಿಯು ಅಸಾಧಾರಣವಾದ ದಿವ್ಯಲಕ್ಷಣ 
ಗಳಿಂದ ಅಲಂಕೃತವಾದ ಶ್ರೀಭಗವಂತನ ಅಡಿದಾವರೆಗಳನ್ನಗಲಿ 
ತನ್ನ ಎಲ್ಲ ಸೌಭಾಗ್ಯಗಳನ್ನೂ ಕಳೆದುಕೊಂಡು ಬಿಟ್ಟಿರುವಳೋ 
ಏನೋ!" ॥ ೨೧॥ 

ಶೌನಕರೇ ! ಮಹಾರಾಜ ಯುಧಿಷ್ಠಿರನು ಆ ಭಯಂಕರವಾದ 
ಉತ್ಪಾತಗಳನ್ನು ನೋಡಿ ಮನಸ್ಸಿನಲ್ಲಿ ಚಿಂತೆಪಡುತ್ತಿರುವಾಗಲೇ 
ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿ ಬಂದನು. ಬಂದೊ 
ಡನೆಯೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ಅರ್ಜುನನು 
ಹಿಂದೆಂದೂ ಕಾಣದ ರೀತಿಯಲ್ಲಿ ಮಹಾದುಚುದಿಂದ ಮುಖ 
ವನ್ನು ತಗ್ಗಿಸಿಕೊಂಡು ಕಣ್ಣೀರುಸುರಿಸುತ್ತಾ ಕಳೆಗುಂದಿರುವುದನ್ನು 
ಕಂಡು ಧರ್ಮರಾಜನಿಗೆ ಮಿತಿಮೀರಿದ ಗಾಬರಿಯುಂಟಾಯಿತು. 
ಆತನು ನಾರದರು ಹೇಳಿದ್ದ ಮಾತನ್ನೇ ಸ್ಥರಿಸುತ್ತಾ ಅಲ್ಲಿ ನೆರೆದಿದ್ದ 
ಬಂಧು-ಮಿತ್ತರ ಮಧ್ಯದಲ್ಲಿಯೇ ಅರ್ಜುನನನ್ನು ಹೀಗೆ 
ಪ್ರಶ್ನಿಸಿದನು. ॥ ೨೨-೨೪ ॥ 

ಯುಧಿಷ್ಠಿರನು ಹೇಳಿದನು - ""ಅರ್ಜುನಾ ದ್ವಾರಕಾನಗರಿ 
ಯಲ್ಲಿ ನಮ್ಮ ನೆಂಟರಿಷರಾದ ಮಧು, ಭೋಜ, ದಶಾರ್ಹ, 
ಆರ್ಹ, ಸಾತ್ವತ, ಅಂಧಕ ಮತ್ತು ವೃಷ್ಟಿಗಳೆಂಬ ಯಾದವರೆಲ್ಲಾ 
ಸುಖವಾಗಿದ್ದಾರಷ್ಟೇ ! ॥ ೨೫ ॥ ನಮ್ಮ ಮಾನ್ಯ ಮಾತಾಮಹನಾದ 
ಶೂರಸೇನಮಹಾರಾಜನು ಕುಶಲವಾಗಿದ್ದಾನೆಯೇ ? ಸೋದರ 
ಮಾವನಾದ ವಸುದೇವನೂ ಮತ್ತು ಅವನ ತಮ್ಮನೂ ಕ್ಷೇಮವೇ? 
॥ ೨೬ ॥ ಅವನ ಪತ್ನಿಯರೂ, ನಮ್ಮ ಸೋದರತ್ತೆಯರೂ ಆದ 
ದೇವಕಿಯೇ ಮುಂತಾದ ಏಳುಮಂದಿ ಸೋದರಿಯರೂ ತಮ್ಮ 
ಪುತ್ರರೊಡನೆಯೂ, ಸೊಸೆಗಳೊಡನೆಯೂ ಸೌಖ್ಯವಾಗಿದ್ದಾರೆಯೇ ? 
॥ ೨೭ ॥ ದುಷ್ಪನಾಗಿದ್ದ ಕಂಸನ ತಂದೆ ಉಗ್ರಸೇನ ಮಹಾರಾಜನು 
ತನ್ನ ತಮ್ಹ ದೇವಕನೊಡನೆ ಕುಶಲವಾಗಿದ್ದಾನೆಯೇ 9 ಹಾಗೆಯೇ 


14 ಅಧ್ಯಾಯ) 


ಪ್ರಥಮ ಸೃಂಧ 


109 


ಕಚ್ಚಿದ್ರಾಜಾ55ಹುಕೋ ಜೀವತ್ಯಸತ್ತುತ್ರೋ5ಸ್ಕ ಚಾನುಜಃ । 
ಹೃದೀಕಃ ಸಸುತೋsಕ್ರೂರೋ ಜಯಂತಗದಸಾರಣಾಃ 
॥ ೨೮ ॥ 
ಆಸತೇ ಕುಶಲಂ ಕಚ್ಚಿದ್ದೇ ಚ ಶತ್ರುಜಿದಾದಯಃ । 
ಕಚ್ಚಿದಾಸ್ಟೇ ಸುಖಂ ರಾಮೋ ಭಗವಾನಾತ್ತತಾಂ ಪ್ರಭುಃ 
೨೯॥ 
ಪ್ರದ್ಯುಮ್ನಃ ಸರ್ವವೃಷ್ಟೀನಾಂ ಸುಖಮಾಸ್ತೇ ಮಹಾರಥಃ । 
ಗಂಭೀರರಯೋತನಿರುದ್ದೋ ವರ್ಧತೇ ಭಗವಾನುತ 
a0 
ಸುಷೇಣಶ್ಚಾರುದೇಷ್ಟಶ್ಚ ಸಾಂಬೋ ಜಾಂಬವತೀಸುತಃ | 
ಅನ್ಯೇ ಚ ಕಾರ್ಷಿಪ್ರವರಾಃ ಸಪುತ್ರಾ ಯಷಭಾದಯಃ 
(೩0 ॥ 
ತಥೈವಾನುಚರಾಃ ಶೌರೇಃ ಶ್ರುತದೇವೋದ್ಧವಾದಯಃ | 
ಸುನಂದನಂದ ಶೀರ್ಷಣ್ಯಾ ಯೇ ಚಾನ್ಯೇ ಸಾತ್ವತರ್ಷಭಾಃ 


1೩೨ ॥ 
ಅಪಿ ಸ್ಟಾ ನ ಸತೇ ಸರ್ವೇ ರಾಮಕೃಷ್ಣಭುಜಾಶ್ರಯಾಃ | 
ಅಪಿ ಸ್ಫರಂತಿ ಕುಶಲಮಸ್ಕಾಕಂ ಬದ್ಧಸೌಹೃದಾಃ 

I ೩೩॥ 


ಭಗವಾನಪಿ ಗೋವಿಂದೋ ಬ್ರಹ್ಮಣ್ಯೋ ಭಕ್ಷವತ್ತಲ: । 
ಕಚ್ಚಿತ್ತುರೇ ಸುಧರ್ಮಾಯಾಂ ಸುಖಮಾಸ್ತೇ ಸುಹೃದ್ಹೃತಃ 
1 ೩೪॥ 
ಮಂಗಲಾಯ ಚ ಲೋಕಾನಾಂ 
ಕ್ಲೇಮಾಯ ಚ ಭವಾಯ 
ಆಸ್ತೇ ಯದುಕುಲಾಂಭೋಧಾ- 
ವಾದ್ಯೋತನಂತಸಖ:ಃ ಪುಮಾನ್‌ ॥ ೩೫ ॥ 
ಯದ್ದಾಹುದಂಡಗುಪ್ತಾಯಾಂ ಸ್ವಸ್ಟರ್ಯಾಂ ಯದವೋಂರ್ಚಿತಾಃ । 


ಕ್ರೀಡಂತಿ ಪರಮಾನಂದಂ ಮಹಾಪೌರುಷಿಕಾ ಇವ 
॥ ೩೬ 


ಚ । 


ಯತ್ಪಾದಶುಶ್ರೂಷಣಮುಖ್ಯಕರ್ಮಣಾ 

ಸತ್ಯಾದಯೋ ದ್ವೃಷ್ಟ ಸಹಸ್ರಯೋಷಿತಃ । 
ನಿರ್ಜಿತ್ಯ ಸಂಖ್ಯೇ ತ್ರಿದಶಾಸ್ತದಾಶಿಷೋ 

ಹರಂತಿ ವಜ್ರಾಯುಧವಲ್ಲಭೋಚಿತಾಃ ॥ ೩೭ ॥ 


ಯದ್ಧಾಹುದಂಡಾಭ್ಯುದಯಾನುಜೀವಿನೋ 
ಯದುಪ್ರವೀರಾ ಹ್ಯಕುತೋಭಯಾ ಮುಹುಃ। 

ಅಧಿಕ್ರಮಂತ್ಯಂಘ್ರಿಭಿರಾಹೃತಾಂ ಬಲಾತ್‌ 
ಸಭಾಂಸುಧರ್ಮಾಂ ಸುರಸತ್ತಮೋಚಿತಾಮ್‌ i ೩೮ 


ಕಚ್ಚಿತ್ರೇ5ನಾಮಯಂ ತಾತ ಭ್ರಷ್ಟತೇಜಾ ವಿಭಾಸಿ ಮೇ । 


ಅಲಬ್ಧಮಾನೋಠವಜ್ಞಾತಃ ಕಿಂ ವಾ ತಾತ ಚಿರೋಷಿತಃ 
1೩೯ 


[1739]5 A 


ಹೃದೀಕ, ಅವನ ಪುತ್ರನಾದ ಕೃತವರ್ಮಾ, ಅಕ್ರೂರ, ಜಯಂತ, 
ಗದ, ಸಾರಣ ಮತ್ತು ಶತ್ರುಜಿತ್‌ ಮುಂತಾದ ಯಾದವವೀರರು 
ಕ್ಲೇಮವಾಗಿದ್ದಾರಷ್ಟೇ? ಯಾದವರ ಪ್ರಭುವಾದ, ಪೂಜ್ಯನಾದ 
ಬಲರಾಮದೇವನೂ ಸುಖವಾಗಿದ್ದಾನೆಯೇ? ॥ ೨೮-೨೯ ॥ 
ಯದುವಂಶದ ಸರ್ವಶ್ರೇಷ್ಠಮಹಾರಥಿಯಾದ ಪ್ರದ್ಯುಮ್ನನು 
ಸುಖವಾಗಿದ್ದಾನೆಯೇ ? ಯುದ್ಧದಲ್ಲಿ ಗಂಭೀರವಾದ ವೇಗ- 
ಚಟ-ವಟಿಕೆಗಳುಳ್ಳ ಪೂಜ್ಯನಾದ ಅನಿರುದ್ಧನು ಆನಂದವಾಗಿ 
ದ್ವಾನೆಯೇ ? ॥ ೩೦ ॥ ಸುಷೇಣ, ಚಾರುದೇಷ್ಟ, ಜಾಂಬವತೀ 
ಪುತ್ರನಾದ ಸಾಂಬ ಮತ್ತು ಯಷಭರೇ ಮುಂತಾದ ಶ್ರೀಕೃಷ್ಣನ ಇತರ 
ಪುತ್ರರೂ, ಅವರ ಪುತ್ರರೂ ಎಲ್ಲರೂ ಕುಶಲರಾಗಿರುವರಷ್ಟೇ ? 
1೩೧ ॥ ಭಗವಾನ್‌ ಶ್ರೀಕೃಷ್ಣನ ಸೇವಕರಾಗಿರುವ, ಶ್ರುತದೇವ, 
ಉದ್ದವರೇ ಮುಂತಾದ ಯಾದವ ಶ್ರೇಷ್ಠರೂ, ನಂದ-ಸುನಂದರೇ 
ಮುಂತಾದವರೂ, ಪೂಜ್ಯರಾದ ಶ್ರೀಬಲರಾಮ ಮತ್ತು ಶ್ರೀಕೃಷ್ಣ 
ದೇವರ ಬಾಹುಬಲದಿಂದ ಸಂರಕ್ಷಿತರಾಗಿರುವ ಇತರರೂ ಎಲ್ಲರೂ 
ಸೌಖ್ಯವಾಗಿದ್ದಾರೆಯೇ? ನಮ್ಮಲ್ಲಿ ಪ್ರೀತಿ-ವಿಶ್ವಾಸಗಳುಳ್ಳ ಇವರೆ 
ಲ್ಲರೂ ಆಗಾಗ್ಯೆ ನಮ್ಮ ಯೋಗ-ಕ್ಲೇಮಗಳನ್ನು ನೆನಪುಮಾಡಿ 
ಕೊಳ್ಳುತ್ತಿದ್ದಾರೆಯೇ ? ॥ ೩೨-೩೩ ॥ 

ಭಕ್ತವತ್ಸಲನೂ, ಬ್ರಾಹ್ಮಣರಿಗೆ ಪ್ರಿಯನೂ, ಆದ ಭಗವಾನ್‌ 
ಶ್ರೀಕೃಷ್ಣನು ತಮ್ಮ ಸ್ವಜನರೊಂದಿಗೆ ದ್ವಾರಕೆಯ ಸುಧರ್ಮಾಸಭೆ 
ಯಲ್ಲಿ ಸುಖವಾಗಿ ಇರುವನಷ್ಟೇ ? ॥ ೩೪ ॥ ಆ ಆದಿಪುರುಷನು 
ಬಲರಾಮನೊಂದಿಗೆ ಲೋಕದ ಮಂಗಳಕ್ಕೋಸ್ಕರವಾಗಿಯೂ 
ಕ್ಷೇಮಕ್ಕೋಸ್ಕರವಾಗಿಯೂ ಯದುವಂಶವೆಂಬ ಕ್ಷೀರಸಾಗರದಲ್ಲಿ 
ಅವತರಿಸಿರುವನು. ಅವನ ಬಾಹುಬಲದಿಂದಲೇ ಸುರಕ್ಷಿತವಾದ 
ತಮ್ಮ ದ್ವಾರಕಾಪುರಿಯಲ್ಲಿ ಯದುವಂಶೀಯರು ಲೋಕದಲ್ಲಿ 
ಸಂಭಾವಿತರಾಗಿ ಮಹಾಪುರುಷ ನಾರಾಯಣನ ಪಾರ್ಷದರಂತೆ 
ಸುಖ-ಶಾಂತಿಗಳಿಂದ ವಿಹರಿಸುತ್ತಿರುವರಲ್ಲ? ॥ ೩೫-೩೬ ॥ 
ಸತ್ಯಭಾಮೆಯೇ ಮುಂತಾದ ಹದಿನಾರುಸಾವಿರಮಂದಿ ರಾಣಿ 
ಯರೂ ಮುಖ್ಯವಾಗಿ ಭಗವಂತನ ಚರಣಸೇವೆಯಲ್ಲೇ ನಿರತ 
ರಾಗಿದ್ದು ಇಂದ್ರಾದಿದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ, ಶಚೀ 
ದೇವಿಯ ಭೋಗಕ್ಕೆ ಯೋಗ್ಯವಾದ ಪಾರಿಜಾತವೇ ಮುಂತಾದ 
ತಮ್ಮ ಇಷ್ಟವಾದ ವಸ್ತುಗಳನ್ನು ಅವನಿಂದ ಪಡೆದು ಅನುಭವಿಸು 
ತ್ರಿದ್ದಾರಲ್ಲ? ॥ ೩೭ ॥ ಯದುವಂಶೀಯ ವೀರರು ಶ್ರೀಕೃಷ್ಣನ 
ಬಾಹುದಂಡಗಳ ಪ್ರಭಾವದಿಂದ ಸುರಕ್ಷಿತವಾಗಿ, ನಿರ್ಭಯರಾಗಿ, 
ಬಲಪೂರ್ವಕವಾಗಿ ತಂದಿರುವ ದೇವಶ್ರೇಷ್ಠರಿಗೆ ಮಾತ್ರವೇ ಭೋಗ್ಯ 
ವಾದ ಸುಧರ್ಮಸಭೆಯನ್ನು ತಮ್ಮ ಚರಣಗಳಿಂದ ಆಕ್ರಮಿಸು 
ವರಲ್ಲ! ॥ ೩೮ ॥ 

ಅಯ್ಯಾ ಅರ್ಜುನಾ! ನೀನು ದೇಹಾರೋಗ್ಯದಿಂದ ಚೆನ್ನಾಗಿದ್ದಿ 
ಯಲ್ಲ? ನೀನು ತುಂಬಾ ಕಳೆಗುಂದಿರುವವನಂತೆ ಕಾಣಿಸುತ್ತಿದ್ದಿ 
ಯಲ್ಲ? ಅಲ್ಲಿ ಬಹಳ ದಿನಗಳವರೆಗೆ ನಿಂತರೆ ನಿನಗೆ ತಕ್ಕ ಮಾನ- 
ಮರ್ಯಾದೆಗಳಲ್ಲಿ ಏನಾದರೂ ಕೊರತೆ ಉಂಟಾಗಲಿಲ್ಲವಲ್ಲ? 
ಯಾರಾದರೂ ನಿನಗೆ ಅಪಮಾನ ಮಾಡಲಿಲ್ಲವಲ್ಲ? ॥ ೩೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


110 
ಕಚ್ಚಿನ್ನಾಭಿಹತೋತ ಭಾವೆ: ಶಬ್ದಾದಿಭಿರಮಂಗಲೈೆ: I 
ನ ದತ್ತಮುಕ್ತಮರ್ಥಿಭ್ಯ ಆಶಯಾ ಯತ್ನತಿಶ್ರುತಮ್‌ 
ಚ YON 

ಕಚ್ಚಿತ್ತ್ವಂ ಬ್ರಾಹ್ಮಣಂ ಬಾಲಂ 

ಗಾಂ ವೃದ್ಧಂ ರೋಗಿಣಂ ಸ್ತ್ರಿಯಮ್‌ | 
ಶರಣೋಪಸೃತಂ ಸತ್ತ್ವಂ 

ನಾತ್ಯಾಕ್ಸೀಃ ಶರಣಪ್ರದಃ ॥ ೪೧॥ 


ಕಚಿತ್ತಂ ನಾಗಮೋತಗಮ್ಯಾಂ ಗಮ್ಯಾಂ ವಾಸ್ಕೃತಾಂ ಸ್ವ್ರಿಯಮ್‌ । 
ಪರಾಜಿತೋ ವಾಥ ಭವಾನ್ನೋತ್ತಮೈರ್ನಾಸಮೈ: ಪಥಿ 
॥ ೪೨॥ 


ಅಪಿ ಸಿಶರ್ಯಭುಂಕ್ನಾಸ್ತಂ ಸಂಭೋಜ್ಞಾ ನ್ಹೃದ್ಧ ಬಾಲಕಾನ್‌ | 
ಜುಗುಪಿತಂ ಕರ್ಮ ಕಿಂಚಿತೃತವಾನ್ನ ಯದಕ್ಷಮಮ್‌ 


I ೪೩॥ 
ಕಚ್ಚಿತ್ವೇಷ್ಠತಮೇನಾಥ ಹೃದಯೇನಾತ್ಮಬಂಧುನಾ I 
ಶೂನ್ಯೋತಸ್ಕಿರಹಿತೋ ನಿತ್ಯಂ ಮನ್ಯಸೇತೇರನೃಥಾ ನ ರುಕ್‌ 

॥ ೪೪॥ 


ದುರ್ಭಾವಪೂರ್ಣವಾದ ಅಮಂಗಳವಾದ ಮಾತುಗಳನ್ನಾಡಿ 
ಯಾರಾದರೂ ನಿನ್ನ ಮನಸ್ಸನ್ನು ನೋಯಿಸಿದರೇ ? ಅಥವಾ ಆಸೆ 
ಯಿಂದ ಬಯಸಿ ಬಂದವರಿಗೆ ಮಾಡಿದ ವಾಗ್ದಾನವನ್ನಾಗಲೀ, 
ನೀನಾಗಿಯೇ ಕೊಡುವುದಾಗಿ ಹೇಳಿದ್ದ ಪ್ರತಿಜ್ಞಾವಚನವನ್ನಾಗಲೀ 
ನಡೆಸಿಕೊಡದೆ ಹೋದೆಯಾ 9 ॥ ೪೦ ॥ ಶರಣು ಬಂದವರನ್ನು 
ಕೈಬಿಡದೇ ಕಾಪಾಡುವ ಸ್ವಭಾವ ನಿನ್ನದು. ನಿನ್ನಲ್ಲಿ ಶರಣಾಗತರಾದ 
ಬ್ರಾಹ್ಮಣನನ್ನಾಗಲೀ, ಮಗುವನ್ನಾಗಲೀ, ಗೋವನ್ನಾಗಲೀ, ವೃದ್ಧನ 
ನ್ನಾಗಲೀ, ರೋಗಿಯನ್ನಾಗಲೀ, ಅಬಲೆಯಾದ ಸ್ವೀಯನ್ನಾಗಲಿ, 
ಅಥವಾ ಬೇರೆ ಯಾವುದೇ ಪ್ರಾಣಿಯನ್ನಾಗಲೀ ಕಾಪಾಡದೆ 
ಕೈಬಿಡಲಿಲ್ಲ ತಾನೇ? ॥ ೪೧ ॥ ನೀನು ಸೇರಬಾರದ ಹೆಂಗಸಿ 
ನೊಂದಿಗೆ ಸೇರಿ ರಮಿಸಲಿಲ್ಲತಾನೇ ? ಅಥವಾ ಸೇರಲು ಯೋಗ್ಯ 
ಳಾಗಿದ್ದರೂ ಆಕೆಯನ್ನು ಸತ್ಯರಿಸದೆ ಆಕೆಯೊಡನೆ ಸೇರಿ ರಮಿಸಲಿಲ್ಲ 
ತಾನೇ? ದಾರಿಯಲ್ಲಿ ನಿನ್ನಿಂದ ಕೆಳಮಟ್ಟದವರಿಂದಾಗಲೀ, 
ಸಮಾನರಾದವರಿಂದಾಗಲೀ ಯುದ್ಧದಲ್ಲಿ ಸೋಲಲಿಲ್ಲ ತಾನೇ? 
॥ ೪೨ ॥ ಅಥವಾ ಮೊದಲು ಊಟಮಾಡಲು ಅರ್ಹರಾದ 
ಬಾಲಕರನ್ನಾಗಲೀ, ಮುದುಕರನ್ನಾಗಲೀ ಬಿಟ್ಟು ನೀನು ಒಬ್ಬನೇ 
ಅವರಿಗಿಂತ ಮೊದಲು ಊಟಮಾಡಿಲ್ಲತಾನೇ ? ನಿನಗೆ ಯೋಗ್ಯ 
ವಲ್ಲದ ನಿಂದಿತವಾದ ಯಾವ ಕೆಲಸ ಸವನ್ನೂ ನೀನು ಮಾಡಿಲ್ಲ 
ಎಂಬುದರ ಕುರಿತು ನನಗೆ ವಿಶ್ವಾಸವಿದೆ. ॥ ೪೩॥ ಅಥವಾ ಅತ್ಯಂತ. 
ಪ್ರಿಯತಮನೂ, ಅಭಿನ್ನಹೃದಯನೂ, ಪರಮ ಸುಷ್ಠತ್ತನೂ ಆ 
ಭಗವಾನ್‌ ಶ್ರೀಕೃಷ್ಣನಿಂದ ನೀನು ಅಗಲಿದ ಕಾರಣದಿಂದ "ಇನ್ನು 
ನಾನು ಎಂದೆಂದಿಗೂ ಶೂನ್ಯನೇ' ಎಂದು ಭಾವಿಸುತ್ತಾ ಈ ರೀತಿ 
ಯಾಗಿರುವೆಯಾ ? ಇದಾವುದೂ ಇಲ್ಲದಿದ್ದರೆ ನಿನಗೆ ಇಂತಹ 
ಮನೋವ್ಯಥೆ ಉಂಟಾಗುವುದಕ್ಕೆ ಬೇರಾವ ಕಾರಣವೂ 
ಇರಲಾರದು. ॥ ೪೪ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ಯುಧಿಷ್ಠಿರವಿತರ್ಕೊೋ ನಾಮ ಚತುರ್ದಶೋತಧ್ಯಾಯಃ॥ ೧೪ ॥ 


———ಿ ರಾ 


ಹದಿನೈದನೆಯ ಅಧ್ಯಾಯ 
ಶ್ರೀಕೃಷ್ಣನ ವಿರಹದಿಂದ ವ್ಯಥೆಗೊಂಡ ಪಾಂಡವರು ಪರೀಕ್ಷಿತನಿಗೆ ಪಟ್ಟಗಟ್ಟಿ ಸ್ಪರ್ಗಕ್ಕೆ ತೆರಳಿದುದು- 


ಸೂತ ಉವಾಚ 
ಏವಂ ಕೃಷ್ಣಸಖಃ ಕೃಷ್ಣೋ ಭ್ರಾತ್ರಾ ರಾಜ್ಞಾ ವಿಕಲ್ಲಿತಃ । 
ನಾನಾಶಂಕಾಸ್ಪದಂ ರೂಪಂ ಕೃಷ್ಣವಿಶ್ಲೇಷಕರ್ಶಿತಃ 
noun 
ಶೋಕೇನ ಶುಷ್ಕದ್ವದನಹೃತರೋಜೋ ಹತಪ್ರಭಃ । 
ವಿಭುಂ ತಮೇವಾನುಧ್ಯಾಯನ್ನಾಶಕ್ನೋತ್ಪತಿಭಾಷಿತುಮ್‌ 
1 ೨॥ 


[173915 8 


ಸೂತಪುರಾಣಿಕರು ಹೇಳುತ್ತಾರೆ - ಎಲೈೆ ಶೌನಕಾದಿ 
ಮಹರ್ಷಿಗಳೇ । ಭಗವಾನ್‌ ಶ್ರೀಕೃಷ್ಣ ಷ್ಟನ ನೆಚ್ಚಿನ ಗೆಳೆಯನಾದ 
ಅರ್ಜುನನು ಮೊದಲೇ ಶ್ರೀಕೃಷ್ಣ ಪ್ಲದಿರಹದಿಂದ ಕೃಶನಾಗಿದ್ದನು. 
ಆತನ ವಿಷಾದಗ್ಗಸ್ತವಾದ ಮುಖಮುದ್ರೆಯನ್ನು ನೋಡಿ ಯುಧಿ 
ಷ್ವಿರನು ಅನೇಕ ಪ್ರಕಾರದ ಆಶಂಕೆಗಳನ್ನು ಪಡುತ್ತಾ ಪ್ರಶ್ನೆಗಳ 
ಮಳೆಯನ್ನೇ ಸುರಿಸಿದ್ದನು. ॥ ೧ ॥ ಅರ್ಜುನನ ಮುಖಕಮಲ 
ಮತ್ತು ಹೃದಯಕಮಲಗಳು ದುಃಖದಿಂದ ಬಾಡಿಹೋಗಿದ್ದವು. 
ಅವನು ಭಗವಾನ್‌ ಶ್ರೀಕೃಷ್ಣ ಷ್ಟನ ಧ್ಯಾನದಲ್ಲಿ ಮುಳುಗಿ ಹೋಗಿ 
ದ್ದರಿಂದ ಅಣ್ಣನ ಪ್ರಶ್ನೆಗಳಿಗೆ. ಉತ್ತರಗಳನ್ನು ಕೊಡದಾದನು.॥ ೨ ॥ 


15 ಅಧ್ಯಾಯ] 


ಕೃಚ್ಛೇಣ ಸಂಸ್ತಭ್ಯ ಶುಚಃ ಪಾಣಿನಾ5ರಮೃಜ್ಯ ನೇತ್ರಯೋಃ । 
ಪರೋಕ್ಷೇಣ ಸಮುನ್ನದ್ಧಪ್ರಣಯೌತೃಂಠ್ಯಕಾತರಃ 
॥ ೩ 


ಸಖ್ಯಂ ಮೈತ್ರೀಂ ಸೌಹೃದಂ ಚ ಸಾರಥ್ಯಾದಿಷು ಸಂಸ್ಕರನ್‌ | 
ನೃಪಮಗ್ರಜಮಿತ್ಯಾಹ ಬಾಷಗದದಯಾ ಗಿರಾ 
ಐ ೧ 
॥ ೪ ॥ 


ಅರ್ಜುನ ಉವಾಚ 


ವಂಚಿತೋ5ಹಂ ಮಹಾರಾಜ ಹರಿಣಾ ಬಂಧುರೂಪಿಣಾ । 
ಯೇನ ಮೇರಪಹೃತಂ ತೇಜೋ ದೇವವಿಸ್ಥಾಪನಂ ಮಹತ್‌ 
॥1 ೫ ॥ 


ಯಸ್ಯ ಕ್ಷಣವಿಯೋಗೇನ ಲೋಕೋ ಹ್ಯಪ್ರಿಯದರ್ಶನಃ । 
ಉಕ್ಕೇನ ರಹಿತೋ ಹ್ಯೇಷ ಮೃತಕಃ ಪ್ರೋಚ್ಯತೇ ಯಥಾ 
॥ ೬ ॥ 


ಯತ್ನಂಶ್ರಯಾದ್ರುಪದಗೇಹಮುಪಾಗತಾನಾಂ 
ರಾಜ್ಞಾಂ ಸ್ವಯಂವರಮುಖೇಸ್ಮರದುರ್ಮದಾನಾಮ್‌। 
ತೇಜೋ ಹೃತಂ ಖಲು ಮಯಾಭಿಹತಶ್ಚ ಮತ್ತಃ 
ಸಜ್ಜೇಕೃತೇನ ಧನುಷಾಧಿಗತಾ ಚ ಕೃಷ್ಣಾ ॥ ೭ ॥ 


ಯತ್ನನ್ನಿಧಾವಹಮುಖಾಂಡವಮಗ್ನಯೇತ ದಾ- 
ಮಿಂದ್ರಂ ಚ ಸಾಮರಗಣಂ ತರಸಾ ವಿಜಿತ್ಯ I 

ಲಬ್ಬಾ ಸಭಾ ಮಯಕೃತಾದ್ದುತಶಿಲ್ಲಮಾಯಾ 
ದಿಗ್ಫೋತಹರನ್ನಪತಯೋ ಬಲಿವುದ್ದರೇತೇ Huu 


ಯತ್ತೇಜಸಾ ನೃಪಶಿರೋಂಪ್ರಮಹನ್ನಖಾರ್ಥೇ 
ಆರ್ಯೋತನುಜಸ್ತವ ಗಜಾಯುತಸತ್ತವೀರ್ಯ:ಃ | 

ತೇನಾಹೃತಾಃ ಪ್ರಮಥನಾಥಮಖಾಯ ಭೂಪಾ 
ಯನ್ಮೋಚಿತಾಸ್ತದನಯನ್ನಲಿಮದ್ದರೇ ತೇ॥ ೯ ॥ 


ಪತಾ ಶ್ಲ ಸ್ವವಾಧಿಮಖಕ್ಷ ಎಪಮಹಾಭಿಷೇಕ- 
ಶ್ಲಾಫಿಷ್ಠಚಾರುಕಬರಂ ಕಿತವೈಃ ಸಭಾಯಾಮ್‌ । 

ಸ್ಪೃಷ್ಟಂ ವಿಕೀರ್ಯ ಪದಯೋಃ ಪತಿತಾಶ್ರುಮುಖ್ಯಾ 
ಯಸ್ವತ್‌ ಸ್ವಿಯೋತಕೃತ ಹತೇಶವಿಮುಕ್ತಕೇಶಾಃ ॥ ೧೦ ॥ 


[1739160 


ಪ್ರಥಮ ಸ್ಕಂಧ 


111 


ಶ್ರೀಕೃಷ್ಣನಲ್ಲಿದ್ದ ಪರಮಪ್ರೇಮಕ್ಕೆ ಪರವಶನಾಗಿ ಆತನ ಅಗಲಿಕೆ 
ಯನ್ನು ತಾಳಲಾರದೆ ಕಂಗೆಟ್ಟು ತತ್ತರಿಸಿ ಹೋಗಿದ್ದನು. ಹೇಗೋ 
ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ಕಷ್ಟದಿಂದ ತಡೆದುಕೊಂಡು 
ಕಣ್ಣುಗಳಿಂದ ಸುರಿಯುತ್ತಿದ್ದ ಜಲಧಾರೆಯನ್ನು ಕೈಯಿಂದ ಒರೆಸಿ 
ಕೊಂಡು, ಸಾರಥ್ಯವೇ ಮುಂತಾದ ಕಾರ್ಯಗಳ ಸಮಯದಲ್ಲಿ 
ಶ್ರೀಭಗವಂತನು ತನ್ನಲ್ಲಿ ತೋರುತ್ತಿದ್ದ ಸ್ನೇಹ, ಸಲಿಗೆ, ಹೃದಯ್ಯೈಕ್ಕ 
ಚಿಂತನೆಗಳನ್ನು ಬಾರಿ-ಬಾರಿಗೂ ನೆನೆಯುತ್ತಾ ಬಾಷದಿಂದ ಗದ್ಗದ 
ವಾಗಿದ್ದ ಧ್ವನಿಯಿಂದ ಅಣ್ಣನಾದ ಧರ್ಮರಾಜನಿಗೆ ಹೀಗೆ 
ಉತ್ತರಿಸಿದನು - ॥ ೩-೪ ॥ 

ಅರ್ಜುನನು ಹೇಳಿದನು - ಮಹಾರಾಜಾ! ಬಂಧುವಿನ 
ರೂಪವನ್ನು ಧರಿಸಿ ಬಂದ ಶ್ರೀಹರಿಯು ನನಗೆ ಮೋಸಮಾಡಿದನು. 
ದೊಡ್ಡ-ದೊಡ್ಡ ದೇವತೆಗಳನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡು 
ತ್ತಿದ್ದ ನನ್ನ ತೇಜಸ್ಸು-ಪರಾಕ್ರಮಗಳನ್ನು ಕಿತ್ತುಕೊಂಡನು. ॥ ೫ ॥ 
ಪ್ರಾಣವು ಹೋದೊಡನೆಯೇ ಈ ದೇಹವು ಶವದ ರೂಪವನ್ನು 
ತಾಳಿ ಅಸಹ್ಯವಾಗಿಬಿಡುವಂತೆ, ಅವನ ಕ್ಷಣಮಾತ್ರದ ವಿಯೋಗ 
ದಿಂದ ಈ ಜಗತ್ತು ಅಪ್ರಿಯವಾಗಿ ಕಾಣತೊಡಗುತ್ತದೆ. ॥ ೬ ॥ 
ಯಾರ ಆಸರೆಯಿಂದ ದ್ರೌಪದೀಸ್ವಯಂವರಕ್ಕೆ ದ್ರುಪದನಲ್ಲಿಗೆ 
ಬಂದ ಕಾಮೋನ್ಡತ್ತ ರಾಜರುಗಳ ತೇಜಸ್ಸನ್ನು ನಾನು ಕಸಿದು 
ಕೊಳ್ಳುತ್ತಾ ಧನುಷ್ಯಕ್ಕೆ ಬಾಣಹೂಡಿ ಮತ ಶ್ವಯಂತ್ರವನ್ನು ಭೇದಿಸಿ 
ದ್ರೌಪದಿಯನ್ನು ಪಡೆದನೋ, ಆ ಮಹಾಪುರುಷನು ನನಗೆ ಮೋಸ 
ಮಾಡಿದನು. ॥ ೭ ॥ ಅವನ ಸಾನ್ನಿಧ್ಯ ಬಲದಿಂದಲೇ ನಾನು ಸಮಸ್ತ 
ದೇವತೆಗಳೊಂದಿಗೆ ದೇವೇಂದ್ರನನ್ನು ಸೋಲಿಸಿ ಅಗ್ನಿ ದೇವನ 
ತೃಪ್ತಿಗಾಗಿ ಖಾಂಡವವನವನ್ನು ಸಮರ್ಪಿಸಿದೆನೋ, ದಾನವ ಶಿಲ್ಪಿ 
ಯಾದ ಮಯನ ಅದ್ಭುತ ಕಲಾಕೌಶಲ್ಯದಿಂದ ಕೂಡಿದ ಸಭೆಯನ್ನು 
ಸಂಪಾದಿಸಿದೆನೋ, ನಾನಾ ದಿಕ್ಕುಗಳಿಂದ ಆಗಮಿಸಿದ ಅರಸರು 
ನಿನಗೆ ಯಜ್ಞದಲ್ಲಿ ಹೇರಳವಾಗಿ ಕಾಣಿಕೆಗಳನ್ನು ಅರ್ಪಿಸಿದರೋ, ಆ 
ತೇಜೋ ಮೂರ್ತಿಯಿಂದ ನಾನು ವಂಚಿತನಾದೆನು. ॥ ೮ ॥ ಹತ್ತು 
ಸಾವಿರ ಆನೆಗಳ ಬಲ-ಪರಾಕ್ರಮಗಳಿಂದ ಸಂಪನ್ನನಾದ, ನಿನ್ನ 
ತಮ್ಮನಾದ ಆರ್ಯಭೀಮಸೇನನು ರಾಜರ ತಲೆಗಳನ್ನು ತಿರಸ್ಕಾರ 
ದಿಂದ ಮೆಟ್ಟದ್ದ ಜರಾಸಂಧನನ್ನು ಯಾರ ಶಕ್ಕಿಯಿಂದ ಸಂಹರಿಸಿ 
ಆತನು ಭೈರವಯಜ್ಞದಲ್ಲಿ ಬಲಿಯನ್ನಾಗಿ ಅರ್ಪಿಸಲು ಸಂಕಲ್ಪಿಸಿದ್ದ 
ರಾಜರೆಲ್ಲರನ್ನು ಬಂಧನಮುಕ್ತಗೊಳಿಸಿ, ಅವರೆಲ್ಲರೂ ನಿನ್ನ ಯಜ್ಞ 
ದಲ್ಲಿ ಅಪಾರವಾದ ಕಪ್ಪ-ಕಾಣಿಕೆಗಳನ್ನು ಕೊಡುವಂತೆ ಮಾಡಿದನೋ, 
ಆ ಶಕ್ತಿ ಧರನು ನನ್ನನ್ನು ತೊರೆದುಹೋದನು. ॥ ೯ ॥ ರಾಜಸೂಯ 
ಯಜ್ಞದ ಅಭಿಷೇಕಜಲದಿಂದ ಪವಿತ್ರವಾಗಿದ್ದ ದ್ರೌಪದಿಯ ಸಿರಿ 
ಮುಡಿಯನ್ನು ದುರಾತ್ಮರು ತುಂಬಿದ ಸಭೆಯಲ್ಲಿ ಮುಟ್ಟುವ 
ಸಾಹಸವನ್ನು ಮಾಡಿದಾಗ ಆಕೆಯು ಕೆದರಿದ ತಲೆಗೂದಲುಗಳಿಂದ 
ತುಂಬಿದ ಕಣ್ಣೀರಿನಿಂದ ಶ್ರೀಕೃಷ್ಣನ ಚರಣಗಳಲ್ಲಿ ಬಿದ್ದು ಬೇಡಿ 
ಕೊಂಡಾಗ, ಅವನು ಅವರಮುಂದೆ ಘೋರ ಅಪಮಾನದ ಪ್ರತೀ 
ಕಾರ ಮಾಡುವ ಪ್ರತಿಜ್ಞೆಯನ್ನು ಮಾಡಿ ಆ ಧೂರ್ತರ ಸ್ತ್ರೀಯರನ್ನು 
ವಿಧವೆಯರನ್ನಾಗಿ ಮಾಡಿ ತಮ್ಮ ಮುಡಿಯನ್ನು ತಾವೇ ಬಿಚ್ಚು 
ಕೊಳ್ಳುವಂತೆ ಮಾಡಿದ ಆ ಸತ್ಯ ಸಂಕಲ್ಪನೂ, ಸಮರ್ಥನೂ ಆದ 
ಸ್ವಾಮಿಯು ನನ್ನನ್ನು ತೊರೆದು ಹೋದನು. ॥ ೧೦ ॥ ದುಷ್ಪ 


142 


ಯೋನೋಜುಗೋಪವನವಏತ್ಯದುರಂತಕ್ಕಚ್ಛಾದ್‌ 
ದುರ್ವಾಸಸೋರರಿವಿಹಿತಾದಯುತಾಗ್ರಭುಗ್ಯಃ । 

ಶಾಕಾನ್ನಶಿಷ್ಟಮುಪಯುಜ್ಯ ಯತಸ್ವೀ ಲೋಕೀಂ 
ತೃಪ್ತಾಮಮಂಸ್ತ ಸಲಿಲೇ ವಿನಿಮಗ್ನಸಂಘಃ I ೧೧॥ 


ಯತ್ತೇಜಸಾಥ ಭಗವಾನ್ಯುಧಿ ಶೂಲಪಾಣಿ- 

ರ್ವಿಸ್ಥಾಪಿತಃ ಸಗಿರಿಜೋತಸ್ಪಮದಾನ್ನಿಜಂ ಮೇ। 
ಅನ್ಯೇ5ಪಿ ಚಾಹಮಮುನೈವ ಕಲೇವರೇಣ 

ಪ್ರಾಪ್ತೋ ಮಹೇಂದ್ರಭವನೇ ಮಹದಾಸನಾರ್ಧಮ್‌ ॥ ೧೨ ॥ 


ತತ ಕೈವ ಮೇ ವಿಹರತೋ ಭುಜದಂಡಯುಗ್ಗಂ 
ಗಾಂಡೀವಲಕ್ಟಣಮರಾತಿವಧಾಯ ದೇವಾಃ । 
ಸೇಂದ್ರಾಃ ಶ್ರಿತಾ ಯದನುಭಾವಿತಮಾಜಮೀಢ 
ತೇನಾಹಮದ್ಯ ಮುಷಿತಃ ಪುರುಷೇಣ ಭೂಮ್ನಾ ॥ ೧೩ ॥ 


ಯದ್ದಾಂಧವಃ ಕುರುಬಲಾಬ್ದಿಮನಂತಪಾರ- 

ಮೇಕೋ ರಥೇನ ತತರೇsಹಮತಾರ್ಯಸತ್ತ ನ್‌! 
ಪ್ರತ್ಯಾಪೃತಂ ಬಹು ಧನಂ ಚಮಯಾ ಪರೇಷಾಂ 

ತೇಜಾಸ್ನದಂ ಮಣಿಮಯಂ ಚ ಹೃತಂ ಶಿರೋಭ್ಯಃ ॥ ೧೪ ॥ 


ಯೋ ಭೀಷ್ಠಕರ್ಣಗುರುಶಲ್ಕ್ಯಚಮೂಷ್ಪದಭ್ರ- 
ರಾಜನ್ಯವರ್ಯರಥಮಂಡಲಮಂಡಿತಾಸು ।ಟ 

ಅಗ್ರೇಚರೋ ಮಮ ವಿಭೋ ರಥಯೂಥಪಾನಾ- 
ಮಾಯುರ್ಮನಾಂಸಿ ಚ ದೃಶಾ ಸಹ ಓಜ ಆರ್ಚ್ಛತ್‌ ॥ ೧೫ ॥ 


ಯದ್ದೋಷು ಮಾ ಪ್ರಣಿಹಿತಂ ಗುರುಭೀಷ್ಠಕರ್ಣ- 
ನಪ್ಪತ್ರಿರರ್ತಶಲಸೈಂಧವಬಾಹಿಕಾದ್ಯೈಃ | 
ಅಸ್ಪಾಣ್ಯಮೋಘಮಹಿಮಾನಿ ನಿರೂಪಿತಾನಿ 
ನೋ ಪಸ್ತ್ರಶುರ್ನ್ವಹರಿದಾಸಮಿವಾಸುರಾಣಿ ॥ ೧೬ ॥ 


[173960 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ದುರ್ಯೋಧನನಿಂದ ಪ್ರೇರಿತರಾದ ದುರ್ವಾಸ ಮಹರ್ಷಿಗಳು 
ತಮ್ಮ ಹತ್ತು ಸಾವಿರ ಶಿಷ್ಯರೊಡನೆ ಭೋಜನಮಾಡಲು ಅಕಾಲದಲ್ಲಿ 
ಅತಿಥಿಯಾಗಿ ಬಂದಾಗ ಯಾವ ಆಪದ್ಬಾಂಧವನು ಅರಣ್ಯಕ್ಕೆ 
ಬಂದು ದ್ರೌಪದಿಯು ತಿಂದು ಉಳಿದಿದ್ದ ಸೊಪ್ಪಿನ ಚೂರನ್ನು 
ತಿಂದು ತೃಪ್ತಿಯಾಯಿತೆಂದು ಹೇಳಿದನೋ, ಸ್ನಾನಕ್ಕೆಂದು ನೀರಿನಲ್ಲಿ 
ಮುಳುಗಿದ್ದ ಮಹರ್ಷಿಗಳ ಗುಂಪು ಶ್ರೀಕೃಷ್ಣನ ತೃಪ್ತಿಯಿಂದ 
ಮೂರುಲೋಕಕ್ಕೂ ತೃಪ್ತಿಯಾಗಿದೆ ಎಂದು ನುಡಿಯುವಂತೆ ಮಾಡಿ 
ಅವರ ಶಾಪದಿಂದ ನಮ್ಮನ್ನು ಸಂರಕ್ಷಿಸಿದರೋ, ಆ ಸ್ವಾಮಿಯು 
ನಮ್ಮನ್ನು ವಂಚಿಸಿ ಹೋದನು. ॥ ೧೧ ॥ ಯಾವಾತನ ಪ್ರತಾಪ 
ದಿಂದ ಯುದ್ಧದಲ್ಲಿ ಪಾರ್ವತೀಸಹಿತ ಪರಮೇಶ್ವರನು ಆಶ್ಚರ್ಯ 
ಗೊಂಡು ಪಾಶುಪತಾಸ್ಪವನ್ನು ನನಗೆ ಕರುಣಿಸಿದ್ದನೋ, ಇತರ 
ದೇವತೆಗಳೂ ತಮ್ಮ-ತಮ್ಮ ಅಸ್ಪಗಳನ್ನು ದಯಪಾಲಿಸಿದರೋ, 
ನಾನು ಸಶರೀರನಾಗಿಯೇ ಮಹೇಂದ್ರನ ಸಭೆಗೆ ಹೋಗಿ ಆತನ 
ಅರ್ಧಾಸನದಲ್ಲಿ ಕುಳಿತುಕೊಳ್ಳುವ ಗೌರವ ಪಡೆದೆನೋ ಆತನಿಂದ 
ನಾನು ವಂಚಿತನಾದೆ. ॥ ೧೨ ॥ ಅಣ್ಣಾ! ನಾನು ಆಗ ಸ್ವರ್ಗದಲ್ಲಿ 
ವಿಹರಿಸುತ್ತಿದ್ದಾಗ ಯಾರ ಅನುಗ್ರಹದಿಂದ ಪ್ರಭಾವಿತವಾದ ಗಾಂಡೀವ 
ಧನುಸ್ಸನ್ನು ಹಿಡಿದುಕೊಂಡಿದ್ದ ನನ್ನ ಎರಡೂ ತೋಳುಗಳನ್ನು 
ಇಂದ್ರಸಹಿತರಾದ ದೇವತೆಗಳೆಲ್ಲರೂ ನಿವಾತಕವಚರೇ ಮುಂತಾದ 
ದೈತ್ಯರನ್ನು ಕೊಲ್ಲಲು ಆಶ್ರಯಿಸಿದ್ದರೋ ಆ ಪುರುಷೋತ್ತಮ 
ಶ್ರೀಕೃಷ್ಣನು ಇಂದು ನನಗೆ ಮೋಸಮಾಡಿದನು. ॥ ೧೩ ॥ 
ಜಯಿಸಲಸಾಧ್ಯವಾದ ಸತ್ತ್ವದಿಂದ ಕೂಡಿದ್ದ ಅಪಾರವಾದ 
ಕೌರವಸೇನಾ ಸಾಗರವನ್ನು ನಾನು ಯಾರ ಬಂಧುತ್ವದ ಬಲದಿಂದ 
ಏಕಾಕಿಯಾಗಿಯೇ ರಥದಿಂದ ದಾಟಿದೆನೋ, ಯಾವಾತನ ಸಹಾಯ 
ದಿಂದಲೇ ನಾನು ಶತ್ರುಗಳಿಂದ ರಾಜಾ ವಿರಾಟನ ಎಲ್ಲ 
ಗೋಸಂಪತ್ತನ್ನು ಹಿಂದಕ್ಕೆ ಮರಳಿಸಿಕೊಟ್ಟು, ಜೊತೆಗೆ ಅವರ ಹೊಳೆ 
ಯುವ ಮಣಿಮಯ ಕಿರೀಟ ಹಾಗೂ ಅಲಂಕಾರಗಳನ್ನು ಕಿತ್ತು 
ಕೊಂಡೆನೋ, ಅಂತಹ ಶಕ್ತಿನಿಧಿಯಾದ ಪ್ರಭುವು ಕಣ್ಣರೆಯಾದನು. 
॥ ೧೪ ॥ ರಾಜೇಂದ್ರನೇ! ಅಗಣಿತ ಸಂಖ್ಯೆಯಲ್ಲಿದ್ದ ರಾಜರ ರಥ 
ಗಳಿಂದ ಕೂಡಿದ್ದ ಭೀಷ್ಠ, ಕರ್ಣ, ದ್ರೋಣ, ಶಲ್ಯ ಹಾಗೂ ಇತರ 
ರಾಜರುಗಳ ಮುಂದೆ ಸಂಚರಿಸುತ್ತಾ ಯಾರು ಆ ಅತಿರಥ, 
ಮಹಾರಥರ ಮನಸ್ಸು ಆಯುಸ್ಸು, ಶಕ್ತಿ ಇವುಗಳನ್ನು ದೃಷ್ಟಿಮಾತ್ರ 
ದಿಂದಲೇ ಅಪಹರಿಸಿದ್ದರೋ ಆ ಯಾದವಪತಿಯು ಮರೆ 
ಯಾದನು. ॥ ೧೫ ॥ ಯಾರ ಬಾಹುಗಳ ನೆರಳಿನಲ್ಲಿ ಸುರಕ್ಷಿತ 
ನಾಗಿದ್ದ ನನ್ನ ಮೇಲೆ ಆಚಾರ್ಯ ದ್ರೋಣರು, ಪಿತಾಮಹ 
ಭೀಷ್ಮರು, ಕರ್ಣ, ಭೂರಿಶ್ರವ, ಸುಶರ್ಮಾ, ಶಲ್ಕ, ಜಯದ್ರಥ, 
ಬಾಹ್ಮಿಕ ಮುಂತಾದವರು ಪ್ರಯೋಗಿಸಿದ್ದ ಅಮೋಘವಾದ ಅಸ್ಪಗಳು 
ನನ್ನನ್ನು ಮುಟ್ಟಲಾರದೆ, ಹಿರಣ್ಯಕಶಿಪು ಮುಂತಾದ ದೈತ್ಯರ 
ಅಸ್ತ-ಶಸ್ಟಗಳು ಭಗವದ್ಧಕ್ವ ಪ್ರಹ್ಲಾದನಿಗೆ ಮುಟ್ಟಲಾರದೆ ವಿಫಲ 
ವಾದಂತೆ ವಿಫಲವಾಗಿಸಿದರೋ ಅಂತಹ ಅನಂತ ಶಕ್ತಿನಿಧಿಯೂ 
ಆಶ್ರಿತರಕ್ಷಕನೂ ಆದ ಪ್ರಭುವು ತನ್ನನ್ನು ಉಪಸಂಹಾರ ಮಾಡಿ 
ಕೊಂಡನು. ॥ ೧೬ ॥ ಶ್ರೇಷ್ಠರಾದ ಸಾಧು-ಸಜ್ಜನರು ಸಂಸಾರ 
ದಿಂದ ಮುಕ್ತರಾಗಲು ಯಾರ ಚರಣಕಮಲಗಳನ್ನು ಭಜಿಸುತ್ತಾರೋ, 
ಅಂತಹ ಭಕ್ತಜನರಿಗೆ ತನ್ನನ್ನೇ ಪೂರ್ಣವಾಗಿ ಕೊಟ್ಟುಕೊಂಡು 


15 ಅಧ್ಯಾಯ] 


ಸೌತ್ಯೇ ವೃತಃ ಕುಮತಿನಾಠತತೃದ ಈಶ್ವರೋಮೇ 
ಯತ್ನಾದಪದ್ಧಮಭವಾಯ ಭಜಂತಿ ಭವ್ಯಾಃ । 
ಮಾಂಶ್ರಾಂತವಾಹಮರಯೋರಥಿನೋ ಭುವಿಷ್ಯಂ 
ನ ಪ್ರಾಹರನ್ಯದನುಭಾವನಿರಸ್ತಚಿತ್ತಾ: ॥ ೧೭ ॥ 


ನರ್ಮಾಣ್ಯುದಾರರುಚಿರಸ್ಥಿತಶೋಭಿತಾನಿ 
ಹೇ ಪಾರ್ಥ ಹೇರರ್ಜುನ ಸಖೇ ಕುರುನಂದನೇತಿ । 
ಸಂಜಲ್ಜಿತಾನಿ ನರದೇವ ಹೃದಿಸ್ಪೃಶಾನಿ 
ಸರ್ತುರ್ಲುರಂತಿ ಹೃದಯಂ ಮಮ ಮಾಧವಸ್ಯ॥ ೧೮ ॥ 


ಶಯ್ಯಾಸನಾಟನವಿಕತ್ನ ನಭೋಜನಾದಿ- 
ಕ್ಯಾದ್ಧಯಸ್ಯ ಯತವಾನಿತಿ ವಿಪ್ರಲಬ್ಧಃ। 
ಸಖ್ಯುಃ ಸಖೇವ ಪಿತೃ ವತ್ತನಯಸ್ಯ ಸರ್ವಂ 
ಸೇಹೇ ಮಹಾನ್ನಹಿತಯಾ ಕುಮತೇರಘಂ ಮೇ ॥ ೧೯॥ 


ಸೋ5ಹಂನೃಪೇಂದ್ರ ರಹಿತಃ ಪುರುಷೋತ್ತಮೇನ 
ಸಖ್ಯಾ ಪ್ರಿಯೇಣ ಸುಪೃದಾ ಹೃದಯೇನ ಶೂನ್ಯ: । 
ಅಧ್ವನ್ಯುರುಕ್ರಮಪರಿಗ್ರಹಮಂಗ ರಕ್ಷನ್‌ 
ಗೋಪೈರಸದ್ಧಿರಬಲೇವ ವಿನಿರ್ಜತೋಶಸ್ಥಿ ॥ ೨೦ ॥ 


ತದ್ವೈ ಧನುಸ್ತ ಇಷವಃ ಸ ರಥೋ ಹಯಾಸ್ಟೇ 

ಸೋಹಂ ರಥೀ ನೃಪತಯೋ ಯತ ಆನಮಂತಿ । 
ಸರ್ವಂ ಕ್ಷಣೇನ ತದಭೂದಸದೀಶರಿಕ್ಕಂ 

ಭಸ್ಮನ್ನುತಂ ಕುಹಕರಾದ್ಧಮಿವೋಪ್ರಮೂಷ್ಯಾಮ್‌ i ೨೧॥ 


ರಾಜಂಸ್ತ ಾಭಿಪೃಷ್ಟಾನಾಂ ಸುಹೃದಾಂ ನಃ ಸುಹೃತ್ಪುರೇ | 
ವಿಪ್ರಶಾಪವಿಮೂಢಾನಾಂ ನಿಫ್ಲತಾಂ ಮುಷ್ಟಿಭಿರ್ಮಿಥ: 
nu ೨೨ ॥॥ 


ವಾರುಣೀಂ ಮದಿರಾಂ ಪೀತ್ವಾಮದೋನ್ಮಧಿತಚೇತಸಾಮ್‌ I 


ಅಜಾನತಾಮಿವಾನ್ಯೋನ್ಯಂ ಚತುಃಪಂಚಾವಶೇಷಿತಾಃ 
॥| ೨೩ ॥ 


ಪ್ರಥಮ ಸೃಂಧ 


113 


ಬಿಡುವನೋ, ಆ ಭಗವಂತನನ್ನು ಕುಬುದ್ಧಿಯಿಂದ ನಾನು 
"ಯುದ್ಧದಲ್ಲಿ ಸಾರಥಿಯಾಗು' ಎಂದು ಅತ್ಯಲ್ಪ” ಕೆಲಸಕ್ಕಾಗಿ ಕೇಳಿ 
ಬಳಸಿಕೊಂಡುಬಿಟ್ಟೆನಲ್ಲ ಅಯ್ಯೋ! ನನ್ನ ಕುದುರೆಗಳು "ಬಳಲಿದ 
ಸಮಯದಲ್ಲಿ ನಾನು ರಥದಿಂದ ಕೆಳಗಿಳಿದು ನಿಂತಿರುವಾಗಲೂ 
ಕೂಡ ಮಹಾರಥಿಗಳಾದ ಶತ್ರುಗಳು ಕೂಡ ನನ್ನ ಮೇಲೆ ಬಾಣ 
ಪ್ರಯೋಗಿಸಲು ಸಮರ್ಥರಾಗಲಿಲ್ಲ ಏಕೆಂದರೆ, ಶ್ರೀಕೃಷ್ಣನ 
ಪ್ರಭಾವದಿಂದ ಅವರ ಬುದ್ದಿಯು ಅಪಹರಿಸಲ್ಪಟ್ಟಿತ್ತು. ॥೧೭॥ 
ಅಣ್ಣಾ! ಆಟದ ಸಮಯದಲ್ಲಿ ಆತನು ಹೇಳುತ್ತಿದ್ದ- 'ಪಾರ್ಥಾ | 
ಅರ್ಜುನಾ! ಸಖನೇ |! ಕುರುನಂದನಾ!' ಇವೇ ಮುಂತಾದ 
ಉದಾರವಾದ, ರಮಣೀಯವಾದ, ನಸುನಗೆಗೂಡಿದ, ಹೃದಯ 
ಸ್ಪರ್ಶಿಯಾದ ಮಾತುಗಳು ಸ್ಥರಣೆಗೆ ಬಂದು ನನ್ನ ಹೃದಯವು 
ಸೂರೆಗೊಳ್ಳುತ್ತಿದೆ. ಓರ್ವ ಸಾಮಾನ್ಯ ವ್ಯಕ್ತಿಯು ಸತ್ತುಹೋದಾಗ 
ಮನುಷ್ಯನು ಎಷ್ಟು ದುಃಖಿತನಾಗುತ್ತಾನೆಂಬುದು ನಿನಗೆ ತಿಳಿದೇ 
ಇದೆ. ಹೀಗಿರುವಾಗ ನಮ್ಮ ಸರ್ವಸ್ವನಾದ ಪ್ರಭುವು ಈಗಿಲ್ಲ 
ದಿರುವಾಗ ಎಷ್ಟು ದುಃಖವಾಗಬೇಡ ? ॥ ೧೮ ॥ ಮಲಗುವಾಗ, 
ಕುಳಿತುಕೊಳ್ಳುವಾಗ, ತಿರುಗಾಡುವಾಗ, ಆತ್ಮಶ್ಸಾಘನೆಮಾಡಿಕೊಳ್ಳು 
ವಾಗ, ಭೋಜನ ಮಾಡುವಾಗ, ನಾವಿಬ್ಬರೂ ಜೊತೆಯಲ್ಲಿರು 
ವಾಗ ಹೃದಯೈಕ್ಯವಿದ್ದುದರಿಂದ "ಮಿತ್ರಾ! ನೀನೇ ತುಂಬಾ 
ದೊಡ್ಡವನೋ?' ಎಂದು ನಾನು ತಿರಸ್ಕಾರದ ಮಾತುಗಳನ್ನಾಡಿ 
ದರೂ, ಅವನು ಮಹಾಮಹಿಮನಾಗಿದ್ದುದರಿಂದ - ಮಿತ್ರನ 
ತಪ್ಪನ್ನು ಮಿತ್ರನೂ, ಮಗನ ಅಪರಾಧವನ್ನು ತಂದೆಯೂ ಸಹಿಸಿ 
ಕೊಳ್ಳುವಂತೆ ದುರ್ಬುದ್ಧಿಯಾದ ನನ್ನ ಎಲ್ಲ ಅಪರಾಧಗಳನ್ನೂ 
ಸಹಿಸಿಕೊಂಡಿದ್ದನೋ ಅಂತಹ ಕರುಣಾಮೂರ್ತಿಯು ಕಣ್ಮರೆ 
ಯಾದನು. ॥ ೧೯ ॥ ರಾಜೇಂದ್ರ | ಮಿತ್ರಶ್ರೇಷ್ಠನೂ, ಪ್ರಿಯಮಿತ್ರನೂ, 
ಸುಹೃದನೂ ಆದ ಆ ಪುರುಷೋತ್ತಮನನ್ನು ಕಳೆದುಕೊಂಡು ಶೂನ್ಯ 
ಹೃದಯನಾಗಿ ನಾನು ಆ ಭಗವಂತನ ಪತ್ನಿಯರನ್ನು ದ್ವಾರಕೆ 
ಯಿಂದ ಜೋಪಾನವಾಗಿ ತರುತ್ತಿದ್ದಾಗ ಮಾರ್ಗಮಧ್ಯದಲ್ಲಿ ಕೆಲವು 
ಕೀಳುಮಟ್ಟದ ಗೊಲ್ಲರು ನನ್ನನ್ನು ಒಂದು ಅಬಲೆಯಂತೆ 
ಸೋಲಿಸಿಬಿಟ್ಟರು. ಆ ಸ್ತ್ರೀಯರನ್ನು 'ಸಂರಕ್ಷಿಸಲಾರದೆ ಹೋದೆನು. 
॥ ೨೦॥ ಯಾವುದರ ಮುಂದೆ ದೊಡ್ಡ-ದೊಡ್ಡ ರಾಜರೂ ತಲೆ 
ತಗ್ಗಿಸುತ್ತಿದ್ದರೋ ಅದೇ ಗಾಂಡೀವ ಧನುಸ್ಸು, ಅದೇ ಬಾಣಗಳು, 
ಅದೇ ರಥ, ಅದೇ ಕುದುರೆಗಳು, ಅತಿರಥಿಯಾದ ನಾನೂ ಆ 
ಹಿಂದಿನವನೇ. ಆದರೆ ಶ್ರೀಕೃಷ್ಣನನ್ನು ಕಳಕೊಂ ಡಿದ್ದರಿಂದ ಅವೆಲ್ಲವೂ 
ಕ್ಷಣಮಾತ್ರದಲ್ಲಿ ಬೂದಿಯಲ್ಲಿ "ಮಾಡಿದ ' ಹೋಮದಂತೆ, 
ನೀಚನಿಗೆ ಮಾಡಿದ ಸೇವೆಯೆ, ಮರುಭೂಮಿಯಲ್ಲಿ ಬಿತ್ತಿದ 
ಬೀಜದಂತೆ ವ್ಯರ್ಥವಾಗಿ ಹೋದುವು. ॥ ೨೧॥ 
ಮಹಾರಾಜನೇ ! ದ್ವಾರಕಾವಾಸಿಗಳಾದ ನಮ್ಮ ಸುಪೃದ್‌- 
ಸಂಬಂಧಿಗಳ ಕುರಿತು ನೀನು ಕುಶಲಪ್ಪಶ್ನೆಮಾಡಿದ್ದೆ ಆ ಯಾದ 
ವರೆಲ್ಲರೂ ಬ್ರಾಹ್ಮಣರ ಶಾಪದಿಂದ ಬುದ್ಧಿಯನ್ನೂ ಕಳಕೊಂಡು 
"ವಾರುಣೀ' ಎಂಬ ಮದ್ಯವನ್ನು ಕುಡಿದು ಮದೋನ್ಸತ್ತರಾಗಿ 
ಅಪರಿಚಿತರಂತೆ ಒಬ್ಬರು ಮತ್ತೊಬ್ಬರನ್ನು ಮುಷ್ಟಿಗಳಿಂದಲೂ, ಶಸ್ತಾಸ್ತ್ರ 
ಗಳಿಂದಲೂ ಪರಸ್ಪರ ಹೊಡೆದಾಡಿಕೊಂಡು ಸತ್ತುಹೋದರು. 
ಅವರಲ್ಲಿ ಕೇವಲ ನಾಲ್ಫೈ ದು ಮಂದಿ ಮಾತ್ರ ಉಳಿದಿರುವರು. 
॥ ೨೨-೨೩ ॥ ಪ್ರಪಂಚದ ಪ್ರಾಣಿಗಳು ಪರಸ್ಪರ ಪಾಲನೆ- 


114 


ಪ್ರಾಯೇಣೈತದ್‌ ಭಗವತ ಈಶ್ವರಸ್ಯ ವಿಚೇಷ್ಠಿತಮ್‌। 
ಮಿಥೋ ನಿಘ್ಲಂತಿ ಭೂತಾನಿ ಭಾವಯಂತಿ ಚ ಯನ್ನಿಥಃ 
॥ ೨೪ ॥ 


ಜಲೌಕಸಾಂ ಜಲೇ ಯದ್ದನ್ನಹಾಂತೋರದಂತ್ಯಣೀಯಸಃ । 
ದುರ್ಬಲಾನ್‌ ಬಲಿನೋ ರಾಜನ್ಮಹಾಂತೋ ಬಲಿನೋ ಮಿಥಃ 


Hu ೨೫ ॥ 
ಏವಂ ಬಲಿಷ್ಠೆ ಎರ್ಬೆದುಭಿರ್ಮಹದ್ದಿರಿತರಾನ್ನಿಭುಃ I 
ಯದೂನ್ಯದುಭಿರನ್ಯೋನ್ಯಂ ಭೂಭಾರಾನ್ನಂಜಹಾರ ಹ 

1 ೨೬ ॥ 


ದೇಶಕಾಲಾರ್ಥಯುಕ್ತಾನಿ ಹೃತ್ತಾಪೋಪಶಮಾನಿ ಚ । 
ಹರಂತಿ ಸ್ಥರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ 
1 ೨2೩ 1 
ಸೂತ ಉವಾಚ 
ಏವಂ ಚಿಂತಯತೋ ಜಿಷ್ಣೋಃಕೃಷ್ಣಪಾದಸರೋರುಹಮ್‌ । 
ಸೌಹಾರ್ದೇನಾತಿಗಾಢೇನ ಶಾಂತಾ5sಸೀದ್ದಿಮಲಾ ಮತಿಃ 
u ೨೮ ॥ 
ವಾಸುದೇವಾಂಫ್ರ್ಯನುಧ್ಯಾನಪರಿಬ್ಬಂಹಿತರಂಹಸಾ | 
ಭಕ್ತ್ಯಾ ನಿರ್ಮಥಿತಾಶೇಷಕಷಾಯಧಿಷಣೋರರ್ಜುನಃ 
1೨೯ 1 
ಗೀತಂ ಭಗವತಾ ಜ್ಞಾನಂ ಯತ್ತತ್ಸಂಗ್ರಾಮಮೂರ್ಧನಿ । 
ಕಾಲಕರ್ಮತಮೋರುದ್ದಂ ಪುನರಧ್ಯಗಮದ್ವಿಭುಃ 
1 ೦0 
ವಿಶೋಕೋ ಬ್ರಹ್ಮಸಂಪತ್ತ್ಯಾ ಸಂಛಿನ್ನದ್ವೈತಸಂಶಯಃ । 
ಲೀಪಪ್ರಕೃತಿನೈರ್ಗುಣ್ಯಾದಲಿಂಗತ್ವಾದಸಂಭವಃ 
॥೩೧॥ 
ನಿಶಮ್ಯ ಭಗವನ್ಮಾರ್ಗಂ ಸಂಸ್ಥಾಂ ಯದುಕುಲಸ್ಯ ಚ । 
ಸ್ವಪಥಾಯ ಮತಿಂ ಚಕ್ರೇ ನಿಭ್ಛತಾತ್ಮಾ ಯುಧಿಷ್ಠಿರಃ 
1೩೨ 
ಪೃಥಾಪ್ಯನುಶ್ರುತ್ಯ ಧನಂಜಯೋದಿತಂ 
ನಾಶಂ ಯದೂನಾಂ ಭಗವದ್ಧತಿಂ ಚ ತಾಮ್‌ । 
ಏಕಾಂತಭಕಾ ನ ಭಗವತ್ಯಧೋಕ್ಷಜೇ 
ನಿವೇಶಿತಾತ್ಕೋಪರರಾಮ ಸಂಸ್ಕೃತೇಃ 
1೩೩ 1 
ಯಯಾಹರದ್ದುವೋ ಭಾರಂ ತಾಂ ತನುಂ ವಿಜಹಾವಜಃ | 
ಕಂಟಕಂ ಕಂಟಕೇನೇವ ದ್ವಯಂ ಚಾಪೀಶಿತುಃ ಸಮಮ್‌ 
॥೩೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಪೋಷಣೆಯನ್ನೂ ಮಾಡುತ್ತವೆ, ಪರಸ್ಪರ ಹೊಡೆದಾಡಿ ಸತ್ತೂ 
ಹೋಗುತ್ತಾರೆ. ನಿಜವಾಗಿ ಇದು ಸರ್ವಶಕ್ಕಿಶಾಲಿಯಾದ ಭಗ 
ವಂತನ ಲೀಲೆಯೇ ಆಗಿದೆ. ॥ ೨೪ ॥ ನೀರಿನಲ್ಲಿ ಬದುಕುವ 
ಮೀನು ಮುಂತಾದ ಜಲಚರ ಪ್ರಾಣಿಗಳಲ್ಲಿ ದೊಡ್ಡದು-ಚಿಕ್ಕದನ್ನು 
ನುಂಗಿಹಾಕುವಂತೆ, ಜನರಲ್ಲಿಯೂ ಬಲಶಾಲಿಗಳು ದುರ್ಬಲರನ್ನು 
ಕೊಂದುಹಾಕುತ್ತಾರೆ. ಇಬ್ಬರೂ ಬಲಶಾಲಿಗಳಾಗಿದ್ದರೆ ಪರಸ್ಪರವಾಗಿ 
ಹೊಡೆದಾಡಿಕೊಂಡು ಸಾಯುತ್ತಾರೆ. ಹೀಗೆಯೇ ಭಗವಂತನು 
ಮಹಾಬಲಿಷ್ಠರಾಗಿದ್ದ ಯಾದವರ ಮೂಲಕ ಇತರ ರಾಜರನ್ನು 
ಸಂಹಾರಮಾಡಿಸಿ, ಕೊನೆಗೆ ಆ ಯದುವಂಶೀಯರಲ್ಲೇ ಒಬ್ಬರು 
ಮತ್ತೊಬ್ಬರನ್ನು ಕೊಂದುಹಾಕುವಂತೆ ಮಾಡಿ ಪೂರ್ಣವಾಗಿ ಭೂ 
ಭಾರವನ್ನು ಇಳಿಸಿದನು. ॥ ೨೫-೨೬ ॥ ಭಗವಾನ್‌ ಶ್ರೀಕೃಷ್ಣನು 
ನನಗೆ ಮಾಡಿದ ಉಪದೇಶವು ಸಮಯ, ಸನ್ನಿವೇಶ, ಸಂದರ್ಭ, 
ಉದ್ದೇಶಗಳಿಗೆ ಅನುಗುಣವಾಗಿ ಹೃದಯದ ಸಂತಾಪವನ್ನು ಶಾಂತ 
ಗೊಳಿಸುವಂತಿತ್ತು. ಅದು ಸ್ಥರಣೆಗೆ ಬಂದು ನನ್ನ ಚಿತ್ತವು ಸೂರೆ 
ಗೊಳ್ಳುತ್ತದೆ.” ॥ ೨೭ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಹೀಗೆ ಭಗವಾನ್‌ 
ಶ್ರೀಕೃಷ್ಣನ ಅಡಿದಾವರೆಗಳನ್ನು ಪ್ರಗಾಢವಾದ ಭಕ್ತಿಯಿಂದ ಸ್ಥರಿಸುತ್ತಿರು 
ವಂತೆಯೇ ಅರ್ಜುನನ ಬುದ್ಧಿಯು ತಿಳಿಯಾಗಿ, ಪ್ರಶಾಂತವಾಗಿ 
ಬಿಟ್ಟಿತು. ॥ ೨೮ ॥ ಭಗವಾನ್‌ ಶ್ರೀಕೃಷ್ಣನ ಚರಣಕಮಲಗಳನ್ನು 
ಹಗಲಿರುಳು ಚಿಂತಿಸುವುದರಿಂದ ಅವನಲ್ಲಿ ಪ್ರೇಮಾಭಕ್ಕಿಯು 
ಹೆಚ್ಚಾಗಿ ಬೆಳೆಯಿತು. ಭಕ್ತಿಯ ಆವೇಶವು ಅವನ ಹೃದಯವನ್ನು 
ಮಥಿಸಿ, ಅದರಿಂದ ಎಲ್ಲ ವಿಕಾರಗಳನ್ನೂ ತೊಳೆದುಹಾಕಿತು. 
॥೨೯॥ ಯುದ್ಧದ ಪ್ರಾರಂಭದಲ್ಲಿ ಭಗವಂತನು ಅವನಿಗೆ 
ಮಾಡಿದ ಗೀತೋಪದೇಶದ ಜ್ಞಾನವು-ಕಾಲ, ಕರ್ಮ, ತಮೋ 
ಗುಣಗಳ ಪ್ರಭಾವದಿಂದ ಅಲ್ಲಿಯವರೆಗೆ ಮರೆಯಾಗಿದ್ದು ಈಗ 
ಮತ್ತೆ ಪುನಃ ಅವನ ಸ್ಟೃತಿಪಥವನ್ನು ಬೆಳಗಿತು. ॥ ೩೦ ॥ ಬ್ರಹ್ಮ 
ಜ್ಞಾನದ ಪ್ರಾಪ್ತಿಯಿಂದ ಮಾಯೆಯ ಆವರಣವು ಕಳಚಿಬಿತ್ತು. 
ತ್ರಿಗುಣಾತೀತ ಅವಸ್ಥೆಯು ಅವನಿಗೆ ಉಂಟಾಯಿತು. ದ್ವೆ ತದ 
ಸಂಶಯವು ನಿವೃತ್ತವಾಯಿತು. ಸೂಕ್ಷ್ಮಶರೀರ (ಲಿಂಗಶರೀರ) 
ಭಂಗವಾಯಿತು. ಅವನು ಶೋಕ ಹಾಗೂ ಹುಟ್ಟು-ಸಾವುಗಳ ಚಕ್ರ 
ದಿಂದ ಪೂರ್ಣವಾಗಿ ಬಿಡುಗಡೆಹೊಂದಿದನು. ॥ ೩೧ ॥ 

ಶ್ರೀಭಗವಂತನು ಸ್ವಧಾಮಕ್ಕೆ ತೆರಳಿದ ವೃತ್ತಾಂತವನ್ನು ಹಾಗೂ 
ಯದುಕುಲ ಸಂಹಾರದ ಸಮಾಚಾರವನ್ನು ಕೇಳಿ ಯುಧಿಷ್ಠಿರನು 
ನಿಶ್ಚಲಬುದ್ಧಿಯಿಂದ ಸ್ವರ್ಗಾರೋಹಣವನ್ನು ನಿಶ್ಚಯಿಸಿದನು. 
॥ ೩೨ ॥ ಕುಂತೀದೇವಿಯೂ ಕೂಡ ಯದುವಂಶದ ಕ್ಷಯವನ್ನು 
ಮತ್ತು ಭಗವಂತನ ಸ್ವಧಾಮಗಮನವನ್ನು ಕೇಳಿ ಅನನ್ಯ ಭಕ್ತಿಯಿಂದ 
ತನ್ನ ಹೃದಯವನ್ನು ಭಗವಾನ್‌ ಶ್ರೀಕೃಷ್ಣನಲ್ಲಿ ತೊಡಗಿಸಿ ಸಂಸಾರ 
ಬಂಧನದಿಂದ ಎಂದೆಂದಿಗೂ ಬಿಡುಗಡೆಹೊಂದಿದಳು. ॥ ೩೩ ॥ 
ಜನ್ನರಹಿತನಾದ ಭಗವಂತನು - "ಮುಳ್ಳಿನಿಂದಲೇ ಮುಳ್ಳನ್ನು 
ತೆಗೆದು, ಕೊನೆಗೆ ಎರಡನ್ನೂ ಎಸೆದುಬಿಡುವಂತೆ "ಲೋಕದೃಷ್ಟಿ 
ಯಲ್ಲಿ ಯಾವ ಯಾದವ ಶರೀರವನ್ನು ಪ್ರಕಟಪಡಿಸಿ ಅದರಿಂದ 
ಭೂಭಾರವನ್ನು ಇಳಿಸಿದನೋ, ಆ ಶರೀರವನ್ನೂ ತ್ಯಜಿಸಿಬಿಟ್ಟನು. 
ಭಗವಂತನ ದೃಷ್ಟಿಯಲ್ಲಿ ಅವೆರಡೂ ಸಮಾನವೇ ಆಗಿವೆಯಷ್ಟೆ! 
॥ ೩೪ ॥ ಓರ್ವ ನಟನಂತೆ ಮತ್ತ್ಯಾದಿ ಅವತಾರ ಶರೀರಗಳನ್ನು 


15 ಅಧ್ಯಾಯ] 


ಯಥಾ ಮತಾ ್ಯದಿರೂಪಾಣಿ ಧತ್ತೇಜಹ್ಯಾದ್ಯಥಾ ನಟಃ । 
ಭೂಭಾರಃ ಕೃಪಿತೋ ಯೇನ ಜಹೌ ತಚ್ಚ ಕಲೇವರಮ್‌ 
॥ ೩೫ ॥ 


ಯದಾ ಮುಕುಂದೋ ಭಗವಾನಿಮಾಂ ಮಹೀಂ 
ಜಹೌ ಸ್ವತನ್ವಾ ಶ್ರವಣೀಯಸತ್ಕಥ: । 
ತದಾಹರೇವಾಪ್ರತಿಬುದ್ಧಚೇತಸಾ- 
ಮಧರ್ಮಹೇತುಃ ಕಲಿರನ್ನವರ್ತತ AEN 
ಯುಧಿಷ್ಠಿರಸ್ಪತರಿಸರ್ಪಣಂ ಬುಧಃ 
ಪುರೇ ಚ ರಾಷ್ಟ್ರೇ ಚ ಗೃಹೇ ತಥಾತ್ಮನಿ I 
ವಿಭಾವ, ಲೋಭಾನೃತಜಿಹ್ಮಹಿಂಸನಾ- 


F) 
ದ್ಯಧರ್ಮಚಕ್ರಂ ಗಮನಾಯ ಪರ್ಯಧಾತ್‌ ॥ ೩೭ ॥ 


ಸ್ವರಾಟ್‌ ಪೌತ್ರಂ ವಿನಯಿನಮಾತ್ಮನಃ ಸುಸಮಂ ಗುಣಃ । 
ತೋಯನೀವ್ಯಾಃ ಪತಿಂ ಭೂಮೇರಭ್ಯಷಿಂಚದ್ದಖಾಹ್ಟಯೇ 

1೩೮ ॥ 

ಮಥುರಾಯಾಂ ತಥಾ ವಜ್ರಂ ಶೂರಸೇನಪತಿಂ ತತಃ । 
ಪ್ರಾಜಾಪತ್ಯಾಂ ನಿರೂಪ್ಯೇಷ್ಟಿ ಮಗ್ನೀನಪಿಬದೀಶ್ಚರ: 

॥1೩೯॥ 

ತತ್ತರ್ವಂ ದುಕೂಲವಲಯಾದಿಕಮ್‌ । 
ಸಂಛಿನ್ನಾಶೇಷಬಂಧನಃ 

॥೪೦॥ 

ವಾಚಂ ಜುಹಾವ ಮನಸಿ ತತ್ವಾಣ ಇತರೇ ಚ ತಮ್‌ । 
ಮೃತ್ಯಾವಪಾನಂ ಸೋತ್ಸರ್ಗಂ ತಂ ಪಂಚಶ್ವೇ ಹೃಜೋಹವೀತ್‌ 

॥ ೪೧॥ 

ತ್ರಿತ್ಪೇ ಹುತ್ಪಾಥ ಪಂಚತ್ವಂ ತಚ್ಚೈಕತ್ತೇsಜುಹೋನ್ನುನಿಃ । 


ಸರ್ವಮಾತ್ಮನ್ಯಜುಹವೀದ್‌ ಬ್ರಹ್ಮಣ್ಯಾತ್ಮಾನಮವ್ಯಯೇ 
॥| ೪೨ ॥ 


ವಿಸೃಜ್ಯ ತತ್ರ ತಃ 
ನಿರ್ಮಮೋ ನಿರಹಂಕಾರ: 


ಚೀರವಾಸಾ ನಿರಾಹಾರೋ ಬಂಧವಾಜ್ಯುಕ್ತಮೂರ್ಧಜಃ । 


ದರ್ಶಯನ್ನಾತ್ಮನೋ ರೂಪಂ ಜಡೋನ್ಧತ್ರಪಿಶಾಚವತ್‌ 
॥ ೪೩ ॥ 


ಅನಪೇಕ್ಷಮಾಣೋ ನಿರಗಾದಶೃಣ್ವನ್‌ ಬಧಿರೋ ಯಥಾ । 

ಉದೀಚೀಂ ಪ್ರವಿವೇಶಾಶಾಂ ಗತಪೂರ್ವಾಂ ಮಹಾತ್ಮಭಿಃ । 

ಹೃದಿ ಬ್ರಹ್ಮ ಪರಂ ಧ್ಯಾಯನ್ನಾವರ್ತೇತ ಯತೋ ಗತಃ 
i ೪೪॥ 


ಪ್ರಥಮ ಸೃಂಧ 


115 


ಸ್ವೀಕರಿಸುವ ಭಗವಂತನು ಭೂಭಾರವನ್ನಿಳುಹಲು ಯಾದವ 
ದೇಹದಿಂದ ಭೂಮಿಗೆ ಇಳಿದಿದ್ದನೋೇ, ಆ ಶರೀರವನ್ನೂ 
ಮರೆಮಾಡಿದನು. ॥ ೩೫ ॥ ಶ್ರವಣಮಂಗಳವಾದ ದಿವ್ಯಲೀಲ 
ಗಳನ್ನು ಯಾವ ದೇಹದಿಂದ ನಡೆಸಿದ್ದನೋ, ಆ ದೇಹವನ್ನು 
ಭಗವಂತನು ಭೂಮಿಯಲ್ಲಿ ತ್ಯಜಿಸಿದ "ದಿನದಿಂದಲೇ ಅವಿವೇಕಿ 
ಗಳನ್ನು ಅಧರ್ಮದಲ್ಲಿ ಸಿಲುಕಿಸುವಂತಹ ಕಲಿಯುಗವು ಪ್ರಾರಂಭ 
ವಾಯಿತು. ॥ ೩೬ ॥ ವಿವೇಕಿಯಾದ ಧರ್ಮರಾಜನು - ತನ 
ರಾಜಧಾನಿಯಲ್ಲಿಯೂ, ರಾಷ್ಟ್ರದಲ್ಲಿಯೂ, ಮನೆ-ಮನೆ 
ಗಳಲ್ಲಿಯೂ, ಮನಸಿನಲ್ಲಿಯೂ ದುರಾಸೆ, ಅಸತ್ಯ, ಕಾಪಟ್ಯ, ಹಿಂಸೆ 
ಮುಂತಾದ ಅಧರ್ಮ ಚಕ್ರವನ್ನು ನಡೆಸುವ ಕಲಿಪುರುಷನ 
ಆಕ್ರಮಣವನ್ನೂ ವಿಸ್ತಾರವನ್ನೂ ಗಮನಿಸಿದಾಗ ಮಹಾಪ್ರಸ್ಥಾನ 
ವನ್ನು ನಿಶ್ಚಯಿಸಿದನು. ॥ ೩೭ ॥ ಆ ಸಾರ್ವಭೌಮನು ವಿನಯಸಂಪನ್ನ 
ನಾಗಿದ್ದ “ ಗುಣಸಂಪತ್ತಿನಿಂದ ತನ್ನನ್ನೇ ಸರಿಹೋಲುತ್ತಿದ್ದ ಸ ಮೊಮ್ಮಗ 
ನಾದ ಪರೀಕ್ಷಿತನನ್ನು ಸಮುದ್ರಪರ್ಯಂತವಾದ. 'ಭೂಮಿಯ 
ಸಾಮ್ರಾಜ್ಯಪದವಿಯಲ್ಲಿ ಕುಳ್ಳಿರಿಸಿ ಹಸ್ತಿನಾವತಿಯಲ್ಲಿ ಪಟ್ಟಾಭಿಷೇಕ 
ಮಾಡಿದನು. ॥ ೩.೮ ॥ ಹಾಗೆಯೇ ಆ ಪ್ರಭುವು ಮಥುರೆಯಲ್ಲಿ 
ಶೂರಸೇನ ದೇಶದ ಅಧಿಪತಿಯಾಗಿ ಅನಿರುದ್ಧನ ಪುತ್ರನಾದ ವಜ್ರ 
ನಾಭನಿಗೆ ಪಟ್ಟಕಟ್ಟಿದನು. ಅನಂತರ ತಾನು ಪ್ರಾಜಾಪತ್ಯವೆಂಬ ಇಷ್ಟಿ 
ಯನ್ನು ಮಾಡಿ ಆಹವನೀಯವೇ ಮುಂತಾದ ಅಗ್ನಿಗಳನ್ನು ತನ್ನಲ್ಲಿಯೇ 
ಲಯಗೊಳಿಸಿಕೊಂಡು ಗೃಹಸ್ಥಾಶ್ರಮದಿಂದ ಮುಕ್ತನಾಗಿ ಸಂನ್ಯಾಸವನ್ನು 
ಸ್ವೀಕರಿಸಿದನು. ॥ ೩೯ ॥ ಯುಧಿಷ್ಠಿರನು ತನ್ನ ಅಮೂಲ್ಯವಾದ 
ವಸ್ತ್ರ ಆಭೂಷಣಗಳನೆಲ್ಲ ಅಲ್ಲಿಯೇ ತ್ಯಜಿಸಿ, ಅಹಂಕಾರ- ಮಮ 
ಕಾರಗಳನ್ನು ತೊರೆದು ಎಲ್ಲ ಸಾಂಸಾರಿಕ ಬಂಧನಗಳನ್ನು ಕತ್ತರಿಸಿ 
ಹಾಕಿದನು. ॥೪೦॥ ಅವನು ದೃಢಭಾವನೆಯಿಂದ ವಾಣಿಯನ್ನು 
ಮನಸ್ಸಿನಲ್ಲಿಯೂ, ಮನಸ್ಸನ್ನು "ಪ್ರಾಣದಲ್ಲಿಯೂ, ಪ್ರಾಣವನ್ನು 
ಅಪಾನದಲ್ಲಿಯೂ, ಅಪಾನವನ್ನು ಅದರ ಕ್ರಿಯೆಗಳೊಂದಿಗೆ "ಮೃತ್ಯುವಿ. 
ನಲ್ಲಿ ಹಾಗೂ ಮೃತ್ಯುವನ್ನು ಪಂಚಭೂತ ಶರೀರದಲ್ಲಿ ಲೀನಗೊಳಿಸಿ 
ಕೊಂಡನು. ॥ ೪೧ ॥ ಹೀಗೆ ಶರೀರವನ್ನು ಮೃತ್ಯುರೂಪೀ ಎಂದು 
ಅನುಭವಿಸುತ್ತಾ ಅವನು ಅದನ್ನು ತ್ರಿಗುಣಗಳ. ಸಮುದಾಯದಲ್ಲಿ 
ವಿಲಯಗೊಳಿಸಿ, ತ್ರಿಗುಣಗಳನ್ನು ಮೂಲಪ್ರಕೃತಿಯಲ್ಲಿಯೂ, 
ಸರ್ವಕಾರಣರೂಪೀ ಪ್ರಕೃತಿಯನ್ನು ಆತ್ಮನಲ್ಲಿಯೂ, ಆತ್ಮವನ್ನು 
ಅವಿನಾಶೀ ಬ್ರಹ್ಮನಲ್ಲಿ ವಿಲೀನಗೊಳಿಸಿದನು. ಆಗ ಅವನಿಗೆ ಈ 
ದೃಶ್ಯಪ್ರಪಂಚವೆಲ್ಲವೂ ಬ್ರಹ್ಮಸ್ವರೂಪವಾಗಿದೆ. ಎಂಬ ಅನುಭವ 
ಆಗತೊಡಗಿತು. ॥ ೪೨ ॥ ಅನಂತರ ಅವನು ನಾರುಮಡಿಯನ್ನುಟ್ಟು, 
ಅನ್ನ-ಪಾನಾದಿಗಳನ್ನು ತ್ವಜಿಸಿ ಮೌನವಹಿಸಿದನು. ಕೂದಲುಗಳನ್ನು 
ಬಿಚ್ಚಿ ಕೆದರಿಕೊಂಡು ಜಡನಂತೆಯೂ, ಪಿಶಾಚಿಯಂತೆಯೂ 
ರೂಪ, ವೇಷ, ಕೃತಿಗಳಿಂದ ಕಾಣಿಸಿಕೊಳ್ಳತೊಡಗಿದನು. ॥ ೪೩ ॥ 
ಮತ್ತೆ ಅವನು ಕುರುಡನಂತೆ ಯಾವುದನ್ನೂ ನೋಡದೆ, ಕಿವುಡನಂತೆ 
ಯಾವುದನ್ನೂ ಕೇಳದೆ ಮನೆಯಿಂದ ಹೊರಟುಬಿಟ್ಟನು. ಯಾವು 
ದನ್ನು ಪಡೆದ ಬಳಿಕ ಮತ್ತೆ ಸಂಸಾರಕ್ಕೆ ಮರಳುವಿಕೆ ಇರುವು 
ದಿಲ್ಲಪೋ ಅಂತಹ ಪರಬ್ರಹ್ಮನನ್ನು ಧ್ಯಾನಿಸುತ್ತಾ, ಮಹಾತ್ಮರೆಲ್ಲರೂ 
ಮಹಾಪ್ರಸ್ಥಾನ ಮಾಡಿದ " ಉತ್ತರದಿಕ್ಕಿನ ಕಡೆಗೆ ಹೊರಟನು. 
॥ ೪೪ ॥ ಈಗ ಪೃಠ್ವಿಯಲ್ಲಿ ಎಲ್ಲ ಜನರನ್ನು ಅಧರ್ಮದ ಸಹಾ 


116 


ಸರ್ವೇ ತಮನು ನಿರ್ಜಗ್ಗುರ್ಭ್ರಾತರ:ಃ ಕೃತನಿಶ್ಚಯಾಃ। 

ಕಲಿನಾಧರ್ಮಮಿತ್ರೇಣ ದೃಷ್ಟ್ವಾಸ್ಪೃಷ್ಟಾ! ಪ್ರಜಾ ಭುವಿ 

ಹ 1 ೪೫ ॥ 

ತೇ ಸಾಧುಕೃತಸರ್ವಾರ್ಥಾ ಜ್ಞಾತ್ಪಾತ್ಯಂತಿಕಮಾತ್ಮನಃ I 
ಮನಸಾ ಧಾರಯಾಮಾಸುರ್ವೈಕುಂಠಚರಣಾಂಬುಜಮ್‌ 

॥ ೪೬॥ 


ತದಾ ್ರನೋದಿಕ್ರಯಾ ಭಕಾ ್ಯ ವಿಶುದ್ಧಧಿಷಣಾಃ ಪರೇ । 
ತಸ್ಮಿನ್ನಾರಾಯಣಪದೇ ಏಕಾಂತ ಮತಯೋ ಗತಿಮ್‌ 
1 ೪೭ 1 


ಅವಾಪುರ್ದುರವಾಪಾಂ ತೇ ಅಸದ್ದಿರ್ವಿಷಯಾತ್ಮಭಿಃ I 
ವಿಧೂತಕಲ್ಲಪಾಸ್ಥಾನೇ ವಿರಜೇನಾತ್ಮನೈವ ಹಿ 
1 ೪೮ ॥ 


ವಿದುರೋತಪಿ ಪರಿತ್ಯಜ್ಯ ಪ್ರಭಾಸೇ ದೇಹಮಾತ್ಮವಾನ್‌ । 
ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿಃ ಸಕ್ಷಯಂ ಯಯಾ 
1 ೪೯ 


ದ್ರೌಪದೀ ಚ ತದಾ55ಜ್ಞಾಯ ಪತೀನಾಮನಪೇಕ್ಷತಾಮ್‌ । 
ವಾಸುದೇವೇ ಭಗವತಿ ಹ್ಯೇಕಾಂತಮತಿರಾಪ ತಮ್‌ 
1 ೫೦॥ 


ಯಃ ಶ್ರದ್ಧಯ್ಛೆ ತದ್ಧಗವತ್ನಿಯಾಣಾಂ 
ಪಾಂಡೋಃ ಸುತಾನಾಮಿತಿ ಸಂಪ್ರಯಾಣಮ್‌ । 
ಶೃಣೋತ್ಕಲಂ ಸ್ವಸ್ತ್ಯಯನಂ ಪವಿತ್ರಂ 


ಲಬ್ಧ್ಯಾ ಹರೌ ಭಕ್ತಿಮುಪೈತಿ ಸಿದ್ದಿಮ್‌ 1 ೫೦೧ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 16 


ಯಕ ಕಲಿಯುಗವು ಪ್ರಭಾವಿತಗೊಳಿಸಿದೆ ಎಂದು ಭೀಮಸೇನ, 
ಅರ್ಜುನನೇ ಮೊದಲಾದ ಧರ್ಮಜನ ತಮ್ಮಂದಿರು ನೋಡಿ, ಆ 
ಶ್ರೀಕೃಷ್ಣಪರಮಾತ್ಮನ ಚರಣಗಳ ಪ್ರಾಪ್ತಿಯ ದೃಢನಿಶ್ಚಯಗೈದು 
ತಮ್ಮ ಅಣ್ಣನೊಡನೆ ಹಿಂದೆ-ಹಿಂದೆ ನಡೆದುಬಿಟ್ಟರು. ॥ ೪೫ ॥ 
ಅವರೆಲ್ಲರೂ ಜೀವನದ ಎಲ್ಲ ಲಾಭಗಳನ್ನು ಚೆನ್ನಾಗಿ ಪಡೆದು 
ಕೊಂಡಿದ್ದರು. ಇನ್ನು ನಮಗೆ ಭಗವಾನ್‌ ಶ್ರೀಕೃಷ್ಣನ ಚರಣ ಕಮಲ 
ಗಳೇ ಪರಮಪುರುಷಾರ್ಥವೆಂದು ನಿಶ್ಚಯಿಸಿಕೊಂಡು ಅವರು 
ಅವನ್ನು ಹೃದಯದಲ್ಲಿ ಧರಿಸಿಕೊಂಡರು. ॥ ೪೬ ॥ ಪಾಂಡವರ 
ಹೃದಯದಲ್ಲಿ ಭಗವಾನ್‌ ಶ್ರೀಕೃಷ್ಣನ ಚರಣಕಮಲಗಳ ಧ್ಯಾನ 
ದಿಂದ ಭಕ್ತಿಬಾವವು ಉಕ್ಕಿಬಂತು. ಅವರ ಬುದ್ಧಿಗಳು ಪೂರ್ಣ 
ರೂಪದಿಂದ ಶುದ್ಧವಾಗಿ ಪುಣ್ಯಾತ್ಮರು ಸ್ಥಿರವಾಗಿ ನೆಲೆಸುವ ಆ 
ಭಗವಾನ್‌ ಶ್ರೀಕೃಷ್ಣನ ಸರ್ವೋತ್ತಮವಾದ ಸ್ವರೂಪದಲ್ಲಿ ಅನನ್ಯ 
ಭಾವದಿಂದ ಸ್ಥಿರವಾದುವು. ಫಲಸ್ವರೂಪವಾಗಿ ವಿಷಯಾಸಕ್ತ 
ದುಷ್ಟ ಜನರು ಎಂದೂ ಪಡೆಯಲಾರದ ಗತಿಯನ್ನು ವಿಶುದ್ಧ ಅಂತಃ 
ಕರಣದಿಂದ ಅವರು ಪಡೆದುಕೊಂಡರು. ॥ ೪೭-೪೮ ॥ ಸಂಯಮಿ 
ಹಾಗೂ ಶ್ರೀಕೃಷ್ಣನ ಪ್ರೇಮದಿಂದ ಮುಗ್ಗನಾದ ಭಗವನ್ನಯ 
ವಿದುರನೂ ಕೂಡ ತನ್ನ ಶರೀರವನ್ನು ಪ್ರಭಾಸಕ್ಷೇತ್ರದಲ್ಲಿ ತ್ಯಜಿಸಿ 
ಬಿಟ್ಟನು. ಆಗ ಅವನನ್ನು ಕರೆದುಕೊಂಡು ಹೋಗಲು ಬಂದ ಪಿತೃ 
ಗಳೊಂದಿಗೆ ಅವನು ತನ್ನ ಲೋಕ (ಯಮಲೋಕೈ)ಕ್ಕೆ ಹೊರಟು 
ಹೋದನು. ॥ ೪೯ ॥ ಈಗ ಪಾಂಡವರು ನಿರಪೇಕೃರಾಗಿದ್ದಾರೆಂದು 
ದ್ರೌಪದಿಯು ಗಮನಿಸಿ, ಅವಳು ಅನನ್ಯ ಭಕ್ತಿಯಿಂದ ಭಗವಾನ್‌ 
ಶ್ರೀಕೃಷ್ಣನನ್ನೇ ಚಿಂತಿಸುತ್ತಾ, ಅವನನ್ನು ಪಡೆದುಕೊಂಡಳು. ॥ ೫೦ ॥ 

ಪರಮಪವಿತ್ರವೂ, ಮಂಗಳಕರವೂ ಆದ ಭಗವಂತನ ಪ್ರಿಯ 
ಭಕ್ತರಾದ ಪಾಂಡವರ ಮಹಾಪ್ರಯಾಣದ ಈ ಕಥೆಯನ್ನು ಶ್ರದ್ಧೆ 
ಯಿಂದ ಕೇಳುವವನು ನಿಶ್ಚಯವಾಗಿ ಭಗವಂತನ ಭಕ್ತಿ ಮತ್ತು ಮುಕ್ತಿ 
ಗಳನ್ನು ಪಡೆದುಕೊಳ್ಳುವನು. ॥ ೫೧ ॥ 


ಹದಿನ್ಸೆದನೆಯ ಅಧ್ಯಾಯವು ಮುಗಿಯಿತು. ॥ ೧೫ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ಪಾಂಡವಸ್ಪರ್ಣಾರೋಹಣಂ ನಾಮ ಪಂಚದಶೋತಧ್ಯಾಯಃ॥ ೧೫ ॥ 


ಹದಿನಾರನೆಯ ಅಧ್ಯಾಯ 
ಪರೀಕ್ಷಿದ್ರಾಜನ ದಿಗ್ವಿಜಯ ಮತ್ತು ಧರ್ಮ-ಪೃಡ್ವೀ ಸಂವಾದ 


ಸೂತ ಉವಾಚ 


ತತಃ ಪರೀಕಿದಿ ಹಫವರ್ಯಶಿಕ್ಷಯಾ 
ಜಟ ಲ್ನ 
ಮಹೀಂ ಮಹಾಭಾಗವತಃ ಶಶಾಸ ಹ ॥ 
ಯಥಾ ಹಿ ಸೂತ್ಯಾಮಭಿಜಾತಕೋವಿದಾಃ 
ಸಮಾದಿಶನ್ನಿಪ್ರ 


ಸೂತಪುರಾಣಿಕರು ಹೇಳುತ್ತಾರೆ - ಬ್ರಾಹ್ಮಣೋತ್ತಮರಾದ 
ಶೌನಕರೇ! ಪಾಂಡವರ ಮಹಾಪ್ರಸ್ಥಾನದ ಬಳಿಕ ಪರಮ ಭಾಗವ 
ತೋತ್ತಮನಾದ ಪರೀಕ್ಷಿದ್ರಾಜನು ಬ್ರಾಹ್ಮಣಶ್ರೇಷ್ಠರ ಉಪದೇಶ 
ದಂತೆ ಭೂಮಿಯನ್ನು ಆಳತೊಡಗಿದನು. ಆತನ ಜನ್ನಸಮಯದಲ್ಲಿ 
ಜ್ಯೋತಿರ್ವಿದ್ವಾಂಸರು ಅವನ ಸಂಬಂಧವಾಗಿ ಹೇಳಿದ್ದ ಶ್ರೇಷ್ಠ 


ಮಹದ್ಗುಣಸ್ರಥಾ ॥ ೧ ॥ | ಗುಣಗಳೆಲ್ಲವೂ ಅವನಲ್ಲಿ ಪೂರ್ಣವಾಗಿ ಕಂಡು ಬಂದವು. ॥ ೧॥ 


16 ಅಧ್ಯಾಯ] 


ಪ್ರಥಮ ಸೃಂಧ 


117 


ಸ ಉತ್ತರಸ್ಯ ತನಯಾಮುಪಯೇಮ ಇರಾವತೀಮ್‌ । 
ಜನಮೇಜಯಾದೀಂಶ್ನತುರಸ್ತಸ್ಕಾಮುತ್ನಾದಯತುತಾನ್‌ 
॥ ೨ ॥ 


ಆಜಹಾರಾಶ್ಚಮೇಧಾಂಸ್ವೀನ್‌ ಗಂಗಾಯಾಂ ಭೂರಿದಕ್ಷಿಣಾನ್‌ । 
ಶಾರದ್ದತಂ ಗುರುಂ ಕೃತ್ವಾ ದೇವಾ ಯತ್ರಾಕ್ಸಿಗೋಚರಾಃ 
॥ ೩ ॥ 


ನಿಜಗ್ರಾಹೌಜಸಾ ವೀರಃ ಕಲಿಂ ದಿಗ್ವಿಜಯೇ ಕ್ವಚಿತ್‌ । 
ನೃಪಲಿಂಗಧರಂ ಶೂದ್ರಂ ಫ್ಲಂತಂ ಗೋಮಿಥುನಂ ಪದಾ 
॥೪॥ 


ಶೌನಕ ಉವಾಚ 


ಕಸ್ಯ ಹೇತೋರ್ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪಃ । 
ನೃದೇವಚಿಹ್ನದ್ಧಕ್‌ ಶೂದ್ರಹೋತಸೌ ಗಾಂ ಯಃ ಪದಾಹನತ್‌ 
॥ ೫ ॥ 


ತತ್ಕಥ್ಯತಾಂ ಮಹಾಭಾಗ ಯದಿ ಕೃಷ್ಣಕಥಾಶ್ರಯಮ್‌ । 
ಅಥವಾಸ್ಯ ಪದಾಂಭೋಜಮಕರಂದಲಿಹಾಂ ಸತಾಮ್‌ । 
ಕಿಮನ್ಯೆ ರಸದಾಲಾಪೈರಾಯುಷೋ ಯದಸದ್ವ್ಯಯಃ 

॥ ೬ ॥ 


ಕ್ಹುದ್ರಾಯುಷಾಂ ನೃಣಾಮಂಗ ಮರ್ತ್ಯಾನಾಮೃತಮಿಚ್ಛತಾಮ್‌ । 
ಇಹೋಪಹೂತೋ ಭಗಾವಾನ್ಸೃತ್ಯು: ಶಾಮಿತ್ರಕರ್ಮಣಿ 


॥ ೭ ॥ 
ನ ಕ್ತಿ; ಯತೇ ತಾವದ್ಯಾವದಾಸ್ತ ಇಹಾಂತಕಃ | 
ಏತದರ್ಥಂ ಹಿ ಭಗವಾನಾಹೂತಃ ಪರಮರ್ಷಿಭಿಃ । 


ಅಹೋ ನೃಲೋಕೇ ಪೀಯೇತ ಹರಿಲೀಲಾಮೃತಂ ವಚಃ 
॥ ೮ ॥ 


ಮಂದಸ್ಯ ಮಂದಪ್ರಜ್ನಸ್ಯ ವಯೋ ಮಂದಾಯುಷಶ್ಚವೈ । 
ನಿದ್ರಯಾ ಹ್ರೀಯತೇ ನಕ್ತಂ ದಿವಾ ಚ ವ್ಯರ್ಥಕರ್ಮಭಿಃ 


॥ ೯ ॥ 
ಸೂತ ಉವಾಚ 
ಯದಾ ಪರೀಕ್ಷಿತ್ಕುರುಜಾಂಗಲೇ5ವಸತ್‌ 
ಕಲಿಂ ಪ್ರವಿಷೂಂ ನಿಜಚಕ್ರವರ್ತಿತೇ ॥ 
ನಿಶಮ್ಮ ವಾರ್ತಾಮನತಿಪ್ರಿಯಾಂ ತತಃ 
ಶರಾಸನಂ ಸಂಯುಗಶೌಂಡಿರಾದದೇ ॥೧೦॥ 


ಅವನು ತನ್ನ ಸೋದರಮಾವನಾದ ಉತ್ತರನ ಪುತ್ರೀ “ಇರಾವತಿ' 
ಎಂಬುವಳೊಡನೆ ವಿವಾಹವಾದನು. ಆಕೆಯೆಲ್ಲಿ ಜನಮೇಜಯನೇ 
ಮೊದಲಾದ ನಾಲ್ಕು ಪುತ್ರರನ್ನು ಪಡೆದನು. ॥ ೨ ॥ ಕೃಪಾಚಾರ್ಯ 
ರನ್ನು ಆಚಾರ್ಯನನ್ನಾಗಿಸಿ ಕೊಂಡು ಗಂಗಾತೀರದಲ್ಲಿ ಮೂರು 
ಅಶ್ವ ಮೇಧಯಜ್ಞಗಳನ್ನು ಮಾಡಿದನು. ಆ ಎಲ್ಲ ಯಜ್ಞಗಳ 
ಲ್ಲಿಯೂ ಬ್ರಾಹ್ಮಣರಿಗೆ ಹೇರಳವಾಗಿ ದಕ್ಷಿಣೆ ಕೊಡಲಾಯಿತು. ಆ 
ಯಾಗಗಳಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ತಮ್ಮ-ತಮ್ಮ ಹವಿ 
ರ್ಭಾಗಗಳನ್ನು ಸ್ವೀಕರಿಸುತ್ತಿದ್ದರು. ॥ ೩ ॥ ಒಮ್ಮೆ ಅವನು ದಿಗ್ವಿಜಯ 
ಮಾಡುತ್ತಿದ್ದಾಗ ಒಂದೆಡೆಯಲ್ಲಿ ಶೂದ್ರನ ರೂಪದಲ್ಲಿ ಕಲಿ 
ಯುಗವು ssi ತೊಟ್ಟು ಒಂಡು ಗೋವು ಮತ್ತು 
ಒಂದು ಎತು ಈ ಜೋಡಿಯನ್ನು ಕಾಲಿನಿಂದ ಒದೆಯುತ್ತಿರುವು 
ದನ್ನು pba ಆಗ ಪರೀಕ್ಷಿತನು ಅವನನ್ನು ಪರಾಕ್ರಮದಿಂದ 
ನಿಗ್ರಹಿಸಿದನು. ॥ ೪ ॥ ಹ 

ಶೌನಕರು ಕೇಳಿದರು - ಸೂತಪುರಾಣಿಕರೇ! 'ಪರೀಕ್ಷಿದ್ರಾ 
ಜನು ದಿಗ್ವಿಜಯದ ಸಮಯದಲ್ಲಿ ಕಲಿಪುರುಷನನ್ನು ಶಿಕ್ಷಿಸಿ, ಏಕೆ 
ಬಿಟ್ಟುಬಿಟ್ಟನು 7 ಕೊಲ್ಲಲಿಲ್ಲವೇಕೆ ? ಏಕೆಂದರೆ, ಗೋವನ್ನು ಕಾಲಿ 
ನಿಂದ ಒದ್ದವನು ರಾಜನವೇಷ ತೊಟ್ಟುಕೊಂಡಿದ್ದರೂ ಅವನು 
ಅಧಮನಾದ ಶೂದ್ರನೇ ಆಗಿದ್ದನು. ಈ ಪ್ರಸಂಗವು ಭಗವಾನ್‌ 
ಶ್ರೀಕೃಷ್ಣನ ಲೀಲೆಗಳಿಗೆ ಸಂಬಂಧಪಟ್ಟಿದ್ದರೆ, ದು ಭಗವಂತನ 
ಚರಣಕಮಲಗಳ ಮಕರಂದವನ್ನು. 5 ಫಾನಮಾಡುವ ರಸಿಕ 
ಮಹಾನುಭಾವರೊಂದಿಗೆ ಸಂಬಂಧ "ಇರುವುದಾದರೆ ಅವಶ್ಯವಾಗಿ 
ಹೇಳಿರಿ. ಬೇರೆ ವ್ಯರ್ಥವಾದ ಮಾತುಗಳಿಂದೇನಾಗಬೇಕು 7 ಅದ 
ರಲ್ಲಿ ಆಯುಸ್ಸು ವ್ಯರ್ಥವಾಗಿ ನಷ್ಟವಾಗುತ್ತದೆ. ॥ ೫-೬ ॥ ಪೂಜ್ಯ 
ಸೂತರೇ |! ಕೆಲವರಿಗೆ ಮೋಕ್ಷವನ್ನು ಪಡೆಯುವ ಇಚ್ಛೆ ಇದ್ದರೂ, 
ಅವರು ಅಲ್ಟಾಯುಸ್ಸುಳ್ಳವರಾಗಿ ಕಾಲನಿಗೆ ಕವಳವಾಗುತ್ತಾರೆ. 

ಅಂತಹವರ ಶ್ರೇಯಸಿಗಾಗಿಯೇ ಖತ್ತಿಜರು ಭಗವಾನ್‌ ಯಮ 
ದೇವರನ್ನು ಇಲ್ಲಿಗ ಆಹ್ವಾನಿಸಿ, ಶಾಮಿತ್ರಕರ್ಮದಲ್ಲಿ ನೇಮಿಸಿ 

ಬಿಟ್ಟಿದ್ದಾರೆ. nel ಯಮರಾಜನು ಇಲ್ಲಿ ಈ ಕರ್ಮದಲ್ಲಿ ನಿಯುಕ್ತ 
ನಾಗಿರುವವರೆಗೆ ಯಾರ ಮೃತ್ಕುವೂ ಆಗಲಾರದು. ಮೃತ್ಯುವಿನಿಂದ 
ಗ್ರಸ್ತರಾದ ಮರ್ತ್ಯಲೋಕದ "ಜೀವಿಗಳೂ ಕೂಡ "ಭಗವಂತನ 
ಅಮೃತತುಲ್ಕ ಲೀಲಾ- ಕಥೆಗಳನ್ನು ಪಾನಮಾಡ ಬಹುದು ಎಂದು 
ಮಹರ್ಷಿಗಳು ಭಗವಾನ್‌ ಯಮನನ್ನು ಇಲ್ಲಿ ಕರೆಸಿದ್ದಾರೆ. ॥ ೮ ॥ 
ಈ ಯುಗದಲ್ಲಿ ಮನುಷ್ಯರಿಗೆ ಆಯುಸ್ಸು ಕಡಿಮೆ, ಜೊತೆಗೆ 
ತಿಳಿವಳಿಕೆಯೂ ಅಲವೇ. ಇಂತಹ ಸ್ಥಿತಿಯಲ್ಲಿ ಜಗತ್ತಿನ ಮಂದ 
ಭಾಗ್ಯರಾದ ವಿಷಯೀ ಜನರ ಆಯುಸ್ಸು — ನಿದ್ದೆ ಯಲ್ಲಿ 

ರಾತ್ರಿಯು, ವರ್ಥಕರ್ಮಗಳನ್ಳಿ. ಹಗಲು ಹೀಗೆ ವೃರ್ಥವಾಗಿಯೇ 
ಕಳೆದುಹೋಗುತ್ತಿದೆ. ॥೯॥ 

ಸೂತಪುರಾಣಿಕರು ಹೇಳಿದರು - ಶೌನಕರೇ! ರಾಜಾ 
ಪರೀಕ್ಷಿತನು ಕುರುಜಾಂಗಲ ದೇಶದಲ್ಲಿ ಚಕ್ರವರ್ತಿಯಾಗಿದ್ದಾಗ ತನ್ನ 
ಚಕ್ರಾಧಿಪತ್ಯಕ್ಕೆ ಒಳಪಟ್ಟ ದೇಶದಲ್ಲಿ 'ಕೆಂಪುರುಷನು ಪ್ರವೇಶಿಸಿರು. 
ವನೆಂದು ಕೇ ಇದನು. ಆ ಅಪ್ರಿಯ ಸಮಾಚಾರವನ್ನು ಕೇಳಿ ಆತನಿಗೆ 
ದುಃಖವಾಯಿತಾದರೂ, ಆ ದುಷ್ಪನಾದ ಕಲಿಯೊಡನೆ ಯುದ್ಧ 
ಮಾಡಿ ಅವನನ್ನು ನಿಗ್ರಹಿಸುವ ಅವಕಾಶ ಸಿಕ್ಕಿತಲ್ಲ ಎಂದು ಸಮಾ 
ಧಾನಪಟ್ಟು, ಆ 'ಯುದ್ಧವೀರನು ಕೈಯಲ್ಲಿ ಧನುಸ್ಸನ್ನತ್ರಿಕೊಂಡನು. 
॥ ೧೦ ॥ ಚೆನ್ನಾಗಿ ಸಿಂಗರಸಲಟಿದೆ ಸಿಂಪದ್ವಜದಿಂದ ಕೂಡಿದ 


118 

ಸ್ವಲಂಕೃತಂ ಶ್ಯಾಮತುರಂಗಯೋಜಿತಂ 
ರಥಂ ಮೃಗೇಂದ್ರಧ್ವಜಮಾಶ್ರಿತಃ ಪುರಾತ್‌ ।ಟ 

ವೃತೋ ರಥಾಶ್ಪದ್ಧಿಪಪತ್ತಿಯುಕ್ತಯಾ 


ಸ್ವಸೇನಯಾ ದಿಗ್ಗಿಜಯಾಯ ನಿರ್ಗತಃ ॥ ೧೧॥ 


ಭದ್ರಾಶು ಕೇತುಮಾಲಂ ಚ ಭಾರತಂ ಚೋತ್ತರಾನ್‌ ಕುರೂನ್‌ । 
ಕಿಂಪುರುಷಾದೀನಿ ವರ್ಷಾಣಿ ವಿಜಿತ್ಯ ಜಗೃಹೇ ಬಲಿಮ್‌ 
॥ ೧೨॥ 


ತತ್ರ ತತ್ರೋಪಶ್ವಣ್ಣಾನ: ಸ್ಪಪೂರ್ವೇಷಾಂ ಮಹಾತ್ಮನಾಮ್‌ । 
ಪ್ರಗೀಯಮಾಣಂ ಚ ಯಶಃ ಕೃಷ್ಣಮಾಹಾತ್ವಸೂಚಕಮ್‌ 
॥ ೧೩॥ 


ಆತ್ಮಾನಂ ಚ ಪರಿತ್ರಾತಮಶ್ಪತ್ಯಾಮ್ಮೋತಸ್ತ್ರ ತೇಜಸಃ । 
ಸ್ನೇಹಂ ಚ ವೃಷ್ಟಿ ಪಾರ್ಥಾನಾಂ ತೇಷಾಂ ಭಕ್ತಿಂ ಚ ಕೇಶವೇ 
॥ ೧೪॥ 


ತೇಭ್ಯಃ ಪರಮಸಂತುಷ್ಟು ಪ್ರೀತ್ಯುಜ್ಞೃಂಭಿತಲೋಚನಃ | 
ಮಹಾಧನಾನಿ ವಾಸಾಂಸಿ ದದೌ ಹಾರಾನ್ನಹಾಮನಾಃ 
॥ ೧೫ 1 


ಸಾರಥ್ಯ ಪಾರಷದಸೇವನಸಖ್ಯ ದೌತ್ಯ- 
ವೀರಾಸನಾನುಗಮನಸ್ತವನಪ್ರಣಾಮಾನ್‌ । 

ಸ್ಪಿಗ್ನೇಷು ಪಾಂಡುಷು ಜಗತ್‌ಪ್ರಣತಿಂ ಚ ವಿಷ್ಣೋ- 
ರ್ಭಕ್ಕಿಂ ಕರೋತಿ ನೃಪತಿಶ್ಚರಣಾರವಿಂದೇ ॥ ೧೬ ॥ 


ತಸ್ಕೈವಂ ವರ್ತಮಾನಸ್ಯ ಪೂರ್ವೇಷಾಂ ವೃತ್ತಿಮನ್ಹಹಮ್‌ । 
ನಾತಿದೂರೇ ಕಿಲಾಶ್ಚರ್ಯಂ ಯದಾಸೀತ್ತನ್ನಿಬೋಧ ಮೇ 


॥ ೧೭॥ 


ಧರ್ಮಃ ಪದೈಕೇನ ಚರನ್ವಿಚ್ಛಾಯಾಮುಪಲಭ್ಯ ಗಾಮ್‌ | 
ಪೃಚ್ಛತಿ ಸ್ಥಾಶ್ರುವದನಾಂ ವಿವತ್ತಾಮಿವ ಮಾತರಮ್‌ 


॥ ೧೮ ॥ 
ಧರ್ಮ ಉವಾಚ 
ಕಚ್ಚಿದ್ದದೇ5ನ ನಾಮಯಮಾತ್ಮನಸ್ತೇ 
ವಿಚ್ಛಾಯಾಸಿ ಮ್ಲಾಯತೇಷನ್ನುಖೇನ I 


ಆಲಕ್ಷಯೇ ಭವತೀಮಂತರಾಧಿಂ 
ದೂರೇ ಬಂಧುಂ ಶೋಚಸಿ ಕಂಚನಾಂಬ ॥ ೧೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಶ್ಯಾಮಲವರ್ಣದ ಕುದುರೆಗಳನ್ನು ಹೊಡಿದ್ದ ರಥವನ್ನೇರಿ, 
ರಥಾಶ್ವಗಜಪದಾತಿಗಳೆಂಬ ಚತುರಂಗಬಲವನ್ನು ಕೂಡಿಕೊಂಡು 
ದಿಗ್ವಿಜಯಕ್ಕಾಗಿ ನಗರದಿಂದ ಹೊರವಂಟನು. ॥ ೧೧ ॥ ಅವನು 
ಭದ್ರಾಶ್ವ ಕೇತುಮಾಲ, ಭಾರತ, ಉತ್ತರ ಕುರು, ಕಿಂಪುರುಷವರ್ಷ 
ಇಸ್ಟ ಪ್ರದೇಶಗಳನ್ನೆಲ್ಲ ಜಯಿಸಿ, ಅಲ್ಲಿಯ ರಾಜರಿಂದ 
ಕಪ್ಪ-ಕಾಣಿಕೆಗಳನ್ನು ಪಡೆದುಕೊಂಡನು. ॥ ೧೨ ॥ ಆ ದೇಶಗಳಲ್ಲಿ 
ಸಂಚರಿಸುತ್ತಿದ್ದಾಗ ಎಲ್ಲೆಡೆಗಳಲ್ಲಿಯೂ ಅವನಿಗೆ ತನ್ನ ವಂಶದ 
ಪೂರ್ವಜರಾದ ಮಹಾಪುರುಷರ ಕೀರ್ತಿಯು ಕಿವಿಗೆ ಬೀಳುತ್ತಿತ್ತು. 
ಅಲ್ಲದೆ ಆ ಕೀರ್ತಿಗಾನದಿಂದ ಪದೇ-ಪದೇ ಭಗವಾನ್‌ ಶ್ರೀತೃಷ್ಣನ 
ಮಹಿಮಯೂ ಪ್ರಕಟವಾಗುತಿತ್ತು. ॥ ೧೩ ॥ . ಇದರೊಂದಿಗೆ 
ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ತೇಜಸ್ಸಿನಿಂದ ಭಗವಾನ್‌ 
ಶೃ ಪನು ತನ್ನನ್ನು ಕಾಪಾಡಿದ ವೃತ್ತಾಂತ, ಪಾಂಡವರಿಗೆ ಭಗವಾನ್‌ 
ಕೃಷ್ಣನಲ್ಲಿದ್ದ. ಭಕಿ ಮತ್ತು ಯಾದವರಿಗೂ ಪಾಂಡವರಿಗೂ ಇದ್ದ 
LN - ಇವುಗಳ ಸಮಾಚಾರವು ಕಿವಿಗೆ ಬೀಳುತ್ತಿತ್ತು. 
॥ ೧೪ ॥ ಅಂತಹ ಚರಿತ್ರವನ್ನು ತನಗೆ ಹೇಳುತ್ತಿದ್ದ ಜನರ 
ವಿಷಯದಲ್ಲಿ ಅವನಿಗೆ ತುಂಬಾ ಪ್ರಸನ್ನತೆ ಉಂಟಾಗಿ, ಕಣ್ಣುಗಳು 
ಪ್ರೇಮದಿಂದ ಅರಳುತ್ತಿದ್ದವು. ಪರಮೋದಾರಿಯಾದ ಅವನು 
ಅವರಿಗೆ ಬಹುಮೂಲ್ಯವಾದ ವಸ್ತ-ರತ್ನಹಾರಗಳನ್ನು ಬಹುಮಾನ 
ವಾಗಿ ನೀಡುತ್ತಿದ್ದನು. ॥ ೧೫ ॥ ಭಗವಾನ್‌ ಶ್ರೀಕೃಷ್ಣನು ಪ್ರೇಮ 
ಘು ಪಾಂಡವರಿಗೆ ಸಾರಥ್ಯವನ್ನು ಮಾಡಿದ, ಅವರ 
ಭಾಸದನಾದ, ಇಷ್ಟುನುಸಾರವಾಗಿ ಅವರ ಇತರ ಸೇವೆಗಳನ್ನೂ 
ಸ ಸ್ನೇಹತನಾಗಿದ್ದುದಲ್ಲದೆ ದೂತನ ಕೆಲಸವನ್ನು ಮಾಡಿ 
ದನು. ವೀರಾಸನದಲ್ಲಿ ಕುಂತಿದ್ದು ಖಡ್ಗಧಾರಿಯಾಗಿ “ಕಾವಲು 
ಕಾಯುತ್ತಿದ್ದ ಅನುಸರಣೆಮಾಡಿ ಹೊಗಳುತ್ತಿದ್ದ ನಮಸ್ಕರಿಸುತ್ತಿದ್ದ 
ಆ ಪ್ರಿಯಶಮರಾದ ಪಾಂಡವರಿಗೆ ಇಡೀ ಜಗತ್ತೇ ತಲೆವಾಗುವಂತೆ 
ಮಾಡಿದ - ಇವೇ ಮುಂತಾದ ವಿ ಷಯಗಳನ್ನು ಕೇಳಿ, ಆತನಿಗೆ 
ಭಗವಾನ್‌ ಶ್ರೀಕೃಷ್ಣನ ಚರಣಕಮಲಗಳಲ್ಲಿ ಭಕ್ತಿಯು ಇನ್ನೂ 
ಹೆಚ್ಚುತ್ತಿತ್ತು. ॥ ೧೬ | ಹೀಗೆ ಅವನು ಪ್ರತಿದಿನವೂ ಪಾಂಡವರ 
ಆಚರಣೆಗಳನ್ನು ಅನುಸರಿಸುತ್ತಾ ದಿಗ್ವಿಜಯ ಮಾಡುತ್ತಿದ್ದನು. 
ಆಗಲೇ ಒಂದು ದಿನ ಅವನ ಶಿಬಿರದಿಂದ ಸ್ವಲ್ಪ ದೂರದಲ್ಲಿಯೇ 
ಒಂದು ಆಶ್ಚರ್ಯಕರವಾದ ಘಟನೆಯು ನಡೆಯಿತು. ಅದನ್ನು 
ನಾನು ನಿಮಗೆ ಹೇಳುತ್ತೇನೆ. ॥ ೧೭1 ಧರ್ಮವು ಒಂದು ವೃಷಭ 
ರೂಪವನ್ನು ಧರಿಸಿ ಒಂಟಿಕಾಲಿನಿಂದ ಸಂಚರಿಸುತ್ತಿತ್ತು. ದಾರಿಯಲ್ಲಿ 
ಅದಕ್ಕೆ ಧೇನುವಿನ ರೂಪವನ್ನು ತಾಳಿದ್ದ ಭೂದೇವಿಯ ಭೇಟಿ 
ಯಾಯಿತು. ಆ ಧೇನುವು ಮಗುವನ್ನು ಕಳಕೊಂಡ ತಾಯಿಯಂತೆ 
ಕಣ್ಣೀರಿಡುತ್ತಾ ಕಳೆಗುಂದಿ ಕಳವಳಗೊಳ್ಳುತ್ತಿರುವುದನ್ನು ಕಂಡು 
ಧರ್ಮ ವೃಷಭವು ಆಕೆಯನ್ನು ಕೇಳತೊಡಗಿತು. ॥ ೧೮ ॥ 
ಧರ್ಮವು ಹೇಳಿತು - ಮಂಗಳಾಂಗಿಯೇ ! ನಿನ್ನ ಮುಖವು 
ಸ್ವಲ್ಪ ಮಲಿನವಾಗಿರುವಂತೆ ಕಾಣುತ್ತಿದ್ದು ನೀನು ಕಳೆಗುಂದಿರುವೆ. 
ನಿನಗೆ ಯಾವುದೋ ದುಖುವಿರಬೇಕೆಂದು ತೋರುತ್ತದೆ. ನಿನ್ನ 
ನೆಂಟರಿಷ ಡರು ಯಾರಾದರೂ ದೂರ ದೇಶಕ್ಕೆ ಹೋಗಿದ್ದು ಅವರ 
ಬಗೆಗೆ ಚಿಂತಿಸುತ್ತಿದ್ದೀಯೇನಮ್ಮಾ ? 1೧೯ ಗ "ಈತನಿಗೆ ಯೂರು 
ಕಾಲುಗಳು ಮುರಿದುಹೋಗಿ ಒಂಟಿಕಾಲಿನಿಂದ ನಡೆಯುವ ಸಿತಿ 
ಬಂದಿದೆಯಲ್ಲ ಎಂದು ನನ್ನ ಬಗೆಗೇನಾದರೂ ಚಿಂತಿಸುತ್ತಿಲ್ಲವಲ್ಲ! 


16 ಅಧ್ಯಾಯ] 


ಪಾದೈರ್ನ್ಯೂನಂ ಶೋಚಸಿ ಮೈಕಪಾದ- 

ಮಾತ್ಸಾನಂ ವಾ ವೃಷಲೈರ್ಭೋಕ್ಚಮಾಣಮ್‌ । 
ಆಹೋ ಸುರಾದೀನ್‌ಹೃತಯಜ್ಞಭಾಗಾನ್‌ 

ಪ್ರಜಾ ಉತಸ್ಪಿನ್ನಘವತ್ಯವರ್ಷತಿ ॥ ೨೦ ॥ 


ಅರಕ್ಷ್ಯಮಾಣಾಃ ಸಿಂ ಯ ಉರ್ವಿ ಬಾಲಾನ್‌ 
ಶೋಚಿಸ್ಕಥಹೋ ಪುರುಷಾದೈರಿವಾರ್ತಾನ್‌ । 
ವಾಚಂ ದೇವೀಂ ಬ್ರಹ್ಮಕುಲೇ ಕುಕರ್ಮ- 
ಣ್ಯಬ್ರಹ್ಮಣ್ಯೇ ರಾಜಕುಲೇ ಕುಲಾಗ್ರ್ಯಾನ್‌ ॥ ೨೧ ॥ 
ಕಿಂ ಕ್ಛತ್ರಬಂಧೂನ್ಕಲಿನೋಪಸೃಷ್ಟಾನ್‌ 
ರಾಷ್ಟ್ರಾಣಿ ವಾ ತೈರವರೋಪಿತಾನಿ | 
ಇತಸ್ತತೋ ವಾಶನಪಾನವಾಸಃ 
ಸ್ನಾನವ್ಯವಾಯೋನ್ಮುಖಜೀವಲೋಕಮ್‌ ॥ ೨೨॥ 
ಭೂರಿಭರಾವತಾರ- 
ಹರೇರ್ಧರಿತ್ರಿ । 
ಸ್ಫರತೀ ವಿಸೃಷ್ಟಾ 
ನಿರ್ವಾಣವಿಲಂಬಿತಾನಿ ॥ ೨೩ ॥ 


ಯದ್ವಾಂಬ ತೇ 
ಕೃತಾವತಾರಸ್ಯ 

ಅಂತರ್ಹಿತಸ್ಯ 
ಕರ್ಮಾಣಿ 


ಇದಂ ಮಮಾಚಕ್ಚ್ವ ತವಾಧಿಮೂಲಂ 
ವಸುಂಧರೇ ಯೇನ ವಿಕರ್ಶಿತಾಸಿ । 
ಕಾಲೇನ ವಾ ತೇ ಬಲಿನಾಂ ಬಲೀಯಸಾ 
ಸುರಾರ್ಚಿತಂ ಕಿಂ ಹೃತಮಂಬ ಸೌಭಗಮ್‌ ॥ ೨೪ ॥ 


ಧರಣ್ಯುವಾಚ 


ಭವಾನ್ಹಿ ವೇದ ತತ್ನರ್ವಂ ಯನ್ಮಾಂ ಧರ್ಮಾನುಪೃಚ್ಛೆಸಿ | 


ಚತುರ್ಭಿರ್ವರ್ತಸೇ” ಯೇನ ಪಾದ್ಯರ್ಲೋಕಸುಖಾವಷೈೆಃ 
॥ ೨೫ ॥ 


ಸತ್ಯಂ ಶೌಚಂ ದಯಾ ಕ್ಲಾಂತಿಸ್ಟ್ಯಾ ಗು ಸಯೋಷ ಆರ್ಜವಮ್‌ । 
ಶಮೋ ದಮಸ್ತಪಃ ಸಾಮ್ಯಂ ಡಿತಿಕ್ಟೋಪರತಿ: ಶ್ರುತಮ್‌ 
u 2೬ ॥ 


ಜ್ಞಾನಂ ವಿರಕ್ಷಿರೈಶ್ವರ್ಯಂ ಶೌರ್ಯಂ ತೇಜೋ ಬಲಂ ಸ್ಮೃತಿಃ । 
ಸ್ವಾತಂತ್ರ (9 ಕೌಶಲಂ ಕಾಂತಿರ್ಧೈೆರ್ಯಂ ಮಾರ್ದವಮೇವ ಚ 
॥ ೨೭ ॥ 


ಪ್ರಥಮ ಸ್ಕಂಧ 


119 


ಅಥವಾ 'ಧರ್ಮನಾಶಕರು ನನ್ನನ್ನು ಆಳುತ್ತಿದ್ದಾರಲ್ಲ ” ಎಂದು ನಿನ 
ಕುರಿತು ದುಃಖಪಡುತ್ತಿದ್ದೀಯಾ 9. "ದೇವತೆಗಳಿಗೆ ಯಜ್ಞದ ಹವಿ. 
ರ್ಭಾಗಗಳು ದೊರಕುತ್ತಿಲ್ಲ. ಎಂದು ಅವರ ಬಗೆಗೆ ಶೋಕವೇ? 
ಅಥವಾ ಸಕಾಲದಲ್ಲಿ. 'ಮಳೆ-ಬೆಳೆಗಳಲ್ಲನೆ” ಕಷ್ಟಪಡುತ್ತಿರುವ 
ಪ್ರಜೆಗಳ ಕುರಿತು ದುಖಪಡುತ್ತಿರುವೆಯಾ? ॥ ೨೦॥ `ರಾಕ್ಚಸ 
ರಂತಿರುವ ದುಷ್ಟರಿಂದ ಪೀಡಿತರಾಗಿ ರಕ್ಷಣೆಯಿಲ್ಲದ ಹೆಂಗಸರ 
ಕುರಿತಾಗಲೀ, ಪೀಡೆಗೊಳೆಗಾಗಿರುವ ಬಾಲಕರ 'ವಿಷಯದಲ್ಲಾ 
ಗಲೀ ನಿನಗೆ ದುಖಖವಾಗುತ್ತಿದೆಯಾ? ವಿದ್ಯಾದೇವಿಯು ಕುಕರ್ಮಿ' 
ಗಳಾದ ಬ್ರಾಹ್ಮಣರ ಕೈ ಕೆಗೆ ಸಿಕ್ಕ ದುರವಸ್ಥೆಗೆ ಒಳಗಾಗಿರುವುದನ್ನೋ, 
ಅಥವಾ ಬ್ರಾಹ್ಮಣರು' ಬ್ರಹ್ಮದ್ರೋಹಿಗಳಾದ ರಾಜರನ್ನು ಸೇವಿಸುತ್ತಿ 
ರುವುದನ್ನೋ ನೋಡಿ ನೀನು ಕಳವಳಪಡುತ್ತಿರುವೆಯಾ ? 
॥ ೨೧ "ಈಗಿನ ಕಾಲದಲ್ಲಿ ರಾಜರು ಹೆಸರಿಗೆ ಮಾತ್ರ ರಾಜ 
ರಾಗಿದ್ದು ಕಲಿಯಿಂದ ಪ್ರಭಾವಿತರಾಗಿ ರಾಷ್ಟ್ರಗಳನ್ನು ನಾಶಪಡಿಸು 
ತ್ವಿದ್ದಾರಲ್ಲ!' ಎಂದು ಆ ಕ್ವತ್ರಿಯಾಧಮರ "ವಿಷಯದಲ್ಲಿ ನೀನು 
ಶೋಕಿಸುತ್ತಿರುವೆಯಾ ? ಅಥವಾ ಕಂಡ-ಕಂಡಲ್ಲಿ ತಿನ್ನುವುದು, 
ಕುಡಿಯುವುದು, ಉಡುವುದು, ಸ್ನಾನಮಾಡುವುದು, ಭೋಗಿಸು 
ವುದು ಮುಂತಾದವುಗಳಲ್ಲಿ ಶಾಸ್ತ್ರೀಯ ನಿಯಮಗಳನ್ನು 
ಪಾಲಿಸದೆ ಸೆ ಸ್ವೇಚ್ಛಾಚಾರಿಗಳಾದ ಜನರ “ಕುರಿತು ಚಿಂತಪಡುತ್ತಿರು. 
ವೆಯಾ ) ॥ ೨೨ ॥ ಭೂದೇವಿಯೇ! ನಿನ್ನ ಮೇಲೆ ಬಿದ್ದಿರುವ 
ಅತ್ಯಧಿಕ ಅಧರ್ಮದ ಭಾರವನ್ನು ಇಳಿಸುವುದಕ್ಕಾಗಿ ಅವತರಿಸಿ 
ಈಗ ತನ್ನನ್ನು ಉಪಸಂಹಾರಮಾಡಿಕೊಂಡಿರುವ ಭಗವಾನ್‌ 
ಶ್ರೀಕೃಷ್ಣನ Loe ದಿವ್ಯ ಲೀಲೆಗಳನ್ನು ನೆನೆಸಿಕೊಂಡು 
"ಅಂತಹ ಸ್ವಾ ಮಿಯು ಕಣ್ಣರೆಯಾದನಲ್ಲ!' ಎಂದು ` ಶೋಕಿಸುತ್ತಿರು 
ವೆಯಾ?॥ 1 ೨೩ ॥ ದೇವಿ! ನೀನಾದರೋ ಧನ-ರತ್ತಗಳ 
ಗಣಿಯಾಗಿರುವೆ. ಏತಕ್ಕೆ ಇಷ್ಟು ಕೃಶಳಾಗಿ ಕೊರಗುತ್ತಿದ್ದೀಯೇ ? 
ಬಲಶಾಲಿಗಳಲ್ಲಿ ಅತ್ಯಂತ ಬಲಿಷ್ಠನಾದ ಕಾಲನು ದೇವತೆಗಳಿಗೂ 
ಪೂಜ್ಯಳಾಗಿರುವ ನನ್ನ ಸೌಭಾಗ್ಯವನ್ನು ಅಪಹರಿಸಿದ್ದಾನೆಯೇ ? 
ನನಗೆ ತಿಳಿಸು. ॥ ೨೪ ॥ 
ಪೃಥ್ವಿಯು ಹೇಳತೊಡಗಿದಳು - ಧರ್ಮದೇವನೇ! ನೀನು 
ನನ್ನಲ್ಲಿ ಕೇಳಿರುವ ಎಲ್ಲ ಪ್ರಶ್ನೆಗಳ ಉತ್ತರಗಳು ನಿನಗೆ ತಿಳಿದೇ ಇದೆ. 
ಯಾರ ಅವಲಂಬನೆಯಿಂದ ನೀನು "ಲೋಕಗಳಿಗೆ ಸುಖವನ್ನುಂಟು 
ಮಾಡುವ ನಿನ್ನ ನಾಲ್ಕು ಚರಣಗಳಿಂದಲೂ ನಡೆಯುತ್ತಿದ್ದೆಯೋ, 
ಅಂತಹ ಭಗವಂತನ" ಅವತಾರವು ಸಮಾಪ್ತಿಯಾಯಿತಲ್ಲಾ! 
ಎಂದು ಶೋಕಪಡುತ್ತಿದ್ದೇನೆ. ಸತ್ಯ, ಶುಚಿತ್ವ, ದಯೆ, ಕ್ಷಮೆ, ತ್ಯಾಗ, 
ಸಂತೋಷ, ಸರಳತೆ, “ಳ-ಹೊರೆ ಇಂದ್ರಿಯಗಳ ನಿಗ್ರಹ, ತಪ್ಪು 
ಸಮತೆ ಸೈರಣೆ. ಉಪರತಿ, ಶಾಸ್ತ್ರವಿಚಾರ, ಜ್ಞಾನ, ವೈರಾಗ್ಯ, ಪತ್ತರ್ಯ, 
ಪರಾಕು, ತೇಜಸ್ಸು ಬಲ, ಸತಿ ಸ್ವಾತಂತ್ರ್ಯ ಕೌಶಲ, “ಕಾಂತಿ, 
ದೈರ್ಯ, ತಮ ನಿರ್ಭಯತ್ವ, ವಿನಯ, ಶೀಲ, ಸಾಹಸ, 
ಉತ್ಸಾಹ, ಬಲ, ಸೌಭಾಗ್ಯ ಗಾಂಭೀರ್ಯ, ಸ್ಥಿರತ್ವ, ಆಸ್ತಿಕತೆ, 
ಕೀರ್ತಿ, ಗೌರವ, ನಿರಹಂಕಾರತೆ ಮುಂತಾದ ಈ ಮೂಪತ್ತೊಂಭತ್ತು 
ಅಪ್ರಾಕೃತ ಗುಣಗಳು ಹಾಗೂ ಮಹತ್ವಾಕಾಂಕ್ಷಿ ಮಹಾಪುರುಷರು 
ಅಪೇಕ್ಷಿಸುವ (ಶರಣಾಗತ ವತ್ತಲತೆ) ದಿಷ್ಯೆಗುಣಗಳು ಮತ್ತು ಇನ್ನೂ 
ಅನಂತಕಲ್ವಾ ಣಗುಣಗಳು ಕೊಂಚವೂ “ನದೇ ಯಾವನಲ್ಲಿ. 
ಸದಾ ನೆಲೆಗೊಂಡಿರುವೆಯೋ, ಅಂತಹ ಶ್ರೀನಿವಾಸನಾದ ಶ್ರೀಕೃಷ್ಣನು 


120 


ಪ್ರಾಗಲ್ಬ್ಯಂ ಪ್ರಶ್ರಯಃ ಶೀಲಂ ಸಹ ಓಜೋ ಬಲಂ ಭಗಃ । 
ಗಾಂಭೀರ್ಯಂಸ್ಥೈರ್ಯಮಾಸ್ತಿಕ್ಕಂ ಕೀರ್ತಿರ್ಮಾನೋತನಹಂಕ್ಕತಿ: 
ul ೨೮ ॥ 
ಏತೇ ಚಾನ್ಯೇ ಚ ಭಗವನ್ನಿತ್ಯಾ ಯತ್ರ ಮಹಾಗುಣಾಃ | 
ಪ್ರಾರ್ಥ್ಯಾ ಮಹತ್ವ್ವಮಿಚ್ಛದ್ದಿರ್ನ ವಿಯಂತಿ ಸ್ಥಕರ್ಹಿಚಿತ್‌ 
॥ ೨೯॥ 


ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಮ್‌ । 
ಶೋಚಾಮಿ ರಹಿತಂ ಲೋಕಂ ಪಾಷ್ಗನಾ ಕಲಿನೇಕ್ಲಿತಮ್‌ 
a0 


ಆತ್ಮಾನಂ ಚಾನುಶೋಚಾಮಿ ಭವಂತಂ ಚಾಮರೋತ್ತಮಮ್‌ । 


ದೇವಾನ್‌ ಪಿತ್ವನ್ಯಷೀನ್‌ ಸಾಧೂನ್‌ ಸರ್ವಾನ್‌ 
ವರ್ಣಾಂಸ್ತ್ರಥಾ55ಶ್ರಮಾನ್‌ 
೩0 ॥ 
ಬ್ರಹ್ಮಾದಯೋ ಬಹುತಿಥಂ ಯದಪಾಂಗಮೋಕ್ಷ- 
ಕಾಮಾಸ್ತಪಃ ಸಮಚರನ್‌ಭಗವತ್ವಪನ್ನಾಃ । 
ಸಾ ಶ್ರೀಃ ಸ್ವವಾಸಮರವಿಂದವನಂ ವಿಹಾಯ 
ಯತ್ಪಾದಸೌಭಗಮಲಂ ಭಜತೇಶನುರಕ್ತಾ ॥ ೩೨ ॥ 


ತಸ್ಯಾಹಮಬ್ದ ಕುಲಿಶಾಂಕುಶಕೇತುಕೇತೈಃ 
ಶ್ರೀಮತ್ನದೈರ್ಭಗವತಃ ಸಮಲಂಕೃತಾಂಗೀ | 

ತ್ರೀನತ್ಯರೋಚ ಉಪಲಭ್ಯ ತತೋ ವಿಭೂತಿಂ 
ಲೋಕಾನ್ನಮಾಂ ವ್ಯಸ್ಥಜದುತ್ತ್ಯಯತೀಂ ತದಂತೇ॥ ೩೩ ॥ 


ಯೋ ವೈ ಮಮಾತಿಭರಮಾಸುರವಂಶರಾಜ್ಞಾ 
ಮಕ್ಸೌಹಿಣೀಶತಮಪಾನುದದಾತ್ಮತಂತ್ರಃ: 1 

ತ್ವಾಂ ದುಃಷ್ಠಮೂನಪದಮಾತ್ಮನಿ ಪೌರುಷೇಣ 
ಸಂಪಾದಯನ್ಯದುಷು ರಮ್ಯಮಬಿಭ್ರದಂಗಮ್‌ ॥ ೩೪ ॥ 


ಕಾ ವಾ ಸಹೇತ ವಿರಹಂ ಪುರುಷೋತ್ತಮಸ್ಯ 
ಪ್ರೇಮಾವಲೋಕರುಚಿರಸ್ಮಿತವಲ್ಲುಜಲ್ಲೆ: 1 

ಸ್ಪೈರ್ಯಂ ಸಮಾನಮಹರನ್ನಧುಮಾನಿನೀನಾಂ 
ರೋಮೋತ್ತಪೋ ಮಮ ಯದಂಘ್ರಿವಿಟಂಕಿತಾಯಾಃ ॥ ೩೫ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 16 


ತನ್ನ ಲೀಲೆಯನ್ನು ಉಪ ಸಂಹಾರ ಮಾಡಿಕೊಂಡುಬಿಟ್ಟನಲ್ಲ! 
ಹಾಗೂ ಈ ಜಗತ್ತು ಪಾಪಮಯನಾದ ಕಲಿಯ ಕೆಟ್ಟದೃಷ್ಟಿಗೆ 
ಲಕ್ಷ್ಯವಾಗಿ ಬಿಟ್ಟಿತಲ್ಲ! ಎಂದು ನಾನು ಶೋಕಗ್ರಸ್ವ ಳಾಗಿದ್ದೇನೆ. 
I ವ್ರ ೩೦॥ ಹಾಗೆಯೇ ಶೋಚನೀಯ ಸ್ಥಿತಿಯಲ್ಲಿರುವ "ನನ್ನ 
ಕುರಿತು, ದೇವಶ್ರೇಷ್ಠನಾದ ನಿನ್ನ ಕುರಿತು, ಆಶ್ರಯಹೀನರಾದ. 
ದೇವತೆಗಳ ಕುರಿತೂ, ಪಿತೃಗಳೂ, ಯಷಿಗಳೂ, ಸಾಧು- 
ಸಜ್ಜನರೂ, ಎಲ್ಲ ವರ್ಣಗಳೊ, ಆಶ್ರಮಗಳೂ ಇವುಗಳ ಕುರಿ 
ತಾಗಿಯೂ ದುಃಖಪ ಡುತ್ತಿದ್ದೇನೆ. ॥ ೩೧ ॥ ಯಾವಾಕೆಯ ಕೃಪಾ 
ಕಟಾಕ್ಷವನ್ನು ಪಡೆಯುವುದಕ್ಕಾಗಿ ಬ್ರಹ್ಮನೇ ಮುಂತಾದ 
ದೇವತೆಗಳು ಭಗವಂತನಲ್ಲಿ ಶರಣಾಗಿ ಬಹುಕಾಲದವರೆಗೆ ತಪಸ್ಸ 
ನ್ನಾಚರಿಸುತ್ತಿದ್ದರೋ, ಅಂತಹ ಲಕ್ಷ್ಮೀದೇವಿಯೂ ತನ್ನ ನಿವಾಸ 
ಸ್ಥಾನವಾಗಿರುವ ಕಮಲವನ್ನು ಬಿಟ್ಟು ಪರಮಸಪ್ರೆ ಮದಿಂದ 
ಯಾವಾತನ ಚರಣಕಮಲಗಳ "ಸೊಬಗನ್ನು Ie 
ಅಂತಹ ಭಗವಂತನ ಕಮಲ, ವಜ್ರಾಯುಧ, ಅಂಕುಶ ಧ್ವಜಗಳೇ 
ಮುಂತಾದ ದಿವ್ಯ ಚಿಹ್ನೆಗಳಿಂದ ಕೂಡಿದ ಶ್ರೀಪಾದಪದ್ಧಗಳ 
ವಿನ್ಯಾಸದಿಂದ ಅಲಂಕೃತಳಾಗಿ ಮಹಾವೈಭವವನ್ನು ಪಡದು, 
ಮೂರು ಲೋಕಗಳನ್ನೂ ಮೀರಿಸಿದ ಕಾಂತಿಯಿಂದ ಗರ್ವಪಡುತ್ತಾ 
ಮೆರೆಯುತ್ತಿದ್ದ ನನ್ನನ್ನು ಆ ಭಗವಂತನು ಕೈಬಿಟ್ಟುಹೋದನಲ್ಲ! 
॥ ೩೨-೩೩ ॥ 

ನೀನು ನಿನ್ನಮೂರು ಚರಣಗಳು ಊನವಾಗಿ ಹೋದದ್ದರಿಂದ 
ಮನಸ್ಸಿನಲ್ಲೇ ಬೇಯುತ್ತಿದ್ದೆ; ಆದ್ದರಿಂದ ತನ್ನ ಪುರುಷಾರ್ಥದಿಂದ 
ನಿನ್ನನ್ನು ತನ್ನೊಳಗೆಯೇ ಪುನಃ ಎಲ್ಲ ಅಂಗಗಳಿಂದ ಪೂರ್ಣ ಹಾಗೂ 
ಸ್ವಸ್ಥಮಾಡುವುದಕ್ಕಾಗಿ ಆ ಅತ್ಯಂತ ರಮಣೀಯ ಶ್ಯಾಮಸುಂದರ 
ವಿಗ್ರಹನು ಯದುವಂಶದಲ್ಲಿ ಅವತರಿಸಿ, ಸಾವಿರಾರು ಅಕ್ಸೌಹಿಣೀ 
ಸೇನೆಯ ರೂಪದಿಂದಿದ್ದ ಅಸುರವಂಶೀ ರಾಜರನ್ನು ನಾಶಮಾಡಿ 
ನನ್ನ ಭಾರೀ ದೊಡ್ಡ ಭಾರವನ್ನು ಇಳಿಸಿದನು. ಏಕೆಂದರೆ ಅವನು 
ಪರಮ ಸ್ವತಂತ್ರನಾಗಿದ್ದನು. ॥ ೩೪ ॥ ಅಂತಹ ಆ ಕೃಪಾಳು 
ದಯಾನಿಧಾನ ಭಗವಾನ್‌ ಪುರುಷೋತ್ತಮ ಶ್ಯಾಮಸುಂದರನ 
ವಿರಹವನ್ನು ಯಾರು ತಾನೇ ಸಹಿಸಬಲ್ಲನು ? ಅವನು ನನ್ನ ಮೇಲೆ 
ನಡೆದಾಡುತ್ತಿದ್ದಾಗ್‌ ನನಗೆ ರೋಮಾಂಚವಾಗುತ್ತಿತ್ತು. ಅವನ 
ಚರಣಗಳ ದಿವ್ಯ ಚಿಹ್ನೆಗಳು ನನ್ನ ಮೇಲೆ ಅಂಕಿತವಾಗುವಾಗ ನಾನು 
ಅತ್ಯಂತ ಶೋಭಿತಳಾಗುತ್ತಿದ್ದೆ ಈಗ ಅವನು ಇಲ್ಲದುದರಿಂದ ನನಗೆ 
ಬಹಳ ದುಃಖವಾಗುತ್ತಾ ಇದೆ. ಹೀಗೆಯೇ ದ್ವಾರಕೆಯಲ್ಲಿ 
ಹದಿನಾರು ಸಾವಿರಕ್ಕಿಂತಲೂ ಹೆಚ್ಚಾಗಿಯೇ ಇದ್ದ ಸ್ತ್ರೀಯರೆಲ್ಲರೂ 
ಶ್ರೀಕೃಷ್ಣನನ್ನು ತಮ್ಮ ಪ್ರೇಮಕಟಾಕ್ಟದಿಂದ, ರುಚಿರ ಹಾಸ್ಯಪೂರ್ಣ 
ದೃಷ್ಟಿಯಿಂದ ಮತ್ತು ಮಧುರ ಭಾಷಣದಿಂದ ಪ್ರಸನ್ನಗೊಳಿಸು 
ತ್ರಿದ್ದರು. ಭಗವಂತನೂ ಕೂಡ ಅವರನ್ನು ಹಾಗೆಯೇ ಆನಂದ 
ಗೊಳಿಸುತ್ತಿದ್ದನು. ಎಲ್ಲರ ಮನೆಗಳಲ್ಲಿ ಬೇರೆ-ಬೇರೆ ರೂಪಗಳನ್ನು 
ಧರಿಸಿ ಇರುತ್ತಿದ್ದನು. ಇದರಿಂದ ಅವನ ರಾಣಿಯರಿಗೆ - ನಾವು 
ಶ್ರೀಕೃಷ್ಣನನ್ನು ಪ್ರೇಮಿಸುವಷ್ಟೇ ಲ ಅವನೂ ನಮ್ಮನ್ನು ಪ್ರೇಮಿಸುತ್ತಿ 
ರುವನು ಮತ್ತು. ನಮ್ಮಲ್ಲಿ ಮತ್ತು ಶ್ರೀಕೃಷ್ಣನಲ್ಲಿ ಪರಸ್ಪರ ಪ್ರೇಮದ 
ಸಮಾನತೆ ಇದೆ ಎಂದು ತಿಳಿದು ಗರ್ವಪಡುತ್ತಿದ್ದರು. ಭಗವಂತನು 
ಅವರ ಗರ್ವವನ್ನೂ ಕೂಡ ನಾಶಪಡಿಸಲಿಕ್ಕಾಗಿ ಅವನು ತನ್ನ 
ಶ್ರೀವಿಗ್ರಹವನ್ನು ಈಗ ಅಂತರ್ಧಾನಗೊಳಿಸಿರುವನು. ॥ ೩೫ ॥ 


17 ಅಧ್ಯಾಯ] 


ತಯೋರೇವಂ ಕಥಯತೋ: ಪೃಥಿವೀಧರ್ಮಯೋಸ್ತದಾ । 
ಪರೀಕ್ಷಿನ್ನಾಮ ರಾಜರ್ಷಿಃ ಪ್ರಾಪ್ತ: ಪ್ರಾಚೀಂ ಸರಸ್ತೀಮ್‌ 


॥೩೬॥ 


ಪ್ರಥಮ ಸೃಂಧ 


121 


ಹೀಗೆ ಧರ್ಮವೂ, ಪೃಥ್ವಿಯೂ ಪರಸ್ಪರವಾಗಿ ಮಾತನಾಡು 


ತಿದ್ಧಾಗ ಆ ಕಾಲಕ್ಕೆ ಸರಿಯಾಗಿ ರಾಜರ್ಷಿಶ್ರೇಷ್ಠನಾದ ಪರೀಕ್ಷಿದ್ರಾಜನು 
ಸರಸ್ವತೀ ನದಿಯ ಪೂರ್ವತೀರಕ್ಕೆ ಬಂದು ತಲುಪಿದನು. ॥ ೩೬ ॥ 


ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥ ೧೬ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ಪೃಥ್ವೀಧರ್ಮಸಂವಾದೋ ನಾಮ ಷೋಡಶೋ 5 ಧ್ಯಾಯಃ॥ ೧೬ ॥ 


ವರಾ ಪ್ರಿ ಪೀರಾ ಕಾ 


ಹದಿನೇಳನೆಯ ಅಧ್ಯಾಯ 
ಪರೀಕ್ಷಿದ್ರಾಜನು ಕಲಿಪುರುಷನನ್ನು ನಿಗ್ರಹಿಸಿದುದು 


ಸೂತ ಉವಾಚ 


ತತ್ರ ಗೋಮಿಥುನಂ ರಾಜಾ ಹನ್ಯಮಾನಮನಾಥವತ್‌ । 
ದಂಡಹಸ್ತಂ ಚ ವೃಷಲಂ ದದ್ಭಶೇ ನೃಪಲಾಂಛನಮ್‌ 
॥ ೧ ॥ 


ವೃಷಂ ಮೃಣಾಲಧವಲಂ ಮೇಹಂತಮಿವ ಬಿಭ್ಯತಮ್‌ । 


ವೇಪಮಾನಂ ಪದೈಕೇನ ಸೀದಂತಂ ಶೂದ್ರತಾಡಿತಮ್‌ 
॥ ೨ ॥ 


ಗಾಂಚಧರ್ಮದುಫಾಂ ದೀನಾಂ ಭೃಶಂ ಶೂದ್ರಪದಾಹತಾಮ್‌ । 
ವಿವತ್ತಾಂ ಸಾಶ್ರುವದನಾಂ ಕ್ಲಾಮಾಂ ಯವಸಮಿಚ್ಛತೀಮ್‌ 


॥ ೩ 1! 
ಪಪ್ರಚ್ಛ ರಥಮಾರೂಢಃ ಕಾರ್ತಸ್ಥರಪರಿಚ್ಛದಮ್‌ । 
ಮೇಘಗಂಭೀರಯಾ ವಾಚಾ ಸಮಾರೋಪಿತಕಾರ್ಮುಕಃ 

॥ ೪ ॥ 


ಕಸ ಸಂ ಮಚ್ಚರಣೇ ಲೋಕೇ ಬಲಾದ್ಧಂಸ್ಕಬಲಾನ್ದಲೀ । 


ನರದೇವೋರಸಿ ವೇಷೇಣ ನಟವತ್ಕರ್ಮಣಾದ್ವಿನಃ 
1 ೫ ॥ 


ಕಸ ಸ್ಪಂ ಕೃ ಕೃಷ್ಣೇ ಗತೇ ದೂರಂ ಸಹ ಕ್ಟ 


ಶೋಚ್ಯೋತಸ್ಥ ೈಶೋಚ್ಯಾನ್ರಹಸಿ ಪ್ರಹರನ್ನಧಮರ್ಹಸಿ 
॥ ೬ ॥ 


ತಂ ವಾ ಮೃಣಾಲಧವಲಃ ಪಾದ್ವೆನ್ಯೂ ೯ನಃ ಪದಾ ಚರನ್‌ | 
ವೃಷರೂಪೇಣ ಕಿಂ ಕಶ್ಚಿದ್ದೇವೋ ನಃ ಪರಿಖೇದಯನ್‌ 
॥ ೭ ॥ 


ನ ಜಾತು ಪೌರವೇಂದ್ರಾಣಾಂ ದೋರ್ದಂಡಪರಿರಂಭಿತೇ । 


ಭೂತಲೇಶನುಪತಂತ್ಯಸ್ಥಿನ್‌ ವಿನಾ ತೇ ಪ್ರಾಣಿನಾಂ ಶುಚಃ 
॥ ೮ 1 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕರೇ | ಪರೀಕ್ಷಿದ್ರಾ 
ಜನು ಅಲ್ಲಿಗೆ ಬಂದು ನೋಡುತ್ತಾನೆ - ಒಬ್ಬ ಶೂದ್ರನು ರಾಜವೇಷ 
ಧಾರಿಯಾಗಿ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಅನಾಥ 
ರಂತೆ ಇರುವ ಒಂದು ಹಸು, ಎತ್ತು ಜೋಡಿಯನ್ನು ಹೊಡೆಯು 
ತ್ರಿದ್ದನು. ॥ ೧ ॥ ತಾವರೆಯ ದಂಟಿನಂತಿದ್ದ ಆ ಎತ್ತು  ಒಂಟಿಕಾಲಿನ 
ಮೇ ಲೆ ನಿಂತು ಗಡ-ಗಡ ನಡುಗುತ್ತಾ ಆ ಫಾತುಕನ ಏಟಿನಿಂದ 
ಪೀಡಿತವಾಗಿ ಮೂತ್ರವಿಸರ್ಜನೆ ಮಾಡುತ್ತಿತ್ತು. ॥ ೨॥ ಹಸುವು 
ಧರ್ಮೊೋಪಯೋಗಿ ಹಾಲು, ತುಪ್ಪ ಮುಂತಾದ ಹವಿಸ್ಸು 
ಪದಾರ್ಥಗಳನ್ನು ಕೊಡುತ್ತದೆ. ಅದರ ಗೋಮಯವೂ ಧಾರ್ಮಿಕ 
ಕಾರ್ಯಗಳಲ್ಲಿ "ಉಪಯೋಗಕ್ಕೆ ಬರುತ್ತದೆ. ಇಂತಹ ಹಸುವು 
ಪದೇ-ಪದೇ ಶೂದ್ರನ ಒದೆಯನ್ನು ತಿನ್ನುತ್ತಾ ಅತ್ಯಂತ 
ದೀನಳಾಗಿದ್ದಳು. ಮೊದಲೇ ಬಡಕಲಾಗಿದ್ದು ಕರುವೂ ಅದರ 
ಬಳಿಯಲ್ಲಿ ಇರಲಿಲ್ಲ ಅದಕ್ಕೆ ಹಸಿವು ಬಾಧಿಸುತ್ತಿತ್ತು. ಕಣ್ಣುಗಳಿಂದ 
ನೀರು ಹರಿಯುತ್ತಿತ್ತು. ॥ ೩ (ಸ್ವ ರ್ಣಾಲಂಕೃತ ರಥದಲ್ಲಿ ಕುಳಿತಿದ್ದ 
ರಾಜಾ ಪರೀಕ್ಷಿತನು ತನ್ನ ಧನುಸ್ಸಗೆ ಬಾಣಹೂಡಿ ಮೇಘಗಂಭೀರ. 
ವಾದ ವಾಣಿಯಿಂದ ಹೀಗೆ ಪ್ರಶ್ನಿಸಿದನು. ॥ ೪॥ ಎಲವೋ! 
ನೀನಾರು? ಬಲಶಾಲಿಯಾಗಿದ್ದುಕೊಂಡು ನನ್ನ ರಾಜ್ಯದಲ್ಲಿ ನನ್ನ 
ರಕ್ಷಣೆಯಲ್ಲಿರುವ ಈ ದುರ್ಬಲ ಪ್ರಾ ಣಿಗಳನ್ನು ಬಲಾತ್ಕಾರವಾಗಿ 
ಏಕಿ ಹೊಡೆಯುತ್ತಿರುವ ? ನಟನಂತೆ ರಾಜನ ವೇಷವನ್ನು 
ಧರಿಸಿದ್ದೀಯಾ, ಅದರೆ ಕರ್ಮದಿಂದ ಶೂದ್ರನಂತೆ ಕಂಡು. 
ಬರುವೆಯಲ್ಲ! ॥ ೫ ॥ ಗಾಂಡೀವ ಧನುರ್ಧರನಾದ ಅರ್ಜುನ 
ನೊಡನೆ ಭಗವಾನ್‌ ಶ್ರೀಕೃಷ್ಣನೂ ಪರಂಧಾಮಕ್ಕೆ ತೆರಳಿದ ಬಳಿಕ 
ನಿರಪರಾಧಿಗಳನ್ನು ಇಂತಹ ಏಕಾಂತಸ್ಥಳದಲ್ಲಿ ಹಿಂಸೆಪಡಿಸುವ 
ನೀನು ಅಪೆರಾದಿಯೇ ಆಗಿದ್ದು ಮರಣದಂಡನೆಗೆ ಅರ್ಹ 
ನಾಗಿರುವೆ. ॥ ೬ ॥ ರಾಜನು ಆ ವೃಷಭರೂಪೀ ಧರ್ಮನಲ್ಲಿ 
ಪ್ರಶ್ನಿಸಿದನು - ಕಮಲದ ದಂಟಿನಂತೆ ಶುಭ್ರವಾದ ಬಣ್ಣದಿಂದ 
ಕಂಗೊಳಿಸುತ್ತಿರುವ ನೀನಾರು ? ಮೂರು ಕಾಲುಗಳನ್ನು ಕಳೆದು 
ಕೊಂಡು ಒಂಟಿಕಾಲಿನಿಂದಲೇ ನಡೆಯುತ್ತಿದ್ದು ನಮ್ಮನ್ನು ಖೇದ 
ಗೊಳಿಸುತ್ತಿರುವ ಯಾವನಾದರೂ ದೇವತೆಯಾಗಿರುವೆಯಾ 9 
1೭॥ ಪುರುವಂಶದ ಅರಸರ ಬಾಹುದಂಡದಿಂದ ಸಂರಕ್ಷಿತವಾದ 
ಈ ಭೂಮಂಡಲದಲ್ಲಿ ನಿನ್ನನ್ನು ಹೊರತುಪಡಿಸಿ ಬೇರೆ "ಯಾವ 
ಸು ದಿಂದ ಕಣ್ಣೀರು ಹರಿಸುವುದಿಲ್ಲ ॥ ರ ॥ ಎಲೈ 


122 


ಮಾ ಸೌರಭೇಯಾನುಶುಚೋ ವ್ಯೇತು ತೇ ವೃಷಲಾದ್ದಯಮ್‌ । 
ಮಾ ರೋದೀರಂಬ ಭದ್ರಂ ತೇ ಖಲಾನಾಂ ಮಯಿ ಶಾಸ್ತರಿ 

॥ ೯॥ 

ಯಸ್ಯ ರಾಷ್ಟ್ರೇ ಪ್ರಜಾಃ ಸರ್ವಾಸ್ಪಸ್ಥಂತೇ ಸಾಧ್ವಸಾಧುಭಿ: 1 
ತಸ್ಯ ಮತ್ತಸ್ಯ ನಶ್ಯಂತಿ ಕೀರ್ತಿರಾಯುರ್ಭಗೋ ಗತಿಃ 

॥ ೧೦॥ 


ಏಷ ರಾಜ್ಞಾಂ ಪರೋ ಧರ್ಮೋ ಹ್ಯಾರ್ತಾನಾಮಾರ್ತಿನಿಗ್ರಹ: । 

ಅತ ಏನಂ ವಧಿಷ್ಯಾಮಿ ಭೂತದ್ರುಹಮಸತ್ತಮಮ್‌ 
॥ ೧೧॥ 

ಕೋರವೃಶ್ಚತ್ರವ ಪಾದಾಂಸ್ಟ್ರೀನೌರಭೇಯ ಚತುಷ್ಟದ । 


ಮಾಭೂವಂಸ್ಥಾದ್ಧಶಾ ರಾಷ್ಟ್ರೇ ರಾಜ್ಲಾಂಕೃಷ್ಣಾನುರ್ತಿನಾಮ್‌ 

॥ ೧೨ 1 
ಆಖ್ಯಾಹಿ ವೃಷ ಭದ್ರಂ ವಃ ಸಾಧೂನಾಮಕೃತಾಗಸಾಮ್‌ । 
ಆತ್ಮದೈರೂಪ್ಕಕರ್ತಾರಂ ಪಾರ್ಥಾನಾಂ ಕೀರ್ತಿದೂಷಣಮ್‌ 

॥ ೧೩ ॥ 
ಜನೇರನಾಗಸ್ಯಘಂ ಯುಂಜನ್ನರ್ವತೋತಸ್ಯ ಚ ಮದ್ಧಯಮ್‌ । 
ಸಾಧೂನಾಂ ಭದ್ರಮೇವ ಸ್ಯಾದಸಾಧುದಮನೇ ಕೃತೇ 

W ೧೪ ॥ 
ಅನಾಗಸ್ಸಿಹ ಭೂತೇಷು ಯ ಆಗಸ್ಯನ್ನಿರಂಕುಶ: | 
ಆಹರ್ತಾಸ್ಸಿ ಭುಜಂ ಸಾಕ್ಟಾದಮರ್ತ್ಯಸ್ಥಾಪಿ ಸಾಂಗದಮ್‌ 

॥ ೧೫ ॥ 
ರಾಜ್ಞೋ ಹಿ ಪರಮೋ ಧರ್ಮಃ ಸ್ಪಧರ್ಮಸ್ಥಾನುಪಾಲನಮ್‌ | 
ಶಾಸತೋತನ್ಯಾನ್‌ ಯಥಾಶಾಸ್ಪಮನಾಪದ್ಯುತ್ತಥಾನಿಹ 

॥1 ೧೬ ॥ 


ಧರ್ಮ ಉವಾಚ 
ಏತದ್ವಃ ಪಾಂಡವೇಯಾನಾಂ ಯುಕ್ತಮಾರ್ತಾಭಯಂ ವಚಃ। 
ಯೇಷಾಂ ಗುಣಗಣ್ಯೆಃ ಕೃಷ್ಣೋ ದೌತ್ಯಾದೌ ಭಗವಾನ್ಯತಃ 
॥ ೧೭॥ 


ನ ವಯಂ ಕ್ಲೇಶಬೀಜಾನಿ ಯತಃ ಸ್ಯುಃ ಪುರುಷರ್ಷಭ। 
ಪುರುಷಂ ತಂ ವಿಜಾನೀಮೋ ವಾಕ್ಯಭೇದವಿಮೋಹಿತಾಃ 


11 ೧೮ ॥ 
ಕೇಚಿದ್ದಿಕಲ್ಲವಸನಾ ಆಹುರಾತ್ಥಾನಮಾತ್ಮನ:ಃ | 
ದೈವಮನ್ಯೇ ಪರೇ ಕರ್ಮ ಸ್ವಭಾವಮಪರೇ ಪ್ರಭುಮ್‌ 

॥೧೯॥ 


ಶ್ರೀಮದ್ಭಾಗವತ 


[ಅಧ್ಯಾಯ 17 


ವೃಷಭವೇ ! ಈಗ ನೀನು ದುಃಖಪಡದೆ ಈ ಧರ್ಮಘಾತುಕನಿಂದ 
ನಿರ್ಭಯನಾಗಿರು. ಅಮ್ಚಾ ಗೋಮಾತೇ | ದುಷ ಪಂಗೆ ಶಾಸನ 
ಮಾಡುವಂತಹ ನಾನೇ ಇಲ್ಲಿರುವಾಗ ನೀನು ಅಳಬೇಡ. ನಿನಗೆ 
ಮಂಗಳವಾಗಲಿ. ॥ ೯ ॥ ದೇವೀ! ಯಾವ ರಾಜನ ರಾಜ್ಯದಲ್ಲಿ 
ಪ್ರಜೆಗಳು ದುಷ್ಪರ ಉಪದ್ರವದಿಂದ ಹೆದರುತ್ತಾರೋ, ಅಂತಹ 
ಮೈಮರೆತ ರಾಜನ ಕೀರ್ತಿ, ಐಶ್ವರ್ಯ, ಆಯುಸ್ಸು ಮತ್ತು 
ಪರಲೋಕಗಳು ನಾಶವಾಗುತ್ತವೆ. ॥ ೧೦ ॥ ಪೀಡಿತರ ದುಃಖವನ್ನು 
ದೂರ ಮಾಡುವುದೇ ರಾಜರ ಪರಮಧರ್ಮವಾಗಿದೆ. ಈ ಮಹಾ. 
ದುಷ್ಟನೂ, ಪ್ರಾಣಿಗಳನ್ನು ಪೀಡಿಸುವವನೂ ಆದ ಇವನನ್ನು ನಾನು 
ಈಗಲೇ ಕೊಂದುಬಿಡುವೆನು. ॥ ೧೧ ॥ ಎಲೈ ವೃಷಭವೇ! ನೀನು 
ನಾಲ್ಕು ಕಾಲುಗಳುಳ್ಳ ಪ್ರಾಣಿಯು. ನಿನ್ನ ಮೂರು ಕಾಲುಗಳನ್ನು 
ಯಾರು ಮುರಿದು ಹಾಕಿದರು ? ಶ್ರೀಕೃಷ್ಣನ ಅನುಯಾಯಿ 
ಗಳಾಗಿರುವ ರಾಜರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳಲ್ಲಿ ಎಂದೂ 
ಯಾರೂ ನಿನ್ನಂತೆ ದುಖಶಿಗಳಾಗಕೂಡದು. ॥ ೧೨ ॥ ವೃಷಭೋ 
ತ್ತಮಾ। ನಿನಗೆ ಮಂಗಳವಾಗಲೀ, ನಿನ್ನಂತಹ ನಿರಪರಾಧೀ 
ಸಾಧುವಿನ ಅಂಗಭಂಗವನ್ನಾಗಿ ಮಾಡಿ, ಪಾಂಡವರ ಕೀರ್ತಿಗೆ 
ಕಳಂಕ ತಂದಿರುವ ಆ ದುಷ್ಟನು ಯಾರು? ॥ ೧೩ ॥ ನಿರಪರಾಧಿ 
ಗಳಾದ ಪ್ರಾಣಿಗಳನ್ನು ಹಿಂಸಿಸುವವನು ಎಲ್ಲೇ ಇದ್ದರೂ ಆತನು 
ನನಗೆ ಭಯಪಡುತ್ತಲೇ ಇರಬೇಕಾಗುವುದು. ದುಷ್ಟರನ್ನು ದಮನ 
ಮಾಡಿದಾಗಲೇ ಸಾಧುಗಳಿಗೆ ಶ್ರೇಯಸ್ಸಾಗುವುದಲ್ಲವೇ 9 
॥ ೧೪ ॥ ನಿರಂಕುಶನಾಗಿ ನಡೆಯುತ್ತಾ ನಿರಪರಾಧಿಗಳಾದ ಪ್ರಾಣಿ 
ಗಳಿಗೆ ಹಿಂಸೆಕೊಡುವವನು ದೇವಪುರುಷನೇ ಆಗಿದ್ದರೂ ನಾನು 
ಆತನ ತೋಳ್ಕಳೆಗಳಿಂದಲಂಕೃತವಾದ ಭುಜವನ್ನು ಕತ್ತರಿಸಿ ಹಾಕು 
ವೆನು. ॥ ೧೫ ॥ ಆಪತ್ಕಾಲವೊಂದನ್ನು ಬಿಟ್ಟು ಬೇರೆ ಸಮಯ 
ಗಳಲ್ಲಿ ಮರ್ಯಾದೆ ಮೀರಿ ವರ್ತಿಸುವವರನ್ನು ಶಾಸ್ಟಾನುಸಾರ 
ವಾಗಿ ದಂಡಿಸುತ್ತಾ, ತಮ್ಮ ಧರ್ಮದಲ್ಲಿರುವವರನ್ನು ಕಾಪಾಡುತ್ತಾ 
ಇರುವುದೇ ರಾಜರ ಪರಮಧರ್ಮವಾಗಿದೆ. ॥ ೧೬ ॥ 

ಧರ್ಮವೃಷಭವು ಹೇಳಿತು - ಮಹಾರಾಜನೇ! ಕಲ್ಯಾಣ 
ಗುಣಗಳನ್ನು ಮೆಚ್ಚ ಭಗವಂತನಾದ ಶ್ರೀಕೃಷ್ಣ ಷ್ಠನು ದೌತ್ಯವೇ 
ಮುಂತಾದ ಸೇವೆಯನ್ನು ಮಾಡಿದಂತಹ ಮಹಾತ್ಮರಾದ ಪ ಪಾಂಡ 
ವರ ವಂಶಜನಾದ ನೀನು ದುಃಖಿತರಿಗೆ ಈ ರೀತಿ ಆಶ್ವಾಸನೆಯ 
ನ್ನೀಯುವುದು ಯುಕ್ತವೇ ಆಗಿದೆ. ॥ ೧೭ ॥ ಪುರುಷಶ್ರೇಷ್ಠನೇ | 
ಶಾಸ್ತ್ರಗಳಲ್ಲಿ ಹೇಳಿರುವ ಬಗೆ-ಬಗೆಯ ಮಾತುಗಳು ನಮ್ಮನ್ನು 
ಮೋಹಗೊಳಿಸುವುದರಿಂದ ನಮ್ಮ ಈ ಕ್ಲೇಶಕ್ಕೆ ಯಾರು ಕಾರಣ 
ನೆಂಬುದು ನಮಗೆ ತಿಳಿಯುತ್ತಿಲ್ಲ ॥ ೧೮ ॥ ಯಾವುದೇ ದೈವವನ್ನು 
ಸ್ವೀಕರಿಸದವರು ತಾವೇ-ತಮ್ಮನ್ನು ತಮ್ಮ ದುಃಖದ ಕಾರಣವೆಂದು 
ಹೇಳುತ್ತಾರೆ. ಕೆಲವರು ಪ್ರಾರಬ್ಧವನ್ನು ಕಾರಣವೆಂದು ಹೇಳಿದರೆ. 
ಕೆಲವರು ಕರ್ಮವನ್ನು ಕಾರಣವೆಂದು ಹೇಳುತ್ತಾರೆ. ಕೆಲವರು 
ಸ್ವಭಾವವನ್ನು ಕೆಲವರು ಈಶ್ವರನನ್ನು ದುಃಖಗಳ ಕಾರಣವೆಂದು 
ಹೇಳುತ್ತಾರೆ. ॥ ೧೯ ॥ ಯಾವ ತರ್ಕ-ವಿತರ್ಕಗಳಿಗೂ ನಿಲುಕದೆ, 
ಯಾವ ಮಾತಿಗೂ ಗೋಚರವಾಗದೆ ಇರುವ ಯಾವುದೋ 
ಒಂದು ವಸ್ತುವಿನಿಂದಲೇ ಎಲ್ಲವೂ ನಡೆಯುವುದು - ಎಂದು 
ಕೆಲವರು ನಿರ್ಧರಿಸುತ್ತಾರೆ. ರಾಜರ್ಷಿಯೇ! ಇವುಗಳಲ್ಲಿ 


17 ಅಧ್ಯಾಯ] 


ಅಪ್ರತರ್ಕ್ಯಾದನಿರ್ದೆಶ್ಯಾದಿತಿ ನಿಶ್ಚಯಃ । 


ಕೇಷ್ಟಪಿ 


ಪ್ರಥಮ ಸ್ಫಂಧ 


123 


ಯಾವುದು ಸರಿ - ಎಂಬುದನ್ನು ನಿನ್ನ ಬುದ್ಧಿಯಿಂದ ವಿಮರ್ಶೆ 


ಅತ್ರಾನುರೂಪಂ ರಾರ ವಿಮೃಶಸ್ವಮನೀಷಯಾ ಮಾಡಿಹೆಳು. ನನಗಂತೂ ಈ ವಿಷಯದಲ್ಲಿ ಏನೂತಿಳಿದಿಲ್ಲ ॥೨೦॥ 


2೦ ॥ 


ಸೂತ ಉವಾಚ 
ಏವಂ ಧರ್ಮೇ ಪ್ರವದತಿ ಸ ಸಮ್ರಾಡ್‌ ದ್ವಿಜಸತ್ತಮ | 
ಸಮಾಹಿತೇನ ಮನಸಾ ವಿಖೇದ: ಪರ್ಯಚಷ್ಟ ತಮ್‌ 
W201 


ರಾಜೋವಾಚ 
ಧರ್ಮಂ ಬ್ರವೀಷಿ ಧರ್ಮಜ್ಞಧರ್ಮೋಸಿ ವೃಷರೂಪಧ್ಭಕ್‌ | 
ಯದಧರ್ಮಕೃತಃ ಸ್ಥಾನಂ ಸೂಚಕಸ್ಯಾಪಿ ತದ್ಗವೇತ್‌ 
॥ ೨೨ ॥ 


ಅಥವಾ ದೇವಮಾಯಾಯಾ ನೂನಂ ಗತಿರಗೋಚರಾ । 


ಚೇತಸೋ ವಚಸಶ್ಚಾಪಿ ಭೂತಾನಾಮಿತಿ ನಿಶ್ಚಯ: 
॥ ೨೩ 1 


ತಪಃ ಶೌಚಂ ದಯಾ ಸತ್ಯಮಿತಿ ಪಾದಾಃ ಕೃತೇ ಕೃತಾಃ 1 
ಅಧರ್ಮಾಂಶೈಪ್ವಯೋ ಭಗ್ನ ಸ್ಮಯಸಂಗಮದ್ವೆಸ್ತವ 


॥1 ೨೪ ॥ 
ಇದಾನೀಂ ಧರ್ಮ ಪಾದಸ್ಟೇ ಸತ್ಯಂ ನಿರ್ವರ್ತಯೇದ್ಯತಃ | 
ತಂ ಜಿಪ್ಪಕ್ಷತ್ಯಧರ್ಮೋಯಮನ್ಯತೇನೈಧಿತಃ ಕಲಿಃ 

॥| ೨೫ ॥ 


ಇಯಂ ಚ ಭೂರ್ಭಗವತಾ ನ್ಯಾಸಿತೋರುಭರಾ ಸತೀ । 
ಶ್ರೀಮದ್ದಿಸ್ತತ್ವದನ್ಯಾಸ್ಯಃ ಸರ್ವತಃ ಕೃತಕೌತುಕಾ 
HW ೨೬॥ 


ಶೋಚತೃಶ್ರುಕಲಾ ಸಾಧ್ವೀ ದುರ್ಭಗೇವೋಜ್ಜಿತಾಧುನಾ । 
ಅಬ್ರಹ್ನಣ್ಯಾ ನೃಪವ್ಯಾಜಾಃ ಶೂದ್ರಾ ಭೋಕ್ಸ್ಯಂತಿ ಮಾಮಿತಿ 
॥ ೨೭॥ 


ಇತಿ ಧರ್ಮಂ ಮಹೀಂ ಚೈವ ಸಾಂತ್ಹಯಿತ್ವಾಮಹಾರಥ: | 
ನಿಶಾತಮಾದದೇ ಖಡ್ಗಂ ಕಲಯೇ5 ಧರ್ಮಹೇತವೇ 
wu ೨೮ ॥ 


ತಂ ಜಿಘಾಂಸುಮಭಿಪ್ರೇತ್ಯ ವಿಹಾಯ ನೃಪಲಾಂಛನಮ್‌ । 
ತತ್ಪಾದಮೂಲಂ ಶಿರಸಾ ಸಮಗಾದ್ದಯವಿಷ್ನಲಃ 
n ೨೯ 


ಪತಿತಂ ಪಾದಯೋರ್ಮೀಕ್ಸ್ಯ ಕೃಪಯಾ ದೀನವತ್ತಲಃ I 
ಶರಣ್ಯೋ ನಾವಧೀಚ್ಛ್‌ಲೋಕ್ಯ ಆಹ ಚೇದಂ ಹಸನ್ನಿವ 
॥೩೦॥[ 


ಸೂತಪುರಾಣಿಕರು ಹೇಳುತ್ತಾರೆ - ಯಷಿಶ್ರೇಷ್ಠ ಶೌನಕರೇ | 
ಅಮ್ಮ ಪುರುಷನ ಈ ಧರ್ಮಪ್ರವಚನವನ್ನು ಕೇಳಿ ಚಕ್ರವರ್ತಿಯು 
ಪ್ರಸನ್ನನಾಗಿ ಖೇದರಹಿತನಾದನು. ॥ ೨೧॥' 


ಪರೀಕ್ಷಿದ್ರಾಜನು ಹೇಳಿದನು - ಧರ್ಮ ಜನಾದ ವೃಷಭವೇ। 
ನೀವಿ ಧರ್ಮದ ಉಪ ಪದೇಶವನ್ನು ಕೊಡುತ್ತಿರುವುದನ್ನು ನೋಡಿ 
ಖಂಡಿತವಾಗಿಯೂ ನೀನು ವೃಷ ಷಭರೂಪದಲ್ಲಿರುವ ಧರ್ಮವೇ 
ಆಗಿರುವೆ. (ನೀನು ನಿನಗೆ ದುಃಖ ಕೊಡುವವನ ಹೆಸರನ್ನು ಏಕೆ 
ಹೇಳಲಿಲ್ಲ ಎಂದರೆ- ದು ಅಧರ್ಮವನ್ನು ಆಚರಿಸಿದವನಿಗೆ 
ದೊರೆಯುವ ನರಕಾದಿ ಸ್ಥಾನಗಳು ಆತನ ಹೆಸರನ್ನು ಸೂಚಿಸುವ 
ವನಿಗೂ ದೊರೆಯುತ್ತವೆ. ॥ ೨೨ ॥ ಅಥವಾ ಪರಮಾತ್ಮನ 
ಮಾಯೆಯ ಸ್ವರೂಪವನ್ನೂ ಗತಿಯನ್ನೂ ಪ್ರಾಣಿಗಳ ಮನಸ್ಸಿ 
ನಿಂದಾಗಲೀ, ಮಾತಿನ ಂದಾಗಲೀ ನಿರೂಪಿಸುವುದು ಶಕ್ಕವೇ ಇಲ್ಲ 
ಎಂಬುದೇ ನಿಶ್ಚಿತ ಸಿದ್ಧಾಂತವಾಗಿದೆ. ॥ ೨೩ ॥ “ಧರ್ಮದೇವನೇ 
ಕೃತಯುಗದಲ್ಲಿ ನಿನಗೆ ತಪಸ್ಸು ಪವಿತ್ರತೆ, ದಯೆ, ಸತ್ಯ ಎಂಬ 
ನಾಲ್ಕು ಪಾದಗಳು ಇದ್ದವು. ಅವುಗಳಲ್ಲಿ ಈಗ ಮೂರುಪಾದಗಳು 
ಅಧರ್ಮದ ಅಂಶಗಳಾದ ಅಹಂಕಾರ, ಆಸಕ್ಕಿ, ಮದ ಇವುಗಳಿಂದ 
ಮುರಿದುಹೋದುವು. ॥ ೨೪ ॥ ಈ ನಾಲ್ಕನೆಯ ಪಾದವಾದ 
“ಸತ್ಯ'ವೆಂಬುದು ಮಾತ್ರ ಉಳಿದಿದೆ. ಅದರ ಬಲದಿಂದಲೇ ನೀನು 
ಬದುಕಿರುವೆ. ಅಸತ್ಯದಿಂದ ಪೋಷಿತವಾದ ಅಧರ್ಮರೂಪವಾದ 
ಕಲಿಯುಗವು ಆ ಪಾದವನ್ನು ನುಂಗಿಹಾಕಲು ಪ್ರಯತ್ನಿಸುತ್ತಿದೆ. 
॥ ೨೫॥ ಈ ಗೋಮಾತೆಯು ಸಾಕ್ಟಾತ್‌ ಭೂಮಿತಾಯಿ 
ಯಾಗಿದ್ದು ಶ್ರೀಕೃಷ್ಣಪರಮಾತ್ಮನು ಈಕೆಯ ಮೇ ಲಿದ್ದ ಮಹಾಭಾರ 
ವನ್ನು ಇಳಿಸ ಈಕೆಗೆ ಆನಂದವನ್ನುಂಟುಮಾಡಿದ್ದನು. ಆತನ 
ಸೌಂದರ್ಯನಿಧಿಯಾದ ಚರಣಚಿಹ್ನೆಗಳಿಂದ ಈಕೆಗೆ ಎಲ್ಲೆಡೆ 
ಗಳಲ್ಲಿಯೂ ಅಲಂಕಾರ, ಆನಂದೋತ್ತವಗಳು ಸಂಪನ್ನವಾಗಿದ್ದವು. 
॥ ೨೬ ॥ ಈಗ ಆತನ ಅಗಲಿಕೆಯಿಂದ ಈ ಸಾಧ್ವಿ ಯು ದುರ್ಭಾ 
ರ್ಗ್ಗವತಿಯಂತೆ ಕಣ್ಣೀರುಸುರಿಸುತ್ತಾ - ಅಯ್ಯೋ! ಇನ್ನು ಮುಂದೆ 
ಬ್ರಾಹ್ಮಣದ್ರೋಹಿಗಳಾದ ಶೂದ್ರರು ರಾಜವೇಷಧಾರಿಗಳಾಗಿ 
ನನ್ನನ್ನು ಆಳುವರಲ್ಲ!' ಎಂದು ಚಿಂತೆ ಪಡುತ್ತಿದ್ದಾಳೆ.” ॥ ೨೭ ॥ 
ಮಹಾರಥಿಯಾದ ಪರೀಕ್ಷಿದ್ರಾಜನು ಹೀಗೆ ಧರ್ಮದೇವ 
ನನ್ನೂ ಭೂದೇವಿಯನ್ನೂ ಸಮಾಧಾನಪಡಿಸಿದನು. ಅನಂತರ 
ಅಧರ್ಮಕ್ಕೆ ಕಾರಣನಾಗಿರುವ ಕಲಿಪುರುಷನನ್ನು ಕೊಲ್ಲುವುದಕ್ಕಾಗಿ 
ತೀಕ್ಷ್ಮ ವಾದ ಖಡ್ಗವನ್ನೆತ್ತಿದನು. ॥ ೨೮ ॥ ಪರೀಕ್ಷಿದ್ರಾಜನು ತನ್ನನ್ನು 
ಈಗಸ ಹರಿಸಲು ಬರ ಸುತ್ತಿರುವನೆಂದು ತಿಳಿದ 'ಕಲಿಪುರುಷನು' 
ಒಡನೆಯೇ ತನ್ನ ರಾಜವೇ ೇಷವನ್ನು ಕಳಚಿಹಾಕಿ ಭಯದಿಂದ 
ಕಳವಳಗೊಂಡು, "ತಲೆಯನ್ನು ಆತನ. ಪಾದಗಳಲ್ಲಿ ಇರಿಸಿ ಆತನಲ್ಲಿ 
ಶರಣಾದನು. ॥ ೨೯॥ ಪರಿಣಿತನಾದರೋ ಮಹಾಯಶಸ್ತಿಯೂ, 
ದೀನವತ್ತಲನೂ, ತರಣಾಗತರಕ್ಷಕನೂ ಆಗಿದ್ದುದರಿಂದ ಕಲಿ ಪುರುಷನು 
ತನ್ನ ಕಾಲಿಗೆ ಬಿದ್ದಿರುವುದನ್ನು ನೋಡಿ, "ಅವನನ್ನು ಸಾಯಿಸದೆ 
ಕರುಣೆ ತೋರಿದನು. ಅವನು ಕಿರುನಗೆಯನ್ನು ಬೀರುತ್ತಾ 
ಕಲಿಪುರುಷನಲ್ಲಿ ಇಂತೆಂದನು. ॥ ೩೦ ॥ 


124 


ರಾಜೋವಾಚ 
ನ ತೇ ಗುಡಾಕೇಶಯಶೋಧರಾಣಾಂ 
ಬದ್ಧಾಂಜಲೇರ್ವೈ ಭಯಮಸ್ತಿ ಕಿಂಚಿತ್‌ । 
ನ ವರ್ತಿತವ್ಯಂ ಭವತಾ ಕಥಂಚನ 
ಕ್ಷೇತ್ರೇ ಮದೀಯೆ ತ್ವಮಧರ್ಮಬಂಧುಃ 


ತ್ವಾಂ ವರ್ತಮಾನಂ ನರದೇವದೇಹೇ- 
ಷ್ವನುಪ್ರವೃತ್ತೋ5 ಯಮಧರ್ಮಪೂಗಃ | 

ಲೋಭೋರನ್ನತಂ ಚೌರ್ಯಮನಾರ್ಯಮಂಹೋ 
ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ 


ನ ವರ್ತಿತವ್ಯಂ ತದಧರ್ಮಬಂಧೋ 
ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ। 

ಬ್ರಹ್ಮಾವರ್ತೇ ಯತ್ರ ಯಜಂತಿ ಯಜ್ಞೈ- 
ರ್ಯಜ್ಞೇಶ್ವರಂ ಯಜ್ಞವಿತಾನವಿಜ್ಞಾ; 


ಯಸ್ಸಿನ್ನರಿರ್ಭಗವಾನಿಜ್ಯಮಾನ 
ಇಜ್ಯಾಮೂರ್ತಿರ್ಯಜತಾಂ ಶಂ ತನೋತಿ 
ಕಾಮಾನಮೋಘಾನ್‌ ಸ್ಥಿರಜಂಗಮಾನಾ- 
ಮಂತರ್ಬಹಿರ್ವಾಯುರಿವೈಷ ಆತ್ಮಾ ॥ ೩೪ ॥ 
ಸೂತ ಉವಾಚ 
ಪರೀಕ್ಮಿತ್ಚವಮಾದಿಷ್ಟ ಸ. ಕಲಿರ್ಜಾತವೇಪಥುಃ । 
ತಮುದ್ಯತಾಸಿಮಾಹೇದಂ ದಂಡಪಾಣಿಮಿವೋದ್ಯತಮ್‌ 
I ೩೫॥ 


॥1೩೧॥ 


11 ೩೨ ॥ 


11೩೩ದ 


ಕಲಿರುವಾಚ 
ಯತ್ರ ಕ್ವಚನ ವತ್ಸಾ $ಮಿ ಸಾರ್ವಭೌಮ ತವಾಜ್ಞಯಾ I 
ಲಕ್ಷಯೇ ತತ್ರ ತತ್ರಾಪಿ ತ್ವಾಮಾತ್ತೇಷುಶರಾಸನಮ್‌ 
Hat 
ತನ್ನೇ ಧರ್ಮಭೃತಾಂ ಶ್ರೇಷ್ಠ ಸ್ಥಾನಂ ನಿರ್ದೇಷ್ಟುಮರ್ಹಸಿ । 
ಯತೆ ಶೈವ ನಿಯತೋ ವತ್ಸ್ಯ ಆತಿಷ್ಠಂಸ್ತೇ5ನುಶಾಸನಮ್‌ 
1೩೭ 
ಸೂತ ಉವಾಚ 
ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ। 
ದ್ಯೂತಂ ಪಾನಂ ಸ್ಪಿಯಃ ಸೂನಾ ಯತ್ರಾಧರ್ಮಶ್ನತುರ್ವಿಧಃ 
॥1೩೮॥ 
ಪುನಶ್ಚ ಯಾಚಮಾನಾಯ ಜಾತರೂಪಮದಾತ 
ತತೋಶನೃತಂಮದಂಕಾಮಂರಜೋವೈರಂ ಚಪಂಚಮಮ್‌ 
॥೩೯॥ 
ಅಮೂನಿ ಪಂಚ ಸ್ಥಾನಾನಿ ಹೃಧರ್ಮಪ್ರಭವಃ ಕಲಿ: । 
ಔತ್ತರೇಯೇಣ ದತ್ತಾನಿ ನ್ಯವಸತ್ತನ್ನಿ ದೇಶಕೃತ್‌ 
W ೪೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ಪರೀಕ್ಷಿದ್ರಾಜನು ಹೇಳಿದನು - "ನೀನು ಕೈಜೋಡಿಸಿಕೊಂಡು 
ಶರಣಾಗತನಾಗಿದ್ದೀಯೆ. ಆದ್ದರಿಂದ ಅರ್ಜುನನ ಯಶಸ್ವೀ 
ವಂಶದಲ್ಲಿ ಜನಿಸಿದ ವೀರರಿಂದ ನಿನಗೆ ಯಾವ ಭಯವೂ ಇಲ್ಲ 
ಆದರೆ ನೀನು ಅಧರ್ಮಕ್ಕೆ ಸಹಾಯಕನಾಗಿರುವುದರಿಂದ ನನ್ನ 
ರಾಜ್ಯದಲ್ಲಿ ಖಂಡಿತವಾಗಿ ಇರಕೂಡದು. ॥ ೩೧ ॥ ನೀನು ರಾಜರ 
ಶರೀರಗಳಲ್ಲಿ ಇರುವುದರಿಂದಲೇ ಲೋಭ, ಅಸತ್ಯ, ಕಳ್ಳತನ, 
ದುಷ್ಟತನ, ಸ್ವಧರ್ಮತ್ಯಾಗ, ದಾರಿದ್ರ, ಕಪಟ, ಕಲಹ, ದಂಭ 
ಮತ್ತು ಇತರ ಪಾಪಗಳು ಬೆಳೆಯುತ್ತಿವೆ. ॥ ೩೨ ॥ ಆದುದರಿಂದ 
ಎಲೈ ಅಧರ್ಮದ ಮಿತ್ರನೇ! ನೀನು ಈ ಬ್ರಹ್ಮಾವರ್ತದೇಶದಲ್ಲಿ 
ಒಂದು ಕ್ಷಣವೂ ಇರಬಾರದು. ಏಕೆಂದರೆ, ' ಇದು ಸತ್ಯ, 
ಧರ್ಮಗಳ ನಿವಾಸಸ್ಥಾನವಾಗಿದೆ. ಈ ಕ್ಷೇತ್ರದಲ್ಲಿ ಯಜ್ಞವಿಧಿ 
ಯನ್ನರಿತ ಮಹಾತ್ಮರು ಯಜ್ಞದ ಮೂಲಕ ಯಜ್ಞಘುರುಷನಾದ 
ಭಗವಂತನನ್ನು ಆರಾಧಿಸುತ್ತಾರೆ. ॥ ೩೩ ॥ ಈ ದೇಶದಲ್ಲಿ 
ಭಗವಂತನಾದ ಶ್ರೀಹರಿಯು ಯಜ್ನರೂಪದಲ್ಲಿ ವಾಸಿಸುತ್ತಿರು 
ವನು. ಯಜ್ಞಗಳ ಮೂಲಕ ಪೂಜೆಯನ್ನು ಸ್ವೀಕರಿಸಿ, ಯಜ್ಞ 
ಮಾಡುವವರಿಗೆ ಸನ್ನಂಗಳವನ್ನು ಉಂಟುಮಾಡುತ್ತಾನೆ. ಸರ್ವಾತ್ಮ 
ನಾಗಿರುವ ಆ ಸ್ವಾಮಿಯು ವಾಯುವಿನಂತೆ ಸಮಸ್ತ ಚರಾಚರ 
ಪ್ರಾಣಿಗಳ ಒಳ-ಹೊರಗೂ ಏಕರಸವಾಗಿ ತುಂಬಿದ್ದು ಅವರ 
ಕಾಮನೆಗಳನ್ನು ಪೂರ್ಣಗೊಳಿಸುತ್ತಾನೆ. ॥ ೩೪ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಪರೀಕ್ಷಿದ್ರಾಜನ 
ಆಜ್ಞೆಯನ್ನು ಕೇಳಿ ಕಲಿಪುರುಷನು ನೆಡುಗತೊಡಗಿದನು. ಮು 
ರಾಜನಂತೆ "ಕೊಲ್ಲಲು ಖಡ್ಗವನ್ನೆತ್ತಿಕೊಂಡು ನಿಂತಿದ್ದ ಪರೀಕ್ಷಿತನಲ್ಲಿ 
ಕಲಿಯು ಹೀಗೆ ವಿನಂತಿಸಿಕೊಂಡನು - ॥ ೩೫ ॥ 

ಕಲಿಪುರುಷನು ಹೇಳಿದನು - ಸಾರ್ವಭೌಮನೇ | ನಿನ್ನ 
ಆಜ್ಞೆಯಂತೆ ನಾನು ಎಲ್ಲೇ ಇರಲು ಬಯಸಿದರೂ ಅಲ್ಲೆಲ್ಲಾ 
ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ನಿಂತಿರುವ ನಿನ್ನ ಮೂರ್ತಿಯೇ 
ಕಾಣುತ್ತಿರುತ್ತದೆ. ॥ ೩೬ ॥ ಧಾರ್ಮಿಕ ಶಿರೋಮಣಿಯೇ! ನಾನು 
ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ನಿಯತವಾಗಿ ವಾಸಿಸಬಹುದಾದ 
ಸ್ಥಾನವು ಯಾವುದೆಂಬುದನ್ನು ದಯಮಾಡಿ ನಿರ್ದೇಶಿಸು. ॥ ೩೭ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಕಲಿಪುರುಷನ ಈ 
ಪ್ರಾರ್ಥನೆಯನ್ನು ಸ್ವೀಕರಿಸಿ ರಾಜಾ ಪರೀಕ್ಷಿತನು ಆತನಿಗೆ ಸ್ಥಿರವಾಗಿ 
ವಾಸಮಾಡಲು - ಜೂಜು, ಮದ್ಯಪಾನ, ಅಧಾರ್ಮಿಕವಾದ 
ಸ್ವೀಸಂಗ, ಮತ್ತು ಹಿಂಸೆ ಎಂಬ ನಾಲ್ಕು ಜಾಗಗಳನ್ನು ನಿರ್ದೇ 
ಶಿಸಿದನು. ಈ ನಾಲ್ಕು ಸ್ಥಾನಗಳಲ್ಲಿ ಕ್ರಮವಾಗಿ ಅಸತ್ಯ, ಮದ, 
ಆಸಕ್ತಿ, ನಿರ್ದಯತೆ ಎಂಬ ನಾಲ್ಕು ಬಗೆಯ ಅಧರ್ಮಗಳು 
ವಾಸಿಸುತ್ತವೆ. ॥ ೩೮ ॥ ಇವುಗಳಲ್ಲದೆ ಇನ್ನು ಕೆಲವು ಸ್ಥಾನಗಳನ್ನು 
ತನ್ನ ವಾಸಕ್ಕಾಗಿ ದಯಪಾಲಿಸಬೇಕೆಂದು ಕಲಿಪ್ರು ರುಷನು ಕೇಳಿದಾಗ. 
ಸಮರ್ಥನಾದ ಪ ಪರೀಕ್ಷಿದ್ರಾಜನು ಅವನಿಗೆ ವಾಸಕ್ಕಾಗಿ ಇನ್ನೊಂದು 
ಸ್ಥಾನ “ಸುವರ್ಣ' (ಚಿನ) ವನ್ನು ನಿರ್ದೇಶಿಸಿದನು. ಹೀಗೆ ಕಲಿ 
ಪುರುಷನಿಗೆ ಅಸತ್ತ ಸತ್ಯ, ಮದ, ದು. ವೈರ ಮತ್ತು ರಜೋಗುಣ 
ಎಂಬ ಐದು ಸ್ಥಾನಗಳಾದವು. ॥೩೯ H ಪರೀಕ್ಷಿದ್ರಾಜನು ತನಗೆ 
ಕೊಟ್ಟ ಆ ಐದು "ಸ್ಥಾನಗಳಲ್ಲೇ ಕಲಿಯು, ಅವನ ಅಪ್ಪಣೆಯನ್ನು 
ಪಾಲಿಸುತ್ತಾ ವಾಸಿಸತೊಡಗಿದನು. ॥ ೪೦ ॥ ಆದ್ದರಿಂದ ಆಸ್ಮಕಲ್ಯಾಣ 


18 ಅಧ್ಯಾಯ] 


ಅಶೈತಾನಿ ನ ಸೇವೇತ ಬುಭೂಷುಃ ಪುರುಷಃ ಕೃಚಿತ್‌ । 
ವಿಶೇಷಕೋ ಧರ್ಮಶೀಲೋ ರಾಜಾ ಲೋಕಪಶಿರ್ಗುರುಃ 

॥ ೪೧॥ 
ವೃಷಸ್ಯ ನಷ್ಟಾಂಸ್ತಿನ್ಹಾದಾಂಸ್ತಪಃ ಶೌಚಂ ದಯಾಮಿತಿ। 
ಪ್ರತಿಸಂದಧ ಆಶ್ಮಾಸ್ಯ ಮಹೀಂ ಚ ಸಮವರ್ಧಯತ್‌ 

1 ೪೨॥ 
ಸ ಏಷ ಏತರ್ಹ್ಯಧ್ಯಾಸ್ತ ಆಸನಂ ಪಾರ್ಥಿವೋಚಿತಮ್‌ । 
ಪಿತಾಮಹೇನೋಪನ್ಯಸ್ತಂ ರಾಜ್ಞಾರಣ್ಯಂ ವಿವಿಕ್ಷತಾ 

1 ೪೩॥ 
ಆಸ್ಟೇತಧುನಾ ಸ ರಾಜರ್ಷಿಃ ಕೌರವೇಂದ್ರ: ಶ್ರೀಯೋಲ್ಲಸನ್‌ । 
ಗಜಾಹ್ಹಯೇ ಮಹಾಭಾಗಶ್ಚಕ್ರವರ್ತೀ ಬೃಹಚ್ಛವಾಃ 

॥ ೪೪ ॥ 
ಇತ್ಮಂಭೂತಾನುಭಾವೋ5ಯಮಭಿಮನ್ಯುಸುತೋ ನೃಪಃ । 
ಯಸ್ಯ ಪಾಲಯತಃ ಕ್ಲೋಣೀಂ ಯೂಯಂ ಸತ್ರಾಯ ದೀಕ್ಷಿತಾಃ 

॥ ೪೫ ॥ 


ಪ್ರಥಮ ಸಂಧ 


125 


ವನ್ನು ಬಯಸುವ ಪುರುಷನು ಈ ಐದು ಸ್ಥಾನಗಳನ್ನು ಎಂದಿಗೂ 
ಸೇವಿಸಬಾರದು. ವಿಶೇಷವಾಗಿ ಧರ್ಮಶೀಲರಾದ ರಾಜರು, 
ಪ್ರಜಾನಾಯಕರು, ಧರ್ಮೋಪದೇಶಮಾಡುವ ಗುರುಜನರು 
ತುಂಬಾ ಎಚ್ಚರಿಕೆಯಿಂದ ಇವುಗಳನ್ನು ತ್ಯಜಿಸಬೇಕು. ॥ ೪೧ ॥ 
ಅನಂತರ ಪರೀಕ್ಷಿದ್ರಾಜನು ವೃಷಭರೂಪದಲ್ಲಿದ್ದ ಧರ್ಮಕ್ಕೆ, 
ತಪಸ್ಸು ಶೌಚ, ದಯೆ ಎಂಬ ಮೂರು ಪಾದಗಳನ್ನು ಜೋಡಿಸಿ 
ಕೊಟ್ಟು ಗಮಾಧಾನಪಡಿಸಿದನು. ಭೂದೇವಿಯನ್ನು ಸಮಾಧಾನ 
ಗೊಳಿಸಿ ಆಕೆಯನ್ನು ಸಲಹಿದನು. ॥ ೪೨ ॥ ಆ ಪರೀಕ್ಷಿದ್ರಾಜನೇ 
ತನ್ನ ಪಿತಾಮಹನು ಅರಣ್ಯಕ್ಕೆ ತೆರಳುವಾಗ ತನಗೆ ಕೊಟ್ಟ 
ರಾಜಸಿಂಹಾಸನದ ಮೇಲೆ ಈಗಲೂ ಬೆಳಗುತ್ತಿದ್ದಾನೆ. ॥ ೪೩ ॥ 
ಪರಮ ಯಶಸ್ವಿಯೂ, ಸೌಭಾಗ್ಯಸಂಪನ್ನನೂ ಆದ ಆ ಚಕ್ರವರ್ತಿ 
ರಾಜರ್ಷಿಯು ಹಸ್ತಿನಾವತಿಯಲ್ಲಿ ಕೌರವಕುಲದ ರಾಜ್ಯಲಕ್ಷ್ಮಿ 
ಯಿಂದ ರಾರಾಜಿಸುತ್ತಿದ್ದಾನೆ. ॥ ೪೪ ॥ ಅಭಿಮನ್ಯುನಂದನ ರಾಜಾ 
ಪರೀಕ್ಷಿತನ ಪ್ರಭಾವ ಹೀಗಿದೆ. ಆ ಮಹಾನುಭಾವನು ರಾಜ್ಯ 
ವನ್ನಾಳುವ ಸಮಯದಲ್ಲಿಯೇ ನೀವು ದೀರ್ಫ್ಥಕಾಲ ನಡೆಯುವ 
ಈ ಸತ್ರಯಾಗದಲ್ಲಿ ದೀಕ್ಷಿತರಾಗಿರುವಿರಿ. * ॥ ೪೫ ॥ 


ಹದಿನೇಳನೆಯ ಅಧ್ಯಾಯವು ಮುಗಿಯಿತು. ॥ ೧೭ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ಕಲಿನಿಗ್ರಹೋ ನಾಮ ಸಪ್ತದಶೋ5ಧ್ಯಾಯಃ॥ ೧೭ ॥ 


x ಬಾಸ 
ಹದಿನೆಂಟನೆಯ ಅಧ್ಯಾಯ 
ಪರೀಕ್ಷಿದ್ರಾಜನಿಗೆ ಶೃಂಗೀ ಯಷಿಯ ಶಾಪ ಒದಗಿದುದು 


ಸೂತ ಉವಾಚ 


ಯೋ ವೈ ದ್ರೌಣ್ಯಸ್ತ್ರವಿಪ್ಪಷ್ಟೋ ನ ಮಾತುರುದರೇ ಮೃತು । 


ಅನುಗ್ರಹಾದ್‌ ಭಗವತಃ ಕೃಷ್ಣಸ್ಕಾದ್ದುತಕರ್ಮಣಃ 
॥೧॥ 
ಬ್ರಹ್ಮಕೋಪೋತ್ಲಿತಾದ್ಯಸ್ತು ತಕ್ಕಕಾತ್ಪಾಣವಿಷ್ಠವಾತ್‌ । 
ನ ಸಮ್ಮುಮೋಹೋರುಭಯಾದ್ದಗವತ್ಯರ್ಪಿತಾಶಯಃ 
॥೨॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ | ಅದ್ಭುತ 
ಕರ್ಮಗಳುಳ್ಳ ಶ್ರೀಕೃಷ್ಣಪರಮಾತ್ಮನ ಕೃಪೆಯಿಂದ ರಾಜಾ 
ಪರೀಕ್ಷಿತನು ತನ್ನ ತಾಯಿಯ ಗರ್ಭದಲ್ಲಿ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ 
ದಿಂದ ದಹಿಸುತ್ತಿದ್ದರೂ ಸಾಯದೆ ಉಳಿದುಕೊಂಡನು. ॥ ೧॥ 
ಬ್ರಾಹ್ಮಣ ಶಾಪದಿಂದ ಪ್ರೇರಿತನಾಗಿ ತಕ್ಷಕನು ಕಚ್ಚಲು ಬಂದಾಗಲೂ 
ಆತನು ಪ್ರಾಣನಾಶವಾಗುವುದೆಂಬ ಭಯದಿಂದ ಮೋಹಕ್ಕೆ 
ಒಳಗಾಗಲಿಲ್ಲ ಏಕೆಂದರೆ, ಅವನು ತನ್ನ ಚಿತ್ರವನ್ನು ಭಗವಾನ್‌ 
ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆಮಾಡಿಬಿಟ್ಟದ್ದನು. 
॥ ೨ ॥ ಅವನು ಸರ್ವಸಂಗ ಪರಿತ್ಯಾಗಮಾಡಿ ಗಂಗಾತೀರಕ್ಕೆ ಹೋಗಿ 
ಶ್ರೀಶುಕಮಹಾಮುನಿಗಳಿಂದ ಉಪದೇಶ ಪಡೆದು ಭಗವಂತನ ಸ್ವರೂಪ 


* ೪೩ರಿಂದ ೪೫ರವರೆಗಿನ ಶ್ಲೋಕಗಳಲ್ಲಿ ಪರೀಕ್ಷಿದ್ರಾಜನನ್ನು ವರ್ತಮಾನದಂತೆ ವರ್ಣಿಸಲಾಗಿದೆ. “ವರ್ತಮಾನಸಾಮೀಪ್ಕೇ ವರ್ತಮಾನವದ್ದಾ'' 
(ಪಾ-ಸೂ-೩/೩/೧೩೧) ಎಂಬ ಪಾಣಿನಿಯ ಸೂತ್ರದಂತೆ ವರ್ತಮಾನದ ನಿಕಟವರ್ತಿ ಭೂತ ಮತ್ತು ನಿಕಟವರ್ತಿ ಭವಿಷ್ಟತ್ತಿಗಾಗಿ ವರ್ತಮಾನದ 
ಪ್ರಯೋಗ ಮಾಡಬಹುದು. ಶ್ರೀವಲ್ಲಭಾಚಾರ್ಯರು ತಮ್ಮ ಟೀಕೆಯಲ್ಲಿ ಬರೆದಿರುವರು - ಆಗ ಪರೀಕ್ಷಿದ್ರಾಜನು ಭೌತಿಕವಾಗಿ ಮೃತನಾಗಿದ್ದರೂ, ಆತನ 
ಕೀರ್ತಿ ಹಾಗೂ ಪ್ರಭಾವಗಳು ವರ್ತಮಾನದಂತೆ ವಿದ್ಯಮಾನವಾಗಿದ್ದವು. ಅವನ ಕುರಿತು ಅತ್ವಂತ ಶ್ರದ್ಧೆಯನ್ನು ಉಂಟುಮಾಡಲು ಅವನ ಅಂತರವನ್ನು 
ಇಲ್ಲಿ ಇಲ್ಲವಾಗಿಸಿದೆ. ಅವನಿಗೆ ಭಗವಂತನ ಸಾಯುಜ್ಯ ಪ್ರಾಪ್ರವಾಗಿತ್ತು. ಇದಕ್ಕಾಗಿಯೂ ಸೂತಪುರಾಣಿಕರು ಆತನನ್ನು ತಮ್ಮ ಎದುರಿಗೆ ನೋಡುತ್ತಿದ್ದರು. 
ಕೇವಲ ಅವರಿಗೆ ಮಾತ್ರವಲ್ಲ ಅಲ್ಲಿದ್ದ ಎಲ್ಲರಿಗೂ ಹಾಗೆಯೇ ಅನುಭವವಾಗುತ್ತಿತ್ತು. ""ಆತ್ಮಾ ವೈ ಪುತ್ರನಾಮಾಸಿ'' ಎಂಬ ಶ್ರುತಿಗನುಸಾರ ಜನಮೇಜಯನ 
ರೂಪದಲ್ಲಿಯೂ ಅವನೇ ರಾಜಸಿಂಹಾಸನದಲ್ಲಿ ಕುಳಿತಿದ್ದನು. ಇವೆಲ್ಲ ಕಾರಣಗಳಿಂದ ವರ್ತಮಾನದಂತೆ ಅವನ ವರ್ಣನೆಯು ಕಥಾರಸವನು 


ಪುಷ್ಪಗೊಳಸುತ್ತದೆ. 


124 


ಶ್ರೀಮದ್ಭಾಗವತ 


[ಅಧ್ಯಾಯ 17 


ರಾಜೋವಾಚ 
ನ ತೇ ಗುಡಾಕೇಶಯಶೋಧರಾಣಾಂ 
ಬದ್ದಾಂಜಲೇರ್ವೈ ಭಯಮಸ್ಸಿ ಕಿಂಚಿತ್‌ | 
ನ ವರ್ತಿತವ್ಯಂ ಭವತಾ ಕಥಂಚನ 
ಕ್ಷೇತ್ರೇ ಮದೀಯೆ ತ್ವಮಧರ್ಮಬಂಧುಃ ॥1೩೧॥ 


ತ್ವಾಂ ವರ್ತಮಾನಂ ನರದೇವದೇಹೇ- 
ಪ್ವನುಪ್ರವೃತ್ತೋರಯಮಧರ್ಮಪೂಗಃ 1 
ಲೋಭೋರನ್ಯತಂಚೌರ್ಯಮನಾರ್ಯಮಂಹೋ 
ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ ॥ ೩೨ ॥ 


ನ ವರ್ತಿತವ್ಯಂ ತದಧರ್ಮಬಂಧೋ 
ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ। 
ಬ್ರಹ್ಮಾವರ್ತೇ ಯತ್ರ ಯಜಂತಿ ಯಜ್ಞೈ- 


ರ್ಯಜೆ (ಶ್ಚರಂ ಯಜವಿತಾನವಿಜಾ: ॥ ೩೩॥ 
ಇ | ಇ 
ಯಸ್ಸಿನ್ನರಿರ್ಭಗವಾನಿಜ್ಯಮಾನ 


ಇಜ್ಯಾಮೂರ್ತಿರ್ಯಜತಾಂ ಶಂ ತನೋತಿ । 
ಕಾಮಾನಮೋಘಾನ್‌ ಸ್ಥಿರಜಂಗಮಾನಾ- 


ಮಂತರ್ಬಹಿರ್ವಾಯುರಿವೈಷ ಆತ್ಮಾ ॥ ೩೪ ॥ 
ಸೂತ ಉವಾಚ 
ಪರೀಕ್ಷಿತ ವಮಾದಿಷ್ಟ ಸ ಕಲಿರ್ಜಾತವೇಪಥು: । 


ತಮುದ್ಯತಾಸಿಮಾಹೇದಂ ದಂಡಪಾಣಿಮಿವೋದ್ಯತಮ್‌ 
1 ೩೫ ॥ 
ಕಲಿರುವಾಚ 
ಯತ್ರ ಕ್ಷಚನ ವತ್ಸ್ಯಾಮಿ ಸಾರ್ವಭೌಮ ತವಾಜ್ಞಯಾ । 
ಲಕ್ಷಯೇ ತತ್ರ ತತ್ರಾಪಿ ತ್ವಾಮಾತ್ರೇಷುಶರಾಸನಮ್‌ 
1೩೬॥ 
ತನ್ನೇ ಧರ್ಮಭೃತಾಂ ಶ್ರೇಷ್ಠ ಸ್ಥಾನಂ ನಿರ್ದೇಷ್ಟುಮರ್ಹಸಿ । 
ಯತ್ಸೈವ ನಿಯತೋ ವತ್ಸ್ಯ ಆತಿಷ್ಠಂಸ್ತೇ5ನುಶಾಸನಮ್‌ 
1೩೭ ॥ 
ಸೂತ ಉವಾಚ 
ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ । 
ದ್ಯೂತಂ ಪಾನಂ ಸ್ಪಿಯಃ ಸೂನಾ ಯತ್ರಾಧರ್ಮಶತುರ್ವಿಧಃ 
॥೩೮॥ 
ಪುನಶ್ಚ ಯಾಚಮಾನಾಯ ಜಾತರೂಪಮದಾತ್ಮ 
ತತೋತನ್ಯತಂ ಮದಂಕಾಮಂ ರಜೋ ವೈರಂ ಚಪಂಚಮಮ್‌ 
1೩೯॥ 
ಅಮೂನಿ ಪಂಚ ಸ್ಥಾನಾನಿ ಹ್ಯಧರ್ಮಪ್ರಭವಃ ಕಲಿಃ । 
ಔತ್ತರೇಯೇಣ ದತ್ತಾನಿ ನ್ಯವಸತ್ತನ್ನಿ ದೇಶಕೃತ್‌ 
11೪೦॥ 


ಪರೀಕ್ಷಿದ್ರಾಜನು ಹೇಳಿದನು - "ನೀನು ಕೈಜೋಡಿಸಿಕೊಂಡು 
ಶರಣಾಗತನಾಗಿದ್ದೀಯೆ. ಆದ್ದರಿಂದ ಅರ್ಜುನನ ಯಶಸ್ವೀ 
ವಂಶದಲ್ಲಿ ಜನಿಸಿದ ವೀರರಿಂದ ನಿನಗೆ ಯಾವ ಭಯವೂ ಇಲ್ಲ 
ಆದರೆ ನೀನು ಅಧರ್ಮಕ್ಕೆ ಸಹಾಯಕನಾಗಿರುವುದರಿಂದ ನನ್ನ 
ರಾಜ್ಯದಲ್ಲಿ ಖಂಡಿತವಾಗಿ ಇರಕೂಡದು. ॥ ೩೧ ॥ ನೀನು ರಾಜರ 
ಶರೀರಗಳಲ್ಲಿ ಇರುವುದರಿಂದಲೇ ಲೋಭ, ಅಸತ್ಯ, ಕಳ್ಳತನ, 
ದುಷ್ಟತನ, ಸ್ವಧರ್ಮತ್ಯಾಗ, ದಾರಿದ್ರ, ಕಪಟ, ಕಲಹ, ದಂಭ 
ಮತ್ತು ಇತರ ಪಾಪಗಳು ಬೆಳೆಯುತ್ತಿವೆ. ॥ ೩.೨ ॥ ಆದುದರಿಂದ 
ಎಲೈ ಅಧರ್ಮದ ಮಿತ್ರನೇ! ನೀನು ಈ ಬ್ರಹ್ಮಾವರ್ತದೇಶದಲ್ಲಿ 
ಒಂದು ಕ್ಷಣವೂ ಇರಬಾರದು. ಏಕೆಂದರೆ, ಇದು ಸತ್ಯ, 
ಧರ್ಮಗಳ ನಿವಾಸಸ್ಥಾನವಾಗಿದೆ. ಈ ಕ್ಷೇತ್ರದಲ್ಲಿ ಯಜ್ಞವಿಧಿ 
ಯನ್ನರಿತ ಮಹಾತ್ಮರು "ಯಜ್ಞದ ಮೂಲಕ ಯಜ್ಞಪುರುಷನಾದ 
ಭಗವಂತನನ್ನು ಆರಾಧಿಸುತ್ತಾರೆ. ॥೩೩॥ ಈ ದೇಶದಲ್ಲಿ 
ಭಗವಂತನಾದ ಶ್ರೀಹರಿಯು ಯಜ್ಗರೂಪದಲ್ಲಿ ವಾಸಿಸುತ್ತಿರು 
ವನು. ಯಜ್ಞಗಳ ಮೂಲಕ ಪೂಜೆಯನ್ನು ಸ್ವೀಕರಿಸಿ, ಯಜ್ಞ 
ಮಾಡುವವರಿಗೆ ಸ ಸನ್ನಂಗಳವನ್ನು ಉಂಟುಮಾಡುತ್ತಾನೆ. ಸರ್ವಾತ್ಯೆ' 
ನಾಗಿರುವ ಆ ಸ್ವಾಮಿಯು ವಾಯುವಿನಂತೆ ಸಮಸ್ಯ ಚರಾಚರ 
ಪ್ರಾಣಿಗಳ ಒಳ-ಹೊರಗೂ ಏಕರಸವಾಗಿ ತುಂಬಿದ್ದು ಅವರ 
ಕಾಮನೆಗಳನ್ನು ಪೂರ್ಣಗೊಳಿಸುತ್ತಾನೆ. ॥ ೩೪ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಪರೀಕ್ಷಿದ್ರಾಜನ 
ಆಜ್ಞೆಯನ್ನು ಕೇಳಿ ಕಲಿಪುರುಷನು ನಡುಗತೊಡಗಿದನು. ಯಮ 
ರಾಜನಂತೆ ಕೊಲ್ಲಲು ಖಡ್ಗವನ್ನೆತ್ತಿಕೊಂಡು ನಿಂತಿದ್ದ ಪರೀಕ್ಷಿತನಲ್ಲಿ 
ಕಲಿಯು ಹೀಗೆ ವಿನಂತಿಸಿಕೊಂಡನು - ॥ ೩೫ ॥ 

ಕಲಿಪುರುಷನು ಹೇಳಿದನು - ಸಾರ್ವಭೌಮನೇ! ನಿನ್ನ 
ಆಜ್ಞೆಯಂತೆ ನಾನು ಎಲ್ಲೇ ಇರಲು ಬಯಸಿದರೂ ಅಲ್ಲೆಲ್ಲಾ 
ಧನುಸಿನಲ್ಲಿ ಬಾಣವನ್ನು ಹೂಡಿ ನಿಂತಿರುವ ನಿನ್ನ ಮೂರ್ತಿಯೇ 
ಕಾಣುತ್ತಿರುತ್ತದೆ. ॥ ೩೬ ॥ ಧಾರ್ಮಿಕ ಶಿರೋಮಣಿಯೇ! ನಾನು 
ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ನಿಯತವಾಗಿ ವಾಸಿಸಬಹುದಾದ 
ಸ್ಥಾನವು ಯಾವುದೆಂಬುದನ್ನು ದಯಮಾಡಿ ನಿರ್ದೇಶಿಸು. ॥ ೩೭ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಕಲಿಪುರುಷನ ಈ 
ಪ್ರಾರ್ಥನೆಯನ್ನು ಸ್ವೀಕರಿಸಿ ರಾಜಾ ಪರೀಕ್ಷಿತನು ಆತನಿಗೆ ಸ್ಥಿರವಾಗಿ 
ವಾಸಮಾಡಲು - ಜೂಜು, ಮದ್ಯಪಾನ, ಅಧಾರ್ಮಿಕವಾದ 
ಸ್ಪೀಸಂಗ, ಮತ್ತು ಹಿಂಸೆ ಎಂಬ ನಾಲ್ಕು ಜಾಗಗಳನ್ನು ನಿರ್ದೇ 
ಶಿಸಿದನು. ಈ ನಾಲ್ಕು ಸ್ಥಾನಗಳಲ್ಲಿ ಕ್ರಮವಾಗಿ ಅಸತ್ಯ, ಮದ, 
ಆಸಕ್ಕಿ, ನಿರ್ದಯತೆ ಎಂಬ ನಾಲ್ಕು ಬಗೆಯ ಅಧರ್ಮಗಳು 
ವಾಸಿಸುತ್ತವೆ. ॥ ೩೮ ॥ ಇವುಗಳಲ್ಲದೆ ಇನ್ನು ಕೆಲವು ಸ್ಥಾನಗಳನ್ನು 
ತನ್ನ ವಾಸಕ್ಕಾಗಿ ದಯಪಾಲಿಸಬೇಕೆಂದು ಕಲಿಪುರುಷನು ಕೇಳಿದಾಗ, 
ಸಮರ್ಥನಾದ ಪರೀಕ್ಷಿದ್ರಾಜನು ಅವನಿಗೆ ವಾಸಕ್ಕಾಗಿ ಇನ್ನೊಂದು 
ಸ್ಥಾನ “ಸುವರ್ಣ' (ಚಿನ) ವನ್ನು ನಿರ್ದೇಶಿಸಿದನು. ಹೀಗೆ ಕಲಿ 
ಪುರುಷನಿಗೆ ಅಸತ್ಯ, ಮದ, ಕಾಮ, ವೈರ ಮತ್ತು ರಜೋಗುಣ 
ಎಂಬ ಐದು ಸ್ಥಾನಗಳಾದವು. ॥ ೩೯ ॥ ಪರಿಕ್ಣಿದ್ರಾಜನು ತನಗೆ 
ಕೊಟ್ಟ ಆ ಐದು ಸ್ಥಾನಗಳಲ್ಲೇ ಕಲಿಯು, ಅವನ ಅಪ್ಪಣೆಯನ್ನು 
ಪಾಲಿಸುತ್ತಾ ವಾಸಿಸತೊಡಗಿದನು. ॥ ೪೦ ॥ ಆದ್ದರಿಂದ ಆತ್ಮಕಲ್ಯಾಣ 


ಚು ಪ್ರಥಮ ಸೃಂಧ | 125 


ಅಥೈತಾನಿ ನ ಸೇವೇತ ಬುಭೂಷು: ಪುರುಷಃ ಕ್ವಚಿತ್‌ । | ವನ್ನು ಬಯಸುವ ಪುರುಷನು ಈ ಐದು ಸ್ಥಾನಗಳನ್ನು ಎಂದಿಗೂ 
ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು: | ಸೇವಿಸಬಾರದು. ವಿಶೇಷವಾಗಿ ಧರ್ಮಶೀಲರಾದ ರಾಜರು, 
N೪0 ಪ್ರಜಾನಾಯಕರು, ಧರ್ಮೋಪದೇಶಮಾಡುವ ಗುರುಜನರು 

ತು 
ವೃಷಸ್ಯ ನಷ್ಯಾಸಿನ್ಷಾದಾಂಸ್ಕಪಃ ಶೌಚಂ ದಯಾಮಿತಿ। 1 ಸ EAS 
Whe | ei ದು ಭಾಈ 
ಪ್ರತಿಸಂದಧ ಆಶ್ವಾಸ್ಯ ಮಹೀಂ ಚ ಸಮವರ್ಧಯತ್‌ | ತಪಸ್ಸು ಶೌಚ, ದಯೆ ಎಂಬ ಮೂರು ಪಾದಗಳನ್ನು ಜೋಡಿಸಿ 
॥ ೪೨ ॥ | ಕೊಟ್ಟು ಸಮಾಧಾನಪಡಿಸಿದನು. ಭೂದೇವಿಯನ್ನು ಸಮಾಧಾನ 


ಸ ಏಷ ಏತಹ್ಯ ೯ಧ್ಯಾಸ ಆಸನಂ ಪಾರ್ಥಿವೋಚಿತಮ್‌ । ಗೊಳಿಸಿ ಆಕೆಯನ್ನು ಸಲಹಿದನು. ॥ ೪೨ ॥ ಆ ಪರೀಕ್ಷಿದ್ರಾಜನೇ 


ಪಿತಾಮಹೇನೋಪನ್ಯಸ್ತಂ ರಾಜ್ಞಾರಣ್ಯಂ ವಿವಿಕ್ಷತಾ ತನ್ನ ಪಿತಾಮಹನು ಅರಣ್ಯಕ್ಕೆ ತೆರಳುವಾಗ ತನಗೆ ಕೊಟ್ಟ 
ಸ್‌ 1೩ i ರಾಜಸಿಂಹಾಸನದ ಮೇಲೆ ಈಗಲೂ ಬೆಳಗುತ್ತಿದ್ದಾನೆ. 1 ೪೩॥ 


ಪರಮ ಯಶಸ್ವಿಯೂ, ಸೌಭಾಗ್ಯಸಂಪನ್ನನೂ ಆದ ಆ ಚಕ್ರವರ್ತಿ 

ಆಸ್ತೇ5ಧುನಾ ಸ ರಾಜರ್ಷಿಃ ಕೌರವೇಂದ್ರಃ ಶ್ರೀಯೋಲ್ಲಸನ್‌ । | ರಾಜರ್ಷಿಯು ಹಸ್ತಿನಾವತಿಯಲ್ಲಿ ಕೌರವಕುಲದ ರಾಜ್ಯಲಕಿ 
ಗಜಾಹ್ವಯೇ ಮಹಾಭಾಗಶ್ವಕ್ರವರ್ತೀ ಬೃಹಚ್ಛವಾಃ ಯಿಂದ ರಾರಾಜಿಸುತ್ತಿದ್ದಾನೆ. ॥ ೪೪ ॥ ಅಭಿಮನ್ಮುನಂದನ ರಾಜಾ 
11 ೪೪ ॥ | ಪರೀಕ್ಷಿತನ ಪ್ರಭಾವ ಹೀಗಿದೆ. ಆ ಮಹಾನುಭಾವನು ರಾಜ್ಯ 
ವನಾಳುವ ಸಮಯದಲ್ಲಿಯೇ ನೀವು ದೀರ್ಫಕಾಲ ನಡೆಯುವ 

ಇತ್ತಂ ನು €sಯಮ ಸುತೋ ನೃಪಃ ನ ತ್ಯ 
ತಂಭೂತಾನುಭಾವೊ ಭಿಮನ್ಯುಸುತೋ ನೃಪಃ। | ಸತ್ರಯಾಗದಲ್ಲಿ ದೀಕ್ಷಿತರಾಗಿರುವಿರಿ. * ॥ ೪೫ ॥ 
ಯಸ್ಯ ಪಾಲಯತಃ ಕ್ಟೋಣೀಂ ಯೂಯಂ ಸತ್ರಾಯ ದೀಕ್ಷಿತಾಃ ದ 
॥ ೪೫ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಕಂಧೇ 
ಕಲಿನಿಗ್ರಹೋ ನಾಮ ಸಪ್ತದಶೋತಧ್ಯಾಯಃ॥ ೧೭ ॥ 


ಹಾರಾಟ 


ಹದಿನೆಂಟನೆಯ ಅಧ್ಯಾಯ 
ಪರೀಕ್ಷಿದ್ರಾಜನಿಗೆ ಶೃಂಗೀ ಯಷಿಯ ಶಾಪ ಒದಗಿದುದು 


ಹದಿನೇಳನೆಯ ಅಧ್ಯಾಯವು ಮುಗಿಯಿತು. ॥ ೧೭ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ! ಅದ್ಭುತ 
ಕರ್ಮಗಳುಳ್ಳ ಶ್ರೀಕೃಷ್ಣಪರಮಾತ್ಮನ ಕೃಪೆಯಿಂದ ರಾಜಾ 
ಪರೀಕ್ಷಿತನು ತನ್ನ ತಾಯಿಯ ಗರ್ಭದಲ್ಲಿ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ 
ದಿಂದ ದಹಿಸುತ್ತಿದ್ದರೂ ಸಾಯದೆ ಉಳಿದುಕೊಂಡನು. ॥ ೧॥ 
ಬ್ರಾಹ್ಮಣ ಶಾಪದಿಂದ ಪ್ರೇರಿತನಾಗಿ ತಕ್ಕಕನು ಕಚ್ಚಲು ಬಂದಾಗಲೂ 
ಆತನು ಪ್ರಾಣನಾಶವಾಗುವುದೆಂಬ ಭಯದಿಂದ ಮೋಹಕ್ಕೆ 
ಒಳಗಾಗಲಿಲ್ಲ ಏಕೆಂದರೆ, ಅವನು ತನ್ನ ಚಿತ್ತವನ್ನು ಭಗವಾನ್‌ 
ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆಮಾಡಿಬಿಟ್ಟಿದ್ದನು. 
॥ ೨ ॥ ಅವನು ಸರ್ವಸಂಗ ಪರಿತ್ಯಾಗಮಾಡಿ ಗಂಗಾತೀರಕ್ಕೆ ಹೋಗಿ 
ಶ್ರೀಶುಕಮಹಾಮುನಿಗಳಿಂದ ಉಪದೇಶ ಪಡೆದು ಭಗವಂತನ ಸ್ವರೂಪ 


ಸೂತ ಉವಾಚ 


ಯೋ ವೈ ದ್ರೌಣ್ಯಸ್ತ್ರವಿಪ್ಪಷ್ಟೋ ನ ಮಾತುರುದರೇ ಮೃತಃ । 
ಅನುಗ್ರಹಾದ್‌ ಭಗವತಃ ಕೃಷ್ಣಸ್ಯಾದ್ಜುತಕರ್ಮಣ: 
॥1೧॥ 


ಬ್ರಹ್ಮಕೋಪೋತ್ಠಿತಾದ್ಯಸ್ತು ತಕ್ಕಕಾತ್ಸಾಣವಿಪ್ಪವಾತ್‌ । 
ನ ಸಮ್ಮುಮೋಹೋರುಭಯಾದ್ದಗವತ್ಯರ್ಪಿತಾಶಯಃ 
॥ ೨॥ 


* ೪೩ರಿಂದ ೪೫ರವರೆಗಿನ ಶ್ಲೋಕಗಳಲ್ಲಿ ಪರೀಕ್ಷಿದ್ರಾಜನನ್ನು ವರ್ತಮಾನದಂತೆ ವರ್ಣಿಸಲಾಗಿದೆ. "“ವರ್ತಮಾನಸಾಮೀಪ್ಯೇ ವರ್ತಮಾನವದ್ವಾ' 
(ಪಾ-ಸೂ-೩/೩/೧೩೧) ಎಂಬ ಪಾಣಿನಿಯ ಸೂತ್ರದಂತೆ ವರ್ತಮಾನದ ನಿಕಟವರ್ತಿ ಭೂತ ಮತ್ತು ನಿಕಟವರ್ತಿ ಭವಿಷ್ಯತ್ತಿಗಾಗಿ ವರ್ತಮಾನದ 
ಪ್ರಯೋಗ ಮಾಡಬಹುದು. ಶ್ರೀವಲ್ಲಭಾಚಾರ್ಯರು ತಮ್ಮ ಟೀಕೆಯಲ್ಲಿ ಬರೆದಿರುವರು - ಆಗ ಪರೀಕ್ಷಿದ್ರಾಜನು ಭೌತಿಕವಾಗಿ ಮೃತನಾಗಿದ್ದರೂ, ಆತನ 
ಕೀರ್ತಿ ಹಾಗೂ ಪ್ರಭಾವಗಳು ವರ್ತಮಾನದಂತೆ ವಿದ್ಧಮಾನವಾಗಿದ್ದವು. ಅವನ ಕುರಿತು ಅತ್ಯಂತ ಶ್ರದ್ಧೆಯನ್ನು ಉಂಟುಮಾಡಲು ಅವನ ಅಂತರವನ್ನು 
ಇಲ್ಲಿ ಇಲ್ಲವಾಗಿಸಿದೆ. ಅವನಿಗೆ ಭಗವಂತನ ಸಾಯುಜ್ಯ ಪ್ರಾಪ್ತವಾಗಿತ್ತು. ಇದಕ್ಕಾಗಿಯೂ ಸೂತಪುರಾಣಿಕರು ಆತನನ್ನು ತಮ್ಮ ಎದುರಿಗೆ ನೋಡುತ್ತಿದ್ದರು. 
ಕೇವಲ ಅವರಿಗೆ ಮಾತ್ರವಲ್ಲ ಅಲ್ಲಿದ್ದ ಎಲ್ಲರಿಗೂ ಹಾಗೆಯೇ ಅನುಭವವಾಗುತ್ತಿತ್ತು. “ಆತ್ಮಾವೈ ಪುತ್ರನಾಮಾಸಿ'' ಎಂಬ ಶ್ರುತಿಗನುಸಾರ ಜನಮೇಜಯನ 
ರೂಪದಲ್ಲಿಯೂ ಅವನೇ ರಾಜಸಿಂಹಾಸನದಲ್ಲಿ ಕುಳಿತಿದ್ದನು. ಇವೆಲ್ಲ ಕಾರಣಗಳಿಂದ ವರ್ತಮಾನದಂತೆ ಅವನ ವರ್ಣನೆಯು ಕಥಾರಸವನ್ನು 


ಪುಷ್ಪಗೊಳಿಸುತ್ತದೆ. 


126 


ಉತ್ಸೃಜ್ಯ ಸರ್ವತಃ ಸಂಗಂ ವಿಜ್ಞಾತಾಜಿತಸಂಸ್ಥಿತಿಃ | 
ವೈಯಾಸಕೇರ್ಜಹೌ ಶಿಷ್ಯೋ ಗಂಗಾಯಾಂಸ್ಟಂಕಲೇವರಮ್‌ 

॥ ೩ ॥ 
ನೋತ್ತಮಶ್ಲೋಕವಾರ್ತಾನಾಂ ಜುಷತಾಂ ತತ್ಯಥಾಮೃತಮ್‌ | 
ಸ್ಕಾತಂಭ್ರಮೋತಂತಕಾಲೇತಪಿ ಸ್ಥರತಾಂ ತತ್ವದಾಂಬುಜಮ್‌ 

॥೪॥ 
ತಾವತ್ಕಲಿರ್ನ ಪ್ರಭವೇತ್‌ ಪ್ರವಿಷ್ಟೋ5ಪೀಹ ಸರ್ವತಃ | 
ಯಾವದೀಶೋ ಮಹಾನುರ್ವ್ಯಾಮಾಭಿಮನ್ಯವ ಏಕರಾಟ್‌ - 


H ೫ 
ಯಸ್ಸಿನ್ನಹನಿ ಯರ್ಹ್ಯೇವ ಭಗವಾನುತ್ತಸರ್ಜಗಾಮ್‌ । 
ತದೈವೇಹಾನುವೃತ್ತೋ5ಸಾವಧರ್ಮಪ್ರಭವಃ ಕಲಿಃ 

Wt 


ನಾನುದ್ದೇಷ್ಟಿ ಕಲಿಂ ಸಮ್ರಾಟ್ಲಾರಂಗ ಇವ ಸಾರಭುಕ್‌ । 
ಕುಶಲಾನ್ಯಾಸು ಸಿದ್ಧ್ಯಂತಿ ನೇತರಾಣಿ ಕೃತಾನಿ ಯತ್‌ 
॥ ೭ ॥ 
ಕಿಂ ನು ಬಾಲೇಷು ಶೂರೇಣ ಕಲಿನಾ ಧೀರಭೀರುಣಾ । 
ಅಪ್ರಮತ್ತಃ ಪ್ರಮತ್ತೇಷು ಯೋ ವೃಕೋ ನೃಷು ವರ್ತತೇ 


॥ ೮ ॥ 
ಉಪವರ್ಣಿತಮೇತದ್ದು ಪುಣ್ಯಂ ಪಾರೀಕ್ಷಿತಂ ಮಯಾ । 
ವಾಸುದೇವಕಥೋಪೇತಮಾಖ್ಯಾನಂ ಯದಪೃಚ್ಛತ 

॥ ೯ ॥ 


ಯಾ ಯಾಃ ಕಥಾ ಭಗವತಃ ಕಥನೀಯೋರುಕರ್ಮಣಃ । 
ಗುಣಕರ್ಮಾಶ್ರಯಾಃ ಪುಂಭಿಃ ಸಂಸೇವ್ಯಾಸ್ತಾ ಬುಭೂಷುಭಿಃ 
॥1೧೦॥ 


ಯಷಯ ಊಚುಃ 


ಸೂತ ಜೀವ ಸಮಾಃ ಸೌಮ್ಯ ಶಾಶ್ಚತೀರ್ವಿಶದಂ ಯಶಃ । 
ಯಸ್ತ್ವಂ ಶಂಸಸಿ ಕೃಷ್ಣಸ್ಯ ಮರ್ತ್ಯಾನಾಮಮೃತಂ ಹಿ ನಃ 
11 ೧೧ 1 
ಕರ್ಮಣ್ಯಸ್ಥಿನ್ನನಾಶ್ಚಾಸೇ ಧೂಮಧೂಮ್ರಾತ್ಮನಾಂ ಭವಾನ್‌ । 
ಆಪಾಯಯತಿ ಗೋವಿಂದಪಾದಪದ್ಗಾಸವಂ ಮಧು 
1 ೧೨॥ 
ತುಲಯಾಮ ಲವೇನಾಪಿ ನ ಸ್ವರ್ಗಂ ನಾಪುನರ್ಭವಮ್‌ | 
ಭಗವತ್ತಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ 
॥ ೧೩ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 18 


ವನ್ನರಿತುಕೊಂಡು ತನ್ನ ಶರೀರವನ್ನು ತ್ಯಜಿಸಿಬಿಟ್ಟನು. ॥ ೩ ॥ 
ಭಗವಾನ್‌ ಶ್ರೀಕೃಷ್ಣನ ಲೀಲಾಕಥೆಗಳನ್ನು ಹೇಳುತ್ತ ಕೇಳುತ್ತ ಆ ಕಥಾ 
ಮೃತವನ್ನು ಸೇವಿಸುತ್ತಾ, ಅವನ ಪಾದಾರವಿಂದಗಳನ್ನು ಸ್ಥರಿಸುತ್ತಾ 
ಇರುವ ಸುಕೃತಿಗಳಿಗೆ ಪ್ರಾಣಾಂತ್ಯಕಾಲದಲ್ಲಿಯೂ ಗಾಬರಿ, ಗಲಿ- 
ಬಿಲಿಗಳು ಉಂಟಾಗುವುದಿಲ್ಲ ॥ ೪ ॥ ಪೃಥ್ವಿಯಲ್ಲಿ ಅಭಿಮನ್ಯು 
ನಂದನ ಪರೀಕ್ಷಿದ್ರಾಜನು ಚಕ್ರವರ್ತಿಯಾಗಿದ್ದವರೆಗೆ ಎಲ್ಲೆಡೆ 
ಕಲಿಯು ವ್ಯಾಪ್ತನಾಗಿದ್ದರೂ ಅವನ ಆಟವೇನೂ ನಡೆಯಲಿಲ್ಲ 
॥ ೫ ॥ ಶ್ರೀಕೃಷ್ಣನು ಯಾವದಿನ, ಯಾವ ಕ್ಹಣದಲ್ಲಿ ಭೂಲೋಕವನ್ನು 
ತೃಜಿಸಿದನೋ, ಆಗಿನಿಂದಲೇ ಅಧರ್ಮದ ಮೂಲಕಾರಣವಾದ 
ಕಲಿಯು ಪ್ರವೇಶಮಾಡಿಬಿಟ್ಟಿತ್ತಾದರೂ ಪರೀಕ್ಷಿತನು ಅದನ್ನು 
ಹತೋಟಿಯಲ್ಲಿ ಇಟ್ಟುಕೊಂಡಿದ್ದನು. ॥ ೬ ॥ ಪರೀಕ್ಷಿದ್ರಾಜನು 
ದುಂಬಿಯಂತೆ ಸಾರವನ್ನು ಗ್ರಹಿಸುವ ಸ್ವಭಾವವುಳ್ಳವನಾಗಿದ್ದುದ 
ರಿಂದಲೇ, ಅವನಿಗೆ ಕಲಿಯುಗದ ಮೇಲೆ ಯಾವ ದ್ವೇಷವೂ 
ಇರಲಿಲ್ಲ ಏಕೆಂದರೆ, ಇದರಲ್ಲಿ ಮಹಾನ್‌ ಗುಣವೊಂದಿದೆ. 
ಪುಣ್ಯಕರ್ಮಗಳಾದರೋ ಸಂಕಲ್ಪಮಾತ್ರದಿಂದಲೇ ಫಲಕಾರಿ 
ಯಾಗುತ್ತವೆ ; ಆದರೆ ಪಾಪಕರ್ಮದ ಫಲವು ಶರೀರದಿಂದ ಮಾಡಿ 
ದಾಗಲೇ ಸಿಗುವುದು. ಸಂಕಲ್ಪಮಾತ್ರದಿಂದಲ್ಲ ॥ ೭॥ ಈ 
ಕಲಿಯು ತೋಳದಂತೆ. ತೋಳವು ಬಾಲಕರ ಮೇಲೆ ಪರಾಕ್ರಮ 
ತೋರಿದರೂ ದಧೈರ್ಯವುಳ್ಳ ಶೂರ-ವೀರರಿಗೆ ಭಯಪಡುತ್ತದೆ. 
ಹಾಗೆಯೇ ಕಲಿಪುರುಷನು ಪ್ರಮಾದಿ ಜನರನ್ನು ತನ್ನ ವಶಪಡಿಸಿ 
ಕೊಳ್ಳುವುದರಲ್ಲಿ ಸದಾ ಎಚ್ಚರವಾಗಿರುತ್ತಾನೆ. ॥ ೮ ॥ ಶೌನಕಾದಿ 
ಖಷಿಗಳೇ | ನೀವು ಕೇಳಿದಂತೆ ಶ್ರೀಭಗವಂತನ ಕಥೆಯಿಂದ 
ಕೂಡಿದ ಪವಿತ್ರವಾದ ಪರೀಕ್ಷಿದ್ರಾಜನ ಕಥೆಯನ್ನು ನಿಮಗೆ 
ವರ್ಣಿಸಿದೆ. ॥ ೯ ॥ ಕೀರ್ತಿಸಲು ಯೋಗ್ಯವಾದ, ಆಶ್ಚರ್ಯಕರ 
ವಾದ, ನಾನಾ ದಿವ್ಯಲೀಲೆಗಳನ್ನು ನಡೆಸಿದ ಭಗವಾನ್‌ ಶ್ರೀಕೃಷ್ಣನ 
ದಿವ್ಯಗುಣಗಳನ್ನೂ ದಿವ್ಯಕರ್ಮಗಳನ್ನೂ ಹೇಳುವ ಯಾವ-ಯಾವ 
ದಿವ್ಯಕಥೆಗಳುಂಟೋ ಅವೆಲ್ಲವನ್ನೂ ಶ್ರೇಯಸ್ಸನ್ನು ಬಯಸುವ 
ಪುರುಷರು ಸೇವಿಸಬೇಕು. ॥ ೧೦ ॥ 

ಯಷಿಗಳು ಕೇಳಿದರು - ಸೌಮ್ಯ ಸ್ವಭಾವವುಳ್ಳ ಸೂತ 
ಪುರಾಣಿಕರೇ | ನೀವು ಶಾಶ್ವತಕಾಲದವರೆಗೆ ಜೀವಿಸಿರಿ. ಏಕೆಂದರೆ, 
ಮೃತ್ಯುವಿನ ಪ್ರವಾಹದಲ್ಲಿ ಬಿದ್ದಿರುವ ನಮಗೆ ನೀವು ಭಗವಾನ್‌ 
ಶ್ರೀಕೃಷ್ಣನ ಅಮೃತಮಯವಾದ ಧವಳಕೀರ್ತಿಯನ್ನು ಶ್ರವಣಮಾಡಿ 
ಸುತ್ತಿರುವಿರಿ. ॥ ೧೧ ॥ ಬಹಳಕಾಲ ಯಜ್ಞವನ್ನು ಮಾಡುತ್ತಾ- 
ಮಾಡುತ್ತಾ ಅದರ ಹೊಗೆಯಿಂದ ನಮ್ಮ ಶರೀರಗಳು ಬೂದು 
ಬಣ್ಣಕ್ಷೆ ತಿರುಗಿತು. ಆದರೂ ಆ ಕರ್ಮಗಳ ಫಲವು ದೊರೆಯುವು 
ದೆಂಬ ವಿಶ್ವಾಸವಿಲ್ಲ ನೀವಾದರೋ ಈಗಲೇ ನಮಗೆ ಭಗವಾನ್‌ 
ಶ್ರೀಕೃಷ್ಣಚಂದ್ರನ  ಚರಣಕಮಲಗಳ  ದಿವ್ಯೋನ್ನಾದಕರವಾದ 
ಮಕರಂದವನ್ನು ಪಾನಮಾಡಿಸಿ ತೃಪ್ತಿಯನ್ನುಂಟುಮಾಡುತ್ತಿದ್ದೀರಿ. 
ಇದರಿಂದ ನಮಗೆ ಆಧ್ಯಾತ್ಮಿಕ ಶಾಂತಿಯು ಪ್ರತ್ಯಕ್ಷವಾಗಿ ಅನುಭವಕ್ಕೆ 
ಬಂದಿದೆ. ॥ ೧೨ ॥ ಭಗವದ್ದಕ್ತರ ಲವಕಾಲ ಮಾತ್ರ ಸತ್ತಂಗದಿಂದ 
ಉಂಟಾದ ಸೌಖ್ಯವನ್ನು ಸ್ವರ್ಗವಾಗಲೀ, ಮೋಕ್ಷವಾಗಲೀ ಹೋಲಿ 
ಸಲಾಗುವುದಿಲ್ಲ ಹಾಗಿರುವಾಗ ತುಚ್ಛವಾದ ಮಾನುಷಭೋಗಗಳ 
ವಿಷಯದಲ್ಲಿ ಹೇಳುವುದೇನಿದೆ ? ॥ ೧೩ ॥ ಮಹನೀಯರಾದ 


18 ಅಧ್ಯಾಯ] 


ಪ್ರಥಮ ಸ್ಕಂಧ 


127 


ಕೋ ನಾಮ ತೃಪ್ಯೇದ್‌ ರಸವಿತ್ಯಥಾಯಾಂ 
ಮಹತ್ತಮೈಕಾಂತಪರಾಯಣಸ್ಯ 1 

ನಾಂತಂ ಗುಣಾನಾಮಗುಣಸ್ಯ ಜಗ್ಗು- 
ರ್ಯೋಗೇಶ್ಟದಾ ಯೇ ಭವಪಾದ್ಧಮುಖ್ಯಾಃ 10೪ 


ತನ್ನೋ ಭವಾನ್ಹೈ ಭಗವತ್ಸಧಾನೋ 
ಮಹತ್ತಮೈಕಾಂತ ಪರಾಯಣಸ್ಯ । 
ಹರೇರುದಾರಂ ಚರಿತಂ ವಿಶುದ್ಧಂ 


ಶುಶ್ರೂಹತಾಂ ನೋ ವಿತನೋತು ವಿದ್ವನ್‌ ॥ ೧೫ ॥ 
ಸ ವೈ ಮಹಾಭಾಗವತಃ ಪರೀಕ್ಷಿದ್‌ 
ಯೇನಾಪವರ್ಗಾಖ್ಯಮದಭ್ರಬುದ್ಧಿ: | 
ಜ್ಞಾನೇನ ವೈಯಾಸಕಿಶಬ್ದಿತೇನ 

| ಎ 

ಭೇಜೇ ಖಗೇಂದ್ರಧ್ವಜಪಾದಮೂಲಮ್‌ ॥ ೧೬॥ 


ತನ್ನಃ ಪರಂ ಪುಣ್ಯ ಮಸಂವೃತಾರ್ಥ- 
ಮಾಖ್ಯಾನಮತ್ಯದ್ಳುತಯೋಗನಿಷ್ಠಮ್‌ | 

ಆಖ್ಯಾಹ್ಯನಂತಾಚರಿತೋಪಪನ್ನಂ 
ಪಾರೀಕ್ಷಿತಂ ಭಾಗವತಾಭಿರಾಮಮ್‌ ॥ ೧೭॥ 


ಸೂತ ಉವಾಚ 


ಅಹೋ ವಯಂ ಜನ್ಮಭ್ಛತೋರದ್ಯ ಹಾಸ್ಥ 
ವೃದ್ಧಾನುವೃತ್ತಾ ಪಿ ವಿಲೋಮಜಾತಾಃ । 
ದೌಷ್ಠುಲ್ಯಮಾಧಿಂ ವಿಧುನೋತಿ ಶೀಘ್ರಂ 
ಮಹತ್ತಮಾನಾಮಭಿಧಾನಯೋಗಃ ॥ ೧೮ ॥ 
ಕುತಃ ಪುನರ್ಗ್ಗಣತೋ ನಾಮ ತಸ್ಯ 
ಮಹತ್ತಮೈಕಾಂತಪರಾಯಣಸ್ಯ I 
ಯೋತನಂತ ಶಕ್ಕಿರ್ಭಗವಾನನಂತೋ 
ಮಹದ್ಗುಣತ್ವಾದ್ಯಮನಂತ ಮಾಹುಃ ॥8೧೯॥ 
ಏತಾವತಾಲಂ ನನು ಸೂಚಿತೇನ 
ಗುಣೈರಸಾಮ್ಯಾನತಿಶಾಯನಸ್ಯ 1 
ಹಿತ್ಯೇತರಾನ್ಸಾರ್ಥಯತೋ ವಿಭೂತಿ- 
ರ್ಯಸ್ಯಾಂಘ್ರ ರೇಣುಂ ಜುಷತೇತsನಭೀಪೋಃ ॥ ೨೦ ॥ 


ಉಚ್ಚ-ವರ್ಣದ ಸ್ತ್ರೀಯಲ್ಲಿ ನಿಮ್ನ ವರ್ಣದ ಪುರುಷನಿಂದ 


KY 


ಹೀಗೆಯೇ ಬ್ರಾಹ್ಮಣ ತಾಯಿ, ಕ್ರಿಯ ತಂದೆ ಇವರಿಂದ ಉಂಟಾದ್ದರಿಂದ ಅದನ್ನು ಶಾಸ್ತ್ರ 


ಏಕಮಾತ್ರ ಜೀವನ ಸರ್ವಸ್ವನಾದ ಶ್ರೀಕೃಷ್ಣನ ಲೀಲಾಕಥೆಗಳಿಂದ 
ತೃಪ್ರನಾಗದಿರುವ ರಸಮರ್ಮಜ್ಞನು ಯಾರಿರಬಹುದು | ಸಮಸ್ತ 
ಪ್ರಾಕೃತ ಗುಣಗಳಿಂದ ಅತೀತನಾದ ಭಗವಂತನ ಅಚಿಂತ್ಯ, ಅನಂತ 
ಕಲ್ಯಾಣಗುಣಗಳ ಪಾರವನ್ನು ಬ್ರಹ್ಮರುದ್ರಾದಿ ದೊಡ್ಡ-ದೊಡ್ಡ 
ಯೋಗೇಶ್ವರರೂ ಕಾಣಲಾರರು. ॥ ೧೪ ॥ ಎಲೈ ಜ್ಞಾನ 
ಶಿರೋಮಣಿಯೇ | ಭಗವಂತನನ್ನೇ ಜೀವನದ ಧ್ರುವತಾರೆ 
ಯನಾಗಿ ಭಾವಿಸಿರುವ ನೀವು ಸತ್ತುರುಷರ ಏಕಮಾತ್ರ ಆಶ್ರಯ 
ನಾದ ಶ್ರೀಭಗವಂತನ ಉದಾರವೂ, ಪರಿಶುದ್ಧವೂ ಆದ ಚರಿತ್ರ 
ವನ್ನುಇನ್ನೂವಿಸ್ತಾರವಾಗಿ ವರ್ಣಿಸಿ ಹೇಳಿರಿ. ॥ ೧೫ ॥ ಭಗವಂತನ 
ಪರಮಪ್ರೇಮಿ ಮಹಾಬುದ್ಧಿವಂತನಾದ ಪರೀಕ್ಷಿತನು ಶ್ರೀಶುಕ 
ಮಹಾಮುನಿಗಳಿಂದ ಕೇಳಲ್ಪಟ್ಟ ಜ್ಞಾನದಿಂದ ಮೋಕ್ಟಸ್ವರೂಪೀ 
ಭಗವಂತನ ಚರಣಕಮಲಗಳನ್ನು ಪಡೆದುಕೊಂಡನು. ಆ ಜ್ಞಾನ 
ವನ್ನು ಹಾಗೂ ಪರೀಕ್ಷಿತನ ಪರಮ ಪವಿತ್ರ ಆಖ್ಯಾನವನ್ನು 
ದಯವಿಟ್ಟು ವರ್ಣಿಸಿರಿ. ಏಕೆಂದರೆ, ಅದರಲ್ಲಿ ಯಾವ ಮಾತು 
ಮರೆಯಾಗಿರಲಿಕ್ಕಿಲ್ಲ ಮತ್ತು ಭಗವತ್‌ ಪ್ರೇಮದ ಅದ್ಭುತ ಯೋಗ 
ನಿಷ್ಠೆಯ ನಿರೂಪಣೆಯೂ ಇರಬಹುದು. ಅದರಲ್ಲಿ ಹೆಜ್ಜೆ-ಪೆಜ್ಜೆಗೆ 
ಭಗವಾನ್‌ ಶ್ರೀಕೃಷ್ಣನ ದಿವ್ಯಲೀಲೆಗಳ ವರ್ಣನೆ ಇರಬಹುದು. 
ಭಗವಂತನ ಪ್ರಿಯ ಭಕ್ತರಿಗೆ ಅಂತಹ ಪ್ರಸಂಗವನ್ನು ಕೇಳುವುದರಲ್ಲಿ 
ಬಹಳ ರಸ ದೊರೆಯುತ್ತದೆ. ॥ ೧೬-೧೭ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಆಹಾ! ವಿಲೋಮಜಾತಿ 
ಯಾದ * ಸೂತಕುಲದಲ್ಲಿ ಹುಟ್ಟಿದ್ದರೂ ಮಹಾತ್ಮರ ಸೇವೆ ಮಾಡಿದ 
ಕಾರಣ ಇಂದು ನಮ್ಮ ಜನ್ನ ಸಫಲವಾಯಿತು. ಏಕೆಂದರೆ, ಮಹಾತ್ಮ 
ರೊಡನೆ ಸಂಭಾಷಿಸುವುದರಿಂದಲೇ ದುಷ್ಕುಲದಲ್ಲಿ ಹುಟ್ಟಿದ 
ಮನೋವ್ಯಥೆಯು ಬೇಗನೆ ತೊಲಗಿಹೋಗುತ್ತದೆ. ॥ ೧೮ ॥ ಮತ್ತೆ 
ಸತ್ಪುರುಷರ ಏಕಮಾತ್ರ ಆಶ್ರಯನಾದ ಭಗವಂತನ ನಾಮವನ್ನು 
ಕೊಂಡಾಡುವವರ ಬಗ್ಗೆ ಹೇಳುವುದೇನಿದೆ ? ಭಗವಂತನ ಶಕ್ತಿಯು. 
ಅನಂತವಾಗಿದೆ, ಅವನು ಸ್ವಯಂ ಅನಂತನಾಗಿದ್ದಾನೆ. ವಾಸ್ತವ 
ವಾಗಿ ಅವನ ಗುಣಗಳ ಅಸಂತತೆಯಿಂದಲೇ ಅವನನ್ನು ಅನಂತ 
ನೆಂದು ಹೇಳುತ್ತಾರೆ. ॥ ೧೯॥ ಭಗವಂತನ ಗುಣಗಳೆ ಸಮತೆ 
ಯನ್ನೂ ಕೂಡ ಯಾರೂ ಮಾಡಲಾರರೆಂದಾಗ, ಅವನಿಗಿಂತ ಹೆಚ್ಚಿ 
ನವರಾದರೋ ಹೇಗೆ ಆಗಬಲ್ಲರು? "ಲಕ್ಷ್ಮೀದೇವಿಯು ತನ್ನನ್ನು 
ಪಡೆದುಕೊಳ್ಳುವ ಇಚ್ಛೆಯಿಂದ ಪ್ರಾರ್ಥಿಸುವ ಬ್ರಹ್ಮಾದಿ ದೇವತೆ 
ಗಳನ್ನು ಕಣ್ಣೆತ್ತಿಯೂ ನೋಡದೆ, ಭಗವಂತನು ಬಯಸದಿದ್ದರೂ 
ಅವನ. ಚರಣರಜವನ್ನು ಸೇವಿಸುತ್ತಿರುವಳಲ್ಲ! ಅವನ ಗುಣಗಳ 
ವಿಶೇಷತೆಯನ್ನು ತಿಳಿಸುವುದಕ್ಕಾಗಿ ಇಷ್ಟು ಹೇಳುವುದು 
ಸಾಕಾಗಿದೆ. ॥ ೨೦ ॥ ಬ್ರಹ್ಮದೇವರು ಯಾರ ಶ್ರೀಪಾದಪದ್ಧಗಳನ್ನು 
ತೊಳೆದಾಗ ಅವನ ಪಾದನಖದಿಂದ ಉದ್ಭವಿಸಿದ ತೀರ್ಥವೇ 
ಗಂಗೆಯಾಗಿ ಪ್ರವಹಿಸಿತೋ, ಅದು ಶಿವನನ್ನು ಮತ್ತು ಇಡೀ 
ಜಗತ್ತನ್ನು  ಪವಿತ್ರಗೊಳಿಸುತ್ತದೆ. ಇಂತಹ ಸ್ಥಿತಿಯಿರುವಾಗ ತ್ರಿಭುವನ 
ದಲ್ಲಿ ಶ್ರೀಕೃಷ್ಣ ನಲ್ಲದೆ ಬೇರೆ ಯಾರು “ಭಗವಾನ್‌' ಎಂಬ ಶಬ್ಧಕ್ಕೆ 


ಹುಟ್ಟದ ಸಂತಾನವು 'ಎಲೋಮಜಾತ' ಎನಿಸುತ್ತದೆ. ಸೂತಜಾತಿಯ ಉತ್ಪತ್ತಿಯೂ 


ಗಳಲ್ಲಿ" ವಿಲೋಮಜಾತಿ' ಎಂದು ತಿಳಿಯಲಾಗಿದೆ. 


128 
ಅಥಾಪಿ ಯತ್ಪಾದನಖಾವಸೃಷ್ಟಂ 
ಜಗದ್ವಿರಿಂಚೋಪಹೃತಾರ್ಹಣಾಂಭಃ | 


ಸೇಶಂ ಪುನಾತ್ಯನ್ಯತಮೋ ಮುಕುಂದಾತ್‌ 
ಕೋ ನಾಮ ಲೋಕೇ ಭಗವತ್ತದಾರ್ಥಃ ॥| ೨೧॥ 


ಯತ್ರಾನುರಕ್ತಾಃ ಸಹಸೈವ ಧೀರಾ 

ವ್ಯಪೋಷ್ಯ ದೇಹಾದಿಷು ಸಂಗಮೂಢಮ್‌ । 
ವ್ರಜಂತಿ ತತ್ಪಾರಮಹಂಸ್ಕಮಂತ್ಯಂ 

ಯಸ್ಸಿನ್ನ ಹಿಂ_`ಸೋಪಶಮಃ ಸ್ವಧರ್ಮ: 1 ೨೨ ॥ 


ಅಹಂ ಹಿ ಪೃಷ್ಟೋ5ರರ್ಯಮಣೋ ಭವದ್ಧಿ 
ರಾಚಕ್ಸ ಆತ್ಮಾವಗಮೋಠತ್ರ ಯಾವಾನ್‌ | 
ನಭಃ ಪತಂತ್ಯಾತ್ಥ ಸಮಂ ಪತತ್ರ್ವಿಂ- 
ಸಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ ॥ ೨೩ ॥ 


ಏಕದಾ ಧನುರುದ್ಯಮ್ಯ ವಿಚರನ್ಭೃಗಯಾಂ ವನೇ । 
ಮೃಗಾನನುಗತಃ ಶ್ರಾಂತಃ ಕ್ಷುಧಿತಸ್ಪಷಿತೋ ಭೃಶಮ್‌ 
1 ೨೪ ॥ 
ಜಲಾಶಯಮಚಕ್ಸಾಣಃ ಪ್ರವಿವೇಶ ತಮಾಶ್ರಮಮ್‌ । 
ದದರ್ಶ ಮುನಿಮಾಸೀನಂ ಶಾಂತಂ ಮೀಲಿತಲೋಚನಮ್‌ 
11 ೨೫ 1 
ಪ್ರತಿರುದ್ಧೇಂದ್ರಿಯಪ್ರಾಣಮನೋಬುದ್ಧಿ ಮುಪಾರತಮ್‌ । 
ಸ್ಥಾನತ್ರಯಾತ್ನರಂ ಪ್ರಾಪ್ತಂ ಬ್ರಹ್ಮಭೂತಮವಿಕ್ರಿಯಮ್‌ 
॥ 2೬ ॥ 
ವಿಪ್ರಕೀರ್ಣಜಟಾಚ್ಛನ್ನಂ ರೌರವೇಣಾಜಿನೇನ ಚ । 
ವಿಶುಷ್ಯತ್ತಾಲುರುದಕಂ ತಥಾಭೂತಮಯಾಚತ 
1 ೨೭ I 
ಅಲಬ್ದ ತೃಣಭೂಮ್ಯಾದಿರಸಂಪ್ರಾಪ್ತಾರ್ಥ್ಯಸೂನೃತಃ | 
ಅವಜ್ಞಾತಮಿವಾತ್ಮಾನಂ ಮನ್ಯಮಾನಶ್ಚು ಕೋಪ ಹ 
1 ೨೮ ॥ 
ಅಭೂತಪೂರ್ವ: ಸಹಸಾಕ್ಸುತ್ತಡ್‌ ಭ್ಯಾಮರ್ದಿತಾತ್ಮನಃ । 
ಬ್ರಾಹ್ಮಣಂ ಪ್ರತ್ಯಭೂದ್ಭಹ್ಠನ್ನತ್ರರೋ ಮನ್ಯುರೇವ ಚ 
॥೨೯॥ 
ಸ ತು ಬ್ರಹ್ಮಯಷೇರಂಸೇ ಗತಾಸುಮುರಗಂ ರುಷಾ । 
ವಿನಿರ್ಗಚ್ಚಂಧನುಷ್ಕೋಟ್ಯಾ ನಿಧಾಯ ಪುರಮಾಗಮತ್‌ 


॥೩೦॥ 
ಏಷ ಕಿಂ ನಿಭ್ಛತಾಶೇಷಕರಣೋ ಮೀಲಿತೇಕ್ಷಣಃ । 
ಮೃಷಾ ಸಮಾಧಿರಾಹೊಸ್ತಿಶ್ವಿಂ ನು ಸ್ಕಾತ್ಮತ್ರಬಂಧುಭಿಃ 

1೩01 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಸಂಪೂರ್ಣವಾಗಿ ಅನ್ವರ್ಥ ವಿಷಯನಾಗಬಲ್ಲನು? ॥ ೨೧॥ 
ಭಗವಂತನಲ್ಲಿ ಪರಮಪ್ರೇಮ ವನ್ನು ಪಡೆದ ಧೀರರು ಶರೀರ 
ಮುಂತಾದವುಗಳಲ್ಲಿ ನೆಟ್ಟಿದ್ದ ಆಸಕ್ತಿಯನ್ನು ಕೂಡಲೇ ತೊರೆದು 
ಅಹಿಂಸೆ ಮತ್ತು ಉಪಶಾಂತಿ ಗಳನ್ನೇ ತನ್ನ ಧರ್ಮವನ್ನಾಗಿ 
ಹೊಂದಿರುವ, ಜೀವನದ ಕಟ್ಟಕಡೆಯ ಆಶ್ರಯವಾದ 
ಪರಮಹಂಸ ಧರ್ಮವನ್ನು ಯಾವನ ನಿರಂತರ ಧ್ಯಾನಕ್ಕೋಸ್ಕರ 
ಹೊಂದುತ್ತಾರೋ ಅಂತಹ ಮುಕುಂದನು ತಾನೇ 'ಭಗವಾನ್‌' 
ಶಬ್ದಕ್ರೆ ಪೂರ್ಣವಾದ ಅರ್ಥವಾಗುತ್ತಾನೆ. ॥ ೨೨ ॥ ಎಲ್ಲೆ, 
ಸೂರ್ಯಸದೃಶರಾದ ಮಹಾತ್ಮರೇ! ನೀವು ನನ್ನಲ್ಲಿ ಕೇಳ 
ಬೇಕೆಂದಿರುವ ವಿಷಯದ ಬಗೆಗೆ ನನಗೆ ತಿಳಿದಷ್ಟನ್ನು ಪ್ರಾಮಾಣಿಕ 
ವಾಗಿ ಹೇಳುತ್ತೇನೆ. ಪಕ್ಷಿಗಳಿಗೆ ತಮ್ಮ-ತಮ್ಮ ಶಕ್ತಿಗೆ ತಕ್ಕಂತೆ 
ಆಕಾಶದಲ್ಲಿ ಹಾರಲು ಸಾಧ್ಯವಿರುವಂತೆಯೇ ವಿದ್ವಾಂಸರಿಗೂ 
ಕೂಡ ಶ್ರೀಭಗವಂತನ ಮಹಿಮೆಯನ್ನು ತಮ್ಮ ಶಕ್ತಿಗನುಗುಣ 
ವಾಗಿಯೇ ತಿಳಿದು ವರ್ಣಿಸಲು ಸಾಧ್ಯವಾಗುತ್ತದೆ. ॥ ೨೩ ॥ 
ಒಂದು ದಿನ ಆ ಪೆರೀಕ್ಸಿದ್ರಾಜನು ಬಿಲ್ಲನ್ನೆತ್ತಿಕೊಂಡು ಬೇಟೆ 
ಯಾಡಲು ಕಾಡಿಗೆ ಹೋದನು. ಮೃಗಗಳ ಹಿಂದೆ ಓಡುತ್ತಾ- 
ಓಡುತ್ತಾ ಬಳಲಿ, ಅವನಿಗೆ ಹಸಿವು-ಬಾಯಾರಿಕೆಗಳು ಉಂಟಾದವು. 
॥ ೨೪ ॥ ನೀರು ಕುಡಿಯಲು ಯಾವುದೇ ಜಲಾಶಯವೂ ಕಾಣಿಸ 
ದಿರಲು ಆತನು ಹತ್ತಿರದ ಒಂದು ಯಷ್ಯಾಶ್ರಮವನ್ನು ಹೊಕ್ಕನು. 
ಅಲ್ಲಿ ಕಣ್ಣುಮುಚ್ಚಿಕೊಂಡು ಧ್ಯಾನಸ್ಥರಾಗಿ ಶಾಂತಭಾವದಿಂದ 
ಕುಳಿತಿದ್ದ ಓರ್ವ ಮುನಿಯನ್ನು ಕಂಡನು. ॥ ೨೫ ॥ ಅವರು 
ಇಂದ್ರಿಯ, ಪ್ರಾಣ, ಮನಸ್ಸು ಬುದ್ದಿಗಳೆಲ್ಲವನ್ನು ತಡೆಗಟ್ಟಿ ಸಂಸಾ 
ರಾತೀತ ಸ್ಥಿತಿಯಲ್ಲಿದ್ದರು. ಜಾಗ್ರತ್‌, ಸ್ವಪ್ನ ಸುಷುಪ್ತಿ ಮೂರೂ 
ಸ್ಥಿತಿಯನ್ನು ದಾಟಿ ನಿರ್ವಿಕಾರ ಬ್ರಹ್ಮರೂಪೀ ತುರೀಯಾವಸ್ಥೆಯಲ್ಲಿ 
ಸ್ಥಿತರಾಗಿದ್ದರು. ॥ ೨೬ ॥ ಕೆದರಿದ ಜಟೆಗಳಿಂದ ಅವರ ದೇಹ 
ಮುಚ್ಚಿಹೋಗಿತ್ತು. ಅವರು ಕೃಷ್ಣಾಜಿನವನ್ನು ಹೊದ್ದಿದ್ದರು. ಅಂತಹ 
ಸಮಾಧಿಸ್ಥ ಮುನಿಗಳಲ್ಲಿ ನಾಲಿಗೆ-ಗಂಟಲು ಒಣಗಿಹೋಗಿದ್ದ 
ರಾಜನು ನೀರನ್ನು ಕೇಳಿದನು. ॥ ೨೭ ॥ ಆದರೆ ಅವನಿಗೆ ಅಲ್ಲಿ 
ಕುಳಿತುಕೊಳ್ಳಲು ಹುಲ್ಲಿನ ಆಸನವೂ ದೊರೆಯಲಿಲ್ಲ ಭೂಮಿ 
ಯಲ್ಲಿ ಕುಳಿತುಕೊಳ್ಳಲೂ ಕೂಡ ಯಾರೂ ಹೇಳಲಿಲ್ಲ ಅರ್ಫ್ಯವೇ 
ಮುಂತಾದ ಉಪಚಾರವಾಗಲೀ, ಕಡೆಗೆ ಒಂದು ಸವಿಮಾತಾದರೂ 
ದೊರೆಯದಿದ್ದಾಗ, ತನಗೆ ಅಪಮಾನವಾಯಿತೆಂದು ಭಾವಿಸಿ 
ಆತನು ಬಹಳ ಕೋಪಗೊಂಡನು. ॥ ೨೮ ॥ ಶೌನಕರೇ | ಹಸಿವು- 
ಬಾಯಾರಿಕೆಯಿಂದ ಪೀಡಿತನಾಗಿದ್ದ ಅವನಿಗೆ ಇದ್ದಕ್ಕಿದ್ದಂತೆ ಆ 
ಬ್ರಾಹ್ಮಣನ ಮೇಲೆ ಅಸೂಯೆಯೂ, ಕ್ರೋಧವೂ ಉಂಟಾದವು. 
ಅವನ ಜೀವನದಲ್ಲಿ ಮೊಟ್ಟಮೊದಲನೆಯದಾಗಿ ಇಂತಹ ಘಟನೆ 
ಯಾಗಿತ್ತು. ॥ ೨೯ ॥ ಅಲ್ಲಿಂದ ಮರಳುವಾಗ ಅವನು ಸಿಟ್ಟಿನಿಂದ 
ಒಂದು ಸತ್ತುಹೋಗಿದ್ದ ಹಾವನ್ನು ಧನುಸಿನ ತುದಿಯಿಂದ ಎತ್ತಿ ಆ 
ಬ್ರಹ್ಮರ್ಷಿಯ ಕೊರಳಿಗೆ ಹಾಕಿ, ತನ್ನ ರಾಜಧಾನಿಗೆ ಹಿಂತಿರುಗಿ 
ದನು. ॥ ೩೦ ॥ ಈ ಮುನಿಯು ನಿಜವಾಗಿ ಕಣ್ಣುಮುಚ್ಚಿ ತನ್ನೆಲ್ಲ 
೦ದ್ರಿಯಗಳನ್ನು ತಡೆಗಟ್ಟಿ ಸಮಾಧಿಯಲ್ಲಿದ್ದನೋ, ಅಥವಾ "ಈ 
ರಾಜನಿಂದ ತನಗೇನಾಗಬೇಕು' ಎಂದು ತಾತ್ನಾರದಿಂದ ಸಮಾಧಿ 


18 ಅಧ್ಯಾಯ] 


ತಸ್ಯ ಪುತ್ರೋಅತಿತೇಜಸ್ವೀ ವಿಹರನ್‌ಬಾಲಕೋಠ ರ್ಭಕ್ಕೆಃ । 
ರಾಜ್ಞಾಘಂ ಪ್ರಾಪಿತಂ ತಾತಂ ಶ್ರುತ್ವಾತತ್ರೇದಮಬ್ರವೀತ್‌ 
॥1 ೩೨ ॥ 


ಅಹೋ ಅಧರ್ಮ! ಪಾಲಾನಾಂ ಪೀವ್ನಾಂ ಬಲಿಭುಜಾಮಿವ । 
ಸ್ವಾಮಿನ್ಕಘಂ ಯದ್ದಾಹಾನಾಂ ದ್ವಾರಪಾನಾಂ ಶುನಾಮಿವ 
1&೩ 1 
ಬ್ರಾಹ್ಮಣೈಃ ಕ್ಛತ್ರಬಂಧುರ್ಹಿ ದ್ವಾರಪಾಲೋ ನಿರೂಪಿತ: । 
ಸಕಥಂತದ ಹೇ ದ್ವಾಸ್ಗ ಸಭಾಂಡಂ ಭೋಕ್ತುಮರ್ಹತಿ 
W ೩೪॥ 
ಕೃಷ್ಣೇ ಗತೇ ಭಗವತಿ ಶಾಸ್ತರ್ಯತ್ತಥಗಾಮಿನಾಮ್‌ | 
ತದ್ದಿನ್ನನೇತೂನದ್ಯಾಹಂ ಶಾಸ್ತ್ರಿ ಪಶ್ಯತ ಮೇ ಬಲಮ್‌ 
॥ ೩೫ ॥ 
ಇತ್ಯುಕ್ತ್ವಾ ರೋಷತಾಮ್ರಾಕ್ಟೋ ವಯಸ್ಕಾನೃಷಿ ಬಾಲಕ: | 
ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ದಜಂ ವಿಸಸರ್ಜ ಹ 
॥೩೬। 
ಇತಿ ಲಂಘಿತಮರ್ಯಾದಂ ತಕ್ಷಕ: ಸಪ್ತಮೇರಹನಿ । 
ದಂಕ್ಚೃತಿ ಸ್ಥಕುಲಾಂಗಾರಂ ಚೋದಿತೋ ಮೇಷಿತ್ಫ ದ್ರುಹಮ್‌ 
1೩೭ 
ತತೋತಭ್ಯೇತ್ಯಾಶ್ರಮಂ ಬಾಲೋ ಗಲೇ ಸರ್ಪಕಲೇವರಮ್‌ । 
ಪಿತರಂ ವೀಕ್ಷ್ಯ ದುಖಾರ್ತೋ ಮುಕ್ಕಕಂಠೋ ರುರೋದ ಹ 
1&೮ I 
ಸವಾ ಅಂಗಿರಸೋ pee ಶ್ರುತ್ವಾಸುತವಿಲಾಪನಮ್‌ । 
ಉನ್ಮಿಲ್ಯ ಶನಕ್ಕಿರ್ನೇತ್ರೇ ದೃಷ್ಟ್ವಾ ಸ್ಟ್ವಾಂಸೇ ಮೃತೋರಗಮ್‌ 
॥1೩೯॥ 
ವಿಸೃಜ್ಯ ಪುತ್ರಂ ಪಪ್ರಚ್ಛ ವತ್ಸ ಕಸ್ಮಾದ್ಧಿ ರೋದಿಷಿ ! 
ಕೇನ ವಾ ತೇಠಪಕ್ಕತಮಿತ್ಯುಕ್ತ: ಸ ನ್ಯವೇದಯತ್‌ 
11 ೪೦॥ 
ನಿಶಮ್ಯ ಶಪ್ತಮತದರ್ಹಂ ನರೇಂದ್ರಂ 
ಸ ಬ್ರಾಹ್ಮಣೋ ನಾತ್ಮಜಮಭ್ಯನಂದತ್‌ 1 
ಅಹೋ ಬತಾಂಹೋ ಮಹದಜ್ಞ ತೇ ಕೃತ- 
ಮಲ್ಟೀಯಸಿ ದ್ರೋಹ ಉರುರ್ದಮೋ ದೃತಃ॥ ೪೧॥ 


ನ ವೈ ನೃಭಿರ್ನರದೇವಂ ಪರಾಖ್ಯಂ 
ಸಮ್ಮಾತುಮರ್ಹಸ್ಯವಿಪಕ್ಕಬುದ್ದೇ | 
'` ಯತ್ತೇಜಸಾ ದುರ್ವಿಷಹೇಣ ಗುಪ್ತಾ 


ವಿಂದಂತಿ ಭದ್ರಾಣ್ಯಕುತೋಭಯಾಃ ಪ್ರಜಾಃ ॥ ೪೨ ॥ 


ಪ್ರಥಮ ಸ್ಕಂಧ 


129 


ಯನ್ನು ನಟಿಸುತ್ತಿದ್ದನೋ ? ಮುಂತಾಗಿ ಆಲೋಚಿಸುತ್ತಾ ಆತನು 
ಹೊರಟು ಹೋದನು. ॥ ೩೧॥ 

ಆ ಮಹಾಮುನಿಯ ಹೆಸರು ಶಮೀಕ. ಅವರ ಪುತ್ರ "ಶೃಂಗೀ" 
ಎಂಬುವನು ಮಹಾತೇಜಸ್ವಿ ಯಾಗಿದ್ದನು. ಇತರ ಖಷಿಕುಮಾರ 
ರೊಡನೆ ಆಟವಾಡುತ್ತಿದ್ದಾಗ ಅವನಿಗೆ-ರಾಜನು ತನ್ನ ತಂದೆಯ 
ವಿಷಯದಲ್ಲಿ ಕೆಟ್ಟವ್ಯವಹಾರ ಮಾಡಿದ್ದು ತಿಳಿಯಿತು. ಆಗ ಅವನು 
ಕಿಡಿ-*ಡಿಯಾಗಿ ಹೀಗೆಂದನು -॥ ೩೨ ॥ "ಛೇ! ಎಂತಹ 
ಅಧರ್ಮವಾಯಿತು ! ಬೀದಿಯಲ್ಲಿ ಹಾಕಿದ ಬಲಿಯನ್ನವನ್ನು 
ತಿಂದು ಬದುಕುವ ಕಾಗೆಯಂತೆಯೂ, ಬಾಗಿಲನ್ನು ಕಾಯುವ 
ನಾಯಿಯಂತೆಯೂ, ದಾಸರಂತೆಯೂ ಇರಬೇಕಾಗಿದ್ದ ಈ ಕತ್ರಿ 
ಯಾಧಮರು ಕೊಬ್ಬಿ ಹೀಗೆ ಸ್ವಾಮಿದ್ರೋಹ ಮಾಡುವುದೇ? 
॥ ೩೩ ॥ ಇಂತಹ ಕೃತ್ರಿಯರನ್ನು ಬ್ರಾಹ್ಮಣರು ಬಾಗಿಲು ಕಾಯುವ 
ಕೆಲಸಕ್ಕೆ ನೇಮಿಸಿರುವರು. ಅವರು ಬಾಗಿಲಲ್ಲೇ ಇರಬೇಕೆ ಹೊರತು 
ಒಳಗೆ ನುಗ್ಗಿ ಪಾತ್ರೆಯಲ್ಲಿರುವ ಅನ್ನವನ್ನು ತಿನ್ನಲು ಹೇಗೆ 
ಅರ್ಹರಾದಾರು ೧ ॥ ೩೪ ॥ ದುರ್ಮಾರ್ಗದಲ್ಲಿ ನಡೆಯುವ 
ವರನ್ನು ಶಿಕ್ಷಿಸುತ್ತಿದ್ದ ಭಗವಾನ್‌ ಶ್ರೀಕೃಷ್ಣನು ಪರಂಧಾಮವನ್ನು 
ಹೊಂದಿದ ಬಳಿಕ ಎಲ್ಲೆಮೀರಿ ನಡೆಯುತ್ತಿರುವ ಇವರಿಗೆ ನಾನೇ 
ಶಿಕ್ಷೆಯನ್ನು ವಿಧಿಸುತ್ತೇನೆ. ನನ್ನ ತಪೋಬಲವನ್ನಾದರೂ ನೋಡಲಿ.'' 
॥ ೩೫ ॥ ತನ್ನ ಸಂಗಡಿಗರೊಂದಿಗೆ ಹೀಗೆ ನುಡಿದು ಆ ಮುನಿ 
ಕುಮಾರನು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳ ವನಾಗಿ ಕೌಶಿಕೀ 
ನದಿಯ ನೀರಿನಲ್ಲಿ ಆಚಮನಮಾಡಿ ತನ್ನ” "ಮಾತೆಂಬ ವಜ್ರವನ್ನು 
ಹೀಗೆ ಪ್ರಯೋಗಿಸಿದನು. ॥ ೩೬ ॥ “ಕುಲಗೆಡುಕನಾದ ಆ ಪರೀಕ್ಷಿ 
ಕಾಜು ನನ್ನ ಪೂಜ್ಯನಾದ ತಂದೆಗೆ ಅಪಮಾನಮಾಡಿ, ಮೇರೆ 
ಮೀರಿ ನಡೆದಿದ್ದಾನೆ. ಆದ್ದರಿಂದ ನನ್ನ ಪ್ರೇರಣೆಯಂತೆ ಇಂದಿನಿಂದ 
ಏಳನೆಯ ದಿನ ತಕ್ಷಕ ಸರ್ಪವು ಅವನನ್ನು ಕಚ್ಚಿಬಿಡಲಿ.' ॥ ೩೭ ॥ 

ಹೀಗೆ ಶಾಪಕೊಟ್ಟ ಬಳಿಕ ಆ ಬಾಲಕನು ತನ್ನ ಆಶ್ರಮಕ್ಕೆ ಬಂದು, 
ತನ್ನ ತಂದೆಯ ಕೊರಳಿನಲ್ಲಿ ಸತ್ತ ಹಾವನ್ನು "ಡು ಗಟ್ಟಿಯಾಗಿ 
ಅಳತೂಡಗಿದನು. ॥ ೩೮॥ ಎಲೈ ಶೌನಕರೇ | ಆ ಆಂಗೀರಸ 
ಗೋತ್ರದ ಮುನಿವರ್ಯ ಶಮೀಕರು ಪುತ್ರನ ಅಳುವಿನ ಧ್ವನಿ 
ಯನ್ನು ಕೇಳಿ, ಎಚ್ಚರಗೊಂಡು ಮೆಲ್ಲನೆ ಕಣ್ಣುತೆರೆದು ನೋಡಿದಾಗ 
ತನ್ನ ಕೊರಳಿನಲ್ಲಿ "ನೇತಾಡುತ್ತಿದ್ದ ಸತ್ತ ಹಾವನ್ನು ನೋಡಿದನು. 
I ರ್ಕ i ಅದನ್ನು ಕಿತ್ತೆಸೆದು ತನ್ನ ಪುತ್ತನಲ್ಲಿ ಕೇಳಿದರು - ಮಗೂ! 
ನೀನು ಏಕೆ ಆಳುತ್ತಿರುವ ೧ ಯಾರು ನಿನಗೆ ಅಪಕಾರ 
ಮಾಡಿದರು? ಎಂದು ಕೇಳಲಾಗಿ - ಶೃಂಗಿಯು ಎಲ್ಲ ವೃತ್ತಾಂತ 
ವನ್ನು ಅರುಹಿದನು. ॥ ೪೦ ॥ ರಾಜನಿಗೆ ಶಾಪಕೊಟ್ಟ ಸಮಾಚಾರ 
ಕೇಳಿ ಆ ಬ್ರಹರ್ಷಿಯು ತನ್ನ ನ ಪುತ್ತನನ್ನು ಅಭಿನಂದಿಸಲಿಲ್ಲ ಅವರ 
ದೃಷ್ಟಿಯಲ್ಲಿ ಪರೀಕ್ಷಿತನು ಶಾಪಕ್ಕೆ 'ಯೋಗ್ಯನಾಗಿರಲಿಲ್ಲ ಆಯ್ಯೋ! 
ಎಂತಹ ಪ ಪಾಪಕಾರ್ಯ ವನ್ನು ಮಾಡಿದೆ 9 ಮೂರ್ಯಬಾಲಕನೇ ! 
ಒಂದು ಸಣ್ಣ ಅಪರಾಧಕ್ಕಾಗಿ ನ ನೀನು ಎಷ್ಟು ದೊಡ್ಡ ದಂಡವನ್ನು 
ವಿಧಿಸಿದೆ 9 1 ೪೧॥ ಎಲೈ ದುಡುಕುಬುದ್ಧಿಯವನೇ | | ನನ್ನ 
ಬುದ್ದಿಯು ಪರಿಪಕ್ವ ವಾಗಿಲ್ಲ ಆ ರುಜನಾದರೋ ಮಹಾವಿಷ್ಣು 
ಸ್ವರೂಪನು. ಅವನನ್ನು ಸಾಮಾನ್ಯ ಮನುಷ್ಯನೆಂದು ತಿಳಿಯ. 
ಬಾರದು. ತಡೆಯಲಸಾಧ್ಯವಾದ ಆತನ ತೇಜಸಿನಿಂದಲೇ ಈ 


130 ಶ್ರೀಮದ್ಭಾಗವತ [ ಅಧ್ಯಾಯ 18 

ಅಲಕ್ಷ ಸಮಾಣೇ ನರದೇವನಾಮ್ನಿ ಪ್ರಜೆಗಳೆಲ್ಲರೂ ಸುರಕ್ಷಿತರಾಗಿ, ನಿರ್ಭಯದಿಂದ, ನೆಮ್ಮದಿಯಾಗಿ 

ರಥಾಂಗಪಾಣಾವಯಮಂಗ ಲೋಕಃ । ಬದುಕುತ್ತಿದ್ದಾರೆ. ॥ ೪೨ ॥ ಯಾವಾಗ ರಾಜನ ರೂಪವನ್ನು ಧರಿಸಿ 

ಇಡಾ ೫ ಚೌರಪ್ರಚುರೋ ವಿನಂಕ್ಚ್ಯ 4 ಭಗವಂತನು ಭೂಮಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲವೋ, ಆಗ 

ತರಕ ಮಾಣೋವಿವರೂಥವತ್ಯ ಣಾತ್‌ ॥೪೩॥ ಕಳ್ಳ-ಕಾಕರು ಹೆಚ್ಚಿ ಕಾವಲಿಲ್ಲದ ಕುರಿಮಂದೆಯಂತೆ ಈ ಲೋಕವು 

ಕೆ ಬಳ ಕ್ಷಣಮಾತ್ರದಲ್ಲಿ ನಶಿಸಿಹೋದೀತು. ॥ ೪೩ ॥ ದೈವಸ್ವರೂಪೀ 

ರಾಜನನು ಕಳಕೊಂಡರೆ ಲೋಕಕೆ ಮಹಾ ಅನರ್ಥ 

$ ಪಮುಖಪ್ಪೆತ ಐ ಕ 

ತದಡ್ಕ ನಷ ತೆ ವ್ಯ ಚ ಲ ಸನ್ನಯಂ ವೊದಗುವುದು. ಲೂಟಿ, ದರೋಡೆಗಳೂ, ಪರಸ್ಪರ ಹೊಡೆದಾಟ- 

cd gis | ಬಡಿದಾಟಗಳೂ, ಬೈಗುಳಗಳು ಹೆಚ್ಚುತ್ತವೆ. ದನ-ಕರುಗಳೇ 
ಪರಸ್ಪರಂ ಪ್ಲಂತಿ ಶಪಂತಿ ವೃಂಜತೇ 


ಪಶೂನ ಸ್ತ್ರೀಯೋರರ್ಥಾನುರುದಸ್ಯವೋ ಜನಾಃ ॥ ೪೪ ॥ 


ತದಾ55ರ್ಯಧರ್ಮಶ್ಚ ವಿಲೀಯತೇ ನೃಣಾಂ 
ವರ್ಣಾಶ್ರಮಾಚಾರಯುತಸ್ತ್ರ ಯೀಮಯಃ । 
ತತೋತರ್ಥಕಾಮಾಭಿನಿವೇಶಿತಾತ್ಮನಾಂ 
ಶುನಾಂ ಕಪೀನಾಮಿವ ವರ್ಣಸಂಕರ: ॥ ೪೫ ॥ 
ಧರ್ಮಪಾಲೋ ನರಪತಿಃ ಸತು ಸಮ್ರಾಡ್‌ ಬೃಹಚ್ಛವಾಃ | 
ಸಾಕ್ಸಾನ್ನಹಾಭಾಗವತೋ ರಾಜರ್ಷಿರ್ಹಯಮೇಧಯಾಟ್‌। 
ಕ್ಲುತ್ಸಟ್‌ಶ್ರಮಯುತೋ ದೀನೋ ನೈವಾಸ್ಟಚ್ಛಾಪಮರ್ಹತಿ 
॥ ೪೬॥ 


ಅಪಾಪೇಷು ಸ್ವಚ್ಛತ್ಯೇಷು ಬಾಲೇನಾಪಕ್ಕಬುದ್ಧಿನಾ । 
ಪಾಪಂ ಕೃತಂ ತದ್ಧಗವಾನರ್ವಾತ್ಮಾ ಕ್ಷಂತುಮರ್ಹತಿ 
॥ ೪೭॥ 


ಶಪಾಃ 


ತಿರಸ್ಕೃತಾ ವಿಪ್ರಲಬ್ಬಾ ಶಪ್ತಾ 
ತದ್ದಕ್ತಾಃ 


ನಾಸ್ಯ ತತ್ಪತಿಕುರ್ವಂತಿ ಪ್ರಭವೋತಪಿ ಹಿ 


॥ ೪೮॥ 


ಇತಿ ಪುತ್ರಕೃತಾಘೇನ ಸೋತನುತಪ್ಪೋ ಮಹಾಮುನಿಃ । 
ಸ್ವಯಂ ವಿಪ್ರಕೃತೋ ರಾಜ್ಞಾನೈವಾಘಂ ತದಚಿಂತಯತ್‌ 


uv 
ಪ್ರಾಯಶಃ ಸಾಧವೋ ಲೋಕೇ 
ಪರೈರ್ದ್ವಂದ್ವೇಷು ಯೋಜಿತಾಃ | 
ನ ವ್ಯಥಂತಿ ನ ಹೃಷ್ಯಂತಿ 
ಯತ ಆತ್ಮಾನಗುಣಾಶ್ರಯಃ ॥ ೫೦॥ 


ಮುಂತಾದ ಪಶುಗಳೂ, ಹೆಂಗಸರೂ, ಧನ-ಕನಕಾದಿ ಸಂಪತ್ತುಗಳೂ 
ಕೊಳ್ಳೆ ಹೋಗುತ್ತವೆ. ॥ ೪೪ ॥ ಆಗ ವರ್ಣಾಶ್ರಮಗಳಿಂದ ಕೂಡಿದ 
ಆರ್ಯಧರ್ಮವು ಲೋಪವಾಗುವುದು. ಹಣದಲೋಭ ಮತ್ತು 
ಕಾಮವಾಸನೆಗಳಿಗೆ ಒಳಗಾಗಿ ಜನರು ನಾಯಿ, ಕಪಿಗಳು ಸೇರು 
ವಿಕೆಯಂತೆ ಉಚ್ಛ ಎ೦ಖಲರಾಗಿ ವರ್ಣಸಂಕರ ಉಂಟಾಗುವುದು. 
॥ ೪೫ ॥ ಚಕ್ರವರ್ತಿ ಪರೀಕ್ಲಿದ್ರಾಜನಾದರೋ ಮಹಾಯಶಸ್ವೀ, 
ಧರ್ಮಧುರಂಧರನಾಗಿದ್ದಾನೆ. ಅವನು ಅನೇಕ ಅಶ್ವಮೇಧಯಜ್ಞ 
ಗಳನ್ನು ಆಚರಿಸಿರುವನು. ಭಗವಂತನ ಪ್ರಿಯಭಕ್ಕನಾದ ರಾಜರ್ಷಿ 
ಯಾದ ಅವನು ಹಸಿವು-ಬಾಯಾರಿಕೆಯಿಂದ ಬಳಲಿದವನಾಗಿ 
ನಮ್ಮ ಆಶ್ರಮಕ್ಕೆ ಬಂದಿದ್ದನು. ಅವನು ಖಂಡಿತವಾಗಿಯೂ ನಮ್ಮ 
ಶಾಪಕ್ಕೆ ಯೋಗ್ಯನಾಗಿರಲಿಲ್ಲ ॥ ೪೬ ॥ ತಿಳಿವಳಿಕೆಯಿಲ್ಲದ ಈ 
ಬಾಲಕನು ನಮ್ಮ ಸೇವೆಮಾಡುತ್ತಿದ್ದ ನಿಷ್ಟಾಸಿಯಾದ ರಾಜನಿಗೆ 
ಅಪರಾಧವನ್ನೆಸಗಿದ್ದಾನೆ. ಸರ್ವಾತ್ಮನಾದ ಭಗವಂತನು ಕೃಪೆಯಿಟ್ಟು 
ಇವನನ್ನು ಕ್ಷಮಿಸಲಿ. ॥ ೪೭ ॥ ಭಗವಂತನ ಭಕ್ತರಲ್ಲಿ ಶಕ್ಕಿಯಿದ್ದರೂ 
ಅವರು ಸೇಡುತೀರಿಸಿಕೊಳ್ಳಲು ಹೋಗುವುದಿಲ್ಲ ಇತರರಿಂದ 
ತಮಗೆ ಅಪಮಾನ, ಮೋಸ, ಬೈಗುಳ, ಆಕ್ಷೇಪಣೆ, ಹೊಡೆದಾಟ, 
ಬಡಿದಾಟ ಮುಂತಾದವುಗಳಾದರೂ ಅವುಗಳನ್ನು ಸಹಿಸಿ 
ಕೊಳ್ಳುತ್ತಾರೆ. ॥ ೪೮ ॥ ಶಮೀಕ ಮಹರ್ಷಿಗಳಿಗೆ ತನ್ನ ಪುತ್ರನು 
ಮಾಡಿದ ಅಪರಾಧಕ್ಕಾಗಿ ತುಂಬಾ ಪಶ್ನಾತ್ತಾಪವಾಯಿತು. ಪರೀ 
ಕ್ಲಿದ್ರಾಜನು ತಮಗೆ ಮಾಡಿದ್ದ ಅಪಮಾನವನ್ನಾದರೋ ಅವರು 
ಮನಸ್ಸಿಗೆ ಹಚ್ಚಿಕೊಳ್ಳಲೇ ಇಲ್ಲ ॥ ೪೯ ॥ ಸಾಧು-ಸಂತರ 
ಸ್ವಭಾವವೇ ಹೀಗೆ. ಜಗತ್ತಿನಲ್ಲಿ ಇತರರು ಅವರನ್ನು ನಿಂದಾ-ಸ್ತುತಿ 
ಮುಂತಾದ ದ್ವಂದ್ವಗಳಿಗೆ ಈಡುಮಾಡಿದರೂ ಅವರು ಸಾಮಾನ್ಯ 
ವಾಗಿ ಹರ್ಷಿತರಾಗುವುದಿಲ್ಲ ವ್ಯಥೆಪಡುವುದಿಲ್ಲ ಏಕೆಂದರೆ, 
ಅವರು ಆತ್ಮಸ್ವರೂಪವನ್ನರಿತು ಅದರಲ್ಲಿ ನೆಲೆಸಿರುತ್ತಾರೆ. ಆತ್ಮನು 
ತ್ರಿಗುಣಾತೀತನಲ್ಲವೇ ? ॥ ೫೦ ॥ 
ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. । ೧೮ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಯಂಧೇ 
ವಿಪ್ರಶಾಪೋಪಲಂಭನಂ ನಾಮಾಷ್ಟಾದಶೋ5 ಧ್ಯಾಯಃ॥ ೧೮ ॥ 


BN 


19 ಅಧ್ಯಾಯ] 


ಪ್ರಥಮ ಸೃಂಧ 


131 


ಹತ್ತೊ ಂಭತ್ತನೆಯ ಅಧ್ಯಾಯ 
ಪರೀಕ್ಜಿದ್ರಾಜನ ಪ್ರಾಯೋಪವೇಶ, ಶುಕಮಹಾಮುನಿಯ ಆಗಮನ - 


ಸೂತ ಉವಾಚ 


ಮಹೀಪತಿಸ್ತ್ರಥ ತತ್ಕರ್ಮ ಗರ್ಹ್ಯಂ 
ವಿಚಿಂತಯನ್ನಾತ್ಮಕ್ಟತಂ ಸುದುರ್ಮನಾಃ । 
ಅಹೋ ಮಯಾ ನೀಚಮನಾರ್ಯವತೃತಂ 
ನಿರಾಗಸಿ ಬ್ರಹ್ಮಣಿ ಗೂಢತೇಜಸಿ ॥ 
ಧ್ರುವಂ ತತೋ ಮೇ ಕೃತದೇವಹೇಲನಾ- 
ದ್ದುರತ್ಯಯಂ ವ್ಯಸನಂ ನಾತಿದೀರ್ಫಾತ್‌ ಟ 
ತದಸ್ತು ಕಾಮಂ ತ್ವಘನಿಷ್ಯತಾಯ ಮೇ 
ಯಥಾ ನ ಕುರ್ಯಾಂ ಪುನರೇವಮದ್ದಾ || 


ಅದ್ಯೈವ ರಾಜ್ಯಂ ಬಲಮೃದ್ಧಕೋಶಂ 
ಪ್ರಕೋಪಿತಬ್ರಹ್ಮಕುಲಾನಲೋ ಮೇ 

ದಹತ್ವಭದ್ರಸ್ಯ ಪುನರ್ನ ಮೇನ ಭೂತ್‌ 
ಪಾಪೀಯಸೀ ಧೀರ್ದ್ವಿಜದೇವಗೋಭ್ಯಃ I 


ಸ ಚಿಂತಯನ್ನಿತ್ಶ್ಠಮಥಾಶೃಣೋದ್ಯಥಾ 

ಮುನೇಃ ಸುತೋಕ್ರೋ ನಿರ್ಯತಿಸ್ತಕ್ಕಕಾಖ್ಯಃ 
ಸ ಸಾಧು ಮೇನೇ ನ ಚಿರೇಣ ತಕ್ಷಕಾ- 

ನಲಂ ಪ್ರಸಕ್ತಸ್ಯ ವಿರಕ್ಷಿಕಾರಣಮ್‌ 


ಅಥೋ ವಿಹಾಯೇಮಮಮುಂ ಚ ಲೋಕಂ 
ವಿಮರ್ಶಿತೌ ಹೇಯತಯಾ ಪುರಸ್ತಾತ್‌ 

ಕೃಷ್ಣಾಂಫ್ರಿಸೇವಾಮಧಿಮನ್ಯಮಾನ 
ಉಪಾವಿಶತಾ ್ಲಿಯಮಮರ್ತ್ಯನದ್ಯಾಮ್‌ I 


ಯಾ ವೈ ಲಸಚ್ಛೀತುಲಸೀವಿಮಿಶ್ರ- 
ಕೃಷ್ಣಾಂಪ್ರರೇಣ್ಣಭ್ಯಧಿಕಾಂಬುನೇತ್ರೀ | 
ಪುನಾತಿ ಲೋಕಾನುಭಯತ್ರ ಸೇಶಾನ್‌ 
ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ ॥ 


ಇತಿ ವ್ಯವಚ್ಛಿದ್ಯ ಸ ಪಾಂಡವೇಯಃ 
ಪ್ರಾಯೋಪವೇಶಂ ಪ್ರತಿ ವಿಷ್ಣುಪದ್ಯಾಮ್‌ । 

ದಧ್ಕೌ ಮುಕುಂದಾಂಫ್ರಿಮನನ್ಯಭಾವೋ 
ಮುನಿವ್ರತೋ ಮುಕ್ತಸಮಸ್ತಸಂಗಃ ॥ 


೨ 


೩ 


೫ 


೩ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ। 
ರಾಜಧಾನಿಗೆ ಬಂದ ರಾಜಾಪರೀಕ್ಷಿತನಿಗೆ ತನ್ನ ಆ ನಿಂದನೀಯ 
ಕರ್ಮಕ್ಸಾಗಿ ಭಾರೀ ಪಶ್ನಾತ್ತಾಪವಾಯಿತು. ಅವನಿಗೆ ತುಂಬಾ 
ಬೇಸರವಾಗಿ ಅಂದುಕೊಂಡನು - ಅಯ್ಯೋ! ನಾನು ನಿರಪ 
ರಾಧಿಯೂ, ಗೂಢವಾದ ಬ್ರಹ್ನತೇಜಸಿನಿಂದ ತುಂಬಿದ್ದ ಮಹಾ 
ತ್ಮನೂ ಆದ ಬ್ರಾಹ್ಮಣನೊಂದಿಗೆ ಅನಾರ್ಯನಂತೆ ನೀಚ ಕಾರ್ಯ 
ವನ್ನು ಎಸೆಗಿಬಿಟ್ಟೆನಲ್ಲ! ॥ ೧॥ ಹೀಗೆ ದೈವಾಪಚಾರವನ್ನು 
ಮಾಡಿದ್ದರಿಂದ ಅತಿಶೀಘ್ರವಾಗಿ ದಾಟಲಶಕ್ಕವಾದ ಅತಿದೊಡ್ಡ 
ವಿಪತ್ತು ನಿಶ್ಚಯವಾಗಿಯೂ ಒದಗುವುದು. ನಾನೂ ಅದನ್ನೇ ಬಯ 
ಸುತ್ತೇನೆ. ಏಕೆಂದರೆ, ಅದರಿಂದ ನನ್ನ ಪಾಪದ ಪ್ರಾಯಶ್ಚಿತ್ತ 
ವಾದೀತು. ಮತ್ತೆ ಎಂದಿಗೂ ಇಂತಹ ಕಾರ್ಯವನ್ನು ಮಾಡುವ 
ದುಹಾಹಸವಾಗಲಾರದು. ॥ ೨ ॥ ಬ್ರಾಹ್ಮಣರ ಕ್ರೋಧಾಗ್ನಿಯು 
ಇಂದೇ ನನ್ನ ರಾಜ್ಯ, ಸೇನೆ, ತುಂಬಿದ ಭಂಡಾರ ಇವೆಲ್ಲವನ್ನು ಸುಟ್ಟು 
ಹಾಕಲಿ. ಮುಂದೆಂದಿಗೂ ದುಷ್ಪನಾದ ನನ್ನಲ್ಲಿ ಬ್ರಾಹ್ಮಣರು, 
ದೇವತೆಗಳು, ಗೋವುಗಳು ಇವರ ಕುರಿತು ಇಂತಹ ಪಾಪ 
ಬುದ್ಧಿಯು ಉಂಟಾಗದಿರಲಿ. ॥ ೩ ॥ ಅವನು ಹೀಗೆ ಚಿಂತಿಸುತ್ತಿರು 
ವಾಗಲೇ ಶಮೀಕ ಮಹರ್ಷಿಗಳು 'ಗೌರಮುಖ'ನೆಂಬ ಶಿಷ್ಠನ 
ಮೂಲಕ ಹೇಳಿಕಳಿಸಿದರು - ''ಯಷಿಪುತ್ರನಾದ ಶೃಂಗಿಯ 
ಶಾಪದಿಂದ ಪ್ರೇರಿತನಾದ ತಕ್ಷಕನು ಇಂದಿನಿಂದ ಏಳನೆಯ ದಿನ 
ಮೃತ್ಯುವಿಗೆ ಕಾರಣನಾಗುವನು' ಎಂಬ ಸಮಾಚಾರವು ಅವನ 
ಕಿವಿಗೆ ಬಿತ್ತು. ಅದನ್ನು ಕೇಳಿ ರಾಜನು - "ಆ ತಕ್ಕಕನೆಂಬ ಬೆಂಕಿಯು 
ರಾಜಕಾರ್ಯಗಳಲ್ಲಿ ಮತ್ತು ಭೋಗಗಳಲ್ಲಿ ಆಸಕ್ಷನಾಗಿರುವ ನನಗೆ 
ವೈರಾಗ್ಯಕ್ಕೆ ಕಾರಣವಾಯಿತು' ಎಂದು ಭಾವಿಸಿಕೊಂಡನು. ॥ ೪ ॥ 
ಅನಂತರ ಅವನು ರಾಜ್ಯವಾಳುತ್ತಿರುವಾಗಲೇ ಈ ಲೋಕ ಮತ್ತು 
ಪರಲೋಕಗಳ ಭೋಗಗಳನ್ನು ತುಚ್ಛವೂ, ತ್ಯಾಜ್ಯವೂ ಎಂದು 
ತಿಳಿದಿದ್ದನು. ಈಗ ಅವನ್ನು ಸ್ವ ರೂಪತಃ ತ್ಯಾಗಗೈದು ಭಗವಾನ್‌ 
ಶ್ರೀಕೃಷ್ಣನ ಚರಣಕಮಲಗಳ ಸೇವೆಯನ್ನೇ ಪರಮೋತ್ತಮವಾದುದು 
ಎಂದು ನಿಶ್ಚಯಿಸಿ, ದೇವನದಿ ಗಂಗೆಯ ದಡದಲ್ಲಿ ಕುಳಿತು 
ಪ್ರಾಯೋಪವೇಶ ವ್ರತವನ್ನು ಕೈಗೊಂಡನು. ॥ ೫॥ ಯಾವ 
ದೇವನದಿಯು ಘಮ-ಘಮಿಸುತ್ತಿರುವ ತುಲಸೀದಳಗಳು ಬೆರೆತ 
ಶ್ರೀಕೃಷ್ಣನ ಪಾದಧೂಳಿಯಿಂದ ಪರಮ ಪರದಿತ್ರವಾಗಿರುವ 
ಜಲದಿಂದ ಪ್ರವಹಿಸುತ್ತಾ ಲೋಕಪಾಲ ಸಹಿತವಾದ ಸಮಸ್ತ 
ಲೋಕಗಳನು ಒಳಗೂ-ಹೊರಗೂ ಪಾವನಗೊಳಿಸುತ್ತಿದೆಯೋ, 
ಅಂತಹ ಲೋಕಪಾವನೆಯಾದ ಗಂಗೆಯನ್ನು ಮರಣಕಾಲದಲ್ಲಿ 
ಯಾರು ತಾನೇ ಸೇವಿಸಲಾರನು 9 ॥ ೬ ॥ 

ಹೀಗೆ ಪಾಂಡವಕುಲತಿಲಕನು ಗಂಗಾನದಿಯ ತೀರದಲ್ಲಿ 
ಆಮರಣಾಂತ ಉಪವಾಸದ ನಿಶ್ಚಯಗೈದು ಸರ್ವಸಂಗ ಪರಿತ್ವಾಗ 
ಮಾಡಿ ಮುನಿಧರ್ಮವನ್ನು ಹಿಡಿದು, ಅನನ್ನಭಾವದಿಂದ ಶ್ರಿಕೃಷ್ಣನ 
ಚರಣಾರವಿಂದಗಳನ್ನು ಧ್ಯಾನಿಸತೊಡಗಿದನು. ॥ ೭ ॥ ಆಗಲೇ 


132 


ತತ್ರೋಪಜಗ್ಗುರ್ಭುವನಂ ಪುನಾನಾ 
ಮಹಾನುಭಾವಾ ಮುನಯಃ ಸಶಿಷ್ಯಾಃ 1 
ಪ್ರಾಯೇಣ ತೀರ್ಥಾಭಿಗಮಾಪದೇಶೈ: 
ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ ॥ 
ಅತ್ರಿರ್ವಸಿಷ್ಠಶ್ಚ ವನ: ಶರದ್ವಾ- 
ನರಿಷ್ಠನೇಮಿರ್ಭೃಗುರಂಗಿರಾಶ್ಚ I 
ಪರಾಶರೋ ಗಾಧಿಸುತೋ5ಥ ರಾಮ 
ಉತಥ್ಯ ಇಂದ್ರಪ್ರಮದೇದ್ದವಾಹೌ 


ಮೇಧಾತಿಥಿರ್ದೇವಲ ಆರ್ಷಿಷೇಣೋ 
ಭಾರದ್ದಾಜೋ ಗೌತಮಃ ಪಿಪ್ಪಲಾದಃ । 
ಮೈತ್ರೇಯ ಔರ್ವಃ ಕವಷಃ ಕುಂಭಯೋನಿ- 
ರ್ದ್ವೈಪಾಯನೋ ಭಗವಾನ್ನಾರದಶ್ಚ 


ಅನ್ಯೇ ಚ ದೇವರ್ಷಿಬ್ರಹ್ಮರ್ಹಿವರ್ಯಾ 
ರಾಜರ್ಷಿವರ್ಯಾ ಅರುಣಾದಯಶ್ಚ | 

ನಾನಾರ್ಷೇಯಪ್ರವರಾನಮೇತಾ- 
ನಭ್ಯರ್ಚ್ಯ ರಾಜಾ ಶಿರಸಾ ವವಂದೇ 


ಸುಖೋಪವಿಷ್ಟೇಷ್ಠಥ ತೇಷು ಭೂಯಃ 
ಕೃತಪ್ರಣಾಮಃ ಸ್ವಚಿಕೀರ್ಷಿತಂ ಯತ್‌ 1 

ವಿಜ್ಞಾಪಯಾಮಾಸ ವಿವಿಕ್ಷಚೇತಾ 
ಉಪಸ್ಥಿತೋ5ಗ್ರೇಂಭಗೃಹೀತಪಾಣಿಃ 


ರಾಜೋವಾಚ 


ಅಹೋ ವಯಂ ಧನ್ಯತಮಾ ನೃಪಾಣಾಂ 
ಮಹತ್ವಮಾನುಗ್ರಹಣೀಯಶೀಲಾಃ | 

ರಾಜ್ಞಾಂ ಕುಲಂ ಬ್ರಾಹ್ಮಣಪಾದಶೌಚಾದ್‌ 
ದೂರಾದ್ವಿ ಸೃಷ್ಟಷ ಬತ ಗರ್ಹ್ಯಕರ್ಮ 


ತಸ್ಕೈವ ಮೇರಘಸ್ಕ ಪರಾವರೇಶೋ 
ವ್ಯಾಸಕ್ತಚಿತ್ರಸ್ಯ ಗೃಹೇಷ್ಟಭೀಕ್ಷ್ಯಮ್‌ | 

ನಿರ್ವೇದಮೂಲೋ ದ್ವಿಜಕಾಪರೂಪೋ 
ಯತ್ರ ಪ್ರಸಕ್ತೋ ಭಯಮಾಶು ಧತ್ತೇ 


ತಂ ಮೋಪಯಾತಂ ಪ್ರತಿಯಂತು ವಿಪ್ರಾ 

ಗಂಗಾ ಚ ದೇವೀ ಧೃತಚಿತ್ರಮೀಶೇ I 
ದ್ವಿಜೋಪಸೃಷ್ಟ ಕುಹಕಸ್ಪಕ್ತಕೋ ವಾ 

ದಶತ್ವಲಂ ಗಾಯತ ವಿಷ್ಣುಗಾಥಾಃ 
ಪುನಶ್ಚ ಭೂಯಾದ್ಧಗವತ್ಯನಂತೇ 

ರತಿಃ ಪ್ರಸಂಗಶ್ಚ ತದಾಶ್ರಯೇಷು | 
ಮಹತ್ಸು ಯಾಂ ಯಾಮುಪಯಾಮಿ ಸೃಷ್ಟಿಂ 

ಮೆತ ಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ ॥ ೧೬ ॥ 


೪೨2 


॥1 ೧೦ ॥ 


॥1೧೧॥ 


॥1 ೧೨ ॥ 


1 ೧೩ ॥ 


॥ ೧೪ ॥ 


॥1 ೧೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ತ್ರಿಲೋಕಗಳನ್ನು ಪವಿತ್ರಗೊಳಿಸುವ ಮಹಾನುಭಾವರಾದ ಅನೇಕ 
ಮಹರ್ಷಿಗಳು ಶಿಷ್ಠಸಮೇತರಾಗಿ ಅಲ್ಲಿಗೆ ಆಗಮಿಸಿದರು. ಸಾಧು- 
ಸಂತರು ಪ್ರಾಯಶಃ ತೀರ್ಥಯಾತ್ರೆಯ ನೆಪದಲ್ಲಿ ಆ ತೀರ್ಥಸ್ಥಾನ 
ಗಳನ್ನು ಪವಿತ್ರಮಾಡುತ್ತಾರೆ. ॥ ೮ ॥ ಆಗ ಅಲ್ಲಿಗೆ - ಅತ್ರಿ, ವಸಿಷ್ಯ 
ಚ್ಯವನ, ಶರದ್ವಾನ್‌, ಅರಿಷ್ಠನೇಮಿ, ಭೃಗು, ಅಂಗಿರಾ, ಪರಾಶರ, 
ವಿಶ್ವಾಮಿತ್ರ, ಪರಶುರಾಮ, ಉತಥ್ಯ, ಇಂದ್ರಪ್ರಮದ, ಇದ್ದವಾಹ, 
ಮೇಧಾತಿಥಿ, ದೇವಲ, ಆರ್ಪಿಷೇಣ, ಭಾರದ್ವಾಜ, ಗೌತಮ, 
ಪಿಪಲಾದ, ಮೈತ್ರೇಯ, ಔರ್ವ, ಕವಷ, ಅಗಸ್ತ್ಯ ಭಗವಾನ್‌ 
ವ್ಯಾಸರು, ದೇವರ್ಷಿ ನಾರದರು ಹಾಗೂ ಇವರಲ್ಲದೆ ಇನ್ನೂ ಅನೇಕ 
ಶ್ರೇಷ್ಠ ದೇವರ್ಷಿಗಳು, ಮಹರ್ಷಿಗಳು, ಅರುಣಾದಿ ರಾಜರ್ಷಿ 
ಯರು ಆಗಮಿಸಿದರು. ಹೀಗೆ ನಾನಾ ಗೋತ್ರದ ಮುಖ್ಯ-ಮುಖ್ಯ 
ಖಯಷಿಗಳನ್ನು ಒಂದೆಡೆ ನೋಡಿದ ಪರೀಕ್ಷಿದ್ರಾಜನು ಎಲ್ಲರಿಗೂ - 
ಯಥಾಯೋಗ್ಯ ಸತ್ಯಾರಗೈದು, ಅವರ ಚರಣಗಳಲ್ಲಿ ಶಿರವನ್ನಿಟ್ಟು 
ಸಾಷ್ಟಾಂಗ ನಮಸ್ಕಾರಮಾಡಿದನು. ॥ ೯-೧೧ ॥ ಅನಂತರ 
ಅವರೆಲ್ಲರೂ ಸುಖಾಸೀನರಾಗಿ ಕುಳಿತುಕೊಳ್ಳಲು ಮಹಾರಾಜಾ 
ಪರೀಕ್ಷಿತನು ಪುನಃ ಅವರನ್ನು ವಂದಿಸಿ, ಅವರ ಮುಂದೆ ಕೈಜೋಡಿಸಿ 
ಕೊಂಡು ನೀತು, ಶುದ್ಧವಾದ ಮನಸ್ಸಿನಿಂದ ತಾನು ಮುಂದೆ 
ಕೈಗೊಳ್ಳಬೇಕೆಂದಿದ್ದ ಕಾರ್ಯನಿಶ್ಚಯವನ್ನು ಹೀಗೆ ವಿಜ್ಞಾಪನೆ 
ಮಾಡಿ ಕೊಂಡನು. ॥ ೧೨ ॥ 

ಪರೀಕ್ಷಿದ್ರಾಜನು ಹೇಳಿದನು - ಆಹಾ! ಎಂತಹ ಧನ್ಯತೆ! 
ತಮ್ಮಂತಹ ಶ್ರ ಶ್ರೇಷ್ಠತಮರಾದ ಮಹಾತ್ಮರ ಅನುಗ್ರಹಕ್ಕೆ ಪಾತ್ರನಾದ 

ನಾನೇ ರಾಜರಲ್ಲಿ ಅತಿ ಧನ್ಯನು. ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರ 
ಪಾದತೀರ್ಥದಿಂದ ಪರಿಶುದ್ಧರಾಗದೆ ದೂರರಾದ ರಾಜರ ಕುಲವು 
ನೀಚಕರ್ಮಕ್ಕೆ ತುತ್ತಾಗುವುದು. ಇದು ಎಷ್ಟು ದುಃಖದ ಸಂಗತಿ 
ಯಾಗಿದೆ. ॥ ೧೩ ॥ ನಾನೂ ಅಪರಾಧೀ ರಾಜನೇ ಆಗಿದ್ದೇನೆ. 
ನಿರಂತರ ದೇಹ-ಗೇಹಗಳಲ್ಲೇ ಆಸಕ್ತನಾದ ಕಾರಣ ನಾನೂ 
ಪಾಪರೂಪವೇ ಆಗಿದ್ದೇನೆ. ಇದರಿಂದ ಸಾಕ್ಟಾತ್‌ ಭಗವಂತನೇ 
ಬ್ರಾಹ್ಮಣರ ಶಾಪರೂಪದಿಂದ ನನ್ನ ಮೇಲೆ ಕೃಪೆಮಾಡಲು ಆಗಮಿಸಿ 
ದ್ಧಾನೆ. ಈ ಶಾಪವು ವೈರಾಗ್ಯವನ್ನುಂಟು ಮಾಡುವುದಾಗಿದೆ. 
ಏಕೆಂದರೆ, ಇಂತಹ ಶಾಪದಿಂದ ಸಂಸಾರಾಸಕ್ಕ ಪುರುಷರು ಭಯ 
ಗೊಂಡು ವಿರಕ್ಷರಾಗುತ್ತಿರುತ್ತಾರೆ. ॥ ೧೪ ॥ ಎಲ್ಫೆ ಬ್ರಾಹ್ಮಣ 
ಶ್ರೇಷ್ಠರೇ | ಹೀಗೆ ಭಗವಂತನಲ್ಲಿ ನೆಟ್ಟ ಮನಸ್ಸುಳ್ಳ ನಾನು ನಿಮ್ಮಲ್ಲಿ 
ಶರಣಾಗಿದ್ದೇನೆಂದು ತಿಳಿಯಿರಿ. ಗಂಗಾಮಾತೆಯೂ ಹಾಗೇ 
ತಿಳಿಯಲಿ, ಬ್ರಾಹ್ಮಣನಿಂದ ಪ್ರೆ ಪ್ರೇರಿತನಾಗಿ ಬರುವ ವಂಚಕನಾದ 
ತಕ್ಕಕನೇ ಬಂದು ನನ್ನನ್ನು ಕಚ್ಚಿದರೂ ಸರಿಯೇ. ನೀವು ಮಾತ್ರ 
ಬಿಡದೇ ನನ್ನ ಮುಂದೆ. ಶ್ರೀವಿಷ್ಣುವಿನ ಕೀರ್ತನೆಗಳನ್ನು ಹಾಡುತ್ತಿರಿ. 
॥ ೧೫ ॥ ಕರ್ಮವಶದಿಂದ ಮುಂದೆ ನಾನು ಎಷ್ಟುಬಾರಿ ಹುಟ್ಟಿ 
ದರೂ ಆ ಎಲ್ಲ ಜನ್ಮಗಳಲ್ಲಿಯೂ ನನಗೆ ಶ್ರೀಭಗವಂತನಲ್ಲೇ 
ಭಕ್ತಿಯು ನೆಲಸಲಿ. ಆತನನ್ನು ಆಶ್ರಯಿಸಿದ ಮಹಾತ್ಮರ ಸಂಗವು 
ದೊರೆಯುತ್ತಿರಲಿ. ಎಲ್ಲರಲ್ಲಿಯೂ ಸ್ನೇಹಭಾವವಿರುವಂತೆ ನೀವು 
ಆಶೀರ್ವದಿಸಿರಿ. ಬ್ರಾಹ್ಮಣಶ್ರೇಷ್ಠರಾದ ನಿಮ್ಮೆಲ್ಲರಿಗೂ ನಮೋ 
ನಮಃ ॥ ೧೬ ॥ 


19 ಅಧ್ಯಾಯ] 


ಇತಿ ಸ್ಥ ರಾಜಾಧ್ಯವಸಾಯಯುಕ್ತಃ 
ಪ್ರಾಚೀನಮೂಲೇಷು ಕುಶೇಷು ಧೀರಃ । 
ಉದಜ್ಜುಖೋ ದಕ್ಷಿಣಕೂಲ ಆಸ್ತೇ 


ಸಮುದ್ರಪತ್ಚ್ಯಾಃ ಸ್ವ ಸುತನ್ಯಸ್ತಭಾರಃ ॥ ೧೭॥ 


ಏವಂ ಚ ತಸ್ಮಿನ್ನರದೇವದೇವೇ 
ಪ್ರಾಯೋಪವಿಷ್ಟೇ ದಿವಿ ದೇವಸಂಘಾಃ । 
ಪ್ರಶಸ್ತ ಭೂಮೌ ವ್ಯಕಿರನ್ನಶೂನ್ಮೈ- 
ರ್ಮುದಾ ಮುಹುರ್ದುಂದುಭಯಶ್ಚ ನೇದುಃ॥ ೧೮ ॥ 


ಮಹರ್ಷಯೋ ವೈ ಸಮುಪಾಗತಾ ಯೇ 
ಪ್ರಶಸ್ಯ ಸಾಧ್ವಿತ್ಯನುಮೋದಮಾನಾಃ I 
ಊಚುಃ ಪ್ರಜಾನುಗ್ರಹಶೀಲಸಾರಾ 
ಯದುತ್ತಮಶ್ಲೋಕಗುಣಾಭಿರೂಪಮ್‌॥ ೧೯ ॥ 


ನ ವಾ ಇದಂ ರಾಜರ್ಷಿವರ್ಯ ಚಿತ್ರಂ 
ಭವತ್ತು ಕೃಷ್ಣು ಸಮನುವ್ರತೇಷು । 

ಯೇ ಧ್ಯಾಸನಂ ರಾಜಕಿರೀಟಜುಷ್ಟಂ 
ಸದ್ಯೋ ಜಹುರ್ಭಗವತ್ಪಾರ್ಶ್ವಕಾಮಾಃ 


ಸರ್ವೇ ವಯಂ ತಾವದಿಹಾಸ್ಕಹೇದ್ಯ 
ಕಲೇವರಂ ಯಾವದಸ್‌ ವಿಹಾಯ । 

ಲೋಕಂ ಪರಂ ವಿರಜಸ್ಕಂ ವಿಶೋಕಂ 
ಯಾಸ್ಕತ್ಯಯಂ ಭಾಗವತಪ್ರಧಾನಃ 


1 ೨೦ ॥ 


I ೨೧ ॥ 


ಆಶ್ರುತ್ಯ ತದ್ಭಷಿಗಣವಚಃ ಪರೀಕ್ಷಿತ್‌ 
ಸಮಂ ಮಧುಚ್ಯುದುರು ಚಾವ್ಯಲೀಕಮ್‌ । 
ಆಭಾಷತೈನಾನಭಿನಂದ್ಯ ಯುಕ್ತಾನ್‌ 


ಶುಶ್ರೂಷಮಾಣಶರಿತಾನಿ ವಿಷ್ಣೋಃ ॥ ೨೨॥ 
ಚ ಣ 


ಸಮಾಗತಾಃ ಸರ್ವತ ಏವ ಸರ್ವೇ 
ವೇದಾ ಯಥಾ ಮೂರ್ತಿಧರಾಸ್ತ್ರಿ ಪೃಷ್ಠೇ I 
ನೇಹಾಥವಾಮುತ್ರ ಚ ಕಶ್ನನಾರ್ಥ 


ಖಯತೇ ಪರಾನುಗ್ರಹಮಾತ್ಮಶೀಲಮ್‌ ॥ ೨೩॥ 


ತತಶ್ಚ ವಃ ಪೃಚ್ಛೃಮಿಮಂ ವಿಪೃಚ್ಛೇ 


ವಿಶ್ರಭ್ಯ ವಿಪ್ರಾ ಇತಿಕೃತೃತಾಯಾಮ್‌ । 
ಸರ್ವಾತ್ಮನಾ ಮ್ರಿಯಾಮಾಣ್ಯೆಶ್ವ ಕೃತ್ಯಂ 
ಶುದಂ 


ಚ ತತ್ರಾಮೃಶತಾಭಿಯುಕ್ತಾಃ uv 


ಪ್ರಥಮ ಸೃಂಧ 


133 


ಹೀಗೆ ದೃಢನಿಶ್ಚಯಮಾಡಿದ ಧೀರನಾದ ಆ ರಾಜೇಂದ್ರನು 
ರಾಜ್ಯಭಾರವನ್ನು ಪುತ್ರನಾದ ಜನಮೇಜಯನಿಗೆ ಒಪ್ಪಿಸಿ, ಗಂಗಾ 
ನದಿಯ ದಕ್ಷಿಣತೀರದಲ್ಲಿ ಪೂರ್ವಾಗ್ಯವಾಗಿ ಹಾಸಿದ. ದರ್ಭೆಗಳ 
ಮೇಲೆ ಉತ್ತರಾಭಿಮುಖವಾಗಿ ಕುಳಿತು ಕೊಂಡನು. ॥ ೧೭ ॥ 
ಏಕಛತ್ರ ಚಕ್ರವರ್ತಿ ಪರೀಕ್ಷಿತನು ಹೀಗೆ ಪ್ರಾಯೋಪ! ಪವೇಶವ್ರತವನ್ನು 
ಕೈಗೊಂಡು "ಕುಳಿತುಕೊಂಡಾಗ, ದೇವಲೋಕದಲ್ಲಿದ್ದ ದೇವತೆಗಳು. 
ಆತನನ್ನು ಆನಂದದಿಂದ ಪ್ರಶಂಸಿಸುತ್ತಾ ಭೂಮಿಯ ಮೇಲೆ 
ಹೂಮಳೆಯನ್ನು ed ದೇವದುಂದುಭಿಗಳು ಮತ್ತೆ-ಮತ್ತೆ 
ಮೊಳಗತೊಡಗಿದವು. ॥ ೧೮ ॥ ಹಾಗೆಯೇ ಅಲ್ಲಿ ನೆರದಿದ್ದ 
ಮಹರ್ಷಿಗಳೆಲ್ಲರೂ ಭಲೇ! ಭಲೇ! ಎಂದು ಹೆಳಿ ಪರೀಕ್ಷಿತನ. 
ನಿಶ್ಚಯವನ್ನು ಪ್ರಶಂಸಿಸಿದರು ಹಾಗೂ ಅನುಮೋದಿಸಿದರು. 
AT ಸ್ವಭಾವದಿಂದಲೇ ಜನರಮೇಲೆ ಅನುಗ್ರಹದ 
ಮಳೆಗರೆಯುತ್ತಾರೆ. ಇಷ್ಟೇ ಅಲ್ಲ ಅವರ ಎಲ್ಲ ಶಕ್ತಿಯೂ ಲೋಕಕ್ಕೆ 
ಕೃಪೆದೋರಲೆಂದೇ ಇರುತ್ತದೆ. ಆ ಮಹಾತ್ಮರು ಭಗವಾನ್‌ 
ಶ್ರೀಕೃಷ್ಣನ ಗುಣಗಳಿಂದ ಪ್ರಭಾವಿತನಾದ ಪರೀಕ್ಷಿತನಿಗೆ ಅನುಗುಣ 
ಸ ಮಾತನ್ನಾಡಿದರು. ॥ ೧೯ ॥ 'ರಾಜರ್ಪಿಶ್ರೇಷ್ಠನೇ | ಭಗವಾನ್‌ 
ಕೃಷ್ಣನ ಸೇವಕನೂ, ಅನುಯಾಯಿಯೂ, ಪಾಂಡುವಂಶೀ 
ll ಆದ ನಿನಗೆ ಇದು ಆಶ್ಚರ್ಯದ ಮಾತಲ್ಲ ಏಕೆಂದರೆ, 
ನೀವೆಲ್ಲ ಭಗವಂತನ ಸನ್ನಿಧಿಯನ್ನು ಪಡೆಯಲಿಕ್ಕಾಗಿ ಸಮಸ್ಯ 
ಸಾಮಂತರಾಜರ ಕಿರೀಟಗಳಿಂದ ಸೇವಿಸಲ್ಪಡುತ್ತಿದ್ದ ರಾಜಸಿಂಹಾಸನ 
ವನ್ನು ಕ್ಷಣಾರ್ಧದಲ್ಲಿ ತ್ಯಜಿಸಿಬಿಟ್ಟರಿ. ॥ ೨೦ i “ಈ ಪರಮ 
ಭಾಗವತೋತ್ತಮನಾದ 'ಪರೀಕ್ಷಿದ್ರಾಜನು ತನ್ನ ನಶ್ವರವಾದ 
ದೇಹವನ್ನು ತ್ಯಜಿಸಿ, ಮಾಯಾದೋಷದಿಂದಲೂ, ಶೋಕ 
ದಿಂದಲೂ ರಓತನಾಗಿ ಭಗವದ್ಧಾಮವನ್ನು ಹೊಂದುವವರೆಗೂ 
ಇಲ್ಲಿಯೇ ಇರೋಣ' ಎಂದು ಅವರು ನಿಶ್ಚಯಿಸಿದರು. ॥ ೨೧॥ 
ಮಹಾಯೋಗಿಗಳಾದ ಆ ಮಹರ್ಷಿಗಳ ಮಧುರವೂ, 
ಗಂಭೀರವೂ, ಸತ್ಯವೂ, ಸಮವೂ ಆದ ಆ ಮಾತುಗಳನ್ನು ಕೇಳಿ, 
ಪರೀಕ್ಷಿದ್ರಾಜನು ಅವರನ್ನು ಅಭಿನಂದಿಸಿ ಶ್ರೀಭಗವಂತನ 
ಮನೋಹಃ ರವಾದ ಚರಿತ್ರವನ್ನು ಕೇಳುವ ಇಚ್ಛೆಯಿಂದ ಯಷಿಗಳನ್ನು 
ಇಂತು ಪ್ರಶ್ನಿಸಿದನು. ॥ ೨೨ ॥ ಎಲೈ ಮಹಾತ್ಮರೇ | ಎಲ್ಲ ಕಡೆ 
HE ಇಲ್ಲಿಗೆ ದಯಮಾಡಿಸಿರುವ ತಾವು ಸತ್ಯಲೋಕ 
ದಲ್ಲಿರುವ ಸಾಕಾರವಾದ ವೇದಗಳಿಗೆ ಸಮಾನರಾಗಿದ್ದೀರಿ. 'ಇತರರ 
ಮೇಲೆ ಅನುಗ್ರಹ ತೋರುವುದು ನಿಮ್ಮ ಸಹಜ ಸ್ವಭಾವವೇ 
ಆಗಿದ್ದು ನಿಮಗೆ ಇದನ್ನು ಬಿಟ್ಟು ಇಹಲೋಕದಲ್ಲಿ ಅಥವಾ 
ಪರಲೋಕದಲ್ಲಿ ಬೇರೆ ಯಾವ ಸ್ವಾರ್ಥವೂ ಇಲ್ಲ ॥ ೨೩ ॥ 
ಬ್ರಾಹ್ಮಣಶ್ರೇಷ್ಠ ರೇ | ನಿಮ್ಮ ಮೇಲೆ ಪೂರ್ಣವಾದ ನಂಬಿಕೆಯನ್ನಿಟ್ಟು 
ನಾನು ನನ್ನ ಕರ್ತವ್ಯದ ಬಗ್ಗೆ ಎರಡು ಪ್ರಶ್ನೆಗಳನ್ನು ಕೇಳುತ್ತೇನೆ. 
ವಿದ್ವಾ ಂಸರಾದ ನೀವೆಲ್ಲರೂ ಪರಸ್ಪರವಾಗಿ ಮಾಡಿ ತಿಳಿಸಿರಿ. 
ಎಲ್ಲರೂ ಎಲ್ಲ ಅವಸ್ಥೆಗಳಲ್ಲಿಯೂ' ಮತ್ತು ವಿಶೇಷವಾಗಿ ಮರಣ 
ಸಮಯವು ಹತ್ತಿರವಾಗಿರುವಾಗಲು ಅಂತಃಕರಣ ಹಾಗೂ ಶರೀರ 
ದಿಂದ ಮಾಡಬೆಹಾದ ಶುದ್ಧರ್ಮವು ಯಾವುದು? * ॥ ೨೪॥ 


* ಇಲ್ಲಿರಾಜನು ಮಹರ್ಷಿಗಳಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿರುವನು - (೧) ಜೀವನು ಸದಾಕಾಲ ಮಾಡಬೆಕಾದ ಕರ್ತವ್ಯವೇನು? ( (೨)ಸ್ತ ಸ್ವಲಕಾಲದಲ್ಲೇ 
ಮರಣಹೊಂದಲಿರುವವರು ಮಾಡಬೇಕಾದ ಕರ್ತವ್ಯಗಳೇನು? ಇದೇ ಎರಡು ಪ್ರಶ್ನೆಗಳನ್ನು ಅವನು ಶುಕಮಹಾಮುನಿಗಳಲ್ಲಿಯೂ ಕೇಳುವನು. ಆ 


ಎರಡು ಪ್ರಶ್ನೆಗಳ ಉತ್ತರವನ್ನೇ ಎರಡನೇ ಸೃಂಧದಿಂದ ಹನ್ನೆರಡನೇ ಸ್ಥಂಧದವರೆಗೆ ಎಸ್ತಾರವಾಗಿ ನಿ ನೀಡಲಾಗಿದೆ. 


134 


ತತ್ರಾಭವದ್ಧಗವಾನ್ವ್ಯಾಸಪುತ್ರೋ 
ಯದೃಚ್ಛಯಾ ಗಾಮಟಮಾನೋತನಪೇಕ್ಷಃ | 
ಅಲಕ್ಸ್ಯಲಿಂಗೋ ನಿಜಲಾಭತುಷ್ಟೋ 


ವೃತಶ್ಚ ಬಾಲ್ಯ ರವಧೂತವೇಷಃ ॥ ೨೫ ॥ 


ತಂ ದ್ವೃಷ್ಟವರ್ಷಂ ಸುಕುಮಾರಪಾದ- 
ಕರೋರುಬಾಹ್ಹಂ ಸಕಪೋಲಗಾತ್ರಮ್‌ । 
ಚಾರ್ವಾಯತಾಕ್ಟೋನ್ನ ಸತುಲ್ಯಕರ್ಣ- 


ಸುಭ್ರ್ಯಾನನಂ ಕಂಬು ಸುಜಾತಕಂಠಮ್‌ ॥ ೨೬ ॥ 


ನಿಗೂಢಜತ್ರುಂ ಪೃಥುತುಂಗವಕ್ಷಸ- 
ಮಾವರ್ತನಾಭಿಂ ವಲಿವಲ್ಲೂದರಂ ಚ 1 
ದಿಗಂಬರಂ ವಕ್ರ ವಿಕೀರ್ಣಕೇಶಂ 


ಪ್ರಲಂಬಬಾಹುಂ ಸ್ವಮರೋತ್ತಮಾಭಮ್‌ ॥ ೨೭ ॥ 


ಶ್ಯಾಮಂ ಸದಾಪೀಚ್ಯವಯೋಕಂಗ ಲಕ್ಷ್ಮ 
ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಥಿತೇನ | 
ಪ್ರತ್ಯುತ್ಥಿ ತಾಸ್ತೇ ಮುನಯಃ ಸ್ವಾಸನೇಭೃ- 


ಸಲಕಣಜ್ಞಾ ಅಪಿ ಗೂಢವರ್ಚಸಮ್‌ ॥೨೮॥ 
ಜಬ ಇ 


ಸ ವಿಷ್ಣುರಾತೋತತಿಥಯ ಆಗತಾಯ 
ತಸ್ಥೈ ಸಪರ್ಯಾಂ ಶಿರಸಾಜಹಾರ (| 
ತತೋ ನಿವೃತ್ತಾ ಹ್ಯಬುಧಾಃ ಸಿಂ ಯೋತರ್ಭಕಾ 


ಮಹಾಸನೇ ಸೋಪವಿವೇಶ ಪೂಜಿತಃ 1೨೯ ॥ 


ಸ ಸಂವೃತಸ್ತತ್ರ ಮಹಾನ್ನಹೀಯಸಾಂ 
ಬ್ರಹ್ಮರ್ಷಿರಾಜರ್ಷಿದೇವರ್ಷಿಸಂಫೈೆಃ | 
ವ್ಯರೋಚತಾಲಂ ಭಗವಾನ್ಯಥೇಂದು- 


ರ್ರ್ರಹರ್ಕ್ಚತಾರಾನಿಕರೈಃ ಪರೀತಃ ॥೩೦॥ 


ಪ್ರಶಾಂತಮಾಸೀನಮಕುಂಠಮೇಧಸಂ 
ಮುನಿಂ ನೃಪೋ ಭಾಗವತೋತಭ್ಯುಪೇತ್ಯ । 
ಪ್ರಣಮ್ಯ ಮೂರ್ಧ್ನಾವಹಿತಃ ಕೃತಾಂಜಲಿ- 
ರ್ನತ್ವಾ ಗಿರಾ ಸೂನೃತಯಾನ್ವಪೃಚ್ಛತ್‌ ॥೩೧॥ 
ಪರೀಕ್ಷಿದುವಾಚ 
ಅಹೋ ಅದ್ಯ ವಯಂ ಬ್ರಹ್ಮನಶ್ಲೇವ್ಯಾಃ ಕೃತ್ರಬಂಧವಃ | 
ಕೃಪಯಾತಿಥಿರೂಪೇಣ ಭವದ್ದಿಕ್ತೀರ್ಥಕಾಃ ಕೃತಾಃ 
॥ ೩೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಅದೇ ಸಮಯಕ್ಕೆ ಸರಿಯಾಗಿ ಭೂಮಿಯಲ್ಲಿ ಸ್ವಚ್ಛಂದವಾಗಿ 
ಸಂಚಾರಮಾಡುತ್ತಿದ್ದ ವಿರಕ್ಷಶಿಖಾಮಣಿಗಳಾದ ವ್ಯಾಸಪುತ್ರ ಭಗವಾನ್‌ 
ಶ್ರೀಶುಕಮಹಾಮುನಿಗಳು ಅಲ್ಲಿ ಕಾಣಿಸಿಕೊಂಡರು. ಆ ಮಹಾತ್ಮ 
ರಾದರೋ ಪರಮಾತ್ಮನ ಲಾಭದಿಂದ ಸದಾ ಸಂತುಷ್ಠರಾಗಿದ್ದರು. 
ವರ್ಣ ಅಥವಾ ಆಶ್ರಮಗಳಿಗೆ ಸಂಬಂಧಪಟ್ಟ ಯಾವ ಹೊರ 
ಚಿಹ್ನೆಗಳೂ ಇಲ್ಲದೆ ಅವಧೂತವೇಷದಲ್ಲಿದ್ದರು. ಹುಡುಗರೂ, 
ಹೆಂಗಸರೂ ಅವರ ಸುತ್ತಲೂ ನೆರೆದಿದ್ದರು. ॥ ೨೫ ॥ ಹದಿನಾರು 
ವರ್ಷ ತಾರುಣ್ಯದ ಅವರು ಚೆಲುವಿನ ಗಣಿಯಾಗಿದ್ದರು. ಅವರ 
ಕೈ-ಕಾಲುಗಳು, ಮೊಣಕಾಲುಗಳು, ಭುಜಗಳು, ಕೆನ್ನೆಗಳು ಹಾಗೂ 
ಉಳಿದ ಎಲ್ಲ ಅಂಗಗಳು ಸುಕುಮಾರವಾಗಿದ್ದವು. ಅಂದ-ಚೆಂದ 
ಗಳಿಂದ ಕೂಡಿದ ವಿಶಾಲವಾದ ನೇತ್ರಗಳು, ಎತ್ತರವಾದ ಮೂಗು, 
ಸಮವಾದ ಕಿವಿಗಳು, ರಮಣೀಯವಾದ ಹುಬ್ಬುಗಳಿಂದ ಕಂಗೊಳಿ 
ಸುವ ಮುಖ, ಶಂಖದಂತೆ ಸುಂದರವಾದ ಕಂಠ, ಮುಚ್ಚಿದ 
ಹೆಗಲುಸಂದುಗಳು, ವಿಶಾಲವೂ-ಉನ್ನತವೂ ಆದ ಎದೆ, 
ಸುಳಿಯನ್ನು ಹೋಲುವ ಹೊಕ್ಕಳು, ತ್ರಿವಳಿಗಳಿಂದ ಕೂಡಿದ 
ಉದರ ಪ್ರದೇಶ, ಉದ್ದವಾದ ತೋಳುಗಳು ಮತ್ತು ಮುಖದ 
ಮೇಲೆ ಕೆದರಿ ಹರಡಿದ್ದ ಕೂದಲುಗಳಿಂದ ಮನಮೋಹಕವಾದ 
ಮೂರ್ತಿಯಾಗಿ, ದಿಗಂಬರರಾಗಿ, ಅವರು ದೇವೋತ್ತಮರಂತೆ 
ರಾರಾಜಿಸುತ್ತಿದ್ದರು. ॥ ೨೬-೨೭ ॥ ಶ್ಯಾಮಲವಾದ ಶರೀರಕಾಂತಿ, 
ರೂಪ-ಲಾವಣ್ಯ ಮತ್ತು ಮಧುರ ಮಂದಹಾಸಗಳಿಂದ ಸ್ತ್ರೀಯರ 
ಕಣ್ಮನಗಳನ್ನು ಸದಾ ಸೆಳೆಯುತ್ತಿದ್ದರು. ತಮ್ಮ ಬ್ರಹ್ಮತೇಜಸ್ಸನ್ನು 
ಅಡಗಿಸಿಟ್ಟುಕೊಂಡಿದ್ದರೂ, ಅದರ ಲಕ್ಷಣಗಳನ್ನರಿತ ಮುನಿಗಳು 
ಅವರನ್ನು ಗುರುತಿಸಿದರು. ಒಡನೆಯೇ ಎಲ್ಲರೂ ತಮ್ಮ-ತಮ್ಮ 
ಆಸನಗಳನ್ನು ಬಿಟ್ಟು ಅವರನ್ನು ಗೌರವಿಸಲು ಎದ್ದುನಿಂತರು. 
॥ ೨೮॥ 

ವಿಷ್ಣುರಾತ ಪರೀಕ್ಷಿದ್ರಾಜನು ಅತಿಥಿಯಾಗಿ ದಯಮಾಡಿಸಿದ್ದ 
ಅವರಿಗೆ ತಲೆಬಾಗಿ ನಮಸ್ಕರಿಸಿ ಪೂಜಿಸಿದನು. ಅವರ ಸ್ವರೂಪ 
ವನ್ನು ಅರಿಯದ ಬಾಲಕರು, ಸ್ತ್ರೀಯರೂ ಅವರ ಈ ಮಹಿಮೆ 
ಯನ್ನು ನೋಡಿ ಹಿಂದಿರುಗಿ ಹೊರಟುಹೋದರು. ಆಗ ಎಲ್ಲರಿಂದ 
ಸನ್ಮಾನಿತರಾದ ಶ್ರೀಶುಕಮಹಾಮುನಿಗಳು ಶ್ರೇಷ್ಠವಾದ ಆಸನದಲ್ಲಿ 
ಮಂಡಿಸಿದರು. ॥ ೨೯ ॥ ಬ್ರಹ್ಮರ್ಷಿಗಳೂ, ರಾಜರ್ಷಿಗಳೂ ಇವರ 
ಸಮೂಹದಿಂದ ಆವೃತರಾದ ಮಹಾತೇಜಸ್ವಿಗಳೂ, ಅತಿಪೂಜ್ಯರೂ, 
ಆದ ಶುಕಮಹಾಮುನಿಗಳು ಗ್ರಹ-ನಕ್ಷತ್ರ ತಾರಾಮಂಡಲಗಳಿಂದ 
ಸುತ್ತುವರಿಯಲ್ಪಟ್ಟ ಭಗವಾನ್‌ ಚಂದ್ರನಂತೆ ಶೋಭಾಯಮಾನ 
ರಾಗಿದ್ದರು. ॥ ೩೦ ॥ ಪ್ರಶಾಂತರಾಗಿ ಕುಳಿತಿದ್ದ ಅದ್ಭುತ ಮೇಧಾ 
ಸಂಪನ್ನರಾದ ಆ ಶುಕಮಹಾಮುನಿಗಳ ಬಳಿಗೆ ಪರಮಭಾಗವತೋ 
ತ್ರಮನಾದ ಆ ರಾಜರ್ಷಿಯು ಬಂದು ಸಾವಧಾನವಾಗಿ ಅವರಿಗೆ 
ತಲೆಬಾಗಿ ನಮಸ್ಕಾರ ಮಾಡಿ ಸತ್ಯವೂ ಪ್ರಿಯವೂ ಆದ 
ವಾಣಿಯಿಂದ ಅವರಲ್ಲಿ ಹೀಗೆ ಅರಿಕೆಮಾಡಿಕೊಂಡನು. ॥ ೩೧ ॥ 

ಪರೀಕ್ಲಿದ್ರಾಜನು ಹೇಳಿದನು - ಬ್ರಹ್ಮವಿತ್ತಮರಾದ 
ಮುನಿವರ್ಯರೇ ! ಆಹಾ! ಈಗ ನಾವು ಧನ್ವರಾದೆವು. ಕ್ಷತ್ರಿಯಾ 
ಧಮರಾದ ನಾವೂ ಕೂಡ ಈಗ ಸತ್ತಂಗಕ್ಕೆ ಅಧಿಕಾರಿಗಳಾದೆವು. 


19 ಅಧ್ಯಾಯ] 


ಪ್ರಥಮ ಸೃಂಧ 


135 


ಯೇಷಾಂ ಸಂಸ್ಥರಣಾತ್ಟುಂಸಾಂ ಸದ್ಯಃ ಶುದ್ಧಂತಿ ವೈ ಗೃಹಾಃ । 
ಕಿಂ ಪುನರ್ದರ್ಶನಸರ್ಶಪಾದ ಶೌಚಾಸನಾದಿಭಿಃ 
1 ೩೩ 1 


ಸಾಂನ್ನಿಧ್ಯಾತ್ರೇ ಮಹಾಯೋಗಿನ್ಹಾತಕಾನಿ ಮಹಾಂತ್ಯಪಿ । 
ಸದ್ಯೋ ನಶ್ಶಂತಿ ವೈ ಪುಂಸಾಂ ವಿಷ್ಣೋರಿವ ಸುತಾ 
11 ೩೪॥ 


ಅಪಿ ಮೇ ಭಗವಾನ್‌ ಪ್ರೀತಃ ಕೃಷ್ಣಃ ಪಾಂಡುಸುತಪ್ರಿಯಃ । 
ಪೈತೃಷ್ಟಬಮೇಯಪ್ರೀತ್ಯರ್ಥಂ  ತದ್ದೋತ್ರಸ್ಕಾತ್ತಬಾಂಧವ:ಃ 
॥ ೩೫ ॥ 


ಅನ್ಯಥಾ ತೇ5ವ್ಯಕ್ತಗತೇರ್ದರ್ಶನಂ ನಃ ಕಥಂ ನೃಣಾಮ್‌ । 
ನಿತರಾಂ ಮ್ರಿಯಮಾಣಾನಾಂ ಸಂಸಿದ್ಧಸ್ಯ ವನೀಯಸಃ 
Ww ೩೬। 


ಅತಃ ಪೃಚ್ಛಾಮಿ ಸಂಸಿದ್ದಿಂ ಯೋಗಿನಾಂ ಪರಮಂ ಗುರುಮ್‌ । 
ಪುರುಷಸ್ಕೇಹ ಯತ್ಕಾರ್ಯಂ ಮ್ರಿಯಮಾಣಸ್ಕ ಸರ್ವಥಾ 
1 ೩೭! 


ಯಚ್ಛೊ ್ರೀತವ್ಯಮಥೋ ಜಪ್ಕಂ ಯತ್ಕರ್ತವ್ಯಂ ನೃಭಿಃ ಪ್ರಭೋ । 


ರ್ಕೃವೂಭಯೀಯಂವಾಬ್ರೂಟ ಯದ್ವಾವಿಪರ್ಯಯಮ್‌ 
॥೩೮॥ 


ನೂನಂ ಭಗವತೋ ಬ್ರಹ್ಮನ್‌ ಗೃಹೇಷು ಗೃಹಮೇಧಿನಾಮ್‌ I 
ನ ಲಕ್ಟೃತೇ ಹ್ಯವಸ್ಥಾನಮಪಿ ಗೋದೋಹನಂ ಕಿತ್‌ 
॥೩೯॥ 


ಸೂತ ಉವಾಚ 
ಏವಮಾಭಾಷಿತ: ಪೃಷ್ಟ ಸ ರಾಜ್ಞಾ ಶಕ್ಷ್ಯ ಯಾ ಗಿರಾ 
ಪ್ರತ್ಯಭಾಷತ ಧರ್ಮಜ್ಞೋ ಭಗವಾನ್ನಾದರಾಯಣಿ: 
1 ೪೦॥ 


ಸಾಧು-ಸಜ್ಜನರ ಸಮಾಜದಲ್ಲಿ ಸೇರಿಕೊಂಡೆವು. ತಾವು ಕೃಪೆ 
ಯಿಟ್ಟು ಅತಿಥಿಗಳಾಗಿ ಇಲ್ಲಿಗೆ ಬಂದು ನಮ್ಮನ್ನೆಲ್ಲರನ್ನೂ ತೀರ್ಥ 
ದಂತೆ ಪವಿತ್ರರನ್ನಾಗಿ ಮಾಡಿದಿರಿ. ॥ ೩೨ ॥ ನಿಮ್ಮಂತಹವರ ಸ್ಥರಣ 
ಮಾತ್ರದಿಂದಲೇ ಗೃಹಸ್ಥರ ಮನೆಗಳು ಪವಿಶ್ರವಾಗುವುವು. ಹೀಗಿರು 
ವಾಗ ನಿಮ್ಮ ನೇರವಾದ ದರ್ಶನ, ಸ್ಪರ್ಶನ, ಪಾದಪ್ರಕ್ಷಾಳನ, ಆಸನ 
ಸಮರ್ಪಣೆ ಮುಂತಾದವುಗಳ ಅವಕಾಶ ಸಿಕ್ಕಿದಾಗ ಹೇಳುವು 
ದೇನಿಗೆ 9 ॥ ೩೩ ॥ ಮಹಾಯೋಗಿಗಳೇ | ಮಹಾವಿಷ್ಣುವಿನ 
ಮುಂದೆ ದೈತ್ಯರು ನಾಶಹೊಂದುವಂತೆ - ತಮ್ಮ ಸಾನ್ನಿಧ್ಯಮಾತ್ರ 
ದಿಂದಲೇ ಮಹಾಪಾತಕಗಳೂ ಕೂಡ ಒಡನೆಯೇ ಧ್ವಂಸವಾಗಿ 
ಬಿಡುತ್ತವೆ. ॥ ೩೪ ॥ ಪಾಂಡವರಿಗೆ ಮಿತ್ರನಾದ ಭಗವಾನ್‌ 
ಶ್ರೀಕೃಷ್ಣನು ನಿಜವಾಗಿಯೂ ನನ್ನ ಮೇಲೆ ಅತ್ಯಂತ ಪ್ರಸನ್ನನಾಗಿರು 
ವನು. ತನ್ನ ಸೋದರತ್ತೆಯ ಮಕ್ಕಳಿಗೆ ಪ್ರಿಯವನ್ನುಂಟುಮಾಡಿದ 
ಭಗವಂತನು ಪಾಂಡವರ ವಂಶದಲ್ಲಿ ಹುಟ್ಟಿದ ನನ್ನ ಮೇಲೂ 
ಆತ್ಮೀಯವಾದ ವ್ಯವಹಾರವನ್ನು ಮಾಡಿರುವನು. ॥ ೩೫ ॥ 
ಭಗವಾನ್‌ ಶ್ರೀಕೃಷ್ಣನ ಕರುಣೆಯಿಲ್ಲದಿದ್ದರೆ ತಮ್ಮಂತಹ ಏಕಾಂತ 
ಜೀವಿಗಳೂ, ಗೂಢಸಂಚಾರಿಗಳೂ ಆದ ಮಹಾತ್ಮರೂ ತಾವಾಗಿಯೇ 
ದಯಮಾಡಿಸಿ ಮರಣವು ಸಮೀಪಿಸುವ ನಮ್ಮಂತಹ ಪ್ರಾಕೃತ 
ಮನುಷ್ಯರಿಗೆ ದರ್ಶನಕೊಡುತ್ತಿದ್ದರೇ ? ॥ ೩೬ ॥ ತಾವಾದರೋ 
ಯೋಗಿಗಳಿಗೂ ಪರಮಗುರುಗಳಾಗಿದ್ದೀರಿ. ಆದ್ದರಿಂದ “ಸರ್ವಥಾ 
ಇತ ಪುರುಷನು ಏನು ಮಾಡಬೇಕು ?' ಈ ಕುರಿತು 
ಸಿದ್ಧಿಯ ಸ್ವ ಪ ಮತ್ತು ಸಾಧನೆಯ ಸಂಬಂಧವಾಗಿ ನಿಮ್ಮಲ್ಲಿ 
ದ ॥ ೩೭ ॥ 'ಮಹಾತ್ಮರೇ | | ಮನುಷ್ಯನಾದವನು ಏನು 
ಮಾಡಬೇಕು ? ಯಾವುದನ್ನು ಶ್ರವಣಿಸಬೇಕು, ಯಾರ ಜಪ, 
ಯಾರ ಸ್ಥರಣೆ, ಯಾರ ಭಜನೆ ಮಾಡಬೇಕು? ಹಾಗೂ 

ಯಾವುದನ್ನು ತ್ಯಜಿಸಬೇಕು ? ॥ ೩೮ ॥ ಬ್ರಹ್ಮತೇಜೋಮಯ 
ರಾದ ಪೂಜ್ಯರೇ | "ತಮ್ಮ ದರ್ಶನವು ಅತ್ಯಂತ ದುರ್ಲಭವಾದುದು. 
ಏಕೆಂದರೆ ತಾವು ಗೃಹಸ್ಥರ ಮನೆಗಳಲ್ಲಾಗಲೀ, ಅಥವಾ ಬೇರೆಡೆ 
ಗಳಲ್ಲಾಗಲೀ, ಹಸುವು ಹಾಲು ಕರೆವಷ್ಟು ಹೊತ್ತು ಸಹ 
ನಿಲ್ಲುವುದನ್ನು ಪ್ರಾಯಶಃ ನೋಡಲು ಶಕ್ಕವಿಲ್ವ ॥ ೩೯ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕರೇ। ಆ 
ಸಾರ್ವಭೌಮನು ಹೀಗೆ ಅತಿಮೆಧುರವಾದ ವಾಣಿಯಿಂದ 
ಸಂಭಾಷಿಸಿ, ಪ್ರಶ್ನೆಮಾಡಲು, ಸಕಲಧರ್ಮಗಳ ಮರ್ಮವನ್ನು 
ಅರಿತಿದ್ದ ವ್ಯಾಸನಂದನರಾದ ಭಗವಾನ್‌ ಶುಕಮಹಾಮುನಿಗಳು. 
ಆತನಿಗೆ' ಹೀಗೆ ಉತ್ತರಿಸತೊಡಗಿದರು. ॥ ೪೦॥ 


ಹತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೯ 1 


ಇತಿಶ್ರಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪ್ರಥಮಸ್ಥಂಧೇ 
ಶುಕಾಗಮನಂ ನಾಮೈಕೋನವಿಂಶೋ5ಧ್ಯಾಯ ॥೧೯॥ 


ಮೊದಲನೆಯ ಸೃಂಧವು ಸಂಪೂರ್ಣವಾಯಿತು. 


— ತ್ರಿ ಪ್ರ ರಶಾರಾ....... 


wg 
ಹ 


HEE EE SESE SESE LEE IE SESE SESE AE HEE 


Ne 
ಕ 
ಎ ೫ 


॥ ಶ್ರೀರಾಧಾಕೃಷ್ಣಾಭ್ಯಾಂ ನಮಃ ॥ 


ಶ್ರೀಮದ್ಭಾಗವತಮಹಾಪುರಾಣ 


ಸ 


x 


Wee We SEE Ee ee Se HE IE HE 
Ee Se HE Te He EE IE SE SE SE 


Ye 


ವ್ಸ 


ವೆ 
pS 
% 
ತೆ 

ನ 


ಸ 


ವ್ಸ 


Wy 
(aS AN 
ee Se 


KS 


ಷ್ಲಾಷಾ 


VW 


NF 
ee Ye ee 
ಎ 


ee 


ಯಸ್ಯಾವತಾರಕರ್ಮಾಣಿ ಗಾಯಂತಿ ಹೃಸ್ಥದಾದಯಃ 
ನ ಯಂ ವಿದಂತಿ ತತ್ತ್ವೇನ ತಸ್ಮೈ ಭಗವತೇ ನಮಃ 


ಮೆ 
ವ್ಸ 


ಕೀ ರ್ನ 
gg ee He 
ಷಾ 


ದ 
[1 


ಸ್‌ ಸ್‌ ್‌ ಸ 
EAE AEE AE SESE EEE SESE SESE SESE SESE SIE AED 


NNN NN (MN 


[0] 
[2] 


॥ ಓಂ ನಮೋಭಗವತೇ ವಾಸುದೇವಾಯ ॥ 
ಶ್ರೀಮದ್ಭಾಗವತಮಹಾಪುರಾಣಮ್‌ 
ದ್ವಿತೀಯಃ ಸ್ಕಂಧಃ 


ಮೊದಲನೆಯ ಅಧ್ಯಾಯ 
ಧ್ಯಾನವಿಧಿ ಮತ್ತು ಶ್ರೀಭಗವಂತನ ವಿರಾಟ್‌ಸ್ವರೂಪದ ವರ್ಣನೆ 


ಶ್ರೀಶುಕ ಉವಾಚ 


ವರೀಯಾನೇಷ ತೇ ಪ್ರಶ್ನ ಕೃತೋ ಲೋಕಹಿತೋ ನೃಪ । 
ಆತ್ಮದಿತ್ತಮೃತ: ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ 
Ou 


ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ । 
ಅಪಶ್ಯತಾಮಾತ್ಮತತ್ತ್ವಂ ಗೃಹೇಷು ಗೃಹಮೇಧಿನಾಮ್‌ 
॥| ೨॥ 


ನಿದ್ರಯಾ ಬ್ರಯತೇ ನಕ್ತಂ ವ್ಯವಾಯೇನ ಚ ವಾ ವಯಃ । 
ದಿವಾ ಚಾರ್ಥೇಹಯಾ ರಾಜನ್ಮುಟುಂಬ ಭರಣೇನ ವಾ 
1೩॥ 


ದೇಹಾಪತ್ಯಕಲತ್ರಾದಿಷ್ಟಾತ್ಮಸೈೆನ್ಯೇಷ್ಟಪತ್ಸೃಪಿ I 
ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ 
॥1೪॥ 


ತಸ್ಮಾದ್ಧಾರತ ಸರ್ವಾತ್ಮಾ ಭಗವಾನೀಶ್ಚರೋ ಹರಿಃ | 
ಶ್ರೋತವ್ಯಃ ಕೀರ್ತಿತವೈಶ್ಚ ಸ್ಫರ್ಶವೃಶ್ಚೇಚ್ಛತಾಭಯಮ್‌ 
I ೫॥ 


ಏತಾವಾನ್‌ ಸಾಂಖ್ಯ ಯೋಗಾಭ್ಯಾಂ ಸ್ವಧರ್ಮಪರಿನಿಷ್ಠಯಾ । 
ಜನ್ಮಲಾಭಃ ಪರಃ ಪುಂಸಾಮಂತೇ ನಾರಾಯಣಸ್ಥೃತಿಃ 
wen 


ಪ್ರಾಯೇಣ ಮುನಯೋ ರಾಜನ್ನಿವೃತ್ತಾ ವಿಧಿಷೇಧತಃ । 
ನೈರ್ಗುಣ್ಯಸ್ಥಾ ರಮಂತೇ ಸ್ಥ ಗುಣಾನುಕಥನೇ ಹರೇಃ 
1೭ 


ಶ್ರೀಶುಕಮಹಾಮುನಿಗಳು ಹೇಳಿದರು - ""ಪರೀಕ್ಟಿದ್ರಾಜನೇ। 
ನೀನು ಲೋಕಹಿತಕ್ಕಾಗಿ ಕೇಳಿರುವ ಪ್ರಶ್ನೆಯು ತುಂಬಾ ಶ್ರೇಷ್ಠವಾ 
ದುದು. ಮನುಷ್ಯರ ಶ್ರವಣ, ಕೀರ್ತನ, ಸ್ಥರಣೆ ಮುಂತಾದವುಗಳು 
ಏನೇನುಂಟೋ, ಅವುಗಳಲ್ಲಿ ಅತ್ಯಂತ ಉತ್ತಮವಾದುದು ಇದು. 
ಆತ್ಮಜ್ಞಾನಿಗಳಿಗೆ ಸಮ್ಮತವಾದುದು ಈ ಪ್ರಶ್ನೆ ॥ ೧ ॥ ರಾಜೇಂದ್ರನೇ! 
ಅತ್ಮತತ್ತ್ಯವನ್ನರಿಯದೆ ಮನೆಯ ಕೆಲಸ-ಕಾರ್ಯಗಳಲ್ಲಿಯೇ 
ಮಗ್ಗರಾದ ಗೃಹಸ್ಥರಿಗೆ ಕೇಳಲು, ಯೋಚಿಸಲು, ಮಾಡಲು 
ಸಾವಿರಾರು ವಿಷಯಗಳಿರುತ್ತವೆ. ॥ ೨ ॥ ಅವರ ಆಯುಸೆಲ್ಲಾ 
ಇವುಗಳಲ್ಲೇ ಕಳೆದುಹೋಗುತ್ತದೆ. ಅವರ ರಾತ್ರಿಯು ನಿದ್ದೆ 
ಯಲ್ಲೋ, ಸ್ವೀಪ್ರಸಂಗದಲ್ಲೋ ಕಳೆದುಹೋದರೆ ಹಗಲು ಹಣ 
ಸಂಪಾದನೆಯ ಹಗರಣಗಳಲ್ಲಿ ಕುಟುಂಬ ಪೋಷಣೆಯಲ್ಲಿ 
ಕಳೆದುಹೋಗುತ್ತದೆ. ॥ ೩ ॥ ಸಂಸಾರದಲ್ಲಿ ಮನುಷ್ಯನಿಗೆ ಅತ್ಯಂತ 
ಘನಿಷ್ಠ ಸಂಬಂಧವೆಂದು ಹೇಳಲಾಗುವ ಶರೀರ, ಪತ್ನೀ, ಪುತ್ರ 
ಮುಂತಾದವುಗಳು ಏನೆಲ್ಲ ಇದೆಯೋ, ಅವೆಲ್ಲ ಅಸತ್ತದಾರ್ಥ 
ಗಳು. ಆದರೆ ಜೀವಿಯು ಹಗಲು-ಇರುಳು ಅವೆಲ್ಲವೂ ಸಾವಿಗೆ 
ಈಡಾಗುವುದನ್ನು ನೋಡುತ್ತಾ ಇದ್ದರೂ ಎಚ್ಚರವಾಗದಷ್ಟು ಮೋಹ 
ದಲ್ಲಿ ಹುಚ್ಚನಾಗಿರುತ್ತಾನೆ. ॥ ೪ ॥ ಅದಕ್ಕಾಗಿ ಪರೀಕ್ಷಿತನೇ | 
ಅಭಯಪದವನ್ನು ಪಡೆಯಲಿಚ್ಛಿಸುವವನಾದರೋ ಸರ್ವಾತ್ಮಾ 
ಸರ್ವಶಕ್ತಿಯುಳ್ಳ ಭಗವಾನ್‌ ಶ್ರೀಕೃಷ್ಣನ ಲೀಲೆಗಳನ್ನೇ ಶ್ರವಣ, 
ಕೀರ್ತನ, ಸ್ಮರಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ಅವನಿಗೆ 
ಭಗವಂತನಲ್ಲಿ ತದಾಕಾರ ವೃತ್ತಿಯುಂಟಾಗಿ ಸುಲಭವಾಗಿ ಪರಮಾತ್ಮನ 
ಪ್ರಾಪ್ತಿಯುಂಟಾಗುತ್ತದೆ. ॥ ೫ ॥ ಜ್ಞಾನಯೋಗದಿಂದಾಗಲೀ, ಭಕ್ತಿ 
ಯೋಗದಿಂದಾಗಲೀ, ಸ್ವಧರ್ಮ ನಿಷ್ಠೆಯಿಂದಾಗಲೀ ಹೇಗಾದರೂ 
ಅಂತ್ಸಕಾಲದಲ್ಲಿ ನಾರಾಯಣ ಸ್ಥರಣೆ ಉಂಟಾಗುವಂತೆ ಮಾಡಿ 
ಕೊಳ್ಳುವುದೇ ಮನುಷ್ಯ ಜೀವನದ ಪರಮಲಾಭವಾಗಿದೆ. ಆದ್ದರಿಂದ 
ಮೇಲೆ ಹೇಳಿದ ಈ ಮೂರರಲ್ಲಿ ಯಾವುದೇ ಯೋಗದ ಮೂಲಕ 
ತನ್ನನ್ನು ಭಗವಂತನಲ್ಲಿ ತೊಡಗಿಸಿಕೊಳ್ಳಬೇಕು. ॥೬॥ ಪರೀಕ್ಷೆ 
ದ್ರಾಜನೇ! ನಿರ್ಗುಣ ಬ್ರಹ್ಮನಲ್ಲಿ ನೆಲೆಗೊಂಡಿರುವ, ವಿಧಿ-ನಿಷೇಧ 
ಗಳನ್ನು ಮೀರಿರುವ ದೊಡ್ಡ-ದೊಡ್ಡ ಯಪಿ-ಮುನಿಗಳೂ ಕೂಡ 
ಪ್ರಾಯಶಃ ಭಗವಂತನ ಅನಂತಕಲ್ಯಾಣಗುಣಗಳನ್ನು ವರ್ಣಿಸುವು 
ದರಲ್ಲೇ ರಮಿಸುತ್ತಿರುತ್ತಾರೆ. (ಮಚ್ಚಿತ್ತಾ ಮದ್ಗತಪ್ರಾಣಾ 
ಬೋಧಯಂತಃ ಪರಸ್ಪರಮ್‌ । ಕಥಯಂತಶ್ಚ ಮಾಂ ನಿತ್ಯಂ 
ತುಷ್ಕಂತಿ ಚ ರಮಂತಿ ಚ॥) (ಭಗವದ್ಗೀತೆ ೧೦/೯) ॥ ೭॥ 


138 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಆದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಮ್ಮಿತಮ್‌ | 
ಅಧೀತವಾನಾ ಫಪರಾದೌ ಪಿತುದ್ವೆ ೯ ಪಾಯನಾದಹಮ್‌ 
men 


ಪರಿನಿಷ್ಠಿತೋರಪಿ ನೈರ್ಗುಣ್ಯ ಉತ್ತಮಶ್ಲೋಕಲೀಲಯಾ । 
ಗೃಹೀತಚೇತಾ ರಾಜರ್ಷೇ ಆಖ್ಯಾನಂ ಯದಧೀತವಾನ್‌ 
WE 


ತದಹಂ ತೇತಭಿಧಾಸ್ಕಾಮಿ ಮಹಾಪೌರುಷಿಕೋ ಭವಾನ್‌ । 
ಯಸ್ಯ ಶ್ರದ್ದಧತಾಮಾಶು ಸ್ಥಾನ್ಯುಕುಂದೇ ಮತಿಃ ಸತೀ 
1 ೧೦ 1 


ಏತನ್ನಿರ್ದಿದ್ಯ ಮಾನಾನಾಮಿಚ್ಛತಾಮಕುತೋಭಯಮ್‌ I 
ಯೋಗಿನಾಂನೃಪನಿರ್ಣೀತಂಹರೇರ್ನಾಮಾನುಕೀರ್ತನಮ್‌ 
॥ ೧೧॥ 


ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಬೈರ್ಹಾಯನೈರಿಹ । 
ವರಂ ಮುಹೂರ್ತಂ ವಿದಿತಂ ಘಟೇತ ಶ್ರೇಯಸೇ ಯತಃ 
॥ ೧೨॥ 


ಖಟ್ಟಾಗೋ ನಾಮ ರಾಜರ್ಷಿರ್ಜಾಕ್ಟೇಯತ್ತಾ ಮಿಹಾಯುಪಃ | 
ಮುಹೂರ್ತಾತರ್ವಮುತ ಶ್ರೃಜ್ಯ ಗತವಾನಭಯಂ ಹರಿಮ್‌ 
॥ ೧೩ 1 


ಅಂತಹ ಮಹಾಮಹಿಮೆಯ ದಿವ್ಯ ಪ್ರಬಂಧವಾಗಿ ವೇದ ಸದೃಶವೂ, 
ಬ್ರಹ್ಮರೂಪವೂ ಆಗಿರುವ ಈ ಭಾಗವತವೆಂಬ ಮಹಾ ಪುರಾಣ 
ವನ್ನು ನಾನು ದ್ವಾಪರಯುಗದ ಪ್ರಾರಂಭದಲ್ಲಿ ನನ್ನ ತೀರ್ಥರೂಪ 
ರಾದ ಶ್ರೀಕೃಷ್ಣದೈಪಾಯನರಿಂದ ಅಧ್ಯಯನ ಮಾಡಿದೆ. ॥ ೮ ॥ 
ರಾಜರ್ಷಿಯೇ ! ನಾನು ನಿರ್ಗುಣಸ್ವರೂಪನಾದ ಪರಮಾತ್ಮನಲ್ಲಿ 
ನಿಷ್ಠೆಯುಳ್ಳವನು. ಆದರೂ ಪುಣ್ಯಕೀರ್ತಿಯಾದ ಭಗವಾನ್‌ 
ಶ್ರೀಕೃಷ್ಣನ ಮಧುರಲೀಲೆಗಳು ಬಲವಂತವಾಗಿ ನನ್ನ ಮನಸ್ಸನ್ನು 
ಸೂರೆಗೊಂಡವು. ಆದ್ದರಿಂದ ನಾನು ಈ ಪುರಾಣವನ್ನು ಅಧ್ಯಯನ 
ಮಾಡಿದೆ. * ॥ ೯ ॥ ನೀನು ಭಗವಂತನ ಪರಮಭಕ್ತನಾದ್ದಂಂದ 
ನಿನಗೆ ಇದನ್ನು ನಾನು ಹೇಳುತ್ತೇನೆ. ಇದರಲ್ಲಿ ಶ್ರದ್ಧೆಯನ್ನಿಡುವವರ 
ಚಿತ್ತವೃತ್ತಿಗಳು ಶುದ್ಧವಾಗಿ ಭಗವಾನ್‌ ಶ್ರೀಕೃಷ್ಣನ ಚರಣಗಳಲ್ಲಿ 
ಅನನ್ಯ ಭಕ್ತಿಯಿಂದ ಬೇಗನೇ ತೊಡಗಿಕೊಳ್ಳುವವು. ॥ ೧೦ ॥ ಎಲೈ 
ರಾಜನೇ |! ಲೋಕ-ಪರಲೋಕದ ಯಾವುದೇ ವಸ್ತುವನ್ನು 
ಬಯಸುವವರಿಗೆ, ಸಂಸಾರದಲ್ಲಿ ದುಃಖಗಳನ್ನನುಭವಿಸಿ ವೈರಾಗ್ಯ 
ಹೊಂದಿದವರಿಗೆ, ನಿರ್ಭಯವಾದ ಮೋಕ್ಟಪದವನ್ನು ಪಡೆಯಲು 
ಬಯಸುವ ಸಾಧಕರಿಗೆ ಹಾಗೂ ಯೋಗಸಂಪನ್ನ ಸಿದ್ಧ ಜ್ಞಾನಿ 
ಗಳಿಗೂ ಕೂಡ ಭಗವನ್ನಾಮಕೀರ್ತನರೂಪವಾದ ಈ ಪುರಾಣವು 
ಶ್ರೇಯಸ್ಕರವೆಂದು ಸಮಸ್ತ ಶಾಸ್ತ್ರಗಳಲ್ಲಿ ನಿಶ್ಚಯಿಸಲ್ಪಟ್ಟಿದೆ. I ೧೧॥ 
ತಮ್ಮ ಶ್ರೇಯಸ್ಸಾಧನೆಯಲ್ಲಿ ಎಚ್ಚರವಿಲ್ಲದವರು ಎಷ್ಟೇ ವರ್ಷಗಳು 
ಬದುಕಿದ್ದರೂ ಏನು ಲಾಭ? ಅವರಿಗರಿವಿಲ್ಲದಂತೆಯೇ ಅವರ 
ಆಯುಸ್ಸು ವ್ಯರ್ಥವಾಗಿ ಕಳೆದುಹೋಗುವುದು. ಶ್ರೇಯ 
ಸ್ಲಾಧನೆಯ ವಿಷಯದಲ್ಲಿ ಸಾವಧಾನವಾಗಿದ್ದು ಜ್ಞಾನಪೂರ್ವಕ 
ವಾಗಿ ಒಂದು ಮುಹೂರ್ತ ಕಾಲ ಬದುಕಿದ್ದರೂ ಅದು ಸಫಲವೇ 
ಆಗುವುದು. ಏಕೆಂದರೆ, ಜೀವನು ಬಯಸಿದರೆ ತನ್ನ ಶ್ರೇಯಸ್ಸನ್ನು 
ಒಂದೇ ಗಳಿಗೆಯಲ್ಲಿ ಮಾಡಿಕೊಳ್ಳಬಲ್ಲನು. ॥ ೧೨ ॥ ರಾಜರ್ಷಿ 
ಖಟ್ವಾಂಗನು ತನ್ನ ಆಯುಸ್ಲಿನ ಸಮಾಪ್ತಿಯ ಸಮಯವನ್ನರತು 
ಎರಡೇ ಫಳಿಗೆಯಲ್ಲಿ ಸರ್ವಸಂಗಪರಿತ್ಯಾಗಿಯಾಗಿ ಭಗವಂತನ 
ಅಭಯಪದವನ್ನು ಪಡೆದುಕೊಂಡನು. ॥ ೧೩ ॥ ಪರೀಕ್ಷಿದ್ರಾಜನೇ | 


* ಈ ಭಾಗವತ ಪುರಾಣವನ್ನು ತನ್ನ ಪುತ್ರನಾದ ಶುಕಮುನಿಗೆ ಉಪದೇಶಿಸಬೇಕೆಂಬ ಇಚ್ಛೆಯು ವ್ಯಾಸರಲ್ಲಿ ಪ್ರಬಲವಾಗಿತ್ತು. ಆದರೆ ಅವನಾದರೋ ಪೂರ್ಣ 
ವೈರಾಗ್ಯವುಳ್ಳವನಾಗಿದ್ದನು. ಯಾವುದೇ ಮಮತೆ ಅವನಿಗೆ ಎಲ್ಲಿಯೂ ಇರಲಿಲ್ಲ ಒಮ್ಮೆ ವೇದವ್ಯಾಸರ ಶಿಷ್ಯರು ಭಾಗವತದ ಶ್ಲೋಕಗಳನ್ನು ಹಾಡುತ್ತಿದ್ದರು. 


ಅದನ್ನು ಶುಕಮುನಿಯು ಕೇಳಿದರು - 


ಅಹೋ ಬಕೀ ಯಂ ಸ್ರನಕಾಲಕೂಟಂ ಜಿಘಾಂಸಯಾ ಪಾಯಯದಪ್ಯಸಾದ್ದೀ 1 ಲೇಭೇ ಗತಿಂ ಧಾತ್ರು ಕಚೆತಾಂ ತತೋತನ್ಯಂ ಕಂ ವಾ ದಯಾಲುಂ 


ಶರಣಂ ವ್ರಜೇಮ ॥ (ಭಾಗವತ ೩/೨/೨೩) 


ಬರ್ಹಾಪೀಡಂ ನಟವರವಪುಃ ಕರ್ಣಯೋಃ ಕರ್ಣಿಕಾರಂ ಬಿಭ್ರದ್‌ ವಾಸಃ ಕನಕಕಪಿಶಂ ವೈಜಯಂತೀಂ ಚ ಮಾಲಾಮ್‌ । 
ರಂಧ್ರಾನ್‌ ವೇಣೋರಧರ ಸುಧಯಾ ಪೂರಯನ್‌ ಗೋಪವೃಂದೈೆ: ವ್ಯ ವೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶದ್‌ ಗೀತಕೀರ್ತಿಃ ॥1 


(ಭಾಗವತ ೧೦/೨೧/2೫) 


ಈ ಎರಡು ಶ್ಲೋಕಗಳು ಕೇಳುತ್ತಲೇ ಶುಕರು ಭಗವಂತನ ಲೀಲಾಮೃತದಲ್ಲಿ ಮುಳುಗಿಹೋದರು ಹಾಗೂ ಈ ಗ್ರಂಥದ ಕಡೆಗೆ ಸೆಳೆಯಲ್ಪಟ್ಟರು. ಮತ್ತೆ 
ಪೂಜ್ಯರಾದ ತಂದೆಯಿಂದ ಈ ಗ್ರಂಥವನ್ನು ಪೂರ್ಣವಾಗಿ ಅಧ್ಯ ಯನಮಾಡಿದರು. 

ಈ ಭಾಗವತ ಗ್ರಂಥರತ್ನದ ಭಾವಗಳನ್ನು ತಿಳದು-ಅರಿತುಕೊಂಡು ಮನನ-ಚಿಂತನೆ ಮಾಡುವುದರಿಂದ ಭಗವಂತನ ಕುರಿತು ಭಕ್ತಿಯು ಬೆಳೆಯುತ್ತಾ 
ಹೋಗುತ್ತದೆ. ಭಕ್ತನ ಉದ್ದಾರದಲ್ಲಿ ಯಾವುದೇ ಶಂಕೆ ಇರುವುದಿಲ್ಲ ಏಕೆಂದರೆ, ಭಕ್ತನ ಉದ್ಧಾರವನ್ನು ಸಾಕ್ಟಾತ್‌ ಭಗವಂತನೇ ಮಾಡುತ್ತಾನೆ. ಹೀಗೆ 


ಗೀತೆಯಲ್ಲಿ ಭಗವಂತನೇ ಹೇಳಿರುವನು - 


ತೇಷಾ ಮಹಂ ಸಮುದ್ಧರ್ಶಾ ಮೃತ್ಯುಸಂಸಾರಸಾಗರಾತ್‌ । ಭವಾಮಿ ನಚಿರಾತ್ಪಾರ್ಥ ಮಯ್ಯಾವೇಶಿತಚೇತಸಾಮ್‌ ॥ ( ಭಗವದ್ಗೀತೆ ೧೨/೭) 
ಆದ್ದರಿಂದ ಭಾಗವತದ ಮುಖ್ಯ-ಮುಖ್ಯ ಶ್ಲೋಕಗಳನ್ನು ಪದೇ-ಪದೇ ಓದುತ್ತಾ ಇರುವ ಅಭ್ಯಾಸವಿರಿಸಿಕೊಳ್ಳಬೇಕು. ಇದರಿಂದ ಭಗವತ್ಕಾಪ್ರಿಯಲ್ಲಿ 
ಬಹಳ ಸಹಾಯವಾಗುತ್ತದೆ. ಹೊಸ-ಹೊಸ ಭಾವಗಳು ಉಂಟಾಗುತ್ತವೆ. ಭಗವಂತನ ವಿಶೇಷಕೃಪೆಯ ಅನುಭವವಾಗತೊಡಗುತ್ತದೆ. 


1 ಅಧ್ಯಾಯ] 


ತವಾಪ್ಯೇತರ್ಹಿ ಕೌರವ್ಯ ಸಪ್ಪಾಹಂ ಜೀವಿತಾವಧಿ: । 
ಉಪಕಲ್ಪಯ ತತ್ತರ್ವಂ ತಾವದೃತ್ಸಾಂಪರಾಯಿಕಮ್‌ 
॥1 ೧೪॥ 


ಅಂತಕಾಲೇ ತು ಪುರುಷ ಆಗತೇ ಗತಸಾಧ್ವಸಃ । 
ಛಿಂದ್ಯಾದಸಂಗಶಸ್ಟೇಣಸ್ಪ ಹಾಂದೇಹೇತನುಯೇ ಚತಮ್‌ 
॥ ೧೫ ॥ 


ಗೃಹಾತ್ಮವ್ರಜಿತೋ ಧೀರಃ ಪುಣ್ಯತೀರ್ಥಜಲಾಪ್ಸತಃ । 
ಶುಚೌ. ವಿವಿಕ ಆಸೀನೋ ವಿಧಿವತ್ಕಲ್ಪಿತಾಸನೇ 
11 ೧೬ I 


ಅಭ್ಯಸೇನ್ಮನಸಾ ಶುದ್ಧಂ ತ್ರಿವ್ಧದೃಹ್ಮಾಕ್ಷರಂ ಪರಮ್‌ । 
ಮನೋ ಯಚ್ಛೇಜತಶ್ವಾಸೋ ಬ್ರೆಹ್ಮಬೀಜಮವಿಸ್ಯರನ್‌ 
॥ ೧೭ ॥ 


ನಿಯಚ್ಛೇದ್ದಿಷಯೇಭ್ಯೋತಕ್ಷಾನ್ನನಸಾ ಬುದ್ಧಿಸಾರಥಿಃ । 
ಮನಃ ಕರ್ಮಭಿರಾಕ್ಷಿಪ್ಟಂ ಶುಭಾರ್ಥೇ ಧಾರಯೇದ್ದಿಯಾ 
॥ ೧೮॥ 


ತತ್ತೈಕಾವಯವಂ ಧ್ಯಾಯೇದವ್ವುಚ್ಛಿನ್ನೇನ ಚೇತಸಾ । 

ಮನೋ ನಿರ್ವಿಷಯಂ ಯುಕ್ತಾ ತತಃ ಕಿಂಚನ ನ ಸ್ಫರೇತ್‌ । 

ಪದಂ ತತ್ಪರಮಂ ವಿಷ್ಣೋರ್ಮನೋ ಯತ್ರ ಪ್ರಸೀದತಿ 
IW OF 1 


ರಜಸ್ತಮೋಭ್ಯಾಮಾಕ್ಸಿಪ್ತಂ ವಿಮೂಢಂ ಮನ ಆತ್ಮನಃ । 


ಯಚ್ಛೇದ್ದಾರಣಯಾ ಧೀರೋ ಹಂತಿ ಯಾ ತತೃತಂ ಮಲಮ್‌ 
11 ೨೦ ॥॥ 


ದ್ವಿತೀಯ ಸೃಂಧ 


139 


ಈಗಲಾದರೋ ನಿನ್ನ ಜೀವನದ ಅವಧಿ ಏಳುದಿನಗಳಿವೆ. ಅಷ್ಟರೊ 
ಳಗೆ ನೀನು ನಿನ್ನ ಪರಲೋಕವನ್ನು ಸುಧಾರಿಸಿ ಪರಮಪದವನ್ನು 
ಪಡೆಯುವಂತಹ" ಉಪಾಯವನ್ನು "ಮಾಡು. 1 ೧೪॥ 
ಅಂತ್ಯಕಾಲ ಬಂದಾಗ ಮನುಷ್ಯನು ಏನು ಮಾಡಬೇಕು 
ಎಂದು ಕೇಳಿರುವಯಲ್ಲ 9 ಆಗ ಅವನು ಚತ 
ನಿರ್ಭಯನಾಗಿದ್ದು ವೈರಾಗ್ಯವೆಂಬ ಶಸ್ತ್ರದಿಂದ ಶರೀರದಲ್ಲಿ 
ಹಾಗು % ಇದಕ್ಕೆ ಸಂಬಂಧಪಟ್ಟವರ ಕುರಿತೂ ಇರುವ ಮಮತೆ 
ಯನ್ನು ಕಡಿದುಹಾಕಬೇಕು. ಎಲ್ಲ ರೀತಿಯ ಸ ಕ್ಪೃಹೆಯನ್ನು ತ್ಯಾಗ 
ಮಾಡಿ. ಏಕಮಾತ್ರ ಪ ಪರಮಾತ್ಮನಲ್ಲೇ ಮನಸ್ಸನ್ನು "ತೊಡಗಿ ನು 
॥ ೧೫ ॥ ಧೈರ್ಯವಾಗಿ ಮನೆಯನ್ನು ಬಿಟ್ಟು ಪುಣ್ಯತೀರ್ಥದಲ್ಲಿ 
ಸ್ನಾನಮಾಡಿ, ಪವಿತ್ರವೂ, ಏಕಾಂತವು ಆದ ಸ್ಥಾನದಲ್ಲಿ ವಿಧಿ. 
ಪೂರ್ವಕ ಆಸನವನ್ನು ಹಾಕಿ ಕುಳಿತುಕೊಳ್ಳಬೇಕು. ಹಾಗೂ. ಧ್ಯಾನ 
ದಲ್ಲಿ ಮಗ್ನನಾಗಬೇಕು. 1 ೧೬॥ ಅನಂತರ ಅಕಾರ, ಉಕಾರ, 
ಮಕಾರಗಳೆಂಬ ಮೂರು ಮಾತ್ರೆಗಳಿಂದ ಕೂಡಿದ ಪ ಪರಮಪವಿತ್ರ 
ವಾದ ಓಂಕಾರವನ್ನು ಮನಸ್ಸಿನಲ್ಲೇ ಜಪಿಸಬೇಕು. ಪ್ರಾಣವಾಯು 
ವನ್ನು ವಶಪಡಿಸಿಕೊಂಡು ಬ್ರಹ್ಮಬೀಜ ಪ್ರಣವವನ್ನು ಕಿಂಚಿತ್ತಾದರೂ 
ಮರೆಯದ ಮನಸ್ಸನ್ನು ನಿಗ್ರಹ ಮಾಡಿ ನಿರಂತರವಾಗಿ ಪರಮಾತ್ಮನ 
ನಾಮಜಪವನ್ನು ಮಾಡಬೆಕು. ॥ ೧೭ ॥ ಶುದ್ಧಬುದ್ಧಿಯ ಸಹಾಯ 
ದಿಂದ ಮನಸಿನ ಮೂಲಕ ಇ ಇಂದ್ರಿಯಗಳನ್ನು ವಿಷಯಗಳಿಂದ 
ಹಿಮ್ಮೆಟ್ಟಿಸಬೇಕು. ಕರ್ಮದ ವಾಸನೆಯಿಂದ ಉಂಟಾದ ಚಂಚಲ 
ಮನಸ್ಸನ್ನು ವಿಚಾರದ ಮೂಲಕ ಸಮಜಾಯಿಸಿ ಮನಸ್ಸಿನ 
ಅಮನೀ್‌ ಭಾವವನ್ನು ಹೊಂದಬೇಕು. ಮನಸ್ಸು ಶಾಂತವಾಗುತ್ತಲೇ 
ಬುದ್ಧಿಯ ಸಹಾಯದಿಂದ ಪರಮಾತ್ಮನ ಸ್ವರೂಪವನ್ನು ಚಿಂತಿಸುವ 
ಅಭ್ಯಾಸಮಾಡಬೇಕು. ಹೀಗೆ ಪುನಃ ಪುನಃ ಅಭ್ಯಾಸ ಮಾಡುತ್ತಿ 
ರುವುದರಿಂದ ಮನಸ್ಸು ಪರಮಾತ್ಮನ ಚಿಂತನದಲ್ಲಿ ತೊಡಗುತ್ತದೆ 
ಹಾಗೂ ಭಗವದ್ಧಕ್ತಿಯ ಪ್ರಭಾವದಿಂದ ಶುದ್ಧ ಬುದ್ಧಿಯಲ್ಲಿ 
ಪರಬ್ರಹ್ಮ ಪರಮಾತ್ಮನ ಸಾಕ್ಟಾತ್ಕಾರವಾಗುತ್ತದೆ. ॥ ೧೮ ॥ ಆ ದಿವ್ಯ 
ಮಂಗಳವಿಗ್ರಹದಲ್ಲಿ ಯಾವುದಾದರೂ ಒಂದು ಅವಯವವನ್ನು 
ಸ್ಥಿರವಾದ ಚಿತ್ರದಿಂದ ಚೆನ್ನಾಗಿ ಧ್ಯಾನಿಸಬೇಕು. ಹೀಗೆ ಒಂದೊಂದೇ 
ಅವಯವವನ್ನು ಧ್ಯಾನಮಾಡುತ್ತಾ-ಮಾಡುತ್ತಾ ವಿಷಯವಾಸನಾ 
ರಹಿತವಾದ ಮನಸ್ಸನ್ನು ಮತ್ತೆ ಯಾವ ಎಷಯದ ಕುರಿತು 
ಚಿಂತಿಸದಂತೆ ಪೂರ್ಣವಾಗಿ ಭಗವಂತನಲ್ಲಿ ತಲ್ಲೀನಗೊಳಿಸಬೇಕು. 
ಅದೇ ಎಷ್ಟುವನ ಚಾ ಅದನ್ನು ಪಡೆದರೇನೇ ಮನಸ್ಸು 
ಪರಮಾನಂ ದಭರಿತವಾಗಿ ಪ್ರಸನ್ನವಾಗುವುದು. 1೧೯॥ ಹಾಗೆ 


ಭಗವಂತನ BNE ಮನಸ್ಸು ರಜೋಗುಣದಿಂದ 
ಚಂಚಲವಾದರೆ, ಆಥವಾ ತಮೋಗುಣದಿಂದ ಮೂಢವಾದರೆ 
ಆಗ ಗಾಬರಿಪಡಬಾರದು. ದೈರ್ಯದೊಂದಿಗೆ ಯೋಗಧಾರಣೆ 
ಯಿಂದ ಅದನ್ನು ವಶಪಡಿಸಿಕೊಳ್ಳಬೇಕು. ಅದರಿಂದ ಅವನ ಮಲ, 


*  ಅಮನೀಭಾವದ ತಾತರ್ಯ - ಮನಸಿಗೆ ಪದೇ-ಪದೇ ಕೇಳಿರಿ, ಎಲ್ಫೆ ಮನಸ್ಸೆ ನಿನಗೇನು ಬೇಕು? ನನಗೇನೂ ಬೇಡ ಎಂಬ ಉತ್ತರ ಹೇಳಬೇಕು. 
ಹೀಗೆ ಮೇಲಿಂದ ಮೇಲೆ ಕೇಳುತ್ತಾ ಇರುವುದರಿಂದ ಮನಸ್ಸಿನ ಸಂಕಲ್ಪ-ಎಕಲ್ಪಗಳ ವೃತ್ತಿಗಳು ನಿಧಾನವಾಗಿ ನಿಂತುಹೋಗುತ್ತದೆ. ಇದಕ್ಕೆ ಅಮನೀ 
ಭಾವವೆಂದು ಹೇಳುತ್ತಾರೆ. ಮನಸ್ಸೆ ಇಂದ್ರಿಯಗಳನ್ನು ಕ್ಟುಬ್ಬಗೊಳಿಸುತ್ತದೆ. ಅದೇ ಅಮನೀಭಾವ ಪಡೆದಿದ್ದರಿಂದ ಇತರ ಇಂದ್ರಿಯಗಳ ಮೇಲೆ 


ಸುಲಭವಾಗಿ ಹತೋಟ ಬಂದುಬಿಡುತ್ತದೆ. 


140 


ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿಲಕ್ಷಣಃ | 
ಆಶು ಸಂಪದ್ಯತೇ ಯೋಗ ಆಶ್ರಯಂ ಭದ್ರಮೀಕ್ಷತಃ 
॥ ೨೧॥ 


ರಾಜೋವಾಚ 


ಯಥಾ ಸಂಧಾರ್ಯತೇ ಬ್ರಹ್ಮನ್‌ ಧಾರಣಾ ಯತ್ರ ಸಮ್ಮತಾ | 
ಯಾದೃಶೀ ವಾ ಹರೇದಾಶು ಪುರುಷಸ್ಯ ಮನೋಮಲಮ್‌ 
॥ ೨೨॥ 


ಶ್ರೀಶುಕ ಉವಾಚ 


ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯಃ । 
ಸ್ನೂಲೇ ಭಗವತೋ ರೂಪೇ ಮನಃ ಸಂಧಾರಯೇದ್ದಿಯಾ 
॥ ೨೩ ॥ 


ಎಶೇಷಸ್ತಸ್ಯ ದೇಹೋ5ಯಂ ಸ್ಮವಿಷ್ಠಶ್ವ ಸ್ಪವೀಯಸಾಮ್‌ | 
ಯತ್ರೇದಂ ದೃಶ್ಯತೇ ವಿಶ್ಚಂ ಭೂತಂ ಭವ್ಯಂ ಭವಚ್ಚ ಸತ್‌ 


11 ೨೪ ॥ 
ಆಂಡಕೋಶೇ ಶರೀರೇಶಸ್ಥಿನಪ್ಪಾವರಣಸಂಯುತೇ | 
ವೈರಾಜಃಪುರುಷೋ ಯೋತಸೌ ಭಗವಾನ್‌ ಧಾರಣಾಶ್ರಯಃ 

॥ ೨೫ ॥ 
ಪಾತಾಲಮೇತಸ್ಯ ಹಿ ಪಾದಮೂಲಂ 

ಪಠಂತಿ ಪಾರ್ಷಿಪ್ರಪದೇ ರಸಾತಲಮ್‌ । 
ಮಹಾತಲಂ ವಿಶ್ವಸ್ಥಜೋ5ಥ ಗುಲ್ಫ್‌ 

ತಲಾತಲಂ ವೈ ಪುರುಷಸ್ಯ ಜಂಘೇ ॥ ೨೬॥ 
ದ್ವೇ ಜಾನುನೀ ಸುತಲಂ ವಿಶ್ವಮೂರ್ತೇ- 

ರೂರುದ್ದಯಂ ವಿತಲಂ ಚಾತಲಂ ಚ । 
ಮಹೀತಲಂ ತಜ್ಜಘನಂ ಮಹೀಪತೇ 

ನಭಸ್ತಲಂ ನಾಭಿಸರೋ ಗೃಣಂತಿ ॥ ೨೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ವಿಕ್ಷೇಪ, ಆವರಣರೂಪವಾದ ಮೂರೂ ಮಲಗಳು ತೊರೆದು 
ಮನಸ್ಸು ನಿರ್ಮಲವಾಗುವುದು. ಆಗ ಪರಮಾತ್ಮನ ಚಿಂತನೆಯು 
ಸಹಜವಾಗಿ ಆಗತೊಡಗುತ್ತದೆ. ॥ ೨೦ ॥ ಧಾರಣೆಯಿಂದ ಸ್ಥಿರ 
ನಾದ ಯೋಗಿಯು ಧ್ಯಾನದಿಂದ ತನ್ನ ಪರಮ ಮಂಗಲಮಯ 
ಆಶ್ರಯನಾದ ಭಗವಂತನನ್ನು ನೋಡುತ್ತಿದ್ದರೆ ಶೀಘ್ರವಾಗಿ ಅವನಿಗೆ 
ಭಕ್ಕಿಯೋಗವು ಸಿದ್ಧಿಸುವುದು.'' 1 ೨೦ ॥ 

ಪರೀಕ್ಷಿತನು ಕೇಳಿದನು - ಬ್ರಹರ್ಷಿಯೇ! ಈ ಧಾರಣೆ 
ಯನ್ನು ಯಾವ ಸಾಧನೆಯಿಂದ, ಯಾವ ವಸ್ತುವಿನಲ್ಲಿ ಹೇಗೆ 
ಮಾಡಲಾಗುತ್ತದೆ. ಮನುಷ್ಯನ ಮನೋಮಲವನ್ನು ಶೀಘ್ರವಾಗಿ 
ನಾಶಪಡಿಸುವ ಈ ಲ ಸ್ವರೂಪವೇನು? ದಯಮಾಡಿ 
ಅಪ್ಪಣೆ ಕೊಡಿಸಬೇಕು. ॥ ೨೨ ॥ 

ಶ್ರೀಶುಕಯೋಗಿಗಳು ಹೇಳುತ್ತಾರೆ - ಮಹಾರಾಜಾ! ಮೊಟ್ಟ 
ಮೊದಲಿಗೆ ಆಸನವನ್ನು ಸ್ಥಿರಗೊಳಿಸಬೇಕು. ಮತ್ತೆ ಪ್ರಾಣಾಯಾಮ 
ದ ಮೂಲಕ ಇಂದ್ರಿಯಗಳನ್ನು ಜಯಿಸಿ, ಎಲ್ಲಿಯೂ ಆಸಕ್ತಿಯನ್ನು 
ಇಡಬಾರದು. ಹೀಗಾದ ಬಳಿಕ ಇರುವ ದೃಶ್ಯ ವರ್ಗವನ್ನು ಭಗವಂತ 
ನದೇ ಸ್ಥೂಲ ವಿರಾಟ್‌ ಶರೀರವೆಂದು 'ಭಾವಿಸಿ, ಇದನ್ನೇ ಬ್ರಹ್ಮ 
ವೆಂದು ತಿಳಿಯಬೇಕು. ಸಮಗ್ರ ವಿಶ್ವವು ಇದೇ ನಿರ್ಗುಣ- 
ನಿರಾಕಾರ ಪರಮಾತ್ಮನ ಸಗುಣ-ಸಾಕಾರ ವಿಗ್ರಹವಾಗಿದೆ ಎಂದು 
ಧಾರಣೆ ಮಾಡಬೇಕು. ಹೀಗೆ ಭಾವಿಸಿ ಸರ್ವತ್ರ ಬ್ರಹ್ಮನನ್ನೇ ನೋಡ 
ಬೇಕು. ॥ ೨೩॥ ವಿಶೇಷ ರೂಪದಿಂದ ಕಂಡುಬರುವ ಹಿಂದೆ ಇದ್ದ, 
ಈಗ ಇರುವ, ಮುಂದೆ ಇರಬಹುದಾದ ಈ ವಿಶ್ವವು ಅತ್ಯಂತ 
ದೊಡ್ಡದಾದ ಪರಮಾತ್ಮನ ಸ್ಥೂಲದೇಹವಾಗಿದೆ ಎಂದು ಭಾವಿಸ 
ಬೇಕು. ಎಲ್ಲ ಕಾಲಗಳಲ್ಲಿ ಇರುವ ಇದೊಂದು ಪರಮಾತ್ಮನ ಸ್ಥೂಲ 
ರೂಪವಾಗಿದೆ. ಆ ನಿರ್ಗುಣ-ನಿರಾಕಾರ ಪರಬ್ರಹ್ಮ ಪರಮಾತ್ಮನು 
ತನ್ನ ಸಂಕಲ್ಪದಿಂದಲೇ ತನ್ನಲ್ಲೇ ಸೃಷ್ಟಿಯನ್ನು ನಿರ್ಮಿಸಿದನು ಮತ್ತು 
ಅವನೇ ಈ ರೂಪನಾಗಿ “ಅನೇಕ "ರೂಪಗಳಲ್ಲಿ ಪ್ರಕಾಶಿತನಾಗುತ್ತಿ 
ದ್ದಾನೆ ಎಂದು ಭಾವಿಸಬೇಕು. ಹೀಗೆ ಭಾವಿಸಿ ಸರ್ವತ್ರ ಬ್ರಷ್ಟ 
ವೊಂದನ್ನೇ ನೋಡಬೇಕು. ॥ ೨೪ ॥ ಜಲ, ಅಗ್ನಿ ವಾಯು, ಆಕಾಶ, 
ಅಹಂಕಾರ, ಮಹತ್ತತ್ವ್ವ ಮತ್ತು ಪ್ರಕೃತಿ ಹೀಗೆ ಏಳು ಆವರಣ 
ಗಳಿಂದ ಸುತ್ತುವರಿಯಲ್ಪಟ್ಟ ಈ ಬ್ರಹ್ಮಾಂಡವೆಂಬ ಶರೀರದಲ್ಲಿ 
ಇರುವ ವಿರಾಟ್‌ಪುರುಷನನ್ನು ವೈರಾಜನೆಂಬ ಹೆಸರಿನಿಂದ 
ಹೇಳಲಾಗಿದೆ. ("ವಿವಿಧಂ ರಾಜತೇ ಶೋಭತೇ ಇತಿ ವಿರಾಟ್‌' 
ಅರ್ಥಾತ್‌ ಆ ಪರಮಾತ್ಮನೇ ಅನೇಕ ರೂಪಗಳಲ್ಲಿ ವಿಲಸಿತನಾಗಿ 
ದ್ದಾನೆ.) ಈ ಭಾವನೆಯಿಂದ ಈ ವಿಶ್ವವನ್ನು ಭಗವಂತನದೇ ಸ್ಥೂಲ 
ವಿರಾಟ್‌ರೂಪವೆಂದು ತಿಳಿದು ಸರ್ವತ್ರ ಭಗವಂತನನ್ನೇ ಈ 
ಪ್ರಕಾರದಿಂದ ಧಾರಣೆ ಮಾಡಬೇಕು. ॥ ೨೫ ॥ ತತ್ವಜ್ನಧಾದ 
ವರು ಅವನನ್ನು ಹೀಗೆ ವರ್ಣಿಸುತ್ತಾರೆ - ಪಾತಾಳವು ಆ ವಿರಾಟ್‌ 


| ಪುರುಷನ ಪಾದಮೂಲವು. ಆತನ ಹಿಮ್ಮಡಿ ಮತ್ತು ತುದಿಗಾಲು 


ಗಳು ರಸಾತಲವು. ಆತನ ಎರಡೂ ಹರಡುಗಳು ಮಹಾತಲ 
ಲೋಕವು. ತಲಾತಲವು ಆ ವಿರಾಟ್‌ಪುರುಷನ ಮೊಣಕಾಲುಗಳು. 
॥ ೨೬ ॥ ಆ ವಿಶ್ವಮೂರ್ತಿಯ ಎರಡು ಮಂಡಿಗಳೇ ಸುತಲ 
ಲೋಕವು. ಏತಲ ಮತ್ತು ಅತಲಲೋಕಗಳು ಅವನ ಎರಡು ತೊಡೆ 
ಗಳು. ಭೂತಲವು ಸೊಂಟದ ಮುಂಭಾಗವಾಗಿದೆ. ಮಹಾರಾಜಾ! 
ಆತನ ಹೊಕ್ಕುಳೇ ಭುವರ್ಲೊೋಕ (ಅಂತರಿಕ್ಷ). ॥ ೨೭ ॥ ಆದಿ 


1 ಅಧ್ಯಾಯ] 


ಉರಃಸ್ಕಲಂ ಜ್ಯೋತಿರನೀಕಮಸ್ಯ 
ಗ್ರೀವಾ ಮಹರ್ವದನಂ ವೈ ಜನೋತಸ್ಯ 

ತಪೋ ರರಾಟೀಂ ವಿದುರಾದಿಪುಂಸಃ 
ಸತ್ಯಂ ತು ಶೀರ್ಷಾಣಿ ಸಹಸ್ರಶೀಷ್ಟು 


ಇಂದ್ರಾದಯೋ ಬಾಹವ ಆಹುರುಸ್ರಾ: 
ಕರ್ಣೌ ದಿಶಃ ಶ್ರೋತ್ರಮಮುಷ್ಯ ಶಬ್ದಃ 

ನಾಸತ್ಯದಸ್ರೌ ಪರಮಸ್ಯ ನಾಸೇ 
ಫ್ರಾಣೋತಸ್ಯ ಗಂಧೋ ಮುಖವಮಗ್ಗಿರಿದ್ದ 


ದ್ವೌ ರಕ್ಷಿಣೀ ಚಕ್ಷುರಭೂತ್ತತಂಗ: 
ಪಕ್ನಾಣಿ ವಿಷ್ಲೋರಹನೀ ಉಭೇ ಚ 

ತದ್ಧೂವಿಜೃಂಭಃ ಪರಮೇಷ್ಠಿಧಿಷ್ಟ್ಯ- 
ಪೋತಸ್ಯ ತಾಲೂ ರಸ ಏವ ಜಿಹ್ವಾ 


ಛಂದಾಂಸ್ಕನಂತಸ್ಯ ಶಿರೋ ಗೃಣಂತಿ 
ದಂಪ್ಪಾ ಯಮಃ ಸ್ನೇಹಕಲಾ ದ್ವಿಜಾನಿ 

ಹಾಸೋ ಜನೋನ್ಸಾದಕರೀ ಚ ಮಾಯಾ 
ದುರಂತಸರ್ಗೊೋ ಯದಪಾಂಗಮೋಕ್ಟ 


ವ್ರೀಡೋತ್ತರೋಷ್ಯೋ5ಧರ ಏವಲೋಭೋ 
ಧರ್ಮಃ ಸನೋತಧರ್ಮಪಥೋಪಸ್ಯ ಪೃಷ್ಠಮ್‌ 
ಕಸ್ತಸ್ಯ ಮೇಡಂ ವೃಷಣೌ ಚ ಮಿತ್ರೌ 
ಕುಕ್ಟಿ ಸಮುದ್ರಾ ಗಿರಯೋಶಸ್ಥಿಸಂಘಾಃ 
ನದ್ಯೋತಸ್ಯ ನಾಡ್ಕೋತಧ ತನೂರುಹಾಣಿ 


ಮಹೀರುಹಾ  ವಿಶ್ವತನೋರ್ನ್ಗಪೇಂದ್ರ 
ಅನಂತ ವೀರ್ಯ: ಶ್ವಸಿತಂ ಮಾತರಿಶ್ವಾ 


ಗತಿರ್ವಯಃ ಕರ್ಮ ಗುಣಪ್ರವಾಹಃ 
ಈಶಸ್ಯ ಕೇಶಾನ್ವಿದುರಂಬುವಾಹಾನ್‌ 


ವಾಸಸ್ತು ಸಂಧ್ಯಾಂ ಕುರುವರ್ಯ ಭೂಮ್ನ[ 
ಅವ್ಯಕ್ತ ಮಾಹುರ್ಹದಯಂ ಮನಶ್ಚ 
ಸ ಚಂದ್ರಮಾಃ ಸರ್ವವಿಕಾರಕೋಶಃ 


ವಿಜ್ಞಾನಶಕ್ಕಿಂ ಮಹಿಮಾಮನಂತಿ 
ಸರ್ವಾತ್ಸನೋತಂತಃರಣಂ ಗಿರಿತ್ರಮ್‌ 

ಅಶ್ವಾಶ್ಮತರ್ಯುಷ್ಟ ಗಜಾ ನಖಾನಿ 
ಸರ್ವೇ ಮೃಗಾಃ ಪಶವಃ ಶ್ರೋಣಿದೇಶೇ 


ವಯಾಂಸಿ ತದ್ವ್ಯಾಕರಣಂ ವಿಚಿತ್ರಂ 
ಮನುರ್ಮನೀಷಾ ಮನುಜೋ ನಿವಾಸಃ 

ಗಂಧರ್ವವಿದ್ಯಾಧರಚಾರಣಾಪ್ಷರಃ- 
ಸ್ವರಸ್ಥ ತೀರಸುರಾನೀಕವೀರ್ಯ:ಃ 


[1739]6 A 


ದ್ವಿತೀಯ ಸೃಂಧ 


॥ ೨೮ ॥ 


॥ ೨೯॥ 


॥1೩೦॥ 


॥೩೧॥ 


॥೩೨॥ 


1 ೩೩ 1 


॥೩೪॥ 


॥ ೩೫ ॥ 


॥ ೩೬ ॥ 


141 


ಪುರುಷನಾದ ಆ ಪರಮಾತ್ಮನ ಎದೆಯನ್ನು ಸ್ವರ್ಗಲೋಕವೆಂದೂ, 
ಕತ್ತನ್ನು ಮಹರ್ಲೋಕವೆಂದೂ, ಮುಖವನ್ನು ಜನೋಲೋಕ 
ವೆಂದೂ, ಹಣೆಯನ್ನು ತಪೋಲೋಕವೆಂದೂ ಹೇಳುತ್ತಾರೆ. ಆ 
ಸಾವಿರ ತಲೆಗಳುಳ್ಳ ಪುರುಷನ ಶಿರಸ್ತುಗಳ ಸಮೂಹವೇ ಸತ್ಯ 
ಲೋಕವು. ॥ ೨೮ ॥ ಇಂದ್ರಾದಿ ದೇವತೆಗಳು ಆತನ ಭುಜಗಳು, 
ಆತನಿಗೆ ದಿಕ್ಕುಗಳೇ ಕಿವಿಗಳು. ಶಬ್ದವೇ ಶ್ರವಣೇಂದ್ರಿಯಗಳು. 
ಅಶ್ವಿ ನೀದೇವತೆಗಳೇ ಪರಮಪುರುಷನ ಮೂಗುಹೊಳ್ಳೆಗಳು. 
ಗಂಧವು ಆತನ ಫ್ರಾಣೇಂದ್ರಿಯವು. ಉರಿಯುತ್ತಿರುವ ಅಗ್ನಿಯೇ 
ಆತನ ಮುಖ. ॥ ೨೯ ॥ ದ್ಯುಲೋಕವು ಆ ಮಹಾವಿಷ್ಣುದಿನ ನೇತ್ರ 
ಗಳು. ಅವುಗಳಲ್ಲಿ ನೋಡುವ ಶಕ್ತಿಯೇ ಸೂರ್ಯನು. ಎರಡು 
ರೆಪ್ಪೆಗಳೇ ಹಗಲು-ರಾತ್ರಿಗಳು. ಆತನ ಹುಬ್ಬುಗಳ ವಿಲಾಸವೇ 
ಬ್ರಹ್ಮಲೋಕವು. ನೀರು ಆತನ ದವಡೆಗಳು. ರಸವೇ ಆತನ ನಾಲಿಗೆ 
ಯೆಂದು ತಿಳಿಯಬೇಕು. ॥ ೩೦ ॥ ವೇದಗಳನ್ನು ಆ ಅನಂತನ 
ಬ್ರಹ್ಮರಂಧ್ರಸ್ಥಾನವೆಂದು ಹೇಳುತ್ತಾರೆ. ಆತನ ಕೋರೆದಾಡೆಯು 
ಯಮರಾಜನು. ಎಲ್ಲ ಬಗೆಯ ಸ್ನೇಹರೂಪವಾದ ಕಲೆಗಳು 
ಅರ್ಥಾತ್‌ ಪ್ರೇಮ ಮತ್ತು ಮುಕ್ತಿಯ ವಿತರಣಕೇಂದ್ರವೇ ಆತನ 
ದಂತಗಳು ಮತ್ತು ಜಗತ್ತನ್ನು ಮೋಹಗೊಳಿಸುವ ಮಾಯೆಯು 
ಆತನ ಮುಗುಳ್ನಗೆಯು. ಈ ಅನಂತವಾದ ಸೃಷ್ಟಿಯು ಆತನ 
ಕಡೆಗಣ್ಣನೋಟವು. ॥ ೩೧ ॥ ಲಜ್ಜೆಯು ಅವನ ಮೇಲ್ಭುಟಿ, ಆತನ 
ಕೆಳದುಟಿಯೇ ಲೋಭವು. ಧರ್ಮವು ಸ್ಥನಗಳು, ಅಧರ್ಮವು 
ಬೆನ್ನು ಪ್ರಜಾಪತಿಯೇ ಆತನ ಜನನೇಂದ್ರಿಯವು. ಮಿತ್ರಾ 
ವರುಣರೇ ವೃಷಣಗಳು. ಸಮುದ್ರಗಳು ಆತನ ಹೊಟ್ಟಿ, ಪರ್ವತ 
ಗಳು ಮೂಳೆಗಳು. ॥ ೩೨ ॥ ರಾಜೇಂದ್ರನೇ! ವಿಶ್ವಮೂರ್ತಿ 
ಯಾದ ಆ ವಿರಾಟಪುರುಷನ ನಾಡಿಗಳೇ ನದಿಗಳು. ಮೈಗೂದಲು 
ಗಳೇ ವೃಕ್ಷಗಳು. ಅನಂತಬಲಸಂಪನ್ನನಾದ ವಾಯುವೇ ಆತನ 
ಉಸಿರು. ಕಾಲವು ಅವನ ನಡಿಗೆ, ಗುಣಗಳ ಹರಿದಾಟವೇ ಅವನ 
ಕರ್ಮವು. ॥ ೩೩॥ ಪರೀಕ್ಷಿತನೇ ! ಮೋಡಗಳನ್ನು ಅವನ ಕೇಶ 
ಗಳೆಂದು ಹೇಳುತ್ತಾರೆ. ಸಂಧ್ಯೆಯು ಆ ಅನಂತನ ವಸ್ಟವು. ಅವ್ಯಕ್ತ 
(ಮೂಲಪ್ರಕೃತಿ)ವನ್ನು ಅವನ ಹೃದಯವೆಂದು ಹೇಳುತ್ತಾರೆ. ಎಲ್ಲ 
ಎಕಾರಗಳ ಕೋಶವಾದ ಮನಸ್ಸೇ ಚಂದ್ರನು. ॥ ೩೪॥ ಮಹತ್ತತ್ವ 
ವನ್ನು ಆ ಸರ್ವಾತ್ಮಕನಾದ ಸ್ವಾಮಿಯ ಚಿತ್ತವನ್ನುತ್ತಾರೆ. ರುದ್ರದೇವ 
ರನ್ನು ಅಹಂಕಾರವನ್ನುತ್ತಾರೆ. ಕುದುರೆ, ಹೇಸರಗತ್ತೆ, ಒಂಟೆ, ಆನೆ 
ಗಳು" ಅವನ ಉಗುರುಗಳು, ಅರಣ್ಯವಾಸಿಗಳಾದ ಎಲ್ಲ ಮೃಗಗಳೂ 
ಆತನ ನಡುವಿನಲ್ಲಿವೆ. ॥ ೩೫ ॥ ಬಗೆ-ಬಗೆಯ ಪಕ್ಷಿಗಳು ಆತನ 
ಅದ್ಭುತವಾದ ರಚನಾಕೌಶಲ್ಯ, ಸ್ವಾಯಂಭುವ ಮನುವೇ ಆತನ 
ಬುದ್ಧಿಯು. ಮನುವಿನ ಸಂತಾನವಾದ ಮನುಷ್ಯರೇ ಅವನ ವಾಸ 
ಸ್ಥಾನ. ಗಂಧರ್ವರು, ಎದ್ಯಾಧರರು, ಚಾರಣರು, ಅಪ್ಪರಾಸ್ಟ್ರೀ 
ಯರು ಅವನ ಶಡ್ಡವೇ ಮುಂತಾದ ಸಪ್ತಸ್ವರಗಳ ಸ್ಥೃತಿಗಳು. 
ದೈತ್ಯರ ಸೇನೆಯೇ ಆತನ ವೀರ್ಯವು. ॥ ೩೬॥ ಆತನಿಗೆ 
ಬ್ರಾಹ್ಮಣರು ಮುಖ, ಕೃತ್ತಿಯರು ಭುಜಗಳು, ವೈಶ್ಯರು ತೊಡೆಗಳು, 
ಶೂದ್ರರು ಕಾಲುಗಳು. ಇಂದ್ರ, ವರುಣ, ಕುಬೇರ ಮುಂತಾದ 
ದೇವತೆಗಳನ್ನು ಉದ್ದೇಶಿಸಿ ಯಜ್ಞಮಾಡುತ್ತಾರೆ. ಆ ದೇವತಾ 
ರೂಪನೂ ಅವನೇ. ದೇವತೆಗಳಿಂದ ಸಂಪನ್ನವಾಗುವ ಯಜ್ಞ 


142 ಶ್ರೀಮದ್ಭಾಗವತ [ ಅಧ್ಯಾಯ 2 


ಬ್ರಹ್ಮಾನನಂ ಕತ್ರಭುಜೋ ಮಹಾತ್ಮಾ ಕ್ರಿಯೆಯೂ ಅವನೇ. ಯಜ್ಞಗಳಿಂದ ದೊರೆಯುವ ವಸ್ತುವೂ 
ದಿ (ಭಾ ರು ಜಬ 
ನು ನ್‌ 
ಇ Mg ನಾ॥) (ಭಗವದ್ಗೀತೆ ೪/೨೪). ॥ ೩೭॥ ಪ್ರಿಯ ಪರೀಕಿತನೇ | 
ದ್ರವ್ಯಾತ್ಮಕಃ ಕರ್ಮ ವಿತಾನಯೋಗಃ ॥ ೩೭ ॥ | ಭಗವಂತನ ಈ ವರಾಟ್‌ಸ್ವರೂಪವನ್ನು ನಾನು ನಿನಗೆ ವರ್ಣಿಸಿದೆ. 
ಈ ವಿರಾಟ್‌ ಬ್ರಹ್ಮಾಂಡವು ಆ ಪರಮಾತ್ಮನದೇ ಸ್ಫೂಲರೂಪವಾಗಿದೆ. 
ಇದರಲ್ಲಿ ಬೇರೆ-ಬೇರೆಯಾಗಿ ಭಗವಂತನ ಅವಯವಗಳನ್ನು 
ಕಲ್ಪಿಸಿ, ಭಗವಂತನ ಸಗುಣರೂಪವನ್ನು ನೋಡಬೇಕು. ಅವನ ವಿಶ್ವ 
ನಿರ್ಮಾಣದ ಕಲಾಕೌಶಲ್ಯವನ್ನು "ಅರಿಯುತ್ತಾ ಭಗವಂತನ 
ಆಶ್ಚರ್ಯಮಯ ಲೀಲೆಗಳನ್ನು ದರ್ಶಿಸುತ್ತಾ ಚಿಂತಿಸಬೇಕು. ಹೀಗೆ 
ಚಿಂತಿಸುತ್ತಾ-ಚಿಂತಿಸುತ್ತಾ ಬುದ್ದಿಯ ಮೂಲಕ ಮನಸಿನಲ್ಲಿ - ಪರ 
ಇಯಾನಸಾವೀತ್ರರವಗ್ರಹಸ್ಯ ಮಾತೃನೊಬ್ಬನಲ್ಲದೆ ಬೇರೆ ಏನೂ ಇಲ್ಲ ಎಂಬ ಇತತ ಧರಿಸಿ 
ಯಃ ಸನ್ನಿವೇಶ: ಕಥಿತೋ ಮಯಾ ತೇ | ಕೊಳ್ಳಬೇಕು. ಅವನೇ ಲೀಲೆಯಿಂದ ಇಷ್ಟು ರೂಪಗಳನ್ನು ತನ್ನಲ್ಲಿ 
ಸಂಧಾರ್ಯತೇತಸ್ಥಿನ್ನಪುಷ್ಠಿ ಸ್ಫವಿಷ್ಠೇ ಕಲ್ಪಿಸಿರುವನು. ॥ ೩೮ ॥ 
ಮನಃ ಸ್ವಬುದ್ಧ್ಯಾ ನ ಯತೋಶಸ್ತಿ ಕಿಂಚಿತ್‌ ॥ ೩೮ ॥ | ಆ ಪರಮಾತ್ಮನೇ ಸಮಸ್ತ ಪ್ರಾಣಿಗಳ ಬುದ್ಧಿಯೇ ಮುಂತಾದ 
ವೃತ್ತಿಗಳಿಂದ ಎಲ್ಲ ಪದಾರ್ಥಗಳನ್ನು ಹಾಗೂ ವಿಷಯಗಳನ್ನು ಅನು 
ಭವಿಸುತ್ತಾನೆ. ಅವನೇ ಎಲ್ಲರ ಆತ್ಮನಾಗಿದ್ದಾನೆ. ಅವನು ಏಕನೂ, 
ಅದ್ವಿತೀಯನೂ ಆಗಿರುವನು. ಸ್ವಪ್ನವನ್ನು ಕಾಣುವವನು ತನ್ನೊಳ 
ಗೆಯೇ ಸ್ವಪ್ನಜಗತ್ತಿನಲ್ಲಿ ತಾನೂ “ರಿ ಎಲ್ಲರೀತಿಯ ಪದಾರ್ಥ 
ಗಳನ್ನು ಕಲಿಸುತ್ತಾನೆ. ಹಾಗೆಯೇ ಪರಮಾತ್ಮನೂ ಈ ಜಗತ್ತನ್ನು 
ತನ್ನಲ್ಲಿ 'ಕಲ್ಪಿಕೊಳ್ಳುವನು. ಪರಮಾತ್ಮನು ವಾಸ್ತವವಾಗಿ ಸತ್ಯಸ್ವರೂಪ' 
ನಾಗಿದ್ದಾನೆ. ಆನಂದದ ಅಪಾರ ಸಮುದ್ರನಾಗಿದ್ದಾನೆ. ಅವನನ್ನೇ 
ಸ ಸರ್ವಧೀವೃತ್ತ್ಯ ನುಭೂತಸರ್ವ ಭಜಿಸಬೇಕು. ಸಾಂಸಾರಿಕ ವಿಷಯಗಳಲ್ಲಿ ರಮಿಸ ಬಾರದು. ಏಕೆಂದರೆ, 
ಆತ್ಮಾ ಯಥಾ ಸ್ಪಪ್ಧಜನೇಕ್ಷಿತ್ರೆಕ: | ತ ಆಸಕ್ತಿಯೇ ಪತನದ ಕಾರಣವಾಗಿದೆ. ಭಗವಂತನ ಭಕ್ತಿ 
ತಂ ಸತ್ಯಮಾನಂದನಿಧಿಂ  ಭಜೇತ ಡುವುದರಲ್ಲೇ ಜೀವಿಯ ಕಲ್ಯಾಣವಿದೆ. ॥ ೩೯ ॥ 
ನಾನ್ಯ ತ್ರ ಸಜ್ಜೇದ್ಯ ತ ಆತ್ಮಪಾತಃ 1೩೯॥ ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿಠೀಯಸ್ಫಂಧೇ 
ಮಹಾಪುರುಷಸಂಸ್ಥಾನುವರ್ಣನಂ ನಾಮ ಪ್ರಥಮೋ5ಧ್ಯಾಯಃ॥ ೧॥ 


$y 


ಎರಡನೆಯ ಅಧ್ಯಾಯ 


ಶ್ರೀಭಗವಂತನ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳ ಧಾರಣಾಯೋಗ ಹಾಗೂ 
ಕ್ರಮಮುಕ್ಕಿ ಮತ್ತು ಸದ್ಯೋಮುಕ್ತಿಯ ವರ್ಣನೆ 


ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - '"ಬ್ರಹ್ಮದೇವರು 
ಸೃಷ್ಟಿಯ ಪ್ರಾರಂಭದಲ್ಲಿ ಇದೇ ಧಾರಣಾಯೋಗದ ಮೂಲಕವೇ 
ಏವಂ ಪುರಾ ಧಾರಣಯಾತ್ಮಯೋನಿ- ಶ್ರೀಭಗವಂತನನ್ನು ಪ್ರಸನ್ನಗೊಳಿಸಿ ಅವನ ಅನುಗ್ರಹದಿಂದ - 


ಹಿಂದೆ ಜು ಲುಪ್ತವಾಗಿದ್ದ  ಸೃಷ್ಟಿವಿಷಯಕ ಜ್ಞಾನವನ್ನು 
ರ್ನ ತಿಂ ಪ್ರತ್ನವರುಧ್ನ ತು 
ವಾರಿ ಸ್ವತ ಪತ್ರವರುದ್ಧ ತುಪ್ಪಾ 1. | ಪ ಚಡ ದರ ಟೂ ಶೂ ನಿಶ್ಚಯಾತ್ಮಿಕವೂ 
ತಥಾ ಸಸರ್ಜೇದಮಮೋಘದೃಷ್ಟಿ: ಆದ ಬುದ್ಧಿಯನ್ನು ಪಡೆದು ಈ ಜಗತ್ತನ್ನು ಮೊದಲಿದ್ದಂತೆ ಸೃಷ್ಟಿ 
ರ್ಯಥಾಪ್ಯಯಾತ್ಮಾಗ್ವ್ಯವಸಾಯಬುದ್ಧಿ ॥ ೧ ॥ | ಮಾಡಿದರು. ॥ ೧॥ ಬಗೆ-ಬಗೆಯ ಫಲಗಳ ಪ್ರಲೋಭನೆಗಳಿಗೆ 


[173916 8 


2 ಅಧ್ಯಾಯ] 


ಶಾಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾ 
ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ । 
ಪರಿಭ್ರಮಂಸ್ಪತ್ರ ನ ವಿಂದತೇ5ರ್ಥಾನ್‌ 


ಮಾಯಾಮಯೇ ವಾಸನಯಾ ಶಯಾನ: ॥೨॥ 


ಅತಃ ಕವಿರ್ನಾಮಸು ಯಾವದರ್ಥಃ 
ಸ್ಯಾದಪ್ರಮತ್ತೋ ವ್ಯವಸಾಯಬುದ್ಧಿ । 
ಸಿದ್ದೇ ನೃಥಾರ್ಥೇ ನ ಯತೇತ ತತ್ರ 


ಪರಿಶ್ರಮಂ ತತ್ರ ಸಮೀಕ್ಷಮಾಣಃ ॥೩॥ 


ಸತ್ಯಾಂ ಕ್ಲಿತೌ ಕಿಂ ಕಶಿಪೋ:ಃ ಪ್ರಯಾಸ್ಟೆ- 
ರ್ಬಾಹೌ ಸಿದ್ದೇ ಹ್ಯುಪಬರ್ಹಣೈಃ ಕಿಮ್‌ । 
ಸತ್ಯಂಜಲೌ ಕಿಂ ಪುರುಧಾನ್ನ ಪಾತ್ರ್ಯಾ 


ದಿಗ್ವಲ್ಕಲಾದೌ ಸತಿ ಕಿಂ ದುಕೂಲೈ: ॥1೪॥ 


ಚೀರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ 
ನೈವಾಂಘ್ರಿಪಾಃ ಪರಭೃತಃ ಸರಿತೋತಪ್ಯಶುಷ್ಕನ್‌ । 
ರುದ್ಧಾ ಗುಹಾಃ ಕಿಮಜಿತೋತವತಿ ನೋಪಸನ್ನಾನ್‌ 
ಕಸ್ಸಾದ್ದಜಂತಿ ಕವಯೋ ಧನದುರ್ಮದಾಂಧಾನ್‌ ॥ ೫ ॥ 


ಏವಂ ಸ್ವಚಿತ್ತೇ ಸ್ವತ ಏವ ಸಿದ್ಧ 
ಆತ್ಮಾ ಪ್ರಿಯೋ5ರ್ಥೋ ಭಗವಾನನಂತಃ 1 
ತಂ ನಿರ್ವತೋ ನಿಯತಾರ್ಥೊೋ ಭಜೇತ 


ಸಂಸಾರಹೇತೂಪರಮಶ್ಚ ಯತ್ರ ॥೬॥ 


ಕಸ್ತಾಂ ತ್ವನಾದೃತ್ಯ ಪರಾನುಚಿಂತಾಮ್‌ 
ಯತೇ ಪಶೂನಸತೀಂ ನಾಮ ಯುಂಜ್ಯಾತ್‌ 1 
ಪಶ್ಯಂಜನಂ ಪತಿತಂ ವೈತರಣ್ಯಾಂ 
ಸ್ಪಕರ್ಮ ಜಾನ್ನರಿತಾಪಾಂಜುಷಾಣಮ್‌ 11೭1 


[173916 0 


ದ್ವಿತೀಯ ಸೃಂಧ 


143 


ಒಳಗಾಗದೆ ಎರಕ್ತನಾಗಿ ಶ್ರೀಭಗವಂತನಲ್ಲಿ ಧಾರಣಾಯೋಗವನ್ನು 
ಅವಲಂಬಿಸಬೇಕು. ವೇದಗಳು ಅತ್ಯಂತ ಆಕರ್ಷಕ ಶೈಲಿಯಲ್ಲಿ 
ಕರ್ಮಫಲಗಳನ್ನು ನಿರ್ದೇಶಿಸುತ್ತವೆ. ಸಾಮಾನ್ಯ ಜನರು ಅವು 
ಗಳಿಂದ ಮರುಳಾಗುತ್ತಾರೆ. ಅವರ ಬುದ್ಧಿಯು ಸ್ವರ್ಗವೇ ಮುಂತಾದ 
ನಿರರ್ಥಕ ನಾಮಗಳಲ್ಲಿ ಸಿಲುಕಿ ಸುಖವಾಸನೆಯ ಕನಸು ಕಾಣುತ್ತಾ 
ಅಲೆದಾಡುತ್ತಿರುತ್ತಾರೆ. ಆದರೆ ಮಾಯಾಮಯ ಲೋಕಗಳಲ್ಲಿ 
ನಿಜವಾದ ಸುಖ ದೊರೆಯುವುದಿಲ್ಲ ॥೨॥ ಆದ್ದರಿಂದ ವಿವೇಕಿಯು 
ಈ ಬಗೆ-ಬಗೆಯ ನಾಮಗಳುಳ್ಳ ಪದಾರ್ಥಗಳೊಡನೆ ಪ್ರಯೋ 
ಜನಕ್ಕೆ ಬೇಕಾದಷ್ಟೇ ವ್ಯವಹಾರ ಇಟ್ಟುಕೊಳ್ಳಬೇಕು. ಅವುಗಳು 
ನಿಸ್ಸಾರವೇ ಆಗಿವೆ ಎಂಬ ನಿಶ್ಚಯವನ್ನು ಬುದ್ಧಿಯಲ್ಲಿರಿಸಿಕೊಳ್ಳ 
ಬೇಕು. ಒಂದು ಕ್ಷಣವಾದರೂ ಎಚ್ಚರ ತಪ್ಪಬಾರದು. ಸಾಂಸಾರಿಕ 
ಪದಾರ್ಥಗಳು ಪ್ರಾರಬ್ದವಶದಿಂದ "ಪ್ರಯತ್ನವಲ್ದದೆಯೇ ದೊರ 
ಕುವುದಾದರೆ, ಅವುಗಳನ್ನು ಗಳಿಸುವ ಪರಿಶ್ರಮವು ವ್ಯರ್ಥವೆಂದೇ 
ತಿಳಿದು ಅವುಗಳಿಗಾಗಿ ಪ್ರಯತ್ನಿಸಬಾರದು. ॥ ೩ ॥ ಭೂಮಿಯ 
ಮೇಲೆ ಮಲಗುವುದರಿಂದಲೇ ಸುಖನಿದ್ದೆ ಆಯಾಸ ಪರಿಹಾರ 
ವಾಗುವುದಿದ್ದರೆ ಮಂಚಕ್ಕಾಗಿ ಏಕೆ ಪ್ರಯತ್ನಮಾಡಬೇಕು ? ದೇವರ 
ಅನುಗ್ರಹದಿಂದ ತಾನಾಗಿ ದೊರೆತ ತೋಳುಗಳು ಇರುವಾಗ ತಲೆ 
ದಿಂಬುಗಳು ಏಕೆ ಬೇಕು? ಬೊಗಸೆಯಿಂದಲೇ ಆಹಾರವನ್ನು 
ಸ್ವೀಕರಿಸುವ ಕೆಲಸ ಸಾಗುವುದಾದರೆ ಅನೇಕ ಪಾತ್ರೆಗಳನ್ನು 
ಒಟ್ಟುಗೂಡಿಸುವುದೇಕೆ ? ನಾರುಮಡಿಯನ್ನೇ ಉಟ್ಟುಕೊಂಡು 
ಅಥವಾ ದಿಗಂಬರನಾಗಿಯೇ ಇದ್ದುಕೊಂಡು ಜೀವನ ನಿರ್ವ 
ಹಿಸುವುದು ಸಾಧ್ಯವಾಗುವಾಗ ಪಟ್ಟವಸ್ಪಗಳು ಏಕೆ ಬೆಕು? 1 ೪ ॥ 
ಉಟ್ಟುಕೊಳ್ಳಲು ಮಾರ್ಗದಲ್ಲಿ ಚಿಂದಿಬಟ್ಟೆಗಳು ದೊರೆಯುವು 
ದಿಲ್ಲವೇ ? ಹಸಿವಾದಾಗ ಪರೋಪಕಾರಕ್ಕಾಗಿಯೇ ಇರುವ 
ವೃಕ್ಷಗಳು ಹೂವು-ಹಣ್ಣುಗಳ ಭಿಕ್ಷೆ ನೀಡುವುದಿಲ್ಲವೇ ? ಬಾಯಾರಿ 
ದವರಿಗೆ ನದಿಗಳು ಒಣಗಿಹೋಗಿವೆಯೇ ? ವಸತಿಗೆ ಜಾಗ ಬೇಕಾ 
ದಾಗ ಗುಹೆಗಳ ಬಾಗಿಲುಗಳು ಮುಚ್ಚಿ ಹೋಗಿವೆಯೇ ? ಎಲ್ಲಕ್ಕೂ 
ಮಿಗಿಲಾಗಿ ಶ್ರೀಭಗವಂತನೇ ಶರಣುಬಂದವರನ್ನು ರಕ್ಷಿಸುವುದಿಲ್ಲವೇ ? 
ಹೀಗಿದ್ದರೂ ವಿವೇಕಿಗಳು ಅಹಂಕಾರದ ಅಮಲಿನಲ್ಲಿರುವ ಶ್ರೀಮಂತ 
ರನ್ನು ಏಕೆ ಸೇವಿಸಬೇಕು ? ॥ ೫ ॥ ಹೀಗೆ ವಿರಕ್ಶನಾದ ಮೇಲೆ ನಮ್ಮ 
ಹೃದಯದಲ್ಲೇ ಸರ್ವದಾ ಸ್ವತಃ ಸಿದ್ಧನಾಗಿ ನಮ್ಮ ಆತ್ಮಸ್ತ್ರರೂಪನೇ 
ಆಗಿ, ಪರಮಪ್ರಿಯತಮನಾಗಿರುವ ಪರಮಸತ್ಯಸ್ವರೂಪನಾದ 
ಪರಮಾತ್ಮ ಅನಂತನು ಬೆಳಗುತ್ತಿದ್ದಾನೆ ಎಂದು ನಿಶ್ಚಯಿಸಿ ಪರಮ 
ಪ್ರೇಮದಿಂದಲೂ, ಆನಂದದಿಂದಲೂ ಆತನನ್ನೇ ಭಜಿಸಬೇಕು. 

ಏಕೆಂದರೆ, ಆತನ ಭಜನೆಯಿಂದಲೇ ಸಂಸಾರಕ್ಕೆ ಕಾರಣವಾದ 
ಅಜ್ಞಾನವು ತೊಲಗುವುದು. ॥ ೬ ॥ ಪಶುಗಳ ಮಾತೇನೋ ಬೇರೆ 
ಯಾಗಿದೆ. ಆದರೆ ಈ ಸಂಸಾರವೆಂಬ ವೈತರಣೀ ನದಿಯಲ್ಲಿ 
ಜನರು ಬಿದ್ದು ತಮ್ಮ ಕರ್ಮಗಳ ಫಲವಾದ ದುಃಖಗಳನ್ನು 
ಅನುಭವಿಸುತ್ತಿರುವುದನ್ನು ನೋಡಿಯೂ ಕೂಡ ಶ್ರೀಭಗವಂತನ 

ಮಂಗಳಮಯವಾದ ಧ್ಯಾನವನ್ನು ಮಾಡದೆ, ಆಸತ್‌ ವಿಷಯ 

ಭೋಗಗಳಲ್ಲೇ ತನ್ನ ಚಿತ್ತವನ್ನು ಅಲೆಯಲು ಬಿಡುವವನು 


ಮನುಷ್ಯನೇ ಅಲ್ಲ ॥ ೭ ॥ 


144 


ಕೇಚಿತ್ತದೇಹಾಂತರ್ಹದಯಾವಕಾಶೇ 
ಪ್ರಾದೇಶಮಾತ್ರಂ ಪುರುಷಂ ವಸಂತಮ್‌ | 
ಚತುರ್ಭುಜಂ ಕಂಜರಥಾಂಗ ಶಂಖ- 


ಗದಾಧರಂ ಧಾರಣಯಾ ಸ್ಫರಂತಿ ॥ ೮॥ 


ಪ್ರಸನ್ನವಕ್ವಂ ನಲಿನಾಯತೇಕ್ಟಣಂ 
ಕದಂಬಕಿಂಜಲ್ಕಸಿಶಂಗವಾಸಸಮ್‌ | 
ಲಸನ್ನಹಾರತ್ನ ಹಿರಣ್ಮಯಾಂಗದಂ 


ಸ್ಫುರನ್ಮಹಾರತ್ನ  ಕಿರೀಟಕುಂಡಲಮ್‌ ॥೯॥ 


ಉನ್ನಿದ್ರಹೃತ್ತಂಕಜಕರ್ಣಿಕಾಲಯೇ 
ಯೋಗೇಶ್ವರಾಸ್ಥಾಪಿತಪಾದಪಲ್ಲವಮ್‌ | 
ಶ್ರೀಲಕ್ಷ್ಮಣಂ ಕೌಸ್ತುಭರತ್ನ ಕಂಧರ- 
ಮಮ್ಸಾನಲಕ್ಟ್ಮ್ಮಾ ವನಮಾಲಯಾರ5 5ಚಿತಮ್‌ ॥ ೧೦॥ 


ಇಟ್ರೆ 


ವಿಭೂಷಿತಂ ಮೇಖಲಯಾಂಗುಲೀಯಕ್ಕೆ- 
ರ್ಮಹಾಧನೈರ್ನೂಪುರಕಂಕಣಾದಿಭಿಃ | 
ಸಿಗ್ತಾ ಮಲಾಕುಂಚಿತನೀಲಕುಂತಲೈ- 


ರ್ವಿರೋಚಮಾನಾನನಹಾಸಪೇಶಲಮ್‌ ॥೧೧॥ 


ಅದೀನಲೀಲಾಹಸಿತೇಕ್ಷಣೋಲ್ಲಸತ್‌ 
ಭ್ರೂಭಂಗಸಂಸೂಚಿತಭೂರ್ಯನುಗ್ರಹಮ್‌ । 
ಈಕ್ಷೇತ ಚಿಂತಾಮಯಮೇನಮೀಶ್ಚರಂ 


ಯಾವನ್ಮನೋ ಧಾರಣಯಾವತಿಷ್ಠತೇ 1೧೨॥ 


ಏಕೈಕಶೋರಂಗಾನಿ ಧಿಯಾನುಭಾವಯೇತ್‌ 
ಪಾದಾದಿ ಯಾವದ್ಧಸಿತಂ ಗದಾಭ್ಯತಃ 1 
ಜಿತಂ ಜಿತಂ ಸ್ಥಾನಮಪೋಹ್ಯ ಧಾರಯೇತ್‌ 
ಪರಂ ಪರಂ ಶುದ ತಿ ಧೀರ್ಯಥಾ ಯಥಾ ॥ ೧೩॥ 


[173916 0 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ರಾಜೇಂದ್ರಾ | ಸ್ಥೂಲವಾದ ಭಗವದ್ರೂಪದಲ್ಲಿ ಮಾಡುವ 
ಯೋಗಧಾರಣೆಯನ್ನು ಹಿಂದೆ ಹೇಳಿದೆನು. ಕೆಲವು ಸಾಧಕರು 
ತಮ್ಮ ಶರೀರದೊಳಗೆ ಹೃದಯಾಕಾಶದಲ್ಲಿ ಬೆಳಗುತ್ತಿರುವ 
ಭಗವಂತನ ಚೋಟುದ್ದದ ರೂಪದಲ್ಲಿ ಯೋಗಧಾರಣೆಯನ್ನು 
ಮಾಡುತ್ತಾರೆ. ಅವರು ಹೀಗೆ ಧ್ಯಾನಿಸುತ್ತಾರೆ - ನಮ್ಮ ಹೃದಯ 
ಪ್ರದೇಶದಲ್ಲಿ ಇರುವ ಆ ಭಗವಂತನು ನಾಲ್ಕುಭುಜಗಳುಳ್ಳವ 
ನಾಗಿದ್ದು ಅವುಗಳಲ್ಲಿ ಪಾಂಚಜನ್ಯ ಶಂಖ, ಸುದರ್ಶನ ಚಕ್ರ, 
ಕೌಮೋದಕೀ ಗದೆ, ಲೀಲಾಪದ್ಧಗಳನ್ನು ಧರಿಸಿದ್ದಾನೆ. ॥ ೮ ॥ ಆತನ 
ಪ್ರಸನ್ನವಾದ ಮುಖಕಮಲ, ಕಮಲದಂತೆ ವಿಶಾಲವೂ, ಕೋಮಲವೂ 
ಆದ ಕಣ್ಣುಗಳು, ಕದಂಬ ಪುಷ್ಪದ ಕೇಸರದಂತೆ ಕಂಗೊಳಿಸುವ 
ಪೀತಾಂಬರದ ಉಡಿಗೆ, ತೋಳುಗಳಲ್ಲಿ ಶ್ರೇಷ್ಠವಾದ ರತ್ನಗಳಿಂದ 
ಘಟಿತ ಭುಜಕೀರ್ತಿಗಳು ಕಂಗೊಳಿಸುತ್ತಿವೆ. ತಲೆ ಮತ್ತು ಕಿವಿಗಳಲ್ಲಿ 
ಅಮೂಲ್ಯರತ್ನಗಳಿಂದ ಥಳ-ಥಳಿಸುತ್ತಿರುವ ಕಿರೀಟ-ಕುಂಡಲಗಳು 
ಬೆಳಗುತ್ತಿವೆ. ॥ ೯ ॥ ಯೋಗೇಶ್ವರರು ತಮ್ಮ ಅರಳಿದ ಹೃದಯ 
ಕಮಲದ ಕರ್ಣಿಕೆಯಲ್ಲಿ ಆತನ ಚರಣಗಳನ್ನು ಸ್ಥಾಪಿಸಿಕೊಂಡಿರು 
ತ್ತಾರೆ. ಅವನ ಹೃದಯದ ಮೇಲೆ ಶ್ರೀವಶ್ನಚಿಹ್ನೆ ಕಂಗೊಳಿಸುತ್ತಿದೆ. 
ಕುತ್ತಿಗೆಯಲ್ಲಿ ಕೌಸ್ತುಭಮಣಿಯ ಶೋಭೆ, ವಕ್ಟಸ್ಸಳದಲ್ಲಿ ಎಂದಿಗೂ 
ಬಾಡದಿರುವ ವನಮಾಲೆಯೂ ಅಲಂಕೃತವಾಗಿದೆ. ॥ ೧೦ ॥ 
ನಡುವಿನಲ್ಲಿ ಕಟಿಸೂತ್ರ, ಕೈ ಬೆರಳುಗಳಲ್ಲಿ ಉಜ್ವಲವಾದ ಉಂಗುರ 
ಗಳು, ಕಾಲುಗಳಲ್ಲಿ ಕಾಲಂದುಗೆ, ಕೈಯಲ್ಲಿ ಕಂಕಣ ಮುಂತಾದ 
ಆಭರಣಗಳನ್ನು ಧರಿಸಿರುವನು. ನಯವಾದ, ನಿರ್ಮಲವಾದ, 
ನೀಲವರ್ಣದ ಗುಂಗುರು ಕೂದಲುಗಳ ಕಮನೀಯವಾದ 
ಕೇಶರಾಶಿ. ಅವನ ಮುಖಕಮಲವು ಮಂದ-ಮಂದ ಮುಗುಳ್ನಗೆ 
ಯಿಂದ ಅರಳಿನಿಂತಿದೆ. । ೧೧ ॥ ಸುಂದರವಾದ ಲೀಲೆಯ 
ನಗೆನೋಟದಿಂದ ಬೆಳಗುತ್ತಾ ಭಕ್ತರಮೇಲೆ ಅನುಗ್ರಹದ ಮಳೆ 
ಯನ್ನು ಕರೆಯುತ್ತಿರುವ ಹುಬ್ಬುಗಳು. ಇಂತಹ ಸೌಂದರ್ಯ, 
ಲಾವಣ್ಯಪೂರ್ಣವಾದ ದಿವ್ಯ ಮಂಗಳವಿಗ್ರಹದಲ್ಲಿ ಮನಸ್ಸು 
ಧಾರಣಾಯೋಗದಿಂದ ಸ್ಥಿರವಾಗುವವರೆಗೂ ಪದೇ-ಪದೇ ಈ 
ಚಿಂತನಸ್ವರೂಪ ಭಗವಂತನನ್ನು ನೋಡುತ್ತಾ ಇರಲು ಪ್ರಯತ್ನಿಸ 
ಬೇಕು. ಮತ್ತೆ-ಮತ್ತೆ ಚಿಂತಿಸುತ್ತಾ ಇರುವಾಗ ) ಧಾರಣೆಯು 
ಸ್ಥಿರವಾಗುವುದು. ಬಳಿಕ ಭಗವಂತನ ಧ್ಯಾನವು ಭಗವತೃಪೆಯಿಂದ 
ತಾನೇ-ತಾನಾಗಿ ನಡೆಯುತ್ತಾ ಇರುತ್ತದೆ. ॥ ೧೨ ॥ ಹೀಗೆ ನಿಶ್ಚ 
ಯಾತ್ಮಿಕಾ ಬುದ್ಧಿಯಿಂದ ಭಗವಂತನ ಚರಣಕಮಲಗಳಿಂದ 
ಹಿಡಿದು ಮುಗುಳ್ನಗೆಯಿಂದ ಕೂಡಿದ ಮುಖಕಮಲದವರೆವಿಗೂ 
ಒಂದೊಂದು ಅವಯವವನ್ನು ಬುದ್ಧಿಯಿಂದ ಧರಿಸಬೇಕು. ಬುದ್ಧಿಯು 
ಶುದ್ಧವಾದಂತೆಲ್ಲ ಚಿತ್ತವು ಅವನಲ್ಲಿ ಸ್ಥಿರವಾಗುತ್ತಾ ಹೋಗುತ್ತದೆ. 
ಒಂದೊಂದು ಅಂಗದಲ್ಲಿ ಧ್ಯಾನವು ಸ್ಥಿರವಾದ ನಂತರ ಅದನ್ನು 
ಬಿಟ್ಟು ಮತ್ತೊಂದು ಅಂಗವನ್ನು ಧ್ಯಾನಿಸತೊಡಗಬೇಕು. ಹೀಗೆ 
ಧ್ಯಾನ ಮಾಡುವುದರಿಂದ ಬುದ್ಧಿಯು ಶುದ್ಧವಾಗಿ, ಚಿತ್ತವು 
ಭಗವಂತನಲ್ಲಿ ಸ್ಥಿರವಾಗಿ ಹೋಗುತ್ತದೆ. ॥ ೧೩ ॥ ಈ ಪರಮಾತ್ಮನೇ 
ನಿರ್ಗುಣಬ್ರಹ್ಮವಾಗಿದ್ದಾನೆ ಹಾಗೂ ಅವನೇ ಲೀಲೆಯಿಂದ ಈ 
ಸಗುಣರೂಪವನ್ನು ಧರಿಸಿರುವನು. ಹೀಗೆ ಪರಾತ್ತರನೂ, ಸಾಕ್ಷಿ 
ರೂಪನೂ ಆದ ಜಗತ್ತಶಿಯಲ್ಲಿ ಭಕ್ಮಿಯೋಗಸಮಾಧಿ ಉಂಟಾಗುವ 


2 ಅಧ್ಯಾಯ] 


ಯಾವನ್ನ ಜಾಯೇತ ಪರಾವರೇ$ಸ್ಕಿನ್‌ 
ವಿಶ್ವೇಶ್ಷಕೇ ದ್ರಷ್ಟರಿ 

ತಾವತ್‌ ಸ್ಥವೀಯಃ ಪುರುಷಸ್ಯ 
ಕ್ರಿಯಾವಸಾನೇ ಪ್ರಯತಃ 


ರೂಪಂ 
ಸ್ಫರೇತ 


ಸ್ಥಿರಂ ಸುಖಂ ಚಾಸನಮಾಶ್ರಿತೋ ಯತಿ- 
ರ್ಯದಾ ಜಿಹಾಸುರಿಮಮಂಗ ಲೋಕಮ್‌ 

ಕಾಲೇಚದೇಶೇಚಮನೋನ ಸಜ್ಜಯೇತ್‌ 
ಪ್ರಾಣಾನ್ನಿ ಯಚ್ಛೇನ್ಗನಸಾ ಜಿತಾಸು: 


ಮನಃ ಸ್ವಬುದ್ಧಾ 4 ಮಲಯಾ ನಿಯಮ್ಯ 
ಕ್ಷೇತ್ರಜ್ಞ ಏತಾಂ ನಿನಯೇತ್ತಮಾತ್ಮನಿ 

ಆತ್ಮಾನಮಾತ್ಮನ್ಯವರುಧ್ಯ ಧೀರೋ 
ಲಬ್ಲೋಪಶಾಂತಿರ್ವಿರಮೇತ ಕೃತ್ಯಾತ್‌ 


ನ ಯತ್ರ ಕಾಲೋನನಿಮಿಷಾಂ ಪರಃ ಪ್ರಭುಃ 
ಕುತೋ ನು ದೇವಾ ಜಗತಾಂ ಯ ಈಶಿರೇ 

ನ ಯತ್ರ ಸತ್ತ 2 ನ ರಜಸ್ತಮಶ್ಚ 
ನ ವೈ ವಿಕಾರೋನ ಮಹಾನ್ಸಧಾನಮ್‌ 


ಪರಂ ಪದಂ ವೈಷ್ಣವಮಾಮನಂತಿ ತದ್‌ 
ಯನ್ನೇತಿ ನೇತೀತ್ಯತದುತ್ತಿ ಸೃಕ್ಕವಃ 

ವಿಸೃಜ್ಯ ದೌರಾತ್ಮ $ ಮನನ್ಯಸೌಹೃದಾ 
ಹೃದೋಪಗುಹ್ಯಾರ್ಹಪದಂ ಪದೇ ಪದೇ 


ಇತ್ನಂ 
ವಿಜಾ ್ಲನದೃಗ್ಲೀರ್ಯಸುರಂಧಿ 


ಮುನಿಸ್ತೂಪರಮೇದ್ವವಸ್ಥಿತೋ 
ತಾಶಯಃ 


ಸ್ವಸಾರ್ಪ್ಲಿನಾರ 5ಪೀಡ್ಕ ಗುದಂ ತತೋತನಿಲಂ 
ಸ್ಥಾನೇಷು 


ಷಟ್ಲೂನ್ನಮಯೇಜ್ಜಿತಕ್ಷಮ: 


ದ್ವಿತೀಯ ಸೃಂಧ 


ಭಕ್ಕಿಯೋಗಃ । 


॥ ೧೪ ॥ 


॥ ೧೫ ॥ 


i ೧೬॥ 


॥ ೧೭॥ 


॥ ೧೮॥ 


॥ ೧೯॥[ 


145 


ವರೆಗೂ ನಿತ್ಯ-ನೈಮಿತ್ತಿಕ ಕರ್ಮಾಚರಣೆಯ ನಂತರ ಏಕಾಗ್ರತೆ 
ಯಿಂದ ಮೇಲೆ ಹೇಳಿದ ಶ್ರೀಭಗವಂತನ ಸ್ಥೂಲರೂಪವನ್ನು 
ಧ್ಯಾನಿಸುತ್ತಾ ಇರಬೇಕು. ॥ ೧೪ ॥ 

ಆಸನವು ಸ್ಥಿರವಾಗಿ ಬಹಳಹೊತ್ತು ಸುಖವಾಗಿ ಕುಳಿತುಕೊಳ್ಳು 
ವಂತಾಗಬೇಕು. ಇಂದ್ರಿಯಗಳನ್ನು ನಿಗ್ರಹಿಸಿ ಯೋಗಿಯು ಈ 
ಲೋಕವನ್ನು ತ್ಯಜಿಸಿ ಭಗವಂತನ ವೈಕುಂಠಲೋಕಕ್ಕೆ ಹೋಗ 
ಬೇಕೆಂಬು ಬಯಸಿದಾಗ, ಯಾವುದೇ ಕಾಲದಲ್ಲಿ ಅಥವಾ 
ದೇಶದಲ್ಲಿ ಮನಸ್ಸನ್ನು ಹೋಗಗೊಡದೆ ಕೇವಲ ಪ್ರಾಣಾಯಾಮದ 
ಮೂಲಕ ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳ ಬೇಕು. ಮತ್ತೆ ಕೇವಲ 
ಭಗವಂತನನ್ನೇ ಚಿಂತಿಸಬೇಕು. ॥ ೧೫ ॥ ಅನಂತರ ಶುದ್ಧವಾದ 
ಬುದ್ದಿಯಿಂದ ಮನಸ್ಸನ್ನು ಸಂಯಮ ಗೊಳಿಸಿ, ಮನಸ್ಸಿನೊಡನೆ 
ಬುದ್ಧಿಯನ್ನು ಕ್ಷೇತ್ರಜ್ಞನಲ್ಲಿಯೂ,  ಕೇತ್ರಜ್ಞನನ್ನು ಅಂತರಾತ್ಮ 
ನಲ್ಲಿಯೂ, ಆ ಅ ಸ ಲ್ಲಿಯೂ ಲಯಗೊಳಿಸಿ, 
ಆ ಧೀರಪುರುಷನು ಪರಮಶಾಂತಿಪೂರ್ಣವಾದ ಸ್ಥಿತಿಯಲ್ಲಿ 
ನೆಲೆಗೊಳ್ಳಬೇಕು. ಆಮೇಲೆ ಅವನಿಗೆ ಯಾವ ಕರ್ತವ್ಯವೂ 
ಇರುವುದಿಲ್ಲ (ಆತ್ಮ ಸಂಸ್ಥಂ ಮನಃಕೃತ್ವಾ ನ ಕಿಂಚಿದಪಿ ಚಿಂತ 
ಯೇತ್‌ - ಗೀತಾ ೬) ॥ ೧೬ ॥ ಈ ಸ್ಥಿತಿಯಲ್ಲಿ ಸತ್ತ ಆ ಗುಣವೂ 
ಇರುವುದಿಲ್ಲ ಅಂದಬಳಿಕ ರಜೋಗುಣ - ತಮೋಗುಣಗಳ 
ಪ್ರಸಂಗವಾದರೂ ಎಲ್ಲಿ ಬಂದೀತು ? ಅಹಂಕಾರ, ಮಹತ್ತತ್ತ ಘ್‌ 
ಪ್ರಕೃತಿಯ ಕೂಡ ಅಸ್ತಿತ್ವ ಅಲ್ಲಿರುವುದಿಲ್ಲ ಆ ಸ್ಥಿತಿಯಲ್ಲಿ ದೇವತೆ 
ಗಳ ನಿಯಾಮಕ ಕಾಲನ ಬೇಳೆಯೂ ಬೇಯದಿರುವಾಗ ಡೇವತೆ 
ಗಳಾಗಲೀ, ಅವರಿಗೆ ಅಧೀನರಾಗಿರುವ ಇತರ ಪ್ರಾಣಿಗಳಾದರೋ 
ಹೇಗೆ ಇರಬಲ್ಲರು ? ॥ ೧೭ ॥ ಪರಮಾತ್ಮನಿಂದ ಭಿನ್ನವಾದ 
ಸಮಸ್ತವನ್ನು ತ್ಯಾಗಮಾಡಲು ಬಯಸುವ ಯೋಗಿಗಳು 'ನೇತಿ- 
ನೇತಿ' "ಇದೂ ಅಲ್ಲ! ಇದೂ ಅಲ್ಲ!' ಎಂಬ ಭಾವನೆಯಿಂದ 
ಉಳಿದ ಎಲ್ಲದರಲ್ಲೂ ಆತ್ಮಬುದ್ಧಿ ಯನ್ನು ತ್ಯಾಗಗೈದು ಪರಮಾತ್ಮ 
ಸ್ವರೂಪವನ್ನು ಹೃದಯದಿಂದ ಪದೇ-ಪದೇ ಆಲಿಂಗಿಸಿಕೊಳ್ಳುತ್ತಾ 
ಅನನ್ಯ ಪ್ರೇಮದಿಂದ ಪರಿಪೂರ್ಣರಾಗುವರೋ - ಅದೇ ಭಗವಾನ್‌ 
ವಿಷ್ಣುವಿನ ಪರಮಪದವಾಗಿದೆ. ಈ ವಿಷಯದಲ್ಲಿ ಎಲ್ಲ ಶಾಸ್ತ್ರಗಳ 
ಸಮ್ಮತಿ ಇದೆ. ॥ ೧೮ ॥* 

ಜ್ಞಾನದೃಷ್ಟಿಯ ಬಲದಿಂದ ಚಿತ್ತದ ವಾಸನೆಯನ್ನು ಕಳೆದು 
ಕೊಂಡ ಬ್ರಹ್ಮನಿಷ್ಠನಾದ ಯೋಗಿಯು ಈ ರೀತಿಯಲ್ಲಿ ತನ್ನ ಶರೀರ 
ವನ್ನು ತ್ಯಜಿಸಬೇಕು. ಮೊದಲು ಹಿಮ್ಮಡಿಯಿಂದ ತನ್ನ ಗುದವನ್ನು 
ಒತ್ತಿಕೊಂಡು ಸ್ಥಿರನಾಗಬೇಕು. ಮತ್ತೆ ಗಾಬರಿಯಿಲ್ಲದೆ ಪ್ರಾಣ 
ವಾಯುವನ್ನು ಷಟ್‌-ಚಕ್ರಭೇದನ ಕ್ರಮದಿಂದ ಅನಾಯಾಸವಾಗಿ 
ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು. ॥ ೧೯ ॥ ಪ್ರಶಸ್ತವಾದ 
ಮನಸ್ಸುಳ್ಳಯೋಗಿಯು ನಾಭಿಚಕ್ರವಾದ ಮಣಿಪೂರದಲ್ಲಿರುವ 


* ಶ್ಲೋಕ ೮ರಿಂದ ೧೮ರ ತನಕದ ಪ್ರಸಂಗವು ಸದ್ಯೋಮುಕ್ತಿಯದಾಗಿದೆ. ಇದರಲ್ಲಿ ಭಗವಂತನ ಸ್ವರೂಪವನ್ನು ಎಲ್ಲಸಮಯದಲ್ಲಿ ಧ್ಯಾನಿಸಬೇಕು. ಧ್ಯಾನದ 
ಮೂಲಕ ಧಾರಣೆಯನ್ನು ಮಾಡಬೇಕು. ಅದರಿಂದಾಗಿ ಅದರಲ್ಲಿ ಚಿರಂತನ ಸಿತಿ ಉಂಟಾಗುತ್ತದೆ. ಇದರಿಂದ ಭಕ್ಕಿಯೋಗವು ದೃಢವಾಗುತ್ತದೆ. ಭಕ್ತನ 
ಉದ್ದಾರವನ್ನು ಸಾಕ್ಟಾತ್‌ ಭಗವಂತನೇ ಮಾಡುತ್ತಾನೆ. ಭಕ್ತನ ಹೊಣೆಗಾರಿಕೆಯು ಭಗವಂತನ ಮೇಲೆ ಬರುತ್ತದೆ. ಆದ್ದರಿಂದ ಭಕ್ತಿಯಲ್ಲಿ 
ಸದ್ಯೋಮುಕ್ತಿಯನ್ನು ಹೇಳಲಾಗಿದೆ. ಇನ್ನು ಶ್ಲೋಕ ೧೯ರಿಂದ ೩೧ರತನಕ ಜ್ಞಾನಮಾರ್ಗದ ಪ್ರಸಂಗ ನಡೆಯುತ್ತದೆ. ಈಗೆ ಯೋಗಾಭ್ಯಾಸದಿಂದ ಸಿಗುವ 


ಕ್ರಮಮುಕ್ತಿಯ ಪ್ರಸಂಗವನ್ನು ಪ್ರಾರಂಭಿಸುತ್ತಾರೆ. 


146 


ನಾಭ್ಯಾಂ ಸ್ಥಿತಂ ಹೃದ್ಯಧಿರೋಪ್ಯ ತಸ್ಥಾ- 
ದುದಾನಗತ್ಯೋರಸಿ ತಂ ನಯೇನ್ನುನಿಃ I 

ತತೋತನುಸಂಧಾಯ ಧಿಯಾ ಮನಸ್ವೀ 
ಸ್ವತಾಲುಮೂಲಂ ಶನಕೈರ್ನಯೇತ ॥ ೨೦॥ 


ತಸ್ಥಾದ್ದು ವೋರಂತರಮುನ್ನಯೇತ 
ನಿರುದ್ಧಪಪ್ತಾಯತನೋ5 ನಪೇಕ್ಷ | 
ಸ್ಥಿತ್ವಾ ಮುಹೂರ್ತಾರ್ಧಮಕುಂಠದೃಷ್ಟಿ- 


ರ್ನಿರ್ಭಿದ್ಯ ಮೂರ್ಧನಿಸೃಜೇತ್ತದಂ ಗತಃ ॥ ೨೧॥ 


ಯದಿ ಪ್ರಯಾಸ್ಕನ್ನಪ ಪಾರಮೇಷ್ಮ್ಯಂ 
ವೈಹಾಯಸಾನಾಮುತ ಯದ್ದಿಹಾರಮ್‌ 1 
ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ 


ಸಹೈವ ಗಚ್ಛೇನ್ಫನಸೇಂದ್ರಿಯೈೆಶ್ಚ ॥ ೨೨ ॥ 


ಯೋಗೇಶ್ವರಾಣಾಂ ಗತಿಮಾಹುರಂತ- 
ರ್ಬಹಿಸ್ತಿ ಲೋಕ್ಯಾಃ ಪವನಾಂತರಾತ್ಮನಾಮ್‌ | 
ನ ಕರ್ಮಭಿಸ್ತಾಂ ಗತಿಮಾಪ್ನವಂತಿ 
ವಿದ್ಯಾ ತಪೋಯೋಗಸಮಾಧಿಭಾಜಾಮ್‌ ॥ ೨೩ ॥ 


ವೈಶ್ನಾನರಂ ಯಾತಿ ವಿಹಾಯಸಾ ಗತಃ 
ಸುಷುಮ್ಲಯಾ ಬ್ರಹ್ಮಪಥೇನ ಶೋಚಿಷಾ 

ವಿಧೂತಕಲ್ಯೋ5 ಥ ಹರೇರುದಸ್ತಾತ್‌ 
ಪ್ರಯಾತಿ ಚಕ್ರಂ ನೃಪ ಶೈಶುಮಾರಮ್‌ 


॥ ೨೪॥ 


ತದ್ದಿಶ್ಶನಾಭಿಂ ವಿಷ್ಣೋ- 


ತ್ವತಿವರ್ತ್ಯ 
ರಣೀಯಸಾ ವಿರಜೇನಾತ್ಮನೈಕ: 
ನಮಸ್ಕೃತಂ ಬ್ರಹ್ಮವಿದಾಮುಪೈತಿ 
ಕಲ್ಪಾಯುಷೋ ಯದ್ವಿಬುಧಾ ರಮಂತೇ 


॥ ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ವಾಯುವನ್ನು ಹೃದಯಚಕ್ರವಾದ ಅನಾಹತಚಕ್ರಕ್ಕೂ, ಅಲ್ಲಿಂದ 
ಉದಾನವಾಯುವಿನ ಮೂಲಕ ವಕ್ಷ್ನಳದ ಮೇಲಿರುವ ವಿಶುದ್ಧ 
ಚಕ್ರಕ್ಕೂ ಮತ್ತೆ ಆ ವಾಯುವನ್ನು ಮೆಲ್ಲ-ಮೆಲ್ಲನೆ ತಾಲು 
ಮೂಲಕ್ಕೂ (ಅಂದರೆ ವಿಶುದ್ಧ ಚಕ್ರದ ತುದಿಗೆ) ಆಜ್ಞಾಚಕೃಕ್ಕೆ 
ಹತ್ತಿಸಬೇಕು. ॥ ೨೦ ॥ ಅನಂತರ ಎರಡು ಕಣ್ಣುಗಳು, ಎರಡು 
ಕಿವಿಗಳು, ಮೂಗುಹೊಳ್ಳೆಗಳು ಮತ್ತು ಬಾಯಿ ಎಂಬ ಈ ಏಳು 
ರಂಧ್ರಗಳನ್ನು ಮುಚ್ಚಿಕೊಂಡು ಆ ತಾಲುಮೂಲದಲ್ಲಿರುವ 
ವಾಯುವನ್ನು ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರಕ್ಕೆ ಕೊಂಡೊ 
ಯ್ಯಬೇಕು. ಯಾವುದೇ ಲೋಕಕ್ಕೆ ಹೋಗುವ ಇಚ್ಛೆ ಇಲ್ಲದಿದ್ದರೆ 
ಅರ್ಧಗಳಿಗೆ ಕಾಲ ಆ ವಾಯುವನ್ನು ಅಲ್ಲಿಯೇ ತಡೆದು ಸ್ಥಿರವಾದ 
ಲಕ್ಷ್ಯದೊಡನೆ ಅದನ್ನು ಸಹಸ್ರಾರಕ್ಕೆ ಕೊಂಡೊಯ್ದು ಪರಮಾತ್ಮನಲ್ಲಿ 
ನೆಲೆಗೊಳಿಸಬೇಕು. ಅನಂತರ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು 
ಶರೀರ-ಇಂದ್ರಿಯಾದಿಗಳನ್ನು ತ್ಯಜಿಸಿ ಬ್ರಹ್ಮನಲ್ಲಿ ಲೀನವಾಗಬೇಕು. 
ಇಂತಹ ಯೋಗಿಯು "ಸರ್ವಂ ಖಲು ಇದಂ ಬ್ರಹ್ಮ' ಹೀಗೆ 
ಭಾವಿಸಿಕೊಂಡು ಸರ್ವತ್ರ ಒಂದೇ ಬ್ರಹ್ಮನನ್ನು ಸಾಕ್ಟಾತೃರಿಸಿ 
ಕೊಳ್ಳುತ್ತಾರೆ. ಹೀಗೆ ಬ್ರಹ್ಮನಲ್ಲಿ ಸ್ಥಿರವಾದ ಬಳಿಕ ಪರಮಪದವನ್ನು 
ಪಡೆದುಕೊಳ್ಳುವರು. ॥ ೨೧ ॥ 
ಪರೀಕ್ಷಿತನೇ। ಯೋಗಿಗೆ ಬ್ರಹ್ಮಲೋಕಕ್ಕೆ ಹೋಗುವ ಇಚ್ಛೆ 
ಯಾಗಲೀ, ಎಂಟುಸಿದ್ಧಿಗಳನ್ನು ಪಡೆದು ಆಕಾಶದಲ್ಲಿ ಸಂಚರಿಸುವ, 
ಡನೆ ವಿಹರಿಸುವ ಅಥವಾ ತ್ರಿಗುಣಮಯವಾದ ಬ್ರಹ್ಮಾಂಡದ 
ಯಾವುದೇ ಜಾಗದಲ್ಲಿಸಂಚರಿಸುವ ಇಚ್ಛೆಯಾಗಲೀ, ಇದ್ದಪಕ್ಷದಲ್ಲಿ 
ಆತನು ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಜೊತೆಯಲ್ಲೇ 
ತೆಗೆದುಕೊಂಡು ಶರೀರದಿಂದ ಹೊರಹೊರಡಬೇಕು. ॥ ೨೨ ॥ 
ಯೋಗಿಗಳ ಶರೀರವು ವಾಯುವಿನಂತೆ ಸೂಕ್ಷ್ಮವಾಗಿರುತ್ತದೆ. 
ಉಪಾಸನೆ, ತಪಸ್ಸು ಯೋಗ, ಸಮಾಧಿಗಳನ್ನು ಸೇವನೆ ಮಾಡಿದ 
ಯೋಗಿಗಳಿಗೆ, ಮೂರೂ ಲೋಕಗಳ ಒಳಗೆ-ಹೊರಗೆ, ಎಲ್ಲೆಡೆಗಳಲ್ಲಿ 
ಸ್ವಚ್ಛಂದವಾಗಿ ಸಂಚರಿಸುವ ಅಧಿಕಾರ ಇರುತ್ತದೆ. ಕೇವಲ 
ವರ್ಣಾಶ್ರಮ ಧರ್ಮವನ್ನು ಪಾಲಿಸುವವರಿಗೆ ಈ ರೀತಿ 
ಅಡೆ-ತಡೆಯಿಲ್ಲದೆ ಸಂಚರಿಸಲಾಗುವುದಿಲ್ಲ ॥ ೨೩ ॥ ಪರೀಕ್ಷಿತನೇ | 
ಯೋಗಿಯು ಜ್ಯೋತಿರ್ಮಯ ಮಾರ್ಗ ಸುಷಮ್ನೆಯ ಮೂಲಕ 
ಬ್ರಹ್ನಲೋಕಕ್ಕೆ ಹೋಗುವಾಗ ಅವನು ಮೊದಲು ಆಕಾಶಮಾರ್ಗ 
ದಿಂದ ಅಗ್ನಿಲೋಕಕ್ಕೆ ಹೋಗುತ್ತಾನೆ. ಆಗ ಅವನಲ್ಲಿ ಉಳಿದಿರುವ 
ದೋಷಗಳೂ ಸುಟ್ಟುಹೋಗುತ್ತವೆ. ಅನಂತರ ಅವನು ಅಲ್ಲಿಂದ 
ಮೇಲಕ್ಕೆ ಮಹಾವಿಷ್ಣುವಿನ ಶಿಂಶುಮಾರವೆಂಬ ಜ್ಯೋತಿರ್ಮಯ 
ಚಕ್ರವನ್ನು ತಲುಪುತ್ತಾನೆ. ॥ ೨೪ ॥ ಭಗವಾನ್‌ ಶ್ರೀವಿಷ್ಣುವಿನ ಈ 
ಶಿಂಶುಮಾರಚಕ್ರವು ವಿಶ್ವಬ್ರಹ್ಮಾಂಡಕ್ಕೆ ಸುತ್ತುವ ಕೇಂದ್ರವಾದ 
ನಾಭಿಯಂತಿದೆ. ಮಹಾಯೋಗಿಯು ಅದನ್ನು ದಾಟಿ ಅತ್ಯಂತ 
ಸೂಕ್ಷ್ಮವೂ, ನಿರ್ಮಲವೂ ಆದ ಶರೀರದಿಂದ ಒಂಟಿಯಾಗಿಯೇ 
ಮಹರ್ಲೋಕಕ್ಕೆ ಹೋಗುತ್ತಾನೆ. ಆ ಮಹರ್ಲೊಕವು ಬ್ರಹ್ಮಜ್ಞಾನಿ 
ಗಳಿಂದಲೂ ನಮಸ್ಕರಿಸಲ್ಪಡುವ ಸ್ಥಾನ ಮತ್ತು ಒಂದು ಕಲ್ಪದವರೆಗೆ 
ಬದುಕುವ ದೇವತೆಗಳು ಅಲ್ಲಿ ವಿಹರಿಸುತ್ತಾ ಇರುತ್ತಾರೆ. ॥ ೨೫ ॥ 


2 ಅಧ್ಯಾಯ] 


ದ್ವಿತೀಯ ಸ್ಮಂಧ 


147 


NO 


ಅಥೋ ಅನಂತಸ್ಯ ಮುಖಾನಲೇನ 
ದಂದಹ್ಯಮಾನಂ ಸ ನಿರೀಕ್ಷ ಈ ವಿಶ್ವಮ್‌ | 

ನಿರ್ಯಾತಿ ಸಿದ್ದೇಶ್ವರಜುಷ್ಪಧಿಷ್ಣ 1೨ 
ಯದ್ವೈಪರಾರ್ಧ್ಯಂ ತದು ಪಾರಮೇಷ್ಠ ಮ್‌ ॥೨೬॥ 


ನ ಯತ್ರ ಶೋಕೋ ನ ಜರಾ ನ ಮೃತ್ಯು- 
ರ್ನಾರ್ತಿರ್ನ ಚೋದ್ವೇಗ ಖುತೇ ಕುತಶ್ಚಿತ್‌ I 
ಯಚಿ ರ್ವಿತ್ತತೋದಃ ಕೃಪಯಾನಿದಂವಿದಾಂ 


ದುರಂತದುಃಖಪ್ರಭವಾನುದರ್ಶನಾತ್‌ ॥ ೨೭ ॥ 


ತತೋ `ವಿಶೇಷಂ ಪ್ರತಿಪದ್ಯ ನಿರ್ಭಯ- 
ಸ್ಟೇನಾತ್ಮನಾಪೋ5 ನಲಮೂರ್ತಿರತ್ವರನ್‌ | 

ಜ್ಯೋತಿರ್ಮಯೋ ವಾಯುಮುಪೇತ್ವ ಕಾಲೇ 
ವಾಯ್ದ್ವಾತ್ಮನಾ ಖಂ ಬೃಹದಾತ್ಮಲಿಂಗಮ್‌ ॥ ೨೮ ॥ 


ಫ್ರಾಣೇನ ಗಂಧಂ ರಸನೇನ ವೈ ರಸಂ 
ರೂಪಂ ತು ದೃಷ್ಟ್ವಾ ಶ್ಚಸನಂ ತ್ವಚ್ಛೆವ । 


ಶ್ರೋತ್ರೇಣ ಚೋಪೇತ್ಯ ನಭೋಗುಣತ್ಪಂ 
ಪ್ರಾಣೇನ ಚಾಕೂತಿಮುಶೈತಿ ಯೋಗೀ ॥೨೯॥ 


ಸ ಭೂತಸೂಕ್ಷೇಂದ್ರಿಯಸಂನಿಕರ್ಷಂ 
ಮನೋಮಯಂ ದೇವಮಯಂ ವಿಕಾರ್ಯಮ್‌ ಟ 
ಸಂಸಾದ್ಯ ಗತ್ಕಾ ಸಹ ತೇನ ಯಾತಿ 


ವಿಜ್ಞಾನತತ್ತ 2 ಗುಣಸಂನಿರೋಧಮ್‌ ॥೩೦॥ 
ತೇನಾತ್ಸನಾ$ 5ತ್ಥಾನಮುಪೈತಿ ಶಾಂತ- 
ಮಾನಂದಮಾನಂದ ಮಯೋತವಸಾನೇ ಟ 
ಏತಾಂ ಗತಿಂ ಭಾಗವತೀಂ ಗತೋ ಯಃ 
॥1೩೧॥ 


ಸ ವೈ ಪುನರ್ನೇಹ ವಿಷಜ್ಜತೇ50ಗ 


ಏತೇ ಸೃತೀ ತೇ ನೃಪ ವೇದಗೀತೇ 
ತ್ವಯಾಭಿಪೃಷ್ಟೇ ಹ ಸನಾತನೇ 
ಯೇ ವೈ ಪುರಾ ಬ್ರಹ್ಮಣ ಆಹ ಪೃಷ್ಟ 
ಆರಾಧಿತೋ ಭಗವಾನ್‌ ವಾಸುದೇವ: ॥ ೩೨ ॥ 


ಚ। 


ಅನಂತರ ಆ ಯೋಗಿಯು ಪ್ರಳಯ ಸಮಯದಲ್ಲಿ ಕೆಳಗಿನ 
ಲೋಕಗಳು ಆದಿಶೇಷನ ಮುಖದಿಂದ ಹೊರಡುವ ಬೆಂಕಿಯಿಂದ 
ಸುಟ್ಟುಹೋಗುವುದನ್ನು ನೋಡಿ ಬ್ರಹ್ಮಲೋಕಕ್ಕೆ ಹೊರಟುಹೋಗು 
ತ್ತಾನೆ. ಆ ಬ್ರಹ್ಮಲೋಕವು ದೊಡ್ಡ-ದೊಡ್ಡ ಸಿದ್ಧೇಶ್ವರರು ವಿಮಾನ 
ದಲ್ಲಿ ವಿಹರಿಸುವ ದಿವ್ಯ ಸ್ಥಾನ. ಈ ಲೋಕದ ಸ್‌ ್ಸ ಬ್ರಹ್ಮನ 
ಆಯುಸ್ಲಿನಷ್ಟು ಎರಡು ಪರಾರ್ಧವಿರುತ್ತದೆ. ॥ ೨೬ ॥ ಅಲ್ಲಿ 
ಶೋಕ-ಮೋಹಗಳಿಲ್ಲ ಮುಪ್ಪಾಗಲೀ, ಮರಣವಾಗಲೀ ಇಲ್ಲ 
ಯಾರಿಂದಲೂ ಯಾವುದೇ ಬಗೆಯ ಉದ್ವೇಗವಾಗಲೀ, ಭಯ 
ವಾಗಲೀ, ಇರಲು ಸಾಧ್ಯವೇ ಇಲ್ಲ ಅಲ್ಲಿ ದುಃಖ ಇರುವುದಾದರೆ 
- ಪರಮಪದಕ್ಕೆ ಹೋಗದೆ ಇರುವ ಜನರು ಅನುಭವಿಸುವ 
ಹುಟ್ಟು-ಸಾವುಗಳ ಅತಿಘೋರವಾದ ಸಂಕಟವನ್ನು ಕಂಡು ದಯೆ 
ಯಿಂದ ಅಲ್ಲಿಯ ಜನರ ಮನಸ್ಸಿಗೆ ನೋವಾಗುತ್ತಾ ಇರುತ್ತದೆ. 
॥೨೭॥ ಸತ್ಯಲೋಕವನ್ನು ತಲುಪಿದ ಬಳಿಕ ಆ ಯೋಗಿಯು 
ನಿರ್ಭಯನಾಗಿ ತನ್ನ ಸೂಕ ಕ್ಸಶರೀರವನ್ನು ಪೃಥ್ವಿತತ್ತ ದಲ್ಲಿ ಸೇರಿಸಿ 
ಬಿಟ್ಟು ಆತುರವಲ್ಪದೆ ಏಳು ಆ ಅವರಣಗಳನು  ಭೇದಿಸುತ್ತಾನೆ. ಪೃಥ್ವಿ 
ರೂಪದಿಂದ ಜಲವನ್ನೂ ಮತ್ತು ಜಲರೂಪದಿಂದ ತೇಜೋರೂಪ 
ವಾದ ಆವರಣಗಳನ್ನು ತಲುಪಿ ಅವನು ಜ್ಯೋತಿರೂಪದಿಂದ 
ವಾಯುರೂಪವಾದ ಆವರಣಕ್ಕೆ ಬರುವನು. ಅಲ್ಲಿಂದ ಸಕಾಲ 
ದಲ್ಲಿ ಬ್ರಹ್ಮನ ಅನಂತತೆಯ ಅರಿವನ್ನುಂಟುಮಾಡುವ ಆಕಾಶ ರೂಪದ 
ಆವರಣವನ್ನು ಹೊಂದುತ್ತಾನೆ. ಈ ಆಕಾಶವು ಬೃಹತ್‌ ಆತ್ಮನ 
ಚಿಹ್ನೆಯಾಗಿದೆ. ॥ ೨೮॥ ಈ ಪ್ರಕಾರವಾಗಿ ಸ್ಥೂಲವಾದ ಆವರಣ 
ಗಳನ್ನು ದಾಟಿಹೋಗುವ ಸಮಯದಲ್ಲಿ ಆತನ ಇಂದ್ರಿಯಗಳೂ 
ಕೂಡ ತಮ್ಮ-ತಮ್ಮ ಸೂಕ್ಷ್ಮವಾದ ಅಧಿಷ್ಠಾನದಲ್ಲಿ ಲೀನವಾಗುತ್ತಾ 
ಹೋಗುತ್ತವೆ. ಫ್ರಾಣೇಂದ್ರಿಯವು ಗಂಧತನ್ನಾತ್ರೆಯಲ್ಲಿಯೂ, 
ರಸನೇಂದ್ರಿಯವು ರಸತನ್ಮಾತ್ರೆಯಲ್ಲಿಯೂ, ನೇತ್ರವು ರೂಪತನ್ಸಾತ್ರ 
ಯಲ್ಲಿಯೂ, ತ್ವಚೆಯು ಸ್ಪರ್ಶತನ್ಯಾತ್ರೆಯಲ್ಲಿಯೂ, ಶ್ರೋತ್ಸವು 
ಶಬ್ದತನ್ನಾತ್ರೆಯಲ್ಲಿಯೂ, ಮತ್ತು ಕರ್ಮೆಂದ್ರಿಗಳು ತಮ್ಮ-ತಮ್ಮ 
ಕ್ರಿಯಾಶಕ್ಷಿಯಲ್ಲಿಯೂ ಸೇರಿಕೊಂಡು ತಮ್ಮ-ತಮ್ಮ ಸೂಕ್ಷ್ಮ 
ಸ್ವರೂಪವನ್ನು ಹೊಂದುತ್ತವೆ. ॥ ೨೯ ॥ ಈ ರೀತಿ ಯೋಗಿಯು 
ಪುಚಭೂತಗಳ ಸ್ಫೂಲ-ಸೂಕ್ಷ್ಮ ಆವರಣಗಳನ್ನು ದಾಟಿ ಅಹಂಕಾರ 
ತತ್ವದಲ್ಲಿ ಪ್ರವೇಶಿಸುತ್ತಾನೆ. “ಲ್ಲಿ ಸೂಕ್ಷ್ಮ ಭೂತಗಳನ್ನು ತಾಮಸ 
ಅಹೆಕಾರದಲ್ಲಿಯೂ ' ಇಂದ್ರಿಯಗಳನ್ನುರಾಜಸ ಅಹಂಕಾರದಲ್ಲಿಯೂ, 
ಮನಸ್ಸು ಇಂದ್ರಿಯಗಳ ಅಧಿಷ್ಠಾತೃ ದೇವತೆಗಳನ್ನು ಸಾತ್ರಿ ದ್‌ೆ 
ಅಹಂಕಾರದಲ್ಲಿಯೂ ಲಯಗೊಳಿಸುತ್ತಾನೆ. ಅನಂತರ ಅಹಂಕಾರ 
ಸಹಿತ ಲಯರೂಪವಾದ ಗತಿಯ ಮೂಲಕ ಮಹತ್ವತ್ವದಲ್ಲಿ ಪ್ರವೇಶಿಸಿ, 
ಕೊನೆಗೆ ಸಮಸ್ತ ಗುಣಗಳ ಲಯಸ್ಥಾನವಾದ ಪ್ರಕೃತಿರೂಪವಾದ 
ಆವರಣದಲ್ಲಿ ಹೋಗಿ ಸೇರಿಕೊಳ್ಳುತ್ತಾನೆ. ॥ ೩.೦1 ಮಹಾರಾಜಾ | 
ಮಹಾಪ್ರಳಯದ ಸಮಯದಲ್ಲಿ ಪ್ರಕೃತಿರೂಪವಾದ ಆವರಣವು 
ಲಯಹೊಂದಿದಾಗ ಆಯೋಗಿಯುತಾನೂ ಆನಂದಸ್ವರೂಪನಾಗಿ, 
ಆವರಣರಹಿತನಾಗಿ, ಪರಮಾನಂದ ಸ್ವರೂಪನೂ, ಪ್ರಶಾಂತನೂ 
ಆಗಿರುವ ಪರಮಾತ್ಮನನ್ನು ಹೊಂದಿಬಿಡುತ್ತಾನೆ. ಈ ಭಗವನ್ನಯ 
ಗತಿಯನ್ನು ಪಡೆದವನು ಮತ್ತೆ ಈ ಸಂಸಾರಕ್ಕೆ ಹಿಂದಿರುಗ 
ಬೇಕಾಗುವುದಿಲ್ಲ ॥ ೩೧ ॥ ಪರೀಕ್ಷಿದ್ರಾಜನೇ ! ನಿನ್ನ ಪ್ರಶ್ನೆಗೆ ಉತ್ತರ 


148 


ನ ಹೃತೋರನ್ಯಃ ಶಿವಃ ಪಂಥಾ ವಿಶತಃ ಸಂಸ್ಕೃತಾವಿಹ । 
ವಾಸುದೇವೇ ಭಗವತಿ ಭಕ್ತಿಯೋಗೋ ಯತೋ ಭವೇತ್‌ 
॥ ೩೩ ॥ 


ಭಗವಾನ್‌ ಬ್ರಹ್ಮ ಕರ್ತನ ತ್ರಿರನ್ಹೀಕ್ಚ್ಯ ಮನೀಷಯಾ । 
ಹತ್‌ ಕೂಟಸ್ಟೋ ರತಿರಾತ್ಮನ್ಯತೋ ಭವೇತ್‌ 


1 ೩೪॥ 
ಭಗವಾನರ್ವಭೂತೇಷು ಲಕ್ಷಿತಃ ಸ್ವಾತ್ಮನಾ ಹರಿಃ । 
ದೃಶ್ಯರ್ಬುದ್ಧ್ವಾದಿಭಿರ್ದಷ್ಟಾ ಲಕ್ಷಣೈರನುಮಾಪಕ್ಕೆ: 

1೩೫ 1 


ತಸ್ಥಾತರ್ವಾತ್ಸನಾ ರಾಜನ್‌ ಹರಿಃ ಸರ್ವತ್ರ ಸರ್ವದಾ । 
ಶ್ರೋತವ್ಯಃ ಕೀರ್ತಿತವೃಶ್ವ ಸ್ಪರ್ನವ್ಯೋ ಭಗವಾನ್ಸಣಾಮ್‌ 
॥೩೬॥ 


ಪಿಬಂತಿ ಯೇ ಭಗವತ ಆತ್ಮನಃ ಸತಾಂ 

ಕಥಾಮೃತಂ ಶ್ರವಣಪುಟೇಷು ಸಂಭೃತಮ್‌ । 
ಪುನಂತಿ ತೇ ವಿಷಯವಿದೂಷಿತಾಶಯಂ 

ವ್ರಜಂತಿ ತಚ್ಚರಣಸರೋರುಹಾಂತಿಕಮ್‌ ॥೩೭॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ವಾಗಿ ನಾನು ವೇದಗಳು ಹೇಳುವ ಸನಾತನವಾದ ಎರಡು ಮಾರ್ಗ 
ಗಳನ್ನು ವರ್ಣಿಸಿದ್ದೇನೆ. ಮೊದಲನೆಯದು ಸದ್ಯೋಮುಕ್ತಿ, ಎರಡನೆ 
ಯದು ಕ್ರಮಮುಕ್ತಿ. ಹಿಂದೆ ಬ್ರಹ್ಮದೇವರು ಆರಾಧಿಸಿ ಪ್ರಶ್ನೆಮಾಡಿ 
ದಾಗ ಭಗವಾನ್‌ ವಾಸುದೇವನು ಆತನಿಗೆ ಉತ್ತರವನ್ನಾಗಿ ಇದನ್ನೇ 
ಹೇಳಿದ್ದನು. a೨ 

ಸಂಸಾರಚಕ್ರದಲ್ಲಿ ಬಿದ್ದಿರುವ ಮನುಷ್ಯನಿಗೆ ಯಾವ ಸಾಧನೆ 
ಯಿಂದ ಭಗವಾನ್‌ ಶ್ರೀಕೃಷ್ಣನಲ್ಲಿ ಅನನ್ಯ ಪ್ರೇಮಮಯ ಭಕ್ತಿಯು 
ಪ್ರಾಪ್ತವಾಗುತ್ತದೋ, ಅದಲ್ಲದೆ ಬೇರೆ ಯಾವುದೂ ಶ್ರೇಯಸ್ಕರ 
ವಾದ ಮಾರ್ಗವಿಲ್ಲ ॥ ೩೩ ॥ ಪೂಜ್ಯರಾದ ಬ್ರಹ್ಮದೇವರು ಏಕಾಗ್ರ 
ಚಿತ್ರದಿಂದ ಎಲ್ಲ ವೇದಗಳನ್ನು ಮೂರುಬಾರಿ ಪರಿಶೀಲನೆ ಮಾಡಿ 
ಯಾವುದರಿಂದ ಸರ್ವಾತ್ಮಕನಾದ ಭಗವಾನ್‌ ಶ್ರೀಕೃಷ್ಣನಲ್ಲಿ ಅನನ್ಯ 
ಪ್ರೇಮ ಉಂಟಾಗುವುದೋ, ಅದೇ ಸರ್ವಶ್ರೇಷ್ಠವಾದ ಧರ್ಮವಾಗಿದೆ 
ಎಂದು ಬುದ್ಧಿಯಿಂದ ನಿಶ್ಚಯ ಮಾಡಿದರು. ॥ ೩೪ ॥ ಸಮಸ್ತ 
ಚರಾಚರ ಪ್ರಾಣಿಗಳಲ್ಲಿ ಅವುಗಳ ಆತ್ಮರೂಪದಲ್ಲಿ ಭಗವಾನ್‌ 
ಶ್ರೀಕೃಷ್ಣ ಕೃಷ್ಣನೇ ಲಕ್ಷಿತನಾಗಿದ್ದಾನೆ. ಏಕೆಂದರೆ, ಇವೆಲ್ಲಕ್ಕೂ ಸಾಕ್ಷಿಯಾಗಿ 
ರುವ ಏಕಮಾತ್ರ ದ್ರಷ್ಟಾ ಆತನೇ. ದೃಶ್ಯಪದಾರ್ಥಗಳಾದ ಬುದ್ಧಿ 
ಮುಂತಾದವುಗಳು ತರ್ಕದಿಂದ ಆತನಲ್ಲಿಗೆ ಒಯ್ಯುವ ಲಕ್ಷಣಗಳೇ 
ಆಗಿವೆ. ॥ ೩೫ ॥ ಪರೀಕ್ಷಿತನೇ | ಅದಕ್ಕಾಗಿ ಮನುಷ್ಯನು ಎಲ್ಲ 
ಹೊತ್ತಿನಲ್ಲಿ, ಎಲ್ಲ ಅವಸ್ಥೆಗಳಲ್ಲಿ ತನ್ನ ಸಮಸ್ತ ಶಕ್ಕಿಯಿಂದ ತನ್ನೊಳಗೆ 
ಇರುವ ಭಗವಾನ್‌ ಶ್ರೀಹರಿಯ ಕುರಿತಾದ ಶ್ರವಣ, ಕೀರ್ತನೆ, 
ಸ್ಮರಣೆಗಳನ್ನು ಮಾಡಬೇಕು. ಮನುಷ್ಯರ ಶ್ರೇಯಸ್ಸಿಗಾಗಿ ಇದೇ 
ಸರ್ವಶ್ರೇಷ್ಠ ಉಪಾಯವಾಗಿದೆ. ॥ ೩೬ ॥ ರಾಜನೇ! ಸಂತ- 
ಸತ್ತುರುಷರು ಆತ್ಮಸರೂಪೀ ಭಗವಂತನ ಕಥಾಮೃತವನ್ನು ಹಂಚುತ್ತಲೇ 
ಇರುತ್ತಾರೆ. ಯಾರು ತಮ್ಮ ಕಿವಿಗಳೆಂಬ ದೊನ್ನೆಯಲ್ಲಿ ತುಂಬಿ ಕೊಂಡು 
ಅದನ್ನು ಪಾನಮಾಡುತ್ತಾರೋ, ಅವರ ಹೃದಯದಿಂದ ವಿಷಯ 
ಗಳ ಕಾಲುಷ್ಯವು ಹೊರಟುಹೋಗುತ್ತದೆ. ಅವರು ಶುದ್ಧರಾಗಿ 
ಭಗವಾನ್‌ ಶ್ರೀಕೃಷ್ಣನ ಚರಣಕಮಲಗಳ ಸಾನ್ನಿಧ್ಯವನ್ನು ಹೊಂದುತ್ತಾರೆ. 
ಆದ್ದರಿಂದ ಭಗವಂತನ ಭಕ್ತಿಯನ್ನೇ ಮಾಡಬೇಕು. ॥ ೩೭ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿತೀಯಸ್ಫಂಧೇ 


ಪುರುಷಸಂಸ್ಥಾವರ್ಣನಂ ನಾಮ ದ್ವಿಶೀಯೋ5ಧ್ಯಾಯ 


11 ೨॥ 


— ಪ್ರ ತ್ರಿ ೀಹಾಬಾ,ಲೂ 


ಮೂರನೆಯ ಅಧ್ಯಾಯ 


ಕಾಮನೆಗಳಿಗೆ ತಕ್ಕಂತೆ ಬೇರೆ-ಬೇರೆ ದೇವತೆಗಳ ಉಪಾಸನೆ ಮತ್ತು 
ಭಗವದ್ಧಕ್ತಿಯ ಪ್ರಧಾನತೆಯ ನಿರೂಪಣೆ 


ಶ್ರೀಶುಕ ಉವಾಚ 


ಏವಮೇತನ್ನಿಗದಿತಂ ಪೃಷ್ಟವಾನ್ಯದ್ಧವಾನ್‌ ಮಮ । 
ನೃಣಾಂ ಯನ್ಮಿಯಮಾಣಾನಾಂ ಮನುಷ್ಯೇಷು ಮನೀಷಿಣಾಮ್‌ 
॥೧॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮರಣಕಾಲವು 
ಸಮೀಪಿಸಿದಾಗ ಬುದ್ಧಿವಂತನಾದ ಮನುಷ್ಯ ಸಮು ಏನು ಮಾಡ 
ಬೇಕು ? ಎಂದು ನೀನು ಪ್ರಶ್ನಿಸಿದುದಕ್ಕೆ ಸ ಉತ್ತರ ಹೇಳಿಯಾ 
ಯಿತು. ॥ ೧॥ ರಾಕವನ್ನು. ಬಯಸುವವರು ಯಾವ-ಯಾವ 
ದೇವತೆಯಲ್ಲಿ ಏನೇನನ್ನು ಬೇಡಬೇಕೆಂಬುದನ್ನು ಈಗ ಹೇಳುತ್ತೇನೆ 


3 ಅಧ್ಯಾಯ] 


ಬ್ರಹ್ಮವರ್ಚಸಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಮ್‌ । 
ಇಂದ್ರಮಿಂದ್ರಿಯಕಾಮಸ್ತು ಪ್ರಜಾಕಾಮಃ ಪ್ರಜಾಪತೀನ್‌ 


1 ೨॥ 
ದೇವೀಂ ಮಾಯಾಂ ತು ಶ್ರೀಕಾಮ 
ಸ್ಟೇಜಸ್ಯಾಮೋ ವಿಭಾವಸುಮ್‌ | 
ವಸುಕಾಮೋ ವಸೂನ್‌ ರುದ್ರಾನ್‌ 
ವೀರ್ಯಕಾಮೋತಥ ವೀರ್ಯವಾನ್‌ ॥೩॥ 


ಅನ್ನಾದ್ಯಕಾಮಸ್ತ ಫತಿಂ ಸರ್ಗಕಾಮೋರದಿತೇಃ ಸುತಾನ್‌ । 
ವಿಶ್ವಾನ್‌ ದೇವಾನ್ರಾಜ್ಯಕಾಮಃ ಸಾಧ್ಯಾನಂಸಾಧಕೋ ವಿಶಾಮ್‌ 

Wu 

ಆಯುಷ್ಯಾಮೋಶಶ್ಚಿನೌ ದೇವೌ ಪುಷ್ಪಿ ಕಾಮ ಇಲಾಂ ಯಜೇತ । 
ಪ್ರತಿಷ್ಠಾಕಾಮಃ ಪುರುಷೋ ರೋದಸೀ ಲೋಕಮಾತರೌ 

1೫ ॥ 

ರೂಪಾಭಿಕಾಮೋಗಂಧರ್ವಾನ್‌ ಸ್ವ್ರೀಕಾಮೋರಪರಉರ್ವಶೀಮ್‌ I 
ಆಧಿಪತ್ಯಕಾಮಃ ಸರ್ವೇಷಾಂ ಯಜೇತ ಪರಮೇಷ್ಠಿನಮ್‌ 

॥1೬॥ 

ಯಜ್ಞಂ ಯಜೇದ್ಯಶಸ್ಕಾಮಃ ಕೋಶಕಾಮಃ ಪ್ರಚೇತಸಮ್‌ । 
ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥ ಉಮಾಂ ಸತೀಮ್‌ 

॥೭॥ 

ಧರ್ಮಾರ್ಥ ಉತ್ತಮಶ್ಲೋಕಂ ತಂತುಂ ತನ್ನನ್‌ ಪಿತ್ವನ್ಯಜೇತ್‌ I 
ರಕ್ಷಾಕ್ಷಾಮಃ ಪುಣ್ಯಜನಾನೋಜಸ್ಥಾಮೋ ಮರುದ್ದಣಾನ್‌ 

NNT 

ರಾಜ್ಯಕಾಮೋ ಮನೂನ್ಹೇವಾನ್ನಿರ್ಯತಿಂ ತ್ವಭಿಚರನ್ಯಜೇತ್‌ । 
ಕಾಮಕಾಮೋ ಯಜೇತ್ಸೋಮಂ ಅಕಾಮಃ ಪುರುಷಂ ಪರಮ್‌ 

nen 

ಅಕಾಮಃ ಸರ್ವಕಾಮೋ ವಾ ಮೋಕ್ಟಕಾಮ ಉದಾರಧೀಃ । 
ತೀವ್ರೇಣ ಭಕ್ಕಿಯೋಗೇನ ಯಜೇತ ಪುರುಷಂ ಪರಮ್‌ 

1 ೧೦॥ 

ಏತಾವಾನೇವ ಯಜತಾಮಿಹ ನಿಃಶ್ರೇಯಸೋದಯಃ । 
ಭಗವತ್ಯಚಲೋ ಭಾವೋ ಯದ್‌ ಭಾಗವತಸಂಗತಃ 

॥ ೧೧॥ 

ಜ್ಞಾನಂ ಯದಾಪ್ರತಿನಿವೃತ್ತ ಗುಣೋರ್ಮಿಚಕ್ರ- 
ಮಾತ್ಮಪ್ರಸಾದ ಉತ ಯತ್ರ ಗುಣೇಷ್ಟಸಂಗಃ । 


ಕೈವಲ್ಯ  ಸಮ್ಮತಪಥಸ್ಥಥ ಭಕ್ತಿಯೋಗ: 
ಕೋ ನಿರ್ವತೋ ಹರಿಕಥಾಸು ರತಿಂ ನ ಕುರ್ಯಾತ್‌ 


un 


ದ್ವಿತೀಯ ಸೃಂಧ 


149 


ಬ್ರಹ್ಮವರ್ಚಸ್ಸನ್ನು ಬಯಸುವವನು ಬ್ರಹ್ನಣಸ್ಥತಿಯನ್ನೂ 
ಇಂದ್ರಿಯಗಳ ವಿಶೇಷಶಕ್ತಿಯನ್ನು ಇಚ್ಛಿಸುವವನು ಇಂದ್ರನನ್ನೂ 
ಸಂತಾನದ ಅಪೇಕ್ಷೆ ಉಳ್ಳವರು ಪ್ರಜಾಪತಿಗಳನ್ನು ಉಪಾಸಿಸ 
ಬೇಕು. ॥ ೨॥ ಸಂಪತ್ತಿಗಾಗಿ ಶ್ರೀದೇವಿಯನ್ನೂ ತೇಜಸ್ಸಿಗಾಗಿ ಅಗ್ನಿ 
ಯನ್ನೂ ಧನಕ್ಕಾಗಿ ವಸುಗಳನ್ನೂ ವೀರ್ಯವನ್ನು ಬಯಸುವವರು 
ರುಪ್ರಗನ್ನೂ  ಉಪಾಸನೆಮಾಡಬೇಕು. ॥ ೩ ॥ ಹೇರಳವಾದ 
ಅನ್ನವನ್ನು ಪಡೆಯಲು ಅದಿತಿದೇವಿಯನ್ನೂ ಸ್ವರ್ಗಕಾಮನೆಗಾಗಿ 
ಅದಿತಿಯ ಪುತ್ರರಾದ ದೇವತೆಗಳನ್ನೂ ರಾಜ್ಯದ ಅಭಿಲಾಷೆ 
ಯುಳ್ಳವನು ವಿಶ್ವೇದೇವತೆಗಳನ್ನೂ ಪ್ರಜೆಗಳನ್ನು ತನಗೆ ಅನುಕೂಲ 
ರನ್ನಾಗಿ ಮಾಡಿಕೊಳ್ಳಲು ಸಾಧ್ಯದೇವತೆಗಳನ್ನು ಆರಾಧಿಸಬೇಕು. 
॥ ೪ ॥ ಆಯುಸ್ಸನ್ನು ಇಚ್ಛಿಸುವವನು ಅಶ್ವಿನೀಕುಮಾರರನ್ನೂ 
ಪುಷ್ಟಿಗಾಗಿ ಪೃಥ್ವಿ ಯನ್ನೂ ಪ್ರತಿಷ್ಠೆಯನ್ನು ಬಯಸುವವರು 
ಲೋಕದ ತಂದೆ-ತಾಯಿಗಳಾದ ದ್ಯಾವಾ-ಪೃಥ್ವಿಗಳನ್ನು ಆರಾಧಿಸ 
ಬೇಕು. ॥ ೫ ॥ ಸೌಂದರ್ಯಕ್ಕಾಗಿ ಗಂಧರ್ವರನ್ನೂ ಪತ್ನಿಯ 
ಆಸೆಯಿದ್ದರೆ ಊರ್ವಶಿ ಎಂಬ ಅಪ್ಪರೆಯನ್ನೂ ಎಲ್ಲರಿಗೂ ಅಧಿ 
ಪತಿ ಯಾಗಬೇಕೆಂಬ ಆಸೆಯಿದ್ದರೆ ಪರಮೇಷ್ಠಿ ಬ್ರಹ್ಮದೇವರನ್ನೂ 
ಉಪಾಸಿಸಬೇಕು. ॥ ೬ ॥ ಯಶಸ್ಸಿಗಾಗಿ ಯಜ್ಞಪುರುಷನನ್ನೂ 
ಕೋಶದ ಆಸೆಯುಳ್ಳವನು ವರುಣನನ್ನೂ ವಿದ್ಯಾಕಾಮನೆಗಾಗಿ 
ಶಂಕರನನ್ನೂ ದಾಂಪತ್ಯಪ್ರೇಮ ಬಯಸುವವರು ಉಮಾದೇವಿ 
ಯನ್ನು ಪೂಜಿಸಬೇಕು. ॥ ೭ ॥ ಧರ್ಮವನ್ನು ಸಂಪಾದಿಸಲು 
ಉತ್ತಮಶ್ಲೋಕನಾದ  ವಿಷ್ಣುವನ್ನೂ ವಂಶಪರಂಪರೆಯನ್ನು 
ಬಯಸುವವನು ಪಿತೃಗಳನ್ನೂ ಪೀಡೆಗಳ ರಕ್ಷಣೆಗಾಗಿ ಯಕ್ಷರನ್ನೂ 
ಬಲಶಾಲಿಯಾಗಲು ಮರುದ್ದೇವತೆಗಳನ್ನೂ ಪೂಜಿಸಬೇಕು. ॥ ೮ ॥ 
ರಾಜ್ಯಕಾಮನೆಯುಳ್ಳವನು ಮನ್ವಂತರಗಳಿಗೆ ಒಡೆಯರಾದ 
ಮನುಗಳನ್ನೂ ಆಭಿಚಾರಿಕ ಕರ್ಮಗಳಿಗಾಗಿ ನಿರ್ಯತಿಯನ್ನೂ 
ಕಾಮಭೋಗಗಳಿಗೆ ಚಂದ್ರನನ್ನೂ ನಿಷ್ಕಾಮಭಾವವನ್ನು ಪಡೆ 
ಯುವ ಆಸೆಯುಳ್ಳವರು ಪರಮಪುರುಷ ಶ್ರೀಮನ್ನಾರಾಯಣ 
ನನ್ನೂ ಆರಾಧಿಸಬೇಕು. ॥ ೯ ॥ ಉದಾರವಾದ ಮನಸ್ಸುಳ್ಳ ಬುದ್ಧಿ 
ವಂತನಾದ ಮನುಷ್ಯನು ನಿಷ್ಕಾಮನಾಗಿರಲೀ, ಸಕಾಮನಾಗಿರಲೀ, 
ಅಥವಾ ಮೋಕ್ಬಕಾಮನಾಗಿರಲೀ, ಅವನು ತೀವ್ರವಾದ ಭಕ್ತಿ 
ಯೋಗದಿಂದ ಆ ಭಗವಂತನಾದ ಶ್ರೀಪುರುಷೋತ್ತಮನನ್ನೇ 
ಆರಾಧಿಸಬೇಕು. ॥ ೧೦ ॥ ಭಗವಂತನ ಪ್ರೇಮೀಭಕ್ವರ ಸಂಗಮಾಡಿ, 
ಭಗವಂತನಲ್ಲಿ ಅವಿಚಲವಾದ ಭಕ್ತಿಯನ್ನು ಪಡೆದು ಕೊಳ್ಳುವುದ 
ರಲ್ಲೇ ಎಲ್ಲ ಸಾಧಕರಿಗೆ ಎಲ್ಲಕ್ಕಿಂತ ದೊಡ್ಡದಾದ ಹಿತವಿದೆ. ॥ ೧೧ ॥ 
ಇಂತಹ ಸತ್ತುರುಷರ ಸತ್ಸಂಗದಲ್ಲಿ ನಡೆಯುವ ಭಗವಂತನ 
ಲೀಲಾ-ಕಥೆಗಳಿಂದ ಸಂಸಾರಸಾಗರದ ತ್ರಿಗುಣಮಯ ಅಲೆಗಳ 
ಹೊಡೆತಗಳು ಶಾಂತವಾಗಿ, ಹೃದಯವು ಶುದ್ಧವಾಗಿ ಆನಂದದ 
ಅನುಭವವಾಗುವಂತಹ ದುರ್ಲಭಜ್ಞಾನದ ಪ್ರಾಪ್ತಿಯಾಗುತ್ತದೆ. 
ಇದರಿಂದ ಇಂದ್ರಿಯಗಳಲ್ಲಿ ಆಸಕ್ತಿಯು ಉಳಿಯದೆ ಕೈವಲ್ಯ 
ಮೋಕ್ತಕ್ಷೆ ಸರ್ವಸಮ್ಮತವಾದ ಭಕ್ತಿಯೋಗವು ಪ್ರಾಪ್ತವಾಗುತ್ತದೆ. 
ಶ್ರೀಭಗವಂತನ ರಸಮಯವಾದ ಹರಿಕಥೆಗಳೆ ರುಚಿಹತ್ತಿದ ಬಳಿಕ 
ಯಾರಿಗೆ ತಾನೇ ಅದರಲ್ಲಿ ಭಕ್ತಿಯುಂಟಾಗುವುದಿಲ್ಲ? ॥ ೧೨ ॥ 


150 


ಶೌನಕ ಉವಾಚ 


ಇತ್ಯಭಿವ್ಯಾಹೃತಂ ರಾಜಾ ನಿಶಮ್ಯ ಭರತರ್ಷಭಃ । 
ಕಿಮನ್ಯತ್ಸೃಷ್ಟವಾನ್ಚೂಯೋ ವೈಯಾಸಕಿಮೃಷಿಂ ಕವಿಮ್‌ 

1 ೧೩॥ 

ಏತಚ್ಛುಶ್ರೂಷತಾಂ ವಿದ್ದನೂತ ನೋತರ್ಹಸಿ ಭಾಷಿತುಮ್‌ ॥ 
ಕಥಾ ಹರಿಕಥೋದರ್ಕಾಃ ಸತಾಂ ಸ್ಯುಃ ಸದಸಿ ಧ್ರುವಮ್‌ 

॥ ೧೪॥ 

ಸವೈ ಭಾಗವತೋ ರಾಜಾ ಪಾಂಡವೇಯೋ ಮಹಾರಥಃ । 
ಬಾಲಕ್ರೀಡನಕೈಃ ಕ್ರೀಡನ್‌ ಕೃಷ್ಣಕ್ರೀಡಾಂ ಯ ಆದದೇ 

॥ ೧೫ ॥ 

ವೈಯಾಸಕಿಶ್ಚ ಭಗವಾನ್‌ ವಾಸುದೇವಪರಾಯಣಃ। 
ಉರುಗಾಯಗುಣೋದಾರಾಃ ಸತಾಂ ಸ್ಕುರ್ಹಿ ಸಮಾಗಮೇ 

॥ ೧೬॥ 

ಆಯುರ್ಹರತಿ ವೈ ಪುಂಸಾಂ ಉದ್ಯನ್ನಸ್ತಂ ಚ ಯನ್ನಸೌ । 
ತಸ್ಕರ್ತೇ ಯತ್ನ್ನಣೋ ನೀತ ಉತ್ತಮಶ್ಲೋಕವಾರ್ತಯಾ 

| ॥ ೧೭॥ 

ತರವಃ ಕಿಂ ನ ಜೀವಂತಿ ಭಸ್ವ್ರಾ ಕಿಂ ನ ಶ್ಚಸರಂತ್ಯುತ । 
ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮಪಶವೋತಪರೇ 

॥ ೧೮ ॥ 

ಶ್ವವಿಷ್ಚರಾಹೋಷ್ಟ್ರಖರೈ: ಸಂಸ್ತುತಃ ಪುರುಷಃ ಪಶುಃ । 
ನ ಯತ್ಕರ್ಣಪಥೋಪೇತೋ ಜಾತು ನಾಮ ಗದಾಗ್ರಜಃ 

॥೧೯॥ 


ಬಿಲೇ ಬತೋದುಕ್ರಮವಿಕ್ರಮಾನ್‌ ಯೇ 
ನ ಶೃಣ್ಣತಃ ಕರ್ಣಪುಟೇ 
ಜಿಹ್ಹಾಸತೀ ದಾರ್ದುರಿಕೇವ ಸೂತ 
ನ ಚೋಪಗಾಯತ್ಯುರುಗಾಯಗಾಥಾಃ 


ನರಸ್ಯ । 


॥ ೨೦ ॥ 


ಭಾರಃ ಪರಂ ಪಟ್ಟ ಕಿರೀಟಜುಷ್ಠ- 
ಮಪ್ಪುತ್ತಮಾಂಗಂ ನ ನಮೇನ್ನುಕುಂದಮ್‌ । 

ಶಾವೌ ಕರೌ ನೋ ಕುರುತಃ ಸಪರ್ಯಾಂ 
ಹರೇರ್ಲಸತ್ಕಾಂಚನಕಂಕಣೌ 


ವಾ ॥ ೨೧೪ 


ಬರ್ಹಾಯಿತೇ ತೇ ನಯನೇ ನರಾಣಾಂ 
ಲಿಂಗಾನಿ ವಿಷ್ಣೋರ್ನ ನಿರೀಕ್ಷ ತೋಯೇ । 
ಪಾದೌ ನೃಣಾಂ ತೌ ದ್ರುಮಜನ್ಮಭಾಜೌ 


ಕ್ಷೇತ್ರಾಣಿ ನಾನುವ್ರಜತೋ ಹರೇರ್ಯೌ ॥ ೨೨॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಶೌನಕರು ಕೇಳುತ್ತಾರೆ - ಸೂತಪುರಾಣಿಕರೇ ! ಶುಕಮಹಾ 
ಮುನಿಗಳು ಹೇಳಿದ ಮಾತನ್ನು ಕೇಳಿದ ಭರತಕುಲತಿಲಕನಾದ 
ಪರೀಕ್ಷಿದ್ರಾಜನು ಜ್ಞಾನಿಶ್ರೇಷ್ಠರೂ ವರ್ಣನಕಲಾನಿಪುಣರೂ ಆದ 
ವ್ಯಾಸಪ್ರತ್ರರನ್ನು ಮತ್ತೇನು ಪ್ರಶ್ನಿಸಿದರು ? ॥ ೧೩ ॥ ಮಹಾತ್ಮರಾದ 
ಸೂತರೇ | ನೀವಾದರೋ ಎಲ್ಲವನ್ನೂ ಬಲ್ಲವರಾಗಿದ್ದೀರಿ. ಸತ್ತು 
ರುಷರು ಸೇರಿದ ಸಭೆಯಲ್ಲಿ ಭಗವಂತನ ಕಥಾಮೃತದ ಆಸ್ವಾದನೆ 
ಯಲ್ಲೇ ಪರ್ಯವಸಾನ ಹೊಂದುವ ಮಾತುಗಳೇ ನಡೆಯುವುವು 
ತಾನೇ ? ನಾವುಗಳು ಅದನ್ನು ಪ್ರೇಮದಿಂದ ಕೇಳಲಿಚ್ಛಿಸುವೆವು. 
ನೀವು ದಯವಿಟ್ಟು ಹೇಳುವವರಾಗಿರಿ. ॥ ೧೪ ॥ ಪಾಂಡವಕುಲ 
ನಂದನನಾದ ಮಹಾರಥೀ ಪರೀಕ್ಷಿದ್ರಾಜನು ಪರಮ ಭಾಗವತೋ 


ತ್ತಮನಾಗಿದ್ದನು. ಬಾಲ್ಯದಲ್ಲಿ ಆಟವಾಡುವಾಗಲೂ ಶ್ರೀಕೃಷ್ಣನ 


ಸಂಬಂಧವಾದ ಆಟಗಳಿಂದಲೇ ಹೆಚ್ಚಿನ ರಸವನ್ನು ಅನುಭವಿಸು 
ತಿದ್ದನು. ॥ ೧೫ ॥ ಭಗವನ್ನಯ ಶ್ರೀಶುಕಮಹಾಮುನಿಗಳೂ ಕೂಡ 
ಹುಟ್ಟಿದಂದಿನಿಂದಲೇ  ಭಗವತ್ತರಾಯಣರಾಗಿದ್ದರು. ಇಂತಹ 
ಸತ್ಪುರುಷರ ಸಮಾಗಮವಾದಾಗ ಭಗವಂತನ ಮಂಗಳಮಯ 
ಗುಣಗಳ ದಿವ್ಯ ಚರ್ಚೆಯೇ ಅವಸ್ಯವಾಗಿ ನಡೆದಿರಬೇಕು. ॥ ೧೬ ॥ 
ಮನುಷ್ಯರ ಜೀವನದಲ್ಲಿ ಭಗವಾನ್‌ ಶ್ರೀಕೃಷ್ಣನ ಅನಂತಕಲ್ಯಾಣ 
ಗುಣಗಳ ಗಾನ-ಶ್ರವಣದಲ್ಲಿ ಕಳೆಯುವ ಕಾಲವೇ ಸಾರ್ಥಕವಾದ 
ಕಾಲವು. ಬೇರೆ ರೀತಿಯಲ್ಲಿ ಕಳೆದ ಆಯುಸ್ಸು ವ್ಯ ್ಯರ್ಥವೇ ಸರಿ. 
ಭಗವಾನ್‌ ಭಾಸ್ಕರನು ಪ್ರತಿದಿನವೂ ಉದಯಾಸ್ತದಿಂದ ಅವರ 
ಆಯುಸ್ಸನ್ನು ಕಸಿದುಕೊಳ್ಳುವನು. Hl ೧೭ ॥ ವೃಕ್ಷಗಳು ಜೀವಿಸು 
ತ್ರಿಲ್ಲವೇ ? ಕಮ್ಮಾರನ ಚರ್ಮದ ತಿದಿಯು ಉಸಿರಾಡುವು 
ದಿಲ್ಲವೇ ? ಗ್ರಾಮದ ಸಾಕುಪ್ರಾಣಿಗಳು ಮನುಷ್ಯರಂತೆ 
ತಿಂದುಂಡು ಬದುಕುವುದಿಲ್ಲವೇ 9 ಶ್ರೀಕೃಷ್ಣನ ಕಥಾ ಮತವ 
ಯಾವಾಗಲೂ ಕಿವಿಗೆ ಬೀಳದಿರುವ ನರಪಶುವು - ನಾಯಿ, ಹಂದಿ, 
ಒಂಟೆ, ಕತ್ತೆಗಳಿಗಿಂತಲೂ ನೀಚವೆಂದು ತಿಳಿಯಬೆಕು. ॥ ೧೮-೧೯ ॥ 

ಸೂತಪುರಾಣಿಕರೇ ! ಭಗವಾನ್‌ ಶ್ರೀಕೃಷ್ಣನ ದಿವ್ಯಕಥೆಯನ್ನು 
ಕೇಳದೆ ಇರುವ ಮನುಷ್ಯನ ಕಿವಿಗಳು ಇಲಿಗಳ ಬಿಲದಂತೆ 
ಯಲ್ಲವೇ? ಹಾಗೆಯೇ ಆ ಭಗವಂತನ ಲೀಲಾ-ಕಥೆಗಳನ್ನು 
ಹಾಡದವನ ನಾಲಿಗೆಯು ಕಪ್ಪೆಗಳ ನಾಲಿಗೆಗೆ ಸಮಾನವಲ್ಲವೇ ? 
॥ ೨೦॥ ಭಗವಾನ್‌ ಮುಕುಂದನ ಚರಣಗಳಿಗೆ ಎರಗದಿರುವ 
ತಲೆಯು ರೇಶ್ನೆಯ ರುಮಾಲು, ರತ್ನಕಿರೀಟಗಳಿಂದ ಕೂಡಿದ್ದರೂ 
ಕೇವಲ ಹೊರೆಯೆಂದೇ ಭಾವಿಸಬೇಕು. ಶ್ರೀಭಗವಂತನ ಸೇವೆ- 
ಪೂಜೆಗಳನ್ನು ಮಾಡದ ಕೈಗಳು ಥಳ- ಥಳಿಸುವ ಚಿನ್ನದ ಕಂಕಣ 
ಗಳಿಂದ ಕೂಡಿದ್ದರೂ ಹೆಣದ ಕೈಗಳಂತೆ ಆಗಿವೆ. ॥ ೨೧॥ 
ಭಗವಂತನ ಸ್ಮರಣೆ ಕೊಡಿಸುವಂತಹ ಮರ ತೀರ್ಥ, ನದಿಗಳನ್ನು 
ದರ್ಶಿಸದೇ ಇರುವ ಕಣ್ಣುಗಳು ನವಿಲುಗರಿಯ ಕಣ್ಣುಗಳಂತೆ ಇವೆ. 
ಭಗವಂತನ ದಿವ್ಯ ಕ್ಷೇತ್ರಗಳಿಗೆ ಹೋಗದಿರುವ ಕಾಲುಗಳು ಮರ 
ಗಾಲುಗಳೇ ಸರಿ. ಅಥವಾ ವೃಕ್ಷಜಾತಿಯ ಜೀವಿಗಳಿಗೆ ಸಮಾನ 
ವಾದ ಕಾಲುಗಳು. ವೃಕ್ಷಗಳಲ್ಲಿ ಚೈತನ್ಯವಿದ್ದರೂ ಅವು ನಡೆಯ 
ಲಾರವು. ॥ ೨೨ ॥ 


4 ಅಧ್ಯಾಯ] 


ಜೀವಚ್ಛವೋ ಭಾಗವತಾಂಘ್ರಿರೇಣುಂ 
ನ ಜಾತು ಮರ್ತ್ಯೋಂಭಿಲಭೇತ ಯಸ್ತು । 
ಶ್ರೀವಿಷ್ಣುಪದ್ಕಾ ಮನುಜಸ್ತುಲಸ್ಯಾಃ 


ಶ್ಲಸಂಚ್ಛವೋ ಯಸ್ತು ನ ವೇದ ಗಂಧಮ್‌ ॥೨೩॥ 


ತದಶ್ಥಸಾರಂ ಹೃದಯಂ ಬತೇದಂ 
ಯದ್ಭೃಹ್ಯಮಾಣೈರ್ಹರಿನಾಮಧೇಯೈಃ: 1 
ನ ವಿಕ್ರಿಯೇತಾಥ ಯದಾ ವಿಕಾರೋ 


ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ ॥೨೪॥ 


ಅಥಾಭಿಧೇಹ್ಯಂಗ ಮನೋತನುಕೂಲಂ 
ಪ್ರಭಾಷಸೇ ಭಾಗವತಪ್ರಧಾನ: । 
ಯದಾಹ ವೈಯಾಸಕಿರಾತ್ಮವಿದ್ಯಾ- 


ವಿಶಾರದೋ ನೃಪತಿಂ ಸಾಧು ಪೃಷ್ಟ ॥ ೨೫ ॥ 


ದ್ವಿತೀಯ ಸ್ಕಂಧ 


151 


ಭಗವದ್ಭಕ್ರರಾದ ಸಂತರ ಚರಣಧೂಳಿಯನ್ನು ಎಂದೂ 
ತಲೆಯಮೇಲೆ ಮುಡಿದುಕೊಳ್ಳದ ಮನುಷ್ಯನು ಬದುಕಿ ದರೂ 
ಶವಕ್ಕೆ ಸಮಾನನು. ಶ್ರೀಕೃಷ್ಣನ ಚರಣಗಳಿಗೆ ಅರ್ಪಿಸಿದ 
ತುಳಸಿಯನ್ನು ಆಫ್ರಾಣಿಸದ ಮನುಷ್ಯನು ಉಸಿರಾಡುತ್ತಿದ್ದರೂ 
ಹೆಣದಂತೆಯೇ ಆಗಿದ್ದಾನೆ. ॥ ೨೩ ॥ ಸೂತಪುರಾಣಿಕರೇ | ಭಗ 
ವಾನ್‌ ಶ್ರೀಹರಿಯ ದಿವ್ಯನಾಮಗಳ ಶ್ರವಣ-ಸಂಕೀರ್ತನೆಗಳು 
ನಡೆಯುತ್ತಿದ್ದರೂ ಯಾರ ಹೃದಯವು ಕರಗುವುದಿಲ್ಲವೋ ಅದರ 
ಪರಿಣಾಮವಾಗಿ ಕಣ್ಣುಗಳಲ್ಲಿ ಆನಂದಬಾಷ್ಟಗಳು ಒಸರುವುದಿಲ್ಲವೋ, 
ಹರ್ಷದ ರೋಮಾಂಚನ ಉಂಟಾಗುವುದಿಲ್ಲವೋ, ಅದು ವಾಸ್ತವ 
ಹೃದಯವಾಗಿರದೆ ಕಬ್ಬಿಣದ ತುಂಡೇ ಆಗಿದೆ. ॥ ೨೪ ॥ ಮಹಾತ್ಮರೇ | 
ನಿಮ್ಮ ಮಧುರವಾದ ವಾಣಿಯು ಮನಸ್ಸಿಗೆ ರಮಣೀಯವಾಗಿ, 
ಅತ್ಯಂತ ಹಿತಕರವಾಗಿದೆ. ಪರೀಕ್ಸಿದ್ರಾಜನು ಶ್ರದ್ಧಾ-ಭಕ್ತಿಗಳಿಂದ 
ಕೇಳಿದ ಪ್ರಶ್ನೆಗಳಿಗೆ ಭಗವಂತನ ಪರಮಭ್ಯಕ್ಷರಾದ ಆತ್ಮವಿದ್ಯಾ ವಿಶಾರದ 
ರಾದ ಶ್ರೀಶುಕಮಹಾಮುನಿಗಳು ಏನು ಅಪ್ಪಣೆ ಕೊಡಿಸಿದರೋ 
ಅದನ್ನು ನಮಗೆ ದಯಮಾಡಿ ಹೇಳುವವರಾಗಿರಿ. ॥ ೨೫ ॥ 
ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 


ಅತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿತೀಯಸ್ಫಂಧೇ ತೃತೀಯೋ5ಧ್ಯಾಯಃ॥ ೩ ॥ 


ಅಸಾ ದ್ರ ಬ್ರಿ ರಾ... 
ನಾಲ್ಕನೆಯ ಅಧ್ಯಾಯ 

ಸೃಷ್ಟಿವಿಷಯಕ ರಾಜನ ಪ್ರಶ್ನೆ - ಶ್ರೀಶುಕಮಹಾಮುನಿಗಳ ಕಥಾರಂಭ 
ಸೂತ ಉವಾಚ ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಮಹರ್ಷಿ 
ವೈಯಾಸಕೇರಿತಿ ವಚಸತ ಿಶ್ಚಯಮಾತ್ಮನಃ । ಗಳೇ! ಪರಮಾತೃತತ್ವ್ವದ ಬಗೆಗೆ ನಿಶ್ಚಯವನ್ನುಂಟು ಮಾಡುವ 

ಹ ಚ 

ಉಪಧಾರ್ಯ ಮತಿಂ ಕೃಷ್ಣೇ ಔತ್ತರೇಯ: ಸತೀಂ ವೃಧಾತ್‌ ಶ್ರೀಶುಕಮಹಾಮುನಿಗಳ ಸಾಸ, ಕೇಳಿದೊಡನೆಯೇ, 
uo ಪರೀಕ್ಷಿದ್ರಾಜನು ತನ್ನ ಪರಿಶುದ್ಧವಾದ ಬುದ್ದಿಯನ್ನು ಅನನ್ಯ 
ಭಾವದಿಂದ ಭಗವಾನ್‌ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ 
ಆತ್ಮಜಾಯಾಸುತಾಗಾರಪಶುದ್ರವಿಣಬಂಧುಷು 1 | ಸಮರ್ಪಿಸಿಬಿಟ್ಟನು. ॥ ೧॥ ಶರೀರ, ಪತ್ನೀ, ಪುತ್ರರು, ಅರಮನೆ, 
ರಾಜ್ಯೇ ಚಾವಿಕಲೇ ನಿತ್ಯಂ ವಿರೂಢಾಂ ಮಮತಾಂ ಜಹೌ | ಪಶು, ಧನ, ಬಂಧು-ಮಿತ್ರರು ಮತ್ತು ನಿಷ್ಠಂಟಕರಾಜ್ಯ ಇವುಗಳಲ್ಲಿ 
u ೨ ॥ | ಉಂಟಾಗಿದ್ದ ದೃಢವಾದ ಮಮತೆಯನ್ನು ಅವನು ಒಂದೇ 


ಪಪ್ರಚ್ಛ ಚೇಮಮೇವಾರ್ಥಂ ಯನ್ಮಾಂ ಪೃಚ್ಛಥ ಸತ್ತಮಾಃ ಟ 
ಕೃಷ್ಣಾನುಭಾವಶ್ರವಣೇ ಶ್ರದ್ಧಧಾನೋ ಇ K 
Il 


ಸಂಸ್ಥಾಂ ವಿಜ್ಞಾಯ ಸಂನ್ಕಸ್ಥ ಕರ್ಮ ತೈವರ್ಗಿಕಂ ಚಯತ್‌ । 


ವಾಸುದೇವೇ ಭಗವತಿ ಆತ್ಮಭಾವಂ ದೃಢಂ ಗತಃ 
॥॥ ೪ ॥ 


ಕ್ಷಣದಲ್ಲಿ ತ್ಯಜಿಸಿಬಿಟ್ಟನು. ॥ ೨ ॥ ಎಲ್ಫೆ ಮುನಿಶ್ರೇಷ್ಠರೇ ! ಮಹಾತ್ಮ 
ನಾದ ಪರೀಕ್ಷಿದ್ರಾಜನು ತನ್ನ ಮೃತ್ಯುವಿನ ನಿಶ್ಚಿತ ಸಮಯವನ್ನು 
ಅರಿತಿದ್ದನು. ಅದಕ್ಕಾಗಿ ಅವನು ಧರ್ಮ, ಅರ್ಥ, ಕಾಮ ಇವು 
ಗಳಿಗೆ ಸಂಬಂಧಿಸಿದ ಎಲ್ಲ ಕರ್ಮಗಳನ್ನು ಸಂನ್ಯಾಸ ಮಾಡಿದನು. 
ಬಳಿಕ ಭಗವಾನ್‌ ಶ್ರೀಕೃಷ್ಣನಲ್ಲಿ ಆತ್ಮಭಾವವನ್ನು ಹೊಂದಿ, 
ಪೂರ್ಣಶ್ರದ್ಧೆಯಿಂದ ಭಗವಾನ್‌ ಶ್ರೀಕೃಷ್ಣ. ಮಹಿಮೆಯನ್ನು 
ಕೇಳಲು ಅವನು ಶ್ರೀಶುಕಮುನಿಗಳಲ್ಲಿ ಪ್ರಶ್ನೆಯನ್ನು ಮಾಡಿದನು. 
ಅದನ್ನೇ ನೀವುಗಳೂ ನನ್ನಲ್ಲಿ ಕೇಳುತ್ತಿದ್ದೀರಲ್ಲ! ॥ ೩-೪ ॥ 


152 


ರಾಜೋವಾಚ 


ಸಮೀಚೀನಂ ವಚೋ ಬ್ರಹ್ಮನರ್ವಜ್ಞಸ್ಥ ತವಾನಘ । 
ತಮೋ ವಿಶೀರ್ಯತೇ ಮಹ್ಯಂ ಹರೇಃ ಕಥಯತಃ ಕಥಾಮ್‌ 
॥ ೫॥ 


ಭೂಯ ಏವ ವಿವಿತ್ಸಾಮಿ ಭಗವಾನಾತ್ಮಮಾಯಯಾ | 
ಯಥೇದಂ ಸೃಜತೇ ವಿಶ್ಠಂ ದುರ್ವಿಭಾವೃಮಧೀಶ್ಹರೈಃ 
11 ೬॥ 


ಯಥಾ ಗೋಪಾಯತಿ ವಿಭುರ್ಯಥಾ ಸಂಯಚ್ಛತ್ಛೇ ಫುನಃ । 

ಯಾಂ ಯಾಂ ಶಕ್ತಿಮುಪಾಶ್ರಿತ್ಯ ಪುರುಶಕ್ಕಿಃ ಪರಃ ಪುಮಾನ್‌ । 

ಆತ್ಮಾನಂ ಕ್ರೀಡಯನ್ಶೀಡನ್ಕರೋತಿ ವಿಕರೋತಿ ಚ 
Wd I 


ನೂನಂ ಭಗವತೋ ಬ್ರಹ್ಮನ್‌ ಹರೇರದ್ದುತಕರ್ಮಣ:ಃ । 
ದುರ್ವಿಭಾವೃಮಿವಾಭಾತಿ ಕವಿಭಿಶ್ಚಾಪಿ ಚೇಪ್ಪಿತಮ್‌ 
1೮॥ 


ಯಥಾ ಗುಣಾಂಸ್ತು ಪ್ರಕೈತೇರ್ಯಗಪತೃಮಶೋಶಪಿ ವಾ । 
ಬಿಭರ್ತಿ ಭೂರಿಶಸ್ತೆ ಪ್‌: ಕುರ್ವನ್‌ ಕರ್ಮಾಣಿ ಜನ್ಮಭಿಃ 


॥ ೯॥ 
ವಿಚಿಕಿತಿತಮೇತನ್ನೇ ಬ್ರವೀತು ಭಗವಾನ್ಯಥಾ । 
ಶಾಬ್ದೇ ಬ್ರಹ್ಮಣಿ ನಿಷ್ಠಾತಃ ಪರಸ್ಮಿಂಶ್ಚ ಭವಾನ್ಪಲು 

॥ ೧೦॥ 

ಸೂತ ಉವಾಚ 


ಇತ್ಯುಪಾಮಂತ್ರಿತೋ ರಾಜ್ಞಾ ಗುಣಾನುಕಥನೇ ಹರೇಃ । 


ಹೃಷೀಕೇಶಮನುಸ್ಥೃತ್ಯ ಪ್ರತಿವಕ್ತುಂ ಪ್ರಚಕ್ರಮೇ 
॥1 ೧೧ 
ಶ್ರೀಶುಕ ಉವಾಚ 
ನಮಃ ಪರಸ್ಥೈ ಪುರುಷಾಯ ಭೂಯಸೇ 
ಸದುದ್ಧವಸ್ಥಾನನಿರೋಧಲೀಲಯಾ | 


ಗೃಹೀತಶಕ್ಕಿತ್ರಿತಿಯಾಯ ದೇಹಿನಾ- 
ಮಂತರ್ಭವಾಯಾನುಪಲಕ್ಬ (ವರ್ತೃನೇ I ೧೨ 


ಶ್ರೀಮದ್ಭಾಗವತ 


[ಅಧ್ಯಾಯ 4 


ಪರೀಕ್ಷಿದ್ರಾಜನು ಕೇಳಿದನು - ಬ್ರಹ್ಮರ್ಜಿಗಳೇ | ಸರ್ವಜ್ನರೂ, 
ಪರಮಪವಿತ್ರರೂ ಆದ ಮಹಾತ್ಮರೇ | ತಮ್ಮ ಮಾತು ಅತ್ಯಂತ ಶ್ರೇಷ್ಠ 
ಹಾಗೂ ಸಮುಚಿತವಾಗಿದೆ. ತಾವು ಶ್ರೀಭಗವಂತನ ಕಥೆಯನ್ನು 
ಹೇಳುತ್ತಿರುವಂತೆ ನನ್ನ ಅಜ್ಞಾನದ ತೆರೆಯೂ ಕಳಟಿಕೊಳ್ಳುತ್ತಿದೆ. 
ಜ್ಞಾನದ ಬೆಳಕನ್ನು ಕಾಣುತ್ತಿದ್ದೇನೆ. ॥ ೫ ॥ ಶ್ರೀಭಗವಂತನು ತನ್ನ 
ಮಾಯೆಯಿಂದ ಈ ಜಗತ್ತನ್ನು ಹೇಗೆ ಸೃಷ್ಟಿಮಾಡುತ್ತಾನೆ ಎಂಬು 
ದನ್ನು ಇನ್ನೂ ವಿಸ್ತಾರವಾಗಿ ತಿಳಿಯಬಯಸುತ್ತೇನೆ. ಈ ಸೃಷ್ಟಿಯು 
ಅತ್ಯಂತ ರಹಸ್ಯಮಯವಾಗಿದೆ. ಬ್ರಹ್ಮಾದಿ ದೇವತೆಗಳಿಗೂ ಇದನ್ನು 
ತಿಳಿಯಲು ಕಷ್ಟವಾಗಿದೆ. ॥ ೬॥ ಭಗವಂತನು ಈ ವಿಶ್ವವನ್ನು ಹೇಗೆ 
ರಕ್ಷಿಸುತ್ತಾನೆ ? ಮತ್ತೆ ಹೇಗೆ ಸಂಹರಿಸುತ್ತಾನೆ ? ಅನಂತ ಶಕ್ತಿಯುಳ್ಳ 
ಆ ಪರಮಾತ್ಮನು ಯಾವ-ಯಾವ ಶಕ್ತಿಗಳನ್ನು ಆಶ್ರಯಿಸಿ ಈ ಸೃಷ್ಟಿ 
ಸ್ಥಿತಿ ಲಯರೂಪಗಳಲ್ಲಿ ತಾನೇ ಆಟಿಕೆಗಳಾಗಿ ಆಟವಾಡುತ್ತಾನೆ 9 
ಮಕ್ಕಳು ಆಟಕ್ಕಾಗಿ ಮಣ್ಣಿನಿಂದ ಮನೆಗಳನ್ನು ಕಟ್ಟುವಂತೆ ಈ 
ಬ್ರಹ್ಮಾಂಡಗಳನ್ನು ರಚಿಸಿ, ಅವುಗಳನ್ನು ನಾಶಪಡಿಸುವ ಆಟವನ್ನು 
ಹೇಗೆ ಆಡುತ್ತಾನೆ ? ಹೀಗೆ ಮಾಡುವಾಗಲೂ ಅವನಲ್ಲಿಯಾವುದೇ 
ಆಸಕ್ತಿ ಇರುವುದಿಲ್ಲವಲ್ಲ! ಅವನು ಇದರಿಂದ ಅಸಂಗನಾಗಿಯೇ 
ಇರುವನಲ್ಲ! ॥ ೭ ॥ ಭಗವಾನ್‌ ಶ್ರೀಹರಿಯ ಲೀಲೆಗಳು ನಿಜ 
ವಾಗಿಯೂ ಅದ್ಭುತ- ಅಚಿಂತ್ಯವಾಗಿವೆ. ಅವನ ಲೀಲೆಗಳ ರಹಸ್ಯ 
ವನ್ನು ತಿಳಿಯುವುದು ಮಹಾಜ್ಞಾನಿಗಳಿಗೂ ಅತ್ಯಂತ ಕಷ್ಟವೇ 
ಸರಿ.॥೮ ॥ ಒಬ್ಬಂಟಿಗನೇ ಆದ ಭಗವಂತನು ಅನೇಕ ಕರ್ಮ 
ಗಳನ್ನು ಮಾಡಲು ಪುರುಷರೂಪದಿಂದ ಪ್ರಕೃತಿಯ ಭಿನ್ನಭಿನ್ನ 
ವಾದ ಗುಣಗಳನ್ನು ಒಟ್ಟಿಗೆ ಧರಿಸುತ್ತಾನೋ ? ಅಥವಾ ಅನೇಕ 
ಅವತಾರಗಳನ್ನು ತಾಳಿ ಅವುಗಳನ್ನು ಕ್ರಮಶಃ ಧರಿಸಿಕೊಳ್ಳು 
ತ್ತಾನೋ? ॥೯॥ ಪೂಜ್ಯರಾದ ನೀವು ಶಬ್ದಬ್ರಹ್ಮ ವೇದ ಮತ್ತು 
ಪರಬ್ರಹ್ಮ ಪರಮಾತೃತತ್ತ್ವ ಇವೆರಡೂ ವಿಷಯಗಳಲ್ಲಿ ನಿಷ್ಠಾತ 
ರಾದವರು. ಆದ್ದರಿಂದ ನನ್ನ ಸಂದೇಹವನ್ನು ದಯಮಾಡಿ 
ನಿವಾರಣೆ ಮಾಡಬೇಕು. ॥ ೧೦ ॥ 

ಸೂತಪುರಾಣಿಕರು ಹೇಳುತ್ತಾರೆ - ರಾಜಾಪರೀಕ್ಷಿತನು 
ಭಗವಂತನ ಗುಣಗಳನ್ನು ವರ್ಣಿಸಲಿಕ್ಕಾಗಿ ಈ ರೀತಿ ಪ್ರಾರ್ಥಿಸಿ 
ದಾಗ ಶುಕಮುನಿಗಳು ಭಗವಾನ್‌ ಶ್ರೀಕೃಷ್ಣನನ್ನು ಮತ್ತೆ-ಮತ್ತೆ 
ಸ್ಮರಿಸುತ್ತಾ ತನ್ನ ಪ್ರವಚನವನ್ನು ಪ್ರಾರಂಭಿಸಿದರು. ॥ ೧೧ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಆ ಭಗವಾನ್‌ 
ಪುರುಷೋತ್ತಮನ ಚರಣಕಮಲಗಳಲ್ಲಿ ನನ್ನ ಕೋಟಿ, ಕೋಟಿ 
ಪ್ರಣಾಮಗಳು. ಅವನು ವಿಶ್ವದ ಸೃಷ್ಟಿ ಸ್ಥಿಶಿ, ಪ್ರಳೆಯ ಇವುಗಳ 
ಲೀಲೆಯನ್ನು ನಡೆಸಲು ಸತ್ತ್ವ, ರಜ, ತಮೋಗುಣರೂಪವಾದ 
ಮೂರು ಶಕ್ತಿಗಳನ್ನು ಸ್ವೀಕರಿಸಿ, ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪ 
ಗಳನ್ನು ಧರಿಸಿಕೊಳ್ಳುವನು. ಅವನು ಸಮಸ್ತ ಚರಾಚರಪ್ರಾಣಿಗಳ 
ಹೃದಯದಲ್ಲಿ ಅಂತರ್ಯಾಮಿಯಾಗಿ ವಿರಾಜಿಸುತ್ತಿದ್ದಾನೆ ಅವನನ್ನು 
ಪಡೆಯುವ ಮಾರ್ಗವು ಬುದ್ಧಿಯ ವಿಷಯವಲ್ಲ ಅವನು ಸ್ವತಃ 
ಅನಂತನಾಗಿದ್ದು ಅವನ ಮಹಿಮೆಯೂ ಅನಂತವಾಗಿದೆ. ॥ ೧೨ ॥| 
ಸಾರು ದುಃಖಗಳನ್ನು ಹೋಗಲಾಡಿಸಿ ಅವರಿಗೆ ತನ್ನ 
ಪ್ರೇಮವನ್ನು ಕರುಣಿಸುವವನೂ, ದುಷ್ಟರನ್ನು ದಮನಗೈದು. 


4 ಅಧ್ಯಾಯ) 


ದ್ವಿತೀಯ ಸೃಂಧ 


153 


EN A 7 ('ಐಿಆ 


ಭೂಯೋ ನಮಃ ಸದ್ವೃಜಿನಚ್ಛಿದೇ5ಸತಾ- 
ಮಸಂಭವಾಯಾಖಲಸತ್ತ ಆ ಮೂರ್ತಯೇ | 
ಪುಂಸಾಂ ಪುನಃ ಪಾರಮಹಂಸ್ಕ ಆಶ್ರಮೇ 


ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ ॥೧೩॥ 


ನಮೋ ನಮಸ್ಟೇತಸ್ಸ ಷಭಾಯ ಸಾತ್ವತಾಂ 
ವಿದೂರಕಾಷ್ಠಾಯ ಮುಹುಃ ಕುಯೋಗಿನಾಮ್‌ । 
ನಿರಸ್ತಸಾಮ್ಯಾತಿಶಯೇನ ರಾಧಸಾ 


ಸ್ಹಧಾಮನಿ ಬ್ರಹ್ಮಣಿ ರಂಸ್ಕತೇ ನಮಃ ॥ ೧೪॥ 


ಯತ್ಕೀರ್ತನಂ ಯತ್ನರಣಂ ಯದೀಕ್ಬಣಂ 
ಯದ್ದಂದನಂ ಯಚ್ಛವಣಂ ಯದರ್ಹಣಮ್‌ 

ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಲಷಂ 
ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ 


॥ ೧೫॥ 


ವಿಚಕ್ಷಣಾ ಯಚ್ಚರಣೋಪಸಾದನಾತ್‌ 
ಸಂಗಂ ವೃದಸ್ಕೋಭಯತೋತ ಂತರಾತ್ಸನ: 

ವಿಂದಂತಿ ಹಿ ಬ್ರಹ್ಮಗತಿಂ ಗತಕ್ಷಮಾ- 
ಸಸ್ಮೈ ಸುಭದ್ರಶವಸೇ ನಮೋ ನಮಃ 


1 ೧೬॥ 


ತಪಸ್ವಿನೋ ದಾನಪರಾ ಯಶಸ್ವಿನೋ 
ಮನಸ್ಸಿನೋ ಮಂತ್ರವಿದಃ ಸುಮಂಗಲಾಃ 

ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ 
ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ 


॥ 0೭ I 


ಕಿರಾತಹೂಣಾಂಧ್ರಪುಲಿಂದಪುಲ್ಕಸಾ 
ಆಭೀರಕಂಕಾಯವನಾಃ ಖಸಾದಯಃ 

ಯೇರನ್ಯೇ ಚ ಪಾಪಾ ಯದುಪಾಶ್ರಯಾಶ್ರಯಾಃ 
ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಠವೇ ನಮಃ 


॥ ೧೮॥ 


ಸ ಏಷ ಆತ್ಮಾ ತತ್ಗವತಾಮಧೀಶ್ವರ- 
ಸ್ವಮೀಮಯೋ ಧರ್ಮಮಯಸಪೋಮಯಃ 

ಗತವ್ಯಲೀಕೈರಜಶಂಕರಾದಿಭಿ- 
ರ್ವಿತರ್ಕ್ಯಲಿಂಗೋ ಭಗವಾನ್ಹಸೀದತಾಮ್‌ ॥೧೯॥ 


ಅವರಿಗೆ ಮುಕ್ತಿಯನ್ನು ಕೊಡುವವನೂ, ಪರಮಹಂಸಾಶ್ರಮದಲ್ಲಿ 
ಇರುವವರ ಅಭೀಷ್ಟವಾದ ವಸ್ತುವನ್ನು ಅನುಗ್ರಹಿಸುವವನೂ, 
ಸರ್ವಸಮನಾಗಿದ್ದು ಸರ್ವರಿಗೂ ಕಲ್ಯಾಣವನ್ನುಂಟುಮಾಡು 
ವವನೂ ಆದ ಆ ಪರಮಾತ್ಮನಿಗೆ ಪುನಃ ಪುನಃ ನಮಸ್ಕರಿಸುತ್ತೇನೆ. 
॥ ೧೩ ॥ ಅವನು ಬಹಳ ಭಕ್ತವತ್ತಲನಾಗಿರುವನು. ಹಟದಿಂದ 
ಭ4ಹೀನ ಸಾಧನೆ ಮಾಡುವವರು ಅವನ ನೆರಳನ್ನೂ ಮುಟ್ಟ 
ಲಾರರು. ಅವನಂತೆ ಯಾರಿಗೂ ಐಶ್ವರ್ಯ ಇಲ್ಲದಿರುವಾಗ 
ಅವನಿಗಿಂತ ಹೆಚ್ಚಿಗೆ ಹೇಗಿದ್ದೀತು ? ಇಂತಹ ಐಶ್ವರ್ಯದಿಂದ 
ಕೂಡಿದವನಾಗಿ ನಿರಂತರವಾಗಿ ಬ್ರಹ್ಮಸ್ತ್ರರೂಪವಾದ ತನ್ನ ಧಾಮ 
ದಲ್ಲಿ ವಿಹರಿಸುತ್ತಿರುವ ಆ ಭಗವಾನ್‌ ಶ್ರೀಕೃಷ್ಣನಿಗೆ ಪದೇ-ಪದೇ 
ನಮಸ್ಕಾರಗಳು. ॥ ೧೪ ॥ ಯಾರ ಕೀರ್ತನೆ, ಸ್ಮರಣೆ, ದರ್ಶನ, 
ವಂದನೆ, ಶ್ರವಣ, ಪೂಜೆಗಳು ಜೀವರ ಪಾಪಗಳನ್ನು ತತ್‌ಕ್ಷಣದಲ್ಲೇ 
ನಾಶಮಾಡುತ್ತವೆಯೋ, ಅಂತಹ ಪುಣ್ಯಕೀರ್ತಿಯಾದ ಭಗವಾನ್‌ 
ಶ್ರೀಕೃಷ್ಣನಿಗೆ ನಮೋ ನಮಃ ॥ ೧೫ ॥ ವಿವೇಕಿಗಳು ಯಾರ ಚರಣ 
ಕಮಲಗಳಲ್ಲಿ ಶರಣಾಗತರಾಗಿ ತಮ್ಮ ಹೃದಯದಿಂದ ಇಹಲೋಕ- 
ಪರಲೋಕಗಳ ಆಸಕ್ತಿಯನ್ನು ಕಿತ್ತೊಗೆಯುವರೋ, ಯಾವುದೇ 
ಪರಿಶ್ರಮವಿಲ್ಲದೆ ಬ್ರಹ್ಮಪದವನ್ನು ಪಡೆದುಕೊಳ್ಳುವರೋ, ಆ 
ಮಂಗಳಕೀರ್ತಿಯಾದ ಭಗವಾನ್‌ ಶ್ರೀಕೃಷ್ಣನಿಗೆ ಅನೇಕ ಬಾರಿ 
ನಮಸ್ಕಾರಗಳು. ॥ ೧೬ ॥ ಎಷ್ಟೇ ದೊಡ್ಡ ತಪಸ್ವಿಗಳಾಗಲೀ, 
ದಾನಿಗಳಾಗಲೀ, ಯಶಸ್ವಿಗಳಾಗಲೀ, ಪ್ರಶಸ್ತಮನಸ್ಸುಳ್ಳವರಾಗಲೀ, 
ಮಂತ್ರಜ್ನ್ಞರಾಗಲೀ, ಸದಾಚಾರಿಗಳಾಗಲೀ - ತಮ್ಮ ಸಾಧನೆ 
ಯನಾನ್ನು ಹಾಗೂ ತಮ್ಮನ್ನೂ ಆತನ ಚರಣಾರವಿಂದಗಳಲ್ಲಿ 
ಸಮರ್ಪಣೆಮಾಡದೆ ಹೋದರೆ ಅವರಿಗೆ ಶ್ರೇಯಸ್ಸು ದೊರೆಯ 
ಲಾರದು. ಅಂತಹ ಕಲ್ಯಾಣಕೀರ್ತಿಯುಳ್ಳ ಭಗವಂತನಿಗೆ ಕೋಟಿ- 
ಕೋಟಿ ನಮಸ್ಕಾರಗಳು. ॥ ೧೭ ॥ ಕಿರಾತರಾಗಲೀ, ಹೂಣ 
ರಾಗಲೀ, ಆಂಧ್ರರಾಗಲೀ, ಪುಲಿಂದರಾಗಲೀ, ಪುಲ್ಕಸರಾಗಲೀ, 
ಆಭೀರರಾಗಲೀ, ಕಂಕರಾಗಲೀ, ಯವನರಾಗಲೀ, ಖಸರಾಗಲೀ, 
ಇತರ ಯಾವುದೇ ಜಾತಿಯವರೇ ಆಗಲೀ, ಎಂತಹ ಪಾಷಿಷ್ಠನೇ 
ಆಗಲೀ, ಯಾರ ಶರಣಾಗತ ಭಕ್ತರಲ್ಲಿ ಶರಣಾದರೆ ಪದಿತ್ರ 
ರಾಗುವರೋ, ಅಂತಹ ಸರ್ವಶಕ್ಕಿಯುಳ್ಳ ಭಗವಂತನಿಗೆ 
ನಮಸ್ಕಾರವು. ॥ ೧೮ ॥ ಆತ್ಮಜ್ಞಾನಿಗಳ ಆತ್ಮಸ್ತ ರೂಪನಾಗಿಯೂ, 
ಭಕ್ತರಿಗೆ ಸ್ವಾಮಿಯಾಗಿಯೂ, ಕರ್ಮಕಾಂಡಿಗಳಿಗೆ ವೇದಮೂರ್ತಿ 
ಯಾಗಿಯೂ, ಧಾರ್ಮಿಕರಿಗೆ ಧರ್ಮಸ್ಸರೂಪನೂ ಆಗಿ, 
ತಪಸ್ವಿಗಳಿಗೆ ತಪಜ್ವರೂಪಿಯಾಗಿ, ಅವನೇ ಆಗಿದ್ದಾನೆ. ಬ್ರಹ್ಮ 
ರುದ್ರಾದಿ ದೇವತೆಗಳೂ ಕೂಡ ತಮ್ಮ ಶುದ್ಧ ಹೃದಯದಿಂದ ಅವನ 
ಸ್ವರೂಪವನ್ನೇ ಚಿಂತಿಸುತ್ತಾ ಆಶ್ಚರ್ಯಚಕಿತರಾಗಿ ನೋಡುತ್ತಾ 
ಇರುತ್ತಾರೆ. ಅಂತಹ ಆ ಭಗವಂತನು ನನ್ನ ಮೇಲೆ ಅನುಗ್ರಹದ 
ಮಳೆಗರೆಯಲಿ. ॥ ೧೯ ॥ ಶ್ರೀದೇವಿಯ ಪತಿಯೂ, ಯಜ್ಞಗಳ 
ಅಧಿಪತಿಯೂ, ಪ್ರಜಾಪತಿಯೂ, ಬುದ್ಧಿಗಳ ಒಡೆಯನೂ, 
ಸರ್ವಲೋಕ ಪತಿಯೂ, ಧರಾಧಿಪತಿಯೂ, ಯದುಕುಲದಲ್ಲಿ 
ಅವತರಿಸಿ ಅಂಧಕ, ವೃಷ್ಟಿ ಸಾತ್ವತರೇ ಮುಂತಾದ ಯಾದವರ 
ರಕ್ಕಕನೂ, ಪರಮಗತಿಯೂ ಆಗಿ ಬೆಳಗಿದ ಭಕ್ತವತ್ಸಲನೂ, 


154 


ಶ್ರಿಯಃ ಪತಿರ್ಯಜ್ಞಪತಿಃ ಪ್ರಜಾಪತಿ- 
ರ್ಧಿಯಾಂ ಪತಿರ್ಲೋಕಪತಿರ್ಧರಾಪತಿಃ 

ಪತಿರ್ಗತಿಶ್ಚಾಂಧಕವೃಷ್ಟಿ ಸಾತ್ವತಾಂ 
ಪ್ರಸೀದತಾಂ ಮೇ ಭಗವಾನ್ನತಾಂ ಪತಿಃ 


ಯದಂಘಫ್ರ್ಯಭಿಧ್ಯಾನಸಮಾಧಿಧೌತಯಾ 
ಧಿಯಾನುಪಶ್ಯಂತಿ ಹಿ ತತ್ತ್ವ ಮಾತ್ಗನಃ 
ವದಂತಿ ಚೈತತ್ಯವಯೋ ಯಥಾರುಚಂ 
ಸಮೇ ಮುಕುಂದೋ ಭಗವಾನ್ಹೀದತಾಮ್‌ 


॥ ೨೦ ॥ 


॥ ೨೧॥ 


ಪ್ರಚೋದಿತಾ ಯೇನ ಪುರಾ ಸರಸ್ವತೀ | 
ವಿತನ್ನತಾಜಸ್ಯ ಸತೀಂ ಸ್ಥತಿಂ ಹೃದಿ 
ಸ್ವಲಕ್ಷಣಾ ಪ್ರಾದುರಭೂತ್ಸಿಲಾಸ್ಯತಃ 
ಸ ಮೇ ಖಷೀಣಾಮೃಷಭಃ ಪ್ರಸೀದತಾಮ್‌ 


ಭೂತೈರ್ಮಹದ್ದಿರ್ಯ ಅಮಾಃ ಪುರೋ ವಿಭು- 
ರ್ನಿರ್ಮಾಯ ಶೇತೇ ಯದಮೂಷು ಪೂರುಷಃ 

ಭುಂಕ್ರೇ ಗುಣಾನ್‌ ಷೋಡಶ ಷೋಡಶಾತ್ಮಕ: 
ಸೋಕ ಲಂಕೃಷೀಷ್ಟ ಭಗವಾನ್ಸಚಾಂಸಿ ಮೇ ॥ ೨೩॥ 


ನಮಸ್ತಸ್ಟೈ ಭಗವತೇ ವಾಸುದೇವಾಯ ವೇಧಸೇ। 
ಪಪುರ್ಜ್ಲಾನಮಯಂಸೌಮ್ಯಾ ಯನ್ನುಖಾಂಬುರುಹಾಸವಮ್‌ 
॥ ೨೪ ॥ 


॥ ೨೨ ॥ 


ಏತದೇವಾತ್ಮಭೂ ರಾಜನ್‌ ನಾರದಾಯ ವಿಪೃಚ್ಛತೇ | 
ವೇದಗರ್ಭೋತಭ್ಯಧಾತಾಕ್ಷಾದ್‌ ಯದಾಹ ಹರಿರಾತ್ಸನಃ 
I ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಸಾಧು-ಸಂತರ ಸರ್ವಸ್ನ ಸನೂ ಆದ ಶ್ರೀಕೃಷ್ಣ ಷ್ಟನು ನನ್ನ ಮೇಲೆ 
ಪ್ರಸನ್ನನಾಗಲೀ. ॥ ೨೦ i ಜ್ಞಾನಿಗಳು ಯಾವನ ಪಾದಾರವಿಂದ 
ಗಳ ಧ್ಯಾನಸಮಾಧಿಯಿಂದಲೇ ಶುದ್ಧವಾದ ಬುದ್ಧಿಯಿಂದ ಆತ್ಮ 
ತತ್ತ ವನ್ನು ಸಾಕ್ವಾತ್ಯರಿಸಿಕೊಳ್ಳುವರೋ, ತಮ್ಮ ಬುದ್ಧಿ ಮತ್ತು ಅಭಿ 
ರುಚಿಗನುಗುಣವಾಗಿ ಯಾರ ಸ್ವರೂಪವನ್ನು ವರ್ಣಿಸುತ್ತಾರೋ, 
ಅಂತಹ ಭಕ್ತಿ, ಮುಕ್ತಿ, ಸ್ಪೋತ್ರಶಕ್ಷಿ ಪ್ರದಾತನಾದ ಭಗವಾನ್‌ 
ಶ್ರೀಕೃಷ್ಣನು ನನಗೆ ಅನುಗ್ರಹಿಸಲಿ. ॥ ೨೦ ॥ ಸೃಷ್ಟಿ ಸಮಯದಲ್ಲಿ 
ಚೂರು ಬ್ರಹ್ಮದೇವರ ಹೃದಯದಲ್ಲಿ  ಸ್ವೃತಿಯನ್ನು ಜಾಗೃತಗೊಳಿ 
ಸಲು ಜ್ಞಾನದ ಅಧಿಷ್ಠಾಕ್ರಿಯಾದ ಸರಸ್ವತಿಯನ್ನು ಪ್ರೇರಣೆ ಮಾಡಿ 
ದನೋ, ಆ ಬ್ರಹ್ಮನ ಮುಖದಿಂದ ಶಿಕ್ಷಾ ವ್ಯಾಕರಣಾದಿ ಆರು 
ಅಂಗಗಳಿಂದ ಕೂಡಿದ ವೇದಸರಸ್ವ ತಿಯನ್ನು ಪ್ರಕಟಗೊಳಿಸಿದನೋ, 
ಅಂತಹ ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಭಗವಂತನು" ನಗೆ ಪ್ರಸನ್ನನಾಗಲಿ. 
॥ ೨೨ ॥ ಭಗವಂತನೇ ಪಂಚಭೂತಗಳಿಂದ ಈ 'ಶರೀನಿಗಳನ್ನು 
ನಿರ್ಮಾಣಗೈದು ಇವುಗಳಲ್ಲಿ ಜೀವರೂಪದಿಂದ ಮಲಗಿರುತ್ತಾನೆ. 
ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಐದು 
ಪ್ರಾಣಗಳು, ಒಂದು ಮನಸ್ಸು ಹೀಗೆ ಹದಿನಾರು ಕಲೆಗಳಿಂದ 
ಕೂಡಿಕೊಂಡು ಇವುಗಳ ಮೂಲಕ ಹದಿನಾರು ವಿಷಯಗಳನ್ನು 
ಭೋಗಿಸುತ್ತಾನೆ. ಆ ಸರ್ವಭೂತಮಯನಾದ ಭಗವಂತನು ತನ್ನ 
ಗುಣಗಳಿಂದ ನನ್ನ ವಾಣಿಯನ್ನು ಅಲಂಕರಿಸಲಿ. ॥ ೨೩ ॥ ಆ 
ವಾಸುದೇವನ ಅವತಾರವಾದ, ಸರ್ವಜ್ಞರಾದ, ಭಗವಾನ್‌ ವೇದ 
ವ್ಯಾಸರಿಗೆ ನಮಸ್ಕಾರಗಳು. ಆ ಮಹಾನುಭಾವರ ಮುಖಕಮಲ 
ದಿಂದ ಮಕರಂದದಂತೆ ಹರಿಯುತ್ತಿರುವ ಜ್ಞಾನ ಸುಧೆಯನ್ನೇ ಅಲ್ಲವೇ 
ಸಾಧು-ಸತ್ತುರುಷರು ಸದಾ ಪಾನಮಾಡುತ್ತಿರುವುದು! ॥ ೨೪ ॥ 

ಓ ರಾಜೇಂದ್ರನೇ | ಇದನ್ನು ಸಾಕ್ಟಾತ್‌ ಶ್ರೀಮನ್ನಾರಾಯಣನು 
ಬ್ರಹ್ಮದೇವರಿಗೆ ಉಪದೇಶಮಾಡಿದ್ದನು. ತಮ್ಮನ್ನು ಪ್ರ ಪ್ರಶ್ನೆಮಾಡಿದ 
ನಾರದರಿಗೆ ಬ್ರಹ್ಮದೇವರು ಅದನ್ನು ರಡು, ಅದನ್ನೇ 
ನಾನು ನಿನಗೆ ಈಗ ಉಪದೇಶಿಸುತ್ತಿದ್ದೇನೆ. ॥ ೨೫॥ 


ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ।/ ೪ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿತೀಯಸ್ಶಂಧೇ ಚತುರ್ಥೋ:ಧ್ಯಾಯಃ॥ ೪ ॥ 


ಐದನೆಯ ಅಧ್ಯಾಯ 
ಸೃಷ್ಟಿಯ ವರ್ಣನೆ 
ನಾರದ ಉವಾಚ ನಾರದರು ಕೇಳುತ್ತಾರೆ - ದೇವ ದೇವನೇ ! ಚತು 
ರ್ಮುಖನೇ! ನಿನಗೆ ನಮಸ್ನಾರವು. ನೀನು ಎಲ್ಲ ಭೂತಗಳನೂ 
ಕ ಣ್‌ pl 
ದೇವದೇವ ನಮಸ್ಟೇತಸ್ತು ಭೂತಭಾವನ ಪೂರ್ವಜ । ಪಿಸಿದವನು. ಎಲ್ಲರಿಗೂ ಪೊಡಲಿಗನು. ಅತ್ಯಿತ್ವ್ವದ ಸಾಕ್ಷಾ 
ತದ್ದಿಜಾನೀಹಿ ಯಜ್ಜ್ವಾನಮಾತೃತತ್ರ್ವನಿದರ್ಶನಮ್‌ | ತ್ಯಾರವು ಆಗುವಂತಹ ಆ ಜ್ಞಾನವನ್ನುನನಗೆ ಅನುಗ್ರಹಿಸು. ॥ ೧॥ 


11 ೧॥| 
ಯದ್ರೂಪಂ ಯದಧಿಷ್ಠಾನಂ ಯತಃ ಸೃಷ್ಟಮಿದಂ ಪ್ರಭೋ ಚ 
ಯತಂಸಂ ಯತರಂ ಯಚ ತತತ 2 ವದ ತತ 2: 
ಧು ಲ ಜ ಎರಿಯ ಅಧಿ 
1| ೨ ॥॥ 


ಪ್ರಭೋ! ಈ ಜಗತ್ತಿನ ಸ್ವರೂಪವೇನು ? ಲಕ್ಷಣವೇನು ? ಇದರ 
ಆಧಾರ ಯಾವುದು ? ಇದನ್ನು ಯಾರು ಸೃಷ್ಟಿಸಿದರು ? ಯಾವು 
ದರಲ್ಲಿ ಇದು ಲಯ ಹೊಂದುತ್ತದೆ ? ಇದು ಯಾರಿಗೆ ಅಧೀ 
ನವಾಗಿದೆ ? ವಾಸ್ತ ಸ್ವವವಾಗಿ ಈ ಜಗತ್ತು ಅಂದರೇನು ? ಇದರ ತತ್ತ್ವ 

ವನ್ನು ನನಗೆ ತಿಳಿಸು. ॥ ೨ ॥ ನಿನಗೆ ಇದೆಲ್ಲವೂ ತಿಳಿದಿದೆ, ಏಕೆಂದರೆ. 


5 ಅಧ್ಯಾಯ] 


ಸರ್ವಂ ಹ್ಯೇತದ್ಭವಾನ್ಹೇದ ಭೂತಭವ್ಯಭವತ್ವಭುಃ 1 
ಕರಾಮಲಕವದ್‌ ವಿಶ್ವಂ ವಿಜ್ಞಾನಾವಸಿತಂ ತವ 
॥ ೩ ॥ 


ಯದ್ದಿಜ್ಞಾನೋ ಯದಾಧಾರೋ ಯತ್ನರಸ್ತ್ವಂ ಯದಾತ್ಮಃ । 
ಏಕಃ ಸೃಜಸಿ ಭೂತಾನಿ ಭೂತೈರೇವಾತ್ಮ ಮಾಯಯಾ 


11 ೪ ॥ 
ಆತ್ಮನ್‌ ಭಾವಯಸೇತಾನಿನ ಪರಾಭಾವಯನ್ನಯಮ್‌ I 
ಆತ್ಮಶಕ್ಕಿಮವಷ್ಟಭ್ಛ ಊರ್ಣನಾಭಿರಿವಾಕ್ಷಮ: 

॥ ೫ ॥ 
ನಾಹಂ ವೇದ ಪರಂ ಹೃಸ್ಥಿನ್ನಾಪರಂ ನ ಸಮಂ ವಿಭೋ । 
ನಾಮರೂಪಗುಣೈರ್ಭಾವ್ಯಂ ಸದಸತ್ಕಿಂಚಿದನ್ಯತಃ 

॥ ೬ ॥ 


ಸ ಭವಾನಚರದ್ದೋರಂ ಯತ್ತಪಃ ಸುಸಮಾಹಿತಃ । 
ತೇನ ಖೇದಯಸೇ ನಸ್ತಂ ಪರಾಶಂಕಾಂ ಪ್ರಯಚ್ಛಸಿ 
॥ ೭ ॥ 


ಏತನ್ಮೇ ಪೃಚ್ಛತಃ ಸರ್ವಂ ಸರ್ವಜ್ಞ ಸಕಲೇಶ್ವರ 
ವಿಜಾನೀಹಿ ಯಥೈವೇದಮಹಂ ಬುದ್ಧೆ 65 ನುಶಾಸಿತಃ 
॥ ೮॥ 


ಬ್ರಹ್ಮೋವಾಚ 
ಸಮ್ಯಕ್ಕಾರುಣಿಕಸ್ಕೇದಂ ವತ್ಸ ತೇ ವಿಚಿಕಿತಿತಮ್‌ 
ಯದಹಂ ಚೋದಿತಃ ಸೌಮ್ಯ ಭಗವದ್ದೀರ್ಯದರ್ಶನೇ 
| ೯॥ 


ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ । 
ಅವಿಜ್ಞಾಯ ಪರಂ ಮತ್ತ ಏತಾವತ್ತಂ ಯತೋ ಹಿಮೇ 
॥1೧೦॥ 


ಯೇನ ಸ್ವರೋಚಿಷಾ ವಿಶ ರೋಚಿತಂ ರೋಚಯಾಮೃಹಮ್‌ I 


ಯಥಾರ್ಕೋಗ್ನಿರ್ಯಥಾ ಸೋಮೋ ಯರರ್ಕ್‌ಗ್ರಹತಾರಕಾಃ 
॥ 00 


ತಸ್ಮೈ ನಮೋ ಭಗವತೇ ವಾಸುದೇವಾಯ ಧೀಮಹಿ । 


ಯನ್ಮಾಯಯಾ ದುರ್ಜಯಯಾ ಮಾಂ ಬ್ರುವಂತಿ ಜಗದ್ಗುರುಮ್‌ 
॥ ೧೨॥ 


ವಿಲಜ್ಞಮಾನಯಾ ಯಸ್ಕ ಸ್ಥಾತುಮೀಕ್ಷಾಪಥೇsಮುಯಾ 
ವಿಮೋಹಿತಾ ವಿಕತ್ನಂತೇ ಮಮಾಹಮಿತಿ ದುರ್ಧಿಯಃ 
1 ೧೩ ॥ 


ದ್ವಿತೀಯ ಸೃಂಧ 


155 


ನೀನು ಭೂತ, ಭವಿಷ್ಯ, ವರ್ತಮಾನ ಇವುಗಳಿಗೆ ಅಧಿಪತಿ 
ಯಾಗಿರುವೆ. ನೀನು ಸರ್ವಜ್ಞನು. ವಿಶ್ವವೆಲ್ಲವೂ ಅಂಗೈನೆಲ್ಲಿಯಂತೆ 
ಸ್ಪಷ್ಟವಾಗಿ ನಿನ್ನ ಅರಿವಿಗೆ ಗೊ ಚರಮಾಗಿದೆ. 1೩ ॥ ನಿನಗೆ ಈ 

ಜ್ಞಾನವು ಎಲ್ಲಿಂದ ಬಂದಿತು? ನೀನು ಯಾರ ಆಧಾರದಲ್ಲಿ 
ಇದ್ದಿಯೇ 9 ನಿನ್ನಸ್ವಾಮಿ ಯಾರು? ಸ್ವರೂಪವೇನು ? ಮಾಯಾ 
ಶಕ್ತಿಯಿಂದ ನೀನೊಬ್ಬನೇ ಪಂಚಭೂತಗಳಿಂದ ಪ ಪ್ರಾಣಿಗಳನ್ನು ಸೃಷ್ಟಿ 
ಸುತ್ವಿರುವೆಯಲ್ಲ! ಇದೆಂತಹ ಆಶ್ಚರ್ಯದ ಸಂಗತಿಯಾಗಿದೆ? 
॥೪॥ ಜೇ ಡರಹುಳವು ಅನಾಯಾಸವಾಗಿ ತನ್ನ ಮುಖದಿಂದಲೇ 
ಬಲೆಯನ್ನು ಹೊರಪಡಿಸಿ ಅದರಲ್ಲಿ ಆಡುತ್ತಿರುವಂತೆ, ನೀನು ನಿನ್ನ 
ಶಕ್ತಿಯನ್ನೇ" ಆಶ್ರಯಿಸಿ ನಿರಾಯಾಸವಾಗಿ ಪ್ರಾಣಿಗಳನ್ನೂ ನಿನ್ನ 
ಲಿಯೇ "ಸೃಷ್ಟಿಸಕೂಂಡರೂ ನಿನ್ನಲ್ಲಿ ಯಾವುದೇ ವಿಕಾರಗಳಾಗು. 
ವುದಿಲ್ಲ ॥ ೫ ॥ ಜಗತ್ತಿನಲ್ಲಿ ನಾಮ ರೂಪ, ಗುಣಗಳಿಂದ ತಿಳಿಯ 
ಲಾಗುವ ಎಲ್ಲದರಲ್ಲಿಯೂ ನೀನಲ್ಲದೆ ಬೇರೆಯವರಿಂದ ಉತ್ಪನ್ನ 
ವಾದಂತಹ ಸತ್‌, ಅಸತ್‌, ಉತ್ತಮ, ಮಧ್ಯಮ, ಅಧಮ 
ಮುಂತಾದ ಯಾವ ವಸ್ತುವೂ ಕಂಡುಬರುವುದಿಲ್ಲ ಅಂದರೆ 
ಎಲ್ಲವು ನಿನ್ನಿಂದಲೇ ಸೃಷ್ಟಿಸಲಟ್ಟಿದೆ. ॥ ೬ ॥ ಹೀಗೆ ಎಲ್ಲರ ಒಡೆಯ 
ನಾಗಿಯೂ ನೀನು ಏಕಾಗ್ರಚಿತ್ರದಿಂದ ಮಾಡಿದ ಘೋರ ತಪಸ್ಸಿ 
ನಿಂದ ನನಗೆ ಮೋಹದೊಂದಿಗೆ 'ನಿನಿ ನಿಂದಲೂ ದೊಡ್ಡವನು 
ಯಾರಾದರೂ ಇರಬಹುದೇ ?' ಎಂಬ ಶಂಕೆಯೂ ಆಗುತ್ತಿದೆ. ॥ ೭ ॥ 
ತಂದೆಯೇ! ನೀನು ಸರ್ವಜ್ಞನೂ ಸರ್ವೇಶ್ವರನೂ ಆಗಿರುವೆ. 
ನಾನು ಕೇಳುತ್ತಿರುವುದನ್ನು ನನಗೆ ಚೆನ್ನಾಗಿ ಮನವರಿಕೆಯಾಗುವಂತೆ 
ದಯಮಾಡಿ ತಿಳಿಸುವವರಾಗಿರಿ. ॥ ೮ ॥ 

ಸಾ ಹೇಳಿದರು - ಮಗು ನಾರದಾ | ನೀನು ಜೀವಿ 
ಗಳ ಮೇಲೆ ಕರುಣೆಯಿಟ್ಟು ಈ ಒಳ್ಳೆಯ ಪ್ರಶ್ನೆಯನ್ನು ಕೇಳಿರುವೆ. 
ಏಕೆಂದರೆ, ಇದರಿಂದ ಭಗವಂತನ. ಗುಣಗಳನ್ನು "ವರ್ಣಿಸುವ 
ಪ್ರೇರಣೆಯು ನನಗುಂಟಾಗಿದೆ ॥ ೯ ॥ ನೀನು ನನ್ನ ಕುಂತು ಹೆಳಿದು 
ದೆಲ್ಲವೂ ಸತ್ಯವೇ. ಏಕೆಂದರೆ, ನನಗಿಂತಲೂ ಶ್ರೇಷ್ಠವಾಗಿರುವ 
ಪರತತ್ವದ ಅರಿವು ಉಂಟಾಗುವವರೆಗೂ ನೀನು ಹೇಳಿದ ಎಲ್ಲ 
ಪ್ರಭಾವಗಳೂ ನನ್ನಲ್ಲಿ ಇರುವಂತೆ ಕಂಡುಬರುತ್ತದೆ. ವಾಸ್ತವವಾಗಿ 
ಸಮಗ್ರಶಕ್ತಿಯು ಪರಮಪಿತಾ ಪರಮಾತ್ಮನದ್ದೇ ಆಗಿದೆ. ಅವನ 
ಪ್ರಭಾವದಿಂದಲೇ ಈ ಸೃಷ್ಟಿಕ್ರಮವು ನಡೆಯುತ್ತಾ ಇದೆ. ॥ ೧೦ ॥ 
ಸೂರ್ಯ, ಚಂದ್ರ, ಅಗ್ನಿ ಗೃಹ, ನಕ್ಷತ್ರ, ತಾರೆಗಳು ಆ ಪರಮಾತ್ಮನ 
ಪ್ರಕಾಶದಿಂದಲೇ ಜಗ್ತ್ತಿನಲ್ಲಿ ಪ್ರಕಾಶಿತವಾಗುವಂತೆಯೇ, ನಾನೂ 
ಕೂಡ ಅದೇ ಸ್ವಯಂಪ್ರ ಪ್ರಕಾಶ ಭಗವಂತನ ಚಿನ್ನಯ ಪ್ರಕಾಶದಿಂದ 
ಪ್ರಕಾಶಿತನಾಗಿ ಪ್ರಪಂಚವನ್ನು ಬೆಳಗುತ್ತಿರುವೆನು. ಅರ್ಥಾತ್‌ - 
ಜಗತ್ತನ್ನು ರಚಿಸುತ್ತಿರುವನು. ॥ ೧೧ ॥ ಯಾರ ದುರ್ಜಯ ಮಾಯೆ 
ಯಿಂದ” ಮೋಹಿತರಾಗಿ ಜನರು ನನ್ನನ್ನೇ ಜಗದ್ಗುರು ಎಂದು ಹೇಳು 
ತ್ತಾರೋ, ಆ ಮಾಯಾಧೀಶನಾದ ಭಗವಾನ್‌. ವಾಸುದೇವನನ್ನು 
ನಾನು ಧ್ಯಾನಿಸುತ್ತಾ, ವಂದಿಸುತ್ತೇನೆ. ವಾಸ್ತವವಾಗಿ ಜಗದ್ಗುರು 
ಭಗವಾನ್‌ ಶ್ರೀಕೃಷ್ಣನೇ ಆಗಿರುವನು | (ಕೃಷ್ಣಂ ವಂದೇ ಜಗದ್ಗುರುಮ್‌). 
॥ ೧೨॥ ಆ ಮಾಯೆಯಾದರೋ ಅವನ ಕಣ್ಣುಮುಂದೆ ನಿಲ್ಲ 
ಲಾರದೆ ನಾಚ ದೂರದಿಂದಲೇ ಓಡಿಹೋಗುತ್ತದೆ. ಆದರೆ 
ಜಗತ್ತಿನಲ್ಲಿರುವ ಅಜ್ಞಾನಿಗಳು ಆ ಮಾಯೆಯಿಂದ ಮೋಹಿತರಾಗಿ 
"ನಾನು, ನನ್ನದು' ಹೀಗೆ ಹರಟುತ್ತಾ ಇರುತ್ತಾರೆ. ॥ ೧೩ ॥ 


156 


ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಟ॥ 
ವಾಸುದೇವಾತ್ತರೋ ಬ್ರಹ್ಮನ್ನಚಾನ್ಯೋ5ರ್ಥೋಸ್ಥಿತತ್ತತಃ 
1 ೧೪॥ 
ನಾರಾಯಣಪರಾ ವೇದಾ ದೇವಾ ನಾರಾಯಣಾಂಗಜಾಃ 1 
ನಾರಾಯಣಪರಾ ಲೋಕಾ ನಾರಾಯಣಪರಾ ಮಖಾಃ 
॥ ೧೫ ॥ 


ನಾರಾಯಣಪರೋ ಯೋಗೋ ನಾರಾಯಣಪರಂ ತಪಃ । 
ನಾರಾಯಣಪರಂ ಜ್ಞಾನಂ ನಾರಾಯಣಪರಾ ಗತಿಃ 


॥1 ೧೬ ॥ 
ತಸ್ಯಾಪಿ. ದ್ರಷ್ಟುರೀಶಸ್ಥ  ಕೂಟಸ್ಮಸ್ಯಾಖಲಾತ್ಮನಃ । 
೦ ಸಜಾಮಿ ಸಷೋ5ಹಮೀಕಯೆವಾಭಿಜೋದಿತಃ 
ಜೃಂ ಸೃ ಸ್ಪಷ್ಟ ಕ 
1೧೭ ॥ 


ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತಯಃ I 
ಸ್ಥಿತಿಸರ್ಗನಿರೋಧೇಷು ಗೃಹೀತಾ ಮಾಯಯಾ ವಿಭೋಃ 
nu ೧೮॥ 
ಕಾರ್ಯಕಾರಣಕರ್ತೃತ್ವೇ ದ್ರವ್ಯಜ್ಞಾನಕ್ರಿಯಾಶ್ರಯಾಃ । 
ಬದ್ಧಂತಿ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ 
॥೧೯॥ 
ಸ ಏಷ ಭಗವಾಂಲ್ಲಿಂಗೈಸ್ಪಿಭಿರೇಭಿರಥೋಕ್ಷಜ: | 
ಸ್ವಲಕ್ಛಿತಗತಿರ್ಬ್ರಹ್ಮನ್‌ ಸರ್ವೇಷಾಂ ಮಮ ಚೇಶ್ಪಧಃ 
11೨೦ ॥ 


ಕಾಲಂ ಕರ್ಮ ಸ್ವಭಾವಂ ಚ ಮಾಯೇಶೋ ಮಾಯಯಾ ಸ್ವಯಾ । 
ಆತ್ಮನ್ಯದೃಚ್ಛಯಾ ಪ್ರಾಪ್ತಂ ವಿಬುಭೂಷುರುಪಾದದೇ 


1 ೨೧ ॥ 
ಕಾಲಾದ್ಗುಣವ್ಯತಿಕರಃ ಪರಿಣಾಮ: ಸ್ವಭಾವತಃ | 
ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿ ತಾದಭೂತ್‌ 

1 ೨೨ 1 


ಮಹತಸ್ತು ವಿಕುರ್ವಾಣಾದ್ರಜಃ ಸತ್ತ್ವೋಪಬ್ಬಂಹಿತಾತ್‌ 


ತಮಃಪ್ರಧಾನಸ್ತ ಫವದ್‌ ದ್ರವ್ಯಜ್ಞಾನಕ್ರಿಯಾತ್ಮಕಃ 
॥ ೨೩ ॥ 
ಸೋಸಹಂಕಾರ ಇತಿ ಪ್ರೋಕ್ಟೋ ವಿಕುರ್ವನ್ನಮಭೂತ್ತಿಧಾ I 
ವೈಕಾರಿಕಸೆ ನ್ರೈಜಸಶ್ವ ತಾಮಸಶ್ಟೇತಿ ಯದ್ದಿದಾ I 
ದ್ರವ್ಯಶಕ್ತಿಃ ಕ್ರಿಯಾಶಕ್ತಿರ್ಜಾನಶಕ್ತಿರಿತಿ ಪ್ರಭೋ 
॥ ೨೪ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ನಾರದಾ! ದ್ರವ್ಯವಾಗಲೀ, ಕರ್ಮವಾಗಲೀ, ಕಾಲವಾಗಲೀ, 
ಸ್ವಭಾವವಾಗಲೀ, ಜೀವವೇ ಆಗಲಿ ಯಾವುದೂ ವಾಸ್ತವವಾಗಿ ಆ 
ವಾಸುದೇವನಿಂದ ಬೇರೆಯಾದ ಯಾವ ಪದಾರ್ಥವೂ 
ಇಲ್ಲ ॥ ೧೪ ॥ ನಾರಾಯಣನೇ ವೇದಗಳಿಗೆ ತಾತರ್ಯವು. ಆ 
ವೇದಗಳಲ್ಲಿ ಸುತಿಸಲಡುವ ದೇವತೆಗಲೂ ನಾರಾಯಣನ 
ಅಂಗದಿಂದ ಹುಟ್ಟಿದವರೇ. ಎಲ್ಲ ಯಜ್ಞಗಳಿಂದ ಆರಾಧಿಸಲ್ಪಡುವ 
ವನೂ ನಾರಾಯಣನೇ. ಆ ಯಜ್ಞಗಳಿಂದ ಹೊಂದುವ ಲೋಕ 
ಗಳೂ ನಾರಾಯಣನನ್ನೇ ಆಶ್ರಯಿಸಿವೆ. ॥ ೧೫ ॥ ಎಲ್ಲ ಯೋಗ 
ಗಳಿಗೆ ಲಕ್ಷ್ಮನಾಗಿರುವವನು ನಾರಾಯಣನೇ. ಎಲ್ಲ ತಪಸ್ತುಗಳು 
ನಾರಾಯಣನಿಗಾಗಿಯೇ ಮಾಡಲಾಗುತ್ತವೆ. ಜ್ಞಾನಗಮ್ಯನೂ 
ನಾರಾಯಣನೇ. ಎಲ್ಲಕ್ಕೂ ಪರಮಗತಿಯು ಆ ನಾರಾಯಣನೇ. 
॥ ೧೬ ॥ ಅವನು ದೃಷ್ಟಾ ಆಗಿದ್ದರೂ ಈಶ್ವರನಾಗಿದ್ದಾನೆ, ಒಡೆಯ 
ನಾಗಿದ್ದಾನೆ. ಕೂಟಸ್ಥ ನಿರ್ವಿಕಾರನಾಗಿದ್ದರೂ ಸರ್ವಸ್ವರೂಪ 
ನಾಗಿದ್ದಾನೆ. ಅವನೇ ನನ್ನನ್ನು ಸೃಷ್ಟಿಸಿದವನು. ಅವನ ದೃಷ್ಟಿ 
ಯಿಂದಲೇ ಪ್ರೇರಿತನಾಗಿ, ನಾನು ಅವನ ಇಚ್ಛೆಗನುಗುಣವಾಗಿ 
ಸೃಷ್ಟಿಯನ್ನು ರಚಿಸುತ್ತೇನೆ. ॥ ೧೭ ॥ ಆ ಪರಮಾತ್ಮನು ಗುಣಾ 
ತೀತನು. ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯಗಳನ್ನು ಮಾಡಲಿಕ್ಕಾಗಿ ಸತ್ತ ಹ 
ರಜ, ತಮೋಗುಣಗಳೆಂಬ ಮೂರು ಗುಣಗಳನ್ನು ತನ್ನ ಮಾಯಾ 
ಶಕ್ತಿಯಿಂದ ಸ್ವೀಕರಿಸುತ್ತಾನೆ. ॥ ೧೮॥ ಆ ಮೂರು ಗುಣಗಳೇ 
ದ್ರವ್ಯ, ಜ್ಞಾನ, ಕ್ರಿಯೆ ಇವುಗಳ ಆಶ್ರಯಪಡೆದು, ಸ್ವರೂಪತಃ ನಿತ್ಯ 
ಮುಕ್ತನೂ, ಮಾಯಾತೀತನೂ ಆದ ಪುರುಷನು ಮಾಯೆಯಲ್ಲಿ 
ಸ್ಥಿತನಾದಾಗ ಕಾರ್ಯ, ಕಾರಣ, ಕರ್ತೃತ್ವ ಇವುಗಳ ಅಭಿಮಾನ 
ದಿಂದ ಬಂಧಿತನಾಗುತ್ತಾನೆ. ॥ ೧೯ ॥ ನಾರದಾ | ಇಂದ್ರಿಯಾತೀತ 
ಆ ಭಗವಂತನೇ ತ್ರಿಗುಣಗಳ ಆವರಣಗಳಿಂದ ತನ್ನ ಸ್ವರೂಪವನ್ನು 
ಚೆನ್ನಾಗಿ ಮರೆಮಾಡಿ ಕೊಳ್ಳುವನು. ಇದರಿಂದ ಜನರು ಅವನನ್ನು 
ತಿಳಿಯಲಾರರು. ಇಡೀ ಜಗತ್ತಿಗೂ ಮತ್ತು ನನಗೂ ಅವನೇ ಏಕ 
ಮಾತ್ರ ಸ್ವಾಮಿಯಾಗಿದ್ದಾನೆ. ॥ ೨೦ ॥ 

ಮಾಯಾಧೀಶನಾದ ಆ ಭಗವಂತನಿಗೆ "ಬಹು ಸ್ಯಾಂ ಪ್ರಜಾ 
ಯೇಯ' (ತಾನೇ ಅನೇಕನಾಗಬೇಕು) ಎಂಬ ಇಚ್ಛೆಯು ಉಂಟಾ 
ದಾಗ ತನ್ನ ಮಾಯೆಯಿಂದ ತನ್ನ ಸ್ವರೂಪದಲ್ಲಿ ಬಂದು ಸೇರಿದ 
ಕಾಲ, ಕರ್ಮ, ಸ್ವಭಾವ ಇವುಗಳನ್ನು ಸ್ವೀಕರಿಸಿದನು. ॥ ೨೧ ॥ 
ಭಗವಂತನ ಶಕ್ತಿಯಿಂದಲೇ ಕಾಲವು ತ್ರಿಗುಣಗಳಲ್ಲಿ ಕ್ಟೋಭೆಯ 
ನ್ನುಂಟುಮಾಡಿತು. ಸ್ವಭಾವವು ಅವುಗಳನ್ನು ರೂಪಾಂತರ 
ಮಾಡಿತು. ಕರ್ಮವು ಮಹತ್ತತ್ವ ತೆ ಜನ್ಮನೀಡಿತು. ॥ ೨೨ ॥ 
ರಜೋಗುಣ ಮತ್ತು ಸತ್ತ್ವಗುಣಗಳು ವೃದ್ಧಿಗೊಂಡಾಗ ಮಹತ್ತತ್ವ್ವ 
ದಲ್ಲಿ ಯಾವ ಯಾವ ವಿಕಾರ ಉಂಟಾಯಿತೋ, ಅದರಿಂದ 
ಜ್ಞಾನ, ಕ್ರಿಯೆ, ದ್ರವ್ಯರೂಪವಾಗಿ ತಮಃಪ್ರಧಾನವಾದ ವಿಕಾರ 
ವುಂಟಾಯಿತು. ॥ ೨೩ ॥ ಆ ವಿಕಾರವೇ ಅಹಂಕಾರವು. ಅದು 
ವಿಕಾರಗೊಂಡು ವೈಕಾರಿಕಾಹಂಕಾರ, ತೈಜಸಾಹಂಕಾರ, ತಾಮಸಾ 
ಹಂಕಾರ ಎಂಬ ಮೂರು ಬಗೆಯಾಯಿತು. ನಾರದಾ! ಅವು 
ಕ್ರಮವಾಗಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ದ್ರವ್ಯಶಕ್ತಿ ಪ್ರಧಾನವಾಗಿವೆ. 
॥ ೨೪॥ ಪಂಚಭೂತಗಳಿಗೆ ಕಾರಣರೂಪವಾದ ತಾಮಸಾ 
ಹಂಕಾರದಲ್ಲಿ ವಿಕಾರ ಉಂಟಾದಾಗ ಅದರಿಂದ ಆಕಾಶವು 
ಉತ್ಪನ್ನವಾಯಿತು. ಆಕಾಶದ ತನ್ಸಾತ್ರೆ ಮತ್ತು ಗುಣ ಶಬ್ದವಾಗಿದೆ. ಈ 


5 ಅಧ್ಯಾಯ] 


ತಾಮಸಾದಪಿ ಭೂತಾದೇರ್ವಿಕುರ್ವಾಣಾದಭೂನ್ನಭ: I 

ತಸ್ಯ ಮಾತ್ರಾಗುಣಃ ಶಬ್ದೋ ಲಿಂಗಂ ಯದ್ದಷ್ಟ ಎ ದಶ್ಯಯೋಃ 
॥ ೨೫ ॥ 

ನಭಸೋತಥ ವಿಕುರ್ವಾಣಾದಭೂತ್‌ ಸರ್ಶಗುಣೋನನಿಲ; | 


ಪರಾನ್ಹಯಾಚ್ಛಬ್ಧವಾಂಶ್ಚ ಪ್ರಾಣ ಓಜಃ ಸಹೋ ಬಲಮ್‌ 


॥೨೬॥ 
ವಾಯೋರಪಿ ವಿಕುರ್ವಾಣಾತ್ಕಾಲಕರ್ಮಸ್ವಭಾವತಃ | 
ಉದಪದ್ಯತ ತೇಜೋ ವೈ ರೂಪವತ್‌ ಸರ್ಶಶಬ್ದವತ್‌ 

॥ ೨೭ ॥ 


ತೇಜಸಸ್ತು ವಿಕುರ್ವಾಣಾದಾಸೀದಂಭೋ ರಸಾತ್ಮಕಮ್‌ | 
ರೂಪವತ್‌ ಸ್ಪರ್ಶವಚ್ಚಾಂಭೋ ಘೋಷವಚ್ಚ ಪರಾನ್ಸಯಾತ್‌ 


॥ ೨೮ ॥ 
ವಿಶೇಷಸ್ತ್ರು ವಿಕುರ್ವಾಣಾದಂಭಸೋ ಗಂಧವಾನಭೂತ್‌ । 
ಪರಾನ್ಸಯಾದ್‌ ರಸಸ್ಪರ್ಶಶಬ್ದರೂಪಗುಣಾನ್ವಿತಃ 

॥ ೨೯ ॥ಟ 


ವೈಕಾರಿಕಾನ್ಶನೋ ಜಜ್ಞೇ ದೇವಾ ವೈಕಾರಿಕಾ ದಶ। 
ದಿಗ್ವಾತಾರ್ಕಪ್ರಚೇತೋಶಶ್ವಿ ವಹ್ನೀಂದ್ರೋಪೇಂದ್ರಮಿತ್ರಕಾಃ 
॥೩೦॥ 
ತೈಜಸಾತ್ತು ವಿಕುರ್ವಾಣಾದಿಂದ್ರಿಯಾಣಿ ದಶಾಭವನ್‌ । 
ಜ್ಞಾನಶಕ್ತಿ: ಕ್ರಿಯಾಶಕ್ತಿರ್ಬುದ್ಧಿ ಪ್ರಾಣಶ್ಚ ತೈಜಸೌ। 
ಶ್ರೋತ್ರಂತ್ಸಗ್ಧಾ ್ರಣ ದೃಗ್ವಿಪ್ವಾವಾಗ್ಹೋರ್ಮೆೇಡ್ರಾಂಪ್ರಿಪಾಯಮ 
Aon 
ಯದ್ಭೆತೇತಸಂಗತಾ ಭಾವಾ ಭೂತೇಂದ್ರಿಯಮನೋಗುಣಾಃ | 


ಯದಾಯತನನಿರ್ಮಾಣೇ ನ ಶೇಕುರ್ಬ್ರಹ್ಮವಿತ್ತದು 
॥ ೩೨ 


ತದಾ ಸಂಹತ್ಯ ಚಾನ್ಯೋನ್ಯಂ ಭಗವಚ್ಛಕ್ಷಿ ಚೋದಿತಾಃ । 
ಸದಸತ್ತ್ವ ಮುಪಾದಾಯ ಚೋಭಯಂ ಸಸ್ಫಜುರ್ಹ್ಯದಃ 


೩೩ 1 
ವರ್ಷಪೂಗಸಹಸ್ರಾಂತೇ ತದಂಡಮುದಕೇಶಯಮ್‌। 
ಕಾಲಕರ್ಮಸ್ತಭಾವಸ್ಟೋ ಜೀವೋತಜೀವಮಜೀವಯತ್‌ 

॥೩೪॥ 


ಸ ಏವ ಪುರುಷಸ್ತಸ್ಥಾದಂಡಂ ನಿರ್ಭಿದ್ಯ ನಿರ್ಗತಃ । 


ಸಹಸ್ರೋರ್ವಂಪ್ರಬಾಹ್ಪಕ್ಷಃ ಸಹಸ್ರಾನನಶೀರ್ಷವಾನ್‌ 
॥ ೩೫ ॥ 


ದ್ವಿತೀಯ ಸ್ಕಂಧ 


157 


ಶಬ್ದದ ಮೂಲಕವೇ ದೃಷ್ಟಾ ದೃಶ್ಯದ ಜೋಧ ಉಂಟಾಗುವುದು. 
॥ ೨೫ ॥ ಆಕಾಶದಲ್ಲಿ ವಿಕಾರ ಉಂಟಾದಾಗ ಅದರಿಂದ ವಾಯು 
ವಿನ ಉತ್ಪತ್ತಿಯಾಯಿತು. ಅದರ ಗುಣ ಸರ್ಶ. ಇದಲ್ಲದೆ ತನ್ನ 
ಕಾರಣದ ಗುಣವಾದ ಶಬ್ದವೂ ವಾಯುವಿನಲ್ಲಿರುತ್ತದೆ. ಇಂದ್ರಿಯ 
ಗಳಲ್ಲಿರುವ ಸ್ಫೂರ್ತಿ, ಶರೀರದಲ್ಲಿರುವ ಜೀವನಶಕ್ತಿ, ಓಜಸ್ಸು 
ಬಲಗಳೂ ಇದರ ರೂಪವೇ ಆಗಿದೆ. ॥ ೨೬ ॥ ಕಾಲ, ಕರ್ಮ, 
ಸ್ವಭಾವಗಳಿಂದ ವಾಯುವಿನಲ್ಲೂ ವಿಕಾರ ಉಂಟಾಯಿತು. ಅದ 
ರಿಂದ ತೇಜಸ್ಸಿನ ಉತ್ಪ್ರಿಯಾಯಿತು. ಇದರ ಪ್ರಧಾನಗುಣ ರೂಪವು. 
ಇದರ ಜೊತೆಯಲ್ಲಿ ತನ್ನ ಕಾರಣಗಳಾದ ಆಕಾಶ, ವಾಯುಗಳ 
ಗುಣಗಳಾದ ಶಬ್ದ ಸರ್ಶಗಳೂ ತೇಜಸ್ಸಿನಲ್ಲಿರುತ್ತವೆ. ॥ ೨೭ ॥ 
ತೇಜಸ್ಸಿನ ವಿಕಾರದಿಂದ ಜಲದ ಉತ್ಪತ್ತಿಯಾಯಿತು. ಇದರ ಗುಣ 
ರಸ, ತನ್ನ ಕಾರಣ ತತ್ತ ಎಗಳ ಗುಣ ಶಬ್ದ ಸ್ಪರ್ಶ, ರೂಪ ಇವುಗಳೂ 
ಜಲದಲ್ಲಿರುತ್ತವೆ. ॥ ೨೮ ॥ ಜಲದ ವಿಕಾರದಿಂದ ಪೃಥ್ವಿಯ ಉತ್ಪತ್ತಿ 
ಯಾಯಿತು. ಇದರ ಗುಣ ಗಂಧ. 'ಕಾರಣದ ಗುಣಗಳು ಕಾರ್ಯ 
ದಲ್ಲಿ ಬರುತ್ತವೆ.' ಈ ನ್ಯಾಯದಿಂದ ಶಬ್ಧ ಸರ್ಶ, ರೂಪ, ರಸ - 
ಈ ನಾಲ್ಕೂ ಗುಣಗಳನ್ನು ಪೃಥ್ವಿಯು ಹೊಂದಿರುತ್ತದೆ. ॥ ೨೯ ॥ 
ವೈಕಾರಿಕ ಅಹಂಕಾರದಿಂದ ಮನಸ್ಸು ಮತ್ತು ಇಂದ್ರಿಯಗಳ 
ಅಧಿಷ್ಠಾತ್ಸಗಳಾದ ಹತ್ತು ದೇವತೆಗಳ ಉತ್ಪತ್ತಿಯಾಯಿತು. ದಿಕ್ಕು 
ಗಳು, ವಾಯು, ಸೂರ್ಯ, ವರುಣ, ಅಶ್ವಿನೀದೇವತೆಗಳು, ಅಗ್ನಿ 
ಇಂದ್ರ, ಉಪೇಂದ್ರ, ಮಿತ್ರ, ಪ್ರಜಾಪತಿ ಇವರೆ ಆ ಹತ್ತು 
ದೇವತೆಗಳು. ॥ ೩೦ ॥ ತೈಜಸ ಅರ್ಥಾತ್‌ - ರಾಜಸ ಅಹಂಕಾರದಿಂದ 
ಶ್ರೋತೃ, ತ್ವಕ್‌, ನೇತ್ರ, ಜಿಹ್ವೆ ಮತ್ತು ಫ್ರಾಣ - ಈ ಐದು 
ಜ್ಞಾನೇಂದ್ರಿಯಗಳೂ ಹಾಗೂ ವಾಣಿ, ಹಸ್ತ ಪಾದ, ಗುದ, 
ಜನನೇಂದ್ರಿಯ - ಐದು ಕರ್ಮೇಂದ್ರಿಯಗಳೂ ಉತ್ಸನ್ನವಾದುವು. 
ಜೊತೆಗೆ ಜ್ಞಾನಶಕ್ಷಿರೂಪವಾದ ಬುದ್ಧಿಯೂ, ಕ್ರಿಯಾಶಕ್ತಿ ರೂಪ 
ವಾದ ಪ್ರಾಣವೂ ತೈಜಸಾಹಂಕಾರದಿಂದಲೇ ಉಂಟಾದುವು. ॥ ೩೧ ॥ 

ಬ್ರಾಹ್ಮಣಶ್ರೇಷ್ಠ ನಾರದಾ! ಈ ಪಂಚಭೂತಗಳೂ, ಇಂದ್ರಿಯ 
ಗಳೂ, ಮನಸ್ಸೂ ತ್ರಿಗುಣಗಳೂ ಪರಸ್ಸರ ಸೇರದೆ ಪ್ರತ್ಯೇಕ 
ವಾಗಿದ್ದಾಗ ಅವುಗಳಿಗೆ ತಮ್ಮ ವಾಸಕ್ಕಾಗಿ ಭೋಗಗಳ ಸಾಧನರೂಪಿ 
ಶರೀರದ ರಚನೆಯನ್ನು ಮಾಡದಾದವು. ॥ ೩೨ ॥ ಭಗವಂತನು 
ತನ್ನ ಶಕ್ಕಿಯಿಂದ ಇವನ್ನು ಪ್ರೇರೇಪಿಸಿದಾಗ ಇವು ಪರಸ್ಪರ 
ಒಂದರೊಡನೆ ಒಂದು ಬೆರೆತು ಕಾರ್ಯಕಾರಣ ಭಾವವನ್ನು 
ಪಡೆದು ಕ್ರಮವಾಗಿ ವ್ಯಷ್ಟಿ ಮತ್ತು ಸಮಷ್ಠಿರೂಪವಾದ ಪಿಂಡಾಂಡ 
ಹಾಗೂ ಬ್ರಹ್ಮಾಂಡ ಎರಡನ್ನೂ ರಚಿಸಿದವು. ॥ ೩೩ ॥ ಆ ಬ್ರಹ್ಮಾಂಡ 
ರೂಪವಾದ ಅಂಡವು ಒಂದು ಸಾವಿರ ವರ್ಷಕಾಲ ನಿರ್ಜೀವವಾಗಿ 
ನೀರಿನಲ್ಲಿ ಬಿದ್ದಿತ್ತು. ಮತ್ತೆ ಕಾಲ ಕರ್ಮ, ಸ್ವ ಭಾವಗಳನ್ನು 
ಸ್ವಿ ಇರಿಸಿದ ಭಗವಂತನು ಅದನ್ನು ಜೀವಂತಗೊಳಿಸಿದನು, 
ಅರ್ಥಾತ್‌ - ಜೀವರೂಪದಿಂದ ಅದರಲ್ಲಿ ಪ್ರವೇಶಿಸಿದನು. 
nave ಅಂಡವನ್ನು ಒಡೆದುಕೊಂಡು ಅದರಿಂದ ಹೊರಟು 
ಬಂದವನೇ ಸಾವಿರತೊಡೆ, ಸಾವಿರಪಾದ, ಸಾವಿರಭುಜ, ಸಾವಿರ 
ನೇತ್ರ, ಸಾವಿರಮುಖ, ಸಾವಿರ ತಲೆಗಳುಳ್ಳ ವಿರಾಟ್‌ಪುರುಷನು. 
॥ ೩೫ ॥ ವಿದ್ವಾಂಸರು ಉಪಾಸನೆಗೋಸ್ಕರ ಆ ವಿರಾಟ್‌ ಪುರುಷನ 


156 


ಯಸ್ಕೇಹಾವಯವೈರ್ಲೊಕಾನ್ಫಲ್ಹಯಂತಿ ಮನೀಷಿಣಃ 
ಕಟ್ಯಾದಿಭಿರಧಃ ಸಪ್ತ ಸಪ್ರೋರ್ಧ್ವಂ ಜಫನಾದಿಭಿಃ 


11೩೬॥ 
ಪುರುಷಸ್ಯ. ಮುಖಂ ಬ್ರಹ್ಮ 
ಕ್ಛತ್ರಮೇತಸ್ಯ ಬಾಹವಃ । 
ಊರ್ವೋರ್ವೈಶ್ಯೋ ಭಗವತಃ 
ಪದ್ಭ್ಯಾಂ ಶೂದ್ರೋತಭ್ಯಜಾಯತ ॥೩೭॥ 


ಭೂರ್ಲೊೋಕಃಕಲ್ಪಿತ: ಪದ್ಭ್ಯಾಂ ಭುವರ್ಲೋಕೋಸಸ್ಕನಾಭಿತಃ । 
ಹೃದಾ ಸ್ವರ್ಜ್ಬೋಕ ಉರಸಾ ಮಹರ್ಲೊೋಕೋ ಮಹಾತ್ಮನಃ 
1೩೮ ॥ 
ಗ್ರೀವಾಯಾಂ ಜನಲೋಕಶ್ಚ ತಪೋಲೋಕಃ ಸನದ್ದಯಾತ್‌ । 
ಮೂರ್ಥಭಿಃ ಸತ್ಯಲೋಕಸ್ತು ಬ್ರಹ್ಮಲೋಕ: ಸನಾತನಃ 
11೩೯ 
ತತ್ವಟ್ಯಾಂ ಚಾತಲಂ ಕ್ಲೃಪ್ರಮೂರುಭ್ಯಾಂ ವಿತಲಂ ವಿಭೋಃ । 
ಜಾನುಭ್ಯಾಂಸುತಲಂ ಶುದ್ಧಂ ಜಂಘಾಭ್ಯಾಂತುತಲಾತಲಮ್‌ 
1೪೦॥ 
ಮಹಾತಲಂ ತು ಗುಲ್ಫಾಭ್ಯಾಂ ಪ್ರಪದಾಭ್ಯಾಂ ರಸಾತಲಮ್‌ । 
ಪಾತಾಲಂ ಪಾದತಲತ ಇತಿ ಲೋಕಮಯಃ ಪುಮಾನ್‌ 
1 ೪೧॥ 
ಭೂರ್ಲೋಕಃ ಕಲ್ಲಿತಃ ಪದ್ಭ್ಯಾಂ ಭುವರ್ಲೋಕೋತಸ್ಯ ನಾಭಿತಃ । 
ಸ್ವರ್ಬೋಕಃ ಕಲಿತೋ ಮೂರ್ಧ್ನಾ ಇತಿ ವಾ ಲೋಕಕಲ್ಪನಾ 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಅಂಗಗಳಲ್ಲೇ ಸಮಸ್ತ ಲೋಕಗಳನ್ನೂ ಅವುಗಳಲ್ಲಿರುವ ವಸ್ತು 
ಗಳನ್ನೂ ಕಲ್ಪಿಸಿಕೊಳ್ಳುತ್ತಾರೆ. ಆತನ ನಡುವಿನಿಂದ ಕೆಳಗಿನ ಅಂಗ 
ಗಳಲ್ಲಿ ಏಳು ಪಾತಾಳಗಳನ್ನೂ ಸೊಂಟದ ಮೇಲಿರುವ ಅಂಗ 
ಗಳಲ್ಲಿ ಏಳು ಸ್ವರ್ಗಗಳನ್ನೂ ಕಲ್ಪಿಸಿಕೊಳ್ಳುತ್ತಾರೆ. ॥ ೩೬ ॥ ಬ್ರಾಹ್ಮಣರು 
ಈ ವಿರಾಟ್‌ಪುರುಷನ ಬಾಯಿಯಿಂದಲೂ, ಭುಜಗಳಿಂದ ಕ್ರಿ 
ಯರೂ, ವೈಶ್ಯರು ಆ ಭಗವಂತನ ತೊಡೆಗಳಿಂದಲೂ, ಶೂದ್ರರು 
ಪಾದಗಳಿಂದಲೂ ಜನಿಸಿದರು. ॥ ೩೭ ॥ ಕಾಲಿನಿಂದ ಹಿಡಿದು 
ಕಟಿಯವರೆಗೆ ಏಳೂ ಪಾತಾಳಗಳೂ ಮತ್ತು ಭೂಲೋಕವು ಕಲ್ಪಿತ 
ವಾಗುತ್ತದೆ. ಆತನ ನಾಭಿಯಲ್ಲಿ ಭುವರ್ಲೋಕವನ್ನೂ ಹೃದಯದಲ್ಲಿ 
ಸ್ವರ್ಲೋಕವನ್ನೂ ವಕ್ವಸ್ಥಳದಲ್ಲಿ ಮಹರ್ಲೊಕವನ್ನೂ ಕಲ್ಪಿಸ 
ಲಾಗಿದೆ. ॥ ೩೮ ॥ ಕತ್ತಿನಲ್ಲಿ ಜನೋಲೋಕವೂ, ಎರಡು ಸ್ವನಗಳಲ್ಲಿ 
ತಪೋಲೋಕವೂ, ಮಸ್ತಕದಲ್ಲಿ ನನ್ನ ನಿತ್ಯನಿವಾಸಸ್ಥಾನವಾದ 
ಸತ್ಯಲೋಕವೂ ಭಾವಿತವಾಗಿದೆ. ॥ ೩೯ ॥ ಆ ವಿರಾಟ್‌ಪುರುಷನ 
ನಡುವಿನಲ್ಲಿ ಅತಲ ಲೋಕವೂ, ತೊಡೆಯಲ್ಲಿ ವಿತಲವೂ, 
ಮಂಡಿಗಳಲ್ಲಿ ಪವಿತ್ರವಾದ ಸುತಲಲೋಕವೂ, ಮೊಣಕಾಲುಗಳಲ್ಲಿ 
ತಲಾತಲಲೋಕವೂ ಕಲಿಶವಾಗಿದೆ. ॥ ೪೦ ॥ ಕಾಲಿನ ಹರಡು 
ಗಳಲ್ಲಿ ಮಹಾತಲವೂ, ಪಾದಾಗ್ರದಲ್ಲಿ ರಸಾತಲವೂ, ಅಂಗಾಲಿ 
ನಲ್ಲಿ ಪಾತಾಳವನ್ನೂ ಭಾವಿಸುತ್ತಾರೆ. ಹೀಗೆ ವಿರಾಟ್‌ಪುರುಷನು 
ಸರ್ವಲೋಕಮಯನಾಗಿದ್ದಾನೆ. ॥ ೪೧ ॥ ಅಥವಾ ಆ ವಿರಾಟ್‌ 
ಪುರುಷನ ಅಂಗಗಳಲ್ಲಿ ಪಾದಗಳಲ್ಲಿ ಭೂಲೋಕ, ನಾಭಿಯಲ್ಲಿ 
ಭುವರ್ಲೊಕ, ಶಿರಸ್ಸಿನಲ್ಲಿ ಸ್ವರ್ಲೋಕಗಳನ್ನೂ ಕಲ್ಪಿಸಬಹುದು. ॥೪೨॥ 


॥ ೪೨॥ ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿತೀಯಸ್ಕಂಧೇ ಪಂಚಮೋ5ಧ್ಯಾಯಃ॥ ೫ ॥ 
BS 
ಆರನೆಯ ಅಧ್ಯಾಯ 


ವಿರಾಟ್‌ಸ್ಟರೂಪದ ವಿಭೂತಿಗಳ ವರ್ಣನೆ 


ಬ್ರಹ್ಮೋವಾಚ 


ವಾಚಾಂ ವಹ್ನೇರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತ ಧಾತವಃ । 
ಹವ್ಯಕವ್ಯಾಮೃತಾನ್ನಾನಾಂ ಜಿಹ್ವಾ ಸರ್ವರಸಸ್ಯ ಚ 


॥1೧॥ 
ಸರ್ವಾಸೂನಾಂ ಚ ವಾಯೋಶ್ಚ 
ತನ್ನಾಸೇ ಪರಮಾಯನೇ | 
ಅಶ್ವಿನೋರೋಷಧೀನಾಂ ಚ 
ಫ್ರಾಣೋ ಮೋದಪ್ರಮೋದಯೋಃ ॥೨॥ 


ಬ್ರಹ್ಮದೇವರು ಹೇಳುತ್ತಾರೆ - ದೇವರ್ಷಿನಾರದನೇ! ಆ 
ಎರಾಟ್‌ಪುರುಷನ ಮುಖದಿಂದ ವಾಣಿಯೂ, ವಾಣಿಯ ಅಧಿಷ್ಠಾತ್ರ 
ದೇವತೆ ಅಗ್ನಿಯೂ ಉತ್ಪತ್ತಿಯಾದುವು. ಗಾಯತ್ರೀ, ಉಪ್ಟಿಕ್‌, 
ಅನುಷ್ಟುಪ್‌, ಬೃಹತೀ, ಪಂತ, ತ್ರಿಷ್ಟುಪ್‌, ಜಗತೀ - ಎಂಬ ಏಳು 
ಛಂದಸ್ಸುಗಳು ಆತನ ಏಳು ಧಾತುಗಳಿಂದ ಉದ್ಭವಿಸಿದವು. 
ಮನುಷ್ಯರು, ಪಿತ್ಫದೇವತೆಗಳು ಮತ್ತು ದೇವತೆಗಳು ಇವರುಗಳಿಗೆ 
ಭೋಜ್ಯವಾಗಿರುವ ಅಮೃತಮಯ ಅನ್ನವೂ ಎಲ್ಲ ಪ್ರಕಾರದ ಸರ 
ಗಳೂ, ರಸನೇಂದ್ರಿಯ ಹಾಗೂ ಅದರ ಅಧಿಷ್ಠಾತ್ಟ ದೇವತೆ ವರುಣನು 
ಆತನ ನಾಲಿಗೆಯಿಂದ ಉತ್ಪನ್ನನಾದನು. ॥ ೧ ॥ ಅವನ ಮೂಗಿನ 
ಹೊಳ್ಳೆಗಳಿಂದ ಪ್ರಾಣ, ಅಪಾನ ವ್ಯಾನ ಉದಾನ, ಸಮಾನ- ಈ 
ಐದು ಪ್ರಾಣಗಳೂ, ಅವುಗಳ ದೇವತೆಯಾದ ಪ್ರಾಣ ದೇವರೂ 
(ವಾಯು) ಮತ್ತು ಫ್ರಾಣೇಂದ್ರಿಯದಿಂದ ಅಶ್ವಿನೀ ಕುಮಾರರೂ, 
ಸಮಸ್ತ ಔಷಧಿಗಳೂ ಹಾಗೂ ಸಾಮಾನ್ಯ ಹಾಗೂ ವಿಶೇಷ ಗಂಧ 
ಗಳೂ ಉತ್ತನವಾದುವು. ॥ ೨ ॥ ಅವನ ನೇತ್ರೇಂದ್ರಿಯವು ರೂಪ 


6 ಅಧ್ಯಾಯ] 


ದ್ವಿತೀಯ ಸೃಂಧ 


159 


ಳೆ. 


ರೂಪಾಣಾಂ ತೇಜಸಾಂ ಚನ್ಪರ್ದಿಮ ಸೂರ್ಯಸ್ಯ ಚಾಕ್ಷಿಣೇ। | ಮತ್ತು ತೇಜಸ್ಸುಗಳಿಗೂ ಹಾಗೂ ನೇತ್ರಗೊಳಕವು ಸ್ವರ್ಗಕ್ಕೂ 


pi 


ಕರ್ಣೌ ದಿಶಾಂ ಚ ತೀರ್ಥಾನಾಂ ಶ್ರೋತ್ರಮಾಕಾಶಶಬ್ದಯೋ: | 
ತದ್ದಾತ್ರಂ ವಸ್ತು ಸಾರಾಣಾಂ ಸೌಭಗಸ್ಯ ಚ ಭಾಜನಮ್‌ 
॥೩॥ 


ತ್ವಗಸ್ಯ ಸ್ಪರ್ಶವಾಯೋಶ್ಚ ಸರ್ವಮೇಧಸ್ಯ ಚೈವ ಹಿ। 
ರೋಮಾಣ್ಯುದ್ವಿಜ್ಞ ಜಾತೀನಾಂ ಯೈರ್ವಾ ಯಜ್ಞಸ್ಸು ಸಂಭೃತಃ 
॥1೪॥ 


ಕೇಶಶೃಶ್ರುನಖಾನ್ಯಸ್ಯ ಶಿಲಾಲೋಹಾಭ್ರವಿದ್ಯುತಾಮ್‌ । 
ಬಾಹವೋ ಲೋಕಪಾಲಾನಾಂ ಪ್ರಾಯಶಃಕ್ಷೇಮಕರ್ಮಣಾಮ್‌ 
mn 


ವಿಕಮೋ ಭೂರ್ಭುವಃ ಸ್ವ ಕ್ಲೇಮಸ್ಯ ಶರಣಸ್ಯ ಚ। 
ಸರ್ವಕಾಮವರಸ್ಯಾಪಿ ಹರೇಶ್ಚರಣ ಆಸ್ಪದಮ್‌ 
1 ೬॥ 


ಅಪಾಂ ವೀರ್ಯಸ್ಯ ಸರ್ಗಸ್ಯ ಪರ್ಜನ್ಯಸ್ಯ ಪ್ರಜಾಪತೇಃ । 
ಪುಂಸಃ ಶಿಶ್ನ ಉಪಸ್ಥಸ್ತು ಪ್ರಜಾತ್ಯಾನಂದನಿರ್ವೃತೇಃ 
uu 


ಪಾಯುರ್ಯಮಸ್ಯ ಮಿತ್ರಸ್ಯ ಪರಿಮೋಕಸ್ವ ನಾರದ । 
ಹಿಂಸಾಯಾ ನಿರ್ಯತೇರ್ಮ್ಯತ್ಯೋರ್ನಿರಯಸ್ಯ ಗುದಃಸ್ಕೃತಃ 


mc 
ಪರಾಭೂತೇರಧರ್ಮಸ್ಯ ತಮಸಶ್ವಾಪಿ ಪಶ್ಚಿಮಃ । 
ನಾಡ್ಕೋ ನದನದೀನಾಂ ತು ಗೋತ್ರಾಣಾಮಸ್ಥಿಸಂಹತಿಃ 

wen 


ಅವ್ಯಕ್ಕರಸಸಿಂಧೂನಾಂ ಭೂತಾನಾಂ ನಿಧನಸ್ಯ ಚ 
ಉದರಂ ವಿದಿತಂ ಪುಂಸೋ ಹೃದಯಂ ಮನಸಃ ಪದಮ್‌ 
॥1 ೧೦ ॥ 


ಧರ್ಮಸ್ಯ ಮಮ ತುಭ್ಯಂ ಚ ಕುಮಾರಾಣಾಂ ಭವಸ್ಯ ಚ । 


ವಿಜ್ಞಾನಸ್ಯ ಚಿ ಸತ್ತಸ್ಯ ಪರಸ್ಯಾತ್ಮಾ ಪರಾಯಣಮ್‌ 
॥ ೧೧ ॥॥ 


ಅಹಂ ಭವಾನ್ಹವಶ್ಚೈವ ತ ಇಮೇ ಮುನಯೋಗ್ರಜಾಃ | 


ಸುರಾಸುರನರಾ ನಾಗಾಃ ಖಗಾ ಮೃಗಸರೀಸೃಪಾ: 
॥ ೧೨! 


ಸೂರ್ಯನಿಗೂ ಜನ್ಮಸ್ಥಾನವಾಗಿದೆ. ಸಮಸ್ತ ದಿಕ್ಕುಗಳು ಮತ್ತು 
ಪವಿತ್ರಗೊಳಿಸುವ ತೀರ್ಥಗಳೂ ಕಿವಿಗಳಿಂದಲೂ ಹಾಗೂ ಆಕಾಶ- 
ಶಬ್ದಗಳು ಆತನ ಶ್ರೋತ್ರೇಂದ್ರಿಯದಿಂದಲೂ ಹೊರಹೊಮ್ಮಿದವು. 
ಆತನ ಶರೀರವು ಪ್ರಪಂಚದ ಎಲ್ಲ ವಸ್ತುಗಳ ಸಾರ, ಸೌಂದರ್ಯದ 
ಕೋಶವಾಗಿದೆ. ॥ ೩ ॥ ಸಮಸ್ತ ಯಜ್ಞಗಳೂ ಸ್ಪರ್ಶ ಮತ್ತು 
ವಾಯುವೂ ಆತನ ತ್ವಗಿಂದ್ರಿಯದಿಂದ ಉದ್ಭವಿಸಿದವು. ಅವನ 
ರೋಮಗಳು ಎಲ್ಲ ಉದ್ದಿಜ್ಜ-ವೃಕ್ಚಗಳಿಗೆ ಅಥವಾ ಯಜ್ನೋಪ 
ಯೋಗೀ ಅರಳಿ, ಅತ್ತಿ, ಕಗ್ಗಲಿ, ಮುತ್ತುಗ ಮುಂತಾದ ವನಸ್ತತಿಗಳಿಗೆ 
ಉತ್ತತ್ತಿಸ್ಥಾನವು. ॥ ೪ ॥ ಅವನ ರೋಮ - ಗಡ್ಡ- ಮೀಸೆ ಮತ್ತು 
ಉಗುರುಗಳಿಂದ ಮೇಘ, ಮಿಂಚು, ಶಿಲೆ, ಕಬ್ಬಿಣ ಮುಂತಾದ 
ಧಾತುಗಳೂ ಹಾಗೂ ಅವನ ಭುಜಗಳಿಂದ ಜಗತ್ತನ್ನು ರಕ್ಷಿಸುವ 
ಲೋಕಪಾಲರು ಪ್ರಕಟರಾದರು. ॥ ೫ ॥ ಅವನು ನಡೆದಾಡು 
ವುದು ಭೂಃ ಭುವಃ ಸುವಃ ಮೂರೂ ಲೋಕಗಳಿಗೆ ಆಶ್ರಯವು. 
ಶರಣಾಗತರ ರಕ್ಷಣೆ, ಭಯನಿವಾರಣೆ ಮತ್ತು ಸಮಸ್ತ ಇಷ್ಟಾರ್ಥ 
ಗಳ ಶಈಡೇರಿಕೆಗಳಗೂ ಆ ಶ್ರೀಹರಿಯ ಚೆರಣಕಮಲಗಳೇ 
ಆಶ್ರಯವು. ॥ ೬ ॥ ಆ ವಿರಾಟ್‌ ಪುರುಷನ ಲಿಂಗವು ಜಲ, ವೀರ್ಯ, 
ಸೃಷ್ಟಿ ಮೇಘ ಮತ್ತು ಪ್ರಜಾಪತಿದೇವತೆಗೆ ಆಧಾರವು. ಅವನ 
ಜನನೇಂದ್ರಿಯವು ಸಂತಾನೋತ್ಪತ್ತಿಗೆ ಸುಖದ ಸ್ಥಾನವು ॥ ೭॥ 
ನಾರದಾ | ಆ ವಿರಾಟ್‌ಪುರುಷನ ಪಾಯು-ಇಂದ್ರಿಯವು ಯಮ 
ನಿಗೂ, ಮಿತ್ರನಿಗೂ ಮಲವಿಸರ್ಜನೆಗೂ ಆಶ್ರಯವಾಗಿದೆ ಮತ್ತು 
ಗುದದ್ವಾರವು ಹಿಂಸೆಗೂ, ಮೃತ್ಯುದೇವತೆಗೂ, ನರಕಕ್ಕೂ ಉತ್ತತ್ತಿ 
ಸ್ಥಾನವು. ॥ ೮ ॥ ಆತನ ಬೆನ್ನಿನಿಂದ ಪರಾಜಯ, ಅಧರ್ಮ, 
ಅಜ್ಞಾನಗಳೂ, ನಾಡಿಗಳಿಂದ ನದೀ-ನದಗಳೂ, ಮೂಳೆಗಳಿಂದ 
ಪರ್ವತಗಳೂ ನಿರ್ಮಾಣವಾದುವು. ॥ ೯ ॥ ಅವ್ಯಕ್ತ ಅರ್ಥಾತ್‌ - 
ಮೂಲಪ್ರಕೃತಿ, ರಸವೆಂಬ ಧಾತು, ಸಮುದ್ರಗಳೂ, ಸಮಸ್ತ ಪ್ರಾಣಿ 
ಗಳೂ ಮತ್ತು ಅವುಗಳ ಮೃತ್ಯುವೂ ಅವನ ಉದರದಲ್ಲಿ ಅಡಗಿದೆ. 
ಅವನ ಹೃದಯವೇ ಮನಸ್ಸಿನ ಜನ್ಮಭೂಮಿಯು. Nolen] 
ನಾರದಾ | ಧರ್ಮಕ್ಕೂ ನನಗೂ, ನಿನಗೂ, ಸನಕಾದಿಗಳಿಗೂ, ಶಂಕರ 
ನಿಗೂ, ವಿಜ್ಞಾನಕ್ಕೂ, ಅಂತಣರಣಕ್ಕೂ, ಹೀಗೆ ಎಲ್ಲಕ್ಕೂ ಉದ್ದಮ 
ಸ್ಥಾನ ಪರಮಾತ್ಮನೇ ಆಗಿದ್ದಾನೆ. ಅವನೇ ಎಲ್ಲರ ಆತ್ಮನಾಗಿರು 
ವನು. ॥ ೧೧ ॥ ಹೆಚ್ಚೇನು ಹೇಳಲಿ! ನಾನೂ, ನೀನೂ, ನಿನ್ನ 
ಅಣ್ಣಂದಿರಾದ ಸನಕಾದಿಗಳೂ, ದೇವಾಸುರ-ಮನುಷ್ಯರೂ 
ನಾಗ-ಪಕ್ಷಿ-ಮೃಗಗಳೂ, ತೆವಳುವ ಪ್ರಾಣಿಗಳೂ, ಗಂಧರ್ವರೂ, 
ಅಪ್ಪರೆಯರೂ, ಯಕ್ಷರೂ, ರಾಕ್ಷಸರೂ, ಭೂತ-ಪ್ರೇತಗಳೂ, 
ಚಾರಣರೂ, ವೃಕ್ಚಗಳೂ, ಆಕಾಶ-ನೀರು-ನೆಲಗಳಲ್ಲಿ ವಾಸಿಸುವ 
ಇತರ ನಾನಾಜೀವಿಗಳೂ, ಗ್ರಹ-ನಕ್ಷತ್ರಗಳೂ, ಬಾಲವುಳ್ಳ ತಾರೆ 
ಗಳೂ, ಚುಕ್ಕೆಗಳೂ, ತಾರೆಗಳೂ, ಮಿಂಚು-ಮೋಡಗಳೂ ಇವೆಲ್ಲವೂ ಆ 
ವಿರಾಟ್‌ಪುರುಷನ ಅವಯವಗಳು. ಭೂತ-ಭವಿಷ್ಯ-ವರ್ತ 
ಮಾನಗಳಿಗೆ ಸೇರಿದ ಎಲ್ಲವೂ ಆತನೇ. ಇವೆಲ್ಲವನ್ನು ಎಲ್ಲೆಡೆ 


160 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಗಂಧರ್ವಾಪರಸೋ ಯಕ್ಸಾ ರಕ್ಟೋಭೂತಗಣೋರಗಾಃ । 
ಪಶವಃ ಪಿತರಃ ಸಿದ್ಧಾ ವಿದ್ಯಾಧ್ರಾಶ್ಹಾರಣಾ ದ್ರುಮಾಃ 
॥ ೧೩ ॥ 


ಅನ್ಯೇ ಚ ವಿವಿಧಾ ಜೀವಾ ಜಲಸ್ಮಲನಭೌಕಸಃ । 
ಗ್ರಹರ್ಕೃಕೇತವಸ್ತಾರಾಸ್ತಡಿತಃ ಸ್ರನಯಿತ್ತವಃ 
I ೧೪ ॥ 


ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಂ ಭವಚ್ಚ ಯತ್‌ । 
ತೇನೇದಮಾವೃತಂ ವಿಶ್ವಂ ವಿತಸ್ತಿಮಧಿತಿಷ್ಯತಿ 
1 ೧೫ ॥ 


ಸ್ವಧಿಷ್ಯಂ ಪ್ರತಪನ್ಮಾಣೋ ಬಹಿಶ್ಚ ಪ್ರತಪತ್ಯಸೌ । 
ಏವಂ ವಿರಾಜಂ ಪ್ರತಪಂಸ್ತಪತ್ಯಂತರ್ಬಹಿಃ ಪುಮಾನ್‌ 
॥ ೧೬॥ 


ಸೋ5ಮೃತಸ್ಯಾಭಯಸ್ಯೇಶೋ ಮರ್ತ್ಯಮನ್ನಂ ಯದತ್ಯಗಾತ್‌ । 
ಮಹಿಮೈಷ ತತೋ ಬ್ರಹ್ಮನ್ಪುರುಷಸ್ಕ ದುರತ್ಯಯಃ 


I ೧೭ ॥ 
ಪಾದೇಷು ಸರ್ವಭೂತಾನಿ 
ಪುಂಸಃ ಸ್ಥಿತಿಪದೋ ವಿದುಃ | 
ಅಮೃತಂ ಕ್ಷೇಮಮಭಯಂ 
ತ್ರಿಮೂರ್ಧ್ನೋ5 ಧಾಯಿ ಮೂರ್ಧಸು ॥೧೮॥ 


ಪಾದಾಸ್ಪಯೋ ಬಹಿಶ್ಚಾಸನ್ನ ಪ್ರಜಾನಾಂ ಯ ಆಶ್ರಮಾಃ । 
ಅಂತಸ್ಟಿಲೋಕ್ಕಾಸ ಫರೋ ಗೃಹಮೇಧೋತಬ್ಬಹದ್ದತಃ 
OF W 


ಸೃತೀ ವಿಚಕ್ರಮೇ ವಿಷ್ಠಂಜ್‌ ಸಾಶನಾನಶನೇ ಉಭೇ । 
ಯದವಿದ್ಯಾ ಚ ವಿದ್ಯಾ ಚ ಪುರುಷಸ್ತೂಭಯಾಶ್ರಯಃ 
॥ ೨೦॥ 


ಗಳಿಂದಲೂ ಆವರಿಸಿ ತುಂಬಿರುವನಲ್ಲದೆ ಹತ್ತು ಅಂಗುಲಗಳಷ್ಟು* 
ಮೇಲೆ ಇದನ್ನು ಮೀರಿಯೂ ಇದ್ದಾನೆ. ॥ ೧೨-೧೫ ॥ ಪ್ರಾಣ 
ವೆಂಬ ಸೂರ್ಯನು ತನ್ನ ಮಂಡಲವನ್ನು ಪ್ರಕಾಶಿಸುತ್ತಾ , ಒಳಗೂ, 
ಹೊರಗೂ ವಿಶ್ವದ ಎಲ್ಲೆಡೆ ಪ್ರಕಾಶವನ್ನು ಹರಡುತ್ತಾನೆ. ಹಾಗೆಯೇ 
ಪುರಾಣಪುರುಷ ಪರಮಾತ್ಮನೂ ಕೂಡ ಸಮಗ್ರ ವಿರಾಟ್‌ 
ಪುರುಷನನ್ನು (ಬ್ರಹ್ಮಾಂಡವನ್ನು ಪ್ರಕಾಶಿಸುತ್ತಾ, ಅದರ ಒಳಗೆ- 
ಹೊರಗೆ ಎಲ್ಲೆಡೆಗಳಲ್ಲಿಯೂ ಪ್ರಕಾಶಿತನಾಗಿದ್ದಾನೆ. ॥ ೧೬ ॥ ಮುನಿ 
ವರ್ಯಾ | ಮನುಷ್ಯನ ಕ್ರಿಯೆ ಮತ್ತು ಸಂಕಲ್ಪದಿಂದ ಏನೆಲ್ಲ 
ಉಂಟಾಗುತ್ತದೋ, ಅದಕ್ಕಿಂತಲೂ ಆ ಪರಮಾತ್ಮನು ಮೀರಿಇದ್ದು 
ಅಮೃತ ಹಾಗೂ ಅಭಯಪದ (ಮೋಕ್ಸಪದ)ದ ಸ್ವಾಮಿಯಾಗಿರು 
ವನು. ಅವನ ಮಹಿಮೆಯ ಪಾರವನ್ನು ಯಾರೂ ಹೊಂದ 
ಲಾರರು. ॥ ೧೭ ॥ ಸಮಸ್ತ್ರ ಲೋಕಗಳು ಭಗವಂತನ ಒಂದು 
ಪಾದ (ಅಂಶ) ಮಾತ್ರವಾಗಿದೆ ಹಾಗೂ ಅವನ ಅಂಶಮಾತ್ತ ಸ್ಥಿತಿ 
ಪದದಲ್ಲಿ ಸಮಸ್ತ ಪ್ರಾಣಿಗಳು ವಾಸಿಸುತ್ತವೆ. ವಿರಾಟಪುರುಷನ 
ಮೂರ್ದಿಯಲ್ಲಿ ಮೂರು ಲೋಕಗಳಿವೆ. ಅವುಗಳಲ್ಲಿನ ಜನೋ 
ಲೋಕದಲ್ಲಿ ಅಮೃತ ತಪೋಲೋಕದಲ್ಲಿ ಕ್ಷೇಮ ಮತ್ತು ಸತ್ಯ 
ಲೋಕದಲ್ಲಿ ಅಭಯಪದವಿದೆ. ಈ ಮೂರೂ ಲೋಕಗಳು ವಿರಾಟ್‌ 
ಪುರುಷನ ಮೂರ್ದಿಯಲ್ಲಿ ಇರುವುದರಿಂದ ಅವನನ್ನು ತ್ರಿಮೂರ್ಧಾ 
ಎಂದು ಹೇಳಲಾಗಿದೆ. । ೧೮ ॥ 

ಜನೋಲೋಕ, ತಪೋಲೋಕ, ಸತ್ಯಲೋಕ ಇವುಗಳಲ್ಲಿ ಅವಿ 
ವಾಹಿತರೂ, ಬ್ರಹ್ಮಚಾರಿಗಳೂ, ವಾನಪ್ರಸ್ಥರೂ, ಸಂನ್ಯಾಸಿಗಳೂ 
ವಾಸಿಸುತ್ತಾರೆ. ಇದು ಅವನ ಹೊರಗಿನ ಪಾದವಾಗಿದೆ. ದೀರ್ಫ 
ಕಾಲೀನ ಬ್ರಹ್ಮಚರ್ಯರಹಿತರಾದ ಗೃಹಸ್ಥರು ಭೂಲೋಕ, ಭುವ 
ರ್ಲೋಕ, ಸ್ವರ್ಲೋಕಗಳೊಳಗೇ ವಾಸಿಸುತ್ತಾರೆ. ಇದು ಅವನ 
ಒಳಗಿನ ಪಾದವಾಗಿದೆ. ಭಗವಂತನ ಹತ್ತು ಅಂಗುಲದಲ್ಲೇ ಇದೆಲ್ಲ 
ಪ್ರಪಂಚವಿದೆ. ಆದರೆ ಭಗವಂತನು ಅವೆಲ್ಲಕ್ಕಿಂತ ಅತೀತನಾಗಿ 
ದ್ದಾನೆ. ॥ ೧೯ ॥ ಭಗವಂತನು ಮನುಷ್ಯರಿಗಾಗಿ ಎರಡು ಮಾರ್ಗ 
ವನ್ನು ಹೇಳಿರುವನು. ಅವುಗಳಲ್ಲಿ ಅವನು ಯಾವುದರಲ್ಲಿಯೂ 
ನಡೆಯಬಲ್ಲನು. ಒಂದು ಸ*ಅಶನ, ಅರ್ಥಾತ್‌ ಸಕಾಮ ಅನುಷ್ಠಾನ. 
ಇನ್ನೊಂದು ಅನ* ಅಶನ, ಅರ್ಥಾತ್‌ ನಿಷ್ಕಾಮ ಅನುಷ್ಠಾನ. 
ಇದರಲ್ಲಿಸಕಾಮ ಮಾರ್ಗವನ್ನು ಅವಿದ್ಯೆ ಮತ್ತು ನಿಷ್ಕಾಮ ಮಾರ್ಗ 
ವನ್ನು ವಿದ್ಯೆ ಎಂದು ಹೇಳಲಾಗಿದೆ. ನಿಷ್ಕಾಮಕರ್ಮದಲ್ಲಿ ಪರಮಾತ್ಮನ 
ಉಪಾಸನಾ ಪದ್ಧತಿಯಿಂದ ಕ್ರಿಯೆ ನಡೆಯುತ್ತದೆ. ಸಕಾಮದಲ್ಲಿ 
ಕರ್ಮಗಳು ವಿಸ್ತಾರವಾಗಿವೆ. ಅವು ಅವಿದ್ಯಾ ಮೂಲಕವಾಗಿವೆ. 
ಕ್ಷೇತ್ರಜ್ಞ ಜೀವಾತ್ಮನು ಎರಡರಲ್ಲಿನ ಯಾವುದೇ ಮಾರ್ಗವನ್ನು 


* ದಶಾಂಗುಲ ಇದೊಂದು ಉಪಲಕ್ಷಣವಾಗಿದೆ. ಹೆಬ್ಬೆರಳು ಮತ್ತು ತೋರುಬೆರಳು ಚಾಚಿದಾಗ ಆದರ ಮಧ್ಯಭಾಗವನ್ನು ಪ್ರಾವೇಶಮಾತ್ರವೆಂಬ ಸಂಜ್ಞೆ 
ಇದೆ. ಇದೇ ಸಾಮಾನ್ಯ ೧೦ ಅಂಗುಲವೆಂದು ತಿಳಿಯಲಾಗಿದೆ. ಇದಲ್ಲದೇ ದಶಾಂಗುಲ ನ್ಯಾಯವೆಂದೂ ಹೇಳಲಾಗಿದೆ - ಬ್ರಹ್ಮಾಂಡದ ಏಳು 
ಆವರಣಗಳನ್ನು ವರ್ಣಿಸುವಾಗ ವೇದಾಂತ ಪ್ರಕ್ರಿಯೆಯಲ್ಲಿ ಹೀಗೆ ತಿಳಿಯಲಾಗಿದೆ - ಪೃಥ್ವಿಗಿಂತ ಹತ್ತುಪಟ್ಟು ಜಲವಿದೆ. ಜಲದ ಹತ್ತುಪಟ್ಟು ಅಗ್ನಿಯೂ, 
ಆಗ್ನಿಗಿಂತ ಹತ್ತುಪಟ್ಟು ವಾಯುವೂ, ವಾಯುವಿನಿಂದ ಹತ್ತುಪಟ್ಟು ಆಕಾಶವೂ, ಆಕಾಶಕ್ಕಿಂತ ಹತ್ತುಪಟ್ಟು ಅಹಂಕಾರವೂ, ಅಹಂಕಾರಕ್ಕಿಂತ ಹತ್ತುಪಟ್ಟು 
ಮಹತ್ತತ್ವವೂ, ಮಹತ್ತತ್ವ್ವಕ್ಕಿಂತ ಹತ್ತು ಪಟ್ಟು ಮೂಲಪ್ರಕೃತಿ ದೊಡ್ಡದಾಗಿದೆ. ಆ ಪ್ರಕೃತಿಯು ಭಗವಂತನ ಕೇವಲ ಒಂದು ಪಾದದಲ್ಲಿದೆ. ಈ ಪ್ರಕಾರ 
ಭಗವಂತನ ಮಹತ್ವ ಪ್ರಕಟಿಸಲಾಗಿದೆ. ಇದು ದಶಾಂಗುಲ-ನ್ಯಾಯವೆಂದು ಹೇಳಲಾಗಿದೆ. 
ಹತ್ತು ಅಂಗುಲಗಳಿಗೂ ಮೀರಿದ್ದಾನೆ - ಎಂದರೆ ಈ ವಿಶ್ವಕ್ಕಿಂತಲೂ ತುಂಬಾ ಮೇಲಿರುವವನು. ಎಲ್ಲವನ್ನೂ ತುಂಬಿ ಮೀರಿರುವನು - ಎಂದು ಆಧಿ 
ಕೃದಲ್ಲಿ ಮಾತ್ರವೇ ತಾತ್ಪರ್ಯ. ಅಪರಿಚ್ಛಿನ್ನನಾದ ಅವನು ಕೇವಲ ಹತ್ತು ಅಂಗುಲಗಳಷ್ಟು ದೊಡ್ಡವನು ಎಂದರೆ ಪರಿಮಾಣದ ನಿರ್ದೇಶವಲ್ಲ 


(ಶ್ರೀಧರೀಯ). 


6 ಅಧ್ಯಾಯ] ದ್ವಿತೀಯ ಸೃಂಧ 161 
ಯಸ್ಥಾದಂಡಂ ವಿರಾಡ್‌ ಜಜ್ಞೇ ಭೂತೇಂದ್ರಿಯಗುಣಾತೃಕಃ | | ಹಿಡಿಯಬಲ್ಲನು. ಎರಡೂ ಮಾರ್ಗಗಳ ಆಧಾರ ಈ ಎರಾಟ್‌ 
ತದ್ದವೃಮತ್ಯಗಾದ್ದಿನ್ಷಂ ಗೋಭಿ! ಸೂರ್ಯ ಇವಾತಪನ್‌ | ಪುರುಷ ಪರಮಾತ್ಮನೇ ಆಗಿದ್ದಾನೆ ॥ ೨೦ ॥ ಏಕೆಂದರೆ, ಆ ವಿರಾಟ್‌ 
॥ ೨೦ ॥ | ಪುರುಷನಿಂದಲೇ ಭೂತಗಳು, ಇಂದ್ರಿಯಗಳು, ಗುಣಗಳುಳ್ಳ ಈ 
ಡವೂ ಉತ್ಪನ್ನವಾಗಿದೆ. ಆ ಪುರಾಣಪುರುಷ ಪರಮಾ 

ಯದಾ ಬ್ರಹ್ಮಾಂ ಕಾ ತ್ನನು 
ಬ, ಸ ape ಮಹಾತ್ಮನಃ | | ಸಮಸ್ತ ವಸ್ತುಗಳಿಂದ ಅಶೀತನಾಗಿದ್ದಾನೆ. ಸೂರ್ಯನು ಬೆಳಗುತ್ತಾ 
ಜಸಂಭಾರಾನ್ಟುರುಷಾವಯವಾದೃತೇ | ತನ್ನ ಕಿರಣಗಳಿಂದ ವಿಶ್ವವೆಲ್ಲವನ್ನು ಪ್ರಕಾಶಿಸುತ್ತಿದ್ದು ವಿಶ್ವದಿಂದ 

॥ ೨೨॥ 


ತೇಷು ಯಜ್ಞಸ್ಯ ಪಶವಃ ಸವನಸ್ಪತಯ: ಕುಶಾಃ | 
ಇದಂ ಚ ದೇವಯಜನಂ ಕಾಲಶ್ಟೋರುಗುಣಾನ್ಸಿತಃ 


1 ೨೩ ॥ 
ವಸ್ತೂನ್ಯೋಷಧಯಃ ಸ್ನೇಹಾ 
ರಸಲೋಹಮೃದೋ ಜಲಮ್‌ | 
ಯಚೋ ಯಜೂಂಷಿ ಸಾಮಾನಿ 
ಚಾತುರ್ಹೋತ್ರಂ ಚ ಸತ್ತಮ ॥೨೪॥ 


ನಾಮಧೇಯಾನಿ ಮತ್ರಾಶ್ಚ ದಕ್ಷಿಣಾಶ್ಚ ವ್ರತಾನಿ ಚ। 
ದೇವತಾನುಕ್ರಮಃ ಕಲ್ಪ; ಸಂಕಲ್ಪಸ್ತಂತ್ರಮೇವ ಚ 
॥| ೨೫ ॥ 


ಗತಯೋ ಮತಯಃ ಶ್ರದ್ಧಾ ಪ್ರಾಯಶ್ಚಿತ್ತಂ ಸಮರ್ಪಣಮ್‌ । 
ಪುರುಷಾವಯವೈರೇತೇ ಸಂಭಾರಾಃ ಸಂಭೃತಾ ಮಯಾ 
॥ ೨೬॥ 


ಇತಿ ಸಂಭೃತಸಂಭಾರಃ ಪುರುಷಾವಯವೈರಹಮ್‌ । 
ತಮೇವ ಪುರುಷಂ ಯಜ್ಞಂ ತೇನೈವಾಯಜಮೀಶ್ನರಮ್‌ 
॥ ೨೭ 


ತತಸ್ತೇ ಭ್ರಾತರ ಇಮೇ ಪ್ರಜಾನಾಂ ಪತಯೋ ನವ | 


ಅಯಜನ್‌ ವ್ಯಕ್ತಮವ್ಯಕ್ತಂ ಪುರುಷಂ ಸುಸಮಾಹಿತಾಃ 
I ೨೮॥ 


ತತಶ್ಚ ಮನವಃ ಕಾಲೇ ಈಜಿರೇ ಖುಷಯೋತಪರೇ |! 
ಪಿತರೋ ವಿಬುಧಾ ದೈತ್ಯಾ ಮನುಷ್ಯಾಃ ಕೃತುಭಿರ್ವಿಭುಮ್‌ 
2೯ 1 


ನಾರಾಯಣೇ ಭಗವತಿ ತದಿದಂ ವಿಶ್ವಮಾಹಿತಮ್‌ 1 


ಗೃಹೀತಮಾಯೋರುಗುಣಃ ಸರ್ಗಾದಾವಗುಣಃ ಸ್ವತಃ 
1 ೩೦॥ 


ಸೃಜಾಮಿ ತನ್ನಿಯುಕ್ತೋ5ಹಂ ಹರೋ ಹರತಿ ತದ್ದಶಃ I 


ವಿಶು ಪುರುಷರೂಪೇಣ ಪರಿಪಾತಿ ತ್ರಿಶ್ರಿದ್ದಕ್‌ 
1&೧ 


ಬೇರೆಯೇ ಆಗಿದ್ದಾನೆ. ಹಾಗೆಯೇ ಪರಮಾತ್ಮನು ಸಮಗ್ರ ಶ್ವ 
ವನ್ನು ನಿರ್ಮಿಸಿ, ಅದನ್ನು ಪ್ರಕಾಶಿಸುತ್ತಿರುವನು. ಆದರೆ ಅವನು 
ಇದರಿಂದ ಅತೀತನೇ ಆಗಿದ್ದಾನೆ. ॥ ೨೧ ॥ 

ಮಹಾತ್ಮನಾದ ಆ ವಿರಾಟ್‌ ಪುರುಷನ ನಾಭಿಕಮಲದಿಂದ 
ನಾನು ಜನಿಸಿದಾಗ ನನಗೆ ಯಜ್ಞಮಾಡುವುದಕ್ಕೆ ಆ ಪುರುಷನ 
ಅಂಗಗಳನ್ನು ಬಿಟ್ಟು ಬೇರೆ ಯಾವ ಸಾಮಗ್ರಿಯೂ ದೊರೆಯಲಿಲ್ಲ 
॥ ೨೨ ॥ ಆಗ ನಾನು ಅವನ ಅಂಗಗಳಲ್ಲೇ ಯಜ್ಞದ ಪಶು, ಯೂಪ 
ಸ್ತಂಭ, ಕುಶ, ಯಜ್ಞಭೂಮಿ, ಯಜ್ಞಕ್ಕೆ ಯೋಗ್ಯವಾದ ಉತ್ತಮ 
ಕಾಲವನ್ನು ಕಲ್ಪಿಸಿಕೊಂಡೆನು. ॥ ೨೩ ॥ ಯಪಿಶ್ರೇಷ್ಠನೇ | ಯಜ್ಞಕ್ಕೆ 
ಆವಶ್ಯಕವಾದ ಪಾತ್ರೆ ಮುಂತಾದ ವಸ್ತುಗಳು, ಗೋದಿ, ಅಕ್ಕಿ ಮುಂತಾದ 
ಓಷಧಿಗಳು, ತುಪ್ಪದೇ ಮುಂತಾದ ಜಿಡ್ಡು ಪದಾರ್ಥಗಳು, ಆರು 
ರಸಗಳು, ಕಬ್ಬಿಣ, ಮಣ್ಣು, ನೀರು, ಬಕ್ಕು, ಯಜುಸ್ಸು, ಸಾಮ 
ಗಳು, ಚಾತುರ್ಹೋತ್ರ, ಯಜ್ಞಗಳ ನಾಮಧೇಯಗಳು, ಮಂತ್ರ 
ಗಳು, ದಕ್ಷಿಣೆ, ವ್ರತ, ದೇವತೆಗಳ ಹೆಸರುಗಳು, ಕಲ್ಪಗ್ರಂಥಗಳು, 
ಸಂಕಲ್ಪ, ತಂತ್ರ, ಗತಿ, ಮತಿ, ಶ್ರದ್ಧೆ, ಪ್ರಾಯಶ್ಚಿತ್ವ ಮತ್ತು ಸಮ 
ರ್ಪಣೆ ಗಳೆಂಬ - ಈ ಎಲ್ಲ ಯಜ್ಞಸಾಮಗ್ರಿಗಳನ್ನು ಆ ಪುರುಷನ 
ಅಂಗಗಳಿಂದಲೇ ಸಂಗ್ರಹಿಸಿದೆನು. ॥ ೨೪-೨೬ ॥ ಹೀಗೆ ಆ 
ವಿರಾಟ್‌ಪುರುಷನ ಅಂಗಗಳಿಂದಲೇ ಸಂಗ್ರಹಿಸಿದ ಎಲ್ಲ ಸಾಮಗ್ರಿ 
ಗಳಿಂದ ನಾನು ಆ ಯಜ್ಞರೂಪಿಯಾದ ಪರಮಾತ್ಮನನ್ನು ಯಜ್ಞದ 
ಮೂಲಕ ಪೂಜಿಸಿದೆನು. ॥ ೨೭ ॥ ಅನಂತರ ನಿನ್ನ ಸೋದರರಾದ 
ಒಂಭತ್ತು ಮಂದಿ ಪ್ರಜಾಪತಿಗಳೂ ಏಕಾಗ್ರಚಿತ್ತದಿಂದ ವ್ಯಕ್ತ ಮತ್ತು 
ಆವ್ಯಕ್ತ ಸ್ವರೂಪನಾದ, ವಿರಾಟ್‌ ಮತ್ತು ಅಂತರ್ಯಾಮಿರೂಪ 
ನಾದ ಆ ಪುರುಷನನ್ನು ಆರಾಧಿಸಿದರು. ॥ ೨೮ ॥ ಇದಾದ ಬಳಿಕ 
ಆಗಾಗ ಮನುಗಳು, ಯಷಿಗಳು, ಪಿತೃಗಳು, ದೇವತೆಗಳು, ದೈತ್ಯರು, 
ಮನುಷ್ಯರು ಯಜ್ಞಗಳ ಮೂಲಕ ಆ ಭಗವಂತನ ಆರಾಧನೆಯನ್ನು 
ಮಾಡಿದರು. ॥ ೨೯ ॥ ನಾರದಾ! ಈ ಇಡೀ ವಿಶ್ವವು ಆ ಭಗವಂತ 
ನಾದ ನಾರಾಯಣನಲ್ಲಿಯೇ ನೆಲೆಗೊಂಡಿದೆ. ಸ್ವಯಂ ಗುಣಾತೀತ 
ನಾಗಿದ್ದರೂ ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಮಾಯಾಶಕ್ಕಿಯಿಂದ 
ತ್ರಿಗುಣಗಳನ್ನು ಸೇಚ್ಛೆಯಿಂದ ಸ್ವೀಕರಿಸುವನು. ॥ ೩೦ ॥ ಅವನ 
ಪ್ರೇರಣೆಯಿಂದಲೇ ನಾನು ಈ ವಿಶ್ವವನ್ನು ರಚಿಸುತ್ತೇನೆ. ಅವನಿಗೆ 
ಆಧೀನನಾಗಿಯೇ ರುದ್ರನು ಇದನ್ನು ಸಂಹರಿಸುತ್ತಾನೆ. ಅವನು 
ಸ್ವತಃ ವಿಷ್ಣುರೂಪದಿಂದ ಇದನ್ನು ಪಾಲಿಸುತ್ತಾನೆ. ಏಕೆಂದರೆ, ಅವನೇ 
ಸತ್ತ್ವ, ರಜ, ತಮಸ್ಸು ಎಂಬ ಮೂರು ಶಕ್ತಿಗಳನ್ನು ಸ್ವೀಕರಿಸಿರು 
ವನು. ॥ ೩೧ ॥ ಮಗು! ನೀನು ಕೆಳಿದ ಪ್ರಶ್ನೆಗಳಿಗೆ ಉತ್ತರವನ್ನು 
ಕೊಟ್ಟಿರುವೆನು. ಒಟ್ಟಿನಲ್ಲಿ ಹೇಳುವುದಾದರೆ ಆ ಭಗವಂತನನ್ನು 


162 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಇತಿ ತೇರಭಿಹಿತಂ ತಾತ ಯಥೇದಮನುಪೃಚ್ಛಸಿ । 
ನಾನ್ಯದ್ಧಗವತಃ ಕಿಂಚಿದ್ದಾವ್ಯಂ ಸದಸದಾತ್ಮಕಮ್‌ 
1೩೨ 1 


ನ ಭಾರತೀ ಮೇಠಂಗ ಮೃಷೋಪಲಕ್ಷ ಣೇ 
ನ ವೈ ಕ್ಷಚಿನ್ನೇ ಮನಸೋ ಮೃಷಾ ಗತಿಃ 
ನ ಮೇ ಹೃಷೀಕಾಣಿ ಪತಂತ್ಯಸತ್ಸಥೇ 
ಯನ್ನೇ ಹೃದೌತ್ಯಂಶ್ಯವತಾ ಧೃತೋ ಹರಿಃ 


11೩೩ ॥ 


ಸೋಹಂ ಸಮಾಮ್ಮಾಯಮಯಸ್ರಪೋಮಯಃ 
ಪ್ರಜಾಪತೀನಾಮಭಿವಂದಿತಃ 
ಆಸ್ಥಾಯ ಯೋಗಂ ನಿಪುಣಂ ಸಮಾಹಿತ- 


ಸ್ತಂ ನಾಧ್ಯಗಚ್ಛಂ ಯತ ಆತ್ಮಸಂಭವಃ ॥ ೩೪॥ 


ನತೋತಸ್ಕ್ಯಹಂ ತಚ್ಛರಣಂ ಸಮೀಯುಷಾಂ 
ಭವಚ್ಛಿದಂ ಸ್ಟಸ್ತ ಗ್ರೃಯನಂ ಸುಮಂಗಲಮ್‌ । 
ಯೋ ಹ್ಯಾತ್ಮಮಾಯಾವಿಭವಂ ಸ್ಮಪರ್ಯಗಾದ್‌ 


ಯಥಾ ನಭಃ ಸ್ವಾಂತಮಥಾಪರೇ ಕುತಃ ॥ ೩೫ ॥ 


ನಾಹಂನಯೂಯಂ ಯದ್ಭತಾಂ ಗತಿಂ ವಿದು- 
ರ್ನ ವಾಮದೇವಃ ಕಿಮುತಾಪರೇ ಸುರಾಃ 
ತನ್ನಾಯಯಾ ಮೋಹಿತಬುದ್ದಯಸ್ಸಿ ಫಂ 
ವಿನಿರ್ಮಿತಂ ಚಾತ್ಮಸಮಂ ವಿಚಕ್ಸ್ಮಹೇ ॥೩೬॥ 


ಯಸ್ಯಾವತಾರಕರ್ಮಾಣಿ ಗಾಯಂತಿ ಹ್ಯಸ್ಥ್ಧದಾದಯ: । 
ನ ಯಂ ವಿದಂತಿ ತತ್ವೇನ ತಸ್ಮೆ 4 ಭಗವತೇ ನಮಃ 
1೩೭ 1 


ಬಿಟ್ಟು ಸದ್ರೂಪವಾಗಲೀ, ಅಸದ್ರೂಪವಾಗಲೀ, ಕಾರ್ಯ-ಕಾರಣ 
ವಾಗಲೀ ಯಾವ ವಸ್ತುವೂ ಇಲ್ಲ ಎಂದು ತಿಳಿ* ॥ ೩೨ ॥ 
ಪ್ರಿಯ ನಾರದನೇ! ನಾನು ಪ್ರೇಮಪೂರ್ಣ ಹೃದಯದಿಂದ 
ಭಗವಂತನ ಸ್ಥರಣೆಯಲ್ಲಿ ಮಗ್ಗನಾಗಿರುತ್ತೇನೆ. ಇದರಿಂದಲೇ ನನ್ನ 
ಮಾತು ಎಂದಿಗೂ ಸುಳ್ಳಾಗುವುದು ಕಂಡುಬರುವುದಿಲ್ಲ ನನ್ನ ಮನಸ್ಸಿನ 
ಸಂಕಲ್ಪವು ಎಂದೂ ಅಸತ್ಯವಾಗುವುದಿಲ್ಲ ನನ್ನ ಇಂದ್ರಿಯಗಳು 
ಎಂದಿಗೂ ಮರ್ಯಾದೆ ಮೀರಿ ದುರ್ಮಾರ್ಗದಲ್ಲಿ ಪ್ರವರ್ತಿಸು 
ವುದಿಲ್ಲ ॥ ೩೩ ॥ ನಾನು ವೇದಮಯನಾಗಿದ್ದೇನೆ. ಶಪೋಮಯ 
ನಾಗಿದ್ದೇನೆ ; ದೊಡ್ಡ-ದೊಡ್ಡ ಪ್ರಜಾಪತಿಗಳಿಂದಲೂ ನಮಸ್ಕರಿಸಲ್ಪ 
ಡುತ್ತಿರುವ ಪ್ರಜಾಪತಿ ಸಾರ್ವಭೌಮನಾಗಿದ್ದೇನೆ. ಆದರೆ ಇಂತಹ 
ನನಗೂ ಸಂಪೂರ್ಣ ಯೋಗನಿಷ್ಠೆಯನ್ನು ಆಚರಿಸಿದಾಗಲೂ ನನ್ನ 
ಮೂಲಕಾರಣನಾದ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಯಲು 
ಮೊದಲು ಸಾಧ್ಯವಾಗಲಿಲ್ಲ ॥ ೩೪ ॥ (ಏಕೆಂದರೆ, ಅವನಾದರೋ 
ಏಕಮಾತ್ರ ಭಕ್ತಿಯಿಂದಲೇ ದೊರೆಯುವನು.) ನಾನಾದರೋ 
ಪರಮ ಮಂಗಲಮಯನಾದ ಹಾಗೂ ಶರಣುಬಂದ ಭಕ್ತರ ಭವ 
ಬಂಧನವನ್ನು ಧ್ವಂಸಮಾಡುವ ಕ್ಷೇಮಪ್ರದನಾದ ಭಗವಂತನ 
ಚರಣಗಳಿಗೇ ನಮಸ್ಕರಿಸುತ್ತೇನೆ. ಅವನಲ್ಲಿ ಶರಣಾಗಿದ್ದೇನೆ. ಅನಂತ 
ಅಪಾರ ಆಕಾಶಕ್ಕೆ ಮೇರೆಯೇ ಇಲ್ಲದಿರುವಂತೆ ಭಗವಂತನ ಅನಂತ 
ಮಹಿಮೆಗೆ ಪಾರವಿಲ್ಲ ಆತನ ಮಾಯೆಯ ವೈಭವವು ಅಪಾರ 
ವಾದುದು, ಅನಂತವಾದುದು. ಆಕಾಶವು ತನ್ನ ಅನಂತತೆಯನ್ನು 
ತಾನು ತಿಳಿಯದಂತೆಯೇ ಅವನೂ ಕೂಡ ತನ್ನ ಮಹಿಮೆಯ 
ವಿಸ್ತಾರವನ್ನು ಅರಿಯನು. ಹೀಗಿರುವಾಗ ಇತರರು ಹೇಗೆ ಅರಿಯ 
ಬಲ್ಲರು? ॥ ೩೫ ॥ ನಾನು, ನನ್ನ ಮಕ್ಕಳಾದ ನೀವೂ, ದೇವ 
ದೇವನಾದ ವಾಮದೇವನೂ ಅವನ ಸತ್ಯಸ್ವರೂಪವನ್ನು ತಿಳಿಯೆವು. 
ಹೀಗಿರುವಾಗ ಇತರ ದೇವತೆಗಳು ಹೇಗೆ ಅರಿಯಬಲ್ಲರು ? ಆತನ 
ಮಾಯೆಯಿಂದ ಮೋಹಿತರಾದ ನಾವು ಆತನನ್ನು ತಿಳಿಯುವು 
ದಿರಲಿ, - ಆತನು ನಿರ್ಮಿಸಿದ ಜಗತ್ತಿನ ಸ್ವರೂಪವನ್ನು ಸರಿಯಾಗಿ 
ತಿಳಿಯಲಾರೆವು. ನಮ್ಮ-ನಮ್ಮ ಬುದ್ಧಿಯ ಮಟ್ಟಕ್ತ ತಕ್ಕಂತೆ ಅದನ್ನು 
ವರ್ಣಿಸುತ್ತಿದ್ದೇವೆ. ವಾಸ್ತವವಾಗಿ ಆ ತತ್ತ ವನ್ನು ವಾಣಿ ಮತ್ತು 
ಬುದ್ಧಿಯ ಮೂಲಕ ವರ್ಣಿಸಲಾಗುವುದಿಲ್ಲ ॥ ೩೬ ॥** ನಾವು 
ಕೇವಲ ಆತನ ಅವತಾರಗಳನ್ನು ಮಾತ್ರ ಗಾನಮಾಡ ಬಲ್ಲೆವೇ 
ಹೊರತು, ಅವನ ತತ್ತ್ವವನ್ನು ತಿಳಿಯಲಾರೆವು. ಅಂತಹ 


ಭಗವಂತನ ಶ್ರೀಚರಣಗಳಲ್ಲಿ ನಾನು ನಮಸ್ತರಿಸುತ್ತೇನೆ. ॥ ೩೭ ॥ 
ಶ್ರಿ ತ ಸ್ವರ 


* ಗೀತೆಯಲ್ಲಿ ಭಗವಂತನು ಹೇಳಿರುವನು - 


ಮತ್ತಃ ಪರತರಂ ನಾನೃತ್ವಿಂಚಿದ್ತಿ ಧನಂಜಯ । ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣೆಗಣಾ ಇವ ॥ (ಭಗವದ್ಗೀತೆ ೭/೭) 
ಹೇ ಧನಂಜಯನೇ | ನನಗಿಂತ ಭಿನ್ನವಾದ ಯಾವುದೇ ಪರಮ ಕಾರಣವು ಇಲ್ಲವಾಗಿದೆ. ಈ ಸಂಪೂರ್ಣ ಜಗತ್ತು ಸೂತ್ರದಲ್ಲಿ ನೂಲಿನ ಮಣಿಗಳಂತೆ 


ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. 


** ಕುರುಡರು ಆನೆಯನ್ನು ಕಂಡ ಇದೊಂದು ದೃಷ್ಟಾಂತ - ಒಮ್ಮೆ ಮೂರುಜನ ಕುರುಡರು ಒಟ್ಟಿಗೆ ಹೋಗುತ್ತಿದ್ದರು. ಅವರಿಗೆ ದಾರಿಯಲ್ಲಿ ಒಂದು ಆನೆ 
ಸಿಕ್ಕಿತು. ಒಬ್ಬನು ಆನೆಯ ಕಾಲನ್ನು ಮುಟ್ಟಿ ಹೇಳಿದನು - ಆನೆಯೆಂದರೆ ಕಂಭವಾಗಿದೆ. ಇನ್ನೊಬ್ಬನು ಕಿವಿಯನ್ನು ಮುಟ್ಟಿ- ಆನೆಯೆಂದರೆ ಮೊರವಾಗಿದೆ 
ಎಂದು ಹೇಳಿದನು. ಮೂರನೆಯವನು ಆನೆಯ ಸೊಂಡಿಲನ್ನು ಮುಟ್ಟಿ - ಆನೆಯೆಂದರೆ ದೊಡ್ಡ ಹೆಬ್ಬಾವಿನಂತಿದೆ ಎಂದು ಹೇಳಿದನು. ಆನೆಯ 
ವಿಷಯದಲ್ಲಿ ಮೂವರೂ ಕುರುಡರು ತಮ್ಮ-ತಮ್ಮ ಬುದ್ದಿಗನುಸಾರವಾದ ಅಭಿಪ್ರಾಯವಿರುವಂತೆಯೇ, ಆ ಪರಬ್ರಹ್ಮ ಪರಮಾತ್ಮನ ವಿಷಯದಲ್ಲಿ 
ಬೇರೆ-ಬೇರೆ ಮಾನ್ಯತೆಯ ಭೇದವಿರುತ್ತದೆ. ನಿಜವಾಗಿ ಆ ತತ್ತ್ವವನ್ನು ಮಾತಿನಿಂದ ವರ್ಣಿಸಲು ಆಗುವುದೇ ಇಲ್ಲ 


6 ಅಧ್ಯಾಯ] 


ದ್ವಿತೀಯ ಸ್ಥಂಧ 


163 


ಆತನು ಜನ್ಮರಹಿತನಾದ ಆದಿಫುರುಷನು. ಪ್ರತಿಯೊಂದು ಕಲ್ಪದಲ್ಲಿಯೂ 


ಸ ಏಷ ಆದ್ಯಃ ಪುರುಷಃ ಕಲ್ಪೇ ಕಲ್ಪೇ ಸೃಜತ್ಯಜಃ । 


ಆತ್ಮಾರ 5ತ್ಮನ್ಯಾತ್ಮನಾರ 5ತ್ಮಾನಂ ಸಂಯಚ್ಛಕಿ ಚ ಪಾತಿ ಚ 
1೩೮ ॥ 

ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್‌ ಸಮ್ಯಗವಸ್ಥಿತಮ್‌ । 
ಛು 

ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಮ್‌ 
1೩೯॥ 

ಯಷೇ ವಿದಂತಿ ಮುನಯಃ ಪ್ರಶಾತಾತ್ಮೇಂದ್ರಿಯಾಶಯಾಃ | 

ಯದಾ ತದೇವಾಸತ್ವರ್ಕೈೆಸ್ತಿರೋಧೀಯೇತ ವಿಷ್ಠತಮ್‌ 
॥೪೦॥ 


ಆದ್ಯೋ5ವತಾರಃ ಪುರುಷಃ ಪರಸ್ಯ 

ಕಾಲಃ ಸಭಾವಃ ಸದಸನ್ಮನಶ್ಚ I 
ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ 

ವಿರಾಟ್‌ ಸ್ವರಾಟ್‌ ಸ್ನಾಸ್ಲು ಚರಿಷ್ಣು ಭೂಮ್ನಃ ॥ ೪೧॥ 


ಅಹಂ ಭವೋ ಯಜ್ಞ ಇಮೇ ಪ್ರಜೇಶಾ 
ದಕ್ಲಾದಯೋ ಯೇ ಭವದಾದಯಶ್ಚ I 
ಸ್ವರ್ಲೋಕಪಾಲಾಃ ಖಗಲೋಕಪಾಲಾ 


ನೃಲೋಕಪಾಲಾಸ್ತಲಲೋಕಪಾಲಾಃ 19೨ 


ಗಂಧರ್ವವಿದ್ಯಾಧರಚಾರಣೇಶಾ 
ಯೇ ಯಕ್ಚರಕ್ಟೋರಗನಾಗನಾಥಾಃ I 
ಯೇ ವಾ ಖುಷೀಣಾಮೃಷಭಾಃ ಪಿತ್ವಣಾಂ 
ದೈತ್ಯೇಂದ್ರ ಸಿದ್ಧೇಶ್ವರದಾನವೇಂದ್ರಾ: 1 
ಅನ್ಯೇಚಯೇ ಪ್ರೇತಪಿಶಾಚಭೂತ - 
ಕೂಷ್ಮಾಂಡಯಾದೋಮೃಗಪಕ್ಷ ಧೀಶಾಃ 1 ೪೩॥ 
ಯತ್ಠಿಂ ಚ ಲೋಕೇ ಭಗವನ್ಮಹಸ್ವ- 
ದೋಜಃ ಸಹಸ್ವದ್ಧಲವತ್‌ ಕ್ಹಮಾವತ್‌ 
ಶ್ರೀಜ್ರೀವಿಭೂತ್ಕಾ ತೃವದದ್ದುಶಾರ್ಣಂ' 
ತತ್ತ್ವಂ ಪರಂ ರೂಪವದಸ್ವರೂಪಮ್‌ 


॥ ೪೪ ॥ 


ಪ್ರಾಧಾನ್ಯತೋ ಯಾನೃಷ ಅಮನಂತಿ 
ಲೀಲಾಪತಾರಾನ್ವುರುಷಸ್ಕ ಭೂಮ್ನ: 

ಆಪೀಯತಾಂ ಕರ್ಣಕಷಾಯಶೋಷಾ- 
ನನುಕ್ರಮಿಷ್ಯೇ ತ ಇಮಾನುಪೇಶಾನ್‌ 


॥ ೪೫ ! 


ತನ್ನನ್ನು-ತಾನೇ ಸೃಷ್ಟಿಸಿಕೊಂಡು, ಟಾ ಉಪ ಸಂಹಾರ 
ವನ್ನೂ ಮಾಡಿಕೊಳ್ಳುತ್ತಾನೆ. ॥ ೩೮ ॥ ಅವನು ಮಾಯಾಲೇಶ 
ವಿಲ್ಲದ ಶುದ್ಧಜ್ಞಾನ ಸ್ವರೂಪನು. ಅಂತರಾತ್ಮನಾದ ಆತ್ಮನಾಗಿ 
೨... ಸತ್ಯವೂ, ಪರಿಪೂರ್ಣನೂ, ಆದ್ಯಂತರಹಿತನೂ, 
ಣಾತೀತನೂ, ನಿತ್ಯನೂ, ಅದ್ವಿತೀಯನೂ ಆದ ಪರಮಾತ್ಮನೇ 
ಹಂತ ॥೩೯॥ ಮಹರ್ಷಿಯ ! ಮಹಾತ್ಮರು ತಮ್ಮ ಅಂತಃ 
ಕರಣ, ಇಂದ್ರಿಯಗಳು ಮತ್ತು ಶರೀರವನ್ನು ಬತತ ಗೊಳಿಸಿ 
ಕೊಂಡಾಗ ಅವನ ಸಾಕ್ವಾತ್ಯಾರವಾಗುತ್ತದೆ. ಆದರೆ ಕೆಟ್ಟ ತರ್ಕಗಳ 
ಮುಸುಕು ಹಾಕಿಕೊಂಡಾಗ ಅವನು ಮರೆಯಾಗುತ್ತಾನೆ. ॥ ೪೦ ॥ 
ಪರಮಾತ್ಮನ ಮೊದಲನೆಯ ಅವತಾರವೇ ಈ ವಿರಾಟ್‌ 
ಪುರುಷನದು. ಕಾಲ, ಸ್ವಭಾವ, ಕಾರ್ಯ, ಕಾರಣ, ಮನಸ್ಸು 
ಪಂಚ-ಭೂತಗಳು, ಅಹಂಕಾರ, ತ್ರಿಗುಣಗಳು, ಇಂದ್ರಿಯಗಳು, 
ಬ್ರಹ್ಮಾಂಡಶರೀರ, ಅದರ ಅಭಿಮಾನಿ ದೇವತೆ, ಸ್ಥಾವರ-ಜಂಗಮ 
ಜೀವರು - ಇವೆಲ್ಲವೂ ಆ ಭಗವಾನ್‌ ಅನಂತನದೇ ರೂಪ 
ಗಳಾಗಿವೆ. ಇವೆಲ್ಲ ರೂಪಗಳಲ್ಲಿದ್ದರೂ ವಾಸ್ತವವಾಗಿ ಅವನು 
ಒಬ್ಬನೇ ಆಗಿದ್ದಾನೆ. ಅವನ ಮಹಿಮೆಗೆ ಪಾರವಿಲ್ಲ ಆದ್ದರಿಂದ 
ಅನಂತನಾಗಿದ್ದಾನೆ, ಸರ್ವವ್ಯಾಪಿಯೂ, ಭೂಮನೂ ಅರ್ಥಾತ್‌ 
ಮಹತ್ತಾಗಿದ್ದಾನೆ. ॥ ೪೧॥ ನಾನು, ಶಂಕರನು, ಯಜ್ಞಪುರುಷ 
ನಾದ ವಿಷ್ಣು, "ದಕ್ಷನೇ ಮುಂತಾದ ಪ್ರಜಾಪತಿಗಳು, ನೀನು ಮತ್ತು 
ನಿನ್ನಂತಹ ದಿವ್ಯ ಮಹರ್ಷಿಗಳು, ಸ್ವರ್ಗಾಧಿಪತಿ ತ್ರಿಗಳು, ದಿವೃಪಕ್ಷಿಗಳ 
ಅಧಿಪತಿಗಳು, ನರಪತಿಗಳು, ಪಾತಾಳವೇ ಮುಂತಾದ ಕಳಗಿನ 
ಲೋಕಗಳ ಪಾಲಕರು, ಗಂಧರ್ವ-ವಿದ್ಯಾಧರ-ಚಾರಣರ ಅಧಿ 
ನಾಯಕರು, ಯಕ್ಷ-ರಾಕ್ಸಸ-ಸಪ ೯-ನಾಗಜಾತಿಗಳ ನಾಯ ಕರು, 
ಮಹರ್ಷಿಗಳು, 'ಿತೃಪತಿ ತ್ರಿಗಳು, ದೈತ್ಯೇಂದ್ರರು, ಸಿದ್ಧೇಶ್ವ ರರು, 
ದಾನವ ಅರಸುಗಳು "ಮತ್ತು ಭೂತ" ಪ್ರೇತ-ಪಿಶಾಚ-ಕೂಷ್ಟಾಂಡ, 
ಜಲಜಂತುಗಳು, ಮೃಗಗಳು, ಪಕ್ಷಿಗಳ ಒಡೆಯರು, ಐಶ್ವರ್ಯ, 
ತೇಜಸ್ಸು ಇಂದ್ರಿಯಬಲ, ಮನೋಬಲ, ಶರೀರಬಲ 'ಅಥವಾ 
ಕೃಮಯಂದ ಸಂಪ! ನ್ನನಾಗಿರುವ ಎಲ್ಲ ವಸ್ತುಗಳು ಅಥವಾ 
ವಿಶೇಷವಾದ ಸೆ ಸೌಂದರ್ಯ, ಲಜ್ಜೆ ವೈಭವ ಮತ್ತು ವಿಭೂತಿಗಳಿಂದ 
ಬೆಳಗುತ್ತಿರುವ, ಅದ್ಭುತವಾದ ಹೂ ಸಂಪತ್ತುಗಳಿಂದ ಖ್ಯಾತ 
ವಾದುವುಗಳೂ, ರೂಪರಹಿತನಾಗಿ ಅತಿಶಯವನ್ನು ಪಡೆದಿರು 
ವವರೂ, ಮುಂತಾದ ಎಲ್ಲರೂ, ಎಲ್ಲವೂ ಆ ಪರಮತತ್ತ, ಮಯ 
ಭಗವತ್ಸ್ವರೂಪಗಳೇ ಆಗಿವೆ. ॥ ೪೨-೪೪ ॥ ನಾರದನೇ | ಇವು 
ಗಳಲ್ಲದೆ. ಆ ಪರಮಪುರುಷನ ಪರಮ ಪವಿತ್ರವಾದ ಮತ್ತು 
ಪ್ರಧಾನವಾದ ಅನೇಕ ಲೀಲಾವತಾರಗಳು ಶಾಸ್ತ್ರಗಳಲ್ಲಿ ವರ್ಣಿತ 
ವಾಗಿವೆ. ಅವು ಕಿವಿಗಳಿಗೆ ಇಂಪಾಗಿ ಕಿವಿಗಳ ಕೊಳೆಯನ್ನು ತೊಳೆದು 
ಹಾಕುವ ದಿವ್ಕಚರಿತ್ರಗಳು. ಅವುಗಳನ್ನು ಕ್ರಮವಾಗಿ ನಾನು 
ವರ್ಣಿಸುತ್ತೇನೆ ; ಸಾವಧಾನವಾಗಿ ಶ್ರವಣಿಸು.” ॥ ೪೫ ॥ 


ಆರನೆಯ ಅಧ್ಯಾಯವು ಮುಗಿಯಿತು. 11೬1 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕ್ಯಾಂ ಸಂಹಿತಾಯಾಂ ದ್ವಿತೀಯಸ್ಫಂಧೇ ಷಷ್ಠೋತ ಧ್ಯಾಯಃ ॥ ೬ ॥ 
BON 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಏಳನೆಯ ಅಧ್ಯಾಯ 
ಭಗವಂತನ ಲೀಲಾವತಾರಗಳ ಕಥೆ 


ಬ್ರಹ್ಟೋವಾಚ 


ಯತ್ರೋದ್ಯತಃ ಕಿತಿತಲೋದ್ಧರಣಾಯ ಬಿಭ್ರತ್‌ 

ಕ್ರೌಡೀಂ ತನುಂ ಸಕಲಯಜ್ಞ ಮಯೀ ಮನಂತಃ । 
ಅಂತರ್ಮಹಾರ್ಣವ ಉಪಾಗತ ಮಾದಿದೈತ್ಯಂ 

ತಂ ದಂಪ್ಪ ಯಾದ್ರಿಮಿವ ವಜ್ರಧರೋ ದದಾರ!॥ ೧ ॥ 


ಜಾತೋ ರುಚೇರಜನಯತ್‌ ಸುಯಮಾನ್‌ ಸುಯಜ್ಞ 
ಆಕೂತಿಸೂನುರಮರಾನಥ ದಕ್ಷಿಣಾಯಾಮ್‌ 1 

ಲೋಕತ್ರಯಸ್ಯ ಮಹತೀಮಹರದ್ಯದಾರ್ತಿಂ 
ಸ್ವಾಯಂಭುವೇನ ಮನುನಾ ಹರಿರಿತ್ಯನೂಕ್ತಃ ॥ ೨ ॥ 


ಜಜೇ ಚ ಕರ್ದಮಗೃಹೇ ದ್ವಿಜ ದೇವಹೂತ್ಯಾಂ 
ಸ್ವ್ರೀಭಿಃ ಸಮಂ ನವಭಿರಾತ್ಮ ಗತಿಂ ಸ್ವಮಾತ್ರೇ । 
ಊಚೇ ಯಯಾ ತತ್ಥಶಮಲಂ ಗುಣಸಂಗಪಂಕ- 


ಮಸ್ಮಿನ್‌ ವಿಧೂಯ ಕಪಿಲಸ್ಯ ಗತಿಂ ಪ್ರಪೇದೇ ॥ ೩ ॥ 


ಪ್ರಿ 


ಅತ್ರೇರಪತ್ಯಮಭಿಕಾಂಕ್ಷತ ಆಹ ತುಷ್ಟೋ 
ದತ್ತೋ ಮಯಾಹಮಿತಿ ಯದ್ಧಗವಾನ್ನ ದತ್ತಃ । 
ಯತ್ಪಾದಪಂಕಜಪರಾಗಪವಿತ್ರದೇಹಾ 
ಯೋಗರ್ದಿಮಾಪುರುಭಯೀಂ ಯದುಹೈಹಯಾದ್ಯಾಃ ॥1೪॥ 


ತಪ್ಪಂ ತಪೋ ವಿವಿಧಲೋಕಸಿಸೃಕ್ಷಯಾ ಮೇ 

ಆದೌ ಸನಾತ್ಸ್ವತಪಸಃ ಸ ಚತುಹನೋ5 ಭೂತ್‌ । 
ಪ್ರಾಕ್ಕಲ್ಪಸಂಪ್ಲವವಿನಷ್ಟಮಿಹಾತ್ಮತತ್ತ್ವಂ 

ಸಮ್ಯಗ್ಗಗಾದ ಮುನಯೋ ಯದಚಕ್ಷತಾತ್ಮನ್‌ ॥ ೫ ॥ 


ಬ್ರಹ್ಮದೇವರು ಹೇಳುತ್ತಾರೆ - ಎಲ್ಫೆ ನಾರದನೆ! ""ಪ್ರಳಯ 
ಜಲದಲ್ಲಿ ಮುಳುಗಿಹೋಗಿದ್ದ ಭೂಮಿಯನ್ನು ಉದ್ಧರಿಸಲು 
ಅನಂತನಾದ ಶ್ರೀಭಗವಂತನು ಸಮಸ್ತ ಯಜ್ಞಮಯವಾದ ವರಾಹ 
ದೇಹವನ್ನು ಕೈಗೊಂಡನು. ಆ ಅವತಾರದಲ್ಲಿ ಅವನು ಸಮುದ್ರ 
ದೊಳಗೆಯೇ ತನ್ನನ್ನು ಎದುರಿಸಲು ಬಂದ ಆದಿದೈತ್ಯ ಹಿರಣ್ಯಾಕ್ಷ 
ನನ್ನು - ಇಂದ್ರನು ವಜ್ರಾಯುಧದಿಂದ ಪರ್ವತವನ್ನು 
ಭೇದಿಸಿದಂತೆ, ತನ್ನ ಕೋರೆದಾಡೆಗಳಿಂದ ಸೀಳಿಹಾಕಿದನು. ॥ ೧ ॥ 

ಅನಂತರ ಅದೇ ಪ್ರಭುವು ರುಚಿಯೆಂಬ ಪ್ರಜಾಪತಿಯ 
ಪತ್ನಿಯಾದ ಆಕೂತಿಯ ಗರ್ಭದಲ್ಲಿ "ಸುಯಜ್ಞ ರೂಪದಲ್ಲಿ 
ಅವತರಿಸಿದನು. ಆ ಅವತಾರದಲ್ಲಿ ಅವನು "ದಕ್ಷಿಣಾ' ಎಂಬ ತನ್ನ 
ಧರ್ಮಪತ್ನಿಯಲ್ಲಿ "ಸುಯಮ'ರೆಂಬ ದೇವತೆಗಳನ್ನು ಪುತ್ರರನ್ನಾಗಿ 
ಪಡೆದು, ಮೂರು ಲೋಕಗಳಿಗೂ ಒದಗಿದ್ದ ಮಹಾಪೀಡೆಯನ್ನು 
ಪರಿಹರಿಸಿದ್ದರಿಂದ ಸ್ವಾಯಂಭುವ ಮನುವು ಈತನನ್ನು “ಹರಿಃ 
ಎಂಬ ನಾಮದಿಂದ ಕರೆದನು. ॥ ೨ ॥ 

ನಾರದಾ! ಕರ್ದಮ ಪ್ರಜಾಪತಿಯ ಮನೆಯಲ್ಲಿ ದೇವಹೂತಿ 
ದೇವಿಯ ಗರ್ಭದಲ್ಲಿ ಒಂಭತ್ತು ಮಂದಿ ಸೋದರಿಯರೊಡನೆ 
ಭಗವಂತನು 'ಕಪಿಲ'ನೆಂಬ ಹೆಸರಿನಿಂದ ಅವತರಿಸಿದನು. ಅವನು 
ತನ್ನ ತಾಯಿ ದೇವಹೂತಿಗೆ ಆತ್ಮಜ್ಞಾನವನ್ನು ಉಪದೇಶಮಾಡಿದನು. 
ಅದರಿಂದ ಆಕೆಯು ತನ್ನಲ್ಲಿ ತ್ರಿಗುಣಗಳ ಆಸಕ್ತಿಯಿಂದ ಉಂಟಾ 
ಗಿದ್ದ ಹೃದಯದ ಎಲ್ಲ ಕಲ್ಪಷವನ್ನು ಅದೇ ಜನ್ಮದಲ್ಲಿ ತೊಳೆದು 
ಕೊಂಡು ಕಪಿಲನ ನಿಜಸ್ವರೂಪವಾದ ಮುಕ್ತಿಯನ್ನು ಪಡೆದು 
ಕೊಂಡಳು. ॥ ೩ ॥ 

ಅತ್ರಿಮಹರ್ಷಿಯು ಪುತ್ರಾರ್ಥಿಯಾಗಿ ತಪಸ್ಸುಮಾಡಿದಾಗ 
ಆತನಲ್ಲಿ ಪ್ರಸನ್ನನಾದ ಭಗವಂತನು - "ನಾನು ನನ್ನನ್ನೇ ನಿನಗೆ ಪುತ್ರ 
ನಾಗಿ ಕೊಟ್ಟುಕೊಂಡಿದ್ದೇನೆ ; ನಿನಗೆ ಪುತ್ತರೂಪದಲ್ಲಿ ದತ್ತನಾಗಿದ್ದೇನೆ' 
ಎಂದು ವರಕೊಟ್ಟಿದ್ದರಿಂದ ಅವರಲ್ಲಿ ಅವತರಿಸಿದ ಭಗವಂತನು 
"ದತ್ತ" (ದತ್ತಾತ್ರೇಯ) ಎಂಬ ನಾಮದಿಂದಲೇ ಖ್ಯಾತನಾದನು. 
ಅವನ ಚರಣಕಮಲಗಳ ಪರಾಗದಿಂದ ತಮ್ಮ ಶರೀರವನ್ನು ಪವಿತ್ರ 
ಗೊಳಿಸಿಕೊಂಡು ಯದುರಾಜನು ಮತ್ತು ಸಹಸ್ರಾರ್ಜುನರೇ 
ಮುಂತಾದವರು ಭೋಗ ಮತ್ತು ಯೋಗಗಳೆಂಬ ಎರಡೂ 
ಯೋಗಸಿದ್ಧಿಗಳನ್ನು ಪಡೆದು ಕೃತಾರ್ಥರಾದರು. ॥ ೪ ॥ 

 ನಾರದನೇ! ಸೃಷ್ಟಿಯ ಪ್ರಾರಂಭದಲ್ಲಿ ನಾನು ಬಗೆ-ಬಗೆಯ 

ಲೋಕಗಳನ್ನು ಸೃಷ್ಠಿಸಬೇಕೆಂಬ ಬಯಕೆಯಿಂದ ತಪಸ್ತುಮಾಡಿ 
ದೆನು. ನನ್ನ ಆ ಅಖಂಡ ತಪಸ್ಸಿನಿಂದ ಪ್ರಸನ್ನನಾದ ಸ್ವಾಮಿಯು 
“ತಪಸ್ಸು ಎಂಬ ಅರ್ಥವನ್ನು ಹೇಳುವ "ಸನ' ಎಂಬ ಹೆಸರಿನಿಂದ 
ಕೂಡಿ ಸನಕ, ಸನಂದನ, ಸನಾತನ, ಸನತ್ಕುಮಾರ ಎಂಬ ನಾಲ್ಕು 
ರೂಪಗಳಲ್ಲಿ ಅವತರಿಸಿದನು. ಈ ಅವತಾರದಲ್ಲಿ ಅವನು ಪ್ರಳಯ 
ದಿಂದಾಗಿ ಹಿಂದಿನ ಕಲ್ಪದಲ್ಲಿ ಮರೆತುಹೋಗಿದ್ದ ಆತ್ಮತತ್ವ್ವವನ್ನು 


7 ಅಧ್ಯಾಯ] 


ದ್ವಿತೀಯ ಸೃಂಧ 


165 


EE i AL 


ಧರ್ಮಸ್ಯ ದಕ್ಷದುಹಿತರ್ಯಜನಿಷ್ಟ ಮೂರ್ತ್ಯಾಂ 
ನಾರಾಯಣೋ ನರ ಇತಿ ಸ್ವತಪಃಪ್ರಭಾವಃ । 
ದೃಷ್ಟಾ ಫತನೋ ಭಗವತೋ ನಿಯಮಾವಲೋಪಂ 
ದೇವ್ಯಸ್ತ ಂಗಪ್ಕತನಾ ಘಟಿತುಂ ನ ಶೇಕು: ॥ ೬॥ 


ಕಾಮಂ ದಹಂತಿ ಕೃತಿನೋ ನನು ರೋಷದೃಷ್ಟ್ವಾ 

ರೋಪಂ ದಹಂತಮುತ ತೇ ನ ಮ್‌ । 
ಸೋ5ಯಂ ಯದಂತರಮಲಂ ಪ್ರವಿಶನ್ನಿಭೇತಿ 

ಕಾಮಃ ಕಥಂ ನು ಪುನರಸ್ಯ ಮನಃ ಶ್ರಯೇತ ॥ ೭॥ 


ವಿದ್ಧಃ ಸಪತ್ತ್ಯುದಿತಪತ್ರಿಭಿರಂತಿ ರಾಜ್ದೊ ್ಲೀ 

ಬಾಲೋತಪಿ ಸನ್ನುಪಗತಸ್ತಪಸೇ ವನಾನಿ । 
ತಸ್ಮಾ ಅದಾದ್ಭುವಗತಿಂ ಗೃಣತೇ ಪ್ರಸನ್ನೋ 

ದಿವ್ಯಾಃ ಸ್ತುವಂತಿ ಮುನಯೋ ಯದುಪರ್ಯಧಸ್ವಾತ್‌ ॥ ೮॥ 


ಯದ್ವೇನಮುತ್ತಥಗತಂ ದ್ವಿಜವಾಕ್ಯವಜ್ರ- 

ವಿಪ್ಫುಪ್ಪ ಪೌರುಷಭಗಂ ನಿರಯೇ ಪತಂತಮ್‌ । 
ತ್ರಾತ್ವಾರ್ಥಿತೋ ಜಗತಿ ಪುತ್ರಪದಂ ಚ ಲೇಭೇ 

ದುಗ್ತಾ ವಸೂನಿ ವಸುಧಾ ಸಕಲಾನಿ ಯೇನ ॥ ೯ ॥ 


ನಾಭೇರಸಾವೃಷಭ ಆಸ ಸುದೇವಿಸೂನುಃ 
ಯೋ ವೈ ಚಚಾರಸಮದೃಗ್ಗಗಬೋಗಚರ್ಯಾಮ್‌ I 
ಯತ್ನಾಧಮಹಂಸ್ಕ ಮೃಷಯಃ ಪದಮಾಮನಂತಿ 


ಮುನಿಗಳಿಗೆ ಚೆನ್ನಾಗಿ ಉಪದೇಶಮಾಡಿದನು. ಅದರಿಂದ ಅವರು 
ಆಗಲೇ ಪರಮತ ಇವನು ತಮ್ಮ ಹೃದಯದಲ್ಲಿ ಸಾಕ್ಷಾತ್ವರಿಸಿ 
ಕೊಂಡರು. ॥ ೫ ॥ 
ಧರ್ಮನ ಪತ್ನೀ ದಕ್ಷಕನ್ಯೆಯಾದ "ಮೂರ್ತಿ' ಎಂಬಾಕೆಯ 
ಗರ್ಭದಲ್ಲಿ ಅವನು ನರ-ನಾರಾಯಣರೂಪದಲ್ಲಿ ಅವತರಿಸಿ 
ದನು. ಪರಮಾದ್ಭುತವಾದ ತಪಃಪ್ರಭಾವವನ್ನು ಪ್ರಕಟಿಸಿದ ಅವ 
ತಾರವಿದು. ಇಂದ್ರನ ಪ್ರೇರಣೆಯಿಂದ ಆತನ ತಪೋಭಂಗ ಮಾಡ 
ಬೇಕೆಂದು ಬಂದ ಮನ್ನಥನ ಸೇನೆಯಾದ ಅಪ್ಪ ಪ್ಲರಸ್ವೀಯರು ತಾವೇ 
ಅಶಾಭಂಗಹೊಂದಿ, ಅವರ ಉದ್ದೇಶವು ಈಡೇರಲಿಲ್ಲ ಕೊನೆಗೆ 
ಅವರು ಭಗವಂತನಲ್ಲಿ ಕ್ಷಮೆಯನ್ನು ಯಾಚಿಸಿದರು. ॥ ೬ ॥ 
ನಾರದಾ | ಶಂಕರನೇ ಮೊದಲಾದ ಮಹಾನುಭಾವರು ಮನ್ನಥನು 
ತಮ್ಮ ತಪಸ್ಸನ್ನು ಕೆಡಿಸಲು ಬಂದಾಗ ರೋಷದೃಷ್ಟಿಯಿಂದ ಆತನನ್ನು 
ಸುಟ್ಟುಬಿಡುತ್ತಾರೆ. ಆದರೆ ಅವರು ನೇ ಸುಡುತ್ತಿರುವ. 
ಸಹಿಸಲು ಅಸಾಧ್ಯವಾದ ಕ್ರೋಧವನ್ನು ಸುಟ್ಟುಹಾಕಲು ಅಶಕ್ತ 
ರಾಗುತ್ತಾರೆ. ಆದರೆ ಅದೇ ಕ್ರೋಧವು ನರ-ನಾರಾಯಣರ 
ನಿರ್ಮಲವಾದ ಮನಸ್ಸನ್ನು ಪ್ರವೇಶಿಸಲು ಅಂಜುತ್ತದೆ. ಹೀಗಿರು 
ವಾಗ ಕಾಮವು ಅಲ್ಲಿಗೆ ಹೇಗೆ ತಾನೇ ಪ್ರವೇಶಮಾಡೀತು ? ಆ 
ನರ-ನಾರಾಯಣರೂಪೀ ಭಗವಂತನು ಕಲ್ಪದ ಪ್ರಾರಂಭದಿಂದಲೇ 
ಲೋಕಕಲ್ಯಾಣಕ್ಕಾಗಿ ಕಠಿಣ ತಪಸ್ಸನ್ನು ಮಾಡುತ್ತಿದ್ದಾನೆ. ॥ ೭ ॥ 
ತಂದೆಯಾದ ಉತ್ತಾನಪಾದ ರಾಜನಬಳಿಯಲ್ಲಿ ಕುಳಿತಿದ್ದ 
ಐದುವರ್ಷದ ಬಾಲಕ ಧ್ರುವನನ್ನು ಆತನ ಮಲತಾಯಿ ಸುರುಚಿಯು 
ವಾಗ್ದಾಣಗಳಿಂದ ಘಾಸಿಪಡಿಸಿದಳು. ಇಷ್ಟು ಸಣ್ಣ ವಯಸ್ಸಿನವ 
ನಾದರೂ, ಅದನ್ನು ಸಹಿಸದೆ ಅರಮನೆಯನ್ನು ಬಿಟ್ಟು ತಪಸ್ಸನ್ನಾ 
ಚರಿಸಲು ಕಾಡಿಗೆ ಹೋದನು. ದೃಢಭಕ್ಷಿಯಿಂದ ತನ್ನನ್ನು ಪ್ರಾರ್ಥಿಸಿದ 
ಅವನಿಗೆ ಒಲಿದು, ಭಗವಂತನು ಪ್ರಕಟನಾಗಿ ಧ್ರುವಾಗೆ - ದಿವ್ಯ 
ಸಪ್ತರ್ಷಿಗಳು ಮೇಲೂ ಕೆಳಗೂ $ ಪ್ರದಕ್ಷಿಣೆಮಾಡುತ್ತಾ ಸ್ತುತಿಸು 
ತ್ತಿರುವ ಅತ್ಯುನ್ನತವಾದ ಧ್ರುವಪದವನ್ನೇ ಕರುಣಿಸಿದನು. ॥ ೮ ॥ 
ವೇನರಾಜನು ಅತ್ಯಂತ ದುರ್ಮಾರ್ಗವನ್ನು ಹಿಡಿದಾಗ ಬ್ರಾಹ್ಮಣರ 
ಹುಂಕಾರರೂಪೀ ವಜ್ರದಿಂದ ಆತನ ಐಶ್ವರ್ಯ, ಪೌರುಷ ಸುಟ್ಟು 
ಹೋಯಿತು. ಅವನು ನರಕಕ್ಕೆ ಬೀಳತೊಡಗಿದನು. ಮಹಾತ್ಮರು 
ಶ್ರೀಭಗವಂತನನ್ನು ಪ್ರಾರ್ಥಿಸಿ ಆತನ ಶರೀರವನ್ನು ಕಡೆದರು. ಆಗ 
ಅಲ್ಲಿ ಪೃಥುಮಹಾರಾಜನ ರೂಪದಲ್ಲಿ ಆತನಿಗೆ ಪುತ್ರನಾಗಿ 
ಭಗವಂತನು ಅವತರಿಸಿ ವೇನನನ್ನು ನರಕದಿಂದ ಉದ್ಗರಿಸಿದನು. 
ಹೀಗೆ "ಪುತ್ರ' ಶಬ್ದವನ್ನು ಸಾರ್ಥಕಪಡಿಸಿದನು. ಅದೇ ಅವತಾರ 
ಲ್ಲಿ ಪೃಥ್ವಿಯನ್ನು ಹಸುವಾಗಿಸಿ ಅವಳಿಂದ ಜಗತ್ತಿಗಾಗಿ ಸಮಸ್ತ 
ಔಷಧ- ಅನ್ನವನ್ನು ಕರೆದುಕೊಳ್ಳುವಂತೆ ಮಾಡಿ ಕರುಣಿಸಿದನು. 
ಎಲ್ಲ ವಸುಸಂಪತ್ತನ್ನೂ ಧರಿಸಿದ್ದರಿಂದ 'ವಸುಂಧರಾ' ಎಂಬ 
ಹೆಸರೂ ಭೂಮಿಗೆ ಆಗ ಅನ್ವ ರ್ಥವಾಯಿತು. ॥ ೯ ॥ 
ನಾಭಿರಾಜನ ಪತ್ನಿಯಾದ ಸುದೇವಿಯ ಗರ್ಭದಲ್ಲಿ ಭಗವಂತನು 
ಯಷಭದೇವನ ರೂಪದಲ್ಲಿ ಅವತರಿಸಿದನು. ಈ ಯಷಭಾವತಾರ 
ದಲ್ಲಿ ಸ್ವಾಮಿಯು ಸರ್ವಸಂಗಪರಿತ್ಯಾಗಮಾಡಿ, ಇಂದ್ರಿಯ- 
ಮನಸ್ಸುಗಳನ್ನು ಪ್ರಶಾಂತಗೊಳಿಸಿಕೊಂಡು, ಸ್ವಸ್ವರೂಪದಲ್ಲಿ ನೆಲೆ 


ಸ್ಟ ಪ್ರಶಾಂತ: ಕರಣಃ ಪರಿಮುಕ್ತಸಂಗಃ moo ಗೊಂಡು; ಮರಿಯಾಗಿ ಯೋಗದ ಪರಾಕಾಷ್ಠೆಯಲ್ಲಿದ್ದು 


166 


ಸತ್ರೇ ಮಮಾಸ ಭಗವಾನ್‌ ಹಯಶೀರಷಾಥೋ 

ಸಾಕ್ಟಾತ್‌ ಸ ಯಜ್ಞಪುರುಷಸ್ತಪನೀಯವರ್ಣಃ | 
ಛಂದೋಮಯೋ ಮಖಮಯೋತಖಲದೇವತಾತ್ಮಾ 

ವಾಚೋ ಬಭೂವುರುಶತೀಃ ಶ್ಲತೋತಸ್ಯ ನಸ ॥೧೧॥ 


ಮತ್ತೋ ಯುಗಾಂತ ಸಮಯೇ ಮನುನೋಪಲಬ್ಬ; 

ಕೊ ೀಣೀಮಯೋ ನಿಖಲಜೀವನಿಕಾಯಕೇತಃ | 
ವಿಸ್ತಂಸಿತಾನುರುಭಯೇ ಸಲಿಲೇ ಮುಖಾನ್ಯೇ 

ಆದಾಯ ತತ್ರ ವಿಜಹಾರ ಹ ವೇದಮಾರ್ಗಾನ್‌ ॥ ೧೨ 


ಕ್ಲೀರೋದಧಾವಮರಬಾನವಯೂಥಪಾನಾ- 
ಮುನ್ನಥ್ನತಾಮಮೃತಲಬ್ದಯ ಆದಿದೇವಃ 

ಪೃಷ್ಠೇನ ಕಚ್ಛಪವಪುರ್ವಿದಧಾರ ಗೋತ್ರಂ 
ನಿದ್ರಾಕ್ಷಣೋ5 ದ್ರಿಪರಿವರ್ತಕಷಾಣಕಂಡೂ: 


॥೧೩॥ 


ತೈವಿಷ್ಠಪೋರುಭಯಹಾ ಸ ನೃಸಿಂಹರೂಪಂ 
ಕೃತ್ವಾಭ್ರಮದ್ಭುಕುಟದಂಷ್ಟ ಕರಾಲವಕ್ಚಮ್‌ 
ದೈತ್ಯೇಂದ್ರಮಾಶು ಗದಯಾಭಿಪತಂತಮಾರಾತ್‌ 


ಊರ್‌ ನಿಪಾತ್ಯ ವಿದದಾರ ನೆ ಸ್ಥುರಂತಮ್‌ 


॥೧೪॥ 


ಅಂತಃ ಸರಸ್ಕುರುಬಲೇನ ಪದೇ ಗೃಹೀತೋ 
ಗ್ರಾಹೇಣ ಯೂಥಪತಿರಂಬುಜಪಸ್ತ ಆರ್ತ: । 
ಆಹೇದಮಾದಿಪುರುಷಾಖಿಲಲೋಕನಾಥ 


ತೀರ್ಥಶ್ರವಃ ಶ್ರವಣಮಂಗಲನಾಮಧೇಯ ॥೧೫॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಜಡನಂತೆ ಲೋಕಕ್ಕೆ ಕಾಣಿಸಿಕೊಂಡನು. ಈ ಸ್ಥಿತಿ ಮತ್ತು ಆಚರಣೆ 
ಗಳನ್ನೇ ಮಹರ್ಷಿಗಳು ಪರಮಹಂಸಪದ, ಅವಧೂತಚರ್ಯೆ 
ಎಂದು ಕರೆಯುತ್ತಾರೆ. ॥ ೧೦ ॥ 

ಆ ಯಜ್ಞಪುರುಷನಾದ ಎಷ್ಟುವೇ ನಾನು ಮಾಡಿದ 
ಯಜ್ಞದಲ್ಲಿ ಚಿನ್ನದಂತೆ ಹೊಳೆಯುವ ದೇಹಕಾಂತಿಯಿಂದ ಬೆಳಗು 
ತ್ತಿದ್ದ ಕುದುರೆಯ ಮುಖವುಳ್ಳ “ಹಯಗ್ರೀವ' ರೂಪದಲ್ಲಿ ಅವತರಿ 
ಸಿದನು. ಭಗವಂತನ ಆ ದಿವ್ಯಮಂಗಳ ವಿಗ್ರಹವು ವೇದಮಯ, 

ಯ ಮತ್ತು ಸರ್ವ ದೇವಮಯವಾದುದು. ಆತನ ನಿಪ್ಲಾ ಸ 
ರೂಪದಲ್ಲಿ ವೇದವಾಣಿಯು ಪ್ರಕಟಗೊಂಡಿತು. ॥ ೧೧ ॥ 
ಚಾಕ್ಷುಷ ಮನ್ವಂತರದ ಕೊನೆಯ ಪ್ರಳಯಕಾಲದಲ್ಲಿ ಭಗ 
ವಂತನು ಮತ್ಯರೂಪದಿಂದ ಸತ್ಯವ್ರತ ಮನುವಿಗೆ ಪ್ರತ್ಯಕ್ಷನಾದನು. 
ಆ ಸಮಯದಲ್ಲಿ ಪೃಥ್ವಿ ರೂಪೀ ನೌಕೆಗೆ ಈತನ ದೇಹವು ಆಶ್ರಯ 
ವಾಗಲು ತನ್ಮೂಲಕ ಅವನು ಸಮಸ್ತ ಜೀವಿಗಳಿಗೂ ಆಶ್ರಯ 
ನಾದನು. ಭಯಂಕರವಾದ ಆ ಪ್ರಳಯಜಲದಲ್ಲಿ ನನ್ನ ಮುಖ 
ದಿಂದ ಜಾರಿಬಿದ್ದ ವೇದಗಳನ್ನು ಎತ್ತಿಕೊಂಡು, ಅದರಲ್ಲೇ 
ವಿಹರಿಸುತ್ತಿದ್ದನು. ॥ ೧೨ ॥ 

ದೇವಮುಖ್ಯರೂ ಮತ್ತು ದಾನವಮುಖ್ಯರೂ ಸೇರಿಕೊಂಡು 
ಅಮೃತವನ್ನು ಪಡೆಯುವುದಕ್ಕಾಗಿ ಕೀರಸಮುದ್ರವನ್ನು ಕಡೆಯುತ್ತಿ 
ದ್ದಾಗ ಆ ಆದಿದೇವನು ಲಕ್ಷಯೋಜನ ವಿಸ್ತಾರವುಳ್ಳ ಕಚ್ಛಪ 
(ಆಮೆ) ರೂಪವನ್ನು ತಾಳಿ ತನ್ನ ಬೆನ್ನಮೇಲೆ ಮಂದರಾಚಲವನ್ನು 
ಹೊತ್ತುಕೊಂಡನು. ಆಗ ಸುತ್ತುತ್ತಿದ್ದ ಪರ್ವತದ ಉಜ್ಜುವಿಕೆಯಿಂದ 
ಬೆನ್ನನವೆಯು ಸ್ವಲ್ಪ ಕಡಿಮೆಯಾಗಿ ಸ್ವಾಮಿಗೆ ಕ್ಷಣಕಾಲ ಸುಖನಿದ್ದೆಗೆ 
ಅವಕಾಶವಾಯಿತು. ॥ ೧೩ ॥ 

ದೇವತೆಗಳ ಹಾಗೂ ಮೂರುಲೋಕಗಳ ಮಹಾಭಯವನ್ನು 
ಹೋಗಲಾಡಿಸಲು ಆ ದೇವದೇವನು ಅದುರುತ್ತಿರುವ ಹುಬ್ಬು 
ಗಳಿಂದಲೂ, ತೀಕ್ಷ್ಮ ವಾದ ಕೋರೆದಾಡೆಗಳಿಂದಲೂ, ಗಂಟುಹಾಕಿ 
ಕೊಂಡ ಮುಖದಿಂದ ಕೂಡಿ ಕಡುಭಯಂಕರವಾದ ನರಸಿಂಹ 
ರೂಪವನ್ನುಧರಿಸಿದನು. ಆಗ ಗದೆಯನ್ನು ಎತ್ತಿಕೊಂಡು ತನ್ನಮೇಲೆ 
ಎರಗಿ ಬಂದ ದೈತ್ಯೇಂದ್ರನಾದ ಹಿರಣ್ಯಕಶಿಪುವನ್ನು ಬರಸೆಳೆದು 
ಕೊಂಡು ತನ್ನ ತೊಡೆಯಮೇಲೆ ಮಲಗಿಸಿಕೊಂಡು ಆತನನ್ನು ತನ್ನ 
ಹರಿತವಾದ ಉಗುರುಗಳಿಂದ ಸೀಳಿಹಾಕಿದನು. ॥ ೧೪ ॥ 

ಒಂದು ಭಾರೀ ದೊಡ್ಡ ಸರೋವರದಲ್ಲಿ ಮಹಾಬಲಶಾಲಿ 
ಯಾದ ಗಜರಾಜನ ಕಾಲನ್ನು ಒಂದು ಮೊಸಳೆಯು ಬಲವಾಗಿ 
ಹಿಡಿದುಕೊಂಡಿತು. ಗಜರಾಜನು ಅದರೊಡನೆ ಸೆಣಸಾಡುತ್ತಾ 
ಸೋತು ಆಯಾಸಗೊಂಡು, ಗಾಬರಿಯಾದಾಗ, ಆ ಗಜರಾಜನು 
ಸೊಂಡಿಲಿನಲ್ಲಿ ಕಮಲವೊಂದನ್ನು ಮೇಲೆತ್ತಿ ಹಿಡಿದುಕೊಂಡು - "ಓ 
ಆದಿಪುರುಷನೇ! ಸಕಲ ಲೋಕಗಳ ಸ್ವಾಮಿಯೇ! ಪುಣ್ಯ 
ಕೀರ್ತಿಯೇ! ಶ್ರವಣಮಂಗಳವಾದ ನಾಮಧೇಯವುಳ್ಳ ನಾರಾ 
ಯಣನೇ | ಎಂದು ಕೂಗಿಡಲು- ಒಡನೆಯೇ ಆ ಕೂಗನ್ನು ಕೇಳಿದ 
ಅನಂತಶಕ್ತಿಯಾದ ಶ್ರೀಹರಿಯು ಅಲ್ಲಿಗೆ ಚಕ್ರಪಾಣಿಯಾಗಿ, 
ಪಕ್ಚಿರಾಜ ಗರುಡನ ಬೆನ್ನೇರಿ ಬಂದು ತನ್ನ ಚಕ್ರದಿಂದ ನಕ್ರದ 


pi ಜು ದ್ವಿತೀಯ ಸೃಂಧ 167 


ಶ್ರುತ್ವಾ ಹರಿಸ್ತಮರಣಾರ್ಥಿನಮಪ್ರಮೇಯ- 
ಶ್ಚಕ್ರಾಯುಧಃ ಪತಗರಾಜಭುಜಾಧಿರೂಢಃ । 
ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾ- 
ದ್ದಸ್ಟೇ ಪ್ರಗೃಹ್ಯ ಭಗವಾನ್ಯಪಯೋಜ್ಜಹಾರ ॥೧೬ ॥ 


ಬಾಯನ್ನು ಸೀಳಿಹಾಕಿ ಆ ಗಜೇಂದ್ರನನ್ನು ಕರುಣೆಯಿಂದ ಕೆ 
ಹಿಡಿದು ಕಾಪಾಡಿದನು ಮತ್ತು ಅದಕ್ಕೆ ಮುಕ್ತಿಯನ್ನು ಕರುಣಿಸಿ 
ದನು. ॥ ೧೫-೧೬ ॥ 
ಅದಿತಿಯ ಪುತ್ರರಲ್ಲಿ ಅತ್ಯಂತ ಕಿರಿಯವನಾದರೂ ಗುಣಗಳಲ್ಲಿ 
ಎಲ್ಲರಿಗಿಂತಲೂ ಹಿರಿಯನಾದ ದೇವದೇವನವನು. ವಾಮನ. 
ಮೂರ್ತಿಯಾಗಿ ಬಲಿಚಕ್ರವರ್ತಿಯಿಂದ ತನ್ನ ಮೂರು ಹೆಜ್ಜೆಗಳ 
ಅಳತೆಯಷ್ಟು ಭೂಮಿಯನ್ನು ಬೇಡಿ ತೆಗೆದುಕೊಳ್ಳುವ ನೆಪಹೂಡಿ 
ತ್ರಿವಿಕ್ರಮನಾಗಿ ಬೆಳೆದು, ಮೂರು ಹೆಜ್ಜೆಗಳಿಂದ ತ್ರಿಲೋಕಗಳನ್ನು 
ಅಳೆದು ಆಕ್ರಮಿಸಿಬಿಟ್ಟನು. ಭಗವಂತನು ಆತನಿಂದ ಭೂಮಿಯನ್ನು 
ಬೇಡಿಯೇ ಪಡೆದನೇಕೆಂದರೆ - ಬಲಿಯು ಎಂದಿಗೂ ಸನ್ಮಾರ್ಗ. 
ವನ್ನು ಬಿಟ್ಟವನಲ್ಲ ಅಂತಹ ಸಜ್ಜನ ಶಿರೋಮಣಿಗಳನ್ನು ಅವರ 
ಸ್ಥಾನದಿಂದ, ಐಶ್ವರ್ಯದಿಂದ ಕದಲಿಸಬೇಕಾದರೆ “ಎಂತಹ 
ಸಮರ್ಥರಿಗಾದರೂ ಯಾಚನೆಯೊಂದೇ ಉಪಾಯ. ಬೇರಾವ 
ಉಪಾಯವೂ ಇಲ್ಲ- ಎಂಬ ತತ್ತ ವನ್ನುಅ ಮೂಲಕ ಸ್ವಾಮಿಯು 
ತೋರಿಸಿದನು. ವಾಸ್ತವವಾಗಿ ಬಶೀಂದ್ರನಿಗೆ ಇಂದ್ರಪದವಿಯಿಂದ 
ಯಾವ ಪುರುಷಾರ್ಥವೂ ಆಗಬೇಕಾಗಿರಲಿಲ್ಲ ಏಕೆಂದರೆ, ಅವನು 
ಸಾಕ್ಟಾತ್‌ ತ್ರಿವಿಕ್ರಮಸ್ವಾಮಿಯ ಶ್ರೀಪಾದಪದ್ಧತೀರ್ಥವನ್ನೇ ಶಿರಸ್ಸಿ 
ನಲ್ಲಿ “ಧರಿಸಿ ಧನ್ಯನಾಗಿದ್ದನು.* ಅವನ ಸತ್ಯನಿಷ್ಠೆ ಎಂತಹುದು! 
ವಟು ವಾಮನನಿಗೆ ಮೂರು ಹೆಜ್ಜೆಗಳಷ್ಟು ಫಿ ಭೂಮಿಯನ್ನು ಕೊಡು 
ವುದಾಗಿ ತಾನು ಮಾಡಿದ್ದ ವಾಗ್ದಾನವನ್ನು ಗುರುಗಳಾದ ಶುಕ್ರಾ 
ಚಾರ್ಯರು ತಡೆದರೂ ತನ್ನ ಮಾತಿಗೆ ವಿರುದ್ಧವಾಗಿ ನಡೆಯಲಿಲ್ಲ 
ಭಗವಂತನಿಗೆ ಮೂರನೆಯ ಹೆಜ್ಜೆಯ ಜಾಗವನ್ನು ಕೊಡುವುದಕ್ಕಾಗಿ 
ಆತನ ಪಾದವನ್ನು ತನ್ನ ಶಿರಸ್ಸಿನಲ್ಲಿರಿಸಿಕೊಂಡು ತನ್ನನ್ನೇ ಪೂರ್ಣ 
ವಾಗಿ ಆತ್ಮಸಮರ್ಪಣೆ ಮಾಡಿದ ಮಹಾತ್ಮನವನು.** ॥ ೧೭-೧೮ ॥ 
ಯೋ TN 3 ei ದ್ವ ನಾರದನೇ | ನಿನ್ನ ಭಕ್ತಿ-ಭಾವಕ್ಕೆ ಒಲಿದ ಆ ಭಗವಂತನು ಹಂಸ 
ದಾತ್ಮಾನಮಂ ಶಿ (5ಭಿಮೇನೇ ॥ I | ರೂಪಿಯಾಗಿ ನಿನಗೆ ಯೋಗಜ್ಞಾನ ಮತ್ತು ಆತ್ಮತತ್ತ್ವವನ್ನು ಪ್ರಕಾಶ 


* ಬಲಿಚಕ್ರವರ್ತಿಯ ಮಹಾರಾಣಿ ವಿಂಧ್ಯಾವಳಿಯು ಸ್ವರ್ಣಕಲಶದಲ್ಲಿ ಕುಂಕುಮ- ಚಂದನಮಿಶ್ರಿತ ಜಲವನ್ನು ತೆಗೆದುಕೊಂಡು ಬಂದಳು. ಚಕ್ರವರ್ತಿ 
ಬಲಿಯು ಬಹಳ ಭಕ್ತಿ-ಶ್ರದ್ಧೆಯಿಂದ ಭಗವಂತನ ಪುಟ್ಟದಾದ ಸುಕೋಮಲ ಚರಣಕಮಲಗಳನ್ನು ಹರ್ಷಾತಿರೇಕದಿಂದ ಅಶ್ರುಪೂರಿತ ನಯನಗಳಿಂದ 
ಭಾವವಿಹ್ವಲನಾಗಿ ತೊಳೆದನು. ಆ ಚರಣೋದಕವನ್ನು ಪತ್ನಿಯೊಂದಿಗೆ ತಾನು ಪಾನಮಾಡಿ, ಅರಮನೆಯಲ್ಲೆಲ್ಲ ಸಿಂಪಡಿಸಿದನು. 

** ಬಲಿ ಚಕ್ರವರ್ತಿಯು ಆತ್ಮನಿವೇದನೆ ಮಾಡಿದರೆ, ಭಕ್ತರ-ಭಕ್ತನಾದ ಭಗವಂತನೂ ಕೂಡ ತನ್ನನ್ನೇ ಆತನಿಗೆ ಕೊಟ್ಟುಕೊಂಡು, ಅವನ ಬಾಗಿಲನ್ನು 
ಕಾದನು. ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿರುವನು - 
ಯೇ ಯಥಾಮಾಂ ಪ್ರಪದ್ಯಂತೇ ತಾಂಸ್ಥಚ್ಛೆವ ಭಜಾಮ್ಯಹಮ್‌ । ಮಮ ವರ್ತ್ಮಾನುವರ್ತಂತೇ ಮನುಷ್ಯಾ: ಪಾರ್ಥ ಸರ್ವಶ: ॥ 

(ಭಗವದ್ಗೀತೆ ೪/೧೧) 
ಹೇ ಅರ್ಜುನನೇ |! ಯಾವ ಭಕ್ತರು ನನ್ನನ್ನು ಯಾವ ಭಾವದಿಂದ ಭಜಿಸುತ್ತಾರೋ ಅವರನ್ನು ನಾನು ಕೂಡ ಅದೇ ಭಾವದಿಂದ ಭಜಿಸುತ್ತೇನೆ; 
ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ಲ್ಲಿ ಪ್ರಕಾರದಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. 
ಇದೊಂದು ಉಪಾಖ್ಯಾ ನವನ್ನು ಮಹಾತ್ಮರು ಹೇಳುತ್ತಾರೆ - ಭಗವಂತನು ಬಲಿಯ ಮನೆಯಲ್ಲಿ ದ್ವಾರಪಾಲಕನಾದನು. ಅತ್ತ ಲಕ್ಷ್ಮಿಯು ನೋಡುತ್ತಾಳೆ 
— ನನ್ನ ಸ್ವಾಮಿಯು ಬಲಿಯ ಬಳಿಗೆ ಮಾ? ಹೋಗಿ ಭೂಮಿಯನ್ನು ಬೇಡಿದನು. ಅದರಿಂದ ಈಗ ಅವನಿಗೆ ಸೆ (ಮನಾಗಬೇಕಾಯಿತು. 
ಹೀಗಿರುವಾಗ ಲಕ್ಷ್ಮೀ ದೇವಿಯೂ ಬಲಿಯಬಳಿಗೆ ಬಂದಳು. ಆಕೆಯ ಪ. ಪತಿಯು ಮೂರು ಅಡಿ ಭೂಮಿಯನ್ನು ಬೇಡಿದ್ದನು. ಆದರೆ ಈಕೆಯು 
ಇನ್ನೊಂದು ರೀ ಯಿಂದ ಅದ್ಭುತವಾಗಿರುವಂತಹುದನ್ನು ಯಾಚಿಸಿದಳು. ಲಕ್ಷ್ಮಿಯು ಬಲಿಯ ಬಳಿ ಹೆಳಿದಳು - “ನನಗೆ ಯಾರೂ 
ಅಣ್ಣ-ತಮ್ಮಂದಿರು ಇಲ್ಲ ನೀನು ನನಗೆ ಅಣ್ಣನಾಗು. ಬಲಿಯು ಒಪ್ಪಿ, ಲಕ್ಷ್ಮಿಗೆ ಆಣ್ಣನಾದನು ; ಲಕ್ಷ್ಮಿಯು ತಂಗಿಯಾದಳು. ಆಕೆಯು ಬಲಿಯ 
ಅರಮನೆಯಲ್ಲೇ ವಾಸಿಸಿದಳು. ರಕ್ಷಾಬಂಧನದ ದಿನ ಬಂತು. ತಂಗಿ “ಹೇಳಿದಳು ಅಣ್ಣಾ! ಇಂದು ನಾನು ನಿನಗೆ ರಾಖಿ ಕಟ್ಟುವನು. ಇದರಿಂದ 
ತಂಗಿಯು ಅಣ್ಣನ ಕ್ಷೇಮವನ್ನು ಬಯಸುತ್ತಾಳೆ. ಬಲಿ ಹೇಳಿದ - ಸರಿ, ಹಾಗಾದರೆ ರಾಖಿಕಟ್ಟು ಲಕ್ಷ್ಮಿಯು ಪ್ರೇಮದಿಂದ ಅಣ್ಣನಿಗೆ ರಾಖಿಯನ್ನು 
ಕಟ್ಟಿದಳು ಹಾಗೂ ಉಡುಗೊರೆಯನ್ನು ಕೇಳಿದಳು. ಏನು ಕೊಡಲಿ? ಲಕ್ಷ್ಮೀ ಹೇಳಿದಳು - ನನ್ನಸ್ವಾ ಮಿಯು ನಿನ್ನಲ್ಲಿದ್ವಾ ರಪಾಲಕನಾಗಿದ್ದಾರೆ. ನಾನು. 
ಅವರನ್ನು ಕರಕೊಂಡು ಹೋಗಲೆಂದೇ ಬಂದಿರುವನು. ಭಗವಂತನು ಸರ್ವವ್ಯಾಪಕನು. ಅವನು" ಬಲಿಚಕ್ರವರ್ತಿಯ 'ಬಳಿಯೂ ಇದ್ದಾನೆ. 

(ಮುಂದಿನ ಪುಟಕ್ಕ) 


ಜ್ಯಾಯಾನ್ಸುಣೈರವರಜೋಪಪೃದಿತೇಃ ಸುತಾನಾಂ 
ಲೋಕಾನ್ವಿಚಕ್ರಮ ಇಮಾನ್ಯದಥಾಧಿಯಜ್ಞ | 

ಕ್ಲ್ಯಾಂ ವಾಮನೇನ ಜಗೃಹೇ ತ್ರಿಪದಚ್ಛಲೇನ 
ಯಾಂಚಾಮೃತೇ ಪಥಿ ಚರನ್ಹಭುಭಿರ್ನ ಚಾಲ್ಯಃ ॥ ೧೭॥ 


ನಾರ್ಥೋ ಬಲೇರಯಮುರುಕ್ರಮಪಾದಶೌಚ- 
ಮಾಪಃ ಶಿಖಾಧ್ಯತವತೋ ವಿಬುಧಾಧಿಪತ್ಯಮ್‌ | 


168 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ತುಭ್ಯಂ ಚ ನಾರದ ಭೃಶಂ ಭಗವಾನ್ಹಿವೃದ್ಧ- 
ಭಾವೇನ ಸಾಧುಪರಿತುಪ್ಪಉವಾಚ ಯೋಗಮ್‌ । 


ಜ್ಞಾನಂ ಚ ಭಾಗವತಮಾತ್ಮಸತತ್ತ್ವದೀಪಂ 
ಯದ್ದಾಸುದೇವಶರಣಾ ವಿದುರಂಜಸೈವ 1೧೯॥ 


ಚಕ್ರಂ ಚ ದಿಕ್ಚವಿಹತಂ ದಶಸು ಸ್ಪತೇಜೋ 
ಮನ್ಸಂತರೇಷು ಮನುವಂಶಧರೋ ಬಿಭರ್ತಿ । 


ದುಷ್ಟೇಷು ರಾಜಸು ದಮಂ ವೃದಧಾತ್ಪೀರ್ತಿಂ 
ಸತ್ಯೇ ತ್ರಿಪ್ಪಷ್ಠ ಉಶತೀಂ ಪ್ರಥಯಂಶ್ಭರಿತ್ಯೆಃ ॥೨೦॥ 


ಧನ್ದಂತರಿಶ್ಚ ಭಗವಾನ್‌ ಸ್ವಯಮೇವ ಕೀರ್ತಿ- 

ರ್ನಾಮ್ನಾ ನೃಣಾಂ ಪುರುರುಜಾಂ ರುಜ ಆಶು ಹತಿ | 
ಯಜ್ಞೇ ಚ ಭಾಗಮಮೃತಾಯುರವಾವರುಂಧ 

ಆಯುಶ್ಚ ವೇದಮನುಶಾಸ್ತ್ರವತೀರ್ಯ ಲೋಕೇ ॥೨೧॥ 


ಕೃತ್ರಂ ಕೃಯಾಯ ವಿಧಿನೋಪಚ್ಛತಂ ಮಹಾತ್ಮಾ 
ಬ್ರಹ್ಮಧುಗುಜ್ಜಿತಪಥಂ ನರಕಾರ್ತಿಲಿಪ್ಸು । 
ಉದ್ದಂತ್ಯ ಸಾವವನಿಕಂಟಕಮುಗ್ರವೀರ್ಯ- 
ತ್ರಿಹಪ್ತಕೃತ್ವ ಉರುಧಾರಪರಶ್ಚಧೇನ ॥೨೨॥ 


ಅಸ್ಪತ್ವಸಾದಸುಮುಖ: ಕಲಯಾ ಕಲೇಶ 
ಇಕ್ಲಾಕುವಂಶ ಅವತೀರ್ಯ ಗುರೋರ್ನಿದೇಶೇ । 

ತಿಷ್ಠನ್ನನಂ ಸದಯಿತಾನುಜ ಆವಿವೇಶ 
ಯಸ್ಸಿನ್ನಿಧುಧ್ಯ ದಶಕಂಧರ ಆರ್ತಿಮಾರ್ಚ್ಛತ್‌ 12೩ 


ಪಡಿಸುವ ಭಾಗವತ ಧರ್ಮವನ್ನು ಉಪದೇಶಮಾಡಿದ್ದನಷ್ಟೆ| 
ಆ ಧರ್ಮವು ಶ್ರೀವಾಸುದೇವನಲ್ಲಿ ಶರಣಾಗತರಾದ ಭಕ್ಕರಿಗೆ 
ಮಾತ್ರ ಸುಲಭವಾಗಿ ದೊರೆಯುವಂತಹುದು. ॥ ೧೯ ॥ 

ಅದೇ ಭಗವಂತನು ಸ್ವಾಯಂಭುವ ಮುಂತಾದ ಮನ್ವಂತರ 
ಗಳಲ್ಲಿ ಮನುವಿನ ರೂಪದಲ್ಲಿ ಅವತರಿಸಿ ಹತ್ತು ದಿಕ್ಕುಗಳಲ್ಲಿಯೂ 
ಸುದರ್ಶನಚಕ್ರಕ್ಕೆ ಸಮಾನವಾದ ತನ್ನ ತೇಜಸ್ವಿನಿಂದ ಯಾವ 
ಅಡೆ-ತಡೆ ಇಲ್ಲದೆ ನಿಷ್ಠಂಟಕ ರಾಜ್ಯಭಾರ ಮಾಡುತ್ತಾನೆ. ಆತನ 
ಪುಣ್ಯಚರಿತ್ರೆಯ ಕೀರ್ತಿಯು ಮೂರು ಲೋಕಗಳ ಮೇಲಿರುವ 
ಸತ್ಯಲೋಕದವರೆಗೂ ಹರಡುತ್ತದೆ. ತನ್ನ ಆ ರೂಪದಲ್ಲಿ ಅವನು 
ಕಾಲ-ಕಾಲಗಳಲ್ಲಿ ಭೂಮಿಗೆ ಭಾರವಾಗುವ ದುಷ್ಪರಾಜರ ನಿಗ್ರಹ 
ವನ್ನೂ ಮಾಡುವನು. ॥ ೨೦ ॥ 

ಧನ್ಯಕೀರ್ತಿಯಾದ ಭಗವಾನ್‌ ಧನ್ವಂತರಿಯೂ ಅವನ ಅವ 
ತಾರವೇ. ಆತನು ತನ್ನ ನಾಮದಿಂದಲೇ ದೊಡ್ಡ-ದೊಡ್ಡ ರೋಗಿಗಳ 
ರೋಗಗಳನ್ನು ಶೀಘ್ರದಲ್ಲೇ ನಾಶಪಡಿಸುವನು. ದೇವತೆಗಳಿಗೆ ಅಮೃತ 
ವನ್ನು ಪಾನಮಾಡಿಸಿ ಅವರನ್ನು ಅಮರರನ್ನಾಗಿಸಿದನು. ದೈತ್ಯರು 
ಅಪಹರಿಸಿದ ಅವರ ಯಜ್ಞಭಾಗವನ್ನು ಮರಳಿಕೊಡಿಸಿದನು. ಈ 
ಲೋಕದಲ್ಲಿ ಅವತಾರಮಾಡಿ ಆಯುರ್ವೇದವನ್ನು ಪ್ರವರ್ತನೆ 
ಮಾಡಿದನು. ॥ ೨೧ ॥ 

ಬ್ರಹ್ಮದ್ರೋಹಿಗಳಾಗಿ, ಆರ್ಯ ಮರ್ಯಾದೆಯನ್ನು ಉಲ್ಲಂಘಿ 
ಸುವ, ನರಕಕ್ಕೆ ಯೋಗ್ಯರಾದ ದುಷ್ಟಕ್ಪತ್ರಿಯರು ಪ್ರಪಂಚದಲ್ಲಿ 
ಹೆಚ್ಚಾದಾಗ, ಭಗವಂತನು ಮಹಾಪರಾಕ್ರಮಿ ಪರಶುರಾಮನ 
ರೂಪದಲ್ಲಿ ಅವತಾರಮಾಡಿ ಹರಿತವಾದ ತನ್ನ ಗಂಡುಗೊಡಲಿ 
ಯಿಂದ ಇಪ್ಪತ್ತೊಂದು ಬಾರಿ ಅವರನ್ನು ಸಂಹರಿಸುತ್ತಾನೆ. ॥ ೨೨ ॥ 

ಪರಿಪೂರ್ಣನಾದ ಭಗವಂತನು ನಮ್ಮನ್ನು ಅನುಗ್ರಹಿಸು 
ವುದಕ್ಕಾಗಿ ತನ್ನ ಅಂಶಕಲೆಗಳಾದ ಭರತ-ಲಕ್ಷಣ- ಶತ್ರುಘ್ನರೊಡನೆ 
ಶ್ರೀರಾಮಚಂದ್ರನ ರೂಪದಲ್ಲಿ ಇಕ್ಟಾಕುವಂಶದಲ್ಲಿ ಅವತರಿಸಿ 
ದನು, ಈ ಅವತಾರದಲ್ಲಿ ಅವನು ತನ್ನ ತಂದೆಯ ಆಜ್ಞೆಯನ್ನು 
ಪಾಲಿಸಲಿಕ್ಕಾಗಿ ತನ್ನ ಪತ್ನೀ ಮತ್ತು ತಮ್ಮನೊಡನೆ ಅರಣ್ಯದಲ್ಲಿ 
ವಾಸಿಸಿದನು. ಆಗಲೇ ಅವನಲ್ಲಿ ವಿರೋಧ ಬೆಳೆಸಿಕೊಂಡ ದುಷ್ಟ 
ದಶಾನನನು ಅವನ ಕೈಯಿಂದ ಹತನಾದನು. ॥ ೨೩ ॥ ತ್ರಿಪುರಾ 
ಸುರರ ವಿಮಾನವನ್ನು ಸುಟ್ಟುಹಾಕಲು ಬಯಸಿದ ರುದ್ರನಂತೆ 
ಕ್ರುದ್ಧನಾಗಿ ಶ್ರೀರಾಮನು ಶತ್ರುನಗರಿಯನ್ನು ಧ್ವಂಸಮಾಡುವು 
ದಕ್ಕಾಗಿ ಸಮುದ್ರತೀರಕ್ಕೆ ಬಂದಾಗ ಸೀತಾವಿಯೋಗದಿಂದ ವೃದ್ಧಿ 
ಗೊಂಡ ಕ್ರೋಧಾಗ್ನಿಯಿಂದ ಕೆಂಪೇರಿದ ಆತನ ದೃಷ್ಟಿಮಾತ್ರ 
ದಿಂದಲೇ ಸಮುದ್ರದಲ್ಲಿರುವ ಮೀನು, ಮೊಸಳೆ, ಸರ್ಪಗಳೇ 
ಮುಂತಾದ ಜಲಚರಗಳು ಉರಿದುಹೋಗಲು ತೊಡಗುತ್ತವೆ. ಆಗ 


ಬಲಿರಾಜನ ಹೆಸರು ಮತ್ತು ಕೀರ್ತಿ ಮೂರು ಲೋಕಗಳಲ್ಲಿಯೂ ವ್ಯಾಪಿಸಿದೆ. ಅವನ ಹೆಸರು ಪುಣ್ಯಶ್ಲೋಕರಲ್ಲಿ ಹಾಗೂ ಚಿರಂಜೀವಿಗಳಲ್ಲಿ ಹೇಳುತ್ತಾರೆ. 
ಇವನು ಅತ್ಯಂತ ಉದಾರನೂ, ಭಕ್ತಿಯಲ್ಲಿ ಅಗ್ರೇಸರನಾಗಿದ್ದಾನೆ. ಪ್ರಹ್ಲಾದನ ಮೊಮ್ಮಗನಾಗಿದ್ದು ಭಗವಂತನ ಕೃಪೆಗೆ ಪಾತ್ರನಾಗಿದ್ದಾನೆ. ಅವನ ಕುರಿತು 
ಹೇಳಿದಷ್ಟು ಕಡಿಮೆಯೇ. ಇಲ್ಲಿ ಭಕ್ತ ಮತ್ತು ಭಗವಂತನ ಪ್ರೇಮವನ್ನು ಬಹಳ ಸಂಕ್ಷೇಪವಾಗಿ - ಆನಂದಸಾಗರದಲ್ಲಿ ಒಂದು ಮುಳುಗುಹಾಕಿದಂತೆ 
ಬರೆಯಲಾಗಿದೆ. ಬಲಿಚಕ್ರವರ್ತಿಯ ಪ್ರಸಂಗಬಂದಾಗ ಶ್ರೀಶುಕಮಹಾಮುನಿಗಳ ಹೃದಯ ತುಂಬಿಬರುತ್ತದೆ. ಇದೇ ಕಾರಣದಿಂದ - ಬಲಿಯು 
ಆತ್ಮನಿವೇದನೆ ಮಾಡಿರುವನು ಎಂದು ಅವರು ಹೇಳಿರುವರು. ಇದೇ ಅವನಿಗಾಗಿ ದೊಡ್ಡ ಗೌರವ ಮತ್ತು ಪುರುಷಾರ್ಥದ ಮಾತಾಗಿದೆ ಎಂದು 
ವಿಶೇಷವಾಗಿ ಗಮನಕೊಡಬೇಕು. 


7 ಅಧ್ಯಾಯ] 


ಯಸ್ಮಾ ಅದಾದುದಧಿರೂಢಭಯಾಂಗವೇಪೋ 
ಮಾರ್ಗಂ ಸಪದ್ಯರಿಪುರಂ ಹರವದ್‌ ದಿಧಕ್ಟೋಃ I 
ದೂರೇಸುಹೃನ್ನಥಿತಕೋಷಸುಶೋಣದೃಷ್ಟಾ ಸ 


ತಾತಪ್ಯಮಾನಮಕರೋರಗನಕ್ರಚಕ್ರಃ HSV 


ವಕ್ಚಸ್ವಲಸ್ಪರ್ಶರುಗ್ಗಮಹೇಂದ್ರವಾಹ- 
ದಂತೈರ್ನಿಡಂಬಿತಕಕುಬ್ಬುಷ ಊಡಢಹಾಸಮ್‌ | 
ಸದ್ಯೋತಸುಭಿಃ ಸಹ ಎನೇಷ್ಠತಿ ದಾರಹರ್ತು- 


ರ್ವಿಸ್ಫೂರ್ಜಿತೃರ್ಧನುಷ ಉಚ್ಚರತೋ5 ಧಿಸೈನ್ಫೇ ॥ ೨೫ ॥ 


ಭೂಮೇಃ ಸುರೇತರವರೂಥವಿಮರ್ದಿತಾಯಾ: 
ಕ್ಲೇಶವ್ಯಯಾಯ ಕಲಯಾ ್ಹಸಿತಕೃಷ್ಣಕೇಶ: । 

ಜಾತಃ ಕರಿಷ್ಯತಿ ಜನಾನುಪಲಕ್ಷ್ಯಮಾರ್ಗ: 
ಕರ್ಮಾಣಿ ಚಾತ್ಮಮಹಿಮೋಪನಿಬಂಧನಾನಿ ॥೨೬॥ 


ತೋಕೇನ ಜೀವಹರಣಂ ಯದುಲೂಕಕಾಯಾ- 
ಸ್ರ ಮಾಸಿಕಸ್ಯ ಚ ಪದಾ ಶಕಟೋತಪವುತ್ತಃ । 
ಯದ್‌ ರಿಂಗತಾಂತರಗತೇನ ದಿವಿಸ್ತ R ಶೋರ್ವಾ 
ಉನ್ನೂಲನಂ ತ್ವಿತರಥಾರ್ಜುನಯೋರ್ನ ಭಾವ್ಯಮ್‌ ॥೨೭॥ 


ದ್ವಿತೀಯ ಸೃಂಧ 


169 


ಸಮುದ್ರರಾಜನು ಗಡ-ಗಡನೆ ನಡುಗುತ್ತಾ, ಒಡನೆಯೇ 
ಒಡೆಯನಿಗೆ ದಾರಿಮಾಡಿಕೊಡುತ್ತಾನೆ. ॥ ೨೪ ॥ ರಾವಣನು 
ಅತಿಪರಾಕ್ರಮಿ ಯಾಗಿ ದುರಹಂಕಾರದಿಂದ ಬೀಗಿ ಮೆರೆಯುತ್ತಿ 
ದ್ದನು. ಆತನು ಇಂದ್ರನೊಡನೆ ಯುದ್ಧಮಾಡುತ್ತಿದ್ದಾಗ ಇಂದ್ರನ 
ವಾಹನ ಐರಾವತದ ದಂತಗಳು ಅವನ ಕಠೋರವಾದ ಎದೆಗೆ 
ತಗುಲಿ ಚೂರು-ಚೂರಾಗಿ ನಾಲ್ಕೂ ದಿಕ್ಕುಗಳಲ್ಲಿ ಹರಡಿಕೊಂಡು 
ದಿಕ್ಕುಗಳೆಲ್ಲ ಬೆಳ್ಳಗಾಗಿದ್ದವು. ದಿಗ್ವಿಜಯೀ ರಾವಣನು ದುರ 
ಹಂಕಾರದಿಂದ ಉಬ್ಬಿ ನಗುತ್ತಿದ್ದನು. ಆದರೆ ಆ ರಾವಣನೇ 
ಶ್ರೀರಾಮ ದೇವರ ಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸಿ ರಣ 
ರಂಗದಲ್ಲಿ ಗರ್ವದಿಂದ ಅವನನ್ನು ಎದುರಿಸಲು ಬಂದಾಗ 
ಶ್ರೀರಾಮನ ಧನುಷ್ಟಂಕಾರದಿಂದಲೇ ಅವನ ಅಹಂಕಾರವು ಪ್ರಾಣ 
ಗಳೊಡನೆ ವಿಲೀನವಾಗಿತ್ತು. ॥ ೨೫ ॥ 

ದೈತ್ಯರ ದಂಡುಗಳು ಭೂದೇವಿಯನ್ನು ಮೆಟ್ಟಿ ತುಳಿದುಹಾಕ 
ತೊಡಗಿದಾಗ ಆಕೆಯ ಭಾರವನ್ನು ಇಳಿಸುವುದಕ್ಕಾಗಿ ಭಗವಂತನು 
ತನ್ನ ಬಿಳಿಯ ಮತ್ತು ಕಪ್ಪು ಕೇಶಗಳಿಂದ ಬಲರಾಮ ಹಾಗೂ 
ಶ್ರೀಕೃಷ್ಣರ ರೂಪಗಳಲ್ಲಿ ಕಲಾವತಾರವನ್ನು ಸ್ವೀಕರಿಸುವನು.* ಇವ 
ರಿಬ್ಬರೂ ಆನಂದದ ನಿಧಿಗಳಾಗಿದ್ದಾರೆ. ಆ ಅವತಾರದಲ್ಲಿ ತನ್ನ 
ಮಹಿಮೆಯನ್ನು ಪ್ರಕಟಪಡಿಸುವಂತಹ ಅನೇಕ ಅದ್ಭುತವಾದ 
ಕರ್ಮಗಳನ್ನು ಮಾಡುವನು. ಲೋಕದ ಜನರು ಆ ಲೀಲೆಗಳ 
ರಹಸ್ಯವನ್ನು ಸ್ವಲ್ಪವೂ ತಿಳಿದುಕೊಳ್ಳಲಾರರು. ಅವನ ಅದ್ಭುತ 
ಚರಿತ್ರವೇ ಅವನ ಮಹಿಮೆಯನ್ನು ಮತ್ತು ಅವನ ಭಗವತ್ತತೆಯನ್ನು 
ಪ್ರಕಟಪಡಿಸೀತು. ॥ ೨೬ ॥ ಪುಟ್ಟ ಮಗುವಿರುವಾಗಲೇ ಪೂತನಾ 
ರಾಕ್ಷೇಯ ಪ್ರಾಣಗಳನ್ನಸಹರಿಸದ್ದು ಹುಟ್ಟಿದ ಮೂರನೇ ತಿಂಗಳಲ್ಲೇ 
ತನ್ನ ಕಾಲಿನಿಂದ ದೊಡ್ಡ ಗಾಡಿಯನ್ನು ತಲೆಕೆಳಗು ಮಾಡಿದ್ದು ಅಂಬೆ 
ಗಾಲು ಹಾಕುತ್ತಿದ್ದಾಗ ಆಕಾಶಕ್ಕೆ ಬೆಳೆದ ಯಮಳಾರ್ಜುನ ವೃಕ್ಷಗಳ 
ನಡುವೆ ಪ್ರವೇಶಿಸಿ, ಅದನ್ನು ಬೇರುಸಹಿತ ಕಿತ್ತುಹಾಕಿದ್ದು- ಇಂತಹ 
ಪರಮಾದ್ಭುತಕಾರ್ಯಗಳನ್ನು ಭಗವಂತನಲ್ಲದೆ ಬೇರೆ ಯಾರೂ 
ಮಾಡಲಾರರು. ॥ ೨೭ ॥ ನಂದಗೋಕುಲದಲ್ಲಿ ಕಾಳಿಯ ನಾಗನ 
ವಿಷದಿಂದ ದೂಷಿತವಾಗಿದ್ದ ಯಮುನಾನದಿಯ ನೀರನ್ನು ಕುಡಿದು 
ಹಸು-ಕರುಗಳೂ ಗೋಪಾಲಕರೂ ಸತ್ತುಹೋಗುವರು. ಆಗ 


ಚ್ದ "ಸಿತಕೃಪ್ಪಕ್ಷೇಶಃ' "ಸಿತ' ಅಂದರೆ ಗೌರವರ್ಣ, "ಕೃಷ್ಣ: ಅರ್ಥಾತ್‌ ಶ್ಯಾಮವರ್ಣ ಮತ್ತು ಕೇಶ, ಅರ್ಥಾತ್‌ - ಕಂ-ಸುಖಮ್‌, ಈಶಃ 5 ನಿಧಿಃ ಅರ್ಥಾತ್‌ 


- ಈ ಬಲರಾಮಕೃಷ್ಣರು ಇಬ್ಬರೂ ಆನಂದದ ನಿಧಿಗಳಾಗಿದ್ದಾರೆ. ಇವರನ್ನು ನೋಡಿದವನು ಆನಂದದಲ್ಲಿ ಮುಳುಗಿ ಇವರನ್ನೇ ನೋಡುತ್ತಾ ಇರುತ್ತಾನೆ. 
ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಶತ್ರುಗಳನ್ನು ನೋಡಿಯೇ ಅವರ ಆಯುಸ್ಸನ್ನು ಆಪಹರಿಸಿದನು. ಭಗವಾನ್‌ ಶ್ರೀರಾಮ ಮತ್ತು ಶ್ರೀಕೃಷ್ಣ 
ಎರಡೂ ಅವತಾರಗಳೂ ಸೌಂದರ್ಯ-ಮಾಧುರ್ಯಗಳ ನಿಧಿಯಾಗಿವೆ. ಪಶು-ಪಕ್ಷಿ ಮನುಷ್ಯ, ದೇವತೆ, ಅಸುರರು ಮುಂತಾದವರು ಯಾರೇ 
ಇವರ ರೂಪವನ್ನು ನೋಡಿದಾಗ, ಅವರ ಚಿತ್ರವನ್ನು ಇವರು ಕಸಿದುಕೊಳ್ಳುವರು. ಮತ್ತೆ ಅವರ ಚಿತ್ರ ಅವರಬಳಿ ಇರುವುದಿಲ್ಲ 

ಭಗವಾನ್‌ ಶ್ರೀಕೃಷ್ಣನು ಮುರಳಿಯನ್ನು ನುಡಿಸಿದಾಗ ಹಸುಗಳು ತಮ್ಮ ಕಿವಿಗಳನ್ನು ನಿಮಿರಿಕೊಂಡು ಅದನ್ನು ಆಸ್ವಾದಿಸುತ್ತವೆ. ನವಿಲುಗಳು 
ಕುಣಿಯತೊಡಗುತ್ತವೆ. ಸಾರಸ-ಹಂಸಗಳೇ ಮುಂತಾದ ಪಕ್ಷಿಗಳು ಸರೋವರದಲ್ಲಿ ರೆಪ್ಪೆ ಮಿಟುಕಿಸದೆ ಇವನನ್ನೇ ನೋಡುತ್ತವೆ. ಗೋಪಿಯರ 
ಕೆಲಸ-ಕಾರ್ಯಗಳು ನಿಂತುಹೋದುವು. ಅವರೆಲ್ಲರೂ ಇವನ ಚಿಂತನದಲ್ಲೇ ಮುಳುಗಿರುತ್ತಿದ್ದರು. ಭಗವಾನ್‌ ಶ್ರೀರಾಮನಿಗಾಗಿಯೂ - ಮಹಾರಾಜ 
ಜನಕನ ದೂತನು ದಶರಥನಲ್ಲಿ ಹೇಳುತ್ತಾನೆ - “ದೇವ ದೇಖ ತವ ಬಾಲಕ ದೋಊ, ಅಬ ನ ಆಂಖ ತರ ಆವತ ಕೋಊ ॥'' (ರಾ.ಚಮಾ) 
ಅರ್ಥಾತ್‌ ಈಗ ಬೇರೆ ಏನೂ ಕಾಣಿಸದಷ್ಟು ಅವನು ಕಣ್ಣುಗಳಲ್ಲಿ ತುಂಬಿಹೋದನು. ಚಿಂತನೆಯಲ್ಲಿ ಅವನೇ ನೆಲೆಸಿದನು. ಭಗವಂತನ ಸೌಂದರ್ಯದ 
ಒಂದು ಬಿಂದುವಿನಿಂದ ಇಡೀ ವಿಶ್ವವು ತೃಪ್ರವಾಗುತ್ತಾ ಇದೆ. ಅವನಾದರೋ ಸೌಂದರ್ಯ-ಮಾಧುರ್ಯದ ಆಳವಾದ ಸಾಗರನಾಗಿದ್ದಾನೆ. 
ಭಗವಂತನಿಗೆ ಬೆಣ್ಣೆಕಳ್ಳ ಎಂಬುದೊಂದು ಹೆಸರಿದೆ. ಇದಾದರೋ ಬೆಣ್ಣೆಯ ಕುರಿತು ಲೋಕಪ್ರಸಿದ್ಧಿಯಲ್ಲಿ ಅನೇಕ ಅರ್ಥಗಳಿವೆ. ಆದರೆ ಸಂತರು ಇದೂ 
ಒಂದು ಅರ್ಥವನ್ನು ಹೇಳುತ್ತಾರೆ - ಬೆಣ್ಣೆ ಅಂದರೆ ಹೃದಯ ಅಂದರೆ ಚಿತ್ತ-ಚಿತ್ತವನ್ನು ಅಪಹರಿಸುವುದರಲ್ಲಿ ಅಗ್ರಗಣ್ಯನಾಗಿದ್ದಾನೆ. ಚಿತ್ತವನ್ನು ಕದ್ದು 
ಅವನ ಜನ್ಮ-ಮೃತ್ಯುಗಳನ್ನೇ ನಾಶಮಾಡಿಬಿಡುತ್ತಾನೆ. 


170 


ಯದ್ವೈ ವ್ರಜೇ ವ್ರಜಪಶೂನ್ಸಿಷಹೋಯಪೀಥಾನ್‌ 
ಪಾಲಾಂಸ್ತ್ರಜೀವಯದನುಗ್ರಹದ್ಭಷ್ಟಿವೃಷ್ಟ್ಯಾ 

ತಚ್ಛುದ್ಧಯೇ5ತಿವಿಷವೀರ್ಯವಿಲೋಲಜಿಹ್ವ- 
ಮುಚ್ಚಾಟಯಿಷ್ಯದುರಗಂ ವಿಹರನ್‌ ಹ್ರದಿನ್ಯಾಮ್‌ ॥೨೮॥ 


ತತ್ಕರ್ಮ ದಿವೃಮಿವ ಯನ್ನಿಶಿ ನಿಃಶಯಾನಂ' 
ದಾವಾಗ್ನಿನಾ ಶುಚಿವನೇ ಪರಿದಹ್ಯಮಾನೇ । 
ಉನ್ನೆಷ್ಠತಿ ವ್ರಜಮತೋತವಸಿತಾಂತಕಾಲಂ 
ನೇತ್ರೇ ಪಿಧಾಯ್ಯ ಸಬಲೋತನಧಿಗಮ್ಮವೀರ್ಯಃ ॥೨೯॥ 


ಗೃಹ್ಣೀತ ಯದ್ಯದುಪಬಂಧಮಮುಷ್ಯ ಮಾತಾ 

ಶುಲ್ಪಂ ಸುತಸ್ಯ ನ ತು ತತ್ತದಮುಷ್ಕ ಮಾತಿ। 
ಯಜ್ಞೃಂಭತೋಪಸ್ಥ ವದನೇ ಭುವನಾನಿ ಗೋಪೀ 

ಸಂವೀಕ್ಷ್ಯ ಶಂಕಿತಮನಾಃ ಪ್ರತಿಬೋಧಿತಾ55ಸೀತ್‌ ॥1೩೦॥ 


ನಂದಂಚ ಮೋಕ್ಟತಿ ಭಯಾದ್ದರುಣಸ್ಕ ಪಾಶಾ- 
ದ್ಲೋಪಾನ್ದಿಲೇಷು ಹಿಹಿ ತಾನ್ನಯಸೂನುನಾ ಚ । 
ಅಹ್ವ್ಯಾಪೃತಂ ನಿಶಿ ಶಯಾನಮತಿಶ್ರಮೇಣ 
ಲೋಕಂ ವಿಕುಂಠಮುಪನೇಷ್ಠತಿ ಗೋಕುಲಂ ಸ್ಥ 11೩೧॥ 


ಗೋಪೈರ್ಮಖೇ ಪ್ರತಿಹತೇ ವ್ರಜವಿಪವಾಯ 
ದೇವೇರಭಿವರ್ಷತಿ ಪಶೂನ್‌ ಕೃಪಯಾ ರಿರಕ್ಷು । 
ಧರ್ತೋಚ್ಛಿಲೀಂಧ್ರಮಿವ ಸಪ್ತ ದಿನಾನಿ ಸಪ್ತ- 


ವರ್ಷೊೋ ಮಹೀಧ್ರಮನಫೈಕಕರೇ ಸಲೀಲಮ್‌ ॥೩೨॥ 


ಕ್ರೀಡನ್ನನೇ ನಿಶಿ ನಿಶಾಕರರಶ್ಲಿಗೌರ್ಯಾಂ 
ರಾಸೋನ್ನುಖಃ ಕಲಪದಾಯತಮೂರ್ಚ್ಚಿತೇನ । 
ಉದ್ದೀಪಿತಸ್ಥರರುಜಾಂ ವ್ರಜಭೃದ್ಧಧೂನಾಂ 
ಹರ್ತುರ್ಹರಿಷ್ಯತಿ ಶಿರೋ ಧನದಾನುಗಸ್ಯ ॥೩೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಅವನು ತನ್ನ ಅಮೃತಮಯ ಅನುಗ್ರಹದೃಷ್ಟಿಯಿಂದಲೇ ಅವರೆ 
ಲ್ಲರನ್ನು ಬದುಕಿಸುವನು ಮತ್ತು ಯಮುನಾಜಲವನ್ನು ಶುದ್ಧ 
ಪಡಿಸುವುದಕ್ಕಾಗಿ ಆ ಮಡುವಿನಲ್ಲಿ ಧುಮುಕಿ ಅಲ್ಲಿ ವಿಹರಿಸಿ 
ವಿಷದ ಶಕ್ತಿಯಿಂದ ನಾಲಿಗೆಗಳನ್ನು ಅಲ್ಲಾಡಿಸುತ್ತಿದ್ದೆ. ಕಾಳಿಯ 
ನಾಗನನ್ನು ಅಲ್ಲಿಂದ ಓಡಿಸಿದ್ದು ಇದು ಮನುಷ್ಯಕ್ಕತ್ಯವೇ 9 
॥ ೨೮ ॥ ಅಂದೇ ರಾತ್ರಿ ಎಲ್ಲರೂ ಯಮುನಾನದಿಯ ತೀರದಲ್ಲಿ 
ಮಲಗಿ ನಿದ್ರಿಸುತ್ತಿರುವಾಗ ಬೇಸಗೆಯ ಕಾಲವಾದ್ದರಿಂದ ಹತ್ತಿರದ 
ಕಾಡಿನ ಕಾಡ್ಗಿಚ್ಚಿನಿಂದ ಉರಿದುಹೋಗತೊಡಗಿದಾಗ ಬಲರಾಮ 
ದೇವ ರೊಡನೆ ಶ್ರೀಕೃಷ್ಣನು ಅಲ್ಲಿಗೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿದ 
ಗೋವಳರನ್ನು - "ಎಲ್ಲರೂ ಕಣ್ಣುಮುಚ್ಚಿಕೊಳ್ಳಿ' ಎಂದು ಹೇಳಿ 
ಅವರನ್ನು ಕಿಚ್ಚಿನಿಂದ ಪಾರಾಗಿಸಿದನು. ಎಂತಹ ಅಲೌಕಿಕ ಲೀಲೆ 
ಇದು! ಅವನ ಶಕ್ತಿಯನ್ನು ವಾಸ್ತವವಾಗಿ ಚಿಂತಿಸುವುದಕ್ಕಾದರೂ 
ಸಾಧ್ಯವೇ ? ॥ ೨೯॥ ತಾಯಿ ಯಶೋದೆಯು ಶ್ರೀಕೃಷ್ಣನನ್ನು ಕಟ್ಟಿ 
ಹಾಕಲು ಯಾವ-ಯಾವುದೋ ಹಗ್ಗವನ್ನು ತಂದರೂ ಅದು 
ಆತನ ಹೊಟ್ಟೆಗೆ ಸುತ್ತಲು ಸಾಕಾಗದೆ ಎರಡು ಅಂಗುಲಗಳು ಕಡಿಮೆ 
ಯೇ ಆಗುವುದು. ಅವಳು ಕಟ್ಟಲಾಗದೆ ಇದ್ದಾಗ, ಅವನು ಆಕೆಯ 
ಮೇಲೆ ಕೃಪೆದೋರಿ ಸ್ವತಃ ಬಂಧನಕ್ಕೆ ಒಳಗಾದನು. ಇದರಿಂದ 
ಅವನಿಗೆ "ದಾಮೋದರ' ಎಂಬ ಹೆಸರಾಯಿತು. ಅವನು ಆಕಳಿಸು 
ವಾಗ ಆತನ ಬಾಯೊಳಗೆ ಹದಿನಾಲ್ಕು ಲೋಕಗಳನ್ನೂ ಕಂಡು 
ಆಕೆಯು ಅತ್ಯಂತ ಭಯಗ್ರಸ್ಟಳಾದಾಗ ಭಗವಂತನೇ ತನ್ನ 
ಸಂಕಲ್ಪದಿಂದ ತನ್ನ ಜ್ಞಾನವನ್ನು ಕರುಣಿಸಿದಾಗ, ತಾಯಿಯು ಅವನ 
ಪ್ರಭಾವವನ್ನು ಅರಿತು ಸಮಾಧಾನಗೊಳ್ಳುವಳು. ॥ ೩೦ ॥ ಅವನು 
ತಂದೆ - ನಂದಗೋಪನನ್ನು ಹೆಬ್ಬಾವಿನ ಭಯದಿಂದಲೂ, ವರುಣ 
ದೇವರ ಪಾಶದಿಂದಲೂ ಬಿಡಿಸುವನು. ಮಯಾಸುರನ ಪುತ್ರ 
ವ್ಯೋಮಾಸುರನು ಗೋಪಬಾಲಕರನ್ನು ಪರ್ವತದ ಗುಹೆಯಲ್ಲಿ 
ಬಚ್ಚಿಟ್ಟು ಸೆರೆಯಲ್ಲಿಟ್ಟಾಗ, ಅವರನ್ನು ಬಿಡುಗಡೆ ಮಾಡಿ ಕಾಪಾಡು 
ವನು. ಗೋಕುಲದ ಜನರು ಹಗಲು ದುಡಿಯುತ್ತಾ, ರಾತ್ರೆ 
ನಿದ್ರಿಸುತ್ತಾ ಯಾವ ಸಾಧನೆಯನ್ನೂ ಮಾಡದಿದ್ದರೂ ಅವರನ್ನು ತನ್ನ 
ಪರಮಧಾಮವಾದ ವೈಕುಂಠಕ್ಕೆ ಕೊಂಡುಹೋಗುವನು. ॥ ೩೧ ॥ 
ಪುಣ್ಯಾತ್ಮನಾದ ನಾರದನೇ | ಶ್ರೀಕೃಷ್ಣನ ಸಲಹೆಯಂತೆ ಗೋಪಾಲ 
ಕರು ಇಂದ್ರಯಜ್ಞವನ್ನು ನಿಲ್ಲಿಸಿದಾಗ, ಕ್ರುದ್ಧನಾದ ಇಂದ್ರನು ಇಡೀ 
ಗೋಕುಲವನ್ನು ಧ್ವಂಸಮಾಡಲಿಕ್ಕಾಗಿ ಭಯಂಕರ ಮಳೆಗರೆ 
ಯಲು, ಆ ಗೋವುಗಳನ್ನೂ ಗೋವಳರನ್ನೂ ಕರುಣೆಯಿಂದ 
ರಕ್ಷಿಸಲು - ಇನ್ನೂ ಏಳು ವರ್ಷವಯಸ್ಸಿನಲ್ಲಿ ಅವನು ಏಳು ದಿವಸ 
ಗಳ ಕಾಲ ಗೋವರ್ಧನ ಪರ್ವತವನ್ನು ನಾಯಿಕೊಡೆಯಂತೆ 
ಲೀಲಾಜಾಲವಾಗಿ ಒಂದೇ ಬೆರಳಿಂದ ವತ್ತಿ ಹಿಡಿದುಕೊಂಡಿದ್ದು 
ಅದರ ಆಸರೆಯಲ್ಲಿ ಅವರನ್ನೆಲ್ಲಾ ಕಾಪಾಡುವನು. ॥ ೩೨ ॥ 
ವೃಂದಾವನದ ಸುತ್ತಲೂ ಶುಭ್ರವಾದ ಬೆಳದಿಂಗಳು ಹರಡಿ 
ರುವ ರಮಣೀಯವಾದ ರಾತ್ರಿಯಲ್ಲಿ ರಾಸಕ್ರೀಡೆ ಯನ್ನಾಡುವ 
ಇಚ್ಛೆಯಿಂದ ಸ್ವಾಮಿಯು ಕೊಳಲಿನಿಂದ ಸಂಗೀತಸುಧೆಯನ್ನು 
ವರ್ಷಿಸತೊಡಗುವಾಗ ಪ್ರೇಮಪರವಶರಾಗಿ ಅಲ್ಲಿಗೆ ಬರುವ 
ಗೋಪಿಕೆಯರನ್ನು ಕುಬೇರನ ಸೇವಕನಾದ ಶಂಖಚೂಡನು 


7 ಅಧ್ಯಾಯ] ದ್ವಿತೀಯ ಸೃಂಧ 171 


ಯೇ ಚ ಪ್ರಲಂಬಖರದರ್ದುರಕೇಶ್ಕರಿಷ್ಟ 
ಮಲ್ಲೇಭಕಂಸಯವನಾಃ ಕುಜಪೌಂಡ್ರಕಾದ್ಯಾಃ 

ಅನ್ಯೇ ಚ ಶಾಲ್ಪಕಪಿಬಲ್ವಲದಂತವಕ್ಟ್ರ 
ಸಪ್ಲೊ ೇಕ್ಚಶಂಬರವಿದೂರಥರುಕ್ಕಿಮುಖ್ಯಾಃ 1೩೪ ॥ 


ಯೇ ವಾ ಮೃಧೇ ಸಮಿತಿಶಾಲಿನ ಆತ್ಮಚಾಪಾಃ 
ಕಾಂಬೋಜಮತ ಶೃಕುರುಕೈಕೆಯಸ್ಫಂಜಯಾದ್ಯಾಃ 

ಯಾಸ್ಯಂತ್ಯದರ್ಶನಮಲಂ ಬಲಪಾರ್ಥಭೀಮ- 
ವ್ಯಾಜಾಹ್ವಯೇನ ಹರಿಣಾ ನಿಲಯಂ ತದೀಯಮ್‌ ॥ ೩೫1 


ಕಾಲೇನ ಮೀಲಿತಧಿಯಾಮವಮೃಶ್ಯ ನೃಣಾಂ 
ಸ್ಫೋಕಾಯುಷಾಂ ಸ್ಫಿಗಮೋ ಬತ ದೂರಪಾರ: 

ಆವಿರ್ಹಿತಸ್ತ ಹುಯುಗಂ ಸ ಹಿ ಸತ್ಯವತ್ಯಾಂ 
ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಥ ॥೩೬॥ 


ದೇವದ್ದಿಷಾಂ ನಿಗಮವರ್ತೃನಿ ನಿಷ್ಠಿಶಾನಾಂ 
ಪೂರ್ಭಿರ್ಮಯೇನ ವಿಹಿತಾಭಿರದೃಶ್ಯತೂರ್ಭಿಃ 

ಲೋಕಾನ್‌ ಫ್ಲತಾಂ ಮತಿವಿಮೋಹಮತಿಪ್ರಲೋಭಂ 
ವೇಷಂ ವಿಧಾಯ ಬಹು ಭಾಷ್ಠತ ಔಪಧರ್ಮ್ಯಮ್‌ ॥ ೩೭॥ 


ಯರ್ಹ್ಯಾಲಯೇಷ್ಟಸಿ ಸತಾಂನ ಹರೇಃ ಕಥಾ: ಸ್ಯುಃ 
ಪಾಖಂಡಿನೋ ದ್ವಿಜಜನಾ ವೃ ವೃಷಲಾ ನೃದೇವಾಃ 

ಸ್ವಾಹಾ ಸ್ವಧಾ ವೆಷಡಿತಿ ಸ್ಥಗಿರೋ ನ ಯತ್ರ 
ಶಾಸ್ತ್ರಾ ಭವಿಷ್ಯತಿ ಕಲೇರ್ಭಗವಾನ್ಯು ಗಾಂತೇ ॥೩೮॥ 


ಸರ್ಗೇ ತಪೋ5ಹಮೃಷಯೋನವಯೇ ಪ್ರಜೇಶಾಃ 
ಸ್ಥಾನೇ ಚ ಧರ್ಮಮಖಮನ್ವಮರಾವನೀಶಾಃ | 
ಅಂತೇ" ತ್ವಧರ್ಮಹರಮನ್ಯುವಶಾಸುರಾದ್ಯಾ 
ಮಾಯಾವಿಭೂತಯ ಇಮಾಃ ಪುರುಶ್ಕಿಭಾಜಃ ॥ ೩೯॥ 


ಅಪಹರಿಸುವಾಗ ಶ್ರೀಕೃಷ್ಣನು ಅವನ ಶಿರಚ್ಛೇದನಮಾಡಿ ಅವರನ್ನು 
ರಕ್ಷಿಸುವನು. ॥ 8.೩ ॥ ಇನ್ನೂ - ಪ್ರಲಂಬಾಸುರ, ಧೇನುಕಾಸುರ, 
ಬಕಾಸುರ, ಕೇಶೀ, ಅರಿಷ್ಠಾಪುರ ಮುಂತಾದ ಅನೇಕ ದೈತ್ಯರನ್ನೂ, 
ಚಾಣೂರ ಮುಂತಾದ ಮಲ್ಲರನ್ನೂ, ಕುವಲಯಾ ಪೀಡವೆಂಬ 
ಆನೆಯನ್ನೂ, ಕಂಸ, ಕಾಲಯವನ, ನರಕಾಸುರ, ಪೌಂಡ್ರಕದೇಶದ 
ಮಿಥ್ಯಾವಾಸುದೇವ, ಶಾಲ್ವ, ದ್ವಿವಿದನೆಂಬ ವಾನರ, ಬಲ್ವಲ, 
ದಂತವಕ್ತ ನಗ್ಗಜಿತರಾಜನ ಏಳು ಕೊಬ್ಬಿದ ಗೂಳಿಗಳನ್ನೂ 
ಶಂಬರಾಸುರ, ವಿದೂರಥ, ರುಕ್ಮಿ ಮುಂತಾದವರನ್ನೂ ಬಿಲ್ಲು- 
ಬಾಣಗಳನ್ನು ಧರಿಸಿ ಯುದ್ಧರಂಗಕ್ಕೆ ಬರುವ ಕಾಂಭೋಜ, ಮತ್ತ, 
ಕುರು, ಕೈಕಯ, ಸೃಂಜಯ ಮೊದಲಾದ ದೇಶಗಳ ರಾಜರನ್ನೂ 
ಆತನು ಸಂಹರಿಸುವನು. ಕೆಲವರನ್ನು ತಾನೇ ಕೊಂದು, ಕೆಲವರನ್ನು 
ಬಲರಾಮ, ಭೀಮಸೇನ, ಅರ್ಜುನನೇ ಮುಂತಾದವರಿಂದ 
ಸಂಹಾರಮಾಡಿಸುವನು. ಇವರೆಲ್ಲರೂ ಭಗವಂತನ ಧಾಮವನ್ನೇ 
ಸೇರಿಕೊಳ್ಳುವರು. ॥ ೩೪-೩೫ ॥ 

ಕಾಲದ ಪ್ರಭಾವದಿಂದ ಮನುಷ್ಯರ ಬುದ್ಧಿಶ್ಕಿಯು, ಆಯುಸ್ಸೂ 
ಕಡಿಮೆಯಾದಾಗ, ಇವರಿಗೆ ತತ್ತ್ವವನ್ನು ಹೇಳುವ ಇಡೀ ನನ್ನ 
ವೇದವಾಣಿಯನ್ನು ತಿಳಿಯುವ ಸಾಮರ್ಥ್ಯ ಇರದಿದ್ದಾಗ, ಕರು 
ಣಾಳುವಾದ ಪ್ರಭುವು ಪ್ರತಿಯೊಂದು ಕಲ್ಪದಲ್ಲಿಯೂ ಸತ್ಯವತಿಯ 
ಗರ್ಭದಿಂದ ಭಗವಾನ್‌ ವೇದವ್ಯಾಸರ ರೂಪದಲ್ಲಿ ಪ್ರಗಟ 
ಗೊಂಡು, ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಭಾಗ 
ಮಾಡುವನು. ॥ ೩೬ ॥ 

ದೇವಶತ್ರುಗಳಾದ ದೈತ್ಯರು ವೇದಮಾರ್ಗದ ಆಸರೆಯನ್ನು 
ಪಡೆದು ಮಯಾಸುರನು ರಚಿಸಿದ ಆದೃಶ್ಯವಾದ ವೇಗವುಳ್ಳ ಪುರ 
ಗಳಲ್ಲಿ ವಾಸಿಸುತ್ತಾ ಮನುಷ್ಯರನ್ನು ಹಿಂಸಿಸತೊಡಗಿದಾಗ, ಈ ಭಗ 
ವಂತನು ಜನರ ಮನಸ್ಸಿನಲ್ಲಿ ಮೋಹವನ್ನೂ ಪ್ರಲೋಭನೆಯನ್ನು 
ಉಂಟು ಮಾಡುವ ವೇಷವನ್ನು ಧರಿಸಿ ಬುದ್ಧದೇವರ ರೂಪದಲ್ಲಿ 
ಬಹಳಷ್ಟು ಉಪಧರ್ಮಗಳನ್ನು ಉಪದೇಶ ಮಾಡುವನು. ಏಕೆಂದರೆ. 
ಜನರ ಕಲ್ಯಾಣಮಾಡುವುದೇ ಭಗವಂತನ ಕಾರ್ಯವಲ್ಲವೇ! ॥೩೭॥ 

ಕಲಿಯುಗದ ಕೊನೆಯಲ್ಲಿ ಸತ್ತುರುಷರ ಮನೆಗಳಲ್ಲಿಯೂ 
ಶ್ರೀಹರಿಕಥೆಯ ಶ್ರವಣ-ಕೀರ್ತನ-ಉತ್ತವಾದಿಗಳು ನಡೆಸಲು ಅವಕಾಶ 
ವಿಲ್ಲದಂತಾದೀತು. ಪಾಷಂಡಿಗಳೂ, ಧರ್ಮಫಾತುಕರು, ಶೂದ್ರರು 
ರಾಜರಾಗಿ ಬಿಡುವರು. ದೇವತೆಗಳನ್ನೂ ಪಿತೃಗಳನ್ನೂ ಕುರಿತು 
ಮಾಡುವ ಯಜ್ಞಮತ್ತು ಶ್ರಾದ್ಗಗಳ ಸದ್ದೂ ಇರುವುದಿಲ್ಲ. ಸ್ವಾಹಾ, 
ಸ್ವಧಾ, ವಷಟ್‌ಕಾರಗಳು ಕವಿಗೆ ಬೀಳುವುದಿಲ್ಲ ಇಂತಹ ಸಮಯ 
ದಲ್ಲಿ ಕಲಿಯುಗವನ್ನು ಶಿಕಿಸಲಿಕ್ಕಾಗಿ ಭಗವಂತನು ಕಲ್ಕಿರೂಪದಲ್ಲಿ 
ಅವತರಿಸುವನು. i ೩೮ Il 

ಪ್ರಪಂಚದ ಸೃಷ್ಟಿಯ ಸಮಯಬಂದಾಗ ತಪಸಿನ ರೂಪ 
ದಲ್ಲೂ ನನ್ನ ರೂಪ ದಲ್ಲೂ ಮರೀಚಿಯೇ ಮುಂತಾದ ಮಹರ್ಷಿ 
ಗಳ ಮತ್ತು ಒಂಭತ್ತು ಪ್ರಜಾಪತಿ ಪತಿಗಳ ರೂಪದಲ್ಲಿಯೂ, ಹಾಗೆಯೇ 
ರಕ್ಷಣೆಯ ಸಮಯ ಬಂದಾಗ ಧರ್ಮ, ವಿಷ್ಣು ಮನು, ದೇವತೆ 
ಗಳೂ ಮತ್ತು ರಾಜರುಗಳೂ ಇವರ ರೂಪದಲ್ಲೂ ವಿನಾಶಕಾಲ 
ಬಂದಾಗ ಅಧರ್ಮ, ರುದ್ರದೇವರು, ಕ್ರೋಧವಶವೆಂಬ ಸರ್ಪ 
ಗಳೂ, ದೈತ್ಯರೂ - ಮುಂತಾದ ರೂಪದಲ್ಲೂ ಸರ್ವಶಕ್ಕಿ ಸಂಪನ್ನ 


170 


ಯದ್ವೈ ವಜೇ ವ್ರಜಪಶೂನ್ಹಿಷಷೋಯಪೀಥಾನ್‌ 
ಪಾಲಾಂಸ್ತ್ರಜೀವಯದನುಗ್ರಹದೃಷ್ಟಿವೃಷ್ಟ್ಯಾ ! 

ತಚ್ಛುದ್ಧಯೇ5ತಿವಿಷವೀರ್ಯವಿಲೋಲಜಿಹ್ವ- 
ಮುಚ್ಚಾಟಯಿಷ್ಯದುರಗಂ ವಿಹರನ್‌ ಹ್ರದಿನ್ಯಾಮ್‌ ॥೨೮॥ 


ತತ್ಕರ್ಮ ದಿವ್ಯಮಿವ ಯನ್ನಿಶಿ ನಃಶಯಾನಂ' 
ದಾವಾಗ್ನಿನಾ ಶುಚಿವನೇ ಪರಿದಹ್ಯಮಾನೇ । 
ಉನ್ನೆಷ್ಯತಿ ವ್ರಜಮತೋತವಸಿತಾಂತಕಾಲಂ 
ನೇತ್ರೇ ಪಿಧಾಯ್ಯ ಸಬಲೋತನಧಿಗಮೃವೀರ್ಯ: ॥೨೯॥ 


ಗೃಹ್ಣೀತ ಯದ್ಯದುಪಬಂಧಮಮುಷ್ಯ ಮಾತಾ 

ಶುಲ್ಬಂ ಸುತಸ್ಯ ನ ತು ತತ್ತದಮುಷ್ಕ ಮಾತಿ । 
ಯಜ ತ್ಪೃಂಭತೋಶಸ್ಥ ವದನೇ ಭುವನಾನಿ ಗೋಪೀ 

ಸಂವೀಕ್ಷ್ಯ ಶಂಕಿತಮನಾಃ ಪ್ರತಿಬೋಧಿತಾರ5ಸೀತ್‌ ॥1೩೦॥ 


ನಂದಂಚ ಮೋಕ್ಟೃತಿ ಭಯಾದ್ದರುಣಸ್ಯ ಪಾಶಾ- 
ದ್ಲೋಪಾನ್ಸಿಲೇಷು ಪಿಹಿ ತಾನ್ನಯಸೂನುನಾ ಚ । 
ಅಹ್ಮ್ಯಾಪ್ಠತಂ ನಿಶಿ ಶಯಾನಮತಿಶ್ರಮೇಣ 
ಲೋಕಂ ವಿಕುಂಠಮುಪನೇಷ್ಠತಿ ಗೋಕುಲಂ ಸ್ಥ ॥೩೧॥ 


ಗೋಪೈರ್ಮಖೇ ಪ್ರತಿಹತೇ ವ್ರಜವಿಷ್ಣವಾಯ 

ದೇವೇರ ಭಿವರ್ಷತಿ ಪಶೂನ್‌ ಕೃಪಯಾ ರಿರಕ್ಷು । 
ಧರ್ತೊಚ್ಚಿಲೀಂಧ್ರಮಿವ ಸಪ್ತ ದಿನಾನಿ ಸಪ್ತ- 

ವರ್ಷೊೋ ಮಹೀದ್ರಮನಫೈಕಕರೇ ಸಲೀಲಮ್‌ ॥೩೨॥ 


ಕ್ರೀಡನ್ನನೇ ನಿಶಿ ನಿಶಾಕರರಶ್ಚಿಗೌರ್ಯಾಂ 
ರಾಸೋನ್ಮುಖಃ ಕಲಪದಾಯತಮೂರ್ಚ್ಚಿತೇನ । 
ಉದ್ದೀಪಿತಸ್ಥರರುಜಾಂ ವ್ರಜಭ್ಛದ್ದಧೂನಾಂ 
ಹರ್ತುರ್ಹರಿಷ್ಯತಿ ಶಿರೋ ಧನದಾನುಗಸ್ಯ ॥೩೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಅವನು ತನ್ನ ಅಮೃತಮಯ ಅನುಗ್ರಹದೃಷ್ಟಿಯಿಂದಲೇ ಅವರೆ 
ಲ್ಲರನ್ನು ಬದುಕಿಸುವನು ಮತ್ತು ಯಮುನಾಜಲವನ್ನು ಶುದ್ಧ 
ಪಡಿಸುವುದಕ್ಕಾಗಿ ಆ ಮಡುವಿನಲ್ಲಿ ಧುಮುಕಿ ಅಲ್ಲಿ ವಿಹರಿಸಿ, 
ವಿಷದ ಶಕ್ತಿಯಿಂದ ನಾಲಿಗೆಗಳನ್ನು ಅಲ್ಲಾಡಿಸುತ್ತಿದ್ದ ಕಾಳಿಯ 
ನಾಗನನ್ನು ಅಲ್ಲಿಂದ ಓಡಿಸಿದ್ದು ಇದು ಮನುಷ್ಯಕೃತ್ಯವೇ ? 
॥ ೨೮ ॥ ಅಂದೇ ರಾತ್ರಿ ಎಲ್ಲರೂ ಯಮುನಾನದಿಯ ತೀರದಲ್ಲಿ 
ಮಲಗಿ ನಿದ್ರಿಸುತ್ತಿರುವಾಗ ಬೇಸಗೆಯ ಕಾಲವಾದ್ದರಿಂದ ಹತ್ತಿರದ 
ಕಾಡಿನ ಕಾಡ್ಗಿಚ್ಚಿನಿಂದ ಉರಿದುಹೋಗತೊಡಗಿದಾಗ ಬಲರಾಮ 
ದೇವ ರೊಡನೆ ಶ್ರೀಕೃಷ್ಣನು ಅಲ್ಲಿಗೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿದ 
ಗೋವಳರನ್ನು - "ಎಲ್ಲರೂ ಕಣ್ಣುಮುಚ್ಚಿಕೊಳ್ಳಿ' ಎಂದು ಹೇಳಿ 
ಅವರನ್ನು ಕೆಚ್ಚಿನಿಂದ ಪಾರಾಗಿಸಿದನು. ಎಂತಹ ಅಲೌಕಿಕ ಲೀಲೆ 
ಇದು! ಅವನ ಶಕ್ತಿಯನ್ನು ವಾಸ್ತವವಾಗಿ ಚಿಂತಿಸುವುದಕ್ಕಾದರೂ 
ಸಾಧ್ಯವೇ ? ॥ ೨೯॥ ತಾಯಿ ಯಶೋದೆಯು ಶ್ರೀಕೃಷ್ಣನನ್ನು ಕಟ್ಟಿ 
ಹಾಕಲು ಯಾವ-ಯಾವುದೋ ಹಗ್ಗವನ್ನು ತಂದರೂ ಅದು 
ಆತನ ಹೊಟ್ಟೆಗೆ ಸುತ್ತಲು ಸಾಕಾಗದೆ ಎರಡು ಅಂಗುಲಗಳು ಕಡಿಮೆ 
ಯೇ ಆಗುವುದು. ಅವಳು ಕಟ್ಟಲಾಗದೆ ಇದ್ದಾಗ, ಅವನು ಆಕೆಯ 
ಮೇಲೆ ಕೃಪೆದೋರಿ ಸ್ವತಃ ಬಂಧನಕ್ಕೆ ಒಳಗಾದನು. ಇದರಿಂದ 
ಅವನಿಗೆ "ದಾಮೋದರ' ಎಂಬ ಹೆಸರಾಯಿತು. ಅವನು ಆಕಳಿಸು 
ವಾಗ ಆತನ ಬಾಯೊಳಗೆ ಹದಿನಾಲ್ಕು ಲೋಕಗಳನ್ನೂ ಕಂಡು 
ಆಕೆಯು ಅತ್ಯಂತ ಭಯಗ್ರಸ್ತಳಾದಾಗ ಭಗವಂತನೇ ತನ್ನ 
ಸಂಕಲ್ಪದಿಂದ ತನ್ನ ಜ್ಞಾನವನ್ನು ಕರುಣಿಸಿದಾಗ, ತಾಯಿಯು ಅವನ 
ಪ್ರಭಾವವನ್ನು ಅರಿತು ಸಮಾಧಾನಗೊಳ್ಳುವಳು. ॥ ೩೦ ॥ ಅವನು 
ತಂದೆ - ನಂದಗೋಪನನ್ನು ಹೆಬ್ಬಾವಿನ ಭಯದಿಂದಲೂ, ವರುಣ 
ದೇವರ ಪಾಶದಿಂದಲೂ ಬಿಡಿಸುವನು. ಮಯಾಸುರನ ಪುತ್ರ 
ವ್ಯೋಮಾಸುರನು ಗೋಪಬಾಲಕರನ್ನು ಪರ್ವತದ ಗುಹೆಯಲ್ಲಿ 
ಬಚ್ಚಿಟ್ಟು ಸೆರೆಯಲ್ಲಿಟ್ಟಾಗ, ಅವರನ್ನು ಬಿಡುಗಡೆ ಮಾಡಿ ಕಾಪಾಡು 
ವನು. ಗೋಕುಲದ ಜನರು ಹಗಲು ದುಡಿಯುತ್ತಾ, ರಾತ್ರೆ 
ನಿದ್ರಿಸುತ್ತಾ ಯಾವ ಸಾಧನೆಯನ್ನೂ ಮಾಡದಿದ್ದರೂ ಅವರನ್ನು ತನ್ನ 
ಪರಮಧಾಮವಾದ ವೈಕುಂಠಕ್ಕೆ ಕೊಂಡುಹೋಗುವನು. ॥ ೩೧ ॥ 
ಪುಣ್ಯಾತ್ಮನಾದ ನಾರದನೇ | ಶ್ರೀಕೃಷ್ಣನ ಸಲಹೆಯಂತೆ ಗೋಪಾಲ 
ಕರು ಇಂದ್ರಯಜ್ಞವನ್ನು ನಿಲ್ಲಿಸಿದಾಗ, ಕ್ರುದ್ಧನಾದ ಇಂದ್ರನು ಇಡೀ 
ಗೋಕುಲವನ್ನು ಧ್ವಂಸಮಾಡಲಿಕ್ಕಾಗಿ ಭಯಂಕರ ಮಳೆಗರೆ 
ಯಲು, ಆ ಗೋವುಗಳನ್ನೂ ಗೋವಳರನ್ನೂ ಕರುಣೆಯಿಂದ 
ರಕ್ಷಿಸಲು - ಇನ್ನೂ ಏಳು ವರ್ಷವಯಸ್ಸಿನಲ್ಲಿ ಅವನು ಏಳು ದಿವಸ 
ಗಳ ಕಾಲ ಗೋವರ್ಧನ ಪರ್ವತವನ್ನು ನಾಯಿಕೊಡೆಯಂತೆ 
ಲೀಲಾಜಾಲವಾಗಿ ಒಂದೇ ಬೆರಳಿಂದ ಎತ್ತಿ ಹಿಡಿದುಕೊಂಡಿದ್ದು 
ಅದರ ಆಸರೆಯಲ್ಲಿ ಅವರನ್ನೆಲ್ಲಾ ಕಾಪಾಡುವನು. ॥ ೩.೨ ॥ 
ವೃಂದಾವನದ ಸುತ್ತಲೂ ಶುಭ್ರವಾದ ಬೆಳದಿಂಗಳು ಹರಡಿ 
ರುವ ರಮಣೀಯವಾದ ರಾತ್ರಿಯಲ್ಲಿ ರಾಸಕ್ರೀಡೆ ಯನ್ನಾಡುವ 
ಇಚ್ಛೆಯಿಂದ ಸ್ವಾಮಿಯು ಕೊಳಲಿನಿಂದ ಸಂಗೀತಸುಧೆಯನ್ನು 
ವರ್ಷಿಸತೊಡಗುವಾಗ ಪ್ರೇಮಪರವಶರಾಗಿ ಅಲ್ಲಿಗೆ ಬರುವ 
ಗೋಪಿಕೆಯರನ್ನು ಕುಬೇರನ ಸೇವಕನಾದ ಶಂಖಚೂಡನು 


7 ಅಧ್ಯಾಯ] 


ಯೇ ಚ ಪ್ರಲಂಬಖರದರ್ದುರಕೇಶೃರಿಷ್ಠ- 

ಮಲ್ಲೇಭಕಂಸಯವನಾಃ ಕುಜಪೌಂಡ್ರಕಾದ್ಯಾ: । 
ಅನ್ಯೇ ಚ ಶಾಲ್ವಕಪಿಬಲ್ಬಲದಂತವಕ್ಕ 
ಆ 


ಸಪ್ತೊ ೇಕ್ಚಶಂಬರವಿದೂರಥರುಕ್ಳಿಮುಖ್ಯಾಃ 1೩೪ ॥ 


ಯೇ ವಾ ಮೃಧೇ ಸಮಿತಿಶಾಲಿನ ಆತ್ತಚಾಪಾಃ 
ಕಾಂಬೋಜಮತ ಶ್ರೃಕುರುಕೈಕಯಸ್ಫಂಜಯಾದ್ಯಾಃ 

ಯಾಸ್ಯಂತ್ಯದರ್ಶನಮಲಂ ಬಲಪಾರ್ಥಭೀಮ- 
ವ್ಯಾಜಾಹ್ವಯೇನ ಹರಿಣಾ ನಿಲಯಂ ತದೀಯಮ್‌ 


11೩೫! 


ಕಾಲೇನ ಮೀಲಿತಧಿಯಾಮವಮೃಶ್ಯ ನೃಣಾಂ 
ಸ್ಫೋಕಾಯುಷಾಂ ಸ್ಫುಗಮೋ ಬತ ದೂರಪಾರಃ 

ಆವಿರ್ಹಿತಸ್ತ ಸುಯುಗಂ ಸ ಹಿ ಸತ್ಯವತ್ಕಾಂ 
ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಥ ॥೩೬॥ 


ದೇವದ್ವಿಷಾಂ ನಿಗಮವರ್ತೃನಿ ನಿಷ್ಠಿಶಾನಾಂ 
ಪೂರ್ಭಿರ್ಮಯೇನ ವಿಹಿತಾಭಿರದೃಶ್ಯತೂರ್ಭಿಃ 

ಲೋಕಾನ್‌ ಫ್ಲತಾಂ ಮತಿವಿಮೋಹಮತಿಪ್ರಲೋಭಂ 
ವೇಷಂ ವಿಧಾಯ ಬಹು ಭಾಷ್ಕತ ಔಪಧರ್ಮಮ್‌ 


॥ ೩೭॥ 


ಯರ್ಹ್ಯಾಲಯೇಷ್ಟನಿ ಸತಾಂ ನ ಹರೇಃ ಕಥಾಃ ಸ್ಯುಃ 
ಪಾಖಂಡಿನೋ ದ್ವಿಜಜನಾ ವೃಷಲಾ ನೃದೇವಾಃ | 
ಸ್ವಾಹಾ ಸ್ವಧಾ ವೆಷಡಿತಿ ಸ್ಥ ಗಿರೋ ನ ಯತ್ರ 


ಶಾಸ್ತ್ರಾ ಭವಿಷ್ಯತಿ ಕಲೇರ್ಭಗವಾನ್ಯುಗಾಂತೇ 11೩೮ 


ಸರ್ಗೇ ತಪೋ5ಹಮೃಷಯೋನವ ಯೇಪ್ರಜೇಶಾಃ 
ಸ್ಥಾನೇ ಚ ಧರ್ಮಮಖಮನ್ವಮರಾವನೀಶಾಃ 

ಅಂತೇ ತ್ವಧರ್ಮಹರಮನ್ಯುವಶಾಸುರಾದ್ಯಾ 
ಮಾಯಾವಿಭೂತಯ ಇಮಾಃ ಪುರುಶಕ್ಕಿಭಾಜಃ 


॥೩೯॥ 


ದ್ವಿತೀಯ ಸೃಂಧ 


171 


ಅಪಹರಿಸುವಾಗ ಶ್ರೀಕೃಷ್ಣನು ಅವನ ಶಿರಚ್ಛೇದನಮಾಡಿ ಅವರನ್ನು 
ರಕ್ಷಿಸುವನು. ॥ ೩೩ ॥ ಇನ್ನೂ - ಪ್ರಲಂಬಾಸುರ, ಧೇನುಕಾಸುರ.. 
ಬಕಾಸುರ, ಕೇಶೀ, ಅರಿಷ್ಠಾನುರ ಮುಂತಾದ ಅನೆ ದೈತ್ಯರನ್ನೂ. ಲಿ 
ಚಾಣೂರ ಮುಂತಾದ ಮಲ್ಲರನ್ನೂ , ಕುವಲಯಾ ಪೀಡವೆಂಬ 
ಆನೆಯನ್ನೂ , ಕಂಸ, ಕಾಲಯವನ, ನರಕಾಸುರ, ಪೌಂಡ್ರಕದೇಶದ 
ಮಿಥ್ಯಾವಾಸುದೇವ, ಶಾಲ್ವ, ದ್ವಿವಿದನೆಂಬ ವಾನರ, ಬಲ್ವಲ, 
ದಂತವಕ್ತ ನಗ್ಗಜಿತರಾಜನ ಏಳು ಕೊಬ್ಬಿದ ಗೂಳಿಗಳನ್ನೂ 
ಶಂಬಗಾಸುರ, ವಿದೂರಥ, ರುಕ್ಮಿ ಮುಂತಾದವರನ್ನೂ ಬಿಲ್ಲು- 
ಬಾಣಗಳನ್ನು ಧರಿಸಿ ಯುದ್ಧರಂಗಕ್ಕೆ ಬರುವ ಕಾಂಭೋಜ, ಮತ್ತ, 
ಕುರು, ಕೈಕಯ, ಸೃಂಜಯ ಮೊದಲಾದ ದೇಶಗಳ ರಾಜರನ್ನೂ 
ಆತನು ಸಂಹರಿಸುವನು. ಕೆಲವರನ್ನು ತಾನೇ ಕೊಂದು, ಕೆಲವರನ್ನು 
ಬಲರಾಮ, ಭೀಮಸೇನ, ಅರ್ಜುನನೇ ಮುಂತಾದವರಿಂದ 
ಸಂಹಾರಮಾಡಿಸುವನು. ಇವರೆಲ್ಲರೂ ಭಗವಂತನ ಧಾಮವನ್ನೇ 
ಸೇರಿಕೊಳ್ಳುವರು. ॥ ೩೪-೩೫ ॥ 

ಕಲದ ಪ್ರಭಾವದಿಂದ ಮನುಷ್ಯರ ಬುದ್ಧಿಶಕ್ಕಿಯು, ಆಯುಸ್ಸೂ 
ಕಡಿಮೆಯಾದಾಗ, ಇವರಿಗೆ ತತ್ತ್ವವನ್ನು ಹೇಳುವ ಇಡೀ ನನ್ನ 
ವೇದವಾಣಿಯನ್ನು ತಿಳಿಯುವ "ಸಾಮರ್ಥ್ಯ ಇರದಿದ್ದಾಗ, ಕರು 
ಣಾಳುವಾದ ಪ್ರಭುವು ಪ್ರತಿಯೊಂದು ಕಲ್ಲದಲ್ಲಿಯೂ ಸತ್ಯವತಿಯ 
ಗರ್ಭದಿಂದ ಭಗವಾನ್‌ ವೇದವ್ಯಾಸರ ರೂಪದಲ್ಲಿ ಪ್ರಗಟ 
ಗೊಂಡು, ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಭಾಗ 
ಮಾಡುವನು. ॥ ೩೬ ॥ 

ದೇವಶತ್ರುಗಳಾದ ದೈತ್ಯರು ವೇದಮಾರ್ಗದ ಆಸರೆಯನ್ನು 
ಪಡೆದು ಮಯಾಸುರನು ರಚಿಸಿದ ಅದೃಶ್ಯವಾದ ವೇಗವುಳ್ಳ ಪುರ 
ಗಳಲ್ಲಿ ವಾಸಿಸುತ್ತಾ ಮನುಷ್ಯರನ್ನು ಹಿಂಸಿಸತೊಡಗಿದಾಗ, ಈ ಭಗ 
ವಂತನು ಜನರ ಮನಸ್ಸಿನಲ್ಲಿ ಮೋಹವನ್ನೂ ಪ್ರಲೋಭನೆಯನ್ನು 
ಉಂಟು ಮಾಡುವ ವೇಷವನ್ನು ಧರಿಸಿ ಬುದ್ಧದೇವರ ರೂಪದಲ್ಲಿ 
ಬಹಳಷ್ಟು ಉಪಧರ್ಮಗಳನ್ನು ಉಪದೇಶ ಮಾಡುವನು. ಏಕೆಂದರೆ. 
ಜನರ ಕಲ್ಯಾಣಮಾಡುವುದೇ ಭಗವಂತನ ಕಾರ್ಯವಲ್ಲವೇ! ॥೩೭॥ 

ಕಲಿಯುಗದ ಕೊನೆಯಲ್ಲಿ ಸತ್ಪುರುಷರ ಮನೆಗಳಲ್ಲಿಯೂ 
ಶ್ರೀಹರಿಕಥೆಯ ಶ್ರವಣ-ಕೀರ್ತನ-ಉತ್ತವಾದಿಗಳು ನಡೆಸಲು ಅವಕಾಶ 
ವಿಲ್ಲದತಾದೀತು. ಪಾಷಂಡಿಗಳೂ, ಧರ್ಮಘಾತುಕರು, ಶೂದ್ರರು 
ರಾಜರಾಗಿ ಬಿಡುವರು. ದೇವತೆಗಳನ್ನೂ ಪಿತೃಗಳನ್ನೂ ಕುರಿತು 
ಮಾಡುವ ಯಜ್ಞ ಮತ್ತು ಶ್ರಾದ್ಧಗಳ ಸದ್ದೂ ಇರುವುದಿಲ್ಲ. ಸ್ವಾಹಾ, 
ಸ್ವಧಾ, ವಷಟ್‌ಕಾರಗಳು ಕವಿಗೆ ಬೀಳುವುದಿಲ್ಲ ಇಂತಹ ಸಮಯ 
ದಲ್ಲಿ ಕಲಿಯುಗವನ್ನು ಶಿಕ್ಷಿಸಲಿಕ್ಕಾಗಿ ಭಗವಂತನು ಕಲ್ಕಿರೂಪದಲ್ಲಿ 
ಅವತರಿಸುವನು. Il ೩೮ i 

ಪ್ರಪಂಚದ ಸೃಷ್ಟಿಯ ಸಮಯಬಂದಾಗ ತಪಸ್ಸಿನ ರೂಪ 
Bein ನನ್ನ ರೂಪದಲ್ಲೂ ಮರೀಚಿಯೇ ಮುಂತಾದ ಮಹರ್ಷಿ 
ಗಳ ಮತ್ತು 'ಒಂಭತ್ತು ಪ್ರಜಾಪತಿಗಳ ರೂಪದಲ್ಲಿಯೂ, ಹಾಗೆಯೇ 
ರಕ್ಷಣೆಯ ಸಮಯ ಬಂದಾಗ ಧರ್ಮ, ವಷ್ಟು ಮನು, ದೇವತೆ 
ಗಳೂ ಮತ್ತು ರಾಜರುಗಳೂ ಇವರ ರೂಪದಲ್ಲೂ ವಿನಾಶಕಾಲ 
ಬಂದಾಗ ಅಧರ್ಮ, ರುದ್ರದೇವರು, ಕ್ರೋಧವಶವೆಂಬ ಸರ್ಪ 
ಗಳೂ, ದೈತ್ಯರೂ - ಮುಂತಾದ ರೂಪದಲ್ಲೂ ಸರ್ವಶಕ್ತಿ ಸಂಪನ್ನ 


172 


ವಿಷ್ಣೋರ್ನು ವೀರ್ಯಗಣನಾಂ ಕತಮೋನರ್ಹತೀಹ 
ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ । 
ಚಸ್ಕಂಭ ಯಃ ಸ್ವರಂಹಸಾಸ್ಪಲತಾ ತ್ರಿಪೃಷ್ಠಂ 
ಯಸ್ಭಾತ್ರಿಸಾಮ್ಯಸದನಾದುರುಕಂಪಯಾನಮ್‌ 1 ೪೦॥ 


ನಾಂತಂ ವಿದಾಮ್ಯಹಮಮೀ ಮುನಯೋಕಗ್ರಜಾಸ್ತೇ 
ಮಾಯಾಬಲಸ್ಕ ಪುರುಷಸ್ಥ ಕುತೋ5ಪರೇ ಯೇ। 

ಗಾಯನ್‌ ಗುಣಾನ್‌ದಶಶತಾನನ ಆದಿದೇವ: 
ಶೇಷೋತಧುನಾಪಿ ಸಮವಸ್ಯತಿ ನಾಸ್ಕ ಪಾರಮ್‌ ॥ ೪೧॥ 


ಯೇಷಾಂ ಸ ಏವ ಭಗವಾಂದಯಯೇದನಂತಃ 
ಸರ್ವಾತ್ಮನಾ55ಶ್ರಿತಪದೋ ಯದಿ ನಿರ್ವಲೀಕಮ್‌ । 

ತೇ ದುಸ್ತರಾಮತಿತರಂತಿ ಚ ದೇವಮಾಯಾಂ 
ನೈಷಾಂ ಮಮಾಹಮಿತಿ ಧೀಃ ಶಶ್ರಗಾಲಭಕ್ಸೇ ॥ ೪೨॥ 


ವೇದಾಹಮಂಗಪರವಸ್ಕ ಹಿ ಯೋಗಮಾಯಾಂ 
ಯೂಯಂ ಭವಶ್ಚ ಭಗವಾನಥ ದೈತ್ಯವರ್ಯಃ । 

ಪತ್ನೀ ಮನೋಃ ಸ ಚ ಮನುಶ್ಚ ತದಾತ್ಮಜಾಶ್ಚ 
ಪ್ರಾಚೀನಬರ್ಹಿರ್ಯಭುರಂಗ ಉತ ಧ್ರುವಶ್ಚ ॥೪೩॥ 


ಅಕಾ ುರೈಲಮುಚುಕುಂದವಿದೇಹಗಾಧಿ- 
ರಫ್ತಂಬರೀಷಸಗರಾ ಗಯನಾಹುಷಾದ್ಯಾಃ | 
ಮಾಂಧಾತ್ರಲರ್ಕಶತಧನ್ನನುರಂತಿದೇವಾ 
ದೇವವ್ರತೋ ಬಲಿರಮೂರ್ತರಯೋ ದಿಲೀಪಃ ॥೪೪॥ 


ಸೌಭರ್ಯುತಂಕ ಶಿಬಿದೇವಲಪಿಪ್ಪಲಾದ- 
ಸಾರಸ್ಪತೋದ್ಧವಪರಾಶರಭೂರಿಷೇಣಾಃ I 

ಯೇತನ್ಯೇ ವಿಭೀಷಣಹನೂಮದುಪೇಂದ್ರದತ್ತ- 
ಪಾರ್ಥಾರ್ಷಿ ಷೇಣವಿದುರಪುತದೇವವರ್ಯಾಃ ॥ ೪೫॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ನಾದ ಶ್ರೀಭಗವಂತನ ವಿಚಿತ್ರವಾದ ಮಾಯಾವಿಭೂತಿಗಳು ಪ್ರಕಟ 
ಗೊಳ್ಳುವವು. ॥ ೩೯ ॥ ಭಗವಂತನ ಶಕ್ತಿಗಳು ಅನಂತವಾದುವು. 

ಪ್ರತಿಭೆಯಿಂದ ಭೂಮಿಯಲ್ಲಿರುವ ಒಂದೊಂದು ಧೂಳಿನ 
ಕಣಗಳನ್ನು ಎಣಿಸಿಬಿಟ್ಟರೂ, ಮಹಾವಿಷ್ಣುವಿನ ಶಕ್ತಿಗಳನ್ನು ಯಾವಾ 
ತನು ಎಣಿಸಿ ಮುಗಿಸಿಯಾನು ? ಯಾರಿಗೆ ತಾನೇ ಅಂತಹ ಶಕ್ತಿ 
ಇದ್ದೀತು ? ಈ ಅನಂತ ಶಕ್ತಿಸಂಪನ್ನನಾದ ಪ್ರಭುವು ತ್ರಿವಿಕ್ರಮಾವ 
ತಾರದಲ್ಲಿ ತ್ರಿಲೋಕಗಳನ್ನೂ ಅಳೆಯುತ್ತಿದ್ದಾಗ ಈತನ ಚರಣಗಳ 
ಅದ್ಭುತವಾದ ವೇಗದಿಂದ ಪ್ರಕೃತಿಯಿಂದ ಪ್ರಾರಂಭವಾಗಿ ಸತ್ಯ 
ಲೋಕದವರೆಗೆ ಇಡೀ ಬ್ರಹ್ಮಾಂಡವೇ ನಡುಗತೊಡಗಿದಾಗ ಈತನೇ 
ತನ್ನ ಶಕ್ತಿಯಿಂದ ಅದನ್ನು ಸ್ಥಿರಗೊಳಿಸಿದನು. ॥ ೪೦॥ ಸಮಸ್ತ 
ಸೃಷ್ಟಿಯ ರಚನೆಯನ್ನೂ ಸಂಹಾರವನ್ನೂ ಮಾಡುವ ಮಾಯೆಯು 
ಈತನ ಒಂದು ಶಕ್ಕಿಯು. ಇಂತಹ ಅನಂತ ಶಕ್ತಿಗಳಿಗೆ ಆಶ್ರಯ 
ನಾಗಿರುವ ಈತನ ಸ್ವರೂಪವನ್ನು ನಾನು ಅರಿಯೆನು. ನಿನ್ನ 
ಅಣ್ಣಂದಿರಾದ ಸನಕಾದಿಗಳೂ ಅರಿಯರು. ಇನ್ನು ಇತರರ 
ವಿಷಯದಲ್ಲಿ ಹೇಳುವುದೇನಿದೆ ? ಆದಿದೇವನಾದ ಆದಿಶೇಷ 
ಸ್ವಾಮಿಯು ತನ್ನ ಸಾವಿರ ಬಾಯಿಗಳಿಂದ ಇವನ ಗುಣಗಳನ್ನು 
ಹಿಂದಿನಿಂದಲೂ ಹಾಡುತ್ತಾ ಬಂದರೂ, ಇಂದಿಗೂ ಅವುಗಳ 
ದಡಕಾಣಲಾಗಲಿಲ್ಲ ॥ ೪೧ ॥ ನಿಷ್ಠಪಟಭಾವದಿಂದ ತಮ್ಮ ಸರ್ವ 
ಸ್ವವನ್ನೂ ಮತ್ತು ತಮ್ಮನ್ನೂ ಅವನ ಚರಣಕಮಲಗಳಲ್ಲಿ ಸಮರ್ಪಿಸಿ 
ಕೊಳ್ಳುವವರ ಮೇಲೆಯೇ ಆ ಅನಂತ ಭಗವಂತನು ದಯೆಯನ್ನು 
ಹರಿಸುತ್ತಾನೆ. ಅವನ ದಯೆಗೆ ಪಾತ್ರರಾದರೇ ಅವನ ದುಸ್ತರವಾದ 


'ಮಾಯೆಯ ಸ್ವರೂಪವನ್ನು ಅರಿತು ಅದನ್ನು ದಾಟಿ ಹೋಗುತ್ತಾರೆ. 


ಇಂತಹ ಸುಕೃತಿಗಳಿಗೆ ನರಿ-ನಾಯಿಗಳಿಗೆ ಆಹಾರವಾಗುವ ತಮ್ಮ 
ಹಾಗೂ ತಮ್ಮ ಪುತ್ರಾದಿಗಳ ಶರೀರದಲ್ಲಿ "ನಾನು-ನನ್ನದು" ಎಂಬ 
ಅಹಂಭಾವವಿರುವುದಿಲ್ಲ ॥ ೪೨ ॥ ಪ್ರಿಯ ನಾರದನೇ! ಈ 
ಪರಮಪುರುಷನ ಯೋಗಮಾಯೆಯನ್ನು ನಾನು ಬಲ್ಲೆನು. ಹಾಗೆಯೇ 
ನೀನೂ, ನಿನ್ನ ಅಣ್ಣಂದಿರಾದ ಸನಕಾದಿಗಳೂ, ಭಗವಾನ್‌ ಶಂಕರನೂ, 
ದೈತ್ಯಕುಲಭೂಷಣನಾದ ಪ್ರಹ್ಲಾದನೂ, ಶತರೂಪಾ, ಮನು, 
ಮನುಪುತ್ರ ಪ್ರಿಯವ್ರತ ಮುಂತಾದವರೂ, ಪ್ರಾಚೀನ ಬರ್ಹಿ, 
ಯಭು, ಅಂಗ ಮತ್ತು ಧ್ರುವ ಇವರೆಲ್ಲ ಬಲ್ಲರು. ॥ ೪೩ ॥ 
ಇವರಲ್ಲದೆ ಇಕ್ಬಾ ವೆ ಪುರೂರವ, ಮುಚುಕುಂದ, ಜನಕ, 
ಗಾಧಿ, ರಘು, ಅಂಬರೀಷ, ಸಗರ, ಗಯ, ಯಯಾತಿ ಮುಂತಾದ 
ವರೂ, ಮಾಂಧಾತಾ, ಅಲರ್ಕ, ಶತಧನ್ನಾ, ಅನು, ರಂತಿದೇವ, 
ಭೀಷ್ಠ, ಬಲಿ, ಅಮೂರ್ತ್ರರಯ, ದಿಲೀಪ, 'ಸೌಭರಿ, ಉತ್ತಂಕ, 
ಶಿಬಿ, ದೇವಲ, ಪಿಪ್ಪಲಾದ, ಸಾರಸ್ವತ, ಉದ್ಧವ, ಪರಾಶರ, ಧೂರಿ 
ಷೇಣ, ಹಾಗೂ ವಿಭೀಷಣ, ಹನುಮಂತ, ಶುಕಮುನಿ, ಅರ್ಜುನ, 
ಆರ್ಷ್ಟಿಷೇಣ, ವಿದುರ, ಶ್ರುತದೇವ ಮುಂತಾದ ಮಹಾತ್ಮರೂ 
ತಿಳಿದಿದ್ದಾರೆ. ॥ ೪೪-೪೫ ॥ ಭಗವಂತನ ಪರಾಕ್ರಮವು ಅತ್ಯಂತ 
ಅದ್ಭುತವಾದುದು. ಆ ಪ್ರಭುವಿಗೆ ಶರಣಾದವರು ಅವನ ಭಕ್ತರೇ 
ಆಗಿಹೋಗುವರು. ಅವರ ಶೀಲ-ಸ್ವಭಾವಗಳು, ಆಚರಣೆಗಳೂ 
ಸತುರುಷರಂತೆ ಆಗಿ ಹೋಗುವವು. ಅವರು ಬೇಕಾದರೆ, ಸ್ವೀ 
ಶೂದ್ರ, ಹೂಣ ಭಿಲ್ಲರು ಜಾತಿಯ ಮನುಷ್ಯರೇ ಆಗಿರಲಿ, 
ಬೇಕಾದರೆ ಪಶು-ಪಕ್ಷಿ ಮುಂತಾದ ಯಾವುದೇ ಯೋನಿಯವ 


7 ಅಧ್ಯಾಯ] ದ್ವಿತೀಯ ಸೃಂಧ 173 


ತೇ ವೈ ವಿದಂತ್ಯತಿತರಂತಿ ಚ ದೇವಮಾಯಾಂ ರಾಗಲೀ, ಅವರೆಲ್ಲರೂ ಭಗವಂತನ ಶರಣಾಗತಿಯ ಬಲದಲ್ಲಿ 
ಸ್ವ್ರೀಶೂದ್ರಹೂಣಶಬರಾ ಅಪಿ ಪಾಪಜೀವಾಃ । ದಾಟಲಶಕ್ಕವಾದ ಆ ದೇವಮಾಯೆಯನ್ನು ದಾಟಿಹೋಗುತ್ತಾರೆ. 
ಯದ್ಯ ದ್ದುತಕ್ರಮಪರಾಯಣಶೀಲಶಿಕ್ಹಾ- ಎಂದಾಗ ವೈದಿಕ ಸದಾಚಾರಿಗಳು ದಾಟಿಹೋಗುವರು ಎಂದು 


ಹೇಳಬೇಕಾದುದೇ ಇಲ್ಲ ॥ ೪೬ ॥ 
ನಾರದನೇ | ಪರಮಾತ್ಮತತ್ತ್ವವು ಶಾಶ್ವತವೂ, ಪ್ರಶಾಂತವೂ, 
ಅಭಯವೂ, ಜ್ಞಾನ್ಸೆಕಸ್ವರೂಪವೂ ಆಗಿರುವುದು. ಅವನಲ್ಲಿ 
ಮಾಣಿಯ ಮಲವಾಗಲೀ, ಅದರಿಂದ ರಚಿತವಾದ ವಿಷಮತೆ 
ಗಳಾಗಲೀ ಇಲ್ಲ ಅವನು ಸತ್‌-ಅಸತ್‌ ಎರಡನ್ನೂ ಮೀರಿದವನು. 
ಯಾವುದೇ ವೈದಿಕ ಅಥವಾ ಲೌಕಿಕ ಶಬ್ದಗಳು ಅವನವರೆಗೆ ತಲುಪ 
ಲಾರವು. ನಾನಾ ಸಾಧನಗಳಿಂದ ಸಂಪನ್ನವಾಗುವ ಕರ್ಮಗಳ 
ಫಲಗಳೂ ಅವನವರೆಗೆ ತಲುಪಲಾರವು. ಹೆಚ್ಚೇನು, ಸ್ವಯಂ 
ಮಾಯೆಯೂ ಕೂಡ ಅವನ ಎದುರು ನಿಲ್ಲಲಾರಳು. ನಾಚಿ 
ಓಡಿಹೋಗುತ್ತಾಳೆ. ॥ ೪೭ 1 ಮಹಾತ್ನರು-ಶೋಕರಹಿತ ಆನಂದ 
ಸ್ವರೂಪ ಬ್ರಹ್ಮನ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವರೋ , 
ಅದೇ ಪರಮಪುರುಷ ಭಗವಂತನ ಪರಮಪದವಾಗಿದೆ. ಸಂಯ 
ಮಿಗಳು ಅದರಲ್ಲೇ ತಮ್ಮ ಮನಸ್ಸನ್ನು ಸೇರಿಸಿ ಸ್ಥಿತರಾಗುತ್ತಾರೆ. 
ಜ್ಞಾನ-ಆನಂದಗಳ ಅಕ್ಷಯನಿಧಿಯಾಗಿರುವ ಆತನಲ್ಲೇ ನೆಲೆಸಿರು 
ವಂತಹವರಿಗೆ ಸುಖಪ್ರಾಪ್ತಿಗಾಗಿ ಬೇರೆ ಜ್ಞಾನಸಾಧನಗಳೇಕೇ ? 
ಜಲಕ್ಕೆ ಆಧಾರನಾಗಿರುವ ಮೇಘರೂಪಿಯಾದ ಇಂದ್ರನಿಗೆ 
ನೀರಿಗೋಸ್ಕರ ಬಾವಿಯನ್ನು ತೋಡುವ ಗುದ್ದಲಿಯ ಆವಶ್ಯಕತೆ 
ಇಲ್ಲವಷ್ಟೆ! ನೀರು ಬೇಕಾದಾಗ ಸ್ವತಃ ಅವನು ಇತರರಿಗೂ ಮಳೆ 
ಸುರಿಸಿ ನೀರು ಕೊಡಬಲ್ಲನು. ಹಾಗೆಯೇ ಭಗವಂತನನ್ನು ಪ್ರಾಪ್ತ 
ಮಾಡಿಕೊಂಡ ಮಹಾಪುರುಷರೂ ಕೂಡ ತಮ್ಮ ಪ್ರಭಾವದಿಂದ 
ಬೇರೆಯವರಿಗೂ ಭಗವತ್ವಾಪ್ತಿಯ ಮಾರ್ಗವನ್ನು ಸುಗಮಗೊಳಿಸು 
ತ್ತಾರೆ. ॥ ೪೮ ॥ ಜಗತ್ತಿನಲ್ಲಿರುವ ಶ್ರೇಯಸ್ಕರ ಸಾಧನೆಗಳೆಲ್ಲಕ್ಕೂ 
ಪ್ರಭುವೇ ಒಡೆಯನಾಗಿದ್ದಾನೆ. ಅವನೇ ಈ ಜೀವಿಯ ಭಾವ ಮತ್ತು 
ಸ್ವಭಾವಕ್ಕನುಸಾರವಾಗಿ ಶಾಸ್ತ್ರಗಳ ಮೂಲಕ ಅವನ ಕರ್ಮಗಳನ್ನು 
ವಿಧಿಸುತ್ತಾನೆ. ಸತ್ಕರ್ಮಗಳ ಪ್ರಸಿದ್ಧಿಯೂ ಭಗವಂತನಿಂದಲೇ 
ಆಗುತ್ತದೆ. ವಾಸ್ತವವಾಗಿ ಜೀವನೂ ಅಜನ್ವಾ ಶಾಶ್ವತನಾಗಿದ್ದಾನೆ. 
ಶರೀರ ನಾಶವಾದರೂ ಜೀವಿಯ ನಾಶವಾಗುವುದಿಲ್ಲ * ಈ ಸ್ಥೂಲ 
ದೇಹವಾದರೋ ಪಂಚಭೂತಗಳಿಂದ ಉಂಟಾಗಿದೆ. ಈ ಶರೀರವು 
ತಮ್ಮ-ತಮ್ಮ ಐದು ಭೂತಗಳಲ್ಲಿ ಸೇರಿಹೋದಾಗ ದೇಹರೂಪ 
ದಿಂದ ಇರುವ ಉಪಾಧಿಯು ತಮ್ಮ-ತಮ್ಮ ತತ್ತ್ವಗಳಲ್ಲಿ ಸೇರಿ 
ಹೋಗುತ್ತದೆ. ಆದರೆ ಘಟಾಕಾಶವು ಮಹಾಕಾಶದಲ್ಲಿ ಅಖಂಡ 
ರೂಪವಾಗಿ ಇರುತ್ತದೆ. ಘಟಕ್ಕೆ ಇದ್ದ ಉಪಾಧಿಯು ಕೇವಲ 
ನಾಶವಾಯಿತು. ಇದರಿಂದ ಮಹಾಕಾಶದಲ್ಲಿ ಯಾವುದೇ ಅಂತರ 
ಬಿಳುವುದಿಲ್ಲ ಹಾಗೆಯೇ ದೇಹದ ಉಪಾಧಿಯು ಇಲ್ಲವಾದಾಗಲೂ 
ಆತ್ಮನು ಪರಮಾತ್ಮನಲ್ಲಿ ಒಂದಾಗಿ ಹೋಗುತ್ತಾನೆ. ॥ ೪೯ ॥ 


ಸಿರ್ಯಗ್ಗನಾ ಅಪಿ ಕಿಮು ಶ್ರುತಧಾರಣಾ ಯೇ ॥೪೬॥ 


ಶಶ್ವತ್ವಶಾಂತಮಭಯಂ ಪ್ರತಿಬೋಧಮಾತ್ರಂ 
ಶುದ್ಧಂ ಸಮಂ ಸದಸತಃ ಪರಮಾತ್ಮತತ್ತಮ್‌ । 
ಶಬ್ದೋ ನ ಯತ್ರ ಪುರುಕಾರಕವಾನ್ಯಿಯಾರ್ಥೋ 
ಮಾಯಾ ಪರೈತ್ಯಭಿಮುಖೇ ಚ ವಿಲಜ್ಜಮಾನಾ ॥೪೭॥ 


ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ 

ಬ್ರಹ್ಮೇತಿ ಯದ್ದಿದುರಜಸ್ರಸುಖಂ ವಿಶೋಕಮ್‌ ॥ 
ಸದ್ಭ್ಯಜ್ನ್‌ಯಮ್ಮ ಯತಯೋ ಯಮಕರ್ತಹೇತಿಂ 

ಜಹ್ಯುಃ ಸ್ವರಾಡಿವ ನಿಪಾನಖನಿತ್ರಮಿಂದ್ರಃ ॥೪೮॥ 


ಸ ಶ್ರೇಯಸಾಮಪಿ ವಿಭುರ್ಭಗವಾನ್ಕತೋಶಸ್ಥ 
ಭಾವಸ್ವಭಾವವಿಹಿತಸ್ಯ ಸತಃ ಪ್ರಸಿದ್ಧಿ 1 

ದೇಹೇ ಸ್ವಧಾತುವಿಗಮೇರನುವಿಶೀರ್ಯಮಾಣೇ 
ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೇಆಜಃ ॥೪೯॥ 


* ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾಃ ಶರೀರಿಣಃ | ಅನಾಶಿನೋತಪ್ರಮೇಯಸ್ಯ ತಸ್ಥಾದ್ಯುದ್ಧಸ್ವ ಭಾರತ ॥ (ಪ್ರೀಮದ್ದಗವಲ್ಲಿತೆ ೨, ೧೮) 


[173917 A 


174 


ಸೋತಯಂ ತೇಂಭಿಹಿತಸ್ತಾತ ಭಗವಾನ್ವಿಶ್ವಭಾವನಃ I 
ಸಮಾಸೇನ ಹರೇರ್ನಾನ್ಯದನ್ಯಸ್ಥಾತ್‌ ಸದಸಚ್ಚ ಯತ್‌ 
HO I 


ಇದಂ ಭಾಗವತಂ ನಾಮ ಯನ್ನೇ ಭಗವತೋದಿತಮ್‌ । 


ಸಂಗ್ರಹೋತಯಂ ವಿಭೂತೀನಾಂ ತ್ವಮೇತದ್ಧಿಪ್ರಲೀಕುರು 
॥೫೧॥ 


ಯಥಾ ಹರೌ ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ । 
ಸರ್ವಾತ್ಮನ್ಯಖಿಲಾಧಾರೇ ಇತಿ ಸಂಕಲ್ಪ ವರ್ಣಯ 
1೫೨ ॥ 


ಮಾಯಾಂ ವರ್ಣಯತೋನಮುಷ್ಕ ಈಶ್ವರಸ್ಯಾನುಮೋದತಃ I 
ಶೃಣ್ಣತಃ ಶ್ರದ್ಧಯಾ ನಿತ್ಯಂ ಮಾಯಯಾತತತ್ಮಾನ ಮುಹ್ಯತಿ 
11೫೩ಟ 


ಶ್ರೀಮದ್ದಾಗವತ 


[ ಅಧ್ಯಾಯ 8 


ಮಗೂ ನಾರದನೇ! ಸಂಕಲ್ಪ ಮಾತ್ರದಿಂದಲೇ ವಿಶ್ವವನ್ನು 
ರಚಿಸುವ ಭಗವಂತನಾದ ಶ್ರೀಹರಿಯನ್ನು ಕುರಿತು ಹೀಗೆ ಸಂಕ್ಷೇಪ 
ವಾಗಿ ನಾನು ವರ್ಣಿಸಿರುವೆನು. ಒಟ್ಟಿನಲ್ಲಿ ಹೇಳುವುದಾದರೆ ಸತ್‌ 
ಆಗಲೀ, ಆಸತ್‌ ಆಗಲೀ, ಕಾರ್ಯ-ಕಾರಣವಾಗಿರಲೀ ಯಾವುದೂ 
ಆತನಿಂದ ಭಿನ್ನವಾಗಿಲ್ಲ ಆದರೂ ಅವನು ಅವುಗಳಿಂದ ಪ್ರತ್ಯೇಕ 
ವಾಗಿಯೇ ಇದ್ದಾನೆ. ॥ ೫೦ ॥ ಭಗವಂತನು ನನಗೆ ಉಪದೇಶಿಸಿದ 
ಆ ಭಾಗವತವು ಇದೇ ಆಗಿದೆ. ಇದರಲ್ಲಿ ಭಗವಂತನ ವಿಭೂತಿಗಳ 
ಸಂಕ್ಷಿಪ್ತ ವರ್ಣನೆಯಿದೆ. ನೀನು ಇದನ್ನು ವಿಸ್ಥಾರಗೊಳಿಸು. 
॥ ೫೧ ॥ ಸರ್ವಾತ್ಮಕನೂ, ಸರ್ವಕ್ಕೂ ಆಧಾರನೂ ಆಗಿರುವ ಭಗ 
ವಂತನಾದ ಶ್ರೀಹರಿಯಲ್ಲಿ ಮನುಷ್ಯರಿಗೆ ಭಕ್ತಿಯುಂಟಾಗುವಂತೆ 
ಸಂಕಲ್ಲಮಾಡಿ ಅದನ್ನು ವರ್ಣಿಸು. ॥ ೫೨ ॥ ಭಗವಂತನ ಅಚಿಂತ್ಯ 
ವಾದ ಈ ಮಾಯಾಶಕ್ಷಿಯನ್ನು ವರ್ಣಿಸುವವನೂ, ಇತರರು 
ವರ್ಣಿಸುವಾಗ ಅದನ್ನು ಶ್ರವಣಿಸಿ, ಅನುಮೋದನ ಮಾಡುವವನೂ 
ಆದ ಪುರುಷನ ಚಿತ್ತವು ಎಂದಿಗೂ ಮಾಯೆಯಿಂದ ಮೋಹ 
ಗೊಳ್ಳುವುದಿಲ್ಲ ॥ ೫೩ ॥ 


ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿತೀಯಸ್ಫಂಧೇ 
ಬ್ರಹ್ಮನಾರದಸಂವಾದೇ ಸಪ್ತಮೋತಧ್ಯಾಯ:॥ ೭ ॥ 


ಹಾ ಅ ್ರ ೀತಡಾಾ- 


ಎಂಟನೆಯ ಅಧ್ಯಾಯ 
ಪರೀಕ್ಲಿದ್ರಾಜನು ಮಾಡಿದ ವಿವಿಧ ಪ್ರಶ್ನೆಗಳು 


ರಾಜೋವಾಚ 


ಬ್ರಹ್ಮಣಾ ಚೋದಿತೋ ಬ್ರಹ್ಮನುಣಾಖ್ಯಾನೇತಗುಣಸ್ವ ಚ । 
ಯಸ್ಕೈ ಯಸ್ಸೈ ಯಥಾ ಪ್ರಾಹ ನಾರದೋ ದೇವದರ್ಶನ: 
॥೧॥ 


ಏತದ್ವೇದಿತುಮಿಚ್ಛಾಮಿ ತತ್ತ 2 ವೇದವಿದಾಂ ವರ। 
ಹರೇರದ್ದುತವೀರ್ಯಸ್ಯ ಕಥಾ ಲೋಕಸುಮಂಗಲಾಃ 


॥ ೨॥ 
ಕಥಯಸ್ವ ಮಹಾಭಾಗ ಯಥಾಹಮಖಲಾತ್ಮನಿ । 
ಕೃಷ್ಣೇ ನಿವೇಶ್ಯ ನಿಃಸಂಗಂ ಮನಸ್ಪ ಗ್ರೃಕ್ಸ್ಛೀ ಕಲೇವರಮ್‌ 

WA 


ಶ್ವಣ್ವತಃ ಶ್ರದ್ಧಯಾ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಮ್‌ । 
ಕಾಲೇನ ನಾತಿದೀರ್ಥೇಣ ಭಗವಾನ್ವಿಶತೇ ಹೃದಿ 
uu 


[1739178 


ಪರೀಕ್ಲಿದ್ರಾಜನು ಹೇಳಿದನು - ಬ್ರಾಹ್ಮಣೋತ್ತಮರೇ | 
ದೇವಯಷಿ ನಾರದರು ದೇವಸಾಕ್ಟಾಶ್ಕಾರ ಸಂಪನ್ನರು. ಅವರ 
ದರ್ಶನ ದೇವರ ದರ್ಶನಕ್ಕೆ ಸಮವಾದುದು. ಆ ಮಹಾತ್ಮರಿಗೆ 
ಬ್ರಹ್ಮದೇವರು - "ವತ್ಸಾ! ನಾರದಾ! ಗುಣಾತೀತನಾದ ಪರ 
ಮಾತ್ಮನ ಕಲ್ಯಾಣಗುಣಗಳನ್ನು ಲೋಕಕ್ಕೆ ವರ್ಣನೆಮಾಡು'' ಎಂದು 
ಪ್ರೇರಣೆ ಮಾಡಿದುದಾಗಿ ಹೇಳಿದಿರಿ. ॥ ೧ ॥ ಅವರು - ಯಾರಿಗೆ 
ಹಾಗೂ ಯಾವ ರೂಪದಲ್ಲಿ ಉಪದೇಶ ಮಾಡಿದರು? 
ಎಂಬುದನ್ನು ತಿಳಿಸಿರಿ. ಅದ್ಭುತವಾದ ಶಕ್ತಿಗಳಿಗೆ ಆಶ್ರಯನಾಗಿರುವ 
ಭಗವಂತನ ಕಥೆಗಳು ಲೋಕಕ್ಕೆ ಪರಮಮಂಗಳವನ್ನು ಉಂಟು 
ಮಾಡುವವು. ಆತನ ವಿಷಯವಾಗಿಯೂ ತಿಳಿಸಿರಿ. ॥ ೨॥ 
ಶುಕಮಹಾತ್ಸರೇ! ತಾವು ವೇದಜ್ಞರಲ್ಲಿಯೂ ಶ್ರೇಷ್ಠರಾದವರು. 
ಸಂಗರಹಿತವಾದ ನನ್ನ ಮನಸ್ಸು ಸರ್ವಾತ್ಮಕವಾದ ಶ್ರೀಕೃಷ್ಣನಲ್ಲಿ 
ತನ್ನಯವಾಗಿಸಿ ಶರೀರವನ್ನು ಬಿಡಬೇಕೆಂದಿರುವ ನನಗೆ ಭಗವದ್ವಿಷ 
ಯವನ್ನು ವರ್ಣಿಸಿರಿ. ॥ ೩ ॥ ಭಗವಂತನ ದಿವ್ಯಲೀಲೆಗಳನ್ನು 
ದಿನ-ದಿನವೂ ಶ್ರದ್ಧೆಯಿಂದ ಶ್ರವಣಿಸುವವರ, ಸಂಕೀರ್ತನೆ 
ಮಾಡುವವರ ಹೃದಯದಲ್ಲಿ ಅವನು ಶೀಘ್ರವಾಗಿ ಪ್ರವೇಶಿಸಿ ಅಲ್ಲೇ 
ಪ್ರಗಟನಾಗುತ್ತಾನೆ. ॥ ೪ ॥ ಭಗವಾನ್‌ ಶ್ರೀಕೃಷ್ಣನು ಕಿವಿಗಳ 
ರಂಧ್ರಗಳ ಮೂಲಕ ಭಕ್ತರ ಭಾವಮಯ ಹೃದಯಕಮಲವನ್ನು 


8 ಅಧ್ಯಾಯ] 


ಪ್ರವಿಷ್ಟು ಕರ್ಣರಂಥ್ರೇಣ ಸ್ವಾನಾಂ ಭಾವಸರೋರುಹಮ್‌ । 
ಧುನೋತಿ ಶಮಲಂ ಕೃಷ್ಣಃ ಸಲಿಲಸ್ಕ ಯಥಾ ಶರತ್‌ 
॥೫॥ 


ಧೌತಾತ್ಮಾ ಪುರುಷಃ ಕೃಷ್ಣಪಾದಮೂಲಂ ನ ಮುಂಚತಿ | 
ಮುಕ್ತಸರ್ವಪರಿಕ್ಷೇಶಃ ಪಾಂಥಃ ಸ್ಪಫರಣಂ ಯಥಾ 
Wt Nn 


ಯದಧಾತುಮತೋ ಬ್ರಹ್ಮನ್‌ ದೇಹಾರಂಭೋತಸ್ಯ ಧಾತುಭಿಃ । 
ಯದೃಚ್ಛಯಾ ಹೇತುನಾ ವಾ ಭವಂತೋ ಜಾನತೇ ಯಥಾ 
೭ 


ಆಸೀದ್‌ ಯದುದರಾತ್ಸದ್ಧಂ ಲೋಕಸಂಸ್ಥಾನಲಕ್ಷಣಮ್‌ । 

ಯಾವಾನಯಂ ವೈ ಪುರುಷ ಇಯತ್ತಾವಯವೈ: ಪೃಥಕ್‌ । 

ತಾವಾನಸಾವಿತಿ ಪ್ರೋಕ್ತಃ ಸಂಸ್ಥಾವಯವವಾನಿವ 
॥೮॥ 


ಅಜಃ ಸೃಜತಿ ಭೂತಾನಿ ಭೂತಾತ್ಮಾ ಯದನುಗ್ರಹಾತ್‌ । 
ದದೃಶೇ ಯೇನ ತದ್ರೂಪಂ ನಾಭಿಪದ್ಧ ಸಮುದ್ಧವಃ 
॥೯॥ 


ಸ ಚಾಪಿ ಯತ್ರ ಪುರುಷೋ ವಿಶ್ವಸ್ತಿತ್ಯುದ್ಧವಾಪ್ಯಯಃ | 
ಮುಕ್ತ್ವಾ ರತ್ಳಮಾಯಾಂಮಾಯೇಶ ಶೇತೇಸರ್ವಗುಹಾಶಯಃ 
IW ೧೦॥ 


ಪುರುಷಾವಯವೈರ್ಲೊಕಾಃ ಸಪಾಲಾಃ ಪೂರ್ವಕಲ್ಲಿಾ! | 
ಲೋಕೈರಮುಷ್ಯಾವಯವಾಃ ಸಪಾಲೈರಿತಿ ಶುಶ್ರುಮ 


॥ ೧೧॥ 
ಯಾವಾನ್ಕಲ್ವೋ ವಿಕಲ್ಲೋ ವಾ 
ಯಥಾ ಕಾಲೋತನುಮೀಯತೇ 1 
ಭೂತಭವ್ಯಭವಚ್ಚಬ್ದ 
ಆಯುರ್ಮಾನಂ ಚ ಯತ್‌ ಸತಃ ॥೧೨॥ 


ಕಾಲಸ್ಯಾನುಗತಿರ್ಯಾ ತು ಲಕ್ಚೃತೇರಣ್ವೀ ಬೃಹತ್ಯಪಿ | 


ಯಾವತ್ಯಃ ಕರ್ಮಗತಯೋ ಯಾದೃಶೀರ್ದ್ವಿಜಸತ್ತಮ 
॥ ೧೩ ॥ 


[173917 0 


ದ್ವಿತೀಯ ಸ್ವಂಧ 


175 


ಪ್ರವೇಶಿಸಿ ಅಲ್ಲಿ ಬೆಳಗುತ್ತಾನೆ. ಶರದೃತುವು ಬಗ್ಗಡವಾದ ನೀರಿನ 
ಕೆಸರು-ಕೊಳೆಯನ್ನು ಹೋಗಲಾಡಿಸುವಂತೆ ಭಕ್ತರ ಮನಸ್ಸಿನ 
ಕಶ್ಚಲವನ್ನು ಹೋಗಲಾಡಿಸುತ್ತಾನೆ. ॥ ೫ ॥ ದಾರಿಯಲ್ಲಿ ಒದಗಿದ 
ಎಲ್ಲ ಕಷ್ಟ-ಕಾರ್ಪಣ್ಯಗಳನ್ನೂ ದಾಟಿ ಮನೆಗೆ ಹಿಂದಿರುಗಿದವನು 
ಹೇಗೆ ತನ್ನ ಮನೆಯನ್ನು ಬಿಟ್ಟುಹೋಗುವುದಿಲ್ಲವೋ - ಹಾಗೆಯೇ 
ಭಗವಂತನ ಪ್ರವೇಶದಿಂದ ಹೃದಯಶುದ್ಧಿಯನ್ನು ಪಡೆದ ಸುಕ್ಳ 
ತಿಯು ಶ್ರೀಕೃಷ್ಣಪರಮಾತ್ಮನ 'ಚರಣಕಮಲಗಳನ್ನು ಕ್ಷಣಕಾಲವೂ 
ತೊರೆಯುವುದಿಲ್ಲ ॥ ೬ ॥ 

ಪೂಜ್ಯರೇ! ಜೀವಕ್ಕೆ ಪಂಚಭೂತಗಳ ಸಂಬಂಧವು ಕಿಂಚಿತ್ತೂ 
ಇಲ್ಲ ಆದರೂ ಆತನ ಶರೀರವು ಪಂಚ-ಭೂತಗಳಿಂದಲೇ 
ನಿರ್ಮಿತವಾಗುವುದು. ಇದು ಸ್ವಾಭಾವಿಕವಾಗಿಯೇ ಹೀಗೆ ಆಗು 
ವುದೋ ಅಥವಾ ಯಾವುದಾದರೂ ಕಾರಣಕ್ಕೆ ವಶವಾಗಿ ಹೀಗೆ 
ಆಗುವುದೋ ? ಈ ರಹಸ್ಯವು ತಮಗೆ ತಿಳಿದೇ ಇದೆ.॥೭॥ 
ಭಗವಂತನ ನಾಭಿಯಿಂದ ಒಂದು ಕಮಲವು ಉಂಟಾಯಿತು 
ಮತ್ತು ಅದರಿಂದ ಲೋಕಗಳ ಸೃಷ್ಟಿಯಾಯಿತು ಎಂದು ತಾವು 
ಹೇಳಿದಿರಿ. ಈ ಜೀವಿಯು ತನ್ನ ಸೀಮಿತ ಅವಯವಗಳಿಂದ 
ಪರಿಚ್ಛಿನ್ನವಿರುವಂತೆಯೇ ಪರಮಾತ್ಮನನ್ನೂ ಕೂಡ ಸೀಮಿತ 
ಅವಯವಗಳಿಂದ ಪರಿಚ್ಛಿನ್ನದಂತೆ ನೀವು ವರ್ಣಿಸಿದಿರಿ. ಇದು 
ಹೇಗೆ ಹೊಂದುತ್ತದೆ ? ॥ ೮ ॥ ಯಾರ ಕೃಪೆಯಿಂದ ಸರ್ವಭೂತ 
ಮಯ ಬ್ರಹ್ಮದೇವರು ಪ್ರಾಣಿಗಳನ್ನು ಸೃಷ್ಟಿಸುತ್ತಾರೋ, ಯಾರ 
ನಾಭಿಕಮಲದಿಂದಲೇ ಹುಟ್ಟಿದರರೋ ಆತನ ಕೃಪೆಯಿಂದಲೇ 
ಬ್ರಹ್ಮದೇವರಿಗೆ ಆತನ ರೂಪವನ್ನು ಸಂದರ್ಶಿಸಲು ಸಾಧ್ಯ 
ವಾಯಿತೇ ? ಅಂತಹ ವಿಶ್ವದ ಸೃಷ್ಟಿ ಸಿತಿ, ಲಯಗಳಿಗೆ ಕಾರಣನೂ, 
ಸರ್ವಾಂತರ್ಯಾಮಿಯೂ, ಮಾಯೆಗೆ ಅಧಿಪತಿಯೂ ಆದ 
ಪರಮಪುರುಷ ಪರಮಾತ್ಮನೂ ಕೂಡ ತನ್ನ ಮಾಯೆಯನ್ನು ತ್ಯಜಿಸಿ 
ಯಾವುದರಲ್ಲಿ ಯಾವ ರೂಪದಿಂದ ಮಲಗುತ್ತಾನೆ? ॥ ೯-೧೦ ॥ 
ವಿರಾಟ್‌ಪುರುಷನ ಅಂಗಗಳಿಂದ ಲೋಕಗಳೂ ಮತ್ತು ಲೋಕ 
ಪಾಲರೂ ಉಂಟಾದರೆಂದು ಮೊದಲು ಹೆಳಿದಿರಿ, ಅನಂತರ 
ಆತನ ಅಂಗಗಳನ್ನು ಲೋಕಗಳ ಮತ್ತು ಲೋಕಪಾಲಕರ ರೂಪದಲ್ಲಿ 
ಕಲ್ಪಿಸಿಕೊಳ್ಳಬೇಕೆಂದೂ ಉಪದೇಶಿಸಿದಿರಿ. ಇವೆರಡೂ ಮಾತುಗಳ 
ತಾತ್ತರ್ಯವೇನು 2 1೧೦೧ ॥ 

'ಮಹಾಕಲ್ಪಗಳು ಮತ್ತು ಅವುಗಳೊಳಗಿನ ಅವಾಂತರ ಕಲ್ಪಗಳು 
ಎಷ್ಟು? ಭೂತ, ಭವಿಷ್ಯ, ವರ್ತಮಾನ ಕಾಲಗಳ ಅನುಮಾನ ಹೇಗೆ 
ಮಾಡಲಾಗುತ್ತದೆ 9 ಸ್ಥೂಲ ದೇಹಾಭಿಮಾನಿಗಳಾದ ಜೀವರ 
ಆಯುಸ್ಲಿನ ಅಳತೆ ಎಷ್ಟು? ॥ ೧೨॥ ಬ್ರಾಹ್ಮಣಶ್ರೇಷ್ಠರೇ ! ಕಾಲದ 
ಸೂಕ್ಷ್ಮ] ಗತಿಗಳಾದ ತ್ರುಟ ಮುಂತಾದುವನ್ನೂ ಸ್ಥೂಲಗತಿಗಳಾದ 
ವರ್ಷವೇ ಮುಂತಾದವುಗಳನ್ನೂ WERE ನ ಹೇಗೆ 9 ಬಗೆ- 
ಬಗೆಯಾದ ಕರ್ಮಗಳಿಗೆ ತಕ್ಕಂತೆ ಜೀವಿಗಳಿಗೆ ಎಷ್ಟು ಗತಿಗಳು 
ಮತ್ತು ಎಂತಹ ಗತಿಗಳೂ ಆಗುತ್ತವೆ ?॥೧೩॥ ದೇವತೆಗಳು, 
ಮನುಷ್ಯರು ಮುಂತಾದ ಯೋನಿಗಳು, ಸತ್ತ್ವ, ರಜ, ತಮೋ 


176 


ಯಸ್ಸಿನರ್ಮಸಮಾವಾಯೋ ಯಥಾ ಯೇನೋಪಗೃಹ್ಠತೇ । 
ಗುಣಾನಾಂ ಗುಣಿನಾಂ ಚೈವ ಪರಿಣಾಮಮಭೀಪುಶಾಮ್‌ 
॥ ೧೪ ॥ 


ಭೂಪಾತಾಲಕಕುಬ್‌ವ್ಯೋಮಗ್ರಹನಕ್ತತ್ರಭೂಭ್ಯತಾಮ್‌ । 
ಸರಿತಮುದ್ರದ್ಧೀಪಾನಾಂ ಸಂಭವಶ್ಚೈತದೋಕಸಾಮ್‌ 
॥ ೧೫ ॥ 


ಪ್ರಮಾಣಮಂಡಕೋಶಸ್ಯ ಬಾಹ್ಯಾಭ್ಯಂತರಭೇದತಃ । 
ಮಹತಾಂ ಚಾನುಚರಿತಂ ವರ್ಣಾಶ್ರಮವಿನಿಶ್ಚಯಃ 
11 ೧೬ I 


ಯುಗಾನಿ ಯುಗಮಾನಂ ಚ ಧರ್ಮೋ ಯಶ್ಚ ಯುಗೇ ಯುಗೇ। 
ಅವತಾರಾನುಚರಿತಂ ಯದಾಶ್ಚರ್ಯತಮಂ ಹರೇಃ 
1 ೧೭ ॥ 


ನೃಣಾಂ ಸಾಧಾರಣೋ ಧರ್ಮಃ ಸವಿಶೇಷಶ್ಚ ಯಾದ್ಧಶಃ । 
ಶ್ರೇಣೀನಾಂರಾಜರ್ಷೀಣಾಂ ಚ ಧರ್ಮಃ ಕೃಚ್ಛೇಷು ಜೀವತಾಮ್‌ 
॥ ೧೮ I 


ತತ್ತಾ ನಾಂ ಪರಿಸಂಖ್ಯಾನಂ ಲಕ್ಷಣಂ ಹೇತುಲಕ್ಷಣಮ್‌ | 
ಪುರುಷಾರಾಧನವಿಧಿರ್ಯೋಗಸ್ಯಾಧ್ಯಾತ್ಮಿಕಸ್ಯ ಚ 
॥೧೯॥ 


ಯೋಗೇಶ್ವರೈಶ್ವರ್ಯಗತಿರ್ಲಿಂಗಭಂಗಸ್ತು ಯೋಗಿನಾಮ್‌ । 
ವೇದೋಪಹವೇದಧರ್ಮಾಣಾಮಿತಿಹಾಸಪುರಾಣಯೋಃ 
i ೨೦॥ 


ಸಂಪ್ಲವಃ ಸರ್ವಭೂತಾನಾಂ ವಿಕ್ರಮ: ಪ್ರತಿಸಂಕ್ರಮಃ । 
ಇಷ್ಟಾ ಪೂರ್ತಸ್ಯ ಕಾಮ್ಯಾನಾಂ ತ್ರಿವರ್ಗಸ್ಥ ಚ ಯೋ ವಿಧಿಃ 

1 ೨೧ ॥ 
ಯಶ್ಚಾನುಶಾಯಿನಾಂ ಸರ್ಗಃ ಪಾಖಂಡಸ್ಯ ಚ ಸಂಭವಃ । 
ಆತ್ಮನೋ ಬಂಧಮೋಕ್ಸ್‌ ಚ ವ್ಯವಸ್ಥಾನಂ ಸ್ವರೂಪತಃ 

॥ ೨೨ ॥ 
ಯಥಾ ತತ ತಂತ್ರೋ ಭಗವಾನ್ಹಿಕ್ರೀಡತ್ಯಾತ್ಫ್ವುಮಾಯಯಾ | 
ವಿಸೃಜ್ಯ ವಾ ಯಥಾ ಮಾಯಾಮುದಾಸ್ತೇ ಸಾಕ್ಷಿವದ್ವಿಯಃ 

॥ ೨೩ ॥ 
ಸರ್ವಮೇತಚ್ಚ ಭಗವನ್‌ ಪೃಚ್ಛತೇ ಮೇಶರನುಪೂರ್ವಶ:ಃ । 


ತತ್ರ ಕೋರರ್ಹಸ್ಯುದಾಹರ್ತುಂ ಪ್ರಪನ್ನಾಯ ಮಹಾಮುನೇ 
॥ ೨೪ ॥ 


[173970 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಗುಣಗಳ ಫಲವಾಗಿಯೇ ದೊರೆಯುತ್ತವೆ. ಅವುಗಳನ್ನು ಬಯಸುವ 
ಜೀವಿಗಳು ಯಾವ-ಯಾವ ಯೋನಿಯನ್ನು ಪಡೆಯಲಿಕ್ಕಾಗಿ 
ಯಾವ-ಯಾವ ಪ್ರಕಾರದಿಂದ ಯಾವ-ಯಾವ ಕರ್ಮಗಳನ್ನು 
ಸ್ವೀಕರಿಸುತ್ತಾರೆ 7॥ ೧೪ ॥ ಪೃಥ್ವಿ, ಪಾತಾಳ, ದಿಕ್ಕುಗಳು, ಆಕಾಶ, 
ಗ್ರಹ, ನಕ್ಷತ್ರ, ಪರ್ವತ, ನದೀ, ಸಮುದ್ರ, ದ್ವೀಪಗಳು ಮತ್ತು 
ಅವುಗಳಲ್ಲಿ ವಾಸಿಸುವ ಜೀವರ ಉತ್ಪತ್ತಿಯು ಹೇಗಾಗುತ್ತದೆ? 
॥ ೧೫ ॥ ಬ್ರಹ್ಮಾಂಡದ ಪರಿಮಾಣವೇನು ? ಅದರ ಒಳಗಿನ- 
ಹೊರಗಿನ ಪರಿಮಾಣವೆಷ್ಟು? ಜೊತೆಗೆ ಮಹಾಪುರುಷರ ಚರಿತ್ರೆ, 
ವರ್ಣಾಶ್ರಮಗಳ ಭೇದಗಳೂ ಮತ್ತು ಅವುಗಳ ಧರ್ಮವನ್ನು 
ನಿರೂಪಣೆ ಮಾಡಿರಿ. ॥ ೧೬ ॥ ಯುಗಗಳ ಭೇದ, ಅವುಗಳ ಪರಿ 
ಮಾಣ, ಅವುಗಳ ಬೇರೆ-ಬೇರೆ ಧರ್ಮಗಳು, ಹಾಗೂ ಭಗವಂತನ 
ನಾನಾ ಅವತಾರಗಳ ಪರಮಾಶ್ಚರ್ಯಮಯ ಚರಿತ್ರೆಗಳನ್ನು 
ಹೇಳಿರಿ. ॥ ೧೭ ॥ ಮನುಷ್ಯರ ಸಾಧಾರಣ ಮತ್ತು ವಿಶೇಷ ಧರ್ಮ 
ಗಳು ಯಾವು-ಯಾವವು9 ಬೇರೆ-ಬೇರೆ ವ್ಯವಸಾಯವುಳ್ಳ 
ಜನರ, ರಾಜರ್ಷಿಗಳ ಮತ್ತು ವಿಪತ್ತುಗಳಿಗೆ ಸಿಲುಕಿದ ಜನರ 
ಧರ್ಮಗಳನ್ನೂ ಉಪದೇಶಿಸಿರಿ. ॥ ೧೮ ॥ ತತ್ತ್ವಗಳ ಸಂಖ್ಯೆ 
ಎಷ್ಟು? ಅವುಗಳ ಸ್ವರೂಪ ಹಾಗೂ ಲಕ್ಷಣಗಳಾವವು? ಭಗ 
ವಂತನ ಆರಾಧನೆಯ ಮತ್ತು ಆಧ್ಯಾತ್ಮಯೋಗದ ವಿಧಾನವೇನು ? 
॥ ೧೯ ॥ ಯೋಗೇಶ್ವರರಿಗೆ ಯಾವ-ಯಾವ ಸಿದ್ಧಿಗಳು ದೊರ 
ಕುತ್ತವೆ ? ಅವರಿಗೆ ಕಡೆಯಲ್ಲಿಯಾವ ಗತಿ ಸಿಗುತ್ತದೆ? ಯೋಗಿಗಳ 
ಲಿಂಗ ಶರೀರಗಳ ಭಂಗ ಹೇಗೆ ಆಗುತ್ತದೆ? ವೇದ, ಉಪವೇದ, 
ಧರ್ಮಶಾಸ್ತ್ರ, ಇತಿಹಾಸ ಮತ್ತು ಪುರಾಣಗಳ ಸ್ವರೂಪ ಹಾಗೂ 
ತಾತ್ಪರ್ಯವೇನು ? ॥ ೨೦ ॥ ಸಮಸ್ತ ಪ್ರಾಣಿಗಳ ಉತ್ತತ್ತಿ, ಸ್ಥಿತಿ, 
ಪ್ರಳಯ ಹೇಗಾಗುತ್ತದೆ ? ಯಜ್ಞಯಾಗಾದಿ ವೈದಿಕ ಇಷ್ಟಕರ್ಮ 
ಗಳೂ, ಬಾವಿ ತೊಡಿಸುವುದೇ ಮುಂತಾದ ಪೂರ್ತಕರ್ಮಗಳೂ, 
ಕಾಮ್ಯಕರ್ಮಗಳೂ ಹಾಗೂ ಧರ್ಮ, ಅರ್ಥ, ಕಾಮ ಇವುಗಳನ್ನು 
ಸಾಧಿಸುವ ವಿಧಿಯೇನು ? ॥ ೨೧ ॥ ಪ್ರಳಯ ಕಾಲದ ಪ್ರಕೃತಿಯಲ್ಲಿ 
ಲೀನವಾಗಿದ್ದ ಜೀವರ ಉತ್ಪತ್ತಿ ಹೇಗಾಗುತ್ತದೆ ? ಪಾಷಂಡದ ಉತ್ಪತ್ತಿ 
ಹೇಗಾಗುತ್ತದೆ ? ಆತ್ಮನ ಬಂಧ-ಮೋಕ್ಷಗಳ ಸ್ವರೂಪವೇನು ? 
ಅವನು ತನ್ನ ಸ್ವರೂಪದಲ್ಲಿ ಹೇಗೆ ನೆಲೆಗೊಳ್ಳುವನು ? 

॥ ೨೨ ॥ ಭಗವಂತನಾದರೋ ಪರಮ ಸ್ವತಂತ್ರನಾಗಿದ್ದಾನೆ. 

ಅವನು ತನ್ನಮಾಯೆಯೊಡನೆ ಹೇಗೆ ಕ್ರೀಡಿಸುತ್ತಾನೆ ಮತ್ತು ಅದನ್ನು 
ಬಿಟ್ಟು ಸಾಕ್ಷಿಯಂತೆ ಉದಾಸೀನ ಹೇಗಾಗುತ್ತಾನೆ ? ॥ ೨೩ ॥ 

ಪೂಜ್ಯರಾದ ಮಹಾಮುನಿಗಳೇ ! ಶರಣಾಗತನಾಗಿರುವ ನಾನು 
ತಮ್ಮಲ್ಲಿ ಅರಿಕೆಮಾಡಿಕೊಂಡಿರುವ ಈ ಎಲ್ಲಪ್ರಶ್ನೆಗಳಿಗೂ ಕ್ರಮವಾಗಿ 
ಉತ್ತರಿಸುವ ಕೃಪೆಮಾಡಬೇಕು. ತಾತ್ತ್ವಿಕವಾಗಿ ಅವುಗಳನ್ನು 
ನಿರೂಪಣೆ ಮಾಡಿರಿ. ॥ ೨೪ ॥ ಈ ವಿಷಯದಲ್ಲಿ ತಾವಾದರೋ 

ಸ್ವಯಂಭುವಾದ ಬ್ರಹ್ಮದೇವರಂತೆ ಪರಮಪ್ರಮಾಣರಾಗಿರುವಿರಿ. 

ಇತರರು. ತಮ್ಮ ಪೂರ್ವಪರಂಪರೆಯಿಂದ ಕೇಳಿ ಬಂದಂತೆ. 


9 ಅಧ್ಯಾಯ] ದ್ವಿತೀಯ ಸೃಂಧ 177 
ಅತ್ರ ಪ್ರಮಾಣಂ ಹಿ ಭವಾನ್ಹರಮೇಷ್ಠೀ ಯಥಾತತ್ಥ ಭೂಃ। ಅನುಷ್ಠಾನ ಮಾಡುವರು. ॥ ೨೫ ॥ ಪರಮ ಪೂಜ್ಯರೇ | ನನ್ನ 
ಪರೇ ಚೇಹಾನುತಿಷ್ಯಂತಿ ಪೂರ್ವೇಷಾಂ ಪೂರ್ವಜ್ಞೆ: ಕಮ್‌ | ಹಸಿವು-ಬಾಯಾರಿಕೆಗಳ ಬಗ್ಗೆ ಚಿಂತಿಸದಿರಿ. ಕ್ರುದ್ಧನಾದ ಬ್ರಾಹ್ಮಣನ 

॥ ೨೫ ॥ 


ನ ಮೇಠಸವಃ ಪರಾಯಂತಿ ಬ್ರಹ್ಮನ್ನನಶನಾದಮೀ । 
ಹಿಬತೋತ ಚ್ಯುತತೀಯೂಷಮನ್ಯತ್ರ ಕುಪಿತಾದ್ದಿಜಾತ್‌ 
j || ೨೬ ॥ 
ಸೂತ ಉವಾಚ 
ಸ ಉಪಾಮಂತ್ರಿತೋ ರಾಜ್ಞಾಕಥಾಯಾಮಿತಿ ಸತ್ತತೇಃ । 
ಬ್ರಹ್ಮರಾತೋ ಭೃಶಂ ಪ್ರೀತೋ ವಿಷ್ಣುರಾತೇನ ಸಂಸದಿ 
॥ ೨೭ ॥ 


ಪ್ರಾಹ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಮ್ಮಿತಮ್‌ 1 
ಬ್ರಹ್ಮಣೇ ಭಗವತ್ವೋಕ್ತಂ ಬ್ರಹ್ಮಕಲ್ಪ ಉಪಾಗತೇ 


॥1 ೨೮ ॥ 
ಯದ್ಯತ್ಪರೀಕ್ಬಿದೃಷಭಃ ಪಾಂಡೂನಾಮನುಪೃಚ್ಛತಿ । 
ಆನುಪೂರ್ವ್ಯೇಣ ತತ್ನರ್ವಮಾಖ್ಯಾತುಮುಪಚಕ್ರಮೇ 

|| ೨೯॥ 


ಶಾಪವಲ್ಲದೆ ನನ್ನಪ್ರಾಣಗಳು ಹೋಗಲಾರವು. ಏಕೆಂದರೆ, ನಾನು ತಮ್ಮ 
ಮುಖಾರವಿಂದದಿಂದ ಸೂಸುತ್ತಿರುವ ಭಗವಂತನ ಅಮೃತಮಯ 
ಲೀಲಾಕಥೆಗಳನ್ನು ಪಾನ ಮಾಡುತ್ತಿದ್ದೇನೆ. ॥ ೨೬ ॥ 
ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷಿಗಳೇ! 
ವಿಷ್ಣರಾತ ಪರೀಕ್ಷಿದ್ರಾಜನು ಸಂತ-ಸತ್ತುರುಷರ ಸಭೆಯಲ್ಲಿ 
ಭಗವಂತನ ಲೀಲಾಕಥೆಯನ್ನು ಕೇಳಲು ಹೀಗೆ ಪ್ರಾರ್ಥಿಸಿದಾಗ, 
ಬ್ರಹ್ಮರಾತ ಶ್ರೀಶುಕಮಹಾಮುನಿಗಳಿಗೆ ಬಹಳ ಸಂತೋಷವಾಯಿತು. 
॥ ೨೭ ॥ ಅವರು ಅವನಿಗೆ ಬ್ರಹ್ಮಕಲ್ಪದ ಪ್ರಾರಂಭದಲ್ಲಿ ಸ್ವಯಂ 
ಭಗವಂತನೇ ಬ್ರಹ್ಮದೇವರಿಗೆ ಕರುಣಿಸಿದ್ದ ವೇದತುಲ್ಕವಾದ 
ಶ್ರೀಮದ್ಭಾಗವತಮಹಾಪುರಾಣವನ್ನು ಹೇಳಿದರು. ॥ ೨೮ ॥ 
ಪಾಂಡವಕುಲತಿಲಕನಾದ ಪರೀಕ್ಷಿತನು ಯಾವ-ಯಾವ ಪ್ರಶ್ನೆ 
ಗಳನ್ನು ತಮ್ಮ ಮುಂದೆ ಇಟ್ಟಿದ್ದನೋ ಅವೆಲ್ಲವುಗಳಿಗೆ ಶ್ರೀಶುಕ 
ಮುನಿಗಳು ಕ್ರಮವಾಗಿ ಉತ್ತರಿಸತೊಡಗಿದರು. ॥ ೨೯ ॥ 


ಎಂಟನೆಯ ಅಧ್ಯಾಯವು ಮುಗಿಯಿತು. ॥ ೮ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿತೀಯಸ್ಕಂಧೇ 
ಪ್ರಶ್ನವಿಧಿರ್ನಾಮಾಷ್ಟಮೋ5ಧ್ಯಾಯಃ ॥ ೮ ॥ 


ರಹಾ ್ರಫೀಡಾಾೂ 
ಒಂಭತ್ತನೆಯ ಅಧ್ಯಾಯ 
ಬ್ರಹ್ಮದೇವರು ಭಗವದ್ಧಾಮವನ್ನು ದರ್ಶಿಸಿದುದು, 
ಅವರಿಗೆ ಭಗವಂತನಿಂದ ಚತುಃಶ್ಲೋಕೀ ಭಾಗವತದ ಉಪದೇಶ 


ಶ್ರೀಶುಕ ಉವಾಚ 


ಆತ್ಮಮಾಯಾಮೃತೇ ರಾಜನ್‌ ಪರಸ್ಯಾನುಭವಾತ್ಮನಃ I 
ನ ಫಟೇತಾರ್ಥಸಂಬಂಧಃ ಸ್ವಪ್ನದ್ರಷ್ಟುರಿವಾಂಜಸಾ 
॥೧॥ 


ಬಹುರೂಪ ಇವಾಭಾತಿ ಮಾಯಯಾ ಬಹುರೂಪಯಾ ॥ 


ರಮಮಾಣೋ ಗುಣೇಷ್ವಸ್ಯಾ ಮಮಾಹಮಿತಿ ಮನ್ಯತೇ 
1 ೨॥ 


ಯರ್ಹಿ ವಾವ ಮಡಹಿಮ್ನಿ ಸ್ಟೇ ಪರಸ್ಥಿನ್ಯಾಲಮಾಯಯೋ:ಃ | 
ರಮೇತ ಗತಸಮ್ಮೋಹಸ್ತ ಸ್ರೃಕ್ತೊ ದಾಸೇ ತದೋಭಯಮ್‌ 


Han 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರಾ! 
ಸ್ವಪ್ನದಲ್ಲಿ ನೋಡಲಾಗುವ ಪದಾರ್ಥಗಳೊಂದಿಗೆ ಅದನ್ನು 
ನೋಡುವವನಿಗೆ ಯಾವ ಸಂಬಂಧವೂ ಇರುವುದಿಲ್ಲ ಹಾಗೆಯೇ 
ದೇಹಾತೀತನಾಗಿ ಅನುಭವಸ್ವರೂಪನಾದ ಆತ್ಮನಿಗೆ ದೃಶ್ಯ ಪದಾ 
ರ್ಥಗಳೊಡನೆ ಯಾವ ಸಂಬಂಧವೂ ಇರುವುದಿಲ್ಲ ಮಾಯೆಯ 
ಕಾರಣದಿಂದಲೇ ಸಂಬಂಧವಿರುವಂತೆ ಅನಿಸುತ್ತದೆ. ॥ ೧॥ 
ಮಾಯೆಯು ಬಹುರೂಪವುಳ್ಳದ್ದು ಅದರಿಂದ ಆತ್ಮನು ವಿವಿಧ 
ರೂಪಗಳುಳ್ಳವನಂತೆ ಕಂಡುಬರುತ್ತಾನೆ. ಮಾಯಾ ಗುಣಗಳಲ್ಲಿ 
ರಮಿಸತೊಡಗಿದಾಗ "ಇದು ನಾನು, ಇದು ನನ್ನದು' ಹೀಗೆ 
ತಿಳಿಯತೊಡಗುತ್ತಾನೆ. ॥ ೨ ॥ ವಾಸ್ತವವಾಗಿ ಜೀವಿಯ ಸ್ವರೂಪವು 
ನಿರ್ಗುಣ-ನಿರಾಕಾರವಾಗಿದೆ. (ಸ್ಫಟಿಕ ಮಣಿಯು ಪೂರ್ಣ 
ಶುಭ್ಚವಾಗಿದ್ದು ಅದರ ಬಳಿಯಲ್ಲಿ ಇಟ್ಟ ವಸ್ತುವಿನ ಬಣ್ಣ ಅದರಲ್ಲಿ 
ಕಂಡುಬರುತ್ತದೆ. ಹಾಗೆಯೇ ಜೀವನು ತನ್ನ ಮಹಿಮೆಯಲ್ಲಿ 


178 


ಆತ್ಮತತ್ತ ಶುದ್ಧ ರಂ ಯದಾಹ ಭಗವಾನೃತಮ್‌ । 
ಬ್ರಹ್ಮಣೇ ದರ್ಶಯನ್‌ ರೂಪಮವ್ಯಲೀಕವ್ರತಾದೃತಃ 
1೪ 


ಸ ಆದಿದೇವೋ ಜಗತಾಂ ಪರೋ ಗುರುಃ 
ಸ್ವಂಿಸ್ಸೃಮಾಸ್ಮಾಯ  ಸಿಸ್ಕಕ್ಷಯೈಕ್ಷತ 1 


ತಾಂ ನಾಧ್ಯಗಚ್ಛದ್ದ ಖೆಮತ್ತಸಮ್ಮತಾಂ 


ಪ್ರಪಂಚನಿರ್ಮಾಣವಿಧಿರ್ಯಯಾ ಭವೇತ್‌ ॥ ೫ ॥ 


ಸ ಚಿಂತಯನ್‌ ದ್ವೃಕ್ಚರಮೇಕದಾಂಭ- 
ಸ್ಯುಪಾಶೃಣೋದ್ದಿ ಿರ್ಗದಿತಂ ವಚೋ ವಿಭುಃ । 
ಸ್ತ್ರೇಷು ಯತ್‌ ಹೋಡಶಮೇಕವಿಂಶಂ 


ನಿಷ್ಠಿಂಚನಾನಾಂ ನೃಪ ಯದ್ಧನಂ ವಿದುಃ ॥ ೬ ॥ 


ನಿಶಮ್ಯ ತದ್ದಕ್ರದಿದ್ದಕ್ಚಯಾ ದಿಶೋ 
ವಿಲೋಕ್ಯ ತತ್ರಾನ್ಯದಪಶ್ಯಮಾನಃ 
ಸ್ವಂಷ್ಟ್ರಮಾಸ್ಮಾಯ  ವಿಮೃಶ್ಯ ತದಿತ 
ತಪಸ್ಯುಪಾದಿಷ್ಟ ಅವಾದಧೇ ಮನಃ 


॥| ೭ ॥ 


ದಿವ್ಯಂ ಸಹಸ್ರಾಬ್ಬಮಮೋಘದರ್ಶನೋ 
ಜಿತಾನಿಲಾತ್ಮಾ ವಿಜಿತೋಭಯೇಂದ್ರಿಯ:ಃ 
ಅತಪ್ಯತ ಸ್ಥಾಖಿಲಲೋಕತಾಪನಂ 
ತಪಸ್ತಪೀಯಾಂಸಪತಾಂ ಸಮಾಹಿತಃ 


॥ ೮ ॥ 


ತಸ್ಮೈ ಸ್ವಬೋಕಂ ಭಗವಾನ್‌ ಸಭಾಜಿತಃ 
ಸಂದರ್ಶಯಾಮಾಸ ಪರಂ ನ ಯತ್ನರಮ್‌ । 

ವ್ಯಪೇತಸಂಕ್ಷೇಶವಿಮೋಹಸಾದ್ದನಂ 
ಸ್ವದೃಷ್ಟವದ್ಧಿರ್ವಿಬುದ್ಧೆರಭಿಷ್ಟುತಮ್‌ 


॥ ೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಸ್ಥಿತನಾಗಿದ್ದಾಗ ಅವನ ಮೇಲೆ ಕಾಲ ಮತ್ತು ಮಾಯೆಯ ಪ್ರಭಾವ 
ಬೀಳುವುದಿಲ್ಲ) ಮೋಹವನ್ನು ತ್ಯಜಿಸಿ "ನಾನು-ನನ್ನದು' ಇವೆರ 
ಡನ್ನೂ ಬಿಟ್ಟುಬಿಡುತ್ತಾನೆ. ಪೂರ್ಣವಾಗಿ ಉದಾಸೀನನಾಗುತ್ತಾನೆ. 
ಆಗ ಅವನು ತನ್ನ ಆತ್ಮನಲ್ಲೇ ರಮಮಾಣನಾಗುತ್ತಾನೆ. ॥ ೩ ॥ 
ಆತ್ಮತತ್ತ್ವದ ಜ್ಞಾನಕ್ಕಾಗಿ ಬ್ರಹ್ಮದೇವರು ನಿಷ್ಠಪಟವಾದ ತಪಸ್ಸನ್ನಾಚ 
ರಿಸಿದಾಗ ಪ್ರಸನ್ನನಾದ ಭಗವಂತನು ಆತನಿಗೆ ತನ್ನ ಸ್ವರೂಪದ 
ದರ್ಶನಮಾಡಿಸಿ, ಆತ್ಮತತ್ವ್ವದ ಜ್ಞಾನಕ್ಕಾಗಿ ಅವರಿಗೆ ಪರಮ ಸತ್ಯ 
ವನ್ನು ಉಪದೇಶಮಾಡಿದನು. ಅಯ್ಯಾ | ಅದನ್ನು ನಾನು ನಿನಗೆ 
ಹೇಳುತ್ತೇನೆ. ॥ ೪ ॥ 

ಮೂರೂ ಲೋಕಗಳ ಪರಮಗುರುಗಳಾದ ಆದಿದೇವ 
ಬ್ರಹ್ಮದೇವರು ತಮ್ಮ ಜನ್ಮಸ್ಥಾನವಾದ ಕಮಲದ ಮೇಲೆ ಕುಳಿತು 
ಕೊಂಡು ಸೃಷ್ಟಿಮಾಡಬೇಕೆಂಬ ಇಚ್ಛೆಯಿಂದ ವಿಚಾರ ಮಾಡ 
ತೊಡಗಿದರು. ಆದರೆ ಸೃಷ್ಟಿಯನ್ನು ಮಾಡುವುದಕ್ಕೆ ಬೇಕಾದ 
ದೃಷ್ಟಿಯಾಗಲೀ, ವಿಧಾನವಾಗಲೀ ಅವರಿಗೆ ದೊರಕಲಿಲ್ಲ ॥ ೫ ॥ 
ಪರೀಕ್ಷಿತನೇ | ಒಂದು ದಿನ ಅವರು ಹೀಗೆ ಚಿಂತಿಸುತ್ತಿರುವಾಗ 
ಪ್ರಳಯಸಮುದ್ರದಿಂದ ಎರಡು ಅಕ್ಷರಗಳು ಎರಡು ಬಾರಿ ಕೇಳಿ 
ಬಂತು. ಅದು ವ್ಯಂಜನಗಳಲ್ಲಿರುವ ಹದಿನಾರನೆಯ ಮತ್ತು ಇಪ್ಪ 
ತ್ರೊಂದನೆಯ ವರ್ಣಗಳ ಸೇರುವಿಕೆಯಿಂದಾದ "ತಪ್‌ ಎಂಬುದು. 
ಈ ತಪಸ್ಸನ್ನೇ ತ್ಯಾಗಿಗಳ ಧನವೆಂದು ಮಹಾತ್ಮರು ಹೇಳುತ್ತಾರೆ. 
॥ ೬॥ ಆ ಪದವನ್ನು ಕೇಳಿದ ಬ್ರಹ್ಮದೇವರು ಇದನ್ನು ಯಾರು 
ಹೇಳಿದರು ? ಎಂದು ಸುತ್ತಲೂ ನೋಡಿದನು. ಆದರೆ ಯಾರೊ 
ಬರೂ ಕಾಣಲಿಲ್ಲ ಆಗ ಅವರು ತಮ್ಮ ಕಮಲಾಸನದಲ್ಲಿ ಕುಳಿತು - 
"ಹೇಗೂ ನನಗೆ ತಪಸ್ಸು ಮಾಡಬೇಕೆಂಬ ಆಜ್ಞೆಯು ನೇರವಾಗಿ 
ಬಂದಿದೆ. ಅದನ್ನು ಮಾಡುವುದೇ ಹಿತವೆಂದು ನಿಶ್ಚಯಿಸಿ ಮನಸ್ಸನ್ನು 
ತಪಸ್ಸಿನಲ್ಲಿ ತೊಡಗಿಸಿದರು. ॥ ೭ ॥ ಬ್ರಹ್ಮದೇವರು ಎಲ್ಲ ತಪಸ್ವಿಗಳ 
ಲ್ಲಿಯೂ ದೊಡ್ಡ ತಪಸ್ವಿಗಳಾಗಿದ್ದಾರೆ. ಅವರ ಜ್ಞಾನವು ಅಮೋಘ 
ವಾಗಿದೆ. ಅವರು ಆಗ ಒಂದು ಸಾವಿರ ದಿವ್ಯವರ್ಷಗಳವರೆಗೆ 
ಏಕಾಗ್ರವಾದ ಚಿತ್ತದಿಂದ ತಮ್ಮ ಪ್ರಾಣ, ಮನಸ್ಸು ಕರ್ಮೇಂದ್ರಿಯ, 
ಜ್ಞಾನೇಂದ್ರಿಯಗಳನ್ನು ವಶಪಡಿಸಿಕೊಂಡು - ಸಮಸ್ತ ಲೋಕ 
ಗಳನ್ನು ಪ್ರಕಾಶಗೊಳಿಸುವ ಸಾಮರ್ಥ್ಯವನ್ನು ಪಡೆಯುವ ಅದ್ಭುತ 
ವಾದ ತಪಸ್ಸನ್ನು ಆಚರಿಸಿದರು. ॥ ೮ ॥ 

ಅವರ ತಪಸ್ಸಿನಿಂದ ಪ್ರಸನ್ನನಾದ ಶ್ರೀಭಗವಂತನು ಅವರಿಗೆ 
ಎಲ್ಲಕ್ಕಿಂತ ಶ್ರೇಷ್ಠವೂ, ಅದಕ್ಕಿಂತ ಮಿಗಿಲಾಗಿ ಇನ್ನೊಂದು ಇಲ್ಲ 
ದಿರುವ ತನ್ನ ಸರ್ವಶ್ರೇಷ್ಠವಾದ ಲೋಕವನ್ನು ತೋರಿದನು. ಆ 
ಲೋಕದಲ್ಲಿ ಯಾವುದೇ ರೀತಿಯ ಕ್ಲೇಶ, ಮೋಹ, ಭಯ ಇವುಗಳಿಲ್ಲ 
ಅದರ ಸಂದರ್ಶನದ ಸೌಭಾಗ್ಯ ಎಂದಾದರೂ ಒಂದು ಬಾರಿ ದೊರೆ 
ತರೂ ದೇವತೆಗಳು ಅದನ್ನು ಪದೇ-ಪದೇ ಸ್ತುತಿಸುತ್ತಾರೆ. ॥ ೯ ॥ 
ಅಲ್ಲಿ ರಜೋಗುಣ, ತಮೋಗುಣ ಮತ್ತು ಇವುಗಳಿಂದ ಮಿಶ್ರವಾದ 
ಸತ್ತಗುಣವೂ ಇಲ್ಲ ಅಲ್ಲಿ ಕಾಲದ ಬೇಳೆ ಬೇಯುವುದಿಲ್ಲ 
ಮಾಯೆಯು ಹೆಜ್ಜಯಿಡುವುದಿಲ್ಲ ಹಾಗಿರುವಾಗ ಮಾಯೆಯ 


9 ಅಧ್ಯಾಯ] 


ಪ್ರವರ್ತತೇ ಯತ್ರ ್ಛರಜಸ್ತಮಸ್ತಯೋಃ 
ಸತ್ತ್ವಂ ಚ ಮಿಶ್ರಂ ನ ಚ ಕಾಲವಿಕ್ರಮಃ 

ನ ಯತ್ರ ಮಾಯಾ ಕಿಮುತಾಪರೇ ಹರೇ- 
ರನುವ್ರತಾ ಯತ್ರ ಸುರಾಸುರಾರ್ಚಿತಾಃ ॥ ೧೦ ॥ 


ಶ್ಯಾಮಾವದಾತಾಃ ಶತಪತ್ರಲೋಚನಾಃ 
ಪಿಶಂಗವಸ್ವ್ರಾ ಸುರುಚಃ ಸುಪೇಶಸಃ । 
ಸರ್ವೇ  ಚಿತುರ್ಬಾಹವ ಉನ್ಮಿಪನ್ನಣಿ- 
ಪ್ರವೇಕನಿಷ್ಠಾಭರಣಾಃ ಸುವರ್ಚಸ: 
ಪ್ರವಾಲವೈದೂರ್ಯಮೃಣಾಲವರ್ಚಸಃ 
ಪರಿಸುದತ್ಸುಂಡಲಮೌಲಿಮಾಲಿನ: 


1 ೧0 ॥ 


ಭ್ರಾಜಿಷ್ಟುಭಿರ್ಯಃ ಪರಿತೋ ವಿರಾಜತೇ 
ಲಸದ್ದಿಮಾನಾವಲಿಭಿರ್ಮಹಾತ್ಮನಾಮ್‌ | 
ವಿದ್ಯೋತಮಾನಃ ಪ್ರಮದೋತ್ತಮಾದ್ಯುಭಿ: 


ಸವಿದ್ಯುದಭ್ರಾವಲಿಭಿರ್ಯಥಾ ನಭಃ 1೧೨ 


ಶ್ರೀರ್ಯತ್ರ ರೂಪಿಣ್ಯುರುಗಾಯಪಾದಯೋ:ಃ 
ಕರೋತಿ ಮಾನಂ ಬಹುಧಾ ವಿಭೂತಿಭಿಃ 

ಪ್ರೇಂಖಂ ಶ್ರಿತಾ ಯಾ ಕುಸುಮಾಕರಾನಗ್ಗೆ- 
ರ್ವಿಗೀಯಮಾನಾ ಪ್ರಿಯಕರ್ಮ ಗಾಯತೀ ॥ ೧೩ ॥ 


ದದರ್ಶ ್ಹತತ್ರಾಖಲಸಾತ್ವತಾಂ ಪತಿಂ 
ಶ್ರಿಯಃ ಪತಿಂ ಯಜ್ಞಪತಿಂ ಜಗತ್ತತಿಮ್‌ । 
ಸುನಂದನಂದಪ್ರಬಲಾರ್ಹಣಾದಿಭಿಃ 


ಸ್ವರಾರ್ಷದಮುಖ್ಯೆ F ಪರಿಸೇವಿತಂ ವಿಭುಮ್‌ ॥ ೧೪ ॥ 


ಭೃತ್ಯಪ್ರಸಾದಾಭಿಮುಖಂ ದೃಗಾಸವಂ 
ಪ್ರಸನ್ನಹಾಸಾರುಣಲೋಚನಾನನಮ್‌ | 
ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ 


ಪೀತಾಂಬರಂ ವಕ್ಫಸಿ ಲಕ್ಷಿತಂ ಶ್ರಿಯಾ ॥ ೧೫ ॥ 


ದ್ವಿತೀಯ ಸೃಂಧ 


179 


ಸಂತಾನಗಳು ಹೇಗೆ ಪ್ರವೇಶಿಸಿಯಾವು? ಅಲ್ಲಿ ದೇವತೆಗಳಿಂದಲೂ, 
ದೈತ್ಯರಿಂದಲೂ ಆರಾಧಿಸಲ್ಪಡುತ್ತಿರುವ ಭಗವಂತನ ಪಾರ್ಷದರು 
ವಾಸಿಸುತ್ತಾರೆ. ॥ ೧೦ ॥ ಅವರ ಶರೀರಗಳು ಉಜ್ವಲವಾದ ಕಾಂತಿ 
ಯಿಂದೊಡಗೂಡಿ ಶ್ಯಾಮಲವರ್ಣದಿಂದಲೂ, ಕಮಲದಂತೆ 
ಕೋಮಲವಾದ ಕಣ್ಣುಗಳಿಂದಲೂ, ಹೀತಾಂಬರದಿಂದಲೂ ಶೋಭಿ 
ಸುತ್ತಿೆ ಅವರ ಒಂದೊಂದು ಅಂಗದಿಂದಲೂ ಸೌಂದರ್ಯಾ 
ಮೃತು ಹೊರಸೂಸುತ್ತಿದೆ. ಅವರು ಕೋಮಲ ಮೂರ್ತಿ 
ಗಳಾಗಿದ್ದು ಎಲ್ಲರಿಗೂ ಚಶುರ್ಭುಜಗಳಿವೆ. ಅವರು ಮಹಾ ತೇಜ್ವಿ 
ಗಳಾಗಿದ್ದು ರತ್ನಘಟಿತವಾದ ಚಿನ್ನದ ಪ್ರಭೆಯಿಂದ ಹೊಳೆಯುವ 
ಭೂಷಣಗಳನ್ನು ಧರಿಸಿದ್ದಾರೆ. ಹವಳ, ವೈಡೂರ್ಯಮಣಿ ಮತ್ತು 
ಕಮಲದ ಉಜ್ವಲವಾದ ತಂತುವಿಗೆ ಸಮಾನವಾದ ಕಾಂತಿಯಿಂದ 
ಥಳ-ಥಳಿಸುತ್ತಿದ್ದಾರೆ. ಅವರ ಕಿವಿಗಳಲ್ಲಿ ಕುಂಡಲಗಳೂ, ಶಿರಸ್ಸಿನಲ್ಲಿ 
ಕಿರೀಟವೂ, ಕಂಠದಲ್ಲಿ ದಿವ್ಯಮಾಲೆಗಳೂ ರಾರಾಜಿಸುತ್ತಿವೆ. ॥ ೧೧ ॥ 
ಮಿಂಚಿನಿಂದ ಕೂಡಿದ ಮೋಡಗಳಿಂದ ಶೋಭಿಸುವ ಆಕಾಶ 
ದಂತೆಯೇ ಆ ಲೋಕವು ಕಮನೀಯ ಕಾಮಿನಿಯರ ಕಾಂತಿ 
ಯಿಂದ ಕೂಡಿದ, ಮಹಾತ್ಮರ ದಿವ್ಯ ತೇಜೋಮಯ ವಿಮಾನ 
ಗಳಿಂದ ಎಲ್ಲ ಕಡೆಗಳಲ್ಲಿಯೂ ಶೋಭಾಯಮಾನವಾಗಿದೆ. 
॥ ೧೨ ॥ ಆ ವೈಕುಂಠಲೋಕದಲ್ಲಿ ದಿವ್ಯ, ರೂಪ-ಲಾವಣ್ಯ ಸಂಪನ್ನೆ 
ಯಾದ ಮಹಾಲಕ್ಷ್ಮಿಯು ತನ್ನ ಬಗೆ-ಬಗೆಯ ವಿಭೂತಿಗಳ 
ಮೂಲಕ ಭಗವಂತನ ಶ್ರೀಚರಣಕಮಲಗಳನ್ನು ನಾನಾ ಪ್ರಕಾರ 
ದಿಂದ ಸೇವೆ ಮಾಡುತ್ತಾ ಇದ್ದಾಳೆ. ಕೆಲವೊಮ್ಮೆ ಅವಳು ಉಯ್ಯಾ 
ಲೆಯ ಮೇಲೆ ಕುಳಿತು ತನ್ನ ಪ್ರಿಯತಮನಾದ ಭಗವಂತನ ಲೀಲೆ 
ಗಳನ್ನು ಗಾಯನ ಮಾಡತೊಡಗುವಳು. ಆಗ ಆಕೆಯ ಸೌಂದರ್ಯ- 
ಸುವಾಸನೆಗಳಿಂದ ಉನ್ನತ್ತರಾದ ಭಕ್ತರೂಪಿಗಳಾದ ದುಂಬಿಗಳು 
ತಾವೂ ಶ್ರೀಲಕ್ಷ್ಮೀದೇವಿಯ ಗುಣಗಳನ್ನು ಗಾನ ಮಾಡತೊಡ 
ಗುತ್ತವೆ. ॥ ೧೩ ॥ 

ಆ ದಿವ್ಯಲೋಕದಲ್ಲಿ ಸಮಸ್ತಭಕ್ತರ ಸಂರಕ್ಷಕನೂ, ಲಕ್ಷ್ಮೀ 
ಪತಿಯೂ, ಯಜ್ಞಘತಿಯಾ, ವಿಶ್ವಪತಿಯೂ ಆದ ಭಗವಂತನು 
ವಿರಾಜಿಸುತ್ತಿರುವುದನ್ನು ಬ್ರಹ್ಮದೇವರು ನೋಡಿದರು. ನಂದ, 
ಸುನಂದ, ಪ್ರಬಲ, ಅರ್ಹಣ ಮುಂತಾದ ಪಾರ್ಷದ ಮುಖ್ಯರು ಆ 
ಪ್ರಭುವನ್ನು ಸೇವಿಸುತ್ತಿದ್ದರು. ॥ ೧೪ ॥ ಮಹಾಪ್ರಭುವಿನ ಮುಖ 
ಕಮಲವು 'ಕ್ತಂಗೆ ಅನುಗ್ರಹತೋರುವ ಮಧುರವಾದ ಮುಗುಳ್ನಗೆ 
ಯಿಂದ ರಮಣೀಯವಾಗಿದೆ. ಕಣ್ಣುಗಳಲ್ಲಿ ಸುಂದರವಾದ ಕೆಂಪು 
ಬಣ್ಣದ ಕಾಂತಿ, ಕಡುಮೋಹಕವಾದ, ಮಧುರವಾದ ಕಡೆಗಣ್ಣ 
ನೋಟ - ಇವು ಕೂಡಲೇ ಪ್ರೇಮೀ ಭಕ್ತರಿಗೆ ತನ್ನ ಸರ್ವಸ್ವ ವನ್ನೂ 

ಕೊ ಟ್ವುಬಿಡುತ್ತವೋ ಎಂಬಂತೆ ಕಾಣುತ್ತಿದೆ. ತಲೆಯಲ್ಲಿ ಕಿರೀ ಆಟವೂ, 
ಕಿವಿಗಳಲ್ಲಿ ಕುಂಡಲಗಳೂ, ಮೈಮೇಲೆ ಪೀತಾಂಬರವೂ ಹೊಳೆ 
ಯುತ್ತಿದೆ. ವಕ್ಚಹ್ಥಳದಲ್ಲಿ ಜ್‌ ಸ್ವರ್ಣರೇಖೆಯಂತೆ ಶ್ರೀಲಕ್ಷ್ಮೀ 
ದೇವಿಯು ವಿರಾಜಸುತ್ತಿದ್ದಾಳೆ. ಭಗವಂತನಿಗೆ ಅಂದವಾದ ನಾಲ್ಕು 
ಭುಜಗಳಿವೆ. ॥ ೧೫ ॥ ಪ್ರಭುವು ಅಮೂಲ್ಯವೂ, ಸರ್ವೋ 


180 


ಅಧ್ಯರ್ಹಣೀಯಾಸನಮಾಸ್ಕಿತಂ ಪರಂ 

ವೃತಂ ಚತು:ಹೋಡಶಪಂಚ ಶಕ್ಕಿಭಿಃ 1 
ಯುಕ್ತಂ ಭಗ: ಸ್ಪೈಂತರತ್ರ ಚಾಧ್ರುವೈಃ 

ಸ್ವಏವ ಧಾಮನ್‌ ರಮಮಾಣಮೀಶ್ಚರಮ್‌ ॥ ೧೬ ॥ 


ತದ್ದರ್ಶನಾಹ್ಲಾದಪರಿಪ್ಸುತಾಂತರೋ 

ಹೃಷ್ಠತ್ತನುಃ ಪ್ರೇಮಭರಾಶ್ರುಲೋಚನಃ । 
ನನಾಮ ಪಾದಂಬುಜಮಸ್ಕ ವಿಶ್ಪಸ್ಟಗ್‌ 

ಯತ್‌ ಪಾರಮಹಂಸ್ಕೇನ ಪಥಾಧಿಗಮೃತೇ ॥ ೧೭ ॥ 


ತಂ ಪ್ರೀಯಮಾಣಂ ಸಮುಪಸ್ಥಿತಂ ತದಾ 
ಪ್ರಜಾವಿಸರ್ಗೇ ನಿಜಶಾಸನಾರ್ಹಣಮ್‌ । 
ಬಭಾಷ ಈಷತ್‌ ಸ್ಥಿತಕೋಚಿಷಾ ಗಿರಾ 
ಪ್ರಿಯಃ ಪ್ರಿಯಂ ಪ್ರೀತಮನಾಃ ಕರೇ ಸ್ಪ್ರಶನ್‌ ॥ ೧೮ ॥ 


ಶ್ರೀಭಗವಾನುವಾಚ 


ತ್ಹಯಾಹಂ ತೋಷಿತಃ ಸಮ್ಯಗ್ವೇದಗರ್ಭ ಸಿಸ್ಛಕ್ಚಯಾ | 
ಚಿರಂ ಭೃತೇನ ತಪಸಾ ದುಸ್ತೋಷು ಕೂಟಯೋಗಿನಾಮ್‌ 
Neal 


ವರಂ ವರಯ ಭದ್ರಂ ತೇ ವರೇಶಂ ಮಾಭಿವಾಂಛಿತಮ್‌ । 
ಬ್ರಹ್ಮನ್‌ ಶ್ರೇಯಃ ಪರಿಶ್ರಾಮಃ ಪುಂಸೋ ಮದ್ದರ್ಶನಾವಧಿಃ 
u ೨೦॥ 


ಮನೀಷಿತಾನುಭಾವೋ5ಯಂ ಮಮ ಲೋಕಾವಲೋಕನಮ್‌ । 
ಯದುಪಶ್ರುತ್ಯ ರಹಸಿ ಚಕರ್ಥ ಪರಮಂ ತಪಃ 
॥ ೨೧ ॥ 


ಪ್ರತ್ಯಾದಿಷ್ಟಷಡ ಮಯಾ ತತ್ರ ತ್ವಯಿ ಕರ್ಮವಿಮೋಹಿತೇ 
ತಪೋ ಮೇ ಹೃದಯಂ ಸಾಕ್ಟಾದಾತ್ಮಾಹಂ ತಪಸೋರನಘ 
॥ ೨೨ ॥ 


ಸೃಜಾಮಿ ತಪಸೈವೇದಂ ಗ್ರಸಾಮಿ ತಪಸಾ ಪುನಃ 
ಬಿಭರ್ಮಿ ತಪಸಾ ವಿಶ್ವಂ ವೀರ್ಯಂ ಮೇ ದುಶ್ಚರಂ ತಪಃ 
1 ೨೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ತ್ರಮವೂ ಆದ ಆಸನದಲ್ಲಿ ಬೆಳಗುತ್ತಿದ್ದಾನೆ. ಪುರುಷ ಪ್ರಕೃತಿ, 
ಮಹತ್ತತ್ವ್ವ, ಅಹಂಕಾರ, ಮನಸ್ಸು ಹತ್ತು ಇಂದ್ರಿಯಗಳು, ಪಂಚ 
ತನ್ಮಾತ್ರೆಗಳು, ಪಂಚಭೂತಗಳು - ಹೀಗೆ ಇಪ್ಪತ್ತೈದು ಶಕ್ತಿಗಳು 
ಮೂರ್ತಿಭವಿಸಿ ಆತನ ನಾಲ್ಕೂ ಕಡೆಗಳಲ್ಲಿ ನಿಂತುಕೊಂಡಿವೆ. 
ಸಮಗ್ರವಾದ ಐಶ್ವರ್ಯ, ಧರ್ಮ, ಕೀರ್ತಿ, ಶ್ರೀ, ಜ್ಞಾನ ಮತ್ತು 
ವೈರಾಗ್ಯ ಎಂಬ ನಿತ್ಯಸಿದ್ದವಾದ ಸ್ವರೂಪ ಶಕ್ತಿಗಳಿಂದ ಸ್ವಾಮಿಯು 
ಕೂಡಿಕೊಂಡಿರುತ್ತಾನೆ. ಅವನನ್ನು ಬಿಟ್ಟು ಬೇರೆ ಯಾವುದ 
ರಲ್ಲಿಯೂ ಕೂಡ ಅವು ನಿತ್ಯವಾಗಿ ಇರುವುದಿಲ್ಲ ಸರ್ವೇಶ್ವರನಾದ 
ಆ ಪ್ರಭುವು ಸದಾಕಾಲ ತನ್ನ ಆನಂದಮಯ ಸ್ವರೂಪದಲ್ಲೇ 
ನಿರಂತರವಾಗಿ ಮುಳುಗಿರುತ್ತಾನೆ. ॥ ೧೬ ॥ ಆತನನ್ನು ನೋಡಿ 
ದೊಡನೆಯೇ ಬ್ರಹ್ಮದೇವರ ಹೃದಯವು ಉಕ್ಕೇರುವ ಆನಂದ 
ದಿಂದ ತುಂಬಿಹೋಯಿತು. ದೇಹವು ರೋಮಾಂಚಿತವಾಗಿ, ಕಣ್ಣು 
ಗಳಲ್ಲಿ ಆನಂದಾಶ್ರುಗಳು ಚಿಮ್ಮಿಬಂದವು. ಪರಮಹಂಸರಿಗೆ ನಿವೃತ್ತಿ 
ಮಾರ್ಗದಿಂದಲೇ ದೊರೆಯುವ ಭಗವಂತನ ಶ್ರೀಪಾದಪದ್ಧಗಳಿಗೆ 
ಬ್ರಹ್ಮದೇವರು ಮತ್ತೊಮ್ಮೆ ತಲೆಬಾಗಿ ನಮಸ್ಕರಿಸಿದರು. ॥ ೧೭ ॥ 
ಬ್ರಹ್ಮದೇವರಿಗೆ ಪ್ರಿಯನಾದ ಆ ಭಗವಂತನು ತನ್ನ ಪ್ರಿಯಪುತ್ರನು 
ಪ್ರಜಾಸೃಷ್ಟಿಮಾಡಲು ತನ್ನ ಶಾಸನವನ್ನು ಸ್ವೀಕರಿಸುವುದಕ್ಕೆ ಯೋಗ್ಯ 
ನೆಂದು ತಿಳಿದು, ಅತ್ಯಂತ ಪ್ರಸನ್ನನಾಗಿ ಪ್ರೀತಿತುಂಬಿದ ಮನಸ್ಸಿನಿಂದ 
ಆತನನ್ನು ಕೈಯಿಂದ ನೇವರಿಸುತ್ತಾ ಮೃದುವಾದ ಮಂದಹಾಸ 
ದಿಂದ ಶೋಭಿಸುತ್ತಿರುವ ಮಾತಿನಿಂದ ಹೀಗೆಂದನು -॥ ೧೮ ॥ 
ಶ್ರೀಭಗವಂತನು ನುಡಿದನು - ಬ್ರಹ್ಮನೇ ನಿನ್ನ ಹೃದಯ 
ದಲ್ಲಾದರೋ ಸಮಸ್ತ ವೇದಗಳ ಜ್ಞಾನವು ತುಂಬಿದೆ. ನೀನು 
ಸೃಷ್ಟಿರಚನೆಯ ಇಚ್ಛೆಯಿಂದ ಚಿರಕಾಲತಪಸ್ಸುಮಾಡಿ ನನ್ನನ್ನು ಚೆನ್ನಾಗಿ 
ಸಂತೋಷಪಡಿಸಿರುವೆ. ಮನಸ್ಸಿನಲ್ಲಿಕಪಟವನ್ನಿಟ್ಟುಕೊಂಡು ಯೋಗ 
ಸಾಧನೆ ಮಾಡುವವರು ಎಂದಿಗೂ ನನ್ನನ್ನು ಪ್ರಸನ್ನ ಗೊಳಿಸಲಾರರು. 
॥ ೧೯ ॥ ಬ್ರಹ್ಮನೇ! ನಿನಗೆ ಮಂಗಳವಾಗಲಿ. ನಿನಗೆ ಇಷ್ಟವಾದ 
ವರವನ್ನು ಬೇಡಿಕೋ. ಬೇಡಿದ ವಸ್ತುಗಳನ್ನು ಕೊಡುವ ಸಾಮರ್ಥ್ಯ 
ನನಗಿದೆ. ನನ್ನ ದರ್ಶನವಾಗುವವರೆಗೆ ಮನುಷ್ಯರಿಗೆ ತಪಸ್ಸೇ 
ಮುಂತಾದ ಸಾಧನೆಗಳ ಪರಿಶ್ರಮವಿರುತ್ತದೆ. ನನ್ನ ದರ್ಶನವಾದಾಗ 
ಅದೇ ಪರಿಶ್ರಮಗಳ ಫಲವೆಂದು ತಿಳಿ. ಬಳಿಕ ಯಾವುದೇ 
ಪರಿಶ್ರಮಗಳು ಇರುವುದಿಲ್ಲ ಏಕೆಂದರೆ, ಜೀವರ ಸಮಸ್ತ ಶ್ರೇಯಸ್ಸಿನ 
ಸಾಧನೆಗಳ ವಿಶ್ರಾಮ-ಪರ್ಯವಸಾನ ನನ್ನ ದರ್ಶನದಲ್ಲೇ 
ಇದೆ. ॥ ೨೦ ॥ ನೀನು ನನ್ನನ್ನು ನೋಡದೆಯೇ ನನ್ನ ವಾಣಿಯನ್ನು 
ಕೇಳಿ, ಇಷ್ಟು ತೀವ್ರವಾದ ತಪಸ್ಸನ್ನು ಆಚರಿಸಿದೆ. ಅದರಿಂದಲೇ 
ನಿನಗೆ ನನ್ನಇಚ್ಛೆಯಿಂದ ನನ್ನ ಲೋಕದ ದರ್ಶನವಾಯಿತು. ॥ ೨೧॥ 
ಆಗ ನೀನು ಸೃಷ್ಟಿರಚನೆಯ ಕಾರ್ಯದಲ್ಲಿ ಕಿಂಕರ್ತವ್ಯ ಮೂಢ 
ನಾಗಿದ್ದೆ ಇದರಿಂದಲೇ ನಿನಗೆ ನಾನೇ ತಪಸ್ಸನ್ನಾಚರಿಸಲು ಅಪ್ಪಣೆ 
ಕೊಟ್ಟಿದ್ದೆ ಪಾಪರಹಿತನೇ ! ತಪಸ್ಸು ನನ್ನ ಹೃದಯವಾಗಿದೆ. ನಾನೇ 
ತಪಸ್ಸಿನ ಆತ್ಮಾ ಆಗಿದ್ದೇನೆ. ॥ ೨೨ ॥ ನಾನು ತಪಸಿನಿಂದಲೇ ಈ 
ಜಗತ್ತನ್ನು ಸೃಷ್ಟಿಸುತ್ತೇನೆ. ತಪಸಿನಿಂದಲೇ ಇದನ್ನು ಧರಿಸಿ- 


9 ಅಧ್ಯಾಯ] 


181 


ಬ್ರಹ್ಟೋವಾಚ 
ಭಗವನ್‌ ಸರ್ವಭೂತಾನಾಮಧೃಕ್ಟೋರವಸ್ಥಿತೋ ಗುಹಾಮ್‌ । 
ವೇದ ಹೃಪ್ರತಿರುದ್ಧೇನ ಪ್ರಜ್ಞಾನೇನ ಚಿಕೀರ್ಷಿತಮ್‌ 
1 ೨೪॥ 


ತಥಾಪಿ ನಾಥಮಾನಸ್ಯ ನಾಥ ನಾಥಯ ನಾಧಿತಮ್‌ ಟ 
ಪರಾವರೇ ಯಥಾ ರೂಪೇ ಜಾನೀಯಾಂ ತೇ ತ್ವರೂಪಿಣಃ 
1 ೨೫ ॥ 


ಯಥಾತತತ್ಮ ಮಾಯಾಯೋಗೇನ ನಾನಾಶಕು ್ಯೈಪಬ್ಧಂಹಿತಮ್‌ I 
ವಿಲುಂಪನ್‌ ವಿಸೃಜನ್‌ ಗೃಷ್ನನ್‌ ಬಿಭ್ರದಾತ್ಮಾನಮಾತ್ಮನಾ 
॥| ೨೬ ॥ 


ಕ್ರೀಡಸ್ಕಮೋಘಸಂಕಲ್ಪ ಊರ್ಣನಾಭಿರ್ಯಥೋರ್ಣುತೇ | 
ತಥಾ ತದ್ದಿಷಯಾಂ ಧೇಹಿ ಮನೀಷಾಂ ಮಯಿ ಮಾಧವ 


I ೨೭ ॥ 
ಭಗವಚ್ಚಿಕ್ಷಿತಮಹಂ ಕರವಾಣಿ ಹ್ಯತಂದ್ರಿತಃ । 
ನೇಹಮಾನಃ ಪ್ರಜಾಸರ್ಗಂ ಬಧ್ಯೇಯಂ ಯದನುಗ್ರಹಾತ್‌ 

॥ ೨೮ ॥ 


ಯಾವತ್ತಖಾ ಸಖ್ಯುರಿವೇಶ ತೇ ಕೃತಃ 
ಪ್ರಜಾವಿಸರ್ಗೇ ವಿಭಜಾಮಿ ಭೋ ಜನಮ್‌ । 
ಅವಿಕ್ಚವಸ್ತೇ ಪರಿಕರ್ಮಣಿ ಸ್ಥಿತೋ 
ಮಾ ಮೇ ಸಮುನ್ನದ್ದ ಮದೋತಜಮಾನಿನಃ ॥ ೨೯॥ 


ಶ್ರೀಭಗವಾನುವಾಚ 


ಜ್ಞಾನಂ ಪರಮಗುಹ್ಯಂ ಮೇ ಯದ್ದಿಜ್ಞಾ ನಸಮನ್ನಿತಮ್‌ 1 
ಸರಹಸ್ಯಂ ತಡಾಗೂ, ಚ ಗೃಹಾಣ ಗದಿತಂ ಮಯಾ 
11೩೦ ॥| 


ಯಾವಾನಹಂ ಯಥಾಭಾವೋ ಯದ್ರೂಪಗುಣಕರ್ಮಕ: | 


ತಥೈವ ತತ್ತ ತೃವಿಜ್ಞಾನಮಸ್ತು ತೇ ಮದನುಗ್ರಹಾತ್‌ 
॥1 ೩೧॥ 


ಪಾಲಿಸುತ್ತೇನೆ. ಮತ್ತೆ ತಪಸಿನಿಂದಲೇ ನನ್ನಲ್ಲಿ ಲೀನಗೊಳಿಸಿಕೊಳ್ಳು 


ತ್ತೇನೆ. ತಪಸ್ಸೇ ನನ್ನ ಒಂದು ದಾಟಲಕಕ್ಕವಾದ ಶಕ್ಕಿಯಾಗಿದೆ. ॥ ೨೩ ॥ 


ಬ್ರಹ್ಮದೇವರು ಹೇಳಿದರು - ಭಗವಂತನೇ | ನೀನೇ ಸಮಸ್ತ 
ಪ್ರಾಣಿಗಳ ಅಂತಣರಣದಲ್ಲಿ ಸಾಕ್ಷೀರೂಪದಿಂದ ವಿರಾಜಿಸುತ್ತಿರುವೆ. 
ನಾನು ಏನು ಮಾಡಲು ಬಯಸುತ್ತಿರುವೆ ಎಂಬುದನ್ನು ನೀನು ನಿನ್ನ 
ಅಪ್ರತಿಹತವಾದ ಜ್ಞಾನದಿಂದ ತಿಳಿದೇ ಇದ್ದೀಯೆ. ॥ ೨೪ ॥ 
ಮಹಾಪ್ರಭೂ | ರೂಪರಹಿತವಾಗಿರುವ ನಿನ್ನ ಪರರೂಪ ಮತ್ತು 
ಅಪರರೂಪ (ಸಗುಣ-ನಿರ್ಗುಣ) ಗಳೆರಡನ್ನೂ ತಿಳಿಯಬೇಕೆಂಬ 
ನನ್ನ ಬೇಡಿಕೆಯನ್ನು ಈಡೇರಿಸಲು ಪ್ರಾರ್ಥಿಸುತ್ತೇನೆ. ॥ ೨೫ ॥ 
ನೀನು ಮಾಯೆಗೆ ಸ್ವಾಮಿಯಾಗಿರುವೆ. ಸತ್ಯಸಂಕಲ್ಪನು. ಜೇಡರ 
ಹುಳವು ತನ್ನ ಬಾಯಿಂದ ಬಲೆಯನ್ನು ಹೆಣೆದು ಅದರಲ್ಲಿ ಆಟ 
ಹ ಕೊನೆಗೆ ಅದನ್ನು ತನ್ನಲ್ಲಿಯೇ ಲಯಗೊಳಿಸಿಕೊಳ್ಳು 

ತೆ, ನೀನೂ ನಿನ್ನ ಮಾಯಾಶಕ್ತಿಯಿಂದ ನಾನಾಶಕ್ತಿಸಂಪನ್ನವಾದ 

ಈ ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯಗಳನ್ನು ಮಾಡಲಿಕ್ಕಾಗಿ ನಿನ್ನನ್ನೇ ಅನೇಕ 
ರೂಪಗಳನ್ನಾಗಿಸಿಕೊಂಡು ಕ್ರೀಡಿಸುತ್ತಿರುವೆ. ಇದನ್ನು ನೀನು ಹೇಗೆ 
ಮಾಡುವೆ? ಎಂಬ ಮರ್ಮವನ್ನು ತಿಳಿಯಬಲ್ಲಜ್ಞಾ ನವನ್ನು ನನಗೆ 
ದಯಪಾಲಿಸು. ॥ ೨೬-೨೭ ॥ ನಾನು ಎಚ್ಚರವಾಗಿದ್ದು ನಿನ್ನ ಆಜ್ಞೆ 
ಯನ್ನು ಪಾಲನೆಮಾಡುವಂತೆಯೂ, ಸೃಷ್ಟಿಯನ್ನು ಮಾಡು 
ವಾಗಲೂ ಕರ್ತೃತ್ವದ ಅಭಿಮಾನದಿಂದ ಬಂಧಿತನಾಗದಂತೆ ನನ್ನ 
ಮೇಲೆ ಕೃಪೆಮಾಡು. ॥ ೨೮ ॥ ಪ್ರಭೋ! ನೀನು ಪರಮಪ್ರೀತಿ 
ಯಿಂದ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಮಿತ್ರನಂತೆ 
ಸ್ವೀಕರಿಸಿರುವೆ. ಆದ್ದರಿಂದ ನಾನು ಈ ಸೃಷ್ಟಿರಚನೆಯೆಂಬ ನಿನ್ನ 
ಸೇವೆಯನ್ನು ಮಾಡುವಾಗಲೂ, ಎಚ್ಚರಿಕೆಯಿಂದ ಹಿಂದಿನ ಕಲ್ಪದ 
ಗುಣ-ಕರ್ಮಗಳಿಗೆ ತಕ್ಕಂತೆ ಜೀವಿಗಳನ್ನು ವಿಭಾಜಿಸುವಾಗಲೂ 
ಎಲ್ಲಾದರೂ ನನ್ನ ಜನ್ಮ-ಕರ್ಮಗಳಿಂದ ಸ್ವತಂತ್ರನೆಂದು ತಿಳಿದು 
ಕೊಂಡು ಅಭಿಮಾನಕ್ಕೆ ಒಳಗಾಗದಂತೆ ಅನುಗ್ರಹಿಸು. ॥ ೨೯॥ 

ಭಗವಂತನು ಹೇಳಿದನು - ವಿರಂಚಿಯೇ! ನನ್ನ ಪರಮ 
ಗೋಪನೀಯ, ವಿಜ್ಞಾನಸಹಿತ ಜ್ಞಾನದ ಕುರಿತು ನಿನಗೆ ನಾನು 
ಹೇಳುತ್ತಿದ್ದೇನೆ. ಅದರ ರಹಸ್ಯ ಮತ್ತು ಅಂಗಗಳ ಸಹಿತ ವರ್ಣಿ 
ಸುವೆನು. "ಸಾವಧಾನವಾಗಿ ಕೇಳು. ॥ ೩೦ ॥ ನನ್ನ ವಿಸ್ತಾರವೆಷ್ಟು? 
ನನ್ನ ಲಕ್ಷಣವೇನು ? ನನಗೆ ಯಾವ-ಯಾವ ರೂಪಗಳೂ, ಗ 
ಬ ಕರ್ಮಗಳೂ ಇವೆಯೋ ಅವೆಲ್ಲದರ ತಾತ್ತ್ವಿಕ ವಾದ ಜ್ಞಾನವು 
ನಿನಗೆ ನನ್ನ ಅನುಗ್ರಹದಿಂದ ಉಂಟಾಗಲೀ. ॥ ೩೧ ॥ 

ಸೃಷಿಗೆ ಮೊದಲು ಕೇವಲ ನಾನೇ ಇದ್ದೆ ನಾನಲ್ಲದೆ ಸ್ಥೂಲ 
ಧಗ ಸೂಕ್ಷ್ಮ ವಾಗಲೀ, ಎರಡರ ಕಾರಣವಾದ ಅಜ 
ವಾಗಲೀ ಇರಲಿಲ್ಲ ಸ ಷ್ಟಿಯು € ಉಂಟಾದ ಮೇಲೆ ಏನೆಲ್ಲಈ ದೃ 
ವರ್ಗವಿದೆಯೋ ಆದೆಲ್ಲವೂ ನಾನೇ ಆಗಿದ್ದೇನೆ. “ಸತ್‌ ನ 
“ಅಸತ್‌ (ಕ್ಷರ)' ಅದರಿಂದ ಆಚೆ (ಪುರುಷೋತ್ತಮ) ಇರುವು 
ದೆಲ್ಲವೂ ನಾನೇ ಆಗಿದ್ದೇನೆ. ಇವೆಲ್ಲದರ ನಾಶವಾದ ಬಳಿಕವೂ 
ಉಳಿಯುವುದೆಲ್ಲವೂ ನಾನೇ ಆಗಿದ್ದೇನೆ. ॥ ೩೨ ॥ ಪರಮಾತ್ಮನ 


182 
ಅಹಮೇವಾಸಮೇವಾಗ್ರೇ ನಾನ್ಯದ್‌ ಯತ್ತದಸತ್ತರಮ್‌ । 


ಪಶಾದಹಂ ಯದೇತಚ ಯೋಕವಶಿಷ್ಯೇತ ಸೋತಸ್ಥ ಹಮ್‌ 
ಚ ಚ 
1೩೨ ॥ 


ಯತೇತರ್ಥಂ ಯತೃತೀಯೇತ ನ ಪ್ರತೀಯೇತ ಚಾತ್ಮನಿ । 


ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾ ತಮಃ 
I ೩೩ ॥। 


ಯಥಾ ಮಹಾಂತಿ ಭೂತಾನಿ ಭೂತೇಷೂಚ್ಚಾವಚೇಷ್ಟನು । 
ಪ್ರವಿಷ್ಟಾನೃಪ್ರವಿಷ್ಟಾನಿ ತಥಾ ತೇಷು ನ ತೇಷ್ಟಹಮ್‌ 
11೩೪ ॥ 


ಏತಾವದೇವ ಜಿಜ್ಞಾಸ್ಟಂ ತತ್ತ್ವಜಿಜ್ಞಾಸುನಾನ 5ತ್ಥನಃ । 
Rd pr) ೧ 
ಅನ್ಹಯವ್ಯತಿರೇಕಾಭ್ಯಾಂ ಯತ್‌ ಸ್ಕಾತರ್ವತ್ರ ಸರ್ವದಾ 
1 ೩೫ ॥ 


ಏತನ್ನತಂ ಸಮಾತಿಷ್ಠ ಪರಮೇಣ ಸಮಾಧಿನಾ । 
ಭವಾನ್ಯಲ್ಪವಿಕಲ್ಲೇಷು ನ ವಿಮುಹೃತಿ ಕರ್ಹಿಚಿತ್‌ 
AE Nn 


ಶ್ರೀಶುಕ ಉವಾಚ 


ಸಂಪ್ರದಿಶೈವಮಜನೋ ಜನಾನಾಂ ಪರಮೇಷ್ಠಿನಮ್‌ । 
ಪಶ್ಯತಸ್ಥಸ್ಥ  ತದ್ರೂಪಮಾತ್ಸನೋ ನೃರುಣದ್ದರಿ: 
11 ೩೭॥ 


ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ವಿಹಿತಾಂಜಲಿ; । 
ಸರ್ವಭೂತಮಯೋ ವಿಶ್ವ ಸಸರ್ಜೇದಂ ಸ ಪೂರ್ವಮ್‌ 
1 ೩೮ ॥ 


ಪ್ರಜಾಪತಿರ್ಧರ್ಮಪತಿರೇಕದಾ ನಿಯಮಾನ್‌ ಯಮಾನ್‌ । 


ಭದ್ರಂ ಪ್ರಜಾನಾಮನ್ನಿಚ್ಛನ್ದಾತಿಷ್ಠತ್ತಾರ್ಥಕಾಮ್ಯಯಾ 
IAF I 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಸತ್ತೆಯಲ್ಲದೆ ಕಂಡುಬರುವುದೆಲ್ಲವೂ ಮಾಯೆಯ ಆಟವಾಗಿದೆ. 
ಹಾಗೆಯೇ ಆತ್ಮತತ್ವ್ವದ ದರ್ಶನವಾದಾಗ ಮಾಯೆಯು ಕಂಡು 
ಬರುವುದಿಲ್ಲ ಆದರೆ ಮಾಯೆಯಾದರೋ ಇಲ್ಲವೇ ಇಲ್ಲ 
ಏಕೆಂದರೆ, ವಿದ್ಯೆ ಮತ್ತು ಅವಿದ್ಯೆಗಳೆಂಬ ಎರಡೂ ಭಗವಂತನ 
ಶಕ್ತಿಗಳಾಗಿವೆ. ತಮ ಅರ್ಥಾತ್‌ ರಾಹುಗ್ರಹದ ಗಣನೆ ನವಗ್ರಹರಲ್ಲಿ 
ಆಗುತ್ತದೆ, ಆದರೆ ಅದು ಆಕಾಶದಲ್ಲಿ ಕಾಣುವುದಿಲ್ಲ ಹಾಗೆಯೇ 
ಈ ವಿಶ್ವವು ವಾಸ್ತವವಾಗಿ ಇಲ್ಲದಿದ್ದರೂ ಕಂಡುಬರುತ್ತದೆ. ಆದ್ದ 
ರಿಂದ ಇದೇ ನನ್ನ ಮಾಯೆ ಎಂದು ತಿಳಿ, ಅದಕ್ಕಾಗಿ ಪರಮಾತ್ಮ 
ತತ್ವದ ಅನುಭೂತಿಯನ್ನು ಪಡೆಯಲು ವಿದ್ಯೆಯ ಮೂಲಕ 
ಅವಿದ್ಯೆಯನ್ನು ನಿರಾಕರಿಸಬೇಕು. ॥ ೩೩ ॥ ಹೇಗೆ ಪ್ರಾಣಿಗಳ 
ಸಣ್ಣ-ದೊಡ್ಡ ಶರೀರಗಳಲ್ಲಿ (ಆಕಾಶಾದಿ) ಪಂಚಭೂತಗಳು ಸೇರಿ 
ಕೊಂಡಿವೆ ಮತ್ತು ಸೇರಿಕೊಂಡೂ ಇಲ್ಲ ಹಾಗೆಯೇ ಅವುಗಳಲ್ಲಿ 
(ಪ್ರಾಣಿಗಳಲ್ಲಿ) ನಾನು ಸೇರಿಕೊಂಡಿದ್ದರೂ ನಿಜವಾಗಿ ಅವುಗಳಲ್ಲಿ 
ನಾನು ಸೇರಿಕೊಂಡಿಲ್ಲ ॥ ೩೪ ॥ ಪರಮಾತ್ಮನ ತತ್ತ್ವವನ್ನು ತಿಳಿ 
ಯುವ ಇಚ್ಛೆಯುಳ್ಳವನಿಗೆ ಎಧಿರೂಪದಿಂದ - ಅರ್ಥಾತ್‌ "ಪರ 
ಮಾತ್ನನು ಹೀಗಿದ್ದಾನೆ, ಹಾಗಿದ್ದಾನೆ' ಈ ಭಾವದಿಂದ ಹಾಗೂ ನಿಷೇಧ 
ರೂಪದಿಂದ ಅರ್ಥಾತ್‌ "ಪರಮಾತ್ಮನು ಹೀಗೂ ಇಲ್ಲ ಹಾಗೂ 
ಇಲ್ಲ ಈ ಭಾವದಿಂದ ಪರಮಾತ್ಮನು ಎಲ್ಲ ದೇಶಗಳಲ್ಲಿ, ಎಲ್ಲ 
ಕಾಲಗಳಲ್ಲಿ ಇದ್ದಾನೆ ಇಷ್ಟೇ ತಿಳಿಯುವ ಆವಶ್ಯಕತೆ ಇದೆ. ॥ ೩೫ ॥ 
ಬ್ರಹ್ಮನೇ! ನೀನು ಅವಿಚಲ ಸಮಾಧಿಯ ಮೂಲಕ ನನ್ನ ಈ 
ಸಿದ್ಧಾಂತದಲ್ಲಿ ಪೂರ್ಣನಿಷ್ಯೆಯನ್ನಿಡು. ಇದರಿಂದ ನಿನಗೆ ಕಲ್ಪ-ಕಲ್ಪಾಂತರ 
ಗಳಲ್ಲಿ ವಿವಿಧ ಪ್ರಕಾರದ ಸೃಷ್ಟಿಯನ್ನು ಮಾಡುತ್ತಿದ್ದರೂ ನೀನು 
ಎಂದೂ ಮೋಹಿತನಾಗಲಾರೆ. (ಆದ್ಧರಿಂದ ಸಾಧಕನು ಸಚ್ಚಿದಾನಂದ 
ಘನ ಪರಮಾತ್ಮನೊಬ್ಬನೇ ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲಗಳಲ್ಲಿ 
ಇದ್ದಾನೆ. ಅವನಿಂದ ಬೇರೆಯಾದುದು ಯಾವುದೂ ಇಲ್ಲ ಎಂಬು 
ದನ್ನು ನಿಶ್ಚಯಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಅವನು 
ಶೋಕ, ಮೋಹ ಮುಂತಾದ ವಿಕಾರಗಳಿಂದ ಮತ್ತು ಅವಿದ್ಯೆಯೇ 
ಮೊದಲಾದ ಕ್ಲೇಶಗಳಿಂದ ಮುಕ್ತನಾಗಿ ಪರಮ ಶಾಂತಿಸ್ವರೂಪ 
ನಾದ ಪರಮಾತ್ಮನನ್ನು ಪಡೆದುಕೊಳ್ಳಬಲ್ಲನು.) ॥ ೩೬ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಜನ್ನರಹಿತವಾದ ಶ್ರೀಮನ್ನಾರಾಯಣನು ಜನರಲ್ಲಿ, ಉತ್ತಮಾಧಿಪತ್ಯ 
ವನ್ನು ಪಡೆದ ಬ್ರಹ್ಮದೇವರಿಗೆ ಹೀಗೆ ಉಪದೇಶಮಾಡಿ ಅವರು 
ನೋಡುತ್ತಿರುವಂತೆಯೇ ಅಂತರ್ಧಾನಹೊಂದಿದನು. ॥ ೩೭ ॥ ಬ್ರಹ್ಮ 
ದೇವರು ತನ್ನ ಕಣ್ಣುಂದೆಯೇ ಅದೃಶ್ಯನಾದ ಭಗವಂತನಿಗೆ ಕೈಜೋಡಿಸಿ 
ನಮಸ್ಕಾರಮಾಡಿ, ಆತನ ಅನುಗ್ರಹದಿಂದ ಹಿಂದಿನ ಕಲ್ಪದಲ್ಲಿ ಇದ್ದ 
ಹಾಗೆ ಪುನಃ ಈ ವಿಶ್ವವನ್ನು ಸೃಷ್ಟಿಮಾಡಿದರು. ॥ ೩೮ ॥ ಒಮ್ಮೆ 
ಧರ್ಮಪತಿಗಳಾದ ಆ ಪ್ರಜಾಪತಿ ಬ್ರಹ್ಮದೇವರು ಎಲ್ಲ ಪ್ರಜೆಗಳಿಗೆ 
ಕಲ್ಯಾಣವು ಉಂಟಾಗಲೆಂಬ ಸ್ವಾರ್ಥವನ್ನು ಸಾಧಿಸಲು ವಿಧಿಪೂರ್ವಕ 
ವಾಗಿ ಯಮ-ನಿಯಮಗಳನ್ನು ಆಚರಿಸಿದರು. ॥ ೩೯ ॥ ಆಗಲೇ 
ಅವರ ಪ್ರಿಯಪುತ್ರನಾದ ದೇವರ್ಷಿ ನಾರದರು ಮಾಯಾಪತಿ 


10 ಅಧ್ಯಾಯ] 


ದ್ವಿತೀಯ ಸೃಂಧ 


189: 


ತಂ ನಾರದಃ ಪ್ರಿಯತಮೋ ರಿಕ್ನಾದಾನಾಮನುವ್ರತ: । 
ಶುಶ್ರೂಷಮಾಣ: ಶೀಲೇನ ಪ್ರಶ್ರಯೇಣ ದಮೇನ ಚ 
॥೪೦॥ 


ಮಾಯಾಂ ವಿವಿದಿಷನ್ವಿಸ್ಲೋರ್ಮಾಯೇಶಸ್ಥ ಮಹಾಮುನಿಃ । 
ಮಹಾಭಾಗವತೋ ರಾಜನ್ನಿತರಂ ಪರ್ಯತೋಷಯತ್‌ 
I ೪೧॥ 


ತುಪ್ಪ ನಿಶಾಮ್ಯ ಪಿತರಂ ಲೋಕಾನಾಂ ಪ್ರಪಿತಾಮಹಮ್‌ । 
ದೇವರ್ಷಿ: ಪರಿಪಪ್ರಚ್ಛ ಭವಾನ್ಯನ್ನಾನುಪ್ಪಚ್ಛತಿ 
೪೨H 


ತಸ್ಮಾ ಇದಂ ಭಾಗವತಂ ಪುರಾಣಂ ದಶಲಕ್ಸಣಮ್‌ । 
ಪ್ರೋಕ್ತಂ ಭಗವತಾ ಪ್ರಾಹ ಪ್ರೀತಃ ಪುತ್ರಾಯ ಭೂತಕೃತ್‌ 
॥1 ೪೩ ॥ 


ನಾರದಃ ಪ್ರಾಹ ಮುನಯೇ ಸರಸ್ವತ್ಯಾಸ್ತಟೇ ನೃಪ । 
ಧ್ಯಾಯತೇ ಬ್ರಹ್ಮ ಪರಮಂ ವ್ಯಾಸಾಯಾಮಿತತೇಜಸೇ 
॥1 ೪೪ ॥ 


ಯದುತಾಹಂ ತ್ವಯಾ ಪೃಷ್ಟೋ ವೈರಾಜಾತ್ಪುರುಷಾದಿದಮ್‌ । 
ಯಥಾಸೀತ್ತದುಪಾಖ್ಯಾಸ್ಕೇ ಪ್ರಶ್ನಾನನ್ಯಾಂಶ್ಚ ಕೃತ್ಸಶ: 
॥ ೪೫ ॥ 


ಭಗವಂತನ ಮಾಯೆಯ ತತ್ತ್ವವನ್ನು ಅರಿಯುವ ಇಚ್ಛೆಯಿಂದ 
ಜಿತೇಂದ್ರಿಯನಾಗಿ, ಸದಾಚಾರ ಸಂಪನ್ಮನಾಗಿ ಅವರ ಸೇವೆ ಮಾಡು 
ತಿದ್ದನು. ಪರಮ ಭಾಗವತೋತ್ತಮನಾದ ನಾರದ ಮಹರ್ಷಿಯು 
ಹೀಗೆ ಬಹುಕಾಲ ಸೇವಿಸುತ್ತಾ ಬ್ರಹ್ಮದೇವರನ್ನು ಸಂತೋಷಪಡಿಸಿ 
ದನು. ॥ ೪೦-೪೧ ॥ ಪರೀಕ್ಷಿದ್ರಾಜನೇ | ಲೋಕಪಿತಾಮಹರಾದ 
ಬ್ರಹ್ಮದೇವರು ಪ್ರಸನ್ನ ರಾಗಿರುವುದನ್ನು ನೋಡಿ ನಾರದಮುನಿಯು 
- ನೀನು ಈಗ ನನ್ನಲ್ಲಿ ಪ್ರಶ್ನಿಸಿದಂತೆ, ಅದೇ ವಿಷಯವನ್ನು ಕುರಿತು 
ಪ್ರಶ್ನಿಸಿದನು. ॥ ೪೨ ॥ ಅವನ ಪ್ರಶ್ನೆಯಿಂದ ಇನ್ನೂ ಸಂತುಷ್ಟರಾಗಿ 
ಬ್ರಹ್ಮದೇವರು ತನಗೆ ಭಗವಂತನು ಉಪದೇಶಿಸಿದ್ದ ಹತ್ತು ಲಕ್ಷಣ 
ಗಳಿಂದ ಕೂಡಿದ ಶ್ರೀಮದ್ಭಾಗವತ ಪುರಾಣವನ್ನು ತನ್ನ ಪ್ರಿಯಪುತ್ರ 
ನಿಗೆ ಉಪದೇಶಿಸಿದರು. ॥ ೪೩ ॥ ಪರೀಕ್ಷಿತನೇ | ಅನಂತರ 
ನಾರದಮಹರ್ಷಿಯು - ಸರಸ್ವತೀನದಿಯ ತೀರದಲ್ಲಿಕುಳಿತು ಪರ 
ಬ್ರಹ್ಮವನ್ನು ಧ್ಯಾನಿಸುತ್ತಿದ್ದ ಮಹಾತೇಜಸ್ವಿಗಳಾದ ವ್ಯಾಸಮುನಿ 
ಗಳಿಗೆ ಅದನ್ನು ಹಾಗೆಯೇ ಉಪದೇಶಮಾಡಿದರು. ವ್ಯಾಸಮಹಾ 
ಮುನಿಗಳು ಅದನ್ನು ನನಗೆ ಉಪದೇಶಿಸಿದರು. ॥ ೪೪ ॥ ನೀನು 
ನನ್ನಲ್ಲಿ- ವಿರಾಟ್‌ಪುರುಷ ನಿಂದ ಈ ಜಗತ್ತಿನ ಉತ್ಪ ಹೇಗಾಯಿತು? 
ಎಂದು ಪ್ರಖಿದೆಯಲ್ಲ| ಆ ಪ್ರಶ್ನೆಗೂ ಹಾಗೂ ನೀನು ಕೇಳಿದ ಇತರ 
ಪ್ನೆಗಳಗೂ ಈ ಭಾಗವತ ಪುರಾಣದ ರೂಪದಲ್ಲಿ ನಾನು 
ಉತ್ತರಿಸುವೆನು. ॥ ೪೫ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ 
ದ್ವಿತೀಯಸ್ಮಂಧೇ ನವಮೋ5ಧ್ಯಾಯಃ॥ ೯ ॥ 


ಅಪಾ. ಪ್ರಿಪ್ರೀರಾಘಾ---- 
ಹತ್ತನೆಯ ಅಧ್ಯಾಯ 
ಶ್ರೀಮದ್ಧಾಗವತದ ಹತ್ತು ಲಕ್ಷಣಗಳು 


ಶ್ರೀಶುಕ ಉವಾಚ 


ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ | 
ಮನ್ಸಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ 
॥೧॥ 


ದಶಮಸ್ಕ ವಿಶುದ ಕ್ವರ್ಥಂ ನವಾನಾಮಿಹ ಲಕ್ಷಣಮ್‌ । 


ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸಾ 
॥೨॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ| ಈ 
ಶ್ರೀಮದ್ಧಾಗವತದಲ್ಲಿ ಸರ್ಗ, ವಿಸರ್ಗ, ಸ್ಥನ, ಪೋಷೂ, ಊತಿ, 

ಮನ್ವಂತರ, ಈಶಾನುಕಥಾ, ನಿರೋಧ, ಮುಕ್ತಿ ಮತ್ತು ಆಶ್ರಯ 
ಎಂಬ ಹತ್ತು ವಿಷಯಗಳ ವರ್ಣನೆ ಇದೆ. ॥ ೧ ॥ ಇದರಲ್ಲಿ ಹತ್ತನೆ 
ಯದಾದ 'ಆಶ್ರಯತತ್ವ್ವ'ವನ್ನು ಸರಿಯಾಗಿ ನಿಶ್ಚಯಿಸಲಿಕ್ಕಾಗಿ 
ಕೆಲವೆಡೆ ಶ್ರುತಿಗಳಿಂದ, ಕೆಲವೆಡೆ ತಾತ್ವರ್ಯದಿಂದ, ಕೆಲವೆಡೆ 
ಎರಡರ ಅನುಕೂಲವಾದ ಅನುಭವದಿಂದ ಮಹಾತ್ಮರು ಉಳಿದ 
ಒಂಭತ್ತು ವಿಷಯಗಳನ್ನು ಸುಗಮವಾಗಿ ವರ್ಣಿಸಿರುವರು. ॥ ೨ ॥ 
ಈಶ್ವರನ ಪ್ರೇರಣೆಯಿಂದ ಗುಣಗಳಲ್ಲಿ ಕ್ಟೋಭೆ ಉಂಟಾಗಿ 
ರೂಪಾಂತರವಾದಾಗ ಉತ್ಪತ್ತಿಯಾದ ಆಕಾಶಾದಿ ಪಂಚಭೂತ 


194 


ಭೂತಮಾತ್ರೇಂದ್ರಿಯಧಿಯಾಂ ಜನ್ಮ ಸರ್ಗ ಉದಾಹೃತಃ । 
ಬ್ರಹ್ಮಣೋ ಗುಣವೈಷಮ್ಯಾದ್ವಿಸರ್ಗಃ ಪೌರುಷಃ ಸ್ಥ ಹೌ 


WA 1 
ಸ್ಥಿತಿರ್ವೈಕುಂಠವಿಜಯಃ ಪೋಷಣಂ ತದನುಗ್ರಹಃ । 
ಮನ್ಪಂತರಾಣಿ ಸದ್ಧರ್ಮ ಊತಯ: ಕರ್ಮವಾಸನಾಃ 

TNT 
ಅವತಾರಾನುಚರಿತಂ ಹರೇಶ್ವಾಸ್ಯಾನುವರ್ತಿನಾಮ್‌ | 
ಸತಾಮೀಶಕಥಾಃ ಪ್ರೋಕ್ತಾ ನಾನಾಖ್ಯಾನೋಪಬ್ಬಂಹಿತಾಃ 

11೫॥ 


ನಿರೋಧೋಕಸ್ಕ್ಯಾನುಶಯನಮಾತ್ಮನ:ಃ ಸಹ ಶಕ್ಕಿಭಿಃ 
ಮುಕ್ಕಿರ್ಹಿತ್ವಾ ನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ 
॥1 ೬1 


ಆಭಾಸಶ್ವ ನಿರೋಧಶ್ಚ ಯತಶ್ಚಾಧ್ಯವಸೀಯತೇ । 
ಸ ಆಶ್ರಯಃ ಪರಂ ಬ್ರಹ್ಮ ಪರಮಾತ್ಯೇತಿ ಶಬ್ದ್ಯತೇ 
॥ ೭ ॥ 


ಯೋನಧ್ಯಾತ್ಮಿಕೋನಯಂ ಪುರುಷಃ ಸೋಸಾವೇವಾಧಿದೈವಿಕ: I 
ಯಸ್ತತ್ರೋಭಯವಿಚ್ಛೇದಃ ಪುರುಷೋ ಹ್ಯಾಧಿಭೌತಿಕಃ 
neu 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಗಳೂ, ಶಬ್ದಾದಿ ತನ್ನಾತ್ರೆಗಳೂ, ಇಂದ್ರಿಯಗಳೂ, ಅಹಂಕಾರ 
ಮತ್ತು ಮಹತ್ತತ್ವ ಇವುಗಳ ಉತ್ಪತ್ತಿಯನ್ನು "ಸರ್ಗ' ಎಂದು 
ಕರೆಯುತ್ತಾರೆ. (ಗುಣಗಳ ಸಾಮ್ಯಾವಸ್ಥೆ ಇರುವತನಕ ಏನೂ 
ಆಗುವುದಿಲ್ಲ) ಪ್ರಕೃತಿಯಲ್ಲಿ ಗೊಂದಲ ಉಂಟಾದಾಗಲೇ ಸೃಷ್ಟಿ 
ಯಾಗುತ್ತದೆ. ಇದನ್ನೇ ಸರ್ಗವೆಂದು ಹೇಳುತ್ತಾರೆ. ಆ ವಿರಾಟ್‌ 
ಪುರುಷನಿಂದ ಉತ್ಪನ್ನರಾದ ಬ್ರಹ್ಮದೇವರಿಂದ ನಿರ್ಮಾಣಗೊಂಡ 
ವಿಭಿನ್ನ ಚರಾಚರ ಸೃಷ್ಟಿಯನ್ನು "ವಿಸರ್ಗ ಎಂದು ಹೇಳುವರು. 
॥ ೩ ॥ ಈ ವಿಶ್ವದ ಉತ್ತಿ, ಸ್ಥಿತಿ, ಸಂಹಾರ ಇವು ಮೂರೂ ಲೀಲಾ 
ರೂಪವಾಗಿ ಭಗವಂತನಿಂದ ಕ್ರಮವಾಗಿ ನಡೆಯುತ್ತಾ ಇರುತ್ತದೆ. 
ಈ ಮೂರರಲ್ಲಿ (ಸ್ಥಿತಿ) ಪಾಲಿಸುವುದು, ಜಗತ್ತಿನ ಸ್ಥಿತಿಯು ಇರು 
ವುದಕ್ಕಾಗಿಯೇ ಭಗವಾನ್‌ ವಿಷ್ಣುವಿನ ಮೂಲಕವೇ ಇದರ 
ಪೋಷಣೆ ನಡೆಯುತ್ತದೆ. ಇದರಿಂದ ಭಗವಂತನ ಕೃಪೆ ಮತ್ತು 
ಅವನ ಶ್ರೇಷ್ಠತೆ ಸಿದ್ಧವಾಗುತ್ತದೆ. ಅದಕ್ಕಾಗಿ ಈ ವಿಶ್ವವನ್ನು ಪಾಲನೆ- 
ಸಂರಕ್ಷಿಸುವುದು "ಸ್ಥಿತಿ ಎಂದು ಹೇಳಲಾಗಿದೆ. ಜೊತೆಗೆ ಭಗವಂತ 
ನಿಂದ ಸುರಕ್ಷಿತವಾದ ಸೃಷ್ಟಿಯಲ್ಲಿ ಭಕ್ತರನ್ನು ಪೋಷಿಸುವುದನ್ನು 
"ಪೋಷಣ' ಎಂದು ಹೇಳುತ್ತಾರೆ. ಪ್ರಜಾಪಾಲನೆರೂಪವಾದ ಶುದ್ಧ 
ಕರ್ಮವನ್ನು ಅನುಷ್ಠಾನಮಾಡುವ ಮನ್ವಂತರಗಳ ಅಧಿಪತಿಗಳ 
ಸದ್ಯರ್ಮವನ್ನು "ಮನ್ವಂತರ ' ಎಂದು ಹೇಳಲಾಗಿದೆ. ಕರ್ಮ 
ಬಂಧನದಲ್ಲಿ ತೊಡಗಿಸುವ ಜೀವಿಗಳ ಕರ್ಮವಾಸನೆಯನ್ನು 
"ಊತಿ' ಎಂಬುದಾಗಿ ಹೇಳಿದೆ. ॥ ೪ ॥ ಬಗೆ-ಬಗೆಯ ಉಪಾ 
ಖ್ಯಾನಗಳಿಂದ ಶ್ರೀಭಗವಂತನ ಅವತಾರ ಕಥೆಗಳನ್ನು ಮತ್ತು ಅವನ 
ಭಕ್ತರ ಚರಿತ್ರೆಗಳನ್ನು 'ಈಶಾನುಕಥಾ' ಎಂದು ಕರೆಯುತ್ತಾರೆ. 
ಇದನ್ನು ಹಾಡಿ-ಶ್ರವಣಿಸಿ ಜೀವನು ಬ್ರಹ್ಮಸ್ವರೂಪವನ್ನು ಪಡೆದು 
ಕೊಳ್ಳುವನು. ॥ ೫ ॥ ಭಗವಂತನು ಯೋಗನಿದ್ರೆಯಲ್ಲಿ ಮಲಗಿರು 
ವಾಗ ಜೀವನು ತನ್ನ ಉಪಾಧಿಗಳೊಡನೆ ಆತನಲ್ಲಿ ಲಯಹೊಂದು 
ವುದೇ 'ನಿರೋಧ'ವಾಗಿದೆ. ಅಜ್ಞಾನ ಕಲ್ಪಿತ ಕರ್ತೃತ್ವ, ಭೋಕ್ಸತ್ವ 
ಮುಂತಾದ ಅನಾತ್ನಭಾವವನ್ನು ಪರಿತ್ಯಜಿಸಿ ತನ್ನ ವಾಸ್ತವಿಕ ಸ್ವರೂಪ 
ವಾದ ಪರಮಾತ್ಹನಲ್ಲಿ ನೆಲೆಗೊಳ್ಳುವುದೇ "ಮುಕ್ತಿ'ಯಾಗಿದೆ. | ೬ ॥ 
ಪರೀಕ್ಷಿದ್ರಾಜನೇ ! ಈ ಚರಾಚರ ಜಗತ್ತಿನ ಉತ್ತತ್ತಿ, ಸ್ಥಿತಿ, ಲಯಗಳು 
ಯಾವ ತತ್ತ್ವದಿಂದ ಪ್ರಕಾಶಿತವಾಗುತ್ತವೆಯೋ ಆ ಪರಬ್ರಹ್ಮವೇ 
"ಆಶ್ರಯ' ಎನಿಸುತ್ತದೆ. ಅದನ್ನೇ ಪರಮಾತ್ಮನೆಂದು ಶಾಸ್ತ್ರಗಳು ಕರೆ 
ಯುತ್ತವೆ. ಆ ಪರಬ್ರಹ್ಮನೇ ಎಲ್ಲರ ಆಶ್ರಯವಾಗಿದ್ದಾನೆ. ಈ 
ಆಶ್ರಯತತ್ವ್ವವನ್ನು ತಿಳಿಯಲಿಕ್ಕಾಗಿಯೇ ಇತರ ಒಂಭತ್ತು ತತ್ತ್ವ 
ಗಳನ್ನು ನಿರೂಪಿಸಲಾಗಿದೆ. ॥ ೭ ॥ ಯಾವ ಪುರುಷನು ಆಧ್ಯಾತ್ಮಿಕ 
(ಜೀವ)ನೆಂದು ಹೇಳಲಾಗಿದೆಯೋ ಅವನನ್ನೇ ಅಧಿದೈವ (ಇಂದ್ರಿಯ 
ಗಳ ದೇವತೆಗಳು) ಎಂದೂ ಹೇಳುತ್ತಾರೆ. ಹೀಗೆಯೇ ವಾಸ್ತವವಾಗಿ 
ನೋಡಿದರೆ ಆಧಿಭೌತಿಕವೂ ಅವನೇ ಆಗಿದ್ದಾನೆ. ಆದರೆ ಪಾಂಚ 
ಭೌತಿಕ ಸ್ಥೂಲದೇಹದ ಕುರಿತು ಆತ್ಮಬುದ್ಧಿ ಉಂಟಾದ ಕಾರಣ ಜೀವನು 
ಈ ದೇಹವನ್ನು ಬೇರೆ ಎಂದು ತಿಳಿಯುತ್ತಾನೆ. ಆಧ್ಯಾತ್ಮಿಕ ಹಾಗೂ 


10 ಅಧ್ಯಾಯ] 


ಏಕಮೇಕತರಾಭಾವೇ ಯದಾ ನೋಪಲಭಾಮಹೇ । 
ತ್ರಿತಯಂ ತತ್ರ ಯೋ ವೇದ ಸ ಆತ್ಮಾ ಸ್ವಾಶ್ರಯಾಶ್ರಯಃ 
॥ ೯ ॥ 


ಪುರುಷೋರಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತಃ । 
ಆತ್ಮನೋ ಯನಮನ್ವಿಚ್ಛನ್ನ ಪೊಂಸ್ರಾಕ್ಸೀಚ್ಛುಚಿ: ಶುಚೀಃ 


1 ೧೦॥ 
ತಾಸ್ಪವಾತ್ತೀತ್‌ ಸ್ಪಸ್ಫಷ್ಟಾಸು  ಸಹಸ್ರಪರಿವತ್ತರಾನ್‌ । 
ತೇನ ನಾರಾಯಣೋ ನಾಮ ಯದಾಪಃ ಪುರುಷೋದ್ಧವಾಃ 

॥ ೧೧॥ 


ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ । 
ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ 
॥1 ೧೨ ॥ 


ಏಕೋ ನಾನಾತ್ಪಮನ್ಹಿಚ್ಛನ್‌ ಯೋಗತಲ್ಲಾತ್ತಮುತ್ತಿತಃ 
ವೀರ್ಯಂ ಹಿರಣ್ಣಯಂ ದೇವೋ ಮಾಯಯಾ ವೃಸ್ಥಜತ್ತಿಧಾ 


॥ ೧೩ 11 
ಅಧಿದೈವಮಥಾಧ್ಯಾತ್ಮಮಧಿಭೂತಮಿತಿ ಪ್ರಭುಃ । 
ಯಜ್ಛೆಕಂ ಪೌರುಷಂ ವೀರ್ಯಂ ತ್ರಿಧಾಭಿದ್ಯತ ತಚ್ಛೃಣು 

॥ ೧೪ ॥ 


ದ್ವಿತೀಯ ಸ್ಕಂಧ 


1985 


ಆಧಿದೈವಿಕಗಳನ್ನು ಬೇರೆ ಎಂದು ತಿಳಿಯುತ್ತಾನೆ. ಏಕೆಂದರೆ, ಈ 
ಮೂರರಲ್ಲಿ ಯಾವುದೇ ಒಂದು ಇಲ್ಲದಿದ್ದರೆ ಒಂದು ಮತ್ತೊಂದರ 
ಜ್ಞಾನ ಉಂಟಾಗುವುದಿಲ್ಲ (ಉದಾಹರಣೆಗಾಗಿ - ಜೀವಾತ್ಮನೇ 
ಇಲ್ಲದಿದ್ದರೆ ಆಧಿದೈವಿಕ ಮತ್ತು ಆಧಿಭೌತಿಕ ಎರಡನ್ನೂ ತಿಳಿಯ 
ಲಾಗುವುದಿಲ್ಲ ಇದೇ ಪ್ರಕಾರ ಇಂದ್ರಿಯಗಳ ದೇವತೆಗಳು ಇಲ್ಲ 
ದಿದ್ದರೂ ನಾವು ಉಳಿದ ಎರಡನ್ನು ತಿಳಿಯಲಾರೆವು. ಹಾಗೆಯೇ 
ಶರೀರ ಇಲ್ಲದಿದ್ದರೂ ನಾವು ಅವೆರಡನ್ನು ತಿಳಿಯಲಾರೆವು. 
ಮೂರೂ ಸೇರಿಯೇ ಒಂದು- ಮತ್ತೊಂದನ್ನು ತಿಳಿಯಲಾಗುತ್ತದೆ.) 
ಈ ಮೂರನ್ನೂ ತಿಳಿಯುವವನೇ ಪರಮಾತ್ಮನು. ಇವು ಮೂರೂ 
ಪರಮಾತ್ಮನದೇ ಸ್ವರೂಪವಾಗಿವೆ. ಓರ್ವ ಪರ ಮಾತ್ಮನಲ್ಲದೆ ಏನೂ 
ಇಲ್ಲ ಅವನ ಆಶ್ರಯದಲ್ಲೇ ಎಲ್ಲವೂ ಇದೆ. ಆದ್ದರಿಂದ ಪರಮಾತ್ಮ 
ನನ್ನೇ ಆಶ್ರಯತತ್ವ್ವವೆಂದು ಹೇಳಲಾಗಿದೆ. ॥ ೮-೯ ॥ 

ಹಿಂದೆ ಹೇಳಿದ ವಿರಾಟ್‌ಪುರುಷನು ಬ್ರಹ್ಮಾಂಡವನ್ನು ಭೇದಿಸಿ 
ಹೊರಟಾಗ ಅವನು ತನಗೆ ನೆಲಸುವುದಕ್ಕೆ ಸ್ಥಾನವನ್ನು ಹುಡುಕ 
ತೊಡಗಿದನು. ಅದಕ್ಕಾಗಿ ಶುದ್ಧಸಂಕಲ್ಪನಾದ ಆ ಪುರುಷರೂಪನು 
ಪರಿಶುದ್ಧವಾದ "ಜಲ'ವನ್ನು ಸೃಷ್ಟಿಸಿದನು. ॥ ೧೦ ॥ ವಿರಾಟ್‌ 
ಪುರುಷರೂಪನಾದ "ನರ'ನಿಂದ ಉತ್ಪನ್ನವಾದ್ದರಿಂದ ಜಲಕ್ಕೆ "ನಾರ' 
ಎಂದು ಹೆಸರಾಯಿತು. ತಾನೇ ನಿರ್ಮಿಸಿದ ಆ ನಾರವನ್ನು ನೆಲೆ 
ಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಆತನು ಸಾವಿರಾರು ವರ್ಷ 
ಗಳವರೆವಿಗೂ ಪವಡಿಸಿದ್ದರಿಂದ ಅವನು 'ನಾರಾಯಣ' ಎನಿಸಿ 
ದನು. ॥ ೧೧ ॥ ಭಗವಂತನಾದ ಆ ನಾರಾಯಣನ ಅನುಗ್ರಹ 
ದಿಂದಲೇ ದ್ರವ್ಯ, ಕರ್ಮ, ಕಾಲ, ಸ್ವಭಾವ ಮತ್ತು ಜೀವ ಮುಂತಾ 
ದವುಗಳು ತಮ್ಮ-ತಮ್ಮ ಕಾರ್ಯಗಳನ್ನು ನಡೆಸುತ್ತವೆ. ಆತನು 
ಉಪೇಕ್ಷೆ ಮಾಡಿದರೆ ಅವುಗಳಿಗೆ ಅಸ್ತಿತ್ವವೇ ಇಲ್ಲ (ಮಹತ್ತಿನಿಂದ 
ಪೃಥ್ವಿವರೆಗಿನ ದ್ರವ್ಯಗಳು, ಪ್ರಾಣಿಗಳಿಗೆ ಜನ್ಮಾದಿಗಳಿಗೆ ಕಾರಣ 
ವಾದ ಕರ್ಮ, ಸತ್ವಾದಿಗುಣಗಳ ಬದಲಾವಣೆಗೆ ಕಾರಣವಾದ 
ಕಾಲ, ಪ್ರಕೃತಿಯ ಪರಿಣಾಮಹೊಂದುವಿಕೆಯೇ ಮುಂತಾದ 
ಸ್ವಭಾವ, ಸುಖ-ದುಃಖಾದಿಗಳನ್ನು ಅನುಭವಿಸುವ ಜೀವ-ಇವೆಲ್ಲ 
ದರ ಅಸ್ತಿತ್ವವು ಆ ನಾರಾಯಣನಿಂದಲೇ.) ॥ ೧೨॥ ಆ ಅದ್ವಿತೀಯ 
ಭಗವಾನ್‌ ನಾರಾಯಣನು ಯೋಗನಿದ್ರೆಯಿಂದ ಎಚ್ಚೆತ್ತು ತಾನು 
ಅನೇಕವಾಗಬೇಕೆಂದು ಸಂಕಲ್ಪಿಸಿದಾಗ, ತನ್ನ ಮಾಯೆಯಿಂದ 
ಅಖಿಲಬ್ರಹ್ಮಾಂಡದ ಬೀಜಸ್ವರೂಪ ತನ್ನ ಸುವರ್ಣಮಯ ವೀರ್ಯ 
ವನ್ನು ಅಧಿದೈವ, ಅಧ್ಯಾತ್ಯ ಅಧಿಭೂತ ಎಂಬ ಮೂರು ಭಾಗವಾಗಿ 
ವಿಂಗಡಿಸಿದನು. (ಅವುಗಳಲ್ಲಿ ದಿಕ್ಕು ಮುಂತಾದ ಅಭಿಮಾನಿ 
ದೇವತೆಗಳಿಂದ ಕೂಡಿದ ಹನ್ನೊಂದು ಇಂದ್ರಿಯಗಳ ಅಧಿಷ್ಠಾತ್ಸ 
ದೇವತೆಗಳು ಅಧಿದೈವವೆಂದೂ, ಜೀವನು ಅಧ್ಯಾತ್ಮನೆಂದೂ, ಪೃದ್ವಿಯೇ 
ಮುಂತಾದವುಗಳಲ್ಲಿರುವ ಗಂಧವೇ ಮುಂತಾದ ಗುಣಗಳು ಅಧಿ 
ಭೂತವೆಂದೂ ಕರೆಯಲ್ಪಡುವವು.) ವಿರಾಟ್‌ಪುರುಷನ ಒಂದೇ 
ವೀರ್ಯವು ಹೀಗೆ ಮೂರು ವಿಭಾಗವಾಗಿ ವಿಭಜಿಸಲ್ಪಟ್ಟಿತು. 
ಮುಂದೇನಾಯಿತೆಂಬುದನ್ನು ಹೇಳುತ್ತೇನೆ, ಕೇಳು. ॥ ೧೩-೧೪ ॥ 


186 


ಅಂತಃಶರೀರ ಆಕಾಶಾತ್‌ ಪುರುಷಸ್ಯ ವಿಚೇಷ್ಟತಃ । 
ಓಜಃ ಸಹೋ ಬಲಂ ಜಜ್ಞೇ ತತ ಪ್ರಾಣೋ ಮಹಾನಸು: 
I ೧೫ ॥ 


ಅನು ಪ್ರಾಣಂತಿ ಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು | 
ಅಪಾನಂತಮಪಾನಂತಿ ನರದೇವಮಿವಾನುಗಾಃ 
॥ ೧೬ ॥ 


ಪ್ರಾಣೇನ ಕ್ಲಿಪತಾ ಕ್ಷುತೃಡಂತರಾ ಜಾಯತೇ ಪ್ರಭೋಃ । 
ಪಿಪಾಸತೋ ಜಕ್ಷತಶ್ವ ಪ್ರಾಜ್ಯುಖಂ ನಿರಭಿದ್ಯತ 
॥ ೧೭॥ 


ಮುಖತಸ್ತಾಲು ನಿರ್ಭಿನ್ನಂ ಜಿಹ್ವಾ ತತ್ರೋಪಜಾಯತೇ । 
ತತೋ ನಾನಾರಸೋ ಜಜ್ಞೇ ಜಿಹ್ಹಯಾ ಯೋಧಧಿಗಮೃತೇ 


11 ೧೮॥ 
ವಿವಕ್ಬೋರ್ಮುಖತೋ ಭೂಮ್ಲೋ 
ವಹ್ನಿರ್ವಾಗ್‌ ವ್ಯಾಹೃತಂ ತಯೋಃ । 
ಜಲೇ ವೈ ತಸ್ಕ ಸುಚಿರಂ 
ನಿರೋಧಃ ಸಮಜಾಯತ ॥೧೯॥ 


ನಾಸಿಕೇ ನಿರಭಿದ್ಯೇತಾಂ ದೋಧೂಯತಿ ನಭಸ್ತತಿ I 
ತತ್ರ ವಾಯುರ್ಗಂಧ ವಹೋ ಘ್ರಾಣೋ ನನಸಿ ಜಿಫೃಕ್ಟತಃ 
i ೨೦॥ 


ಯದಾ ತನಿ ನಿರಾಲೋಕಮಾತ್ಮಾನಂ ಚ ದಿದ್ಧಕ್ಛತಃ | 
ನಿರ್ಭಿನ್ನೇ ಹ್ಯಕ್ಷಿಣೀ ತಸ್ಯ ಜ್ಯೋತಿಶ್ಯಕ್ಟುರ್ಗುಣಗ್ರಹಃ 


॥ ೨೧॥ 
ಬೋಧ್ಯಮಾನಸ್ಯ ಯಷಿಭಿರಾತ್ಮನಸ್ಪಜಿಫುಕ್ಕತ: । 
ಕರ್ಣೌ ಚ ನಿರಭಿದ್ಯೇತಾಂ ದಿಶಃ ಶ್ರೋತ್ರಂ ಗುಣಗ್ರಹಃ 

॥ ೨೨ ॥ 


ಮತ್ತು ನೋ ಮೃದುಕಾಠಿನ್ಕಲಘುಗುರ್ವೊಷ್ಟ ಶೀತತಾಮ್‌ 
ಜಿಫೃಕ್ಷತಸ್ಪಜ್ನರ್ಭಿನ್ನಾ ತಸ್ಕಾಂ ರೋಮಮಹೀರುಹಾಃ 
ತತ್ರ ಚಾಂತರ್ಬಹಿರ್ವಾತಸ್ತ್ರಚಾ ಲಬ್ಧಗುಣೋ ವೃತಃ 

॥ ೨೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಆ ವಿರಾಟ್‌ಪುರುಷನು ಕ್ರಿಯಾಶಕ್ತಿಯಿಂದ ದೇಹವನ್ನು ಅಲ್ಲಾ 
ಡಿಸಿದಾಗ ಆ ದೇಹದಲ್ಲಿದ್ದ ಅಕಾಶದಿಂದ ಇಂದ್ರಿಯಶಕ್ಕೆ, ಮನಶ್ಶಕ್ತಿ, 
ಶರೀರಶಕ್ತಿಗಳು ಉಂಟಾದುವು. ಅವುಗಳಿಂದ ಅವೆಲ್ಲದರ ಪ್ರಭು 
ವಾದ ಸೂತ್ರಾತ್ಮಕವಾದ ಮಹಾಪ್ರಾಣನು ಹುಟ್ಟಿದನು. ॥ ೧೫ ॥ 
ಸೇವಕರು ತಮ್ಮ ಪ್ರಭುವಿನ ಹಿಂದೆ-ಹಿಂದೆಯೇ ನಡೆಯುವಂತೆ 
ಶರೀರದಲ್ಲಿ ಎಲ್ಲ ಇಂದ್ರಿಯಗಳು ಪ್ರಾಣದ ಹಿಂದೆ-ಹಿಂದೆ ನಡೆ 
ಯುತ್ತವೆ. ಎಲ್ಲರ ಶರೀರಗಳಲ್ಲಿ ಪ್ರಾಣವು ಬಲಯುಕ್ತವಾಗಿದ್ದರೆ, 
ಇಂದ್ರಿಯಗಳಿಗೆ ಬಲ. ಅದು ಬಲಹೀನವಾದರೆ ಇಂದ್ರಿಯಗಳೂ 
ಬಲಹೀನರಾಗುತ್ತವೆ. ॥ ೧೬ ॥ ಪ್ರಾಣವಾಯುವು ವೇಗವಾಗಿ 
ಬಂದು-ಹೋಗತೊಡಗಿದಾಗ ವಿರಾಟ್‌ ಪುರುಷನಿಗೆ ಹಸಿವು- 
ಬಾಯಾರಿಕೆಯ ಅನುಭವವಾಯಿತು. ಆಹಾರ-ಪಾನೀಯಗಳ 
ಇಚ್ಛೆ ಉಂಟಾಗುತ್ತಲೇ ಮೊಟ್ಟಮೊದಲಿಗೆ ಅವನ ಶರೀರದಲ್ಲಿ 
ಬಾಯಿ ಪ್ರಕಟವಾಯಿತು. ॥ ೧೭ ॥ ಅದರಿಂದ ಅಣ್ಣಾಲಿಗೆಯೂ, 
ಅನಂತರ ರಸನೇಂದ್ರಿಯ (ನಾಲಿಗೆ) ಪ್ರಕಟವಾದುವು. ಇದಾದ 
ಬಳಿಕ ನಾಲಿಗೆಯು ಗ್ರಹಿಸುವ ಅನೇಕ ಪ್ರಕಾರದ ರಸಗಳು ಉತ್ಪನ್ನ 
ವಾದುವು. ॥ ೧೮॥ ಅವನಿಗೆ ಮಾತಾಡಲು ಇಚ್ಛೆ ಉಂಟಾದಾಗ 
ವಾಕ್‌ ಇಂದ್ರಿಯ, ಅದರ ಅಧಿಷ್ಠಾನ ದೇವತೆ ಅಗ್ನಿ ಮತ್ತು ಅದರ 
ವಿಷಯ ಮಾತಾಡುವುದು - ಇವು ಮೂರೂ ಪ್ರಕಟವಾದುವು. 
ಬಳಿಕ ಬಹಳ ದಿವಸಗಳವರೆಗೆ ಆ ಜಲದಲ್ಲೇ ಇದ್ದುಬಿಟ್ಟನು. 
॥ ೧೯ ॥ ಶ್ವಾಸದ ವೇಗದಿಂದ "ಮೂಗಿನ ಹೊಳ್ಳೆಗಳು' ಪ್ರಕಟ 
ವಾದುವು. ಅವನಿಗೆ ಮೂಸುವ ಇಚ್ಛೆಯಾದಾಗ ಮೂಗು ಫ್ರಾಣೇಂದ್ರಿ 
ಯವೂ, ಗಂಧವನ್ನು ಹರಡುವಂತಹ ಅದರ ದೇವತೆ ವಾಯು 
ದೇವರೂ ಪ್ರಕಟಗೊಂಡರು. ॥ ೨೦ ॥ ಮೊದಲು ಆತನ ದೇಹ 
ದಲ್ಲಿ ಪ್ರಕಾಶವಿರಲಿಲ್ಲ ಮತ್ತೆ ಅವನಿಗೆ ತನ್ನನ್ನು ಇತರರನ್ನೂ ನೋಡ 
ಬೇಕೆಂಬ ಇಚ್ಛೆ ಉಂಟಾದಾಗ ಕಣ್ಣುಗುಡ್ಡೆಗಳೂ, ಅದರ ಅಭಿಮಾನಿ 
ಸೂರ್ಯನು ಮತ್ತು ನೇತ್ರೇಂದ್ರಿಯವು ಪ್ರಕಟವಾಯಿತು. 
ಇದರಿಂದಲೇ ರೂಪದ ಗ್ರಹಣ ಸಾಧ್ಯವಾಯಿತು. ॥ ೨೧ ॥ 
ಅನಂತರ ವೇದರೂಪೀ ಬುಷಿಗಳು ವಿರಾಟ್‌ಪುರುಷನನ್ನು ಸ್ತೋತ್ರ 
ಗಳಿಂದ ಎಚ್ಚರಿಸತೊಡಗಿದಾಗ ಅವನಿಗೆ ಕೇಳಬೇಕೆಂಬ ಇಚ್ಛೆ 
ಯಾಯಿತು. ಆಗಲೇ ಕಿವಿಗಳು, ಅದರ ಅಭಿಮಾನಿದೇವತೆಗಳು 
ದಿಕ್ಕುಗಳು ಮತ್ತು ಶ್ರೋತ್ರೇಂದ್ರಿಯವು ಪ್ರಕಟವಾಯಿತು. ॥ ೨೨ ॥ 
ಬಳಿಕ ಅವನು ವಸ್ತುಗಳ ಮೃದುತ್ವ, ಕಾಠಿನ್ಯ, ಲಘುತ್ವ, ಗುರುತ್ವ, 
ಉಷ್ಣತ್ತ, ಶೈತ್ಯ ಮುಂತಾದವುಗಳನ್ನು ಅರಿಯಲು ಬಯಸಿದಾಗ 
ಅವನ ಶರೀರದಲ್ಲಿ ಚರ್ಮ ಪ್ರಕಟವಾಯಿತು. ಪೃಥ್ವಿಯಿಂದ ಮರ 
ಗಳು ಹುಟ್ಟುವಂತೆ ಆ ಚರ್ಮದಿಂದ ರೋಮಗಳೂ ಮತ್ತು ಅದರ 
ಒಳಗೂ-ಹೊರಗೂ ವ್ಯಾಪಿಸಿರುವ ವಾಯುವು ಪ್ರಕಟವಾಯಿತು. 
ಸ್ಪರ್ಶವನ್ನು ಗ್ರಹಿಸುವ ತ್ವಗ್‌ಇಂದ್ರಿಯವೂ ಜೊತೆ-ಜೊತೆಯಲ್ಲೇ 
ಶರೀರದಲ್ಲಿ ಎಲ್ಲ ಕಡೆಗಳಲ್ಲಿ ಬಂದು ಸುತ್ತಿಕೊಂಡಿತು. ಅದರಿಂದ 
ಅವನಿಗೆ ಸ್ಪರ್ಶದ ಅನುಭವವಾಗತೊಡಗಿತು. ॥ ೨೩ ॥ ಅವನಿಗೆ 


10 ಅಧ್ಯಾಯ] 


ಹಸ್ತೌ ರುರುಹತುಸ್ಪಸ್ಯ ನಾನಾಕರ್ಮಚಿಕೀರ್ಷಯಾ । 
ತಯೋಸ್ತು ಬಲಮಿಂದ್ರಶ್ಚ ಆದಾನಮುಭಯಾಶ್ರಯಮ್‌ 
1 ೨೪ ॥ 


ಗತಿಂ ಜಿಗೀಷತಃ ಪಾದೌ ರುರುಹಾತೇsಭಿಕಾಮಿಕಾಮ್‌ । 
ಪದ್ಭ್ಯಾಂ ಯಜ್ಞ ಸ್ವಯಂ ಹವ್ಯಂ ಕರ್ಮಭಿಃ ಕ್ರಿಯತೇ ನೃಭಿಃ 
| ೨೫ ॥ 


ನಿರಭಿದ್ಯತ ಶಿಶ್ನೋ ವೈ ಪ್ರಜಾನಂದಾ ಮೃತಾರ್ಥಿನಃ 
ಉಪಸ್ಥ ಆಸೀತ್ಕಾಮಾನಾಂ ಪ್ರಿಯಂ ತದುಭಯಾಶ್ರಯಮ್‌ 
॥| ೨೬ ॥ 


ಉತ್ಪಿಸಕ್ಬೋರ್ಧಾತುಮಲಂ ನಿರಭಿದ್ಯತ ವೈ ಗುದಮ್‌ 
ತತಃ ಪಾಯುಸ್ತತೋ ಮಿತ್ರ ಉತ್ಪರ್ಗ ಉಭಯಾಶ್ರಯಃ 
1 2೭ 1 


ಆಸಿಸ್ಫಪ್ಲೋಃ ಪುರ: ಪುರ್ಯಾ ನಾಭಿದ್ದಾರಮಪಾನತಃ 
ತತ್ರಾಪಾನಸ್ತತೋ ಮೃತ್ಯು: ಪೃಥಕ್ಷ್ಯಮುಭಯಾಶ್ರಯಮ್‌ 
u ೨೮ ॥ 


ಆದಿತ್ಲೋರನ್ನಪಾನಾನಾಮಾಸನ್‌ ಕುಕ್ಸ್ಯಂತ್ರನಾಡಯಃ 
ನದ್ಯಃ ಸಮುದ್ರಾಶ್ಚ ತಯೋಸ್ತುಪ್ಪಿ; ಪುಷ್ಪಿಸ್ತದಾಶ್ರಯೇ 
2೯0 


ನಿದಿಧ್ಯಾಸೋರಾತ್ಮಮಾಯಾಂ ಹೃದಯಂ ನಿರಭಿದ್ಯತ । 
ತತೋ ಮನಸ್ತತಶ್ನಂದ್ರ: ಸಂಕಲ್ಪ ಕಾಮ ಏವ ಚ 
॥೩೦॥ 


ದ್ವಿತೀಯ ಸೃಂಧ 


187 


ನಾನಾಕರ್ಮಗಳನ್ನು ಮಾಡಬೇಕೆಂಬ ಇಚ್ಛೆ ಉಂಟಾದಾಗ ಅವನ 
ಕೈಗಳು ಮೂಡಿದವು. ಆ ಕೈಗಳಲ್ಲಿ ಪದಾರ್ಥಗಳನ್ನು ಗ್ರಹಣ 
ಮಾಡುವ ಶಕ್ತಿಯಾದ ಹಸ್ತೇಂದ್ರಿಯವೂ ಅದರ ಅಭಿಮಾನಿ 
ದೇವತೆಯಾದ ಇಂದ್ರನೂ ಪ್ರಕಟನಾದನು. ಆ ಇಬ್ಬರ ಆಶ್ರಯ 
ದಿಂದ ತೆಗೆದುಕೊಳ್ಳುವ - ಹಿಡಿದುಕೊಳ್ಳುವ ಕರ್ಮವೂ ಪ್ರಕಟ 
ವಾಯಿತು. ॥ ೨೪ ॥ ಅವನಿಗೆ ಬಯಸಿದಲ್ಲಿಗೆ ಹೋಗಬೇಕೆಂಬ 
ಇಚ್ಛೆಯುಂಟಾದಾಗ ಅವನ ಶರೀರದಲ್ಲಿ ಕಾಲುಗಳು ಮೂಡಿ 
ದವು. ಚರಣಗಳ ಜೊತೆಗೆ ಚರಣೇಂದ್ರಿಯದ ಅಧಿಷ್ಠಾನ ದೇವತೆ 
ಯಾದ ಯಜ್ಞಪುರುಷ ಭಗವಾನ್‌ ವಿಷ್ಣುವು ಕಾಣಿಸಿಕೊಂಡನು. ಆ 
ಚರಣಗಳಲ್ಲಿ ನಡಿಗೆಯೆಂಬ ಕರ್ಮವು ಪ್ರಕಟವಾಯಿತು. 
ಮನುಷ್ಯನು ಇದೇ ಚರಣೇಂದ್ರಿಯದಿಂದ ನಡೆಯುತ್ತಾ ಯಜ್ಞ 
ಸಾಮಗ್ರಿಯನ್ನು ಸಂಗ್ರಹಿಸುತ್ತಾನೆ. ॥ ೨೫ ॥ ಅನಂತರ ಅವನಿಗೆ 
ಸಂತಾನ, ರತಿಸುಖ, ಸಂತತಿಯಿಂದುಂಟಾಗುವ ಸ್ವರ್ಗಾದಿಭೋಗ 
ಗಳನ್ನು ಅನುಭವಿಸ ಬೇಕೆಂಬ ಬಯಕೆ ಉಂಟಾದಾಗ ವಿರಾಟ್‌ 
ಪುರುಷನ ಶರೀರದಲ್ಲಿ ಲಿಂಗದ ಉತ್ಪತ್ತಿಯಾಯಿತು. ಅದರಲ್ಲಿ 
ಉಪಸ್ಥೇಂದ್ರಿಯವೂ ಅದರ ಅಭಿಮಾನಿದೇವತೆ ಪ್ರಜಾಪತಿಯು 
ಹಾಗೂ ಇವೆರಡನ್ನು ಆಶ್ರಯಿಸಿರುವ ಕಾಮಸುಖವು ಉಂಟಾ 
ಯಿತು. ॥ ೨೬ ॥ ಆತನಿಗೆ ಮಲತ್ಯಾಗದ ಇಚ್ಛೆಯಾದಾಗ 
ಗುದದ್ವಾರ ಪ್ರಕಟವಾಯಿತು. ಅನಂತರ ಅದರಲ್ಲಿ ಪಾಯು- 
ಇಂದ್ರಿಯ ಮತ್ತು ಮಿತ್ರದೇವತೆಯೂ ಉತ್ಪನ್ನರಾದರು. ಇವೆರಡ 
ರಿಂದಲೇ ಮಲತ್ಯಾಗದ ಕ್ರಿಯೆಯು ನಡೆಯುವುದು. ॥ ೨೭ ॥ 
ಬಳಿಕ ವಿರಾಟ್‌ಪುರುಷನಿಗೆ ಒಂದು ದೇಹದಿಂದ ಮತ್ತೊಂದು 
ದೇಹಕ್ಕೆ ಹೋಗಬೇಕೆಂಬ ಅಭಿಲಾಷೆ ಉಂಟಾಗಲು, ಆಗ ಹೊಕ್ಕಳಿನ 
ದ್ವಾರವು ಪ್ರಕಟವಾಯಿತು. ಅದರಿಂದ ಅಪಾನವೂ, ಮೃತ್ಯು 
ದೇವತೆಯೂ ಪ್ರಕಟಗೊಂಡರು. ಅವರಿಬ್ಬರ ಆಶ್ರಯದಿಂದಲೇ 
ಪ್ರಾಣಾಪಾನಗಳ ಅಗಲಿಕೆ ಅಂದರೆ ಮೃತ್ಯುವು ಆಗುವುದು. 
॥ ೨೮ ॥ ವಿರಾಟ್‌ಪುರುಷನಿಗೆ ಅನ್ನ-ಪಾನೀಯಗಳನ್ನು ಸ್ವೀಕರಿಸ 
ಬೇಕೆಂಬ ಇಚ್ಛೆಯುಂಟಾದಾಗ ಹೊಟ್ಟೆಯೆಂಬ ಇಂದ್ರಿಯಸ್ಥಾನವು, 
ಕರುಳು-ನರಗಳೆಂಬ ಇಂದ್ರಿಯಗಳು ಉಂಟಾದುವು. ಜೊತೆಗೇ 
ಹೊಟ್ಟೆಯ ದೇವತೆ ಸಮುದ್ರವೂ, ನಾಡಿಗಳ ದೇವತೆ ನದಿಗಳೂ 
ಹಾಗೂ ತುಪ್ಪಿ ಮತ್ತು ಪುಷ್ಟಿ ಇವೆರಡೂ, ಅವುಗಳ ಆಶ್ರಿತ 
ವಿಷಯಗಳೂ ಉತ್ಪನವಾದುವು. ॥ ೨೯ ಬಳಿಕ ಆ ವಿರಾಟ್‌ 
ಪುರುಷನು ತನ್ನ ಮಾಯಾಶಕ್ತಿಯನ್ನು ಕುರಿತು ವಿಚಾರಮಾಡಲು 
ಬಯಸಿದಾಗ ಹೃದಯವೆಂಬ ಇಂದ್ರಿಯವುಂಟಾಯಿತು. ಅದ 
ರಿಂದ ಮನಸ್ಸೆಂಬ ಇಂದ್ರಿಯವೂ, ಅದರ ದೇವತೆಯಾದ ಚಂದ್ರನೂ 
ಮತ್ತು ವಿಷಯ ಕಾಮನೆ-ಸಂಕಲ್ಪಗಳೆಂಬ ವಿಷಯಗಳೂ ಉತ್ಪನ್ನ 
ವಾದುವು. (ಹೀಗೆ ಸಮಷ್ಟಿರೂಪವಾದ ವಿರಾಟ್‌ಪುರುಷನಿಂದ 
ಆಧ್ಯಾತ್ಮಿಕ, ಅಧಿದೈವಿಕ, ಆಧಿಭೌತಿಕಗಳೆಂಬ ಭೇದಾನುಸಾರ ವ್ಯಷ್ಟಿ 
ರೂಪವಾಗಿ ಅವಯವಗಳು ಉಂಟಾದುವು. ಇನ್ನು ಅವುಗಳ 
ಅಂಶಗಳ ಉತ್ಪತ್ತಿಯನ್ನು ಹೇಳುವೆನು ಕೇಳು.) ॥ ೩೦॥ ಆ 


188 


ತೃಕ್ಕರ್ಮಮಾಂಸರುಧಿರಮೇದೋಮಜ್ಞಾಸ್ತಿಧಾತವಃ | 
ಭೂಮೃಪೇಜೋಮಯಾಃ ಸಪ್ತ 


ಪ್ರಾಣೋ ವ್ಯೋಮಾಂಬುವಾಯುಭಿಃ ॥೩೧॥ 


ಗುಣಾತ್ಠಕಾನೀಂದ್ರಿಯಾಣಿ ಭೂತಾದಿಪ್ರಭವಾ ಗುಣಾಃ 
ಮನಃ ಸರ್ವವಿಕಾರಾತ್ಮಾ ಬುದ್ಧಿರ್ವಿಜ್ಞಾನರೂಪೀಣೀ 
11೩೨ ॥ 


€ ರೂಪಂ ಸ್ನೂಲಂ ತೇ ವ್ಯಾಹೃತಂ ಮಯಾ । 
ಮಹ್ಯಾದಿಭಿಶ್ಚಾವರಣೈರಷ್ಟಭಿರ್ಬಹಿರಾವೃತಮ್‌ 
I ೩೩ 1 


ಅತಃ ಪರಂ ಸೂಕ್ಚ್ಮತಮಮವ್ಯಕ್ಕಂ ನಿರ್ವಿಶೇಷಣಮ್‌ 
ಅನಾದಿಮಧ್ಯನಿಧನಂ ನಿತ್ಯಂ ವಾಜ್ಯನಸಃ ಪರಮ್‌ 
1 ೩೪ ॥ 


ಅಮುನೀ ಭಗವದ್ರೂಪೇ ಮಯಾ ತೇ ಅನುವರ್ಣಿತೇ ॥ 
ಉಭೇ ಅಪಿ ನ ಗೃಹ್ಣಂತಿ ಮಾಯುಾಸ್ಫಷ್ಟೆ: ವಿಪಶ್ಚಿತಃ 
॥ ೩೫ ॥ 


ಸ ವಾಚ್ಯವಾಚಕತಯಾ ಭಗವಾನ್‌ ಬ್ರಹ್ಮರೂಪದ್ಭಕ್‌ । 
ನಾಮರೂಪಕ್ರಿಯಾ ಧತ್ತೇ ಸಕರ್ಮಾಕರ್ಮಕಃ ಪರಃ 
॥1 ೩೬ ॥ 


ಪ್ರಜಾಪತೀನ್ನನೂನ್‌ ದೇವಾನೃಷೀನ್‌ ಪಿತೃಗಣಾನ್ಪೃಥಕ್‌ । 
ಸಿದ್ಧತಾರಣಗಂಧರ್ವಾನ್‌ ವಿದ್ಯಾಧ್ರಾಸುರಗುಹ್ಯಕಾನ್‌ 
೩೭1 


ಕಿನ್ನರಾಪ್ನಯೋ ನಾಗಾನ್‌ ಸರ್ಪಾನ್‌ ಕಿಂಪುರುಷೋರಗಾನ್‌ । 
ಮಾತೃೃ ರಕ್ಷಃಪಿಶಾಚಾಂಶ್ಚ ಪ್ರೇತಭೂತವಿನಾಯಕಾನ್‌ 
1೩೮ ॥ 


ಕೂಷ್ಠಾಂಡೋನ್ಕಾದವೇತಾಲಾನ್ಯಾತುಧಾನಾನ್ಫಹಾನಪಿ I 
ಖಗಾನ್ಮ ಎಗಾನ್ನಶೂನ್ವ ಎಕ್ಸ್‌ನ್ರಿರೀನ್ನ ಪ ಸರೀಸ್ಫಪಾನ್‌ 
1೩೯ ॥॥ 


ದ್ವಿವಿಧಾಶ್ನತುರ್ವಿಧಾ ಯೇತನ್ಯೇ ಜಲಸ್ಮಲನಭೌಕಸಃ | 
ಕುಶಲಾಕುಶಲಾ ಮಿಶ್ರಾಃ ಕರ್ಮಣಾಂ ಗತಯಸ್ಸಿಮಾಃ 
೪೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಎರಾಟ್‌ಪುರುಷನ ಶರೀರದಲ್ಲಿ ಪೃಥ್ವಿ, ಜಲ, ತೇಜಸ್ಸುಗಳಿಂದ 
ತ್ವಕ್‌, ಚರ್ಮ, ಮಾಂಸ, ರಕ್ತ, ಮೇದಸ್ಸು ಮಜ್ಜೆ ಅಸ್ವಿಗಳೆಂಬ 
ಏಳು ಧಾತುಗಳು ಪ್ರಕಟಗೊಂಡವು. ಹಾಗೆಯೇ ಆಕಾಶ, ಜಲ, 
ವಾಯುಗಳಿಂದ ಪ್ರಾಣಗಳ ಉತ್ಪತ್ತಿಯೂ ಆಯಿತು. ॥ ೩೧॥ 
ಶ್ರೋತ್ರಾದಿ ಎಲ್ಲ ಇಂದ್ರಿಯಗಳು ಶಬ್ದಾದಿ ವಿಷಯಗಳನ್ನು ಗ್ರಹಣ 
ಮಾಡುವಂತಹ ಆ ವಿಷಯಗಳು ಅಹಂಕಾರದಿಂದ ಉತ್ಪನ್ನ 
ವಾಗಿವೆ. ಮನಸ್ತು-ಕಾಮ, ಸಂಕಲ್ಪ ವಿಕಲ್ಪ ಮುಂತಾದ ಎಲ್ಲ 
ವಿಕಾರಗಳ ಉತ್ತತ್ತಿ ಸ್ಥಾನವಾಗಿದೆ. ಬುದ್ಧಿಯು ಸಮಸ್ತ ಪದಾರ್ಥ 
ಗಳ ಅರಿವನ್ನು ಉಂಟುಮಾಡುತ್ತದೆ. ॥ ೩೨ ॥ ಹೀಗೆ ಭಗವಂತನ 
ಈ ಸ್ಥೂಲರೂಪವನ್ನು ನಿನಗೆ ವರ್ಣಿಸಿರುವೆನು. ಇದು ಹೊರಗಡೆ 
ಯಿಂದ ಪೃಥಿವೀ, ಜಲ, ತೇಜಸ್ಸು ವಾಯು, ಆಕಾಶ, ಅಹಂಕಾರ, 
ಮಹತ್ತತ್ವ ಮತ್ತು ಪ್ರಕೃತಿ ಈ ಎಂಟು ಆವರಣಗಳಿಂದ ಸುತ್ತು 
ವರಿದಿದೆ. ॥ ೩೩ ॥ ಈ ಸ್ಥೂಲರೂಪಕ್ಕಿಂತ ಪರವಾದ, ಉತ್ತಮ 
ವಾದ ಭಗವಂತನ ಸೂಕ್ಷ್ಮರೂಪವಿದೆ. ಇದು ಅವ್ಯಕ್ತವೂ, ನಿರ್ವ 
ಶೇಷವೂ, ಆದಿ-ಮಧ್ಯಾಂತರರಹಿತವೂ, ನಿತ್ಯವೂ ಆದುದು. 
ಮಾತು-ಮನಸ್ಸುಗಳಿಗೆ ಅಗೋಚರವಾದುದು. ॥ ೩೪ ॥ 

ನಾನು ನಿನಗೆ ಈವರೆಗೆ ವರ್ಣಿಸಿದ ಭಗವಂತನ ಸ್ಥೂಲ-ಸೂಕ್ಷ್ಮ 
ವ್ಯಕ್ಷ-ಅವ್ಯಕ್ಷಗಳೆರಡೂ ಮಾಯೆಯಿಂದ ರಚಿತವಾಗಿವೆ. ಅದರಿಂದ 
ವಿದ್ವಾಂಸರಾದವರು ಇವೆರಡನ್ನೂ ಸ್ವೀಕರಿಸುವುದಿಲ್ಲ ॥ ೩೫ ॥ 
(ಇನ್ನು ಭಗವಂತನ ಗುಣ ಕರ್ಮಗಳನ್ನು ಹೇಳುತ್ತೇನೆ -) ನಿಜವಾಗಿ 
ಭಗವಂತನು ನಿಷ್ಠ್ರಿಯನಾಗಿದ್ದಾನೆ. ತನ್ನ ಶಕ್ತಿ (ಸಂಕಲ್ಪ) ಯಿಂದಲೇ 
ಸಕ್ರಿಯನಾಗುತ್ತಾನೆ. ಮತ್ತೆ ಅವನೇ ಬ್ರಹ್ಮನ ಅಥವಾ ವಿರಾಟ್‌ 
ರೂಪವನ್ನು ಧರಿಸಿ, ವಾಚ್ಯ-ವಾಚಕ, ಶಬ್ದ ಮತ್ತು ಅದರ ಅರ್ಥ 
ಇವುಗಳ ರೂಪದಲ್ಲಿ ಪ್ರಕಟನಾಗುತ್ತಾನೆ. ಬಳಿಕ ಅನೇಕ ನಾಮ, 
ರೂಪ, ಕ್ರಿಯೆಗಳನ್ನು ಸ್ವೀಕರಿಸುತ್ತಾನೆ. ವಾಸ್ತವವಾಗಿ ಅವನು 
ಪರಬ್ರಹ್ಮನಾಗಿದ್ದಾನೆ. ನಿರ್ಗುಣ, ನಿರಾಕಾರ ಭಗವಂತ 
ನಾಗಿದ್ದಾನೆ. ॥ ೩೬ ॥ ಪರೀಕ್ಷಿದ್ರಾಜನೇ! ಮರೀಚಿಯೇ ಮುಂತಾದ 
ನವಪ್ರಜಾಪತಿಗಳೂ, ಸ್ವಾಯಂಭುವನೇ ಆದಿ ಹದಿನಾಲ್ಕು ಮನು 
ಗಳೂ, ಇಂದ್ರಾದಿದೇವತೆಗಳೂ, ಖುಷಿಗಳೂ, ಹಿತ್ಳಗಳೂ, ಸಿದ್ದರೂ, 
ಚಾರಣರೂ, ಗಂಧರ್ವರೂ, ವಿದ್ಯಾಧರರೂ, ಅಸುರರೂ, ಯಕ್ಷರೂ, 
ಕಿನ್ನರರೂ, ಅಪ್ಪರೆಯರೂ, ನಾಗರೂ, ಸರ್ಪಗಳೂ, ಕಿಂ 
ಪುರುಷರೂ, ಉರಗರೂ, ಮಾತೃಕೆಯರೂ, ರಾಕ್ಟಸರೂ, ಪಿಶಾಚಿ 
ಗಳೂ, ಪ್ರೇತಗಳೂ, ಭೂತಗಳೂ, ವಿನಾಯಕರೂ, ಕೂಷ್ಟಾಂಡರೂ, 
ಉನ್ನಾದರೂ, ಬೇತಾಳರೂ, ಯಾತುಧಾನರೂ, ಗ್ರಹರೂ, ಪಕ್ಷಿಗಳೂ, 
ಮೃಗಗಳೂ, ಪಶುಗಳೂ, ವೃಕ್ಷಗಳೂ, ಪರ್ವತಗಳೂ, ಸರೀಸೃಪ 
ಗಳೂ ಮುಂತಾದ ಪ್ರಪಂಚದಲ್ಲಿರುವ ನಾಮ-ರೂಪಗಳೆಲ್ಲವೂ 
ಭಗವಂತನದೇ ಆಗಿವೆ. ॥ ೩೭-೩೯ ॥ ಜಗತ್ತಿನಲ್ಲಿ ಸ್ಥಾವರ- 
ಜಂಗಮವೆಂಬ ಇಬ್ಬಗೆಯ ಹಾಗೂ ಜರಾಯುಜ, ಅಂಡಜ, 
ಸ್ವೇದಜ, ಉದ್ದಿಜ್ಜವೆಂಬ ಭೇದದಿಂದ ನಾಲ್ಕು ಪ್ರಕಾರದ ಜಲಚರ, 


10 ಅಧ್ಯಾಯ] 


ಸತ್ತಂ ರಜಸ್ತಮ ಇತಿ ತಿಸ್ರಃ ಸುರನ್ಸನಾರಕಾಃ । 

ತತ್ರಾಪ್ಯೇಕೈಕಶೋ ರಾಜನ್‌ ಭಿದ್ಯಂತೇ ಗತಯಸ್ವಿದಾ । 

ಯದೈಕೈಕತರೋಠನ್ಯಾಭ್ಯಾಂ ಸ್ವಭಾವ ಉಪಹನ್ಯತೇ 
1 ೪೧॥ 


ಸ ಏವೇದಂ ಜಗದ್ಧಾತಾ ಭಗವಾಂಧರ್ಮರೂಪದ್ಭಕ್‌ 1 
ಪುಷ್ಸಾತಿ ಸ್ನಾಪಯನ್‌ ವಿಶ್ವಂ ತಿರ್ಯಜ್ಞರಸುರಾತ್ಮಭಿಃ 
॥ ೪೨ ॥ 


ತತಃ ಕಾಲಾಗ್ನಿ ರುದ್ರಾತ್ಮಾ ಯತ್ನೃಷ್ಟಮಿದಮಾತ್ಮನಃ । 
ಸಂನಿಯಚ್ಛತಿ ಕಾಲೇನ ಘನಾನೀಕಮಿವಾನಿಲಃ 
1 ೪೩॥ 


ಇತ್ನಂಭಾವೇನ ಕಥಿತೋ ಭಗವಾನ್‌ ಭಗವತ್ತಮಃ । 
ನೇತ್ಮಂಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ 
॥ ೪೪ ॥ 


ನಾಸ್ಯ ಕರ್ಮಣಿ ಜನ್ಮಾದೌ ಪರಸ್ಕಾನುವಿಧೀಯತೇ । 
ಕರ್ತೃತ್ವಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿ ತತ್‌ 
॥ ೪೫ ॥ 


ಅಯಂ ತು ಬ್ರಹ್ಮಣಃ ಕಲ್ಲ; ಸವಿಕಲ್ಪ ಉದಾಹೃತಃ | 
ವಿಧಿಃ ಸಾಧಾರಣೋ ಯತ್ರ ಸರ್ಗಾಃ ಪ್ರಾಕೃತವೈಕೃತಾಃ 
॥ ೪೬॥ 


ಪರಿಮಾಣಂ ಚ ಕಾಲಸ್ಯ ಕಲ್ಲಲಕ್ಕಣವಿಗ್ರಹಮ್‌ ಟ 
ಯಥಾ ಪುರಸ್ತಾದ್ವಾಖ್ಯಾಸ್ಯೇ ಪಾದ್ಧಂ ಕಲ್ಪಮಥೋ ಶೃಣು 
1೪೭॥ 
ಶೌನಕ ಉವಾಚ 
ಯದಾಹ ನೋ ಭವಾನೂತ ಕ್ಷತ್ತಾ ಭಾಗವತೋತ್ತಮಃ | 
ಚಚಾರ ತೀರ್ಥಾನಿ ಭುವಸ್ಯಕ್ಷ್ಯಾ ಬಂಧೂನ್ನುದುಸ್ತ್ಯಜಾನ್‌ 
u ೪೮ ॥ 


ದ್ವಿತೀಯ ಸೃಂಧ 


189 


ಸ್ಥಳಚರ, ನಭಚರ ಎಷ್ಟು ಪ್ರಾಣಿಗಳಿವೆಯೋ ಅವೆಲ್ಲವುಗಳ 
ಶುಭ-ಅಶುಭ ಮತ್ತು ಮಿಶ್ರಿತ ಕರ್ಮಗಳನುಸಾರ ಗತಿಯುಂಟಾ 
ಗುತ್ತದೆ. ॥ ೪೦ ॥ ಸತ್ತ್ವಗುಣದ ಪ್ರಧಾನತೆಯಿಂದ ದೇವತಾ 
ಯೋನಿಯೂ, ರಜೋಗುಣದ ಪ್ರಧಾನತೆಯಿಂದ ಮನುಷ್ಯ 
ಯೋನಿಯೂ, ತಮೋಗುಣದ ಪ್ರಧಾನತೆಯಿಂದ ನಾರಕೀಯ 
ಯೋನಿಗಳೂ ದೊರೆಯುತ್ತವೆ. ಈ ಗುಣಗಳಲ್ಲಿಯೂ ಒಂದು 
ಗುಣವು ಇನ್ನೆರಡು ಗುಣಗಳಿಂದ ಆಕ್ರಮಿಸಲ್ಪಟ್ಟಾಗ ಪ್ರತಿ 
ಯೊಂದರ ಮೂರು-ಮೂರು ಭೇದಗಳಾಗುವವು. ॥ ೪೧ ॥ ಆ 
ಭಗವಂತನೇ ಧರ್ಮಮಯ ವಿಷ್ಣುರೂಪವನ್ನು ಸ್ವೀಕರಿಸಿ, ದೇವತೆ, 
ಮನುಷ್ಯ, ಪಶು-ಪಕ್ಷಿ ಮುಂತಾದ ರೂಪಗಳಲ್ಲಿ ಅವತರಿಸಿ ವಿಶ್ವದ 
ಪಾಲನೆ- ಪೋಷಣೆಗಳನ್ನು ಮಾಡುತ್ತಾನೆ. ॥ ೪೨ । ಪ್ರಳಯ 
ಸಮಯ ಬಂದಾಗ ಆ ಭಗವಂತನೇ ಕಾಲಾಗ್ದಿಸ್ವರೂಪೀ ರುದ್ರನ 
ರೂಪವನ್ನು ಸ್ವೀಕರಿಸಿ - ವಾಯುವು ಮೇಘಮಾಲೆಯನ್ನು ತನ್ನಲ್ಲಿ 
ಲಯಗೌೊಳಿಸಿಕೊಳ್ಳುವಂತೆ ತಾನೇ ಸೃಷ್ಟಿಸಿದ ವಿಶ್ವವನ್ನು ಉಪ 
ಸಂಹಾರಮಾಡಿಕೊಂಡುಬಿಡುತ್ತಾನೆ. ॥ ೪೩ ॥ 

ಪರೀಕ್ಷಿದ್ರಾಜನೇ | ಅಚಿಂತ್ಯ ಐಶ್ವರ್ಯವುಳ್ಳ ಭಗವಂತನನ್ನು 
ಭಾಗವತೋತ್ತಮರು ಇದೇ ರೀತಿಯಲ್ಲಿ ವರ್ಣಿಸಿರುವರು. ಆದರೆ 
ತ್ರಜ್ಞಾನಗಳು ಮಾತ್ರ ಕೇವಲ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ್ಟೇ 
ರೂಪದಲ್ಲಿ ಅವನನ್ನು ಸಂದರ್ಶಿಸಲು ಬಯಸುವ್ಮದಿಲ್ಲ ಏಕೆಂದರೆ 
ಅವನಾದರೋ ಇದರಿಂದ ಅತೀತನೂ ಆಗಿದ್ದಾನೆ, ಗುಣಾತೀತ 
ನಾಗಿದ್ದಾನೆ, ಎಲ್ಲಕ್ಕಿಂತ ಮಹತ್ತಾಗಿದ್ದಾನೆ ಎಂದು ತಿಳಿಯುತ್ತಾರೆ. 
॥ ೪೪ ॥ ಸೃಷ್ಟಿರಚನಾದಿ ಕರ್ಮಗಳನ್ನು ಹೇಳಿ ಪೂರ್ಣ ಪರ 
ಮಾತ್ಮನಲ್ಲಿಕರ್ಮ ಅಥವಾ ಕರ್ತೃತ್ವದ ಸಂಬಂಧವನ್ನು ಆರೋಪಿಸಿ 
ನಿರೂಪಿಸಲಿಲ್ಲ ಅದಾದರೋ ಮಾಯೆಯಿಂದ ಆರೋಪಿತನಾದ 
ಕಾರಣ ಕರ್ತೃತ್ವದ ನಿಷೇಧಮಾಡಲೆಂದೇ ನಿರೂಪಿಸಲಾಗಿದೆ. 
॥ ೪೫ ॥ ಇದನ್ನು ನಾನು ಬ್ರಹ್ಮದೇವರ ಮಹಾಕಲ್ಪದ ಅವಾಂತರ 
ಕಲ್ಪಗಳೊಡನೆ ವರ್ಣಿಸುವೆನು. ಎಲ್ಲಕಲ್ಪಗಳಲ್ಲಿ ಸೃಷ್ಟಿಯೂ ಒಂದೇ 
ರೀತಿ ಇರುತ್ತದೆ. ಆದರೆ ಇಷ್ಟುಭಾಗದಲ್ಲಿ ಮಾತ್ರ ವ್ಯತ್ಯಾಸ ವಿರುತ್ತದೆ 
- ಮಹಾಕಲ್ಪದ ಪ್ರಾರಂಭದಲ್ಲಿ ಪ್ರಕೃತಿಯಿಂದ ಕ್ರಮವಾಗಿ ಮಹತ್ವ 
ತ್ವ್ವಾದಿಗಳ ಉತ್ಪತ್ತಿಯಾಗುತ್ತದೆ ಮತ್ತು ಕಲ್ಪಗಳ ಪ್ರಾರಂಭ ದಲ್ಲಿ 
ಪ್ರಾಕೃತ ಸೃಷ್ಟಿಯಾದರೋ ಹಾಗೆಯೇ ಇರುತ್ತದೆ. ಚರಾಚರ 
ಪ್ರಾಣಿಗಳ ವೈಕೃತಿಕ ಸೃಷ್ಟಿಯು ಹೊಸದಾಗಿ ಆಗುತ್ತದೆ. ॥ ೪೬ ॥ 
ರಾಜೇಂದ್ರಾ! ಕಾಲದ ಪರಿಮಾಣ, ಕಲ್ಪ ಮತ್ತು ಅದರ 
ಅಂತರ್ಗತ ಮನ್ವಂತರಗಳ ವರ್ಣನೆ ಮುಂದೆ ಮಾಡಲಾ 
ಗುವುದು. ಈಗ ನೀನು ಪಾದ್ಗಕಲದ ವರ್ಣನೆಯನ್ನು ಸಾವಧಾನ 
ವಾಗಿ ಕೇಳು. ॥ ೪೭ ॥ 

ಶೌನಕರು ಕೇಳಿದರು - ಸೂತಪುರಾಣಿಕರೇ ! ಭಗವಂತನ 
ಪರಮಭಕ್ತ ವಿದುರನು ತೊರೆಯಲು ಕಷ್ಟಸಾಧ್ಯರಾದ ಬಂಧು 
ಗಳನ್ನು ತೊರೆದು ತೀರ್ಥಯಾತ್ರೆ ಮಾಡುತ್ತಿದ್ದನು ಎಂದು ನೀವು 


190 ಶ್ರೀಮದ್ಭಾಗವತ [ ಅಧ್ಯಾಯ 10 


ಕುತ್ರ ಕೌಷಾರವೇಸ್ತಸ್ಯ ಸಂವಾದೋತಧ್ಯಾತ್ಮ ಸಂಶ್ರಿತಃ | | ನಮಗೆ ಹೇಳಿರುವಿರಿ. ॥ ೪೮ ॥ ಆ ಯಾತ್ರೆಯಲ್ಲಿ ಮೈತ್ರೇಯ 
ಯದ್ವಾ ಸ ಭಗವಾಂಸ್ತಸ್ಟೈ ಪೃಷ್ಪಸ್ತತ್ವ ಮುವಾಚ ಹ | ಬುಪಿಗಳೊಂದಿಗೆ ಅಧ್ಯಾತ್ಮಿಕ ವಿಷಯವಾಗಿ ಸಂಭಾಷಣೆ ನಡೆಯಿತು. 
॥ ೪೯ ॥ | ಅವನು ಪ್ರಶ್ನಿಸಿದಾಗ ಮೈತ್ರೇಯರು ಯಾವ ತತ್ತ್ವವನ್ನು 
ಉಪದೇಶಿಸಿದರು 9 ॥ ೪೯ ॥ ಸೂತಪುರಾಣಿಕರೇ | ನಿಮ್ಮ ಸ್ವಭಾವವು 
ತುಂಬಾ ಸೌಮ್ಯವಾಗಿದೆ. ನೀವು ವಿದುರನ ಆ ಚರಿತ್ರೆಯನ್ನು ನಮಗೆ 
ಬ್ರೂಹಿ ನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷ್ಟಿಕಮ್‌ । | ಸ್ಯಾಂ ಅವರು ಬಂಧು-ಮಿತ್ರರನ್ನು ಏಕೆ ಬಿಟ್ಟು ಹೋದರು 9 
ಬಂಧು ತ್ಯಾಗನಿಮಿತ್ತಂ ಚ ತಶಥೈವಾಗತವಾನ್ಪುನ: | ವ್ರ ಪುನಃ ಅವರ ಬಳಿಗೆ ಏಕೆ ಮರಳಿದರು ? ॥ ೫೦ ॥ 
1 ೫೦॥ | ಸೂತಪುರಾಣಿಕರು ಹೇಳಿದರು - ಶೌನಕಾದಿ ಮಹರ್ಷಿಗಳೇ। 
ಜ್‌ ರಾಜಾ ಪರೀಕ್ಷಿತನೂ ಇದೇ ಮಾತನ್ನು ಕೇಳಿದ್ದನು. ಅವನ ಪ್ರಶ್ನೆಗಳ 
ರಾಜ್ಞಾ ಪರೀಕ್ಷಿತಾ ಪೃಷ್ಟೋ ಯದವೋಚನ್ಮಹಾಮುನಿಃ । | ಉತ್ತರದಲ್ಲಿ ಶ್ರೀಶುಕಮಹಾಮುನಿಗಳು ಹೇಳಿದುದನ್ನೇ ನಾನು 
ತದ್ಯೋಭಿಧಾಸ್ಯೇ ಶ್ರಣುತ ರಾಜ್ಞಃ ಪ್ರಶ್ವಾನುಸಾರತಃ | ನಿಮಗೆ ಹೇಳುವೆನು. ಸಾವಧಾನವಾಗಿ ಕೇಳಿರಿ. ॥ ೫೧ ॥ 
5 ಲ ಇ KY 
॥ ೫೧ ॥ ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದ್ವಿಶೀಯಸ್ಕಂಧೇ 
ಪುರುಷಸಂಸ್ಥಾನುವರ್ಣನಂ ನಾಮ ದಶಮೋ5 ಧ್ಯಾಯಃ॥ ೧೦ ॥ 


ಎರಡನೆಯ ಸೃಂಧವು ಸಂಪೂರ್ಣವಾಯಿತು. 


ಸಸ ್ರಿ ಪ್ರೀಣಾಸಾ......... 


॥ ಓಂನಮೋಭಗವತೇ ವಾಸುದೇವಾಯ ॥ 


ಶ್ರೀಮದ್ಭಾಗವತಮಹಾಪುರಾಣಮ್‌ 
ತೃತೀಯಃ ಸ್ಕಂಧಃ 


ಮೊದಲನೆಯ ಅಧ್ಯಾಯ 
ಉದ್ಧವ ವಿದುರರಸಮಾಗಮ- ಸಂಭಾಷಣೆ 


ಶ್ರೀಶುಕ ಉವಾಚ 


ಏವಮೇತತ್ಟುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ಸಿಲ । 
ಕ್ಛತ್ತ್ರಾ ವನಂ ಪ್ರವಿಷ್ಠೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ್‌ 
wou 
ಯದ್ವಾ ಅಯಂ ಮನ್ರ ಕೃದ್ದೋ ಭಗವಾನಖಿಲೇಶ್ವರಃ | 
ಪೌರವೇಂದ್ರಗೃಹಂ ಹಿತ್ವಾ ಪ್ರವಿವೇಶಾತ್ಮಸಾತ್ಯತಮ್‌ 
॥೨। 
ರಾಜೋವಾಚ 


ಕುತ್ರ ಕ್ಷತ್ತುರ್ಭಗವತಾ ಮೈತ್ರೇಯೇಣಾಸ ಸಂಗಮ: । 
ಕದಾ ವಾ ಸಹ ಸಂವಾದ ಏತದ್ವರ್ಣಯ ನಃ ಪ್ರಭೋ 


1A 
ನ ಹ್ಯಲ್ಲಾರ್ಥೋದಯಸ್ತಸ್ಯ ವಿದುರಸ್ಯಾಮಲಾತ್ಮನಃ । 
ತಸ್ಮಿನೌರೀಯಸಿ ಪ್ರಶ್ನ ಸಾಧುವಾದೋಪಬ್ಬಂಹಿತಃ 
nen 

ಸೂತ ಉವಾಚ 


ಸ ಏವಮೃಷಿವರ್ಯೋ5 ಯಂ ಪೃಷ್ಟೋ ರಾಜ್ಞಾ ಪರೀಕ್ಷಿತಾ । 
ಪ್ರತ್ಯಾಹ ತಂ ಸುಬಹುವಿತ್‌ ಪ್ರೀತಾತ್ಮಾ ಶ್ರೂಯತಾಮಿತಿ 
॥ ೫ ॥ 
ಶ್ರೀಶುಕ ಉವಾಚ 


ಯದಾ ತು ರಾಜಾ ಸ್ವಸುತಾನಸಾಧೂನ್‌ 
ಪುಷ್ಪನ್ನಧರ್ಮೇಣ ವಿನಷ್ಟ ದೃಷ್ಟಿ 1 

ಭ್ರಾತುರ್ಯವಿಷ್ಯಸ್ಯ ಸುತಾನ್ವಿಬಂಧೂನ್‌ 
ಪ್ರವೇಶ್ಯ ಲಾಕ್ಷಾಭವನೇ ದದಾಹ ॥ ೬ ॥ 

ಯದಾ ಸಭಾಯಾಂ ಕುರುದೇವದೇವ್ಯಾಃ 
ಕೇಶಾಭಿಮರ್ಶಂ ಸುತಕರ್ಮ ಗರ್ಹ್ಯಮ್‌ । 

ನ ವಾರಯಾಮಾಸ ನೃಪಃ ಸ್ನುಷಾಯಾಃ 


ಸ್ವಾಸ್ಯರ್ಹರಂತ್ಯಾಃ ಕುಚಕುಂಕುಮಾನಿ ॥ ೭ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ನೀನು ಕೇಳಿರುವ ಮಾತನ್ನೇ ಹಿಂದೆ ತನ ಸುಖ-ಸಮೃದ್ಧಿಯಿಂದ 
ಕೂಡಿದ ಮನೆಯನ್ನು ತ್ಯಜಿಸಿ ಕಾಡಿಗೆ ಹೋಗಿರುವ "ಎದುರನು 
ಮೈತ್ರೇಯರಲ್ಲಿ ಕೇಳದ್ದವು. ॥ ೧॥ ಸರ್ವೇಶ್ವರನಾದ ಭಗವಾನ್‌ 
ಶ್ರೀಕೃಷ್ಣನು ಪಾಂಡವರ. ದೂತನಾಗಿ ಹಕ್ಕಿನಾವತಿಗೆ ಹೋಗಿದ್ದಾಗ, 
ದುರ್ಯೋಧನನ ಅರಮನೆಯನ್ನು ಬಿಟ್ಟು ಭಕ್ತಶ್ರೇಷ್ಠನಾದ 
ವಿದುರನನ್ನು ತನ್ನವನೆಂದೇ ತಿಳಿದು, ಅವನು ಕರೆಯದೆಯೇ ಆತನ 
ಮನೆಗೆ ಹೋಗಿದ್ದನು. ॥ ೨ ॥ 

ಪರೀಕ್ಷಿದ್ರಾಜನು ಕೇಳಿದನು - ""ಮಹಾತ್ಮರೇ | ಭಗವಾನ್‌ 
ಮೈತ್ರೇಯರೊಂದಿಗೆ ವಿದುರನ ಸಮಾಗಮ ಎಲ್ಲಿ ಆಯಿತು? 
ಯಾವಾಗ ಆಗಿತ್ತು? ಎಂಬುದನ್ನು ತಿಳಿಸುವ ಕೃಪೆಮಾಡಿರಿ. ॥ ೩ ॥ 
ಪ್ರಶ್ನೆ ಮಾಡಿದವನು ಮಹಾತ್ಮನಾದ ವಿದುರನು. ಉತ್ತರ ಹೇಳಿ 
ದವರು ಮಹಾನುಭಾವರಾದ ಮೈತ್ರೇಯರು. ಅಂದ ಮೇಲೆ 
ಅದು ಅಲ್ಪಪ್ರಯೋಜನವುಳ್ಳ ಪ್ರಶ್ನೆಯಾಗಿರಲಾರದು. ಆತ್ಯಂತ ಮಹತ್ವ 
ಪೂರ್ಣವಾದ, ಪುರುಷಾರ್ಥಗಳನ್ನು ಕೈಗೂಡಿಸುವ ಪ್ರಶ್ನೆಯೇ 
ಆಗಿರಬೇಕು. ಭಗವಂತನ ಸಚ್ಚರಿತ್ರೆಗಳಿಂದ ಕೂಡಿರಬೇಕು. 
ಮಹಾತ್ಮರ ಶ್ಲಾಘನೆಗೆ ಪಾತ್ರವಾಗಿರಬೇಕು. ॥ ೪ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕರೇ! ಸರ್ವಜ್ಞ 
ರಾದ ಶುಕಮಹಾಮುನಿಗಳು ರಾಜನ ಪ್ರಶ್ನೆಯನ್ನು ಕೇಳಿ ಸಂತೋಷ 
ಗೊಂಡು ಆತನಿಗೆ ಹೇಳತೊಡಗಿದರು. ॥ p ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಚಿದ್ರಾಜನೇ | 
ದೃಷ್ಟಿಹೀನನಾದ ಕುರುರಾಜ ಧೃತರಾಷ್ಟ್ರನು ಅನ್ಯಾಯದಿಂದ ದುಷ್ಟ 
ರಾಗಿದ್ದ ತನ್ನ ಮಕ್ಕಳನ್ನು ಪಾಲನೆ-ಪೋಷಣೆ ಮಾಡುತ್ತಾ, ತಮ್ಮನ 
ಮಕ್ಕಳಾಗಿದ್ದ ಅನಾಥರಾಗಿದ್ದ ಪಾಂಡವರನ್ನು ಅರಗಿನಾಲಯಕ್ಕೆ 
ಕಳಿಸಿ ಬೆಂಕಿ ಹಚ್ಚಿಸಿದ್ದನು. Wt ತನ್ನ ಸೊಸೆಯಾಗಿದ್ದ ಮಾ 
ರಾಜಾ "ಧರ್ಮಪತ್ನಿಯಾದ ದ್ರೌಪದಿಯ ತುರುಬನ್ನು 
ದುಷ್ಟ ದುಃಶಾಸನನು ತುಂಬಿದ. ಸಭೆಯಲ್ಲಿ ಎಳೆದಾಗ ಆಕೆಯ. 
ಕಣ್ಣುಗಳಿಂದ ಹರಿದ ಕಂಬನಿಧಾರೆಯು ಆಕೆಯ ಎದೆಗೆ ಹಚ್ಚಿ 
ಕೊಂಡಿದ್ದ ಕುಂಕುಮಕೇಸರಿಯು ತೊಳೆದುಹೋಗುತ್ತಿತ್ತು. ಆದರೂ. 
ಧೃತರಾಷ್ಟ್ರನು ನೀಚನಾಗಿದ್ದ ತನ್ನ ಪುತ್ರನನ್ನು ಕುಮಾರ್ಗದಿಂದ 
ತಡೆಯಲಿಲ್ಲ ॥ ೭ ॥ ಸತ್ಯಸಂಧನೂ, ಸಾಧುವೂ ಆಗಿದ್ದ ಧರ್ಮ 
ನಂದನನನ್ನು ದುರುಳ ದುರ್ಯೋಧನನು ಕಪಟ ದ್ಯೂತದಲ್ಲಿ 
ಗೆದ್ದು ಕಾಡಿಗೆ ಅಟ್ಟಿದನು. ಅವನು ಅಲ್ಲಿ ಹನ್ನೆರಡು ವರ್ಷದ' 


192 


ದ್ಯೂತೇ ತ್ವಧರ್ಮೇಣ ಜಿತಸ್ಯ ಸಾಧೋಃ 
ಸತ್ಯಾವಲಂಬಸ್ಯ ವನಾಗತಸ್ಯ 

ನ ಯಾಚತೋತದಾತ್ರಮಯೇನ ದಾಯಂ 
ತಮೋ ಜುಷಾಣೋ ಯದಜಾತಶತ್ರೋಃ 


ಯದಾ ಚ ಪಾರ್ಥಪ್ರಹಿತಃ ಸಭಾಯಾಂ 
ಜಗದ್ಗುರುರ್ಯಾನಿ ಜಗಾದ ಕೃಷ್ಣ 
ನ ತಾನಿ ಪುಂಸಾನುಮೃತಾಯನಾನಿ 
ರಾಜೋರು ಮೇನೇ ಕ್ಷತಪುಣ್ಯಲೇಶಃ 


ಯದೋಪಹೂತೋ ಭವನಂ ಪ್ರವಿಷ್ಟೋ 
ಮಂತ್ರಾಯ ಪೃಷ್ಟ ಕಿಲ ಪೂರ್ವಜೇನ 
ಅಥಾಹ ತನ್ನಂತ್ರದೃಶಾಂ ವರೀಯಾನ್‌ 
ಯನ್ನಂತ್ರಿಣೋ ವೈದುರಿಕಂ ವದಂತಿ 
ಅಜಾತಶತ್ರೋಃ ಪ್ರತಿಯಚ್ಛ ದಾಯಂ 
ತಿತಿಕೊಿತೋ ದುರ್ವಿಷಹಂ ತವಾಗಃ 
ಸಹಾನುಜೋ ಯತ್ರ ವೃಕೋದರಾಹಿಃ 
ಶ್ವಸನ್ರುಷಾ  ಯತ್ತ್ವಮಲಂ ಬಿಭೇಷಿ 


ಪಾರ್ಥಾಂಸ್ತು ದೇವೋ ಭಗವಾನ್‌ ಮುಖಂದೋ 
ಗೃಹೀತವಾನ್‌ ಸಕ್ಕಿತಿದೇವದೇವಃ 

ಆಸ್ತೇ ಸ್ವಪ್ಪರ್ಯಾಂ ಯದುದೇವದೇವೋ 
ವಿನಿರ್ಜಿತಾಶೇಷನ್ಸದೇವದೇವಃ 


ಸ ಏಷ ದೋಷಃ ಪುರುಷದ್ವಿಡಾಸ್ತೇ 
ಗೃಹಾನ್‌ ಪ್ರವಿಷ್ಟೋ ಯಮಪತ್ಯಮತ್ಯಾ 
ಪುಷ್ಠಾಸಿ ಕೃಷ್ಣಾದ್ವಿಮುಖೋ ಗತಶ್ರೀಃ 
ತ್ಯಜಾಶ್ಚಶ್ಸೈವಂ ಕುಲಕೌಶಲಾಯ 


ಇತ್ಯೂಚಿವಾಂಸ್ತತ್ರ ಸುಯೋಧನೇನ 
ಪ್ರವೃದ್ಧಕೋಪಸ್ಫುರಿತಾಧರೇಣ 

ಅಸತ್ಯತಃ ಸತ್‌ ಸೃಹಣೀಯಶೀಲಃ 
ಕ್ಷತ್ತಾ ಸಕರ್ಣಾನುಜ ಸೌಬಲೇನ 


ಕ ವಏನಮತ್ರೋಪಜುಹಾವ ಜಿಹ್ಮಂ 
ದಾಸ್ಕಾಃ ಸುತಂ ಯದ್ದಲಿನೈವ ಪುಷ್ಪಃ 
ತಸ್ಮಿನ್ಸಶೀಪಃ ಪರಕೃತ್ಯ ಆಸ್ತೇ 
ನಿರ್ವಾಸ್ಯತಾಮಾಶು ಪುರಾಚ್ಛ ಸೌನಃ 


ಶ್ರೀಮದ್ಭಾಗವತ 


॥1 ೮ ॥ 


॥1೯॥ 


u ೧೦ ॥ 


॥ ೧೧॥ 


IW ೧೨ ॥ 


11 ೧೩ ॥ 


॥ ೧೪ ॥ 


11 ೧೫ ॥ 


[ ಅಧ್ಯಾಯ 1 


ವನವಾಸವನ್ನೂ ಒಂದು ವರ್ಷದ ಅಜ್ಲಾತವಾಸವನ್ನೂ ಮುಗಿಸಿ 
ಬಂದು ನ್ಯಾಯೋಚಿತವಾದ ತನ್ನ ಭಾಗದ ರಾಜ್ಯವನ್ನು ಕೇಳಿ 
ಕೊಂಡರೂ ಮೋಹಾಂಧನಾಗಿ ಅಜಾತಶತ್ರುವಾದ ಧರ್ಮರಾಜನಿಗೆ 
ಕೊಡದೆ ತಿರಸ್ಕರಿಸಿದನು. ॥ ೮॥ ಧರ್ಮರಾಜನಿಂದ ಕಳುಹಿಸ 
ಲ್ಪಟ್ಟ ಜಗದ್ಗುರು ಭಗವಾನ್‌ ಶ್ರೀಕೃಷ್ಣನು ಕೌರವರ ಸಭೆಯಲ್ಲಿ - 
ಭೀಷ್ಮಾದಿ ಸತ್ತುರುಷರಿಗೆ ಅಮೃತದಂತಿರುವ ಮಧುರ ಹಿತವಚನ 
ವನ್ನು ಹೇಳಿದನು. ಆದರೆ ಎಲ್ಲ ಪುಣ್ಯವನ್ನು ಕಳಕೊಂಡಿದ್ದ 
ಕುರುರಾಜನು ಅವನ್ನು ಆದರಿಸಲಿಲ್ಲ ॥ ೯ ॥ ಮಂತ್ರಾಲೋಚನೆ- 
ಸಲಹೆಗಾಗಿ ವಿದುರನನ್ನು ಧೃತರಾಷ್ಟ್ರನು ಬರಮಾಡಿಕೊಂಡಾಗ, 
ಅವನು ಅರಮನೆಗೆ ಹೋದನು. ಅಣ್ಣ ಧೃತರಾಷ್ಟ್ರನು ಕೇಳಿದಾಗ 
ಮಂತ್ರಿಗಳಲ್ಲಿ ಶ್ರೇಷ್ಠನಾದ ಮಹಾತ್ಮಾ ವಿದುರನು ನೀಡಿದ 
ಮಂತ್ರಾಲೋಚನೆಯ ನೀತಿಗಳನ್ನು ನೀತಿಶಾಸ್ತ್ರಜರು “ವಿದುರನೀತಿ' 
ಎಂದು ಕರೆಯುತ್ತಾರೆ. ॥ ೧೦ ॥ 
ವಿದುರನೆಂದನು - ಅಣ್ಣಯ್ಯ ! ಅಜಾತ ಶತ್ರುವಾದ, ಮಹಾತ್ಮ 
ನಾದ ಯುಧಿಷ್ಠಿರನಿಗೆ ನೀನು ಆತನ ಹಕ್ಕಿನ ರಾಜ್ಯವನ್ನು ಕೊಟ್ಟು 
ಬಿಡು. ಅವನು ಸಹಿಸಲು ಯೋಗ್ಯವಲ್ಲದ ಅಪರಾಧಗಳನ್ನೂ 
ಸಹಿಸಿಕೊಂಡಿರುವನು. ಭೀಮಸೇನನೆಂಬ ಕಾಲಸರ್ಪಕ್ಕೆ ನೀನೂ 
ಗಡ-ಗಡ ನಡುಗುತ್ತಿರುವೆ. ಅವನು ತನ್ನ ತಮ್ಮಂದಿರೊಡನೆ ಸೇಡು 
ತೀರಿಸಿಕೊಳ್ಳಲು ಕ್ರೋಧಾವೇಶದಿಂದ ಬುಸುಗುಟ್ಟುತ್ತಿರುವನು. 
॥೧೧॥ "ಬ್ರಾಹ್ಮಣರಿಗೂ, ದೇವತೆಗಳಿಗೂ ಆರಾಧ್ಯದೈವನಾದ 
ಭಗವಾನ್‌ ಶ್ರೀಕೃಷ್ಣನು ಪಾಂಡವರನ್ನು ತನ್ನವರನ್ನಾಗಿಸಿ ಕೊಂಡು 
ಕಾಪಾಡುತ್ತಿದ್ದಾನೆ. ಯಾದವವೀರರೆಲ್ಲರ ಆರಾಧ್ಯದೇವನಾದ 
ಅವನು ಈಗ ತನ್ನ ರಾಜಧಾನಿ ದ್ವಾರಕೆಯಲ್ಲೇ ಇದ್ದಾನೆ. ಆದ್ದರಿಂದ 
ನೀನು ಪಾಂಡವರೊಂದಿಗೆ ವಿರೋಧವನ್ನು ಕಟ್ಟಿಕೊಳ್ಳಬೇಡ. 
ಅವನು ಭೂಮಿಯಲ್ಲಿರುವ ರಾಜಾಧಿರಾಜರೆಲ್ಲರನ್ನೂ ಸೋಲಿಸಿರುವ 
ಅಜಿತನಾದ ಸ್ವಾಮಿಯು. ॥ ೧೨ ॥ ಯಾವನನ್ನು ತನ್ನ ಪುತ್ರನೆಂದು 
ತಿಳಿದು, ಆತನ ಮಾತುಗಳಿಗೆಲ್ಲ ಹೂಂಗುಟ್ಟುತ್ತಾ ಪೋಷಿಸುತ್ತಿ 
ರುವೆಯೋ ಆ ದುರ್ಯೋಧನನಾದರೋ ದೋಷಗಳೇ ಮೂರ್ತಿ 
ಭವಿಸಿ ನಿನ್ನ ಅರಮನೆಯನ್ನು ಹೊಕ್ಕು ಕುಳಿತಿರುವನು. ಸರ್ವಭೂತ 
ಸುಹೃದನಾದ ಭಗವಾನ್‌ ಶ್ರೀಕೃಷ್ಣನಲ್ಲಿ ದ್ವೇಷಬುದ್ದಿಯಿಂದ ಕೂಡಿ 
ರುವ ಆತನನ್ನು ಪೋಷಿಸುತ್ತಿರುವ ನೀನು ನಿನ್ನ ಭಾಗ್ಯವನ್ನು ಕಳೆದು 
ಕೊಂಡು ಬಿಟ್ಟಿರುವೆ ಆದ್ದರಿಂದ ನೀನು ನಿನ್ನ ಕುಲದ ಕುಶಲವನ್ನು 
ಬಯಸುವೆಯಾದರೆ ಈ ದುಷ್ಟನನ್ನು ಕೂಡಲೇ ತೊರೆದುಬಿಡು. 
॥ ೧೩॥ 
ಸತ್ತುರುಷರಿಗೆ ಪ್ರಿಯವಾದ ಶೀಲಸ್ವಭಾವವುಳ್ಳ ವಿದುರನ ಆ 
ಮಾತನ್ನು ಕೇಳಿ - ಕರ್ಣ, ಜುಚಾಸ, ಶಕುನಿ 'ಇನರಿಗಳುದ 
ಕೂಡಿದ ದುರ್ಯೋಧನನು ಕ್ರೋಧದಿಂದ ಕಿಡಿ-ಕಿಡಿಯಾದನು. 
ಸಿಟ್ಟಿನಿಂದ ಅವನ ತುಟಿಗಳು ಅದುರುತ್ತಿದ್ದವು. ಅವನು ವಿದುರ 
ನನ್ನು ತಿರಸ್ಕರಿಸುತ್ತಾ - ""ಈ ವಕ್ರಬುದ್ಧಿಯ ದಾಸೀಪುತ್ರನನ್ನು 
ಇಲ್ಲಿಗೆ ಕರೆಸಿದವರಾರು ? ನಮ್ಮ ಮನೆಯ ಕೂಳನ್ನೇ ತಿಂದು- 
ಬೆಳೆದು, ನಮಗೆ ವಿರೋಧಿಯಾಗಿ, ಶತ್ರುಗಳಿಗೆ ಹಿತವನ್ನು ಬಯಸು 
ತಿರುವ ಕೃತಪ್ಪನೀತನು. ಇವನನ್ನು ಕೊಲ್ಲದೆ ನಮ್ಮ ನಗರದಿಂದ 
ಹೊರಗೆ ಹಾಕಿರಿ. ॥ ೧೪-೧೫ ॥ ಕಿವಿಗಳಿಗೆ ಶೂಲದಂತಿರುವ 


1 ಅಧ್ಯಾಯ] 


ತೃತೀಯ ಸೃಂಧ 


193 


SEL 


ಸ ಇತ್ಮಮತ್ಯುಲ್ಬಣಕರ್ಣಬಾಣೈ- 
ರ್ಭ್ರಾತುಃ ಪುರೋ ಮರ್ಮಸು ತಾಡಿತೋಲಪಿ । 

ಸ್ವಯಂ ಧನುರ್ದ್ವಾರಿ ನಿಧಾಯ ಮಾಯಾಂ 
ಗತವ್ಯಥೋ5ಯಾದುರು ಮಾನಯಾನಃ ॥ ೧೬ ॥ 


ಸ ನಿರ್ಗತಃ ಕೌರವಪುಣ್ಯಲಬ್ಲೋ 
ಗಜಾಹ್ಹಯಾತ್ರೀರ್ಥಪದ: ಪದಾನಿ । 
ಅನ್ವಾಸ್ರಮತ್ತುಣ್ಯಚಿಕೀರ್ಷ ಯೋರ್ವ್ಯ್ಯಾಂ 
ಸ್ವಿಷ್ಠಿತೋ ಯಾನಿ ಸಹಸ್ರಮೂರ್ತಿಃ ॥ ೧೭॥ 


ಪುರೇಷು  ಪುಣ್ಯೋಪವನಾದ್ರಿಕುಂಜೇ- 
ಪ್ವಪಂಕತೋಯೇಷು ಸರಿತರಸ್ಸು । 
ಅನಂತಲಿಂಗೈಃ ಸಮಲಂಕೃತೇಷು 


ಚಚಾರ ತೀರ್ಥಾಯತನೇಷ್ಟನನ್ಯಃ ॥ ೧೮ ॥ 


ಗಾಂ ಪರ್ಯಟನ್ನೇಧ್ಯವಿವಿಕ್ಷವೃತ್ತಿಃ 
ಸದಾಪ್ನಶೋತಧಃಶಯನೋತವಧೂತಃ ॥ 
ಅಲಕ್ಷಿತಃ ಸ್ಟೆ ಅರವಧೂತವೇಷೋ 
ವ್ರತಾನಿ ಚೇರೆ ಹರಿತೋಷಣಾನಿ ॥೧೯॥ 


ಇತ್ನಂ ವ್ರಜನ್ಹಾರತಮೇವ ವರ್ಷಂ 

ಕಾಲೇನ ಯಾವದ್ಧತವಾನ್‌ ಪ್ರಭಾಸಮ್‌ । 
ತಾವಚ್ಛಶಾಸ ಕಿತಿಮೇಕಚಕ್ರಾ- 
ಮೇಕಾತಪತ್ರಾಮಜಿತೇನ ಪಾರ್ಥಃ ॥ ೨೦ ॥ 


ತತ್ರಾಥ ಶುಶ್ರಾವ ಸುಹೃದ್ದಿನಪ್ಟಿಂ 
ವನಂ ಯಥಾ ವೇಣುಜವಜ್ನಿಸಂಶ್ರಯಮ್‌ । 
ಸಂಸ್ಪರ್ಧಯಾ ದಗ್ಗಮಥಾನುಶೋಚನ್‌ 
ಸರಸ್ಪತೀಂ ಪ್ರತ್ಯಗಿಯಾಯ ತೂಷ್ಲೀಮ್‌ ॥ ೨೧॥ 


ತಸ್ಯಾಂ ತ್ರಿತತ್ಯೋಶನಸೋ ಮನೋಶ್ಚ 
ಪೃಥೋರಥಾಗ್ನೇರಸಿತಸ್ಯ ವಾಯೋಃ: 1 

ತೀರ್ಥಂ ಸುದಾಸಸ್ಯ ಗವಾಂ ಗುಹಸ್ಯ 
ಯಚ್ಛಾದ್ಧದೇವಸ್ಯ ಸ ಆಸೀಷೇವೇ ॥೨೨॥ 


ಅನ್ಯಾನಿ ಚೇಹ ದ್ವಿಜದೇವದೇವೈ: 
ಕೃತಾನಿ ನಾನಾಯತನಾನಿ ವಿಷ್ಣೋಃ | 
ಪ್ರತ್ಯಂಗ ಮುಖ್ಯಾಂಕಿತಮಂದಿರಾಣಿ 


ಯದ್ದರ್ಶನಾತೃಷ್ಣಮನುಸ್ಥರಂತಿ ॥ ೨೩ ॥ 


ಮರ್ಮಭೇದಕವಾದ ಮಾತುಗಳನ್ನು ವಿದುರನು ಅಣ್ಣನ ಎದುರಿ 
ನಲ್ಲೇ ಕೇಳಬೇಕಾಯಿತು. ಆದರೆ ಮಂತ್ರಿ ಶ್ರೇಷ್ಠನಾದ ವಿದುರನು ಆ 
ಯೋಗಿರಾಜನು ಅವುಗಳಿಂದ ಬೇಸರಗೊಳ್ಳದೆ "ಭಗವಂತನ 
ಮಾಯೆಯು ಪ್ರಬಲವಾದುದು' ಎಂದು ಭಾವಿಸಿ, ತನ್ನ ಬಲಿಷ್ಠ 
ವಾದ ಧನುಸನ್ನು ರಾಜದ್ವಾರದಲ್ಲಿ ಬಿಟ್ಟು ಹಸ್ತಿನಾವತಿಯಿಂದ 
ಹೊರಟುಹೋದನು. ॥ ೧೬ ॥ ಕೌರವರಿಗೆ ವಿದುರನಂತಹ 
ಮಹುತ್ಥನು ಅವರ ಪುಣ್ಯಪುಂಜದ ಫಲವಾಗಿಯೇ ದೊರಕಿದ್ದನು. 
ಅವನು ಹೊರಡಲು ಕೌರವರ ಭಾಗ್ಯವೇ ಅವನೊಡನೆ ಹೋದಂ 
ತಾಯಿತು. ಆ ಮಹಾತ್ಮನು ಪುಣ್ಯಸಂಪಾದನೆಗಾಗಿ ಭೂಮಂಡಲ 
ದಲ್ಲಿ ಶ್ರೀಹರಿ, ಬ್ರಹ್ಮ ರುದ್ರ, ಅನಂತ ಮುಂತಾದ ಅನೇಕ 
ರೂಪಗಳಲ್ಲಿ ವಿರಾಜಮಾನನಾದ ತೀರ್ಥಪಾದನಾದ ಭಗವಂತನ 
ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸ ತೊಡಗಿದನು. ॥ ೧೭॥ ಭಗವಂತನ 
ದಿವ್ಯಮಂಗಳವಿಗ್ರಹಗಳು ಕಂಗೊಳಿಸುವ ಪುಣ್ಯತೀರ್ಥಕ್ಟೇತ್ರಗಳ 
ಲ್ಲಿಯೂ, ನಗರಗಳಲ್ಲೂ ಪವಿತ್ರ ವನಗಳಲ್ಲೂ ಪರ್ವತಗಳಲ್ಲೂ 
ನಿಕುಂಜಗಳಲ್ಲೂ ನಿರ್ಮಲಜಲದಿಂದ ತುಂಬಿದ ನದೀ, ಸರೋವರ 
ಗಳಲ್ಲೂ ಏಕಾಕಿಯಾಗಿಯೇ ಸಂಚರಿಸುತ್ತಿದ್ದವು. ॥ ೧೮ ॥ 
ಬಂಧು-ಮಿತ್ರಾದಿಗಳು ತನ್ನನ್ನು ಗುರುತಿಸದಿರಲೆಂದು ಅವಧೂತ 
ವೇಶದಲ್ಲೇ ಸಂಚರಿಸುತ್ತಿದ್ದನು. ಶರೀರಕ್ಕೆ ಅಲಂಕಾರ ಮಾಡಿ 
ಕೊಳ್ಳದೆ, ಶುದ್ಧವಾದ ಸಾತ್ವಿಕ ಆಹಾರವನ್ನೇ ಭಗವತ್ಫಸಾದವೆಂದು 
ಸ್ವೀಕರಿಸುತ್ತಿದ್ದನು. ಬರೀನೆಲದಲ್ಲಿ ಮಲಗುತ್ತಾ, ತೀರ್ಥಗಳಲ್ಲಿ 
ಸ್ನಾನಮಾಡುತ್ತಾ, ಶ್ರೀಭಗವಂತನನ್ನು ಸಂತೋಷಪಡಿಸುವಂತಹ 
ವ್ರತಗಳನ್ನು ಆಚರಿಸುತ್ತಾ ಶುದ್ಧವಾದ ವೃತ್ತಿಯಿಂದ ಜೀವನ 
ನಿರ್ವಹಿಸುತ್ತಿದ್ದನು. ॥ ೧೯॥ 

ಹೀಗೆ ವಿದುರನು ಭರತವರ್ಷದಲ್ಲೆಲ್ಲ ಸಂಚರಿಸುತ್ತಾ ಪ್ರಭಾಸ 
ಕ್ಷೇತ್ರಕ್ಕೆ ಬಂದನು. ಆ ವೇಳೆಗೆ ಭಗವಾನ್‌ ಶ್ರೀಕೃಷ್ಣನ ಸಹಾಯ 
ದಿಂದ ಯುಧಿಷ್ಠಿರನು ಅಖಂಡ ಭೂಮಂಡಲದ ಏಕಛತ್ರಾಧಿ 
ಪತಿಯಾಗಿ ರಾಜ್ಯವಾಳುತ್ತಿದ್ದನು. ॥ ೨೦ ॥ ಬಿದಿರುಮೆಳೆಗಳು 
ಪರಸ್ಪರ ಘರ್ಷಣೆಯಿಂದ ಇಡೀ ಬಿದಿರಿನಕಾಡು ಸುಟ್ಟು ಬೂದಿ 
ಯಾಗುವಂತೆ - ತನ್ನ ಬಂಧು-ಮಿತ್ರರು ತಮ್ಮ ಅಂತಣಲಹದಿಂದ 
ಪರಸ್ಪರ ಹೊಡೆದಾಡಿ ನಾಶವಾದ ಸಮಾಚಾರವು ಆತನಿಗೆ ಅಲ್ಲೇ 
ತಿಳಿಯಿತು.. ಇದನ್ನು ಕೇಳಿ ದುಃಖಿಸುತ್ತಾ ಮೌನವಾಗಿ ಸರಸ್ವತೀ 
ನದೀ ತೀರಕ್ಕೆ ತಲುಪಿದರು. ॥ ೨೧ ॥ ಅಲ್ಲಿ ಅವನು - ತ್ರಿತ, 
ಉಶನಾ, ಮನು, ಪೃಥು, ಅಗ್ನಿ ಅಸಿತ, ವಾಯು, ಸುದಾಸ, ಗೌ, 
ಗುಹ, ಶ್ರಾದ್ಧದೇವ ಎಂಬ ಹೆಸರುಗಳಿಂದ ಪ್ರಸಿದ್ಧವಾದ ಹನ್ನೊಂದು 
ತೀರ್ಥಗಳನ್ನು ಸೇವಿಸಿದನು. ॥ ೨೨ ॥ ಅವುಗಳನ್ನಲ್ಲದೆ ಭೂಮಿ 
ಯಲ್ಲಿ ಬ್ರಾಹ್ಮಣರಿಂದಲೂ, ದೇವತೆಗಳಿಂದಲೂ ಸ್ಥಾಪಿತವಾದ ಇನ್ನೂ 
ಅನೇಕ ಭಗವಾನ್‌ ವಿಷ್ಣುವಿನ ಮಂದಿರಗಳನ್ನು ದರ್ಶಿಸಿದನು. 
ಅವುಗಳ ಶಿಖರದಲ್ಲಿ ಭಗವಂತನ ಪ್ರಧಾನ ಆಯುಧಶ್ರೇಷ್ಠ 
ಸುದರ್ಶನ ಚಕ್ರದಿಂದ ಅಲಂಕೃತವಾಗಿದ್ದು ದರ್ಶನಮಾತ್ರ 
ದಿಂದಲೇ ಶ್ರೀಕೃಷ್ಣನ ಸರಣೆಯಾಗುವಂತಹ ದಿವ್ಯಮಂದಿರ 
ಗಳನೂ ಸೇವಿಸಿದನು. ॥ ೨೩ ॥ ಅಲ್ಲಿಂದ ಹೊರಟು ಅವನು 
ಧನ-ಧಾನ್ಯಗಳಿಂದ ಸಮೃದ್ಧವಾಗಿದ್ದ ಸೌರಾಷ್ಟ್ರ ಸೌವೀರ, 
ಮತ್ತ್ಯ, ಕುರುಜಾಂಗಲವೇ "ಮುಂತಾದ ದೇಶಗಳಲ್ಲಿ ಸಂಚರಿ 


194 


ತತಸ್ತೃತಿವಜ್ಯ ಸುರಾಷ್ಟ್ರಮೃದ್ಧಃ 
ಸೌವೀರಮತಾ ಫ್ಟನ್ಯುರುಜಾಂಗಲಾಂಶ್ಚ | 
ಕಾಲೇನ ತಾವದ್ಯಮುನಾಮುಪೇತ್ಯ 


ತತ್ರೋದ್ಧವಂ ಭಾಗವತಂ ದದರ್ಶ ॥ ೨೪॥ 


ಸ ವಾಸುದೇವಾನುಚರಂ ಪ್ರಶಾಂತಂ 
ಬೃಹಸ್ಪತೇಃ ಪ್ರಾಕ್‌ ತನಯಂ ಪ್ರತೀತಮ್‌ 

ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ 
ಸ್ಥಾನಾಮಪೃಚ್ಛದ್ದಗವತ್ನಜಾನಾಮ್‌ 


ಕಚ್ಚಿತ್ತುರಾಣೌ ಪುರುಷೌ ಸ್ವನಾಭ್ಯ- 
ಪಾದ್ಗಾನುವೃತೇಹ ಕಿಲಾವತೀರ್ಣೌ 

ಆಸಾತ ಉರ್ವ್ಯಾಃ ಕುಶಲಂ ವಿಧಾಯ 
ಕೃತಕ್ಷಣೌ ಕುಶಲಂ ಶೂರಗೇಹೇ 


॥ ೨೫ ॥ 


॥| ೨೬ ॥ 


ಕಚ್ಚಿತ್ಕುರೂಣಾಂ ಪರಮಃ ಸುಹೃನ್ನೋ 
ಭಾಮಃ ಸ ಆಸ್ತೇ ಸುಖಮಂಗ ಶೌರಿಃ 

ಯೋ ವೈ ಸಸ್ಫಣಾಂ ಪಿತ್ಫವದ್ದದಾತಿ 
ವರಾನ್ಹದಾನ್ಯೋ ವರತರ್ಪಣೇನ 


॥ ೨೭ ॥ 


ಕಚ್ಚಿದ್ದರೂಥಾಧಿಪತಿರ್ಯದೂನಾಂ 
ಪ್ರದ್ಯುಮ್ನ ಆಸ್ತೇ ಸುಖಮಂಗ ವೀರಃ 

ಯಂ ರುಕ್ಮಿಣೀ ಭಗವತೋತಭಿಲೇಭೇ 
ಆರಾಧ್ಯ ವಿಪ್ರಾನ್‌ ಸ್ಥರಮಾದಿಸರ್ಗೇ 


ಕಚಿತ್ತುಖಂ ಸಾತ್ಮತವೃದ್ಧಿ ಭೋಜ- 
ದಾಶಾರ್ಹಕಾಣಾಮಧಿಪಃ ಸ ಆಸ್ತೇ 
ಯಮಭ್ಯಸಷಿಂಚಚ್ಛತಪತ್ರನೇತ್ರೋ 
ನೃಪಾಸನಾಶಾಂ ಪರಿಹೃತ್ಯ ದೂರಾತ್‌ 


॥ ೨೮ ॥ 


॥ ೨೯ ॥ 


ಕಚಿದರೇಃ ಸೌಮ್ಮ ಸುತಃ ಸದ್ಭಕ್ತ 
ಟು ರೆ ಲ 
ಆಸ್ತೇ5ಗ್ರಣೀ ರಥಿನಾಂ ಸಾಧು ಸಾಂಬಃ । 
ಅಸೂತ ಯಂ ಜಾಂಬವತೀ ವ್ರತಾಢ್ಯಾ 
ದೇವಂ ಗುಹಂ ಯೋತಂಬಿಕಯಾ ದೃತೋರಗ್ರೇ ॥ ೩೦ ॥ 


ಕ್ಷೇಮಂ ಸ ಕಚ್ಚಿದ್ಯುಯುಧಾನ ಆಸ್ತೇ 

ಯಃ ಫಾಲ್ಗುನಾಲ್ಲಬ್ಬ ಧನೂರಹಸ್ಯ: । 
ಲೇಭೇ5ಂಜ ಸಾಧೋಕ್ಬಜಸೇವಯೈವ 

ಗತಿಂ ತದೀಯಾಂ ಯತಿಭಿರ್ದುರಾಪಾಮ್‌ ॥ ೩೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಸುತ್ತಾ ಕೆಲದಿನಗಳಲ್ಲಿ ಯಮುನಾನದೀ ತೀರಕ್ಕೆ ಹೋದಾಗ ಅಲ್ಲಿ 
ಆತನಿಗೆ  ಪರಮಭಾಗವತೋತ್ತಮ ಉದ್ದವನ ಸಂದರ್ಶನ 
ವಾಯಿತು. ॥ ೨೪॥ ಆ ಉದ್ದವನಾದರೋ ಭಗವಂತನಾದ 
ವಾಸುದೇವನ ಪ್ರಖ್ಯಾತ ಸೇವಕನು. ಪ್ರಶಾಂತವಾದ 
ಸ್ವಭಾವವುಳ್ಳವನು. ಹಿಂದೆ ಬೃಹಸ್ತತಿಯವರ ಶಿಷ್ಕನೆಂಬ 
ಪ್ರಸಿದ್ಧಿಯುಳ್ಳ ನೀತಿಶಾಸ್ತ್ರವಿಶಾರದನು. ವಿದುರನು ಅವರನ್ನು 
ನೋಡುತ್ತಲೇ ಪ್ರೀತಿಯಿಂದ ಗಾಢವಾಗಿ ಆಲಿಂಗಿಸಿಕೊಂಡನು. 
ಮತ್ತೆ ಭಗವಂತನಾದ ಶ್ರೀಕೃಷ್ಣನ ಮತ್ತು ಅವನ ಆಶ್ರಿತರಾದ ತನ್ನ 
ಸ್ವಜನರ ಕುರಿತು ಕ್ಷೇಮ-ಸಮಾಚಾರ ಕೇಳಿದನು. ॥ ೨೫ ॥ 
ಉದ್ದವನೇ ! ವಸುದೇವನ ಮನೆಯಲ್ಲಿ ಪುರಾಣಪುರುಷರಾದ 
ಶ್ರೀಕೃಷ್ಣ-ಬಲರಾಮರು ಕುಶಲರಾಗಿದ್ದಾರಲ್ಲ? ತನ್ನ ನಾಭಿಕಮಲ 
ದಿಂದ ಹುಟ್ಟಿದ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಈ ಭುವಿಯಲ್ಲಿ 
ಅವತರಿಸಿ, ಭೂಭಾರವನ್ನು ಇಳುಹಿ, ಅದರ ಕ್ಷೇಮವನ್ನು ಸಾಧಿಸಿ 
ತಾವೂ ಆನಂದವಾಗಿ ಕ್ಲೇಮವಾಗಿದ್ದಾರಲ್ಲ? ॥ ೨೬ ॥ ಕುರುವಂಶಿ 
ಗಳಾದ ನಮಗೆ ಪರಮ ಸ್ನೇಹಿತನಾಗಿರುವ ಶೂರಸೇನನ ಪುತ್ರನಾದ 
ಪೂಜ್ಯ ವಸುದೇವನು ಕುಶಲನಾಗಿದ್ದಾನೆಯೇ ? ತಂದೆಯಂತೆ 
ಕೊಡುಗೈಯುಳ್ಳವನಾಗಿ ತನ್ನ ಸೋದರಿಯರಿಗೂ, ಅವರ ಪತಿ 
ಗಳಿಗೂ ತೃಪ್ತಿಯುಂಟಾಗುವಂತೆ ಅವರು ಬಯಸಿದ ಬಳುವಳಿ 
ಗಳನ್ನು ಧಾರಾಳವಾಗಿ ಕೊಡುತ್ತಿದ್ದ ವಸುದೇವನು ಸೌಖ್ಯವೇ ? 
॥ ೨೭ ॥ ಪ್ರಿಯ ಉದ್ಧವನೇ ! ಯಾದವರ ಸೇನಾಪತಿಯಾದ 
ಮಹಾವೀರನಾದ ಪ್ರದ್ಯುಮ್ನನು ಸುಖವಾಗಿದ್ದಾನಷ್ಟೇ? ರುಕ್ಮಿಣೀ 
ದೇವಿಯು ಬ್ರಾಹ್ಮಣರನ್ನು ಆರಾಧಿಸಿ, ಪೂರ್ವಜನ್ಮದಲ್ಲಿ ಮನ್ನಥ 
ನಾಗಿದ್ದವನನ್ನು ಭಗವಂತನಿಂದ ಸತ್ತುತ್ರನಾಗಿ ಪಡೆದ ಆ ಪ್ರದ್ಕು 
ಮ್ಹನ ಕುಶಲವನ್ನು ವಿಚಾರಿಸುತ್ತಿದ್ದೇನೆ. ॥ ೨೮ ॥ ಸಾತ್ವತ, ವೃಷ್ಟಿ 
ಭೋಜ, ದಾಶಾರ್ಹ ಮೊದಲಾದ ಯದುವಂಶೀಯರ ಅಧಿಪತಿ 
ಯಾದ ಉಗ್ರಸೇನ ಮಹಾರಾಜರು ಕ್ಲೇಮವಾಗಿರುವರೇ? 
ಸಿಂಹಾಸನದ ಆಸೆಯನ್ನು ಸರ್ವಥಾ ತ್ಯಾಗಮಾಡಿದ್ದ ಅವರನ್ನು 
ಕಮಲನಯನ ಭಗವಾನ್‌ ಶ್ರೀಕೃಷ್ಣನು ಪುನಃ ರಾಜಸಿಂಹಾಸನದಲ್ಲಿ 
ಕುಳ್ಳಿರಿಸಿ ಪಟ್ಟಾಭಿಷೇಕಮಾಡಿದ್ದನಲ್ಲ? ॥ ೨೯ ॥ ತನ್ನ ತಂದೆ 
ಯಾದ ಶ್ರೀಕೃಷ್ಣನಿಗೆ ಸಮಾನನಾದ, ಸಮಸ್ತ ರಥಿಗಳಿಗೂ ಅಗ್ರಗಣ್ಯ 
ನಾಗಿರುವ ಸಾಂಬನು ಕುಶಲವಷ್ಟೇ ? ಇವನು ಮೊದಲು ಪಾರ್ವತೀ 
ದೇವಿಗೆ ಪುತ್ರನಾಗಿದ್ದ ಕುಮಾರಸ್ವಾಮಿಯಾಗಿದ್ದನು. ಜಾಂಬ 
ವತಿಯು ಅನೇಕ ವ್ರತಗಳನ್ನಾಚರಿಸಿ ಆತನನ್ನು ಪುತ್ರನನ್ನಾಗಿ ಪಡೆದು 
ಕೊಂಡಿದ್ದಳು. ॥ ೩೦ ॥ ಅರ್ಜುನನಿಂದ ಸರಹಸ್ಯವಾದ ಧನು 
ರ್ವಿದ್ಯೆಯ ಶಿಕ್ಷಣವನ್ನು ಪಡೆದ ವೀರಾಧಿವೀರನಾದ ಯುಯುಧಾ 
ನನು (ಸಾತ್ಯಕಿ) ಸೌಖ್ಯವಷ್ಟೇ ? ಮಹಾಯೋಗಿಗಳಿಗೂ ದುರ್ಲಭ 
ವಾದ ಭಾಗವತಯೋಗದ ಸಿದ್ದಿಯನ್ನು ಶ್ರೀಕೃಷ್ಣನ ಸೇವೆಯಿಂದಲೇ 
ಅನಾಯಾಸವಾಗಿ ಪಡೆದುಕೊಂಡಿದ್ದ ಸುಕೃತಿಯವನು. ॥ ೩೧ ॥ 
ಭಗವಂತನ ಶರಣಾಗತನೂ, ನಿರ್ಮಲ ಭಕ್ತಿನಿಧಿಯೂ ವಿದ್ವನ್ನ 
ಣಿಯೂ ಆದ ಅಕ್ರೂರನು ಕ್ಷೇಮವಿದ್ದಾನೆಯೇ? ನಂದ 
ಗೋಕುಲಕ್ಕೆ ಹೋಗುತ್ತಿದ್ದಾಗ ಅಲ್ಲಿನ ಭೂಮಿಯ ರಜದಲ್ಲಿ ಶ್ರೀಕೃಷ್ಣ 
ಪರಮಾತ್ಮನ ಅಂಕಿತವಾದ ಪದಚಿಹ್ನೆಗಳನ್ನು ಕಂಡು ಪ್ರೇಮ 
ಪರವಶನಾಗಿ ಉರುಳುಸೇವೆ ಮಾಡಿದ ಭಾಗವತೋತ್ತಮ 


1 ಅಧ್ಯಾಯ] 


ತೃತೀಯ ಸೃಂಧ 


195 


ರಾ 


ಕಚ್ಚಿದ್ದುಧ: ಸ್ಪಹ್ಟನಮೀವ ಆಸ್ಟೇ 
ಶ್ವಥಲ್ಯಪುತ್ರೋ ಭಗವತೃಪನ್ನಃ । 


ಯಃ ಕೃಷ್ಣ ಪಾದಾಂಕಿತಮಾರ್ಗಪಾಂಸು- 
ಪ್ವಚೇಷ್ಠತ ಪ್ರೇಮವಿಭಿನ್ನದೈರ್ಯ: 1೩೨ ॥ 


ಕಚ್ಚಿಚ್ಚಿವಂ ದೇವಕಭೋಜಪುತ್ರಾ 4 
ವಿಷ್ಣುಪ್ರಜಾಯಾ ಇವ ದೇವಮಾತುಃ । 

ಯಾ ವೈ ಸ್ವಗರ್ಭೇಣ ದಧಾರ ದೇವಂ 
ತ್ರಯೀ ಯಥಾ ಯಜ್ಞ ವಿತಾನಮರ್ಥಮ್‌ 11 ೩೩॥ 


ಅಪಿಸ್ಟಿದಾಸ್ತೇ ಭಗವಾನುಖಂ ವೋ 

ಯಃ ಸಾತ್ವತಾಂ ಕಾಮದುಘೋಪನಿರುದ್ದ; I 
ಯಮಾಮಮಂತಿ ಸ್ಥ ಹ ಶಬ್ದಯೋನಿಂ 

ಮನೋಮಯಂ ಸತ್ತತುರೀಯತತ್ತ ನ್‌ ॥೩೪॥ 
ಅಪಿಸ್ಥಿದನ್ಯೇ ಚ ನಿಜಾತ್ಮದೈವ- 

ಮನನ್ಯವೃತ್ತಾ ಸಮನುವ್ರತಾ ಯೇ । 
ಹೃದೀಕಸತ್ಯಾತ್ಮಜಚಾರುದೇಷ್ಟ- 

ಣ 
ಗದಾದಯಃ ಚರಂತಿ ಸೌಮ್ಯ ॥ ೩೫ ॥ 


ಅಪಿ ಸ್ವದೋರ್ಭ್ಯಾಂ ವಿಜಯಾಚ್ಛುತಾಭ್ಯಾಂ 
ಧರ್ಮೇಣ ಧರ್ಮಃ ಪರಿಪಾತಿ ಸೇತುಮ್‌ । 
ದುರ್ಯೋಧನೋಠತಪ್ಶತ ಯತ್ತಭಾಯಾಂ 


ಸ್ತಿ 


ಸಾಮ್ರಾಜ್ಯಲಕ್ಟ್ಮ್ಯಾ ವಿಜಯಾನುವೃತ್ತ್ಯಾ ॥ ೩೬ ॥ 
ಕಿಂ ವಾ ಕೃತಾಫೇಷ್ಟಘಮತ್ಯಮರ್ಷೀ 


ಭೀಮೋತಹಿವದ್ದೀರ್ಪತಮಂ ವ್ಯಮುಂಚತ್‌ | 
ಯಸ್ಯಾಂಫ್ರಿಪಾತಂ ರಣಭೂರ್ನ ಸೇಹೇ 
ಮಾರ್ಗಂ ಗದಾಯಾಶ್ಚರತೋ ವಿಚಿತ್ರಮ್‌ ॥ ೩೭ ॥ 


ಕಚ್ಚಿದ್ಯಶೋಧಾ ರಥಯೂಥಪಾನಾಂ 
ಗಾಂಡೀವಧನ್ನೋಪರತಾರಿರಾಸ್ಟೇ | 

ಅಲಕ್ಷಿತೋ ಯಚ್ಛರಕೂಟಗೂಢೋ 
ಮಾಯಾಕಿರಾತೋ ಗಿರಿಶಸ್ತುತೋಷ ॥ ೩೮ ॥ 


ಯಮಾವುತಸ್ತಿತ್ತನಯೋ ಪೃಥಾಯಾಃ 
ಪಾರ್ಥೈರ್ವೃತೌ ಪಕ್ಷ್ಮಭಿರಕ್ಷಿಣೇವ | 

ರೇಮಾತ ಉದ್ದಾಯ ಮೃಧೇ ಸ್ಪಧಿಕ್ಕಂ 
ಪರಾತ್ಸುಪರ್ಣಾವಿವ ವಜ್ರಿವಕ್ಷಾತ್‌ ॥೩೯॥ 


ಅಹೋ ಪೃಥಾಪಿ ಧ್ವಿಯತೇ5ರ್ಭಕಾರ್ಥೇ 
ರಾಜರ್ಷಿವರ್ಯೇಣ ವಿನಾಪಿ ತೇನ । 

ಯಸ್ತೆ ಪ್ರಕವೀರೋತಧಿರಥೋ ವಿಜಿಗ್ಳೇ 
ಧನುರ್ದ್ವಿತೀಯಃ ಕಕುಭಶ್ಚತಸ್ರ: ॥ ೪೦ ॥ 


ನವನು. ॥ ೩೨ ॥ ಭೋಜ ವಂಶಜಳಾದ ದೇವಕನ ಸುಪುತ್ರೀ 
ದೇವಕೀದೇವಿಯು ಕುಶಲವಷ್ಟೇ 9) ಆಕೆಯು ದೇವಮಾತೆಯಾದ 
ಅದಿತಿಯಂತೆ ಸಾಕ್ಷಾತ್‌ ಮಹಾವಿಷ್ಣುವಿನ ಮಾತೆಯಾದ ಮಹಾಭಾಗ್ಯ 
ಶಾಲಿನಿಯು. “ತ್ರಯೀ' ಎನಿಸಿದ ವೇದವಿದ್ಯೆಯು ತನ್ನ ಮಂತ್ರ 
ಗಳಲ್ಲಿ ಯಜ್ಞವಿಸ್ತಾರರೂಪವಾದ ಅರ್ಥವನ್ನು ಧರಿಸುವಂತೆ, ತನ್ನ 
ಗರ್ಭದಲ್ಲಿ ಭಗವಾನ್‌ ಶ್ರೀಕೃಷ್ಣನನ್ನು ಧರಿಸಿದ್ದ ಸುಕೃತಶಾಲಿನಿ. 
॥ ೩೩ ॥ ಭಕ್ತಜನರ ಎಲ್ಲ ಕಾಮನೆಗಳನ್ನು ಈಡೇರಿಸುವ ಭಗವಾನ್‌ 
ಅನಿರುದ್ಧನು ಕ್ಷೇಮವಿದ್ದಾನೆಯೇ ? ಆತನನ್ನು ವೇದಗಳ ಆದಿ 
ಕಾರಣನೆಂದೂ, ವೇದವೇದ್ಯನೆಂದೂ, ಅಂತಕರಣದ ನಾಲ್ಕನೆಯ 
ಅಂಶವಾದ ಮನದ ಅಧಿಷ್ಯಾತ್ಸವೆಂದೂ ಶಾಸ್ತ್ರಗಳು ಸಾರುತ್ತಿವೆ. 
॥ ೩೪ ॥ ಎಲೈ ಸೌಮ್ಯನೇ । ತಮ್ಮ ಆತ್ಮದೈವತನಾದ ಭಗವಾನ್‌ 
ಶ್ರೀಕೃಷ್ಣನನ್ನು ಅನನ್ಯ ಭಾವದಿಂದ ಅನುಸರಿಸುತ್ತಿರುವ ಹೃದೀಕ, 
ಸತ್ಯಭಾಮಾಪುತ್ರ ಚಾರುದೇಷ್ಟ , ಗದನೇ ಮುಂತಾದವರೆಲ್ಲರೂ 
ಕುಶಲವಾಗಿದ್ದಾರಷ್ಟೇ ? ॥ ೩೫ ॥ 

ಮಹಾರಾಜ ಯುಧಿಷ್ಠಿರನು ಅರ್ಜುನ ಮತ್ತು ಶ್ರೀಕೃಷ್ಣರೆಂಬ 
ತನ್ನೆರಡು ಭುಜಗಳ ಬಲದಿಂದ ಧರ್ಮಪೂರ್ವಕ ಧರ್ಮಸೇತು 
ವನ್ನು ಕಾಪಾಡುತ್ತಿದ್ದಾನಲ್ಲ? ಮಯನಿರ್ಮಿತವಾದ ಮಹಾಸಭೆ 
ಯಲ್ಲಿ ಆತನ ರಾಜ್ಯವೈಭವವನ್ನೂ ಐಶ್ವರ್ಯವನ್ನೂ ನೋಡಿದ 
ದುರ್ಯೋಧನನು ಅಸೂಯಾಸತಾಶಕ್ಕೆ ಒಳಗಾಗಿದ್ದನು. 
॥ ೩೬ ॥ ಅಪರಾಧಿಗಳ ವಿಷಯದಲ್ಲಿ ಕಡುಕೋಪವುಳ್ಳ ಭೀಮ 
ಸೇನನು ಸರ್ಪದಂತೆ ಅತಿದೀರ್ಪ ಕಾಲದಿಂದ ಇಟ್ಟುಕೊಂಡಿದ್ದ 
ರೋಷವನ್ನು ಬಿಟ್ಟು ಬಿಟ್ಟಿದ್ದಾನೆಯೇ ? ಅವನು ಗದಾಯುದ್ಧದಲ್ಲಿ 
ಅದ್ಭುತವಾಗಿ ಗದೆಯನ್ನು ತಿರುಹುತ್ತಾ ಓಡಾಡುತ್ತಿರುವಾಗ ಆತನ 
ಪಾದಗಳ ಭಾರವನ್ನು ಯುದ್ಧಭೂಮಿಗೆ ಸಹಿಸಲಾಗುತ್ತಿರಲಿಲ್ಲ 
॥ ೩೭ ॥ ಯಾವನ ಬಾಣಗಳ ರಾಶಿಯಲ್ಲಿ ಮರೆಯಾಗಿ ಕಣ್ಣಿಗೇ 
ಕಾಣಿಸದೇ ಹೋಗಿದ್ದ ಮಾಯಾಕಿರಾತವೇಷಧಾರೀ ಶಿವನು 
ಸುಪ್ರಸನ್ನನಾಗಿದ್ದರೋ, ಅಂತಹ ಅತಿರಥಿಯೂ, ರಥಿಗಳ ಮತ್ತು 
ಸೇನಾಪತಿಗಳ ಕೀರ್ತಿಯನ್ನು ವೃದ್ಧಿಪಡಿಸುವವನೂ ಆದ ಗಾಂಡೀವ 
ಧಾರಿಯಾದ ಅರ್ಜುನನು ಕ್ಷೇಮವಾಗಿದ್ದಾನೆಯೇ ? ಈಗಲಂತೂ 
ಆತನ ಸಕಲಶತ್ರುಗಳೂ ಶಾಂತರಾಗಿ ಬಿಟ್ಟಿರಬೇಕಲ್ಲ? ॥ ೩೮ ॥ 
ಕಣ್ಣುಗಳು ರೆಪ್ಪೆಗಳಿಂದ ರಕ್ಷಿತವಾಗಿರುವಂತೆ, ಕುಂತೀಪುತ್ರರಿಂದ 
ಸದಾ ರಕ್ಷಿತರಾದ ಮತ್ತು ಕುಂತೀದೇವಿಯೂ ಮುದ್ದಿನಿಂದ ಸಾಕಿದ 
ಮಾದ್ರಿಯ ಅವಳಿ ಮಕ್ಕಳಾದ ನಕುಲ-ಸಹದೇವರು ಕ್ಷೇಮವಾಗಿ 
ದ್ಹಾರೆಯೇ ? ಮಹಾಪರಾಕ್ರಮಿಗಳಾದ ಅವರಿಬ್ಬರು ಗರುಡನು 
ಇಂದ್ರನ ಮುಖದಿಂದ ಅಮೃತವನ್ನು ಕಿತ್ತುಕೊಂಡಂತೆ, ಯುದ್ಧದಲ್ಲಿ 
ಶತ್ರುವಿನಿಂದ ರಾಜ್ಯವನ್ನು ಕಿತ್ತುಕೊಂಡಿರುವರು. ॥೩೯॥ 
ಅಯ್ಯೋ | ಕುಂತಿಯಾದರೋ ರಾಜರ್ಷಿಶ್ರೇಷ್ಠನಾದ ಪಾಂಡುವಿನ 
ಅಗಲಿಕೆಯಿಂದ ಮೃತಪ್ರಾಯಳಾಗಿದ್ದರೂ, ಈ ಪುತ್ತರಿಗಾಗಿ ತನ್ನ 
ಪ್ರಾಣಗಳನ್ನು ಉಳಿಸಿಕೊಂಡಳು. ರಥಿಗಳಲ್ಲಿ ಶ್ರೇಷ್ಠನಾಗಿದ್ದ 
ಪಾಂಡುವೂ ಅನುಪಮ ವೀರನು. ಒಂದೇ ಧನುಸ್ಸಿ ನಿಂದ 
ಒಬ್ಬಂಟಿಗನಾಗಿಯೇ ನಾಲ್ಕೂ ದಿಕ್ಕುಗಳನ್ನು ಗೆದ್ದು ಬಂದಿದ್ದನು. 
ಅಂತಹ ವೀರನ ಪತ್ನಿ ಕುಂತಿಯು ಕ್ಷೇಮದಿಂದಿರುವಳೇ 9 
॥ ೪೦॥ ಎಲ್ಫೆ ಸೌಮ್ಯನೇ | ಅಧಃಪತನ ಹೊಂದಿದ ಧೃತರಾಷ್ಟ್ರ 


196 


ಸೌಮ್ಯಾನುಶೋಚೇತಮಧಃಪತಂತಂ 
ಭ್ರಾತ್ರೇ ಪರೇತಾಯ ವಿದುದ್ರುಹೇ ಯಃ । 
ನಿರ್ಯಾಪಿತೋ ಯೇನ ಸುಹೃತ್ತಫುರ್ಯಾ 


ಅಹಂ ಸ್ಪಪುತ್ರಾನಮನುವ್ರತೇನ ॥ ೪೧ ॥ 


ಸೋsಹಂ ಹರೇರ್ಮರ್ತ್ಯವಿಡಂಬನೇನ 
ದೃಶೋ ನೃಣಾಂ ಚಾಲಯತೋ ವಿಧಾತುಃ 

ನಾನ್ಯೋಪಲಕ್ಚ್ಯಃ: ಪದವೀಂ ಪ್ರಸಾದಾ- 
ಚ್ಚರಾಮಿ ಪಶ್ಯನ್‌ ಗತವಿಸ್ಮಯೋತತ್ರ 


॥1 ೪೨ ॥ 


ನೂನಂ ನೃಪಾಣಾಂ ತ್ರಿಮದೋತ್ತಥಾನಾಂ 
ಮಹೀಂ ಮುಹುಶ್ಚಾಲಯತಾಂ ಚಮೂಭಿಃ 

ವಧಾತ್ಸಪನ್ನಾರ್ತಿಜಿಹೀರ್ಷಯೇಶೋತ- 
ಪ್ರಪೈಕ್ಷತಾಘಂ ಭಗವಾನ್ಮುರೂಣಾಮ್‌ 


॥1 ೪೩ ॥ 


ಅಜಸ್ಯ ಜನ್ಮೋತ್ಟಥನಾಶನಾಯ 
ಕರ್ಮಾಣ್ಯ ಕರ್ತುರ್ಗಹಣಾಯ ಪುಂಸಾಮ್‌ 

ನನ್ನನ್ಯಥಾ ಕೋತರ್ಹತಿ ದೇಹಯೋಗಂ 
ಪರೋ ಗುಣಾನಾಮುತ ಕರ್ಮತಂತ್ರಮ್‌ 


1 ೪೪ ॥ 


ತಸ್ಯ ಪ್ರಪನ್ನಾಖಿಲಲೋಕಪಾನಾ- 
ಮವಸ್ಥಿ ತಾನಾಮನುಶಾಸನೇ ಸ್ಟೇ 

ಅರ್ಥಾಯ ಜಾತಸ್ಯ ಯದುಷ್ಟಜಸ್ಯ 
ವಾರ್ತಾಂ ಸಖೇ ಕೀರ್ತಯ ತೀರ್ಥಕೀರ್ತೇಃ 


॥ ೪೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ನಿಗಾಗಿ ನನಗೆ ಮತ್ತೆ-ಮತ್ತೆ ದುಃಖವುಂಟಾಗುತ್ತದೆ. ಅವನು 
ಪಾಂಡವರ ರೂಪದಲ್ಲಿ ಸ್ವರ್ಗಸ್ಥನಾದ ತನ್ನ ತಮ್ಮ ಪಾಂಡು 
ವಿನೊಂದಿಗೂ ದ್ರೋಹವೆಸಗಿರುವನು. ದುಷ ಷ್ವರಾದ ತನ್ನ ಪುತ್ರರ 
ಎಲ್ಲ ಕೆಲಸದಲ್ಲಿಯೂ ಹೂಂಗುಟ್ಟುತ್ತಾ, ಹಿತಚಿಂತಕನಾದ ನನ್ನನ್ನು 
ನಗರಿಯಿಂದ ಹೊರಹಾಕಿಸಿದ್ದನು. ॥ ೪೧ ॥ ಅಯ್ಯಾ! ಆದರೆ ಈ 
ಕುರಿತು ನನಗೆ ದುಖವಾಗಲೀ, ಆಶ್ಚರ್ಯವಾಗಲೀ ಇಲ್ಲ ಜಗತ್ತನ್ನು 
ಸೃಷ್ಟಿಸಿ, ಧರಿಸಿಕೊಂಡಿರುವ ಭಗವಾನ್‌ ಶ್ರೀಕೃಷ್ಣನೇ ಮನುಷ್ಯರಂತೆ 
ಲೀಲೆಗಳನ್ನು ನಡೆಸಿ ಜನರ ಮನೋವ್ಧತ್ತಿಗಳನ್ನು ಭ್ರಮಿಸಿಬಿಟ್ಟಿರು 
ವನು ಎಂಬುದು ನನಗೆ ತಿಳಿದಿದೆ. ಆದ್ದರಿಂದ ನಾನು ಆತನ 
ಕೃಪೆಯಿಂದ ಅವನ ಮಹಿಮೆಗಳನ್ನು ನೋಡುತ್ತಾ, ಬೇರೆಯವರ 
ದೃಷ್ಟಿಯಿಂದ ದೂರವುಳಿದು ಆನಂದವಾಗಿ ಸಂಚರಿಸುತ್ತಿರುವೆನು. 
॥ ೪೨ ॥ ಕೌರವರು ತನ್ನಲ್ಲಿ ತುಂಬಾ ಅಪರಾಧಗಳನ್ನು ಮಾಡಿದ್ದರೂ 
ಭಗವಂತನು ಅವರನ್ನು ಒಡನೆಯೇ ಶಿಕ್ಷಿಸದೆ - ಧನಮದ, 
ವಿದ್ಯಾಮದ, ಜಾತಿಮದಗಳೆಂಬ ಮೂರು ಮದಗಳಿಂದ ಕೊಬ್ಬಿ 
ಕುರುಡರಾಗಿ ದುರ್ಮಾರ್ಗವನ್ನು ಹಿಡಿದು, ತಮ್ಮ ಸೈನ್ಯಗಳಿಂದ 
ಮತ್ತೆ-ಮತ್ತೆ ಭೂಮಿಯನ್ನು ನಡುಗಿಸುತ್ತಿದ್ದ ದುಷ್ಪರಾಜರನ್ನೂ ಅವ 
ರೊಡನೆ ನಾಶಮಾಡಿ, ಶರಣಾಗತರ ದುಃಖವನ್ನು ದೂರಮಾಡಿ 
ದನು. ॥ ೪೩ ॥ ಉದ್ದವನೇ! ಭಗವಾನ್‌ ಶ್ರೀಕೃಷ್ಣನು ಜನ್ಮ-ಕರ್ಮ 
ಗಳಿಂದ ರಹಿತನಾಗಿದ್ದರೂ ದುಷ್ಪರ ನಾಶವನ್ನು ಮಾಡುವುದಕ್ಕಾಗಿ 
ಮತ್ತು ಭಕ್ತ ಜನರನ್ನು ತನ್ನ ಕಡೆಗೆ ಆಕರ್ಷಿತಗೊಳಿಸಲು ಅವನ ದಿವ್ಯ 
ಜನ್ಮ-ಕರ್ಮಗಳಾಗುತ್ತವೆ. ಇಲ್ಲದಿದ್ದರೆ, ಭಗವಂತನ ಮಾತೇನು | 
ಗುಣಾತೀತರಾದ ಬೇರೆ ಜನರೂ ಕೂಡ ಈ ಕರ್ಮಾಧೀನ ದೇಹದ 
ಬಂಧನದಲ್ಲಿ ಬೀಳಲು ಬಯಸುವಂತಹವರು ಯಾರಿದ್ದಾರೆ? 
॥ ೪೪ ॥ ಆದ್ದರಿಂದ ಎಲೈ ಮಿತ್ರನೇ ! ಜನ್ನರಹಿತನಾಗಿದ್ದರೂ ತನ್ನಲ್ಲಿ 
ಶರಣುಬಂದ ಸಮಸ್ತ ಲೋಕ ಪಾಲಕರಿಗೂ ಮತ್ತು ತನ್ನ ಅನು 
ಶಾಸನಕ್ಕೆ ವಿಧೇಯರಾಗಿ ನಡೆಯುವ ಭಕ್ತರಿಗೂ ಪ್ರಿಯವನ್ನುಂಟು 
ಮಾಡುವುದಕ್ಕಾಗಿ ಯದುಕುಲದಲ್ಲಿ ಸ್ವೇಚ್ಛೆಯಿಂದ ಅವತರಿಸಿದ 
ಪವಿತ್ರ ಕೀರ್ತಿಯುಳ್ಳ ಶ್ರೀಕೃಷ್ಣನ. ಸಮಾಚಾರವನ್ನು ನನಗೆ 
ತಿಳಿಸು. ॥ ೪೫ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ವಿದುರೋದ್ಧವಸಂವಾದೇ ಪ್ರಥಮೋತಧ್ಯಾಯ:ಃ ॥ ೧ ॥ 


ತಿಳಿ 


ಎರಡನೆಯ ಅಧ್ಯಾಯ 
ಉದ್ದವನು ವಿದುರನಿಗೆ ಭಗವಂತನ ಬಾಲಲೀಲೆಗಳನ್ನು ವರ್ಣಿಸಿದುದು 


ಶ್ರೀಶುಕ ಉವಾಚ 
ಇತಿ ಭಾಗವತ: ಪೃಷ್ಟ ಕತ್ರಾವಾರ್ತಾಂ ಪ್ರಿಯಾಶ್ರಯಾಮ್‌ । 
ಪ್ರತಿವಕ್ತಂ ನ ಚೋತ್ತೇಹ ಔತೃ್ಯಂಶ್ಯಾತ್ಸಾರಿತೇಶ್ವರ: 
॥೧॥ 


ಶ್ರೀಶುಕಮಹಾಮುನಿಗಳು ಹೇಳಿದರು - ಮಹಾರಾಜನೇ 
ಹೀಗೆ ವಿದುರನು ಪ್ರಿಯತಮನಾದ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಮಾತು 
ಗಳನ್ನು ಕೇಳಿದಾಗ ಭಾಗವತಶ್ರೇಷ್ಠನಾದ ಉದ್ದವನಿಗೆ ಭಗವಂತನ 
ಸ್ಮರಣೆಯಿಂದ ಹೃದಯವು ತುಂಬಿಬಂತು. ಭಗವಂತನ ವಿರಹ ವ್ಯಥೆ 
ಯಿಂದ ಕೊಂಚಕಾಲ ಯಾವ ಉತ್ತರವನ್ನೂ ಕೊಡದಾದನು.॥ ೧ ॥ 


2 ಅಧ್ಯಾಯ] 


ತೃತೀಯ ಸೃಂಧ 


197 


ಯಃ ಪಂಚಹಾಯನೋ ಮಾತ್ರಾ ಪ್ರಾತರಾಶಾಯ ಯಾಚಿತಃ। 
ತನ್ನೈಚ್ಛ್ಚದ್ರಚಯನ್‌ ಯಸ್ಯ ಸಪರ್ಯಾಂ ಬಾಲಲೀಲಯಾ 
॥ ೨ ॥ 


ಸ ಕಥಂ ಸೇವಯಾ ತಸ್ಯ ಕಾಲೇನ ಜರಸಂ ಗತಃ | 
ಪೃಷ್ಟೋ ವಾರ್ತಾಂಪ್ರತಿಬ್ರೂಯಾದ್ದರ್ಶುಃ ಪಾದಾವನುಸ್ಥರನ್‌ 
Wan 


ಸ ಮುಹೂರ್ತಮಭೂತ್ವೂಪ್ಲೀಂ ಕೃಷ್ಣಾಂಪ್ರಿಸುಧಯಾ ಭೃಶಮ್‌ । 
ತೀವ್ರೇಣ ಭಕ್ತಿಯೋಗೇನ ನಿಮಗ್ಗಃ ಸಾಧು ನಿರ್ವೃತಃ 
1೪ ॥ 


ಪುಲಕೋದ್ದಿನ್ನ ಸರ್ವಾಂಗೋ ಮುಂಚನ್ನೀಲದ್ದಶಾ ಶುಚಃ । 
ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹಪ್ರಸರಸಂಪ್ಪತಃ 


॥ ೫ ॥ 
ಶನಕೈರ್ಭಗವಲ್ಲೋಕಾನ್ಸ್ಫಲೋಕಂ ಪುನರಾಗತಃ । 
ವಿಮೃಜ್ಯ ನೇತ್ರೇ ವಿದುರಂ ಪ್ರತ್ಯಾಹೋದ್ದವ ಉತ್ಸಯನ್‌ 

॥ ೬॥ 

ಉದ್ಧವ ಉವಾಚ 


ಕೃಷ್ಣದ್ಯುಮಣಿನಿಮ್ಲೋಚೇ ಗೀರ್ಣೇಷ್ಟಜಗರೇಣ ಹ! 
ಕಿಂ ನು ನಃ ಕುಶಲಂ ಬ್ರೂಯಾಂ ಗತಶ್ರೀಷು ಗೃಹೇಷ್ಟಹಮ್‌ 
॥ ೭ ॥ 


ದುರ್ಭಗೋ ಬತ ಲೋಕೋಠ5ಯಂ ಯದವೋ ನಿತರಾಮಪಿ। 
ಯೇ ಸಂವಸಂತೋ ನ ವಿದುರ್ಹರಿಂ ಮೀನಾ ಇವೋಡುಪಮ್‌ 
uw ೮॥ 


ಇಂಗಿತಜ್ಞಾಃ ಪುರುಪ್ರೌಢಾ ಏಕಾರಾಮಾಶ್ಚ ಸಾತ್ವತಾಃ | 
ಸಾತ್ವತಾಮೃಷಭಂ ಸರ್ವೇ ಭೂತಾವಾಸಮಮಂಸತ 
nen 


ದೇವಸ್ಯ ಮಾಯಯಾ ಸ್ಪಷ್ಟಾ ಯೇ ಚಾನ್ಯದಸದಾಶ್ರಿತಾಃ | 
ಭ್ರಾಮ್ಯತೇ ಧೀರ್ನ ತದ್ದಾಕ್ಯೆ ರಾತ್ನನೃುಪ್ಪಾತ್ಗನೋ ಹರೌ 
॥ ೧೦॥ 


ಅವನು ಐದು ವರ್ಷದ ಬಾಲಕನಾಗಿದ್ದಾಗ ಆಟ-ಪಾಠಗಳಲ್ಲಿ 
ಇರುವಾಗಲೂ ಶ್ರೀಕೃಷನಲ್ಲೇ ತನ್ನಯನಾಗತ್ತಿದ್ದನು. ಆಟವಾಡುತ್ತಾ 
ಅವನು ಶ್ರೀಕೃಷ್ಣನ ಪೂಜೆಯಲ್ಲಿ ನಿರತನಾಗಿದ್ದಾಗ ತಾಯಿಯು 
ಊಟಕ್ಕಾಗಿ ಕರೆದಾಗಲೂ ಅದನ್ನು ಬಿಟ್ಟು ಹೋಗಲು ಬಯಸು 
ತ್ರಿರಲಿಲ್ಲ ॥ ೨ ॥ ಈಗಲಾದರೋ ಶ್ರೀಕೃಷ್ಣನ ಸೇವೆಯಲ್ಲೇ ದೀರ್ಫ 
ಕಾಲ ತೊಡಗಿ ಮುದುಕನಾಗಿದ್ದನು. ಆದ್ದರಿಂದ ವಿದುರನು ಕೇಳಿದ್ದ 
ರಿಂದ ಅವನಿಗೆ ತನ್ನ ಪ್ರಿಯಪ್ರಭುವಿನ ಚರಣಕಮಲಗಳ ಸ್ಥರಣೆ 
ಉಂಟಾಗಿ ಹೃದಯವು ಭಾರವಾಗುವುದು ಸಹಜವೇ ? ಆ ಸ್ಥಿತ 
ಯಲ್ಲಿ ಆತನಿಗೆ ಪ್ರತ್ಯುತ್ತರ ಕೊಡಲು ಹೇಗೆ ಸಾಧ್ಯವಾದೀತು ? 
॥ ೩ ॥ ಅವನು ಶ್ರೀಕೃಷ್ಣಪಾದಾರವಿಂದಗಳ ಧ್ಯಾನಾಮೃತಪಾನದಿಂದ 
ಆನಂದಭರಿತನಾಗಿ ಎರಡು ಘಳಿಗೆ ಕಾಲ ಏನೂ ಮಾತ ನಾಡಲಾರದೆ 
ಸುಮ್ಮನಿದ್ದುಬಿಟ್ಟನು. ಆತನು ತೀವ್ರವಾದ ಭಕ್ತಿ ಯೋಗದಲ್ಲಿಮುಳುಗಿ 
ಹೋಗಿದ್ದನು. ॥ ೪ ॥ ಅವನ ಶರೀರವೆಲ್ಲ ರೋಮಾಂಚವಾಯಿತು. 
ಮುಚ್ಚಿದ ಕಣ್ಣುಗಳಿಂದ ಆನಂದಾಶ್ರುಗಳು ಹರಿಯತೊಡಗಿದವು. 
ಹೀಗೆ ಭಕ್ತಿಪ್ರವಾಹದಲ್ಲಿಮಗ್ಗನಾಗಿದ್ದ ಉದ್ದವನನ್ನು ನೋಡಿ ಆತನು 
ಕೃತಕೃತ್ಯನಾದ ಸುಕೃತಿಯೆಂದು ವಿದುರನು ತಿಳಿದನು. ॥ ೫ ॥ ಕೊಂಚ 
ಕಾಲಾನಂತರ ಉದ್ಧವನು ಭಗವಂತನ ಪ್ರೇಮಧಾಮದಿಂದ 
ಕೆಳಗಿಳಿದು ಮನುಷ್ಯಲೋಕಕ್ಕೆ ಹಿಂದಿರುಗಿ ಕಣ್ಣುಗಳನ್ನು ಒರೆಸಿಕೊಂಡು 
ಭಗವಲ್ಲೀಲೆಗಳ ಸ್ಮರಣೆ ಉಂಟಾಗಿ ಮುಗುಳ್ನಗುತ್ತಾ ವಿದುರನಲ್ಲಿ 
ಹೀಗೆ ಹೇಳತೊಡಗಿದನು. ॥ ೬॥ 

ಉದ್ಭವನು ಹೇಳಿದನು - ಎಲೈ ವಿದುರನೇ ! ಶ್ರೀಕೃಷ್ಣನೆಂಬ 
ಸೂರ್ಯನು ಅಸ್ತಮಾನವಾದ್ದರಿಂದ ನಮ್ಮ ಮನೆಗಳನ್ನೂ ಕಾಲ 
ರೂಪೀ ಹೆಬ್ಬಾವು ನುಂಗಿಬಿಟ್ಟಿದೆ. ಅವು ಶ್ರೀಹೀನವಾಗಿವೆ. ಈಗ 
ನಾನು ಅವುಗಳ ಕುಶಲ ಸಮಾಚಾರ ಏನೆಂದು ಹೇಳಲಿ? ॥ ೭॥ 
ಎಂತಹ ದುರದೃಷ್ಟ! ಈ ಲೋಕವೇ ಭಾಗ್ಯಹೀನವಾಗಿ ಬಿಟ್ಟಿತು. 
ಅದರಲ್ಲೂ ಯಾದವರು ವಿಶೇಷವಾಗಿ ನಿರ್ಭಾಗ್ಯರಾದರು. 
ಅವರು ನಿರಂತರ ಭಗವಂತನ ಜೊತೆಯಲ್ಲೇ ಇರುತ್ತಿದ್ದರೂ - 
ಅಮೃತಮಯ ಚಂದ್ರಬಿಂಬವು ಸಮುದ್ರದಲ್ಲೇ ಇದ್ದರೂ ಅದನ್ನು 
ಮೀನುಗಳು ಗುರುತಿಸದಂತೆ ಯಾದವರು ಭಗವಂತನನ್ನು ಗುರು 
ತಿಸದೆ ಹೋದರು. ॥ ೮ ॥ ಯಾದವರು ಇಂಗಿತಜ್ಞರೂ, ಮಹಾ 
ಬುದ್ಧಿ ಶಾಲಿಗಳೂ ಆಗಿದ್ದರು. ಶ್ರೀಕೃಷ್ಣ ಪರಮಾತ್ಮನೊಂದಿಗೆ ಒಂದೇ 
ಜಾಗದಲ್ಲಿದ್ದು ಅವನೊಡನೆ ವಾಸಿಸುತ್ತಿದ್ದರೂ ಅವರೆಲ್ಲರೂ 
ಸಮಸ್ತ ವಿಶ್ವ ದ ಆಶ್ರಯನೂ, ಸರ್ವಾಂತರ್ಯಾಮಿಯೂ ಆದ 
ಶ್ರೀಕೃಷ್ಣನನ್ನು ಓರ್ವ ಯಾದವ ಶ್ರೇಷ್ಠನೆಂದೇ ತಿಳಿದಿದ್ದರು. ॥ ೯ ॥ 
ಆದರೆ. ಭಗವಂತನ ಮಾಯೆಯಿಂದ ಮೋಹಿತರಾದ ಈ 
ಯಾದವರು ಮತ್ತು ಇವನಲ್ಲಿ ವ್ವರ್ಥವಾಗಿ ವೈರವನ್ನು ಕಟ್ಟಿಕೊಂಡ 
ಶಿಶುಪಾಲಾದಿಗಳ ಅಮಂಗಳಕರ, ನಿಂದಾಸೂಚಕವಾಕ್ಯಗಳಿಂದ ಭಗ 
ವಂತನಲ್ಲಿ ಮನಸ್ಪಮಾಧಿಯನ್ನು ಹೊಂದಿದ ಮಹಾತ್ಮರ ಬುದ್ಧಿಯು 
ಭ್ರಮಿತವಾಗುತ್ತಿರಲಿಲ್ಲ ॥ ೧೦ ॥ ಎಂದೂ ತಪಸ್ಪನ್ಸೇ ಮಾಡದ 
ಜನರಿಗೂ ಕೂಡ ಇಷ್ಟು ದಿನ ದರ್ಶನಕೊಟ್ಟು ಈಗ ಅವರ ದರ್ಶನ 
ಲಾಲಸೆಯನ್ನು ತೃಪ್ತಿಪಡಿಸದೆಯೇ ಆ ಭಗವಾನ್‌ ಶ್ರೀಕೃಷ್ಣನು ತನ್ನ 
ತ್ರಿಭುವನಮೋಹನ ದಿವ್ಯವಿಗ್ರಹವನ್ನು ಅಡಗಿಸಿ ಅಂತರ್ಧಾನ 


198 


ಪ್ರದರ್ಶ್ಯಾತಪ್ರತಪಸಾಮವಿತೃಪ್ರದ್ಧಶಾಂ ನೃಣಾಮ್‌ । 
ಆದಾಯಾಂತರಧಾದ್ಯಸ್ತು ಸ್ವನಿಂಬಂ ಲೋಕಲೋಚನಮ್‌ 
u ೧೧॥ 


ಯನ್ಫರ್ತೃ್ಯಲೀಲೌಪಯಿಕಂ ಸ್ವಯೋಗ- 
ಮಾಯಾಬಲಂ ದರ್ಶಯತಾ ಗೃಹೀತಮ್‌ । 
ವಿಸ್ಮಾಪನಂ ಸ್ಪಸ್ಯ ಚ ಸೌಭಗರ್ದ್ವೇಃ 
ಪರಂ ಪದಂ ಭೂಷಣಭೂಷಣಾಂಗಮ್‌ ॥ ೧೨ ॥ 


ಯದ್ಭರ್ಮಸೂನೋರ್ಬತ ರಾಜಸೂಯೇ 
ನಿರೀಕ್ಷ್ಯ ದೃಕ್ಷಸ್ಯಯನಂ ತ್ರಿಲೋಕಃ । 
ಕಾರ್ತ್ಸ್ವ್ನೃನ ಚಾದ್ಯೇಹ ಗತಂ ವಿಧಾತು- 
ರರ್ವಾಕ್ಸತೌ  ಕೌಶಲಮಿತ್ಯಮನ್ಯತ ॥೧೩॥ 
ಯಸ್ಯಾನುರಾಗಪ್ಪುತಹಾಸರಾಸ- 
ಲೀಲಾವಲೋಶಪ್ರತಿಲಬ್ಧಮಾನಾಃ | 
ವ್ರಜಸ್ತಿಯೋ ದೃಗ್ನಿಧನುಪ್ರವೃತ್ತ- 
ಧಿಯೋತವತಸುಃ ಕಿಲ ಕೃತೃಶೇಷಾಃ ॥ ೧೪ ॥ 
ಥೆ ೪ 
ಸ್ವಶಾಂತರೂಪೇಷ್ಟಿತರೈ: ಸ್ಪರೂಪೈ- 
ರಭ್ಯರ್ದ್ಯಮಾನೇಷ್ಟನುಕಂಪಿತಾತ್ಮಾ | 
ಪರಾವರೇಶೋ  ಮಹದಂಶಯುಕ್ಟೋ 
ಹ್ಯಜೋತಪಿ ಜಾತೋ ಭಗವಾನ್ಯಥಾಗ್ನಿ: ॥ ೧೫ ॥ 
ಮಾಂ ಖೇದಯತ್ಯೇತದಜಸ್ಯ ಜನ್ಮ 
ವಿಡಂಬನಂ ಯದ್ವಸುದೇವಗೇಹೇ I 
ವ್ರಜೇ ಚ ವಾಸೋತರಿಭಯಾದಿವ ಸ್ವಯಂ 
ಪುರಾದ್ವ್ಯವಾತ್ತೀದ್ಯದನಂತವೀರ್ಯ:ಃ ॥ ೧೬ ॥ 
ದುನೋತಿ ಚೇತಃ ಸ್ಥ್ಮರತೋ ಮಮೈತದ್‌ 
ಯದಾಹ ಪಾದಾವಭಿವಂದ್ಯ ಪಿತ್ರೋಃ 
ತಾತಾಂಬ ಕಂಸಾದುರುಶಂಕಿತಾನಾಂ 
ಪ್ರಸೀದತಂ ನೋಶಕೃತನಿಷ್ಯತೀನಾಮ್‌ 


॥ ೧೭ ॥ 


ಕೋ ವಾ ಅಮುಷ್ಯಾಂಘ್ರಿ ಸರೋಜರೇಣುಂ 
ವಿಸ್ಕರ್ಸುಮೀಶೀತ ಪುಮಾನ್ವಿಜಿಫುನ್‌ ।ಟ 
ಯೋ ವಿಸ್ಠುರದ್ಭೂವಿಟಪೇನ ಭೂಮೇ- 


ರ್ಭಾರಂ ಕೃತಾಂತೇನ ತಿರಶ್ಚಕಾರ I ೧೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ನಾದನು. ಹೀಗೆ ಅವನು ಅವರ ಕಣ್ಣನ್ನೇ ಕಿತ್ತುಕೊಂಡು ಬಿಟ್ಟಿರು 
ವನು. ॥ ೧೧ ॥ ತನ್ನಯೋಗಮಾಯೆಯ ಪ್ರಭಾವವನ್ನುತೋರ್ಪ 
ಡಿಸುತ್ತಾ ಮನುಷ್ಯಲೀಲೆಗ ತಕ್ಕಂತೆ ಆತನು ಸ್ವೀಕರಿಸಿದ್ದ ಆ 
ಶ್ರೀಮೂರ್ತಿಯ ಸೊಬಗನ್ನು ಹೇಗೆ ವರ್ಣಿಸೋಣ |! ಅದು 
ಸೌಂದರ್ಯ-ಸೌಭಾಗ್ಯಗಳ ಪರಮ ನೆಲೆಯೇ ಆಗಿತ್ತು. ಅವ 
ನಿಂದ ಆಭೂಷಣಗಳೂ ವಿಭೂಷಿತವಾಗುತ್ತಿದ್ದವು. ಜಗತ್ತಿಗೆ ಮಾತ್ರ 
ವಲ್ಲದೆ ಸ್ವಯಂ ಭಗವಂತನಿಗೇ ಆಶ್ಚರ್ಯವನ್ನುಂಟು ಮಾಡುವು 
ದಾಗಿತ್ತು. ॥ ೧೨ ॥ 

ಧರ್ಮರಾಜನ ರಾಜಸೂಯಯಜ್ಞಧ ಸಮಯದಲ್ಲಿ ಕಣ್ಣು 
ಗಳಿಗೆ ಹಬ್ಬವಾಗಿದ್ದ ಆ ಭಗವಂತನ ಶ್ರೀಮೂರ್ತಿಯನ್ನು ಕಂಡು 
ಮೂರು ಲೋಕದ ಜನರೂ - "ಬ್ರಹ್ಮದೇವರು ಮನುಷ್ಯಸೃಷ್ಟಿಯ 
ರಚನೆಯಲ್ಲಿರುವ ಎಲ್ಲ ಜಾಣ್ಮೆಯನ್ನು ಈ ರೂಪದಲ್ಲೇ ಸೇರಿಸಿ 
ಬಿಟ್ಟಿರುವನು' ಎಂದು ಭಾವಿಸಿದ್ದರು. ॥ ೧೩ ॥ ಆ ಶ್ರೀಕೃಷ್ಣನ 
ಅನುರಾಗಪೂರ್ಣವಾದ ಹಾಸ್ಯ ಮತ್ತು ವಿನೋದಮಯವಾದ 
ಕಣ್ನೋಟಗಳಿಂದ ಸಮ್ಮಾನಿತರಾದ ಗೋಕುಲದ ಸ್ತ್ರೀಯರ ಕಣ್ಣು 
ಗಳು ಅವನಲ್ಲೇ ನೆಟ್ಟಿರುತ್ತಿದ್ದವು ಮತ್ತು ಮನೋಲಯವನ್ನು 
ಹೊಂದಿ ಮನೆಯ ಕೆಲಸಗಳನ್ನು ನಿಲ್ಲಿಸಿ ಬೊಂಬೆಗಳಂತೆ ಸ್ಪಬರಾಗಿ 
ನಿಂತುಬಿಡುತ್ತಿದ್ದರು. ॥ ೧೪ ॥ ಚರಾಚರ ಜಗತ್ತಿನ ಮತ್ತು 
ಪ್ರಕೃತಿಯ 'ಒಡೆಯನಾದ ಭಗವಂತನು ಸೌಮ್ಯಸ್ವ! ರೂಪಿಗಳಾದ 
ಮಹಾತ್ಮರೂ, ದೇವತೆಗಳೂ ಚುಚಾದವರು. "ಫೋರರೂಪಿ 
ಗಳಾದ ಅಸುರರಿಂದ ಪೀಡಿಸಲ್ಪಡುತ್ತಿರುವುದನ್ನು ಕಂಡು ಕರುಣಾ 
ಪೂರಿತನಾಗಿ, ಜನ್ನರಹಿತನಾಗಿದ್ದರೂ ತನ್ನ ಅಂಶವಾದ ಬಲರಾಮ 
ನೊಂದಿಗೆ ಕಟ್ಟಿಗೆಯಲ್ಲಿ ಬೆಂಕಿಯು ಆಅವಿರ್ಭವಿಸುವಂತೆ 
ಪ್ರಕಟನಾದನು. ॥ ೧೫ ॥ ಜನ್ನರಹಿತನಾಗಿದ್ದರೂ ಆ ಮಹಾ 
ಪ್ರಭುವು ವಸುದೇವನ ಮನೆಯಲ್ಲಿ ಜನ್ಮತಳೆದು ಲೀಲೆಗಳನ್ನು 
ತೋರುವುದೂ, ಸಮಸ್ತ ಭೂತಗಳಿಗೂ ಅಭಯಪ್ರದನಾಗಿದ್ದರೂ 
ಕಂಸನಿಗೆ ಭಯಗೊಂಡವನಂತೆ ವೃಂದಾವನಕ್ಕೆ ಹೋಗಿ ಅಡಗಿರು 
ವುದು, ಅನಂತ ಪರಾಕ್ರಮಿಯಾಗಿದ್ದರೂ ಕಾಲಯವನನಿಗೆ ಭಯ 
ಗೊಂಡವನಂತೆ ಮಥುರಾನಗರಿಯನ್ನು ಬಿಟ್ಟು ಓಡಿಹೋಗು 
ವುದೂ - ಇವೆಲ್ಲಭಗವಂತನ ಲೀಲೆಗಳು ನೆನಪಿಗೆ ಬಂದು ಮನಸ್ಸು 
ಕಳವಳಗೊಳ್ಳುತ್ತದೆ. ॥ ೧೬॥ ಮೂರು ಲೋಕಗಳಿಗೂ ತಂದೆ 
ಯಾಗಿದ್ದರೂ ವಸುದೇವ-ದೇವಕಿಯರ ಚರಣಗಳಿಗೆ ಎರಗಿ 
“ಅಪ್ಪಾ! ಅಮ್ಮಾ! ಕಂಸನ ಭಯಕ್ಕೆ ಒಳಗಾಗಿ ನಾವು ನಿಮಗೆ 
ಯಾವ ಸೇವೆಯನ್ನೂ ಮಾಡಲಾಗಲಿಲ್ಲ ನಮ್ಮ ii 
ಮನ್ನಿಸಿ ಪ್ರಸ ಸನ್ನರಾಗಬೇಕು' ಎಂದು ಬೇಡಿಕೊಂಡನು. ಶ್ರೀಕೃಷ್ಣ 
ಮಾತುಗಳು 'ನೆನಪಾದಾಗ ಇಂದೂ ಕೂಡ ನನ್ನ ಚಿತ್ರವು. ತ 
ವ್ಯಥಿತವಾಗುತ್ತದೆ. ॥ ೧೭ ॥ ಕಾಲಸ್ವರೂಪವಾದ ತನ್ನ ಭ್ರುಕುಟಿವಲಾಸ 
ದಿಂದಲೇ ಭೂಮಿಯ ಸಮಸ್ತ ಭಾರವನ್ನು ಇಳಿಸಿದ ಆ ಪರಮ 
ಪುರುಷ ಶ್ರೀಕೃಷ್ಣನ ಪಾದಪದ್ಧಗಳ ಪರಾಗವನ್ನು ಸೇವಿಸುವ 
ಯಾವನು ತಾನೇ ಆತನನ್ನು ಮರೆಯುವನು 9 ॥ ೧೮ ॥ ಶಿಶು 
ಪಾಲನಾದರೋ ಶ್ರೀಕೃಷ್ಣನಲ್ಲಿ ಬದ್ಧದ್ವೇಷ ಹೊಂದಿದ್ದರೂ, ಅವನು 
ಯೋಗಿಗಳು ಯೋಗಸಾಧನೆಯಿಂದ ಪಡೆಯಲು ಬಯಸುತ್ತಿ 
ರುವ ಪರಮ ಸಿದ್ಧಿಯನ್ನು ಪಡೆದುದನ್ನು ನೀವು ರಾಜಸೂಯ 


2 ಅಧ್ಯಾಯ] 


ತೃತೀಯ ಸೃಂಧ 


199 


ದೃಷ್ಟಾ ಭವದ್ದಿರ್ನನು ರಾಜಸೂಯೇ 
ಚೈದ್ಯಸ್ಯ ಕೃಷ್ಣಂ ದ್ವಿಷತೋಪಪಿ ಸಿದ್ದಿ । 
ಯಾಂ ಯೋಗಿನು ಸಂಸ್ಪ ಎಹಯಂತಿ ಸಮ್ಯಗ್‌ 
ಯೋಗೇನ ಕಸ್ತದ್ದಿರಹಂ  ಸಹೇತ 


ತಥೈವ ಚಾನ್ಯೇ  ನರಲೋಕವೀರಾ 
ಯ ಆಹವೇ ಕೃಷ್ಣ ಮುಖಾರವಿಂದಮ್‌ । 
ನೇತ್ಸೈಃ ಪಿಬಂತೋ ನಯನಾಭಿರಾಮಂ 
ಪಾರ್ಥಾಸ್ತ್ರ ಪೂತಾಃ ಪದಮಾಪುರಸ್ಕ ॥| ೨೦॥ 


ಸ್ವಯಂ ತ್ವ ಸಾಮ್ಯಾತಿಶಯಸ್ತ್ರ (ಡೀಶಃ 
ಸ್ವಾರಾಜ್ಯಲಕ್ಷ್ಮಾ ್ಛತಪ್ರಸಮಸ್ತಕಾಮಃ | 
ಬಲಿಂ ಹರದ್ದಿಶ್ಚಿರಲೋಕಪಾಲೈ: 


ಕಿರೀಟಕೋಟ್ಯೇಡಿತಪಾದಪೀಠಃ 


11೧೯ ॥ 


1 ೨೧ ॥ 


ತತ್ವಸ್ಯ ಕೈಂಕರ್ಯಮಲಂ ಭೃತಾನ್ನೋ 
ವಿಗ್ಗಾಪಯತ್ಯಂಗ ಯದುಗ್ರಸೇನಮ್‌ । 
ತಿಷ್ಕನ್ನಿಷಣ್ಣಂ ಪರಮೇಷ್ಠಿದಿಷ್ಗೆ ಕ್ರೀ 


ನ್ಯಬೋಧಯದ್ದೇವ ನಿಧಾರಯೇತಿ ॥ ೨೨.॥ 


ಅಹೋ ಬಕೀ ಯಂ ಸ್ಥನಕಾಲಕೂಟಂ 
ಜಿಘಾಂಸಯಾಪಾಯಯದಪೃಸಾಧ್ವೀ | 
ಲೇಭೇ ಗತಿಂ ಧಾತ್ಯುಚಿತಾಂ ತತೋಶನ್ಯಂ 
ಕಂ ವಾ ದಯಾಲುಂ ಶರಣಂ ವ್ರಜೇಮ ॥ ೨೩॥ 


ಮನ್ಯೇತಸುರಾನ್ಸಾಗವತಾಂಸ್ತ್ಯ ಧೀಶೇ 
ಸಂರಂಭಮಾರ್ಗಾಭಿನಿವಿಷ್ಟಃಿತ್ತಾನ್‌ | 

ಯೇ ಸಂಯುಗೇ5 ಚಕ್ಕತ ತಾರ್ಕ್ಸ್ವಪುತ್ರ- 
ಮಂಸೇ ಸುನಾಭಾಯುಧಮಾಪತಂತಮ್‌ ॥ ೨೪ ॥ 


ವಸುದೇವಸ್ಥ ದೇವಕ್ಕಾಂ ಜಾತೋ ಭೋಜೇಂದ್ರಬಂಧನೇ | 


ಚಿಕೀರ್ಷುರ್ಭಗವಾನಸ್ಯಾಃ ಶಮಜೇನಾಭಿಯಾಚಿತಃ 
॥ ೨೫ ॥ 


ತತೋ ನಂದವ್ರಜಮಿತಃ ಪಿತ್ರಾ ಕಯಾದ್ದಿಬಿಭ್ಯತಾ ! 
ಏಕಾದಶ ಸಮಾಸ್ತತ್ರ ಗೂಢಾರ್ಚಿಃ ಸಬಲೋತವಸತ್‌ 
Wu ೨೬ ॥ 


ಪರೀತೋ ವತ್ತಪೈರ್ವತ್ಪಾಂಶ್ಚಾರಯನ್‌ ವೃಹರದ್ದಿಭು: । 


ಯಮುನೋಪವನೇ ಕೂದದ್ದಿಜಸಂಕುಲಿತಾಂಘ್ರಿಪೇ 
॥ 2೭ 1 


ಯಜ್ಞದಲ್ಲಿ ಪ್ರತ್ಯಕ್ಷವಾಗಿ ನೋಡಿರುವಿರಿ. ಅಂತಹವನ ವಿರಹವನ್ನು 
ಯಾರು ತಾನೇ ಸಹಿಸಬಲ್ಲರು? ॥ ೧೯ ॥ ಶಿಶುಪಾಲನಂತೆ 
ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಗೆ ತುತ್ತಾಗಿ 
ಕಣ್ಣುಗಳಿಗೆ ಹಬ್ಬವಾಗಿದ್ದ ಶ್ರೀಕೃಷ್ಣನ ಮುಖಾರವಿಂದವನ್ನು 
ನೋಡುತ್ತಾ ಪ್ರಾಣತ್ಯಾಗಮಾಡಿದ ಎಲ್ಲರೂ ಪವಿತ್ರರಾಗಿ 
ಪರಂಧಾಮವನ್ನು ಪಡೆದುಕೊಂಡರು. ॥ ೨೦ ॥ ಸಾಕ್ಷಾತ್‌ 
ಭಗವಾನ್‌ ಶ್ರೀಕೃಷ್ಣನು ಮೂರು ಲೋಕಗಳಿಗೆ ಒಡೆಯನು. 
ಅವನಿಗೆ ಸಮಾನರಾದವರು ಯಾರೂ ಇಲ್ಲ ಹಾಗಿರುವಾಗ 
ಅವನಿಗಿಂತ ಮಿಗಿಲಾದವರು ಯಾರಿದ್ದಾರೆ ? ಇಂದ್ರಾದಿ ಅಸಂಖ್ಯ 
ಲೋಕಪಾಲರು ನಾನಾ ರೀತಿಯ ಕಾಣಿಕೆಗಳನ್ನು ತಂದು-ತಂದು 
ಒಪ್ಪಿಸಿ, ತಮ್ಮ ಕಿರೀಟಗಳ ತುದಿಯಿಂದ ಅವನು ಕಾಲನ್ನಿಡುವ 
ಪಾದಪೀಠಕ್ಕೆ ಮಣಿಯುತ್ತಿದ್ದರು. ॥ ೨೧ ॥ ವಿದುರನೇ! ಅದೇ 
ಭಗವಾನ್‌ ಶ್ರೀಕೃಷ್ಣನು ರಾಜಸಿಂಹಾಸನದ ಮೇಲೆ ಕುಳಿತಿರುವ 
ಉಗ್ರಸೇನನ ಮುಂದೆ ನಿಂತು 'ಜೀಯಾ। ನಮ್ಮ ಅರಿಕೆಯನ್ನು 
ಲಾಲಿಸಬೇಕು' ಎಂದು ಬಿನ್ನಪಮಾಡುತ್ತಿದ್ದವು. ಅವನ ಸೇವಾ 
ಭಾವವು ನೆನಪಾಗುತ್ತಲೇ ನಮ್ಮಂತಹ ಸೇವಕರ ಚಿತ್ರವು ಅತ್ಯಂತ 
ಕಳವಳಗೊಳ್ಳುತ್ತದೆ. ॥ ೨೨ ॥ ಪಾಪಿಷ್ಠೆಯಾದ ಪೂತನಿಯು ತನ್ನ 
ಸ್ತನಗಳಲ್ಲಿ ವಿಷವನ್ನು ತುಂಬಿಕೊಂಡು ಶ್ರೀಕೃಷ್ಣನನ್ನು ಕೊಲ್ಲಬೇಕೆಂಬ 
ಅಭಿಲಾಷೆಯಿಂದ ಅವನಿಗೆ ಸ್ವನ್ಯವನ್ನು ಕುಡಿಸಿದ್ದಳು. ಅವಳಿಗೂ 
ಕೂಡ ಭಗವಂತನು ನಿಜವಾದ ದಾದಿಗೆ ಸಿಕ್ಕಬೇಕಾದ ಸದ್ಗತಿಯನ್ನು 
ಕರುಣಿಸಿದನು. ಶರಣುಹೊಂದುವುದಕ್ಕೆ ಯೋಗ್ಯವಾದ ಕರು 
ಣಾಳುವು ಆತನಲ್ಲದೆ ಮತ್ತೆ ಯಾರಿದ್ದಾರೆ ? ॥ ೨೩ ॥ ಈ ಅಸುರ 
ರನ್ನೂ ನಾನು ಭಗವದ್ಭಕ್ತರೆಂದೇ ಪರಿಗಣಿಸುತ್ತೇನೆ. ಏಕೆಂದರೆ, 
ವೈರಜನಿತ ಕ್ರೋಧದ ಕಾರಣ ಅವರ ಚಿತ್ರವು ಸದಾಕಾಲ ಶ್ರೀಕೃಷ್ಣ 
ನಲ್ಲೇ ತೊಡಗಿರುತ್ತಿತ್ತು ಮತ್ತು ರಣರಂಗದಲ್ಲಿ ಗರುಡನು ಹೆಗಲಲ್ಲಿ 
ಹೊತ್ತುಕೊಂಡಿದ್ದ ಸುದರ್ಶನ ಚಕ್ರಧಾರಿಯಾದ ಶತ್ರುಗಳ ಮೇಲೆ 
ಎರಗುತ್ತಿರುವ ಶ್ರೀ ಭಗವಂತನ ದರ್ಶನವೂ ಆಗುತ್ತಿತ್ತು. ॥ ೨೪ ॥ 

ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭೂಭಾರವನ್ನು ಇಳುಹಿ, 
ಅಕೆಯನ್ನು ಸುಖಿಯಾಗಿಸಲಿಕ್ಕಾಗಿ ಭಗವಂತನು ಕಂಸನ ಕಾರಾ 
ಗೃಹದಲ್ಲಿ ವಸುದೇವ-ದೇವಕಿಯರಲ್ಲಿ ಅವತರಿಸಿದ್ದನು. ॥ ೨೫ ॥ ಆಗ 
ಕಂಸನಿಗೆ ಭಯಪಟ್ಟು ತಂದೆ ವಸುದೇವನು ಅತನನ್ನು ನಂದ 
ಗೋಕುಲಕ್ಕೆ ಕೊಂಡೊಯ್ದು ಇರಿಸಿದನು. ಅಲ್ಲಿ ಆತನು ಬಲರಾಮ 
ನೊಂದಿಗೆ ತನ್ನ ಪ್ರಭಾವವು ಹೊರಗೆ ಯಾರಿಗೂ ತಿಳಿಯದಂತೆ 
ಅಡಗಿಕೊಂಡು ಹನ್ನೊಂದು ವರ್ಷ ವಾಸವಾಗಿದ್ದನು. ॥ ೨೬ ॥ 
ಹಕ್ಕಿಗಳ ಹಿಂಡು ಕಲ-ಕಲ ನಿನಾದ ಮಾಡುತ್ತಾ ಸುಖವಾಗಿ 
ವಾಸಿಸುತ್ತಿದ್ದ ಯಮುನಾತೀರದ ಉದ್ಯಾನವನದಲ್ಲಿ ಕರುಗಳನ್ನು 
ಮೇಯಿಸುತ್ತಾ ಭಗವಾನ್‌ ಶ್ರೀಕೃಷ್ಣನು ಗೊಲ್ಲಬಾಲಕರೊಡನೆ 
ಕ್ರೀಡಿಸುತ್ತಿದ್ದನು. ॥ ೨೭ ॥ ಗೋಕುಲನಿವಾಸಿಗಳ ದೃಷ್ಟಿಯನ್ನು ಸೆಳೆಯು 
ವಂತಹ ನಾನಾ ಬಾಲಲೀಲೆಗಳನ್ನು ಅಲ್ಲಿ ಪ್ರಭುವು ಪ್ರಕಟಿಸಿದನು. 
ಕೆಲವೊಮ್ಮೆ ಅಳುವಂತೆಯೂ, ಕೆಲವು ವೇಳೆ ನಗುವಂತೆಯೂ 
ಕಾಣಿಸಿ ಕೊಂಡರೆ, ಕೆಲವೊಮ್ಮೆ ಸಿಂಹದ ಮರಿಯಂತೆ ಮುಗ್ಧದೃಷ್ಟಿ 


200 


ಕೌಮಾರೀಂ ದರ್ಶಯಂಶ್ಚೇಷ್ಟಾಂ 

ಪ್ರೇಕ್ಷಣೀಯಾಂ  ವ್ರಜೌಕಸಾಮ್‌ | 
ರುದ್ನಿವ  , ಹಸನ್ನುಗ್ಗ- 

ಬಾಲಸಿಂಹಾವಲೋಕನಃ 1೨೮ ॥ 
ಸ ಏವ ಗೋಧನಂ ಲಕ್ಷ್ಟ್ಮಾ ನಿಕೇತಂ ಸಿತಗೋವೃಷಮ್‌ । 
ಚಾರಯನ್ನನುಗಾನ್‌ ಗೋಪಾನ್ರಣದ್ವೇಣುರರೀರಮತ್‌ 

೨2೯ 

ಪ್ರಯುಕ್ತಾನ್ಫೋಜರಾಜೇನ ಮಾಯಿನಃ ಕಾಮರೂಪಿಣಃ 1 
ಲೀಲಯಾ ವ್ಯನುದತ್ತಾಂಸ್ತಾನ್‌ ಬಾಲಃ ಕ್ರೀಡನಕಾನಿವ 


W ೩೦ I 
ವಿಪನ್ನಾನ್ವಿಷಪಾನೇನ ನಿಗೃಹ್ಯ ಭುಜಗಾಧಿಪಮ್‌ । 
ಉತ್ಪಾಹ್ಯಾಪಾಯಯದ್ಭ್ಧಾವಸತ್ತೋಯಂ ಪ್ರಕೃತಿಸ್ಟಿತಮ್‌ 

ಛ ಕೆ ಗಂ ೨ ಲ ಛಿ 

1೩೧॥ 


ಅಯಾಜಯದ್ಧೋಸವೇನ ಗೋಪರಾಜಂ ದ್ವಿಜೋತ್ತಮೈ: । 
೧ ಇವಿ 
ವಿತ್ತಸ್ಯ ಚೋರುಭಾರಸ್ಕ ಚಿಕೀರ್ಷನ್ನದ್ವ ಃಯೆಂ ವಿಭುಃ 
॥೩೨॥ 
ವರ್ಷತೀಂದ್ರೇ ವ್ರಜಃ ಕೋಪಾದ್ದಗ್ಗ್ನಮಾನೇತತಿವಿಹ್ನಲಃ । 
ಗೋತ್ರಲೀಲಾತಪತ್ರೇಣ ತ್ರಾತೋ ಭದ್ರಾನುಗೃಹ್ನತಾ 


H ೩೩ 
ಶರಚ್ಛಶಿಕರೈರ್ಮ್ಯಷ್ಟಂ ಮಾನಯನ್ರಜನೀಮುಖಮ್‌ । 
ಗಾಯನ್ಯಲಪದಂ ರೇಮೇ ಸ್ತ್ರೀಣಾಂ ಮಂಡಲಮಂಡನಃ 

1೩೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಯಿಂದ ನೋಡುತ್ತಿದ್ದನು. ॥ ೨೮ ॥ ಸ್ವಲ್ಪ ದೊಡ್ಡವನಾದಾಗ ಬಿಳಿಯ 
ಎತ್ತುಗಳನ್ನೂ ನಾನಾಬಣ್ಣದ ಹಸುಗಳನ್ನೂ ಮೇಯಿಸುತ್ತಾ ಕೊಳಲ 
ನ್ನೂದಿ ಅದರ ಇಂಚರದಿಂದ ಗೋವಳರನ್ನೂ ಸಂತೋಷ ಪಡಿಸು 
ತ್ತಿದ್ದನು. ॥ ೨೯ ॥ ಆ ಸಮಯದಲ್ಲಿ ಕಂಸನು ಆತನನ್ನು ಕೊಂದು 
ಬಿಡಬೇಕೆಂದು ಮಾಯಾವಿಗಳೂ, ಕಾಮರೂಪಿಗಳೂ ಆದ ಅನೇಕ 
ರಾಕ್ಸಸರನ್ನು ಕಳಿಸಿದಾಗ ಹುಡುಗರು ಆಟದ ಸಾಮಾನು ಮುರಿದು 
ಹಾಕುವಂತೆ ಭಗವಂತನು ಅವರನ್ನು ಕೊಂದುಬಿಟ್ಟನು. ॥ ೩೦ ॥ 
ಕಾಳಿಂಗನಾಗನನ್ನು ಮರ್ದನಮಾಡಿ, ವಿಷಮಿಶ್ರಿತವಾದ ನೀರನ್ನು 
ಕುಡಿದು ವಿಪತ್ತಿಗೆ ಒಳಗಾಗಿದ್ದ ಗೋವುಗಳನ್ನೂ ಗೋವಳರನ್ನೂ 
ಬದುಕಿಸಿ, ಆ ಮಡುವಿನ ನೀರನ್ನು ಶುದ್ಧಗೊಳಿಸಿ ಕುಡಿಯಲು 
ಯೋಗ್ಯವನ್ನಾಗಿ ಮಾಡಿದನು. ॥ ೩೧ ॥ ಗೋಪರಾಜನಾದ ನಂದ 
ಗೋಪನಲ್ಲಿದ್ದ ಹೇರಳವಾದ ಹಣದ ಸದ್ವಿನಿಯೋಗವಾಗಲೆಂದು 
ಭಗವಾನ್‌ ಶ್ರೀಕೃಷ್ಣನು ಅವನಿಂದ ಶ್ರೇಷ್ಠ ಬ್ರಾಹ್ಮಣರ ಮೂಲಕ 
ಗೋವರ್ಧನ ಪೂಜಾರೂಪೀ ಗೋಯಜ್ಞವನ್ನು ಮಾಡಿಸಿದನು. 
॥ ೩೨ ॥ ಅದರಿಂದ ತನಗೆ ಮಾನಭಂಗವಾಯಿತೆಂದು ಭಾವಿಸಿ 
ಕಡು ಕೋಪಗೊಂಡ ಇಂದ್ರನು ಗೋಕುಲವನ್ನು ಧ್ವಂಸಮಾಡಿ 
ಬಿಡಲು ಭಯಂಕರವಾದ ಜಡಿಮಳೆಯನ್ನು ಸುರಿಸತೊಡಗಲು - 
ಭಗವಂತನು ಕರುಣಾಪೂರ್ಣನಾಗಿ ಗೋವರ್ಧನ ಪರ್ವತವನ್ನು 
ಲೀಲಾಜಾಲವಾಗಿ ಕೊಡೆಯಂತೆ ಎತ್ತಿಹಿಡಿದು ಆತ್ಯಂತ ಭಯಗೊಂಡ 
ಗೋವುಗಳನ್ನೂ ಗೋಪಾಲಕರನ್ನೂ ಸಂರಕ್ಷಿಸಿದನು. ॥ ೩೩ ॥ 
ಸಾಯಂಕಾಲದಲ್ಲಿ ಇಡೀ ನಂದಗೋಕುಲದಲ್ಲಿ ಶರತ್ಕಾಲದ ಬೆಳ 
ದಿಂಗಳು ಚೆಲ್ಲುತ್ತಿರಲು ಆಗ ಶ್ರೀಕೃಷ್ಣನು ಅದನ್ನು ಸಂಭಾವಿಸುತ್ತಾ, 
ಮುರಳೀಗಾನಮಾಡುತ್ತಾ ಗೋಪಸ್ಟ್ರೀ ಸಮೂಹದೊಡನೆ ರಾಸಕ್ರೀಡೆ 
ಯಾಡಿದನು. ॥ ೩೪ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ವಂಧೇ 
ವಿದುರೋದ್ಧವಸಂವಾದೇ ದ್ವಿತೀಯೋ5 ಧ್ಯಾಯಃ॥ ೨॥ ' 


— ವಾಲಾ 


ಮೂರನೆಯ ಅಧ್ಯಾಯ 
ಭಗವಂತನ ಇನ್ನೂಲೀಲಾಚರಿತ್ರೆಗಳ ವರ್ಣನೆ 


ಉದ್ಧವ ಉವಾಚ 


ತತಃ ಸ ಆಗತ್ಯ ಪುರಂ ಸ್ವಸಿತ್ರೋಃ 
_ ಚಿಕೀರ್ಷಯಾ ಶಂ ಬಲದೇವಸಂಯುತಃ ।ಟ 
ನಿಪಾತ್ಯ ತುಂಗಾದ್ರಿಪುಯೂಥನಾಥಂ 

ಹತಂ ವ್ಯಕರ್ಷದ್ವಸುಮೋಜಸೋರ್ವ್ಯ್ಯಾಮ್‌ ॥ ೧॥ 


ಉದ್ದವನು ಹೇಳುತ್ತಿರುವನು - ವಿದುರಾ! ಅನಂತರ 
ಶ್ರೀಕೃಷ್ಣಪರಮಾತ್ಮನು ತನ್ನ ತಂದೆ-ತಾಯಿಯರಿಗೆ ಸುಖವನ್ನು 
ನೀಡಲೋಸ್ಕರ ಬಲರಾಮದೇವನೊಡನೆ ಮಥುರೆಗೆ ಆಗಮಿಸಿ, 
ಶತ್ರುಸಮುದಾಯದ ಒಡೆಯನಾದ ಕಲಿಕಂಸನನ್ನು ಅವನ 
ಉನ್ನತ ಸಿಂಹಾಸನದಿಂದ ಕೆಡವಿ ಕೊಂದು ಅವನ ಶವವನ್ನು ನೆಲದ 
ಮೇಲೆ ಎಳೆದುಹಾಕಿದನು. ॥ ೧ ॥ ಸಾಂದೀಪನಿಮುನಿಯ ಬಳಿಗೆ 
ವಿದ್ಯಾಭ್ಯಾಸಕ್ಕಾಗಿ ತೆರಳಿ, ಅವರು ಒಂದು ಬಾರಿ ಹೇಳಿಕೊಟ್ಟ 


3 ಅಧ್ಯಾಯ] 


ತೃತೀಯ ಸ್ಕಂಧ 


201 


ಸಾಂದೀಪನೇಃ ಸಕೃತ್ಟೋಕ್ತಂ ಬ್ರಹ್ಮಾಧೀತ್ಯ ಸವಿಸ್ತರಮ್‌ । 
ತಸ್ಪೈ ಪ್ರಾದಾದ್ದರಂ ಪುತ್ರಂ ಮೃತಂ ಪಂಚಜನೋದರಾತ್‌ 
1 ೨॥ 


ಸಮಾಹುತಾ ಭೀಷ್ಮಕಕನ್ಯಯಾ ಯೇ 

ಶ್ರಿಯಃ ಸವರ್ಣೇನ ಬುಭೂಷಯೈಷಾಮ್‌ । 
ಗಾಂಧರ್ವವೃತ್ತಾ ಸ ಮಿಷತಾಂ ಸ್ವಭಾಗಂ 

ಜಹ್ರೇ ಪದಂ ಮೂರ್ಧ್ನಿ ದಧತ್ನುಪರ್ಣಃ ॥ ೩ ॥ 


ಕಕುದ್ಧತೋತ$ ವಿದನಸೋ ದಮಿತಾ 

ಇ ವ 
ಸ್ವಯಂವರೇ ನಾಗ್ನಜಿತೀಮುವಾಹ 

ತದ್ಧಗ್ಗ ಮಾನಾನಪಿ ಗೃಧ್ಯತೋತಜ್ಞಾನ್‌ 
ಜಫ್ಟೇಕ್ಸತಃ ಶಸ ಗೃಭೃತಃ ಸ್ಪಶಸ್ತ್ರೆ ಲ 


॥ ೪ ॥ 


ಪ್ರಿಯಂ ಪ್ರಭುರ್ಗ್ರಾಮ್ಯ ಇವ ಪ್ರಿಯಾಯಾ 
ವಿಧಿತ್ಸುರಾರ್ಚ್ಯದ್‌ ದ್ಯುತರುಂ ಯದರ್ಥೆೇ । 
ಜ್ರ್ಯಾದ್ರವತ್ತಂ ಸಗಣೋ ರುಷಾಂಧಃ 
ಕ್ರೀಡಾಮೃಗೋ ನೂನಮಯಂ ವಧೂನಾಮ್‌ ॥ ೫ ॥ 


ಸುತಂ ಮೃಧೇ ಖಂ ವಪುಷಾ ಗ್ರಸಂತಂ 
ದೃಷ್ಟ್ವಾ ಸುನಾಭೋನ್ನಥಿತಂ ಧರಿತ್ರ್ಯಾ 1 


ಆಮಂತ್ರಿತಸ್ತತ್ವನಯಾಯ ಶೇಷಂ 
ದತ್ತ್ವಾ ತದಂತಃಪುರಮಾವಿವೇಶ | ೬ ॥ 
ತತ್ರಾಹೃತಾಸ್ತಾ ನರದೇವಕನ್ಯಾಃ 
ಕುಜೇನ ದೃಷ್ಟ್ವಾ ಹರಿಮಾರ್ತಬಂಧುಮ್‌ । 
ಉತ್ಕಾಯ ಸದ್ಯೋ ಜಗಹುಃ ಪ್ರಹರ್ಷ- 
॥ ೭ ॥ 


ವ್ರೀಡಾನುರಾಗಪ್ರಹಿತಾವಲೋಕೈ: 


ಆಸಾಂ ಮುಹೂರ್ತ ಏಕಸ್ಮಿನ್ನಾನಾಗಾರೇಷು ಯೋಷಿತಾಮ್‌ । 
ಸವಿಧಂ ಜಗೃಹೇ ಪಾಣೀನನುರೂಪಃ ಸ್ವಮಾಯಯಾ 


nen 
ತಾಸ್ವಪತ್ಯಾನ್ಯಜನಯದಾತ್ಮತುಲ್ಫಾನಿ ಸರ್ವತಃ ! 
ಏಕೈಕಸ್ಯಾಂ ದಶ ದಶ ಪ್ರಕೃತೇರ್ವಿಬುಭೂಷಯಾ 


॥ ೯ ॥ 


ಮಾತ್ರದಿಂದಲೇ ವೇದ-ವೇದಾಂಗಾದಿಗಳೆಲ್ಲವನ್ನೂ ಪೂರ್ಣವಾಗಿ 
ಕಲಿತು, ಗುರುದಕ್ಷಿಣೆಯ ರೂಪದಲ್ಲಿ ಅವರ ಮೃತನಾಗಿದ್ದ ಪುತ್ರ 
ನನ್ನು ಪಂಚಜನನೆಂಬ ರಾಕ್ಷಸನ ಹೊಟ್ಟೆಯನ್ನು ಸೀಳಿ (ಯಮಪುರಿ 
ಚಚದ ತಂದುಕೊಟ್ಟನು. ॥ ೨ ॥ ಲಕ್ಷ್ಮೀದೇವಿಗೆ ಸಮಾನಳಾಗಿದ್ದ 
ಭೀಷ್ಮಕನ ಪುತ್ರಿ ರುಕ್ಮಿಣಿಯ ಸೌಂದರ್ಯದಿಂದ ಆಕೃಷ್ಣರಾಗಿ ಆ 
ಯನ್ನು ವಿವಾಹವಾಗಲೆಂದು ಶಿಶುಪಾಲನು ಮತ್ತು ಆತನ 
ಸಹಾಯಕರು ಸ್ವಯಂವರದ ಕರೆಗೆ ಓಗೊಟ್ಟು ಸಭೆಗೆ ಬಂದಿದ್ದರು. 
ಶ್ರೀಕೃಷ್ಣನು ಅವರೆಲ್ಲರ ತಲೆಯನ್ನು ಮೆಟ್ಟಿ ಅವರ ಕಣ್ಣೆದುರಿಗೇ ತನ್ನ 
ನಿತ್ಯಸ ರಗಾತಿಯನ್ನು ಗಾಂಧರ್ವವಿಧಿಯಿಂದ ವಿವಾಹಮಾಡಿಕೊಳ್ಳ. 
ಲೋಸುಗ ಗರುಡನು ಅಮೃತಕಲಶವನ್ನು ಜಯಿಸಿ ತಂದಂತೆ" ಆ 
ಯನ್ನು ಜಯಿಸಿತಂದನು. ॥ ೩ ॥ ಮೂಗುದಾರ ಪೋಣಿ 
ಸಲ್ಪಡದೇ ಇದ್ದ ಏಳು ಕೊಬ್ಬಿದ ಗೂಳಿಗಳನ್ನು ಹಿಡಿದು ಅವುಗಳಿಗೆ 
ಮೂಗುದಾರ ಹಾಕಿ ಅವುಗಳ ಕೊಬ್ಬನ್ನು ಅಡಗಿಸಿ ವೀರ್ಯಶುಲೈ 
ಯಾಗಿದ್ದ ನಾಗ್ಗಜಿತಿ (ಸತ್ಯೆ)ಯನ್ನು ಅವನು ವಿವಾಹವಾದನು. 
ತಮಗೆ ಮಾನಭಂಗವಾಯಿತಂದು ಕದ ಮೂರ್ಪರಾಜರು ಶಸ್ತ್ರ 
ಗಳನ್ನೆತ್ತಿಕೊಂಡು ರಾಜಕುಮಾರಿಯನ್ನು ಕಸಿದುಕೊಳ್ಳಲು ಬಯಸಿ 
ದಾಗ ಭಗವಾನ್‌ ಶ್ರೀಕೃಷ್ಣನು ಸ್ವತಃ ಗಾಯಗೊಳ್ಳದೆ ಅವರನ್ನೆಲ್ಲ 
ಶಸ್ತ್ರಗಳಿಂದ PRAY 19 I ಭಗವಂತನು ವಿಷಯೀ 
ಪುರುಷನಂತೆ ಲೀಲೆಮಾಡುತ್ತಾ ತನ್ನ ಪ್ರಾಣಪ್ರಿಯಳಾದ ಸತ್ಯ 
ಭಾಮಾದೇವಿಯನ್ನು ಸಂತೋಷಪಡಿಸದಿಕ್ಕಾಗಿ ಸ್ವರ್ಗದಿಂದ ಪಾರಿ 
ಜಾತವೃಕ್ಷವನ್ನು ಕಿತ್ತುತಂದನು. ನಿಶ್ಚಯವಾಗಿಯೂ ತನ್ನ ಪತ್ನೀ 
ಯರ ಕ್ರೀಡಾಮೃಗದಂತೆ ವಶನಾದ ದೇವೇಂದ್ರನೇ ಕ್ರೋಧದಿಂದ 
ಕುರುಡಾಗಿ ಆ ಸಮಯ ತನ್ನ ಸೈನಿಕರೊಂದಿಗೆ ಕೃಷ್ಣನನ್ನು ಎದುರಿಸುವ 
ಸಾಹಸಮಾಡಿದ್ದನು. ॥ ೫ ॥ ತನ್ನ ರಾಕ್ಷಸಾಕಾರದಿಂದ ಆಕಾಶವನ್ನೇ 
ನುಂಗುವಂತಿದ್ದ ಆ ಭೂದೇವಿಯ ಪುತ್ರನಾದ ಭೌಮಾಸುರನನ್ನು 
ಭಗವಂತನು ಯುದ್ಧದಲ್ಲಿ ಸಂಹಾರ ಮಾಡಿದನು. ಆಗ ಭೂದೇವಿಯ 
ಪ್ರಾರ್ಥನೆಯನ್ನು ಮನ್ನಿಸಿ ಆತನು ಭೌಮಾಸುರನ ಪುತ್ರನಾದ 
ಭಗದತ್ತನಿಗೆ ಆತನ ರಾಜ್ಯವನ್ನು ಕೊಟ್ಟು ಅವನ ಅಂತಃಪುರವನ್ನು 
ಪ್ರವೇಶಿಸಿದನು. ॥ ೬ ॥ ಅಲ್ಲಿ ಭೌಮಾಸುರನಿಂದ ಅಪಹರಿಸಿ 
ತರಲ್ಪಟ್ಟಿದ್ದ ಅನೇಕ ರಾಜಕುಮಾರಿಯರಿದ್ದರು. ಅವರು ದೀನ 
ಬಂಧು ಶ್ರೀಕೃಷ್ಣನನ್ನು ನೋಡಿದೊಡನೆಯೇ ಎದ್ದುನಿಂತು ಹರ್ಷ, 
ಲಜ್ಜೆ ಮತ್ತು ಪ್ರೇಮಪೂರ್ಣ ನೋಟಗಳಿಂದ ಒಡನೆಯೇ ಆತನನ್ನು 
ತಮ್ಮ ಪತಿಯನ್ನಾಗಿ ವರಿಸಿಬಿಟ್ಟರು. ॥ ೭ ॥ 
ಆಗ ಭಗವಂತನು ತನ್ನ ನಿಜಶಕ್ತಿ ಯೋಗಮಾಯೆಯಿಂದ ಆ 
ಎಲ್ಲ ಲಲನಾಮಣಿಗಳಿಗೂ ಅನುರೂಪವಾಗಿ ಅಷ್ಟೇ ರೂಪಗಳನ್ನು 
ತಾಳಿ ಬೇರೆ-ಬೇರೆ ಅರಮನೆಗಳಲ್ಲಿ ಒಂದೇ ಮುಹೂರ್ತದಲ್ಲಿ 
ವಿಧಿಪೂರ್ವಕವಾಗಿ ಪಾಣಿಗ್ರಹಣ ಮಾಡಿಕೊಂಡನು. ॥ ೮ ॥ ತನ್ನ 
ಲೀಲೆಯನ್ನು ವಿಸ್ತರಿಸಲಿಕ್ಕಾಗಿ ಅವನು ಅವರಲ್ಲಿ ಪ್ರತಿಯೊಬ್ಬಳ 
೬... ತನ್ನನ್ನೇ ಹೋಲುವಂತಹ ಹತ್ತು- 
ಪುತ್ರರನ್ನು ಪಡೆದನು. ॥ ೯ ॥ ಕಾಲಯವನ, ಜರಾಸಂಧ, 
ಶಾಲ್ವ ಮುಂತಾದವರು ತಮ್ಮ-ತಮ್ಮ ಸೇನೆಗಳೊಂದಿಗೆ ಮಥುರೆ 
ಯನ್ನೂ-ದ್ವಾ ರಕೆಯನ್ನೂ ಮುತ್ತಿದಾಗ ಭಗವಂತನು ಮುಚುಕುಂದ, 


202 
ಕಾಲಮಾಗಥಶಾಲ್ವಾದೀನನೀಕೈ ರುಂಧತಃ ಪುರಮ್‌ | 


ಅಜೀಫನತ್ತ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶತ್‌ 
i ೧೦ 1 


ಶಂಬರಂ ದ್ವಿವಿದಂ ಬಾಣಂ ಮುರಂ ಬಲ್ಲಲಮೇವ ಚ । 
ಅನ್ಯಾಂಶ್ಚ ದಂತವಕಾ ಿದೀನವಧೀತ್ಯಾಂಶ್ಚ ಘಾತಯತ್‌ 
॥1 ೧೧॥ 
ಅಥ ತೇ ಭ್ರಾತೃಪುತ್ರಾಣಾಂ ಪಕ್ಷಯೋಃ ಪತಿತಾನ್ನೃಪಾನ್‌ । 
ಚಚಾಲ ಭೂಃ ಕುರುಕ್ಬೇತ್ರಂ ಯೇಷಾಮಾಪತತಾಂ ಬಲೈ: 
11 ೧೨ 1 


ಸ ಕರ್ಣದುಃಶಾಸನಸೌಬಲಾನಾಂ 
ಕುಮಂತ್ರಪಾಕೇನ ಹತಶ್ರಿಯಾಯುಷಮ್‌ । 

ಸುಯೋಧನಂ ಸಾನುಚರಂ ಶಯಾನಂ 
ಭಗ್ನೋರುಮುರ್ವ್ಯಾಂ ನ ನನಂದ ಪಶ್ಯನ್‌ ॥ ೧೩ ॥ 


ಕಿಯಾನ್ಬುಫೋತಯಂ ಕೃಪಿತೋರುಭಾರೋ 
ಯದ್ವೋಣಭೀಷ್ಮಾರ್ಜುನಭೀಮಮೂಲೈ: | ` 
ಅಷ್ಟಾದಶಾಕೌಹಿಣಿಕೋ ಮದಂಶೈ- 
ರಾಸ್ಟೇ ಬಲಂ ದುರ್ವಿಷಹಂ ಯದೂನಾಮ್‌ ॥ ೧೪ ॥ 


ಮಿಥೋ ಯದೈಷಾಂ ಭವಿತಾ ವಿವಾದೋ 
ಮಧ್ವಾಮದಾತಾಮ್ರವಿಲೋಚನಾನಾಮ್‌ । 

ನೈಷಾಂ ಮಮೋಪಾಯ ಇಯಾನತೋತನ್ಯೋ 
ಮಯ್ಯುದ್ಯತೇತಂತರ್ದಧತೇ ಸ್ವಯಂ ಸ್ಟ ॥ ೧೫ ॥ 


ಏವಂ ಸಂಚಿಂತ್ಯ ಭಗವಾನ್ನಧಾಜ್ಛೇ ಸ್ಥಾಪ್ಯ ಧರ್ಮಜಮ್‌ । 
ನಂದಯಾಮಾಸ ಸುಹೃದಃ ಸಾಧೂನಾಂ ವರ್ತೃ ದರ್ಶಯನ್‌ 
11 ೧೬॥ 


ಉತ್ತರಾಯಾಂ ಧೃತಃ ಪೂರೋರ್ವಂಶಃ ಸಾದ್ದಭಮನ್ಯುನಾ । 
ಸ ವೈ ದ್ರೌಣ್ಯಸ್ಥಸಂಭಿನ್ನ ಪುನರ್ಭಗವತಾ ಧೃತಃ 
॥ ೧೭ ॥ 


ಅಯಾಜಯದ್ಧರ್ಮಸುತಮಶ್ನಮೇಧ್ಯೆಸ್ತಿಭಿರ್ವಿಭು: | 
ಸೋಪಿ ಕ್ಷ್ಯಾಮನುಜೈ ರಕ್ಷನ್‌ ರೇಮೇ ಕೃಷ್ಣಮನುವ್ರತಃ 
॥ ೧೮ ॥ 


ಭಗವಾನಪಿ ವಿಶ್ವಾತ್ಮಾ ಲೋಕವೇದಪಥಾನುಗಃ ॥ 
ಕಾಮಾನ್ನಿಷೇವೇ ದ್ವಾರ್ವತ್ಯಾಮಸಕ್ಕಃ ಸಾಂಖ್ಯಮಾಸ್ಥಿತಃ 
॥೧೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಭೀಮಸೇನರೇ ಮುಂತಾದ ಸ್ವಜನರಿಗೆ ತನ್ನ ಅಲೌಕಿಕ ಶಕ್ತಿ ಯನ್ನು 
ಅನುಗ್ರಹಿಸಿ ಅವರ ಮೂಲಕ ತಾನೇ ಅವರನ್ನು ಕೊಲ್ಲಿಸಿ 
ದನು. ॥ ೧೦ ॥ ಶಂಬರ, ದ್ವಿವಿದ, ಬಾಣಾಸುರ, ಮುರ, ಬಲ್ವಲ, 
ದಂತವಕ್ಕಾದಿಗಳಲ್ಲಿಯೂ ಕೆಲವರನ್ನು ತಾನೇ ನಿಗ್ರಹಿಸಿ, ಮತ್ತೆ 
ಕೆಲವರನ್ನು ಬೇರೆಯವರಿಂದ ಕೊಲ್ಲಿಸಿದನು. ॥ ೧೧ ॥ ಅನಂತರ 
ಭಗವಂತನು ನಿನ್ನ ಅಣ್ಣ ಧೃತರಾಷ್ಟ್ರ ಮತ್ತು ಪಾಂಡುಪುತ್ರರ ಪಕ್ಚ 
ವಹಿಸಿ ಯುದ್ಧಕ್ಕೆ ಬಂದ ರಾಜರನ್ನು ಸಂಹಾರಮಾಡಿಸಿದನು. ಆ 
ರಾಜರ ಸೇನೆಗಳಾದರೋ ಕುರುಕ್ಷೇತ್ರಕ್ಕೆ ಯುದ್ಧಕ್ಕಾಗಿ ಬಂದು 
ನೆರೆದಾಗ ಇಡೀ ಭೂಮಿಯೇ ನಡುಗಿಹೋಗುವಷ್ಟು ವಿಶಾಲವಾಗಿ 
ದ್ದುವು. ॥ ೧೨ ॥ ದುರ್ಯೋಧನನು ಕರ್ಣ, ದುಃಶಾಸನ, ಶಕುನಿ 
ಇವರ ದುರಾಲೋಚನೆಗೆ ಒಳಗಾಗಿ ತನ್ನ ಆಯುಸ್ಸು ಸಂಪತ್ತು, 
ಕಾಂತಿಯನ್ನು ಕಳೆದುಕೊಂಡು, ಭೀಮಸೇನನ ಗದಾಘಾತದಿಂದ 
ತೊಡೆಗಳು ಮುರಿದು ಪರಿವಾರಸಮೇತನಾಗಿ ನೆಲದ ಮೇಲೆ 
ಬಿದ್ದಿರುವುದನ್ನು ನೋಡಿದರೂ ಆತನಿಗೆ ಪೂರ್ತಿಯಾಗಿ ಸಂತೋಷ 
ಉಂಟಾಗಲಿಲ್ಲ ಏಕೆಂದರೆ, ದ್ರೋಣ, ಭೀಷ್ಯ ಅರ್ಜುನ, ಭೀಮ 
ಸೇನ ಇವರುಗಳ ಮೂಲಕ ಹದಿನೆಂಟು ಅಕೌಹಿಣೀ ಸೈನ್ಯವು 
ಸಂಹರಿಸಲ್ಪಟ್ಟರೂ ಭೂಮಿಯ ಭಾರವೇನೋ ಇಳಿದಂತಾಯಿತು. 
ಆದರೂ ಕೂಡ ನನ್ನ ಅಂಶಭೂತರಾದ ಪ್ರದ್ಯುಮ್ನನೇ ಮುಂತಾ 
ದವರ ಬಲದಿಂದ ಕೊಬ್ಬಿಹೋಗಿರುವ ಯಾದವರ ಸಹಿಸಲಸದಳ 
ವಾದ ಬಲವು ಇನ್ನೂ ಉಳಿದಿದೆಯಲ್ಲ! ಎಂದು ಚಿಂತಿಸಿದನು. 
॥ ೧೩-೧೪ ॥ "ಮುಂದೆ ಈ ಯಾದವರು ಮದ್ಯಪಾನದಿಂದ 
ಮತ್ತೇರಿ ಕಣ್ಣುಗಳು ಕೆಂಪಾಗಿ ಪರಸ್ಪರ ಹೊಡೆದಾಡಿ ನಾಶಹೊಂದ 
ಬೇಕು. ಇವರನ್ನು ಸಂಹರಿಸಲು ಬೇರೆ ಉಪಾಯವೇ ಇಲ್ಲ ಆದ್ದ 
ರಿಂದ ಹೀಗೆ ಆಗುವಂತೆ ನಾನು ಸಂಕಲ್ಪಿಸಿದರೆ ಅವರು ತಾವಾ 
ಗಿಯೇ ಕಾದಾಡಿ ಮಡಿಯುವರು' ಎಂದು ಯೋಜನೆ 
ಮಾಡಿದರು. ॥ ೧೫ ॥ 

ಭಗವಂತನು ಹೀಗೆ ಯೋಚಿಸಿ ಯುಧಿಷ್ಠಿರನಿಗೆ ಅವನ ರಾಜ್ಯ 
ದಲ್ಲಿ ಪಟ್ಟಾಭಿಷೇಕಮಾಡಿಸಿ ಅವರನ್ನು ನೆಲೆಗೊಳಿಸಿದನು. ಬಂಧು 
ಗಳಿಗೂ-ಮಿತ್ರರಿಗೂ ಸತ್ಪುರುಷರ ಮಾರ್ಗವನ್ನು ತೋರಿ ಆನಂದಿತ 
ರನ್ನಾಗಿಸಿದನು. ॥ ೧೬ ॥ ಉತ್ತರೆಯ ಗರ್ಭದಲ್ಲಿ ಅಭಿಮನ್ಶುವು 
ಪುರುವಂಶದ ಕುಡಿಯನ್ನು ಸ್ಥಾಪಿಸಿದ್ದರು. ಅದೂ ಕೂಡ 
ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ನಾಶವಾಗುವುದರಲ್ಲಿತ್ತು. ಆದರೆ 
ಭಗವಂತನು ಅದನ್ನು ಬದುಕಿಸಿದನು. ॥ ೧೭ ॥ ಯುಧಿಷ್ಠಿರನಿಂದ 
ಭಗವಂತನು ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿಸಿದನು. 
ಧರ್ಮನಂದನನೂ ಶ್ರೀಕೃಷ್ಣನನ್ನು ಅನು ವರ್ತಿಸುತ್ತಾ ತನ್ನ 
ತಮ್ಮಂದಿರೊಡನೆ ಪೃಥ್ವಿಯನ್ನು ರಕ್ಷಿಸುತ್ತಾ, ರಾಜ್ಯ ಭಾರಗಳನ್ನು 
ನಿರ್ವಹಿಸುತ್ತಾ ಆನಂದದಿಂದ ಇರತೊಡಗಿದನು. ॥ ೧೮ ॥ 

ಆಮೇಲೆ ವಿಶ್ವಾತ್ಮನಾದ ಭಗವಂತನು ದ್ವಾರಕೆಯಲ್ಲಿದ್ದು 
ಕೊಂಡು ಲೋಕ ಮತ್ತು ವೇದಗಳ ಮರ್ಯಾದೆಗಳನ್ನು ಪಾಲಿ 
ಸುತ್ತಾ ಸಾಂಖ್ಯಿಯೋಗಗಳಿಗೆ ಅನುಗುಣವಾಗಿ ನಿರ್ಲಿಪ್ರಭಾವ 
ದಿಂದ ಎಲ್ಲ ಭೋಗಗಳನ್ನು ಅನುಭವಿಸಿದನು. ॥ ೧೯ ॥ ತನ್ನ 
ಮಧುರ ಮುಗುಳ್ಗಗೆ, ಸ್ನೇಹಪೂರ್ಣವಾದ ಕಟಾಕ್ಸ, , ಅಮೃತಸದೃಶ 


4 ಅಧ್ಯಾಯ] 


ತೃತೀಯ ಸೃಂಧ 


203 


ಸಿಗ್ನಸ್ಥಿತಾವಲೋಕೇನ ವಾಚಾ ಪೀಯೂಷಕಲ್ಲಯಾ । 
ಚರಿತ್ರೇಣಾನವದ್ಯೇನ ಶ್ರೀನಿಕೇತೇನ ್ಹಚಾತ್ಮನಾ 
i ೨೦ ॥ 
ಇಮಂ ಲೋಕಮಮುಂ ಚೈವ ರಮಯನುತರಾಂ ಯದೂನ್‌ । 
ರೇಮೇ ಕ್ಷಣದಯಾ ದತ್ತಕ್ಷಣಸ್ಪೀಕ್ಷಣಸೌಹೃದ: 
॥ ೨೧॥ 
ತಸ್ಕೈವಂ ರಮಮಾಣಸ್ಯ ಸಂವತರಗಣಾನ್ಸಹೂನ್‌ । 
ಗೃಹಮೇಧೇಷು ಯೋಗೇಷು ವಿರಾಗಃ ಸಮಜಾಯತ 
॥| ೨೨ ॥| 
ದೈವಾಧೀನೇಷು ಕಾಮೇಷು ದೈವಾಧೀನಃ ಸ್ವಯಂ ಪುಮಾನ್‌ । 
ಕೋ ವಿಸ್ತಂಭೇತ ಯೋಗೇನ ಯೋಗೇಶ್ವರಮನುವ್ರತಃ 
2೩1 
ಪುರ್ಯಾಂ ಕದಾಚಿತ್ಯೀಡದ್ದಿರ್ಯದುಭೋಜಕುಮಾರಕ್ಕೆಃ | 
ಕೋಪಿತಾ ಮುನಯಃ ಶೇಪುರ್ಭಗವನ್ನತಕೋವಿದಾ: 
2೪ ॥ 
ತತಃ ಕತಿಪಯ್ಸೆರ್ಮಾಸೈರ್ವೃಷ್ಟಿ ಭೋಜಾಂಧಕಾದಯ: । 
ಯಯುಃ ಪ್ರಭಾಸಂ ಸಂಹೃಷ್ಟಾ ರಥೈರ್ದೇವವಿಮೋಹಿತಾಃ 
॥1 ೨೫ । 
ತತ್ರ ಸ್ನಾತ್ವಾ ಪಿತ್ಕ್ಯದೇವಾನೃಷೀಂಶ್ಚೈವ ತದಂಭಸಾ । 
ತರ್ಪಯಿತ್ವಾಥ ವಿಪ್ರೇಭ್ಯೋ ಗಾವೋ ಬಹುಗುಣಾ ದದುಃ 
॥| ೨೬ ॥ 
ಹಿರಣ್ಯಂ ರಜತಂ ಶಯ್ಯಾಂ ವಾಸಾಂಸ್ಕಜಿನಕಂಬಲಾನ್‌ । 
ಯಾನಂ ರಥಾನಿಭಾನ್‌ ಕನ್ಯಾ ಧರಾಂ ವೃತ್ತಿಕರೀಮಪಿ 
॥ ೨೭ ॥ 
ಅನ್ನಂ ಚೋರುರಸಂ ತೇಭ್ಯೋ ದತ್ತಾ ಶೆ ಭಗವದರ್ಪಣಮ್‌ । 
ಗೋವಿಪ್ರಾರ್ಥಾಸವಃ ಶೂರಾಃ ಪ್ರಣೇಮುರ್ಭುವಿಮೂರ್ಧಭಿಃ 
nu ೨೮ ॥ 


ವಾದ ವಾಣಿ, ನಿರ್ಮಲ ನಡತೆ ಮತ್ತು ಸೌಂದರ್ಯ-ಕಾಂತಿಗಳಿಗೆ 
ನೆಲೆಮನೆಯಾದ ತನ್ನ ದಿವ್ಯ ಮಂಗಳ ವಿಗ್ರಹದಿಂದ ಇಹಲೋಕ- 
ಪರಲೋಕಗಳನ್ನು ಹಾಗೂ ವಿಶೇಷವಾಗಿ ಯಾದವರನ್ನು ಸಂತೋಷ 
ಪಡಿಸುತ್ತಿದ್ದನು. ರಾತ್ರಿಯಲ್ಲಿ ತನ್ನ ಸ್ತ್ರೀಜನರಿಗೆ ಕೊಂಚಕಾಲ 
ಸುಖವನ್ನು ತೋರುತ್ತಾ ಸಮಯೋಚಿತ ವಿಹಾರದಿಂದ ಅವರನ್ನೂ 
ಸಂತೋಷಪಡಿಸುತ್ತಿದ್ದನು. ॥ ೨೦-೨೧ ॥ ಹೀಗೆ ಅನೇಕ ವರ್ಷ 
ಗಳಎರೆಗೆ ವಿಹರಿಸುತ್ತಾ ಅವನಿಗೆ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟ 
ಭೋಗ-ಸಾಮಗ್ರಿಗಳಲ್ಲಿ ವೈರಾಗ್ಯ ಉಂಟಾಯಿತು. ॥ ೨೨ ॥ ಈ 
ಭೋಗ-ಸಾಮಗ್ರಿಗಳು ಈಶ್ವರಾಧೀನವಾಗಿವೆ ಮತ್ತು ಜೀವಿಯೂ 
. ಭಗವಂತನ ಅಧೀನನೇ. ಯೋಗೇಶ್ವರ ಭಗವಾನ್‌ 

ಕೃಷ್ಣನಿಗೇ ಅವುಗಳಲ್ಲಿ ವೈರಾಗೃವುಂಟಾದಾಗ ಭಕ್ತಿಯೋಗ 
ಅವನನ್ನು ಅನುಸರಿಸುವ ಭಕ್ತನಿಗಾದರೋ ಈ ಭೋಗ 
ಗಳಲ್ಲಿ ವಿಶ್ವಾ ಸವ ಹೇಗೆ ಉಂಟಾದೀತು 9 ॥ ೨೩ ॥ 

ಒಮ್ಮೆ ದ್ವಾರಕೆಯಲ್ಲಿ ಆಟವಾಡುತ್ತಿದ್ದ ಯಾದವ ಮತ್ತು 
ಭೋಜವಂಶದ ಸು ಕೆಲವು ಮುನೀ ಶ್ರ ರರನ್ನು ಚುಡಾಯಿಸಿ 
ದರು. ಯಾದವ ಕುಲವನ್ನು ಸಂಹಾರಮಾಡುವುದೇ. ಭಗವಂತನಿಗೆ 
ಇಷ್ಟವೆಂಬುದನ್ನು ತಿಳಿದಿದ್ದ ಆ ಮಹರ್ಷಿಗಳು ಆ ಕುಮಾರರಿಗೆ 
ಶಾಪವನ್ನು ಕೊಟ್ಟರು. ॥ ೨೪ ॥ ಅದಾದ ಕೆಲವು ತಿಂಗಳುಗಳ ಬಳಿಕ 
ಮುಂದೆ ಒದಗುವ ದುರದೃಷ್ಟಕ್ಕೆ ಅಧೀನರಾದ ವೃಷ್ಟಿ ಭೋಜ, 
ಅಂಧಕರೇ ಮುಂತಾದ ಯಾದವರು ಸಂತೋಷದಿಂದ ರಥ 
ಗಳನ್ನೇರಿ ಪ್ರಭಾಸಕ್ಷೇತ್ರಕ್ಕೆ ಹೋದರು. ॥ ೨೫ ॥ ಅಲ್ಲಿ ಅವರು 
ಸ್ನಾನಾದಿಗಳನ್ನು ಮಾಡಿ ತೀರ್ಥೊೋದಕದಿಂದ ಪಿತೃಗಳಿಗೂ, 
ದೇವತೆಗಳಿಗೂ, ಯಷಿಗಳಿಗೂ ತರ್ಪಣವನ್ನು ಕೊಟ್ಟು ಬ್ರಾಹ್ಮಣರಿಗೆ 
ಉತ್ತಮವಾದ ಗೋವುಗಳನ್ನು ದಾನಮಾಡಿದರು. ॥ ೨೬ ॥ ಅವರು 
ಚಿನ್ನ ಬೆಳ್ಳಿ ಹಾಸಿಗೆ, ಬಟ್ಟೆ “ಮೃಗಚರ್ಮ, ಕಂಬಳೀ, ರಥ, ಆನೆ, 
ಕನ್ಯೆಯರು ಮತ್ತು ಜೀವನೋಪಾಯವಾಗುವ ಭೂಮಿ ಹಾಗೂ 
ಬಗೆ-ಬಗೆಯ ರಸಭರಿತವಾದ ಅನ್ನವನ್ನೂ ಭಗವದರ್ಪಣ ಬುದ್ಧಿ 
ಯಿಂದ ಬ್ರಾಹ್ಮಣರಿಗೆ ದಾನಮಾಡಿದರು. ಗೋ-ಬ್ರಾಹ್ಮಣರ 
ಸಂರಕ್ಷಣೆಗಾಗಿಯೇ ಜೀವಿಸುತ್ತಿದ್ದ ಆ ವೀರರು ಭೂಮಿಯಲ್ಲಿ 
ತಲೆಯನ್ನು ಚಾಚಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. 
॥ ೨೭-೨೮ ॥ 

ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ವಿದುರೋದ್ಧವಸಂವಾದೇ ತೃತೀಯೋತಧ್ಯಾಯಃ ॥ ೩ ॥ 


ಉದ್ದವನೊಡನೆ ಸಂಭಾಷಣೆ ವಿದುರನು ಮೈತ್ರೇಯರ ಬಳಿಗೆ ತೆರಳಿದುದು 


ಉದ್ಧವ ಉವಾಚ 


ಅಥತೇ ತದನುಜ್ಞಾತಾ ಭುಕ್ತಾ ಎಜೀತ್ವಾಚ ವಾರುಣೀಮ್‌। 
ತಯಾ ವಿಭ್ರಂಶಿತಜ್ಞಾನಾ ದುರುಕೈರ್ಮರ್ಮ ಪಸ್ತೃಶುಃ 
॥1೧॥ 


ಉದ್ದವನು ಹೇಳುತ್ತಿದ್ದಾನೆ - ಓ ಮಹಾತ್ಮನೇ! ಮತ್ತೆ 
ಬ್ರಾಹ್ಮಣರ ಅಪಣೆಪಡೆದು ಯಾದವರು ಭೋಜನ ಮಾಡಿದರು. 
ಮತ್ತೆ ವಾರುಣೀ ಎಂಬ ಮದ್ಯವನ್ನು ಕುಡಿದು, ಅದರಿಂದ ಜ್ಞಾನ 
ಗೆಟ್ಟು ದುರ್ವ ಚನಗಳನ್ನಾಡುತ್ತಾ ಪರಸ್ತರ ಹೃದಯಕ್ಕೆ ನೋವ 
ನ್ನುಂಟುಮಾಡುವ ಮಾತುಗಳನ್ನಾಡತೊಡಗಿದರು. non 


204 


ತೇಷಾಂ ಮೈರೇಯದೋಷೇಣ ವಿಷಮೀಕೃತಚೇತಸಾಮ್‌ । 
ನಿಮ್ಲೋಚತಿ ರವಾವಾಸೀದ್ವೇಣೂನಾಮಿವ ಮರ್ದನಮ್‌ 


॥1೨॥ 
ಭಗವಾನ್‌ ಸ್ವಾತ್ಮ್ವಮಾಯಾಯಾ ಗತಿಂತಾಮವಲೋಕ್ಕ ಸಃ । 
ಸರಸ್ಪತೀಮುಪಸ್ಪೃಶ್ಯ ವೃಕ್ಷಮೂಲಮುಪಾವಿಶತ್‌ 

1A 


ಅಹಂ ಚೋಕ್ಟೋ ಭಗವತಾ ಪ್ರಪನ್ನಾರ್ತಿಹರೇಣ ಹ । 
ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣಾ 


॥1೪॥ 
ಅಥಾಪಿ ತದಭಿಪ್ರೇತಂ ಜಾನನ್ನಹಮರಿಂದವು । 
ಪೃಷ್ಠತೋ5ನ್ಹಗಮಂ ಭರ್ತುಃ ಪಾದವಿಶ್ಲೇಷಣಾಕ್ಸಮಃ 

1೫ 
ಅದ್ರಾಕ್ಚಮೇಕಮಾಸೀನಂ ವಿಚಿನ್ಫುದಯಿತಂ ಪತಿಮ್‌ । 
ಶ್ರೀನಿಕೇತಂ ಸರಸ್ವತ್ಕಾಂ ಕೃತಕೇತಮಕೇತನಮ್‌ 

॥೬॥ 


ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಮ್‌ । 
ದೋರ್ಭಿಶ್ಚತುರ್ಭಿರ್ವಿದಿತಂ ಪೀತಕೌಶಾಂಬರೇಣ ಚ 
1 ೭॥ 


ವಾಮ ಊರಾವದಧಿಶ್ರಿತ್ಯ ದಕ್ಷಿಣಾಂಫ್ರಿಸರೋರುಹಮ್‌ । 


ಅಪಾಶ್ರಿತಾರ್ಭಕಾಶ್ವತ್ರಮಕೃಶಂ ತ್ವಕ್ಷಪಿಪ್ಪಲಮ್‌ 
wn 
ತಸ್ಥಿನ್ನಹಾಭಾಗವತೋ ದ್ವೈಪಾಯನಸುಹೃತ್ತಖಾ । 
ಲೋಕಾನನುಚರನ್‌ ಸಿದ್ಧ ಆಸಸಾದ ಯದೃಚ್ಛಯಾ 
WF 
ತಸ್ಯಾನುರಕ್ಷಸ್ಕ  ಮುನೇರ್ಮುಕುಂದ: 
ಪ್ರಮೋದಭಾವಾನತಕಂಧರಸ್ಯ | 
ಆಶೃಣ್ಣತೋ ಮಾಮನುರಾಗಹಾಸ- 
ಸಮೀಕ್ಷಯಾ ವಿಶ್ರಮಯನ್ನುವಾಚ ॥೧೦॥ 
A KY 
ಶ್ರೀಭಗವಾನುವಾಚ 


ವೇದಾಹಮಂತರ್ಮನಸೀಪಿತಂ ತೇ 
ದದಾಮಿಯತ್ತದ್‌ ದುರವಾಪಮನ್ಯೆ # 1 
ಸತ್ತೇ ಪುರಾ ವಿಶ್ಪಸ್ವಜಾಂ ವಸೂನಾಂ 


ಮತ್ತಿದ್ದಿಕಾಮೇನ ವಸೋ ತ್ವಯೇಷ್ಠ 1 ೧೧॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಮದಿರೆಯ ಮತ್ತಿನಿಂದ ಅವರ ಬುದ್ಧಿಯು ಕೆಟ್ಟುಹೋಗಿ ಬಿದಿರು 
ಗಳ ಪರಸ್ಪರ ಘರ್ಷಣೆಯಿಂದ ಬೆಂಕಿಹತ್ತಿಕೊಳ್ಳುವಂತೆ ಸೂರ್ಯಾಸ್ತ 
ವಾಗುತ್ತಿದ್ದಂತೆ ಅವರಲ್ಲಿ ಹೊಡೆದಾಟ-ಬಡಿದಾಟ ಪ್ರಾರಂಭ 
ವಾಯಿತು. ॥ ೨ ॥ ಭಗವಂತನು ತನ್ನ ಮಾಯೆಯ ವಿಚಿತ್ರವಾದ 
ಆ ಗತಿಯನ್ನು ನೋಡಿ ಸರಸ್ವತಿನದಿಯ ಜಲದಿಂದ ಆಚಮನಗೈದು 
ಒಂದು ಅಶ್ವತ್ಥವೃಕ್ಚದ ಬುಡದಲ್ಲಿ ಕುಳಿತುಬಿಟ್ಟನು. ॥ ೩ ॥ ಆಶ್ರಿತರ 
ದುಃಖವನ್ನು ದೂರಮಾಡುವಂತಹ ಭಗವಾನ್‌ ಶ್ರೀಕೃಷ್ಣನು ತನ್ನ 
ಕುಲವನ್ನು ಉಪಸಂಹಾರ ಮಾಡಬೇಕೆಂದು ಸಂಕಲ್ಪಿಸಿ, ನನಗೆ 
ಬದರಿಕಾಶ್ರಮಕ್ಕೆ ಹೋಗಬೇಕೆಂದು ಮೊದಲೇ ಅಪ್ಪಣೆ ಮಾಡಿದ್ದನು. 
॥ ೪ ॥ ವಿದುರನೇ | ಆತನ ಆಶಯವು ನನಗೆ ತಿಳಿದಿದ್ದರೂ ನಾನು 
ಸ್ವಾಮಿಯ ಚರಣಾರವಿಂದಗಳ ಅಗಲಿಕೆಯನ್ನು ಸಹಿಸಲಾರದೆ 
ಆತನನ್ನೇ ಹುಡುಕುತ್ತಾ ಪ್ರಭಾಸಕ್ಷೇತ್ರಕ್ಕೆ ಹಿಂಬಾಲಿಸಿದೆನು. ॥ ೫ ॥ 
ಅಲ್ಲಿ ಎಲ್ಲರಿಗೂ ಆಶ್ರಯನಾಗಿ ಯಾರ ಆಶ್ರಯಕ್ಕೂ ಒಳಗಾಗದೆ 
ಇರುವ ಪ್ರಿಯತಮ ಶ್ರೀಲಕ್ಷ್ಮೀನಿವಾಸನಾದ ಮಹಾಪ್ರಭುವು 
ಸರಸ್ವತೀನದಿಯ ತೀರದಲ್ಲಿ ಒಬ್ಬಂಟಿಗನಾಗಿ ಕುಳಿತಿರುವುದನ್ನು 
ನಾನು ನೋಡಿದೆನು. ॥ ೬ ॥ ಶ್ಯಾಮಲವರ್ಣದಿಂದ ಕಂಗೊಳಿಸು 
ತ್ತಿರುವ ಶುದ್ಧವಾದ ಸತ್ತ್ವಮಯನಾದ ಸುಂದರ ಶ್ರೀಮೂರ್ತಿ, 
ಪ್ರಸನ್ನವಾಗಿ ಕೆಂಬಣ್ಣದಿಂದ ಹೊಳೆಯುತ್ತಿರುವ ನೇತ್ರಕಮಲಗಳು, 
ಶೋಭಾಯಮಾನವಾದ ಚತುರ್ಭುಜಗಳು, ಥಳ-ಥಳಿಸುತ್ತಿರುವ 
ರೇಷ್ಮೆಯ ಪೀತಾಂಬರ ಇವುಗಳಿಂದ ಕೂಡಿದ ಆತನನ್ನು 
ದೂರದಿಂದಲೇನಾನು ಗುರುತಿಸಿದೆನು. ॥ ೭ ॥ ಸ್ವಾಮಿಯು ಒಂದು 
ಸಣ್ಣ ಅರಳೀಮರವನ್ನು ಒರಗಿಕೊಂಡು ಎಡತೊಡೆಯಮೇಲೆ ಬಲ 
ಗಾಲನ್ನುಇರಿಸಿ ಸುಖಾಸೀನನಾಗಿದ್ದನು. ಆಹಾರತ್ಯಾಗ ಮಾಡಿದ್ದರೂ 
ಅವನು ಆನಂದದಿಂದ ಪುಷ್ಪನಾಗಿಯೇ ಪ್ರಕಾಶಿಸುತ್ತಿದ್ದನು. ॥ ೮ ॥ 
ಇಂತಹ ಭಗವದ್ರೂಪವನ್ನು ನಾನು ಕಣ್ಣಾರೆ ನೋಡುತ್ತಿರುವಂತೆ 
ವೇದವ್ಯಾಸರ ಪ್ರಿಯಮಿತ್ರರೂ, ಪರಮಭಾಗವತರೂ, ಸಿದ್ಧರೂ 
ಆಗಿದ್ದ ಮೈತ್ರೇಯ ಮಹರ್ಷಿಗಳು ಅಲ್ಲಿಗೆ ಆಕಸ್ಥಿಕವಾಗಿ ಬಂದು 
ಸೇರಿದರು. ॥ ೯ ॥ ಮೈತ್ರೇಯರಾದರೋ ಭಗವಂತನ ಅನುರಾಗೀ 
ಭಕ್ತರಾಗಿದ್ದರು. ಆನಂದ ಮತ್ತು ಭಕ್ತಿಭಾವದಿಂದ ಅವರ ಕತ್ತು 
ಬಾಗಿತ್ತು. ಶ್ರೀಹರಿಯು ಅವರ ಎದುರಿಗೇ ತನ್ನ ಮಂದಹಾಸ 


'ಶೋಭಿತವಾದ ಕಟಾಕ್ಷದಿಂದ ನನ್ನನ್ನು ಆನಂದಗೊಳಿಸುತ್ತಾ 


ಇಂತೆಂದನು -॥ ೧೦ ॥ 

ಶ್ರೀಭಗವಂತನು ಹೇಳಿದನು - ನಿನ್ನ ಆಂತರಿಕ ಅಭಿಲಾಷೆ 
ಏನೆಂಬುದನ್ನು ನಾನು ಬಲ್ಲೆನು. ಆದ್ದರಿಂದ ಇತರರಿಗೆ ಅತ್ಯಂತ 
ದುರ್ಲಭವಾದ ಸಾಧನೆಯೊಂದನ್ನು ನಿನಗೆ ಕೊಡುವೆನು. ಉದ್ದವಾ [ 
ನೀನು ಹಿಂದಿನ ಜನ್ಮದಲ್ಲಿ ವಸುದೇವತೆಯಾಗಿದ್ದೆ ಪ್ರಜಾಪತಿಗಳೂ 
ಮತ್ತು ವಸುದೇವತೆಗಳೂ ಕೂಡಿ ಯಜ್ಞದಿಂದ ನನ್ನನ್ನು ಪಡೆಯುವ 
ಇಚ್ಛೆಯಿಂದ ನೀವು ನನ್ನನ್ನು ಆರಾಧಿಸಿದ್ದೀರಿ. ॥ ೧೧ ॥ ಎಲೈ 
ಸಾಧುಶ್ರೇಷ್ಠನೇ ! ಪ್ರಪಂಚದಲ್ಲಿ ನಿನಗೆ ಇದೇ ಅಂತಿಮ ಜನ್ಮ 
ವಾಗಿದೆ. ಏಕೆಂದರೆ, ಇದರಲ್ಲಿ ನೀನು ನನ್ನ ಅನುಗ್ರಹವನ್ನು ಪಡೆದು 
ಕೊಂಡಿರುವೆ. ಈಗ ನಾನು ಮರ್ತೃ್ಯಲೋಕವನ್ನು ಬಿಟ್ಟು ನನ್ನ 
ಸ್ವಧಾಮಕ್ಕೆ ತೆರಳಲು ನಿಶ್ಚಯಿಸಿರುವೆನು. ಇಂತಹ ಸಮಯದಲ್ಲಿ 
ನೀನು ಏಕಾಂತದಲ್ಲಿ ಅನನ್ಯಭಕ್ತಿಯಿಂದ ನನ್ನ ದರ್ಶನ ಪಡೆದೆ. 


4 ಅಧ್ಯಾಯ] 


ಸ ಏಷ ಸಾಧೋ ಚರಮೋ ಭವಾನಾ- 
ಮಾಸಾದಿತಸ್ತೇ ಮದನುಗ್ರಹೋ ಯತ್‌ । 
ಯನ್ಮಾಂ ನೃಲೋಕಾನ್‌ ರಹ ಉತ್ಸ: ಜಂತಂ 
ದಿಷ್ಟ್ಯಾ ದದ್ಭಶ್ವಾನ್‌ ವಿಶದಾನುವೃತ್ತಾ ಪೀಟ ೧೨ ॥ 


ಪುರಾ ಮಯಾ ಪ್ರೋಕ್ತಮಜಾಯ ನಾಭ್ಯೇ 
ಪದ್ಧೇ ನಿಷಣ್ಣಾಯ ಮಮಾದಿಸರ್ಗೇ । 
ಜ್ಞಾನಂ ಪರಂ ಮನ್ಮಹಿಮಾವಭಾಸಂ 
ಯತೂರಯೋ ಭಾಗವತಂ ವದಂತಿ 
ಇತ್ಯಾದೃತೋಕ್ಷಃ ಪರಮಸ್ಯ ಪುಂಸಃ 
ಪ್ರತಿಕ್ಷಣಾನುಗ್ರಹಭಾಜನೋತಹಮ್‌ 1 
ಸ್ನೇಹೋತ್ಥರೋಮಾ ಸ್ಟಲಿತಾಕ್ಟರಸ್ತಂ 
ಮುಂಚನ್‌ ಶುಚಃ ಪ್ರಾಂಜಲಿರಾಬಭಾಷೇ ॥ ೧೪ ॥ 


I ೧೩ ॥ 


ಕೋ ನ್ವೀಶ ತೇ ಪಾದಸರೋಜಭಾಜಾಂ 
ಸುದುರ್ಲಭೋಂರ್ಥೆೇಷು ಚತುರ್ಷ್ವಪೀಹ I 
ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್‌ 
ಭವತ್ಸದಾಂಭೋಜನಿಷೇವಣೋತುಕಃ 


ಕರ್ಮಾಣ್ಯನೀಹಸ್ಕ ಭವೋತ ಭವಸ್ಯ ತೇ 
ದುರ್ಗಾಶ್ರಯೋತಥಾರಿಭಯಾತ್ತಲಾಯನಮ್‌ । 
ಕಾಲಾತ್ಮನೋ ಯತ್ಛಮದಾಯುತಾಶ್ರಯಃ 
ಸ್ವಾತ್ಮನ್ರತೇಃ ಖದ್ಯತಿ ಧೀರ್ವಿದಾಮಿಹ ॥ ೧೬॥ 


ಮಂತ್ರೇಷು ಮಾಂ ವಾ ಉಪಹೂಯ ಯತ್ತ; 

ಮಕುಂಠಿತಾಖಂಡಸದಾತ್ಸಬೋಧಃ | 
ಪೃಚ್ಛೇಃ ಪ್ರಭೋ ಮುಗ್ಧ ಇವಾಪ್ರಮತ್ತಃ 

ತನ್ನೋ ಮನೋ ಮೋಹಯತೀವ ದೇವ ॥ ೧೭॥ 
ಜ್ಞಾನಂ ಪರಂ ಸ್ವಾತ್ಮರಹಃಪ್ರಕಾಶಂ 

"ಪ್ರೋವಾಚ ಕಸ್ಟೈ ಭಗವಾನ್‌ ಸಮಗ್ರಮ್‌ । 


ಅಪಿ ಕ್ಷಮಂ ನೋ ಗ್ರಹಣಾಯ ಭರ್ತ- 
ರ್ವದಾಂಜಸಾ ಯದ್‌ ವೃಜಿನಂ ತರೇಮ ॥ ೧೮ ॥ 


॥1 ೧೫ ॥ 


ಇತ್ಯಾವೇದಿತಹಾರ್ದಾಯ ಮಹ್ಯಂ ಸ ಭಗವಾನರ: ! 
ಆದಿದೇಶಾರವಿಂದಾಕ್ಷ ಆತ್ಮನಃ ಪರಮಾಂ ಸ್ಥಿತಿಮ್‌ 


1 ೧೯ ॥ 
ಸ ಏವಮಾರಾಧಿತಪಾದತೀರ್ಥಾ- 
ದಧೀತತತ್ತಾ ಪೈವಿಬೋಧಮಾರ್ಗಃ I 
ಪ್ರಣಮ್ಯ ಪಾದೌ ಪರಿವೃತ್ಯ ದೇವ- 
ಮಿಹಾಗತೋsಹಂ ವಿರಹಾತುರಾತ್ಮಾ ॥೨೦॥ 


[1739]8 A 


ತೃತೀಯ ಸೃಂಧ 


205 


ಇದು ನಿನ್ನ ಮಹದ್ಭಾಗೃವೇ ಸರಿ. ॥ ೧೨ ॥ ಹಿಂದೆ ಪ ಪದ್ಧಕಲ್ಪದ 
ಪ್ರಾರಂಭದಲ್ಲಿ ನಾನು 'ಕಮಲಭವನಾದ ಬ್ರಹ್ಮನಿಗೆ ನನ್ನ ಮಹಿಮೆ 
ಯನ್ನು ಪ್ರಕಟಪಡಿಸುವಂತಹ ಶ್ರೇಷ್ಠತಮವಾದ ಜ್ಞಾನ ವನ್ನು 
ಉಪದೇಶ ಮಾಡಿದ್ದೆನು. ಅದನ್ನು ಜ್ಞಾನಿಗಳು 'ಭಾಗವತ' ಎಂದು. 
ಕರೆಯುತ್ತಾರೆ. ನಿನಗೂ ಅದನ್ನೇ" ಅನುಗ್ರಹಿಸುತ್ತೇನೆ. ॥ ೧೩ ॥ 

ವಿದುರನೇ | ಪರಮಪು ಪುರುಷನು ನನಗೆ ಹೀಗೆ ಅಪ್ಪಣೆ 
ಕೊಡಿಸಿದನು. ಆತನ ಕೃಪಾರಸವು ಪ್ರತಿಕ್ಷಣದಲ್ಲೂ ನನ್ನ ಮೇಲೆ 
ಹರಿದುಬರುತ್ತಿತ್ತು. ಆತನ ಪ್ರೀತ್ಯಾದರಪೂರ್ಣವಾದ ಮಾತು 
ಗಳನ್ನು ಕೇಳ ನಾನು ಸ್ನೇಹವಶನಾಗಿ ರೋಮಾಂಚಿತನಾದೆ. ನನ್ನ 
ವಾಣಿ" ಗದ್ದದವಾಯಿತು. ಕಣ್ಣುಗಳಿಂದ ಆನಂದಾಶ್ರುಗಳು ಹರಿಯ. 
ತೊಡಗಿದವು, ಕೈ ಜೋಡಿಸಿಕೊಂಡು ನಾನು ಅವನಲ್ಲಿ ಹೀಗೆ 
ಬಿನೆ ಸಿಕೊಂಡೆನು. ॥ ೧೪ ॥ ಸ್ವಾಮಿ! ನಿನ್ನ ಚರಣಕಮಲಗಳನ್ನು 
ಸೇವಿಸುವ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಧರ್ಮ, ಅರ್ಥ, ಕಾಮ. 
ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದೂ 
ದುರ್ಲಭವಲ್ಲ ಆದರೆ ನನಗೆ ಅವುಗಳ ಯಾವುದೇ ಇಚ್ಛೆಯಿಲ್ಲ 
ನಾನಾದರೋ ಕೇವಲ ನಿನ್ನ ಚರಣಕಮಲಗಳ ಸೇವೆಗಾಗಿಯೇ 
ಕಾತರನಾಗಿರುತ್ತೇನೆ. ॥ ೧೫ 1 ಪ್ರಭೋ! ನೀನು ನಿಸ ಪ್ಲೃಹ 
ನಾಗಿದ್ದರೂ ಕರ್ಮಗಳನ್ನು ಆಚರಿಸುತ್ತಿರುವೆ. ಜನ್ನರಹಿತನಾದರೂ 
ಜನ್ಮತಾಳುತ್ತಿರುವೆ. ಕಾಲಾತ್ಮನೇ ಆಗಿದ್ದರೂ ಶತ್ರುವಿಗೆ ಹೆದರಿದವ 
ನಂತೆ ಪಲಾಯನಮಾಡಿ ಕೋಟೆಯಲ್ಲಿ ಅಡಗಿಕೊಳ್ಳುವೆ. ಸ್ವಾತ್ಮಾ 
ರಾಮನಾಗಿದ್ದರೂ ಹೆದಿನಾರುಸಾವಿರ ಸ್ವ್ರೀಯರೊಡನೆ ಕ್ರೀಡಿಸುವೆ. 
ನಿನ್ನ ಈ ವಿಚಿತ್ರ ಚರಿತ್ರವನ್ನು ನೋಡಿ ವಿದ್ವಾಂಸರ ಬುದ್ಧಿಯೂ 
ಭ್ರಮಿತವಾಗುತ್ತದೆ. ॥ ೧೬ ॥ ಸರ್ವಜ್ಞನಾಗಿ ಸದಾ ಅಕುಂಠಿತ 
ವಾದ ಅಖಂಡಜ್ಞಾನವನ್ನು ಹೊಂದಿದ್ದರೂ ನೀನು ಸಾಮಾನ್ಯ 
ಮನುಷ್ಯನಂತೆ ಕಾರ್ಯಾಲೋಚನೆಯಲ್ಲಿ ನನ್ನನ್ನು ಕರೆಸಿ ಸಲಹೆ 
ಕೇಳುತ್ತಿದ್ದೆ ಈ ಲೀಲೆಯು ನನ್ನ ಮನಸ್ಸಿಗೆ ಭ್ರಾಂತಿಯನ್ನುಂಟು 
ಮಾಡುತ್ತಿದೆ. ॥ ೧೭ ॥ ಸ್ವಾಮೀ! ನಿನ್ನ ಸ್ವರೂಪದ ಗೂಢರಹಸ್ಯ 
ವನ್ನು ಪ್ರಕಾಶಪಡಿಸುವ ಶ್ರೇಷ್ಠತಮವಾದ ಯಾವ ಜ್ಞಾನವನ್ನು 
ಬ್ರಹ್ಮದೇವರಿಗೆ ಉಪದೇಶಿಸಿರುವೆಯೋ, ಅದನ್ನು ಗ್ರಹಿಸುವ 
ಯೋಗ್ಯತೆ ನನಗಿದ್ದರೆ ಉಪದೇಶಿಸು. ಅದರಿಂದ ಸಂಸಾರ ಬಂಧನ 
ಗಳನ್ನು 'ಕಳೆದುಕೊಂಡು ಕೃತಾರ್ಥನಾಗುವೆನು. ॥ ೧೮॥ 

ಹೀಗೆ ನಾನು ನನ್ನ ಹೃದಯದ ಭಾವವನ್ನು ಅರಿಕೆ 
ಮಾಡಿಕೊಳ್ಳಲು ಆ ಪರಮಪುರುಷನಾದ ಪುಂಡರೀಕಾಕ್ಷನು ನನಗೆ 
ತನ್ನ ಸ್ವರೂಪದ ಪರಮಸ್ಥಿತಿಯನ್ನು ಉಪದೇಶಿಸಿದನು. ॥ ೧೯ ॥ 
ಆ ತೀರ್ಥಪಾದನಾದ ಪರಮಗುರು ಶ್ರೀಕೃಷ್ಣ ಷ್ಠನಿಂದ ಹೀಗೆ ಆತ್ಮ 
ತತ್ತ್ವಜ್ಞಾನ ಪಡೆಯುವ ಸಾಧನೆಯನ್ನು. ತಿಳಿದುಕೊಂಡು, ಆತನ 
ಅಡಿದಾವರೆಗಳಿಗೆ ಮಣಿದು, ಪ್ರದಕ್ಷಿಣೆಮಾಡಿ ನಾನು ಇಲ್ಲಿಗೆ 
ಬಂದಿರುವನು. ಆತನ ಅಗಲುವಿಕೆಯಿಂದ ನನ್ನ ಚಿತ್ರವು ತುಂಬಾ 
ಕಳವಳದಿಂದ ತುಂಬಿದೆ. ॥ ೨೦ ॥ ಆ ಭಗವಂತನ ದರ್ಶನವೆಂಬ 
ಆನಂದವನ್ನು ಅನುಭವಿಸಿದ್ದ ನಾನು ಈಗ ಆತನ ಅಗಲಿಕೆಯ 
ದುಃಖವನ್ನೂ ಅನುಭವಿಸುತ್ತಿದ್ದೇನೆ. ಇನ್ನು ನಾನು ಅವನ ಅಪ್ಪಣೆ 
ಯಂತೆ ಆತನಿಗೆ ಪ್ರಿಯವಾದ ಬದರಿಕಾಶ್ರಮಕ್ಕೆ ಹೋಗುತ್ತೇನೆ. 
ಭಗವಾನ್‌ ನಾರಾಯಣ ಮತ್ತು ನರ ಇವರಿಬ್ಬರು ಖಯಷಿಗಳು 


206 


ಸೋತಹಂ ತರ್ದ್ಶನಾಹ್ಲಾದವಿಯೋಗಾರ್ತಿಯುತಃ ಪ್ರಭೋ । 
ಗಮಿಷ್ಕೇ ದಯಿತಂ ತಸ್ಯ ಬದರ್ಯಾಶ್ರಮಮಂಡಲಮ್‌ 
॥ ೨೧ ॥ 
ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನೃಷಿಃ । 
ಮೃದು ತೀವ್ರಂತಪೋ ದೀರ್ಫ್ಥಂತೇಪಾತೇ ಲೋಕಭಾವನೌ 
॥ ೨೨ ॥ 
ಶ್ರೀಶುಕ ಉವಾಚ 


ಇತ್ಯುದ್ದವಾದುಪಾಕರ್ಣ್ಯ ಸುಹೃದಾಂ ದುಹಹಂ ವಧಮ್‌ । 

ಜಾ ಸ ನೇನಾಶಮಯತ್ನೃತ್ತಾ ಶೋಕಮುತ್ತತಿತಂ ಬುಧಃ 
॥ ೨೩ 

ಸ ತಂ ಮಹಾಭಾಗವತಂ ವ್ರಜಂತಂ ಕೌರವರ್ಷಭಃ । 


ವಿಶ್ರಂಭಾದಭ್ಯಧತ್ತೇದಂ ಮುಖ್ಯಂ ಕೃಷ್ಣಪರಿಗ್ರಹೇ 
11 ೨೪ ॥ 
ವಿದುರ ಉವಾಚ 
ಜ್ಞಾನಂ ಪರಂ ಸ್ವಾತ್ಮರಹಃಪ್ರಕಾಶಂ 


ಯದಾಹ ಯೋಗೇಶ್ವರ ಈಶ್ನದಸ್ಟೇ | 
ವಕ್ತುಂ ಭವಾನ್ನೋರರ್ಹತಿ ಯದ್ದಿ ವಿಷ್ಣೋ- 
ರ್ಭೃತ್ಯಾಃ ಸ್ವಭ್ಛತ್ಕಾರ್ಥಕೃತಶ್ಚರಂತಿ 1 ೨೫ ॥ 


ಉದ್ಧವ ಉವಾಚ 
ನನು ತೇ ತತ್ತಸಂರಾಧ್ಯ ಖುಷಿಃ ಕೌಷಾರವೋಶಂತಿ ಮೇ। 
ಸಾಕ್ಟಾದ್ಧಗವತಾ5 5ದಿಷ್ಟೋ ಮರ್ತೃಲೋಕಂ ಜಿಹಾಸತಾ 
॥ ೨೬ 1 
ಶ್ರೀಶುಕ ಉವಾಚ 
ಅತಿ ಸಹ ವಿದುರೇಣ ವಿಶ್ವಮೂರ್ತೇ- 
ರ್ಗುಣಕಥಯಾ ಸುಧಯಾ ಪ್ಲಾವಿತೋರುತಾಪಃ । 
ಕ್ಷಣಮಿವ ಪುಲಿನೇ ಯಮಸ್ಸಸುಸ್ತಾಂ 
ಸಮುಷಿತ ಔಪಗವಿರ್ನಿಶಾಂ ತತೋತಗಾತ್‌ ॥ ೨೭ ॥ 


ರಾಜೋವಾಚ 
ನಿಧನಮುಪಗತೇಷು ವೃಷ್ಟಿಭೋಜೇ- 
ಷ್ವಧಿರಥಯೂಥಪಯೂಥಪೇಷು ಮುಖ್ಯ: । 
ಸ ತು ಕಥಮವಶಿಷ್ಟ ಉದ್ಧವೋ ಯದ್‌ 
ಹರಿರಪಿ ತತ್ಯಜ ಆಕೃತಿಂ ತ್ಯಧೀಶಃ॥ ೨೮ ॥ 


ಶ್ರೀಶುಕ ಉವಾಚ 
ಬ್ರಹ್ಮಶಾಪಾಪದೇಶೇನ ಕಾಲೇನಾಮೋಘವಾಂಧಛಿತಃ । 
ಸಂಹೃತ್ಯ ಸ್ಥಕುಲಂ ನೂನಂ ತೃಕ್ಷ್ಯನ್‌ ದೇಹಮಚಿಂತಯತ್‌ 
॥೨೯॥ 


[173916 8 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಲೋಕಾನುಗ್ರಹ ಮಾಡುವುದಕ್ಕಾಗಿ ಕಠಿಣ ತಪಸನ್ನಾಚರಿಸು 
ತ್ತಿದ್ದಾರೆ. ॥ ೨೧-೨೨ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹರಾಜಾ! 
ಹೀಗೆ ಉದ್ಧವನ ಬಾಯಿಂದ ಪ್ರಿಯಬಂಧುಗಳ ವಿನಾಶದ ಸಹಿಸ 
ಲಾರದ ಸಮಾಚಾರವನ್ನು ಕೇಳಿ ಪರಮಜ್ಞಾನೀ ವಿದುರನಿಗೆ 
ಉಂಟಾದ ಶೋಕವನ್ನು ಅವನು ಜ್ಞಾನದ ಮೂಲಕ ಶಾಂತವಾಗಿಸಿ 
ಕೊಂಡನು. ॥ ೨೩ ॥ ಭಗವಾನ್‌ ಶ್ರೀಕೃಷ್ಣನ ಭಕ್ತ ಪರಿವಾರದಲ್ಲಿ 
ಮುಖ್ಯನಾಗಿದ್ದ ಆ ಭಾಗವತೋತ್ತಮನು ಬದರಿಕಾಶ್ರಮದ ಕಡೆಗೆ 
ಹೊರಟಾಗ ಕುರುಶ್ರೇಷ್ಠ ಎದುರನು ಶ್ರದ್ಧಾಪೂರ್ವಕವಾಗಿ ಅವನಲ್ಲಿ 
ಕೇಳಿದನು. ॥ ೨೪ ॥ 

ವಿದುರನೆಂದನು - ಎಲೈ ಉದ್ದವನೇ | ಯೋಗೇಶ್ವರ 
ಭಗವಾನ್‌ ಶ್ರೀಕೃಷ್ಣನು ತನ್ನ ಸ್ವರೂಪದ ಗೂಢವಾದ ರಹಸ್ಯವನ್ನು 
ಪ್ರಕಟಗೊಳಿಸುವಂತಹ ಯಾವ ಪರಮ ಜ್ಞಾ ನವನ್ನು ನಿನಗೆ 
ಹೇಳಿದನೋ, ಅದನ್ನು ನಮಗೂ ಹೇಳಿರಿ. ಏಕೆಂದರೆ ಭಗವಂತನ 
ಸೇವಕರಾದರೋ ತಮ್ಮ ಸೇವಕರ ಕಾರ್ಯವನ್ನು ಸಿದ್ಧಗೊಳಿಸುವು 
ದಕ್ಕಾಗಿಯೇ ಸಂಚರಿಸುತ್ತಿರುತ್ತಾರೆ. ॥ ೨೫ ॥ 

ಉದ್ದವನು ಹೇಳಿದನು - ಮಹಾತ್ಮನೇ। ಮೈತ್ರೇಯ ಮಹರ್ಷಿ 
ಗಳ ಸೇವೆ ಮಾಡಿಯೇ ನೀನು ಆ ತತ್ತ ಎಜ್ಲೌನವನ್ನು ಪಡೆಯಬೇಕು. 
ಈ ಮರ್ತ್ಯಲೋಕವನ್ನು ಬಿಡುವ ಮುನ್ನ ಭಗವಂತನೇ ಆ ತತ್ತ ಜೆ 
ಜ್ಞಾನವನ್ನು ನಿನಗೆ ಉಪದೇಶಮಾಡಬೇಕೆಂದು ಅವರಿಗೆ ನನ್ನೆದು 
ರಿಗೇ ಅಪ್ಪಣೆ ಮಾಡಿರುವನು ॥ ೨೬ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಚಿದ್ರಾ 
ಜನೇ | ಹೀಗೆ ವಿದುರನೊಡನೆ ವಿಶ್ವಮೂರ್ತಿಯಾದ ಶ್ರೀಕೃಷ್ಣಪರ 
ಮಾತ್ಮನ ಗುಣಗಳ ಸಂಕೀರ್ತನೆ ಮಾಡಿದ್ದರಿಂದ ಉದ್ದವನ ಆ 
ಮಹಾವಿಯೋಗ ಸಂತಾಪವು ಆ ಕಥಾಮೃತದಿಂದ ಶಮನ 
ಗೊಂಡಿತು. ಯಮುನಾನದೀ ತೀರದಲ್ಲಿ ಆ ರಾತ್ರಿಯು ಅವನಿಗೆ 
ಒಂದು ಕ್ಷಣದಂತೆ ಕಳೆದುಹೋಯಿತು. ಮತ್ತೆ ಬೆಳಗಾಗುತ್ತಲೇ 
ಅವನು ಅಲ್ಲಿಂದ ಹೊರಟುಬಿಟ್ಟನು. ॥ ೨೭ ॥ 

ರಾಜಾಪರೀಕ್ಷಿತನು ಕೇಳಿದನು - ಪೂಜ್ಯರೇ! ವೃಷ್ಟಿವಂಶ 
ಮತ್ತು ಭೋಜವಂಶಗಳ ಮಹಾರಥಿಗಳೂ, ನಾಯಕ-ಮಹಾ 
ನಾಯಕರೆಲ್ಲರೂ ನಾಶಹೊಂದಿಬಿಟ್ಟರು. ಮೂರುಲೋಕಗಳ ಒಡೆಯ 
ನಾದ ಶ್ರೀಹರಿಯೂ ಕೂಡ ತನ್ನ ರೂಪವನ್ನು ಮರೆಮಾಡಬೇಕಾ 
ಯಿತು. ಹೀಗಿರುವಾಗ ಆ ಯಾದವವಂಶದ ನಾಯಕರಲ್ಲೊಬ್ಬ 
ನಾದ ಉದ್ದವನು ಮಾತ್ರ ಹೇಗೆ ಉಳಿದುಕೊಂಡನು ? ॥ ೨೮ ॥ 

. ಶ್ರೀಶುಕಮಹರ್ಷಿಗಳು ಹೇಳುತ್ತಾರೆ - ರಾಜನೇ! ತನ್ನ ಇಚ್ಛೆಯು 

ಎಂದೂ ವ್ಯರ್ಥವಾಗದಿರುವ ಆ ಶ್ರೀಹರಿಯು ಬ್ರಾಹ್ಮಣರ ಶಾಪ 
ರೂಪೀಕಾಲದ ನೆಪದಿಂದ ತನ್ನ ಕುಲವನ್ನು ಸಂಹಾರಮಾಡಿಸಿ, ತನ್ನ 
ಲೀಲಾ ಸಂವರಣ ಮಾಡುವ ಸಮಯದಲ್ಲಿ ಹೀಗೆ ಯೋಚಿಸಿ 
ದನು. ॥ ೨೯ ॥ "ಈಗ ನಾನು ಈ ಲೋಕವನ್ನು ಬಿಟ್ಟು ಹೊರಟು 
ಹೋದ ಬಳಿಕ ನನ್ನ ಜ್ಞಾನವನ್ನು ಗ್ರಹಿಸಲು ಯೋಗ್ಯನಾದ 
ಅಧಿಕಾರಿಯೆಂದರೆ ಸಂಯಮಿಗಳಲ್ಲಿ ಶ್ರೇಷ್ಠನಾದ ಉದ್ಭವ 


5 ಅಧ್ಯಾಯ] 


ತೃತೀಯ ಸೃಂಧ 


207 


ಆಸ್ಸಾಲ್ಲೋಕಾದುಪರತೇ ಮಯಿ ಜ್ಞಾನಂ ಮದಾಶ್ರಯಮ್‌ । 


ಅರ್ಹತ್ಯುದ್ದವ ಏವಾದ್ದಾ ಸಂಪ್ರತ್ಯಾತ್ಮದತಾಂ ವರಃ 
೩0 


ನೋದ್ದವೋತಣ್ಣಹಿ ಮನ್ಮ್ಯೂನೋ ಯದುಣೈರ್ನಾರ್ದಿತಃ ಪ್ರಭುಃ । 
ಅತೋ ಮದ್ದಯುನಂ ಲೋಕಂ ಗ್ರಾಹಯನ್ನಿಹ ತಿಷ್ಠತು 
uH ೩0 


ಏವಂ ತ್ರಿಲೋಕಗುರುಣಾ ಸಂದಿಷ್ಟ ಶಬ್ದಯೋನಿನಾ । 
ಬದರ್ಯಾಶ್ರಮಮಾಸಾದ್ಯ ಹರಿಮೀಜೇ ಸಮಾಧಿನಾ 
॥೩೨॥ 


ವಿದುರೋತಪ್ಯದ್ಧವಾಚ್ಚುತ್ತಾ ಕೃಷ್ಣಸ್ಯ ಪರಮಾತ್ಮನಃ । 
ಕ್ರೀಡಯೋಪಾತ್ತದೇಹಸ್ಯ ಕರ್ಮಾಣಿ ಶ್ಲಾಘಿತಾನಿ ಚ 
॥೩೩॥ 


ದೇಹನ್ಯಾಸಂ ಚ ತಸ್ಕೈವಂ ಧೀರಾಣಾಂ ದೈರ್ಯವರ್ಥನಮ್‌ । 
ಅನ್ಯೇಷಾಂ ದುಷ್ಕರತರಂ ಪಶೂನಾಂ ವಿಕ್ಸವಾತ್ಮನಾಮ್‌ 
॥೩೪॥ 


ಆತ್ಮಾನಂ ಚ ಕುರುಶ್ರೇಷ್ಠ ಕೃಷ್ಣೇನ ಮನಸೇಕ್ಟಿತಮ್‌ । 
ಧ್ಯಾಯನ್‌ ಗತೇ ಭಾಗವತೇ ರುರೋದ ಪ್ರೇಮವಿಷ್ಠಲ: 
1 ೩೫ ॥ 


ಕಾಲಿಂದ್ಯಾಃ ಕತಿಭಿಃ ` ಸಿದ್ಧ ಅಹೋಭಿರ್ಭರತರ್ಷಭಃ | 
ಪ್ರಾಪದೃತ ಸ್ವಸರಿತಂ ಯತ್ರ ಮಿತ್ರಾಸುತೋ ಮುನಿಃ 
॥೩೬॥ 


ನೊಬ್ಬನೇ | ॥ ೩೦ ॥ ಈತನು ನನಗಿಂತ ಅಣುಮಾತ್ರವೂ ಕಡಿಮೆ 
ಯವನಲ್ಲ ಏಕೆಂದರೆ, ಇವನು ವಿಷಯಗಳ ಬಾಧೆಗೆ ಎಂದಿಗೂ 
ತುತ್ತಾದವನಲ್ಲ ಆದ್ದರಿಂದ ಈತನು ಜನರಿಗೆ ನನ್ನ ಜ್ಞಾನದ ಬಗೆಗೆ 
ತಿಳಿವಳಿಕೆ ನೀಡುತ್ತಾ ಇಲ್ಲಿಯೇ ಇರಲಿ.' ॥ ೩೧ ॥ ವೇದಗಳಿಗೆ 
ಮೂಲಕಾರಣನಾದ ಮತ್ತು ವೇದೈಕವೇದ್ಯನಾದ ಜಗದ್ಗುರು 
ಶ್ರೀಕೃಷ್ಠನಿಂದ ಹೀಗೆ ಆಜ್ಞೆಪಡೆದ ಮಹಾತ್ಮನಾದ ಉದ್ದವನು 
ಬದರಿಕಾಶ್ರಮಕ್ಕೆ ಹೋಗಿ ಸಮಾಧಿಯೋಗದಿಂದ ಶ್ರೀಹರಿಯನ್ನು 
ಆರಾಧಿಸತೊಡಗಿದನು. ॥ ೩೨॥ ಕುರುಶ್ರೇಷ್ಠ ಪರೀಕ್ಷಿತನೇ | 
ಭಗವಾನ್‌ ಶ್ರೀಕೃಷ್ಣನು ಲೀಲೆಯಿಂದಲೇ ತನ್ನ ದಿವ್ಯ ಮಂಗಳ 
ವಿಗ್ರಹವನ್ನು ಈ ಲೋಕದಲ್ಲಿ ಪ್ರಕಟಿಸಿದ್ದನು. ಅದನ್ನು ಮರೆಸಿ 
ಕೊಂಡದ್ದೂ ಲೀಲಾಮಾತ್ರವೇ. ಆತನು ಅಂತರ್ಧಾನಹೊಂದಿದ 
ಈ ಘಟನೆಯು ಧೀರ ಪುರುಷರಿಗೆ ಧೈರ್ಯವನ್ನೂ ಉತ್ಸಾಹ 
ವನ್ನೂ ತುಂಬುತ್ತದೆ. ಆದರೆ ಪಶುಸಮಾನರಾದ ಹೇಡಿಗಳಿಗೆ 
ಅತ್ಯಂತ ದುಷ್ಕರವಾಗಿದೆ. ಪರಮ ಭಾಗವತೋತ್ತಮನಾದ ಉದ್ಧ 
ವನ ಬಾಯಿಂದ ಭಗವಂತನ ಶ್ರೇಷ್ಠವಾದ ಕರ್ಮಗಳನ್ನೂ ಅಂತ 
ರ್ಧಾನಹೊಂದಿದ ವೃತ್ತಾಂತವನ್ನೂ ವಿದುರನು ಹೀಗೆ ಕೇಳಿದನು. 
ಹಾಗೆಯೇ ಪರಂಧಾಮ ಹೊಂದುವ ಸಮಯದಲ್ಲಿ ಸ್ವಾಮಿಯು 
ತನ್ನನ್ನು ನೆನೆಸಿಕೊಂಡನು ಎಂದು ಕೇಳಿ ವಿದುರನು - ಉದ್ದವನು 
ಹೊರಟುಹೋದ ಬಳಿಕ ಪ್ರೇಮಪರವಶನಾಗಿ ರೋದಿಸತೊಡಗಿ 
ದನು. ॥ ೩೩-೩೫ ॥ ಅನಂತರ ಆ ಸಾಧುಶಿರೋಮಣಿಯು 
ಯಮುನಾನದಿಯ ತೀರದಿಂದ ಹೊರಟು, ಕೆಲವು ದಿನಗಳಲ್ಲೇ 
ಶ್ರೀಮೈತ್ರೇಯ ಮಹರ್ಷಿಗಳು ತಂಗಿದ್ದ ಗಂಗಾನದೀತೀರವನ್ನು 
ತಲುಪಿದನು. ॥ ೩೬ ॥ 


ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ವಿದುರೋದ್ಧವಸಂವಾದೇ ಚತುರ್ಥೋತಧ್ಯಾಯಃ॥। ೪ ॥ 


—™ ಸಲ ಲಂಚ 


ಐದನೆಯ ಅಧ್ಯಾಯ 
ವಿದುರನ ಪ್ರಶ್ನೆ- ಮೈತ್ರೇಯರಿಂದ ಸೃಷ್ಟಿಕ್ರಮದ ವರ್ಣನೆ 


ಶ್ರೀಶುಕ ಉವಾಚ 

ದ್ವಾರಿ ದ್ಯುನದ್ಯಾ ಖಯಷಭಃ ಕುರೂಣಾಂ 
ಮೈತ್ರೇಯಮಾಸೀನಮಗಾಧಬೋಧಮ್‌ 1 

ಕೃತ್ತೋಪಸ್ಯತ್ಯಾಚ್ಛುತಭಾವಶುದ್ದ 
ಪಪ್ರಚ್ಛ ಸೌಶೀಲ್ಯಗುಣಾಭಿತೃಪ್ತ: ॥ ೧ ॥ 


[173918 ೦ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹರಾಜನೇ | 
ಶ್ರೀಕೃಷ್ಣನ ಧ್ಯಾನದಿಂದ ನಿರ್ಮಲಚಿತ್ರನಾದ ಕುರುಶ್ರೇಷ್ಠ ವಿದುರನು 
ಶ್ರೀಹರಿದ್ವಾರ ಕ್ಷೇತ್ರದಲ್ಲಿ ಇರುವ ಅಗಾಧ ಜ್ಞಾನಿಗಳಾದ ಮೈತ್ರೇಯ 
ಮಹರ್ಷಿಗಳ ಬಳಿಗೆ ಹೋದನು. ಆ ಮಹಾತ್ಮರ ಸೌಶೀ 
ಲ್ಯಾದಿ ಗುಣಗಳಿಂದ ಸಂತೃಪ್ರನಾಗಿ ಅವರಲ್ಲಿ ಹೀಗೆ ಅರಿಕೆಮಾಡಿ 
ಕೊಂಡನು. ॥ ೧॥ 


208 ಶ್ರೀಮದ್ಭಾಗವತ [ ಅಧ್ಯಾಯ 5 
ವಿದುರಉವಾಚ ವಿದುರನು ಹೇಳಿದನು - ಓ ಮಹಾತ್ನರೇ | ಪ್ರಪಂಚದಲ್ಲಿ 
ಸುಖಾಯ ಕರ್ಮಾಣಿ ಕರೋತಿ ಲೋಕೋ ಎಲ್ಲ ಜನರೂ ಸುಖವನ್ನು ಪಡೆಯಬೇಕೆಂಬ ಆಸೆಯಿಂದ ಕರ್ಮ 


ನ ತೈಃ ಸುಖಂ ವಾನ್ಯದುಪಾರಮಂ ವಾ। 
ವಿಂದೇತ ಭೂಯಸ್ತತ ಏವ ದುಃಖಂ 
ಯದತ್ರ ಯುಕ್ತಂ ಭಗವಾನ್‌ ವದೇನ್ನಃ ॥ ೨ ॥ 


ಜನಸ್ಯ ಕೃಷ್ಠಾದ್ದಿಮುಖಸ್ಯ ದೈವಾ- 
ದಧರ್ಮಶೀಲಸ್ಯ ಸುದುಃಖತಸ್ಯ । 
ಅನುಗ್ರಹಾಯೇಹ ಚರಂತಿ ನೂನಂ 
ಭೂತಾನಿ ಭವ್ಯಾನಿ ಜನಾರ್ದನಸ್ಯ ॥ ೩ ॥ 


ತತ್ಸಾಧುವರ್ಯಾದಿಶ ವರ್ಶ್ವ ಶಂ ನಃ 
ಸಂರಾಧಿತೋ ಭಗವಾನ್ಯೇನ ಪುಂಸಾಮ್‌ 

ಹೃದಿ ಸ್ಥಿತೋ ಯಚ್ಛತಿ ಭಕ್ತಿಪೂತೇ 
ಜ್ಞಾನಂ ಸತತ್ತ್ವಾಧಿಗಮಂ ಪುರಾಣಮ್‌ 


uv 


ಕರೋತಿ ಕರ್ಮಾಣಿ ಕೃತಾವತಾರೋ 
ಯಾನ್ಯಾತ್ಮತಂತ್ರೋ  ಭಗವಾಂಸ್ಕ್ಯಧೀಶಃ 
ಯಥಾ ಸಸರ್ಜಾಗ್ರ ಇದಂ ನಿರೀಹಃ 
ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೇ 


ಯಥಾ ಪುನಃ ಸ್ವೇ ಖ ಇದಂ ನಿವೇಶ್ಯ 
ಶೇತೇ ಗುಹಾಯಾಂ ಸ ನಿವೃತ್ತವೃತ್ತಃ: । 
ಯೋಗೇಶ್ವದಾಧೀಶ್ವರ ಏಕ ಏತ- 


ದನುಪ್ರವಿಷ್ಟೋ ಬಹುಧಾ ಯಥಾಸೀತ್‌ 


ಕ್ರೀಡನ್ನಿಧತ್ತೇ ದ್ವಿಜಗೋಸುರಾಣಾಂ 
ಕ್ಲೇಮಾಯಾ ಕರ್ಮಾಣ್ಯವತಾರಭೇದೈ: | 

ಮನೋ ನ ತೃಪ್ಯತ್ಛಪಿ ಶ್ಚಣ್ವ ತಾಂ ನಃ 
ಸುಶ್ಲೋಕಮೌಲೇಶ್ಚರಿತಾಮೃತಾನಿ 


TENT 


H& 


Wal 


ಯೈಸ್ತತ್ತ ಹೇದೈರಧಿಲೋಕನಾಥೋ 
ಲೋಕಾನಲೋಕಾನ್ನಹಲೋಕಪಾಲಾನ್‌ | 
ಅಚೀಕ್ಸ್‌ಪದ್ಮತ್ರ ಹಿ ಸರ್ವಸತ್ತ್ವ 


ನಿಕಾಯಭೇದೋ5 ಧಿಕೃತಃ ಪ್ರತೀತಃ ॥ ೮ ॥ 


ಯೇನ ಪ್ರಜಾನಾಮುತ ಆತ್ಮಕರ್ಮ- 
ರೂಪಾಭಿಧಾನಾಂ ಚ ಭಿದಾಂ ವ್ಯಧತ್ತ ಟ 

ನಾರಾಯಣೋ ವಿಶ್ವಸೃಡಾತ್ಸಯೋನಿ- 
ರೇತಚ್ಛ ನೋ ವರ್ಣಯ ವಿಪ್ರವರ್ಯ ॥೯॥ 


[173980 


ಮಾಡುತ್ತಾರೆ. ಆದರೆ ಅದರಿಂದ ಅವರಿಗೆ ಸುಖಸಿಗುವುದಿಲ್ಲ 
ದುಃಖ ದೂರವಾಗುವುದಿಲ್ಲ ಅಷ್ಟೇ ಅಲ್ಲ ಅದರಿಂದ . ಅವರಿಗೆ 
ದುಃಖವೇ ಹೆಚ್ಚುತ್ತದೆ. ಆದ್ದರಿಂದ ಇದರ ಬಗೆಗೆ ಜನರು ಏನು 
ಮಾಡಬೇಕು ? ಸುಖವನ್ನೇ ಪಡೆಯುವ ದಾರಿ ಯಾವುದು? 
ಎಂಬುದನ್ನು ದಯವಿಟ್ಟು ತಿಳಿಸಿರಿ. ॥ ೨ ॥ ದುರದೃಷ್ಟವಶದಿಂದ 
ಭಗವಾನ್‌ ಶ್ರೀಕೃಷ್ಣನಿಂದ ವಿಮುಖರಾಗಿ, ಅಧರ್ಮದಲ್ಲಿ ಆಸಕ್ಕ 
ರಾಗಿ, ಅತಿ ದುಃಖಪಡುತ್ತಿರುವವರ ಮೇಲೆ ಕೃಪೆಯನ್ನು ತೋರ 
ಲೆಂದೇ ನಿಮ್ಮಂತಹ ಭಾಗ್ಯಶಾಲಿ ಭಗವದ್ಧಕ್ತರು ಪ್ರಪಂಚದಲ್ಲಿ 
ಸಂಚಾರಮಾಡುತ್ತಿರುವುದು. ॥ ೩ ॥ ಸಾಧುಶ್ರೇಷ್ಠರೇ | ಭಗವಂತನನ್ನು 
ಹೇಗೆ ಆರಾಧಿಸಿದರೆ ಅವನು ಭಕ್ತರ ಭಕ್ತಿಶುದ್ಧವಾದ ಹೃದಯದಲ್ಲಿ 
ಬಂದು ನೆಲೆಸಿ, ತನ್ನ ಸ್ವರೂಪದ ಅಪರೋಕ್ಪಾನುಭವವನ್ನು ಮಾಡುವ 
ಸನಾತನ ಜ್ಞಾನವನ್ನು ಅನುಗ್ರಹಿಸುತ್ತಾನೋ ಅಂತಹ ಶಾಂತಿ 
ಪ್ರದವಾದ ಸನಾತನವಾದ ಜ್ಞಾನವನ್ನು ತಾವು ನನಗೆ ಉಪದೇ 
ಶಿಸಿರಿ. ॥ ೪ ॥ ತ್ರಿಲೋಕಗಳಿಗೆ ಒಡೆಯನಾಗಿ ಪರಮಸ್ವತಂತ್ರನಾಗಿ 
ರುವ ಶ್ರೀಹರಿಯು ಅವತಾರಮಾಡಿ ಯಾವ-ಯಾವ ಲೀಲೆಗಳನ್ನು 
ಮಾಡುವನು ? ಪೂರ್ಣಕಾಮನಾಗಿ ಕರ್ತೃತ್ವಲೇಪವಿಲ್ಲದ ಆ 
ಸ್ವಾಮಿಯು ಕಲ್ಪದ ಪ್ರಾರಂಭದಲ್ಲಿ ಈ ಜಗತ್ತನ್ನು ಹೇಗೆ ನಿರ್ಮಿಸಿ 
ದನು? ತಾನು ಸೃಷ್ಟಿಸಿದ ಜೀವಿಗಳನ್ನು ನೆಲೆಗೊಳಿಸಿ ಅವುಗಳಿಗೆ 
ಜೀವನೋಪಾಯವನ್ನುಹೇಗೆ ಕಲ್ಪಿಸಿದನು ? ಮತ್ತೆ ಅವನು ತನ್ನ ಈ 
ಕಾರ್ಯವನ್ನು ತೊರೆದು ಜಗತ್ತೆಲ್ಲವನ್ನು ತನ್ನ ಹೃದಯಾಕಾಶದಲ್ಲಿ 
ವಿಲೀನಗೊಳಿಸಿಕೊಂಡು ಯೋಗಮಾಯೆಯನ್ನು ಆಶ್ರಯಿಸಿ 
ಹೇಗೆ ಶಯನಿಸುತ್ತಾನೆ. ಆ ಯೋಗೇಶ್ವರ ಪ್ರಭುವು ಒಬ್ಬನೇ 
ಆಗಿದ್ದರೂ ಈ ಬ್ರಹ್ಮಾಂಡದಲ್ಲಿ ಅಂತರ್ಯಾಮಿಯಾಗಿ ಒಳ 
ಹೊಕ್ಕು ಅನೇಕ ರೂಪಗಳಲ್ಲಿ ಹೇಗೆ ಪ್ರಕಟಗೊಳ್ಳುತ್ತಾನೆ ?ಈಎಲ್ಲ 
ರಹಸ್ಯವನ್ನು ನನಗೆ ತಿಳಿಸಿರಿ. ॥ ೫-೬ ॥ ಬ್ರಾಹ್ಮಣರು, ಗೋವು 
ಗಳು, ದೇವತೆಗಳು ಇವರೆಲ್ಲರಿಗೆ ಕ್ಷೇಮವನ್ನುಂಟು ಮಾಡುವುದಕ್ಕಾಗಿ 
ಅನೇಕ ಅವತಾರಗಳನ್ನು ಧರಿಸಿಕೊಂಡು ಲೀಲೆಯಿಂದಲೇ ಮಾಡುವ 
ನಾನಾ ಪ್ರಕಾರದ ದಿವ್ಯ ಕರ್ಮಗಳನ್ನು ನಮಗೆ ತಿಳಿಸೋಣವಾಗಲಿ. 

ಪುಣ್ಯಕೀರ್ತಿಶಾಲಿಗಳ ಚೂಡಾಮಣಿಯಾಗಿರುವ ಶ್ರೀಹರಿಯ 
ಲೀಲಾಕಥಾಮೃತವನ್ನು ಎಷ್ಟು ಪಾನಮಾಡಿದರೂ ನಮ್ಮ ಮನಸಿಗೆ 
ತೃಪ್ತಿ ಯಾಗುವುದಿಲ್ಲ ॥ ೭ ॥ ಸಮಸ್ತ ಲೋಕಾಧಿಪತಿಗಳ ಒಡೆಯ 
ನಾದ ಶ್ರೀಹರಿಯು ಈ ಲೋಕಗಳನ್ನು ಲೋಕಪಾಲರನ್ನು ಮತ್ತು 

ಲೋಕಗಳ ಹೊರಗಿನ ಭಾಗಗಳನ್ನೂ ಅದರಲ್ಲಿ ಈ ಎಲ್ಲ ರೀತಿಯ 
ಪ್ರಾಣಿಗಳ ಅಧಿಕಾರಾನುಸಾರ ಬೇರೆ-ಬೇರೆಯಾಗಿ ಕಂಡುಬರುವ 

ಭೇದಗಳು ಯಾವ ತತ್ತ್ವದಿಂದ ರಚಿಸಿರುವನು ? ಇದನ್ನೂ ನನಗೆ 

ಹೇಳಿರಿ. ॥ ೮॥ ಮುನಿ ಶ್ರೇಷ್ಠರೇ ! ಸ್ವಯಂಭುವೂ, ಸರ್ವ 

ಕಾರಣನೂ ಆದ ಶ್ರೀಮನ್ನಾರಾಯಣನು ತನ್ನ ಪ್ರಜೆಗಳ ಸ್ವಭಾವ, 

ಕರ್ಮ, ರೂಪ ಮತ್ತು ನಾಮಭೇದಗಳನ್ನು ಹೇಗೆ ರಚನೆ 

ಮಾಡುವನು? ಪೂಜ್ಯರೇ! ವ್ಯಾಸಮಹರ್ಷಿಗಳಿಂದ ನಾನು ಎಲ್ಲ 
ವರ್ಣಾಶ್ರಮಧರ್ಮಗಳನ್ನು ಹಲವು ಬಾರಿ ಕೇಳಿರುವೆನು. ಆದರೆ 


5 ಅಧ್ಯಾಯ] 


ತೃತೀಯ ಸ್ಕಂಧ 


209 


ಪರಾವರೇಷಾಂ ಭಗವನ್‌ ವ್ರತಾನಿ 
ಶ್ರುತಾನಿ ಮೇ ವ್ಯಾಸಮುಖಾದಭೀಕ್ಸ್ಮಮ್‌ ।ಟ 
ಅತೃಪ್ಪುಮ ಕ್ಲುಲ್ಲಸುಖಾವಹಾನಾಂ 


ತೇಷಾಮೃತೇ ಕೃಷ್ಣ ಕಥಾಮೃತೌಘಾತ್‌ ॥ ೧೦॥ 


ಕಸ್ತಪ್ನುಯಾತ್ರೀರ್ಥಪದೋ 5 ಭಿಧಾನಾತ್‌ 
ಸತ್ರೇಷು ವಃ ಸೂರಿಭಿರೀಡ್ಕಮಾನಾತ್‌ 

ಯಃ ಕರ್ಣನಾಡೀಂ ಪುರುಷಸ್ಯ ಯಾತೋ 
ಭವಪ್ರದಾಂ  ಗೇಹರತಿಂ ಛಿಣನತ್ತಿ 


ಮುನಿರ್ವಿವಕ್ಬುರ್ಭಗವದ್ಗುಣಾನಾಂ 
ಸಖಾಪಿ ತೇ ಭಾರತಮಾಹ ಕೃಷ್ಣ | 

ಯಸ್ಮಿನ್ಸೃಣಾಂ ಗ್ರಾಮ್ಯ ಸುಖಾನುವಾದ್ಯೆ- 
ರ್ಮತಿರ್ಗಹೀತಾ ನು ಹರೇಃ ಕಥಾಯಾಮ್‌ 


nu ೧0 1 


1 ೧೨ ॥ 


ವಿವರ್ಧಮಾನಾ 
ಕರೋತಿ ಪುಂಸಃ । 
ಪದಾನುಸ್ಥೃತಿನಿರ್ವೃತಸ್ಯ 
ಧತ್ತೇ 


ತಾಂಛೋಚ್ಛಶೋಚ್ಯಾ ನವಿದೋತನುಶೋಚೇ 
ಹರೇಃ ಕಥಾಯಾಂ ವಿಮಾಖಾನಘೇನ । 
ಕ್ಹಿಣೋತಿ ದೇವೋಠನಿಮಿಷಸ್ತು ಯೇಷಾ- 
ಮಾಯುರ್ವ್ವಥಾವಾದಗತಿಸ್ಥೃತೀನಾಮ್‌ ॥ ೧೪॥ 


ಸಾ ಶ್ರದ್ಧಧಾನಸ್ಯ 
ವಿರಕ್ತಿಮನೃತ್ತ 
ಹರೇಃ 


ಸಮಸ್ಪದುಃಖಾತ್ಯಯಮಾಶು ॥ ೧೩ 1 


ತದಸ್ಯ ಕೌಷಾರವ  ಶರ್ಮದಾತು- 
ರ್ಹರೇಃ ಕಥಾಮೇವ ಕಥಾಸು ಸಾರಮ್‌ । 
ಉದ ತ್ಯ ಪುಷ್ಪೇಭ್ಯ ಇವಾರ್ತಬಂಧೋ 


ಶಿವಾಯ ನಃ ಕೀರ್ತಯ ತೀರ್ಥಕೀರ್ತೆೇಃ ॥ ೧೫ ॥ 


ಸ ವಿಶ್ವಜನ್ಮಸ್ಥಿತಿಸಂಯಮಾರ್ಥೆೇ 
ಕೃತಾವತಾರಃ ಪ್ರಗೃಹೀತಶಕ್ತಿಃ 
ಚಕಾರ ಕರ್ಮಾಣ್ಯತಿಪೂರುಷಾಣಿ 
ಯಾನೀಶ್ಚರ: ಕೀರ್ತಯ ತಾನಿ ಮಹ್ಯಮ್‌ ॥ ೧೬ ॥ 
ಶ್ರೀಶುಕ ಉವಾಚ 
ಸ ಏವಂ ಭಗವಾನ್ನಪ್ಪ ಕತ್ತ್ರಾ ಕೌಷಾರವಿರ್ಮುನಿಃ । 


ಪುಂಸಾಂ ನಿಃಶ್ರೇಯಸಾರ್ಥೇನ ತಮಾಹ ಬಹು ಮಾನಯನ್‌ 
॥1 ೧೭॥ 


ಮೈತ್ರೇಯ ಉವಾಚ 


ಸಾಧು ಪೃಷ್ಟ ತ್ವಯಾ ಸಾಧೋ ಲೋಕಾನ್ಸಾದ್ಧನುಗೃಹ್ಣತಾ | 
ಕೀರ್ತಿಂ ವಿತನ್ನತಾ ಲೋಕೇ ಆತ್ಮನೋ 5 ಧೋಕ್ಷಜಾತ್ಮನಃ 
॥ ೧೮ ॥ 


ಈಗ ಶ್ರೀಕೃಷ್ಣಕಥಾಮೃತ ಪ್ರವಾಹವನ್ನು ಬಿಟ್ಟು ಕ್ಷಣಿಕ ಸುಖವನ್ನು 
ಉಂಟುಮಾಡುವ ಬೇರಾವ ಧರ್ಮಗಳನ್ನು ಕೇಳಿದರೂ ಮನಸಿಗೆ 
ತೃಪ್ತಿಯಾಗುವುದಿಲ್ಲ ॥ ೯-೧೦ ॥ ಆದರೆ ಆ ಭಗವತ್‌ಕಥಾಮೃ 
ತವು ಮನುಷ್ಯರ ಕಿವಿಗಳ ರಂಧ್ರಗಳ ಮೂಲಕ ಪ್ರವೇಶಿಸುತ್ತಲೇ 
ಸಂಸಾರದ ಬಂಧನಕ್ಕೆ ಕಾರಣವಾದ ವಿಷಯಾಸಕ್ಸಿಯನ್ನು ತೊಡೆದು 
ಹಾಕುವುದು. ನಾರದಾದಿ ಮಹಾತ್ಮರೂ ಕೂಡ ನಿಮ್ಮಂತಹ 
ಸಾಧುಗಳ ಸಮಾಜದಲ್ಲಿ ಕೀರ್ತಿಸುತ್ತಿರುತ್ತಾರೆ. ತೀರ್ಥ ಪಾದನಾದ 
ಶ್ರೀಹರಿಯ ಅಂತಹ ಕಥಾಮೃತವನ್ನಾದರೋ, ಎಷ್ಟು ಕೇಳಿದರೂ 
ಸಾಕೆನಿಸುವುದಿಲ್ಲ ॥ ೧೧ ॥ 'ಪೂಜ್ಯರೇ। ನಿಮ್ಮ ಗೆಳೆಯರಾದ 
ಮುನಿಶ್ರೇಷ್ಠ ಕೃಷ್ಣದ್ವೈಪಾಯನರು ಶ್ರೀಭಗವಂತನ ಗುಣಗಳನ್ನು 
ವರ್ಣಿಸುವುದಕ್ಕಾಗಿಯೇ ಮಹಾಭಾರತವನ್ನು ರಚಿಸಿರುವರು. 
ಅದರಲ್ಲಿ ಅವರು ವಿಷಯಸುಖಗಳ ಉಲ್ಲೇಖ ಮಾಡುತ್ತಾ, 
ಅವುಗಳ ಮೂಲಕ ಮನುಷ್ಯರ ಬುದ್ಧಿಯು ಶ್ರೀಕೃಷ್ಣನಲ್ಲಿ 
ತೊಡಗಿಸಲು ಪ್ರಯತ್ನಿಸಿರುವರು. ॥ ೧೨ ॥ ಈ ಭಗವತ್ಯಥೆಯ 
ರುಚಿಯು ಶ್ರದ್ಧೆಯುಳ್ಳ ಮನುಷ್ಯನ ಹೃದಯದಲ್ಲಿ ಬೆಳೆಯ 
ತೊಡಗಿದಾಗ ಬೇರೆ ವಿಷಯಗಳಿಂದ ಅವನನ್ನು ವಿರಕ್ಷನನ್ನಾಗಿ 
ಸುತ್ತದೆ. ಅವನು ಭಗವಚ್ಚರಣಗಳ ನಿರಂತರ ಚಿಂತನೆಯಿಂದ 
ಆನಂದಮಗ್ನನಾಗಿ, ಅವನ ಎಲ್ಲ ದುಃಖಗಳು ಆಗಲೇ ಕೊನೆ 
ಗೊಳ್ಳುತ್ತವೆ. ॥ ೧೩ ॥ ಆದರೆ ಅಜ್ಞಾನಿಗಳು ತಮ್ಮ ಪೂರ್ವ 
ಪಾಪಗಳಿಂದ ಶ್ರೀಹರಿಯ ಕಥೆಗೆ ವಿಮುಖರಾದ ಆ ಬಡಪಾಯಿ 
ಜೀವಿಗಳ ಕುರಿತು ಕರುಣೇಯೇ ಉಂಟಾಗುತ್ತದೆ. ಅಯ್ಯೋ! 
ಭಗವತ್ತ್ವರೂಪೀ ಕಾಲಪುರುಷನು ಅವರ ಅಮೂಲ್ಯ ಜೀವನವನ್ನು 
ಕತ್ತರಿಸುತ್ತಿದ್ದರೂ ಅವರು ತಮ್ಮ ಮಾತು, ಮನಸ್ಸು ದೇಹಗಳನ್ನು 
ವ್ಯರ್ಥವಾದ ವಾದವಿವಾದದಲ್ಲಿ ವ್ಯರ್ಥಚೇಷ್ಟೆಗಳಲ್ಲಿ ವ್ಯರ್ಥ 
ಚಿಂತನೆಯಲ್ಲಿ ತೊಡಗಿರುತ್ತಾರೆ. ॥ ೧೪ ॥ ಮುನಿವರೇಣ್ಯರೇ | 
ತಾವು ದೀನಬಂಧುಗಳೂ, ದಯಾಳುಗಳೂ ಆಗಿರುವಿರಿ. 
ದುಂಬಿಯು ನಾನಾಪುಷ್ಟಗಳಿಂದ ರಸವನ್ನು ಶೋಧಿಸಿ ತೆಗೆಯು 
ವಂತೆ ತಾವು ಈ ಲೌಕಿಕ ಕಥೆಗಳಿಂದ ಅವುಗಳ ಸಾರಭೂತವಾಗಿ 
ರುವ ಪರಮ ಪವಿತ್ರವೂ, ಮಂಗಳಕರವೂ ಆದ ಕಥೆಗಳನ್ನು ನಮ್ಮ 
ಶ್ರೇಯಸಿಗಾಗಿ ಸಂಗ್ರಹಿಸಿ ಹೇಳಿರಿ. ॥ ೧೫ ॥ ಸರ್ವೇಶ್ವರನಾದ 
ಭಗವಂತನು ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯಗಳಿಗಾಗಿ ತನ್ನ ಮಾಯಾಶಕ್ತಿ 
ಯನ್ನು ಸ್ವೀಕರಿಸಿ ರಾಮ-ಕೃಷ್ಣಾದಿ ಅನೇಕ ಅವತಾರಗಳ ಮೂಲಕ 
ಮಾಡಿದ ಅಲೌಕಿಕ ಲೀಲೆಗಳೆಲ್ಲವನ್ನು ನನಗೆ ಹೇಳಿರಿ. ॥ ೧೬ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹಾತ್ಮನಾದ 
ವಿದುರನು ಸಮಸ್ತ ಜೀವಿಗಳ ಶ್ರೇಯಸ್ಸಿಗಾಗಿ ಮೈತ್ರೇಯರಲ್ಲಿ ಹೀಗೆ 
ಪ್ರಶ್ನಿಸಿದಾಗ, ಅವನ ಸದಾಶಯವನ್ನೂ ಸೌಜನ್ಯವನ್ನೂ ಭಕ್ತಿ- 
ಜ್ಞಾನ-ವೈರಾಗ್ಯ ಮಹಿಮೆಯನ್ನೂ ಅಭಿನಂದಿಸುತ್ತಾ ಮಹರ್ಷಿ 
ಮೈತ್ರೇಯರು ಹೀಗೆ ಉತ್ತರಿಸಿದರು. ॥ ೧೭ ॥ 

ಶ್ರೀಮೈತ್ರೇಯರು ಹೇಳತೊಡಗಿದರು - ಓ ಸಾಧು 
ಶ್ರೇಷ್ಠನೇ! ಲೊಕಾನುಗ್ರಹಕ್ಕಾಗಿ ನೀನು ತುಂಬಾ ಒಳ್ಳೆಯ 
ಪ್ರಶ್ನೆಯನ್ನೇ ಕೇಳಿರುವೆ. ನಿನ್ನ ಮನಸ್ಸು ಸದಾ ಶ್ರೀಭಗವಂತನಲ್ಲೇ 


210 


ನೈತಚ್ಚಿತ್ರಂ ತ್ವಯಿ ಕ್ಷತರ್ಬಾದರಾಯಣವೀರ್ಯಜೇ । 
ಗೃಹೀತೋತನನ್ಯಭಾವೇನ ಯತ್ತ ಯಾ ಹರಿರೀಶ್ಚರಃ 
11 ೧೯ ॥ 


ಮಾಂಡವ್ಯಶಾಪಾದ್ಧಗವಾನ್ನಜ್ಞಾಸಂಯಮನೋ ಯಮಃ । 
ಭ್ರಾತುಃ ಕ್ಷೇತ್ರೇ ಭುಜಿಷ್ಯಾಯಾಂ ಜಾತಃ ಸತ್ಸವತೀಸುತಾತ್‌ 
il ೨೦॥ 


ಭವಾನ್ನಗವತೋ ನಿತ್ಯಂ ಸಮ್ಮತಃ ಸಾನುಗಸ್ಯ ಚ। 
ಯಸ್ಯ ಜ್ಞಾನೋಪದೇಶಾಯ ಮಾದಿಶದ್ದಗವಾನ್‌ ವ್ರಜನ್‌ 
॥ ೨೧॥ 


ಅಥ ತೇ ಭಗವಲ್ಲೀಲಾ ಯೋಗಮಾಯೋಪಬ್ಬಂಹಿತಾಃ I 
ವಿಶ್ವಿತ್ಯುದ್ಧದಾಂತಾರ್ಥಾ ವರ್ಣಯಾಮ್ಯನುಪೂರ್ವಶಃ 
॥1 ೨೨ ॥ 


ಭಗವಾನೇಕ ಆಸೇದವುಗ್ರ ಆತ್ಮಾ5 $ತ್ಗನಾಂ ವಿಭುಃ । 


ಆತ್ಮೇಚ್ಛಾನುಗತಾವಾತ್ಮಾ ನಾನಾಮತ್ಕುಪಲಕ್ಷಣಃ 
॥ ೨೩ 1 
ಸ ವಾ ಏಷ ತದಾ ದ್ರಷ್ಟಾ ನಾಪಶ್ಯದ್ದೃಶ್ಯಮೇಕರಾಟ್‌ । 
ಮೇನೇ5ಸಂತಮಿವಾತ್ಮಾನಂ ಸುಪ್ತಶಕ್ಕಿರಸುಪ್ಪದ್ಭಕ್‌ 
॥ ೨೪ ॥ 


ಸಾ ವಾ ಏತಸ್ಯ ಸಂದ್ರಷ್ಟು ಶಕ್ತಿಃ ಸದಸದಾತ್ಮಿಕಾ। 
ಮಾಯಾ ನಾಮ ಮಹಾಭಾಗ ಯಯೇದಂ ನಿರ್ಮಮೇ ವಿಭುಃ 
'` I ೨೫ ॥ 


ಕಾಲವೃತ್ತಾ ್ಯ ತು ಮಾಯಾಯಾಂ ಗುಣಮಯ್ಯಾಮಧೋಕ್ಷಜಃ I 
ಪುರುಷೇಣಾತ್ಮಭೂತೇನ ವೀರ್ಯಮಾಧತ್ರ ವೀರ್ಯವಾನ್‌ 
॥ ೨೬ ॥ 


ತತೋ ಭವನ್ನಹತ್ತತ್ತ ಖುವ್ಯಕ್ತಾತ್ಕಾಲಚೋದಿತಾತ್‌ I 
ವಿಜ್ಞಾನಾತ್ಮಾಂ ತತ್ಮದೇಹಸ್ಥಂ ವಿಶ್ವಂ ವ್ಯಂಜಂಸ್ತಮೋನುದಃ 
1 ೨೭ ॥ 


ಸೋತ ಪ್ಯಂಶಗುಣಕಾಲಾತ್ಮಾ ಭಗವದ್ದೃಷ್ಟಿಗೋಚರಃ | 
ಆತ್ಮಾನಂ ವ್ಯಕರೋದಾತ್ಮಾ ವಿಶ್ವಸ್ಯಾಸ್ಯ ಸಿಸೃಕ್ಷಯಾ 
u ೨೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ತೊಡಗಿದೆ. ಆದರೂ ನೀನು ಹೀಗೆ ಪ್ರಶ್ನಿಸಿದ್ದರಿಂದ ನಿನ್ನ ಕೀರ್ತಿಯು 
ಜಗತ್ತಿನಲ್ಲಿ ಹರಡುವುದು. ॥ ೧೮ ॥ ಅನನ್ಯ ಭಾವದಿಂದ ಸರ್ವೇ 
ಶ್ವರನಾದ ಶ್ರೀಹರಿಯನ್ನು ಹಿಡಿದಿಟ್ಟುಕೊಂಡಿರುವ ಭಕ್ತಶ್ರೇಷ್ಠನು 
ನೀನು. ಬಾದರಾಯಣರ ಔರಸಪುತ್ರರಾಗಿರುವ ನಿನ್ನಲ್ಲಿ ಇಂತಹ 
ಮಹಿಮೆ ಇರುವುದು ಆಶ್ಚಯವೇನೂ ಅಲ್ಲ ॥ ೧೯ ॥ ನೀನು 
ದುಷ್ಟ ಜೀವಿಗಳಿಗೆ ದಂಡನೆಯನ್ನು ಕೊಡುವ ಪೂಜ್ಯನಾದ ಯಮ 
ಧರ್ಮನೇ ಆಗಿರುವೆ. ಮಾಂಡವ್ಯ ಯಪಿಗಳ ಶಾಪದಿಂದ ಶ್ರೀವೇದ 
ವ್ಯಾಸರಿಂದ ಅವರ ತಮ್ಮನಾದ ವಿಚಿತ್ರವೀರ್ಯನ ದಾಸಿಯ ಗರ್ಭ 
ದಲ್ಲಿ ಜನ್ಮತಳೆದಿರುವೆ. ॥ ೨೦ ॥ ನೀನು ಸದಾ ಭಗವಂತನಿಗೂ 
ಆತನ ಭಕ್ತರಿಗೂ ಅತ್ಯಂತ ಪ್ರಿಯನಾದವನು. ಅದಕ್ಕಾಗಿ 
ಭಗವಂತನು ಪರಂಧಾಮಕ್ಕೆ ತೆರಳುವಾಗ ನಿನಗೆ ಜ್ಞಾನೋಪದೇಶ 
ಮಾಡಬೇಕೆಂದು ನನಗೆ ಅಪ್ಪಣೆ ಮಾಡಿದನು. ॥ ೨೧ ॥ ಅದರಂತೆ 
ಈಗ ನಾನು ನಿನಗೆ ಭಗವಂತನು ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯಗಳ 
ಕಾರ್ಯಕ್ಕಾಗಿ ತನ್ನ ಯೋಗಮಾಯೆಯ ಮೂಲಕ ವಿಸ್ತಾರಗೊಂಡ 
ಅವನ ವಿವಿಧವಾದ ಲೀಲೆಗಳನ್ನು ಕ್ರಮವಾಗಿ ವರ್ಣಿಸುತ್ತೇನೆ. 
॥ ೨೨ ॥ ಈ ಜಗತ್ತಿನ ಸೃಷ್ಟಿಗೆ ಮೊದಲು ಎಲ್ಲ ಆತ್ಮಗಳಿಗೂ ಆತ್ಮ 
ನಾಗಿರುವ ಪೂರ್ಣಪರಮಾತ್ಮನೊಬ್ಬನೇ ಇದ್ದನು. ದೃಷ್ಠಾನೂ 
ಇರಲಿಲ್ಲ ದೃಶ್ಯವೂ ಇರಲಿಲ್ಲ ಸೃಷ್ಟಿಕಾಲದಲ್ಲಿ ಕಂಡುಬರುವ 
ವೃತ್ತಿಗಳ ಅನೇಕ ಭೇದಗಳೂ, ಅನೇಕತೆಗಳೂ ಅಲ್ಲಿರಲಿಲ್ಲ ಆತನು 
ತನ್ನ ಇಚ್ಛೆಯಿಂದ ತಾನೊಬ್ಬನೇ ತಾನೇ-ತಾನಾಗಿದ್ದನು. ॥ ೨೩ ॥ 
ಅವನೇ ದೃಷ್ಟು ಆಗಿ ನೋಡತೊಡಗಿದರೆ ಅವನಿಗೆ ದೃಶ್ಯವಾವುದೂ 
ಕಂಡುಬರಲಿಲ್ಲ ಏಕೆಂದರೆ ಆಗ ಅವನೇ ಅದ್ವಿತೀಯ ರೂಪ 
ದಲ್ಲಿದ್ದನು. ಇಂತಹ ಸ್ಥಿತಿಯಲ್ಲಿ ಅಪೂರ್ಣನಂತೆ ಎಂದು ಅವನಿಗ 
ನಿಸಿತು. ಆದರೆ ವಾಸ್ತವವಾಗಿ ಅವನು ಅಸತ್ತಾಗಿರಲಿಲ್ಲ ಏಕೆಂದರೆ 
ಅವನ ಶಕ್ತಿಗಳು ಸುಪ್ತವಾಗಿದ್ದವು. ಆತನ ಜ್ಞಾನವೇನೂ ಲುಪ್ತವಾಗಿ 
ಇರಲಿಲ್ಲ ॥ ೨೪ ॥ ಈ ದ್ರಷ್ಟಾ ಮತ್ತು ದೃಶ್ಯದ ಅನುಸಂಧಾನ 
ಮಾಡುವಂತಹ ಶಕ್ಕಿಯೇ ಕಾರ್ಯಕಾರಣರೂಪೀ ಮಾಯೆಯು. 
ಓ ಮಹಾತ್ಮಾ! ಈ ಭಾವಾಭಾವರೂಪೀ ಅನಿರ್ವಚನೀಯ 
ಮಾಯೆಯ ಮೂಲಕವೇ ಭಗವಂತನು ಈ ವಿಶ್ವವನ್ನು 
ಸೃಷ್ಟಿಸಿದನು. ॥ ೨೫ ॥ ಕಾಲಶಕ್ತಿಯಿಂದ ಈ ತ್ರಿಗುಣಮಯ 
ಮಾಯೆಯಲ್ಲಿ ಕ್ಟೋಭೆಯುಂಟಾದಾಗ ಆ ಇಂದ್ರಿಯಾತೀತನಾದ 
ಚಿನ್ಹಯ ಪರಮಾತ್ಮನು ತನ್ನ ಅಂಶ ಪುರುಷರೂಪದಿಂದ ಅದರಲ್ಲಿ 
ಚಿದಾಭಾಸರೂಪೀ ಬೀಜವನ್ನು ಸ್ಥಾಪಿಸಿದನು. || ೨೬॥ ಆಗ 
ಕಾಲದ ಪ್ರೇರಣೆಯಿಂದ ಆ ಅವ್ಯಕ್ತಮಾಯೆಯಿಂದ ಮಹತ್ತತ್ತ್ವ 
ಪ್ರಕಟವಾಯಿತು. ಅದು ತನ್ನಲ್ಲಿ ಸೂಕ್ಷ್ಮವಾಗಿ ಅಡಗಿದ್ದ ಪ್ರಪಂಚ 
ವನ್ನು ಪ್ರಕಾಶಗೊಳಿಸುವ ತತ್ತ್ವವು. ಅಜ್ಞಾನವನ್ನು ನಾಶಪಡಿಸುವು 
ದರಿಂದ ಅದು 'ವಿಜ್ಞಾನಾತ್ನಾ ಎಂದೂ ಕರೆಯಲ್ಪಡುತ್ತದೆ. 
॥ ೨೭ ॥ ಅನಂತರ ಭಗವಂತನ ಅಂಶ, ಗುಣ ಮತ್ತು ಕಾಲದ 
ಅಧೀನ ಆ ಮಹತ್ತತ್ವ ಭಗವಂತನ ದೃಷ್ಟಿಗೆ ಬಿದ್ದು ಈ ವಿಶ್ವವನ್ನು 
ರಚಿಸುವುದಕ್ಕಾಗಿ ರೂಪಾಂತರಗೊಳಿಸಿಕೊಂಡಿತು. ॥ ೨೮ ॥ 
ಮಹತ್ತತ್ವವು ವಿಕಾರಗೊಂಡಾಗ ಅಹಂಕಾರ ತತ್ತ್ವವು ಉತ್ಪನ್ನ 
ಗೊಂಡಿತು. ಅದು ಕಾರ್ಯ (ಅಧಿಭೂತ), ಕಾರಣ (ಅಧ್ಯಾತ್ರು, 


5 ಅಧ್ಯಾಯ] ತೃತೀಯ ಸ್ಕಂಧ 211 
ಮಹತ್ತತ್ತಾದ್ದಿಕುರ್ವಾಣಾದಹಂತತ್ತಂ ವ್ಯಜಾಯತ । ೯ (ಅಧಿದೈವ) ಎಂಬ ಮೂರು ರೂಪಗಳಿಂದ ಕ್ರಮವಾಗಿ 
ಕಾರ್ಯಕಾರಣಕರ್ತ್ರಾತ್ಮಾ ಭೂತೇಂದ್ರಿಯಯಮನೋಮಯಃ | ಭೂತ, ಇಂದ್ರಿಯ ಮತ್ತು ಮನಸ್ಸಿನ ಕಾರಣವಾಗಿದೆ. ॥ ೨೯ ॥ ಆ 

॥ ೨೯ ॥ | ಅಹಂಕಾರವು ವೈಕಾರಿಕ (ಸಾತ್ತ್ವಿಕ) ತೈಜಸ (ರಾಜಸ) ಮತ್ತು 
ವೈಕಾರಿಕಸ್ಸೈಜಸಶ್ಚ ತಾಮಸಶ್ಚೇತ್ಯಹಂ ತ್ರಿಧಾ । ತಾಮಸ ಎಂಬ ಭೇದದಿಂದ ಮೂರು ಪ್ರಕಾರದ್ದಾಗಿದೆ. ಅವು 


ಅಹಂತತ್ತಾ ಫುರ್ವಾಣಾನ್ನನೋ ವೈಕಾರಿಕಾದಭೂತ್‌ । 
ವೈಕಾರಿಕಾಶ್ಚ ಯೇ ದೇವಾ ಅರ್ಥಾಭಿವ್ಯಂಜನಂ ಯತಃ 
೩೦ 
ತೈಜಸಾನೀಂದ್ರಿಯಾಣ್ಯೇವ ಜ್ಲಾನಕರ್ಮಮಯಾನಿ ಚ । 
ತಾಮಸೋ ಭೂತಸೂಕ್ಷಾದಿರ್ಯತಃ ಖಂ ಲಿಂಗಮಾತ್ಮನಃ 
1೩0 
ಕಾಲಮಾಯಾಂಶಯೋಗೇನ ಭಗವದ್ದೀಕ್ಕಿತಂ ನಭಃ । 
ನಭಸೋರನುಸ್ಫತಂ ಸರ್ಶಂ ವಿಕುರ್ವನ್ನಿರ್ಮಮೇತನಿಲಮ್‌ 
1೩೨ 
ಅನಿಲೋಪಪಿ ವಿಕುರ್ವಾಣೋ ನಭಸೋರುಬಲಾನ್ವಿತ: । 
ಸಸರ್ಜ ರೂಪತನ್ಮಾತ್ರಂ ಜ್ಯೋತಿರ್ಲೋಕಸ್ಕ ಲೋಚನಮ್‌ 


॥೩೩॥ 
ಅನಿಲೇನಾನ್ಸಿತಂ ಜ್ಯೋತಿರ್ವಿಕುರ್ವತ್ತರವೀಕ್ಷಿತಮ್‌ । 
ಆಧತ್ತಾಂಭೋ ರಸಮಯಂ ಕಾಲಮಾಯಾಂಶಯೋಗತಃ 

॥| ೩೪ ॥ 


ಜ್ಯೋತಿಷಾಂಭೋತನುಸಂಸ್ಕಪ್ಪಂ ಎಿಕುರ್ವದ್ದಹ್ಹವೀಕ್ಷಿತಮ್‌ | 
ಮಹೀಂ ಸಾ ಲಮಾಯಾಂಶಯೋಗತಃ 
1 ೩೫ ॥ 
ಭೂತಾನಾಂ OE ಯದ್ಯದ್ಧವ್ಯಾವರಾವರಮ್‌ | 
ತೇಷಾಂ ಪರಾನುಸಂಸರ್ಗಾದ್ಯಥಾಸಂಖ್ಯಂ ಗುಣಾನ್ನಿದು: 
I A 
ಏತೇ ದೇವಾಃ ಕಲಾ ವಿಷ್ಣೋಃ 
ಕಾಲಮಾಯಾಂಶಲಿಂಗಿನಃ I 
ನಾನಾತ್ವಾತ್ಸ್ವಕ್ರಿಯಾನೀಶಾಃ 
ಪ್ರೋಚುಃ ಪ್ರಾಂಜಲಯೋ ವಿಭುಮ್‌ ॥ ೩೭ ॥ 
ದೇವಾ ಊಚುಃ 
ನಮಾಮ ತೇ ದೇವ ಪದಾರವಿಂದಂ 
ಪ್ರಪನ್ನ ತಾಪೋಪಶಮಾತಪತ್ರಮ್‌ 1 
ಯನ್ನೂಲಕೇತಾ ಯತಯೋತಂಜಸೋರು 
ಸಂಸಾರದುಃಖಂ ಬಹಿರುತ್ಸಿಪಂತಿ 1 ೩೮ ॥ 


ಧಾತರ್ಯದಸ್ನಿನ್ನವ ಈಶ ಜೀವಾ- 
ಸ್ವಾಪತ್ರಯೇಣೋಪಹತಾ ನ ಶರ್ಮ 1 
ಆತ್ಮನ್‌ ಲ್ಲಭಂತೇ ಭಗವಂಸ್ತ್ರವಾಂಘ್ರಿ- 


ಚ್ಛಾಯಾಂ ಸವಿದ್ಯಾಮತ ಆಶ್ರಯೇಮ ॥೩೯॥ 


ಗಳಲ್ಲಿ ಸಾತ್ತ್ವಿಕ ಅಹಂಕಾರದಿಂದ ಮನಸ್ಸು ಮತ್ತು ಯಾವುದರಿಂದ 
ವಿಷುಯಗಳೆ ಜ್ಞಾನ ಉಂಟಾಗುತ್ತದೋ ಆ ಇಂದ್ರಿಯಗಳ ಅಧಿ 
ಷ್ಠಾನ ದೇವತೆಗಳು ಉಂಟಾದವು. ॥ ೩೦ ॥ ತೈಜಸ ಅಹಂಕಾರ 
ದಿಂದ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಾದುವು. 
ತಾಮಸಾಹಂಕಾರದಿಂದ ಸೂಕ್ಷ್ಮ ಭೂತಗಳ ಕಾರಣ ಶಬ್ದ 
ತನ್ನಾತ್ರೆಯು ಉಂಟಾಯಿತು. ಅದರಿಂದ (ಪರಮಾತ್ಮನಿಗೆ ದೃಷ್ಟಾಂತ 
ವಾಗಿ ಹೇಳಲ್ಪಟ್ಟಿರುವ) ಆಕಾಶದ ತತ್ತ ವನಿ ಹುಟ್ಟಿತು. ೩೧ 
ಭಗವಂತನ ದೃಷ್ಟಿಯು ಆಕಾಶದ ಮೇಲೆ ಬೀಳಲು ಅದರಿಂದ ಮತ್ತೆ 
ಕಾಲ, ಮಾಯೆ, ಚಿದಂಶಗಳ ಯೋಗದಿಂದ ಸ್ಪರ್ಶತನ್ಯಾತ್ರೆಯು 
ಉಂಟಾಯಿತು. ಅದು ವಿಕಾರಗೊಂಡಾಗ ವಾಯುವು ಉತ್ಪನ್ನ 
ವಾಯಿತು. ॥ ೩೨ | ಮಹಾಬಲಶಾಲಿಯಾದ ವಾಯುವು ಆಕಾಶ 
ದೊಡನೆ ವಿಕಾರಗೊಂಡಾಗ ರೂಪತನ್ಶಾತ್ರೆಯು ಉಂಟಾಯಿತು. 
ಅದರಿಂದ ಜಗತ್ತಿಗೆ ಪ್ರಕಾಶವನ್ನು ನೀಡುವ ತೇಜಸ್ಸು ಉತ್ಪನ್ನ 
ವಾಯಿತು. ॥ ೩೩ ॥ ಮತ್ತೆ ಪರಮಾತ್ಮನ ದೃಷ್ಟಿಗೆ ಪಾತ್ರವಾಗಿ 
ವಾಯುಸಹಿತ ತೇಜಸ್ಸು ಕಾಲ, ಮಾಯೆ, ಮತ್ತು ಚಿದಂಶಗಳ 
ಯೋಗದಿಂದ ವಿಕಾರಗೊಂಡು ರಸತನ್ಮಾತ್ರೆಯ ಕಾರ್ಯವಾದ 
ಜಲತತ್ತ್ವವನ್ನು ನಿರ್ಮಾಣಮಾಡಿತು. ॥ ೩೪ ॥ ಅನಂತರ ಜಲವು 
ತೇಜಸಿನೊಡನೆ ಸೇರಿ ಬ್ರಹ್ಮನ ದೃಷ್ಟಿಪಾತದಿಂದ ಕಾಲ, ಮಾಯೆ 
ಮತ್ತು ಚಿದಂಶಗಳ ಯೋಗದಿಂದ ಗಂಧಗುಣವುಳ್ಳ ಪೃಥ್ವಿಯನ್ನು 
ಉಂಟುಮಾಡಿತು. ॥ ೩೫ ॥ ವಿದುರನೇ! ಆಕಾಶವೇ ಮುಂತಾದ 
ಪಂಚಭೂತಗಳಲ್ಲಿ ಉತ್ತರೋತ್ತರ ಭೂತಗಳಲ್ಲಿ ಕ್ರಮವಾಗಿ 
ಅವುಗಳ ಹಿಂದು-ಹಿಂದಿನ ಭೂತಗಳ ಗುಣಗಳೂ ಅನುವರ್ತಿಸು 
ತ್ತವೆಯೆಂದು ತಿಳಿಯಬೇಕು. ॥ ೩೬ ॥ ಆ ಮಹತ್ವತ್ವಾದಿಗಳಿಗೆ 
ಅಭಿಮಾನಿಗಳಾಗಿ ವಿಕಾರ, ವಿಕ್ಷೇಪ, ಮತ್ತು ಚೇತನಾಂಶ ವಿಶಿಷ್ಟ 
ರಾದ ದೇವಗಣಗಳೆಲ್ಲ ಶ್ರೀಭಗವಂತನ ಅಂಶಗಳೇ ಆಗಿದ್ದಾರೆ. 
ಆದರೆ ಬೇರೆ-ಬೇರೆಯಾಗಿ ಇರುವ ಕಾರಣ ವಿಶ್ವರಚನೆಯೆಂಬ 
ತಮ್ಮ ಕಾರ್ಯಗಳನ್ನು ಮಾಡಲು ವಿಫಲರಾದಾಗ ಅವರು ಕೈ 
ಮುಗಿದು ಭಗವಂತನನ್ನು ಹೀಗೆ ಪ್ರಾರ್ಥಿಸಿದರು. ॥ ೩೭ ॥ 
ದೇವತೆಗಳು ಹೇಳುತ್ತಾರೆ - ಓ ದೇವದೇವಾ | ನಿನ್ನ ಪಾದಾ 
ರವಿಂದಗಳಿಗೆ ವಂದಿಸುತ್ತಿದ್ದೇ ವೆ. ಅವು ಶರಣುಬಂದ ಜೀವಿಗಳ 
ತಾಪವನ್ನು ಹೋಗಲಾಡಿಸುವುದಕ್ಕೆ ಕೊಡೆಗಳಂತಿವೆ. ಅವುಗಳ 
ಆಸರೆ ಪಡೆದರೆ ಯತಿಗಳು ಅನಂತ ಸಂಸಾರದುಖುವನ್ನು ಸುಲಭ 
ವಾಗಿ ದೂರಕ್ಕೆ ಎಸೆದು ಬಿಡುತ್ತಾರೆ. ॥ ೩೮ ॥ ಓ ಸಷ್ಟಿಕರ್ತಾ 
ಜಗದೀಶ್ವ ರರ್ನೆ! ಈ ಈ ಸಂಸಾರದಲ್ಲಿ ತಾಃ ಪತ್ರಯದಿಂದ "ದುಃಖಿತ 
ರಾಗಿರುವ ಕಾರಣ ಜೀವಿಗಳಿಗೆ ಸ್ವಲ್ಪವೂ ಶಾಂತಿ ಸಿಗುತ್ತಿಲ್ಲ 
ಆದ್ದರಿಂದ ನಾವು ನಿನ್ನ ಚರಣಗಳ ಜ್ಞಾನ ನಮಯ ಛಾಯೆಯ 
ಆಶ್ರಯವನ್ನು ಪಡೆಯುತ್ತೇವೆ. ॥೩೯॥ ಮುನಿಗಳು ಏಕಾಂತದಲ್ಲಿ 


212 
ಮಾರ್ಗಂತಿ ಯತ್ತೇ ಮುಖಪದ್ಗನೀಡೈೆ: 
ಛಂದಃ ಸುಪರ್ಣೈೈರ್ಯಷಯೋ ವಿವಿಕ್ಲೇ 


ಯಸ್ಯಾಘಮರ್ಷೋದಸರಿದ್ದರಾಯಾಃ 
ಪದಂ ಪದಂ ತೀರ್ಥಪದಃ ಪ್ರಪನ್ನಾಃ 


11 ೪೦ ॥ 


ಯಚ್ಛದ್ಧಯಾ ಶ್ರುತವತ್ಯಾ ಚ ಭಕ್ತ್ಯಾ 
ಸಂಮೃಜ್ಯಮಾನೇ ಹೃದಯೇ5ವಧಾಯ 
ಜ್ಞಾನೇನ ವೈರಾಗ್ಯಬಲೇನ ಧೀರಾ 
ವ್ರಜೇಮ ತತ್ತೇ5ಂಘ್ರಿಸರೋಜಪೀಠಮ್‌ 


॥1 ೪೧ ॥ 


ಜನ್ಮಸ್ಥಿತಿಸಂಯಮಾರ್ಥೇ 
ಕೃತಾವತಾರಸ್ಯ ಪದಾಂಬುಜಂ ತೇ । 
ವ್ರಜೇಮ ಸರ್ವೇ ಶರಣಂ ಯದೀಶ 


ಸ್ಮೃತಂ ಪ್ರಯಚ್ಛತ್ಯಭಯಂ ಸ್ವಪ್ರಂಸಾಮ್‌ 11 ೪೨ ॥॥ 


ಯತ್ನಾನುಬಂಧೇತಸತಿ ದೇಹಗೇಹೇ 
ಮಮಾಹಮಿತ್ಯೂಢದುರಾಗ್ರಹಾಣಾಮ್‌ । 
ಪುಂಸಾಂ ಸುದೂರಂ ವಸತೋಷಇಪಿ ಪುರ್ಯಾಂ 
ಭಜೇಮ ತತ್ತೇ ಭಗವನ್ನದಾಬ್ದಮ್‌ ॥೪೩॥ 
ತಾನ್‌ ವೈಹ್ಯಸದ್ವೃತ್ತಿಭಿರಕ್ಸಿಭಿರ್ಯೇ 
ಪರಾಹೃತಾಂತರ್ಮನಸಃ ಪರೇಶ I 
ಅಥೋ ನ ಪಶ್ಶಂತ್ಯುರುಗಾಯ ನೂನಂ 
ಯೇ ತೇ ಪದನ್ಯಾಸವಿಲಾಸಲಕ್ಷಾ 


ಫಿಜಿ ಗ ೪೪ ॥ 


ಪಾನೇನ ತೇ ದೇವ ಕಥಾಸುಧಾಯಾಃ 
ಪ್ರವೃದ್ಧಭಕ್ಕಾ ವಿಶದಾಶಯಾ ಯೇ ॥ 
ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ 


ಯಥಾಂಜಸಾನ್ವೀಯುರಕುಂಠಧಿಷ್ಣ ಮ್‌ ಭ೪೫॥ 


ತಥಾಪರೇ ಚಾತ್ಮಸಮಾಧಿಯೋಗ- 

, ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಕಾಮ್‌ । 
ತ್ವಾಮೇವ ಧೀರಾಃ ಪುರುಷಂ ವಿಶಂತಿ 

ತೇಷಾಂ ಶ್ರಮಃ ಸ್ಯಾನ್ನ ತು ಸೇವಯಾ ತೇ ॥ ೪೬ ॥ 


ತತ್ತೇ ವಯಂ ಲೋಕಸಿಸೃಕ್ಚಯಾನರದ್ಯ 


ತ್ವಯಾನುಸೃಷ್ಟಾಸ್ಟಿಭಿರಾತ್ಮಬಿ: ಸ್ಮ! 
ಸರ್ವೇ ವಿಯುಕ್ತಾಃ ಸ್ಥವಿಹಾರತಂತ್ರಂ 


ನ ಶಕ್ತುಮಸ್ತತ್ಛತಿಹರ್ತವೇ ತೇ ॥೪೭॥ 
a ಧಿ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಕುಳಿತು ನಿನ್ನ ಮುಖಕಮಲದ ಆಶ್ರಯದಲ್ಲಿರುವ ವೇದಮಂತ್ರ 
ಗಳೆಂಬ ಪಕ್ಷಿಗಳ ಸಹಾಯದಿಂದ ಯಾವುದನ್ನು ಅರಸುತ್ತಿರು 
ವರೋ ಮತ್ತು ಯಾವುದು ಸಮಸ್ತ ಪಾಪಗಳನ್ನೂ ನಾಶಗೊಳಿಸುವ 
ದೇವನದಿಯಾದ ಗಂಗೆಯ ಉತ್ಪತ್ತಿಸ್ಥಾನವಾಗಿದೆಯೋ ಅಂತಹ 
ನಿನ್ನ ಪರಮಪಾವನವಾದ ಪಾದಪದ್ಧಗಳನ್ನು ನಾವು ಆಶ್ರಯಿಸು 
ತ್ತೇವೆ. ॥ ೪೦ ॥ ಧೀರರಾದ ಯೋಗೀಶ್ವರರು ಯಾವುದನ್ನು ಶ್ರದ್ಧೆ 
ಮತ್ತು ಶ್ರವಣ-ಕೀರ್ತನರೂಪವಾದ ಭಕ್ತಿಯಿಂದ ಶುದ್ಧವಾದ ತಮ್ಮ 
ಅಂತಹರಣದಲ್ಲಿ ಧರಿಸಿಕೊಂಡು ಜ್ಞಾನವೈರಾಗ್ಯಗಳ ಬಲದಿಂದ 
ಮುಕ್ತಿಯನ್ನು ಪಡೆಯುತ್ತಾರೋ ಅಂತಹ ನಿನ್ನ ಪಾದಗಳ ಪೀಠವನ್ನು 
ನಾವು ಆಶ್ರಯಿಸುತ್ತೇವೆ. ॥ ೪೧ ॥ ಪ್ರಭೋ! ನೀನು ಪ್ರಪಂಚದ 
ಸೃಷ್ಟಿ, ಸ್ಥಿತಿ, ಲಯಗಳಿಗಾಗಿಯೇ ಅವತರಿಸುತ್ತೀಯೆ. ಆದುದ 
ರಿಂದ ನಾವೆಲ್ಲರೂ ಸ್ಥರಿಸುವ ಭಕ್ತರಿಗೆ ಅಭಯವನ್ನೀಯುವ ನಿನ್ನ ಆ 
ಅಡಿದಾವರೆಗಳನ್ನು ಶರಣುಹೊಂದುತ್ತೇವೆ. ॥ ೪೨ ॥ ನೀನು 
ಸಮಸ್ತ ಮನುಷ್ಯರ ಹೃದಯಗಳಲ್ಲಿ ಅಂತರ್ಯಾಮಿಯಾಗಿ ವಾಸ 
ಮಾಡುತ್ತಿದ್ದರೂ ಯಾರು ಮನೆ-ಮಡದಿ-ಮಕ್ಕಳು-ದೇಹ 
ಮುಂತಾದವುಗಳಲ್ಲಿ ಹಾಗೂ ಅವುಗಳೊಂದಿಗೆ ಸಂಬಂಧ 
ಎರಿಸುವ ಬೇರೆ ತುಚ್ಛ ಪದಾರ್ಥಗಳಲ್ಲಿ "ನಾನು, ನನ್ನದು' ಎಂಬ 
ದುರಾಗ್ರಹವಿರಿಸಿಕೊಂಡವರಿಗೆ ಅತ್ಯಂತದೂರವಾದ ನಿನ್ನ ಚರಣಾರ 
ವಿಂದಗಳನ್ನು ನಾವು ಭಜಿಸುತ್ತೇವೆ. ॥ ೪೩ ॥ ಪರಮ ಯಶಸ್ವೀ 
ಪರಮೇಶ್ವರನೇ ! ಇಂದ್ರಿಯಗಳ ವಿಷಯಗಳಿಗೆ ಅಭಿಮುಖವಾಗಿ 
ರುವುದರಿಂದ ಯಾರ ಮನಸ್ಸು ಸದಾ ಹೊರಗಡೆಯೇ ಅಲೆ 
ಯುತ್ತಿರುವುದೋ, ಅಂತಹ ಪಾಮರ ಜನರು ನಿನ್ನ ಶ್ರೀಪಾದ 
ವಿನ್ಯಾಸದ ಕಾಂತಿಯನ್ನು ವಿಶೇಷವಾಗಿ ಅರಿತಿರುವ ಭಕ್ತಜನರ 
ದರ್ಶನವನ್ನು ಪಡೆಯುವುದಿಲ್ಲ ಅದರಿಂದ ಅವರು ನಿನ್ನ 
ಚರಣಾರವಿಂದಗಳಿಂದ ದೂರವಾಗಿದ್ದಾರೆ. ॥ ೪೪ ॥ ಪ್ರಭೋ! 
ನಿನ್ನ ಕಥಾಮೃತಪಾನದಿಂದ ಉಕ್ಕಿಬರುವ ಭಕ್ತಿಯಿಂದ ಯಾರ 
ಅಂತಃಕರಣವು ನಿರ್ಮಲವಾಗಿ ಬಿಟ್ಟಿದೆಯೋ, ಅಂತಹವರು 
ವೈರಾಗ್ಯಸಾರವಾದ ಆತ್ಮಜ್ಞಾನವನ್ನು ಪಡೆದು ಆಯಾಸ 
ವಿಲ್ಲದೆಯೇ ವೈಕುಂಠಧಾಮವನ್ನು ಹೊಂದಿಬಿಡುವರು. ॥ ೪೫ ॥ 
ಅಂತೆಯೇ ಕೆಲವು ಧೀರರು ಚಿತ್ತವೃತ್ತಿ ನಿರೋಧರೂಪವಾದ 
ಸಮಾಧಿಯ ಬಲದಿಂದ ನಿನ್ನ ಪ್ರಬಲ ಮಾಯೆಯನ್ನು ದಾಟಿ 
ನಿನ್ನಲ್ಲಿ ಲೀನರಾಗುತ್ತಾರೆ. ಆದರೆ ಅವರಿಗೆ ತುಂಬಾ ಶ್ರಮವಿರುತ್ತದೆ. 
ನಿನ್ನ ಭಕ್ತಿಮಾರ್ಗದಲ್ಲಾದರೋ ಯಾವ ಕಷ್ಟವೂ ಇಲ್ಲ ॥ ೪೬ ॥ 
ಓ ಆದಿದೇವನೇ! ಪ್ರಪಂಚದ ಸೃಷ್ಟಿಗಾಗಿ ನೀನು ನಮ್ಮನ್ನು 
ತ್ರಿಗುಣಮಯರನ್ನಾಗಿ ಸೃಷ್ಟಿಸಿರುವೆ. ಆದರೆ ನಮ್ಮೆಲ್ಲರ ಸ್ವಭಾವವು 
ಬೇರೆ-ಬೇರೆಯಾದ್ದರಿಂದ ಪರಸ್ಪರ ಸಾಮ್ಯವಿಲ್ಲ, ಆದ್ದರಿಂದ ನಾವು 
ಒಟ್ಟಿಗೆ ಸೇರಿ ನಿನ್ನ ಕ್ರೀಡೆಗಾಗಿ ಲೋಕಸೃಷ್ಟಿಯನ್ನು ಮಾಡಿ ನಿನಗೆ 
ಸಮರ್ಪಿಸಲು ಅಸಮರ್ಥರಾಗಿದ್ದೇವೆ. I ೪೭॥ ಆದ್ದರಿಂದ ಜನ್ನ 
ರಹಿತನಾದ ಭಗವಂತನೇ ! ಯಾವುದರಿಂದ ನಾವು ಬ್ರಹ್ಮಾಂಡ 
ವನ್ನು ರಚಿಸಿ ನಿನಗೆ ಸಮಸ್ತ ಪೂಜೆಗಳನ್ನು ಸಮರ್ಪಿಸಲು ಸಮರ್ಥ 
ರಾಗುವೆವು ? ಅನ್ನವನ್ನೂ ಪಡೆದು ಜೀವಿಸುವೆವು ? ಮತ್ತು ಈ 
ಸಮಸ್ತ ಜೀವಿಗಳೂ ಕೂಡ ಎಲ್ಲ ವಿಘ್ನಗಳಿಂದಲೂ ದೂರವಾಗಿದ್ದು 


6 ಅಧ್ಯಾಯ] ತೃತೀಯ ಸೃಂಧ 213 
ಯಾವದ್ದಲಿಂ ತೇ5ಜ ಹರಾಮ ಕಾಲೇ ನಮಗೂ ಹಾಗೂ ನಿನಗೂ ಸೇವೆಗಳನ್ನೂ ಸಮರ್ಪಿಸುತ್ತಾ 


ಯಥಾ ವಯಂ ಚಾನ್ನಮದಾಮ ಯತ್ರ । 
ಯಥೋಬಭಯೇಷಾಂ ತ ಇಮೇ ಹಿ ಲೋಕಾ 


ಬಲಿಂ ಹರಂತೋತನ್ನ ಮದಂತ್ಯನೂಹಾಃ 11 ೪೮ ॥ 
ತ್ವಂ ನಃ ಸುರಾಣಾಮಸಿ ಸಾನ್ಹಯಾನಾಂ 

ಕೂಟಸ್ಥ ಆದ್ಯಃ ಪುರುಷಃ ಪುರಾಣಃ । 
ತಂ ದೇವ ಶಕಾ ್ರ್ಯಂ ಗುಣಕರ್ಮಯೋನ್‌ೌ 

ರೇತಸ್ತ ಹೌಯಾಂ ಕವಿಮಾದಧೇರಜಃ ॥ ೪೯ ॥ 


ತತೋ ವಯಂ ಸತ್ವಮುಖಾ ಯದರ್ಥೇ 
ಬಭೂವಿಮಾತ್ಮನ್ಮರವಾಮ ಕಿಂ ತೇ | 

ತಂ ನಃ ಸ್ವಚಕ್ಟುಃ ಪರಿದೇಹಿ ಶಕ್ತ್ಯಾ 
ದೇವ ಕ್ರಿಯಾರ್ಥೇ ಯದನುಗ್ರಹಾಣಾಮ್‌ ॥ ೫೦ ॥ 


ತಮ್ಮ-ತಮ್ಮ ಆಹಾರಗಳನ್ನು ಸೇವಿಸಲು ಸಮರ್ಥವಾದಾವು 9 
ಅಂತಹ ಯಾವುದಾದರೂ ಉಪಾಯವನ್ನು ಮಾಡು. ॥ ೪೮ ॥ ಓ 
ಭಗವಂತಾ | ವಿಕಾರರಹಿತನಾದ ಪುರಾಣಪುರುಷನಾದ ನೀನೇ 
ಇತರ ಕಾರ್ಯವರ್ಗಗಳಿಂದೊಡಗೂಡಿದ ದೇವತೆಗಳಾದ ನಮಗೆ 
ಲ್ಲರಿಗೂ ಆದಿಕಾರಣನಾಗಿರುವೆ. ಜನ್ನರಹಿತನಾದ ನೀನು ಹೀಗೆ 
ಸತ್ತ್ವಾಓಗುಣ ಮತ್ತು ಜನ್ಮಾದಿಕರ್ಮಗಳ ಕಾರಣರೂಪೀ ಮಾಯಾ 
ಶಕ್ಕಿಯಲ್ಲಿ ಚಿದಂಶರೂಪವಾದ ವೀರ್ಯವನ್ನು ಸ್ಥಾಪಿಸಿದೆ ॥ ೪೯ ॥ 
ಓ ಪರಮಾತ್ಮಾ! ಮಹತ್ತತ್ತಾ ಎದಿರೂಪೀ ದೇವಗಣ ಗಳಿಂದ ನಾವು 
ಯಾವ ಕಾರ್ಯಕ್ಕಾಗಿ ಸೃಷ್ಟಿಸಲಟ್ಟಿರುವೆವೋ, ಇದರ ಸಂಬಂಧ 
ವಾಗಿ ನಾವು ಏನು ಮಾಡಬೆಕು ? ದೇವಾ! ನಮ್ಮ ಮೇಲೆ ನೀನೇ 
ಅನುಗ್ರಹ ಬೀರುವಂತಹವನು. ಅದಕ್ಕಾಗಿ ಬ್ರಹ್ಮಾಂಡ ರಚನೆಗಾಗಿ 
ನೀನು ನಮಗೆ ನಿನ್ನ ಅದ್ಭುತವಾದ ಕ್ರಿಯಾ ಶಕ್ತಿಗಳೊಡನೆ ನಿನ್ನ 
ದಿವ್ಯವಾದ ಜ್ಞಾನಶಕ್ತಿಯನ್ನು ಕರುಣಿಸು. ॥ ೫೦ ॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಫಂಧೇ ಪಂಚಮೋ5 ಧ್ಯಾಯಃ॥ ೫ ॥ 


ರಾಜಾನಂ ೂವಾಾಕಾ 


ಆರನೆಯ ಅಧ್ಯಾಯ 
ವಿರಾಟ್‌ಶರೀರದ ಉತ್ಪತ್ತಿ 


ಖಷಿರುವಾಚ 


ಇತಿ ತಾಸಾಂ ಸ್ವತಕ್ಕೀನಾಂ ಸತೀನಾಮಸಮೇತ್ಯ ಸಃ। 


ಪ್ರಸುಪ್ತಲೋಕತಂತ್ರಾಣಾಂ ನಿಶಾಮ್ಯ ಗತಿಮೀಶ್ವರ: 
WOH 


ಕಾಲಸಂಜ್ಞಾಂ ತದಾ ದೇವೀಂ ಬಿಭ್ರಚ್ಛಕ್ತಿಮುರುಕ್ರಮಃ । 


ತ್ರಯೋವಿಂಶತಿತತ್ತ್ಯಾನಾಂ ಗಣಂ ಯುಗಪದಾವಿಶತ್‌ 
॥| ೨ 


ಸೋಠನುಪ್ರವಿಷ್ಟೋ ಭಗವಾಂಶ್ನೇಷ್ಟಾ ರೂಪೇಣ ತಂ ಗಣಮ್‌ । 
ಭಿನ್ನುಸಂಯೋಜಯಾಮಾಸಸುಪುಂಕರ್ಮ ಪ್ರಬೋಧಯನ್‌ 
TET 


ಪ್ರಬುದ್ಧ ಕರ್ಮಾ ದೈವೇನ ತ್ರಯೋವಿಂಶತಿಕೋ ಗಣಃ । 
ಪ್ರೇರಿತೋ5 ಜನಯತ್ನಾ ಭಿರ್ಮಾತ್ರಾಭಿರಧಿಪೂರುಷಮ್‌ 
wu ೪ 


ಪರೇಣ ವಿಶತಾ ಸಸ್ಟಿನ್ನಾತ್ರಯಾ ಎಶ್ಪಸ್ಪಗ್ಗಣಃ 1 


ಚುಕ್ಟೋಭಾನ್ಯೋನ್ಯಮಾಸಾದ್ಕ ಯಸ್ವಿಲ್ಲೋಕಾಶ್ಚರಾಚರಾಃ 
TENT 


ಮೈತ್ರೇಯ ಮಹರ್ಷಿಗಳು ಹೇಳಿದರು - ಮಹಾತ್ಮನಾದ 
ವಿದುರನೇ! ತನ್ನ ಮಹತ್ತತ್ವವೇ ಮುಂತಾದ ಶಕ್ತಿಗಳು ಹೀಗೆ 
ಒಂದಕ್ಕೊಂದು ಸೇರದೆ ಬೇರೆಯಾಗಿದ್ದ ಕಾರಣ ಸೃಷ್ಟಿಕಾರ್ಯವನ್ನು 
ಮುಂದರಿಸಲು ಅಸಮರ್ಥವಾಗಿದ್ದುದನ್ನು ಕಂಡು ಆ ಸರ್ವಶಕ್ತ 
ನಾದ ಭಗವಂತನು ಕಾಲಶಕ್ಷಿಯನ್ನು ಸ್ವೀಕರಿಸಿ ಮಹತ್ತತ್ವ್ವ, ಅಹಂ 
ಕಾರ ಪಂಚಭೂತ ಪಂಚತನಾತ್ರೆಗಳು, ಮನಸ್ಸು ಸಹತ "ಹನ್ನೊಂದು 
ಇಂದ್ರಿಯಗಳು ಈ ಇಪ್ಪತ್ತಮೂರು ತತ್ತ್ವಗಳ "ಸಮುದಾಯವನ್ನು 
ಒಟ್ಟಿಗೆ ಒಳಹೊಕ್ಕನು. ॥ ೧-೨ ॥ ಹೀಗೆ ಒಳಹೊಕ್ಕು ಮಹಾ 
ಪ್ರಭುವು ಪ್ರಸುತ್ತವಾಗಿದ್ದ ಜೀವಿಗಳ ಅದೃಷ್ಟ ಪ್ವಕರ್ಮಗಳನ್ನು ಎಚ್ಚರ 
ಗೊಳಿಸಿ ಮತ್ತೆ ಪರಸ್ಫರ ದೂರವಾಗಿದ್ದ ಆ ತತ್ತ್ವಸಮೂಹವನ್ನು ತನ್ನ 
ಕ್ರಿಯಾಶಕ್ಷಿಯ ಮೂಲಕ ಒಂದುಗೂಡಿಸಿದನು. ॥ ೩ ॥ ಹೀಗೆ 
ಭಗವಂತನು ಅದೃಷ್ಟವನ್ನು ಕಾರ್ಯೋನ್ನುಖಗೊಳಿಸಿದಾಗ ಆ 
ಇಪ್ತತ್ರಮೂರು ತತ್ತ್ವಗಳ ಸಮೂಹವು ಭಗವಂತನ ಪ್ರೇರಣೆ 
ಯಿಂದ ತಮ್ಮ ಅಂಶಗಳಿಂದ ಅಧಿಪುರುಷ- ವಿರಾಟ್‌ಪುರುಷನನ್ನು 
ಸೃಷ್ಟಿಸಿದವು. ॥ ೪ ॥ ಅರ್ಥಾತ್‌-ಭಗವಂತನು ಅಂಶರೂಪದಿಂದ 
ತನ್ನ ಆ ಶರೀರದಲ್ಲಿ ಪ್ರವೇಶಿಸಿದಾಗ ಆ ವಿಶ್ವರಚನೆ ಮಾಡುವ 
ಮಹತ್ತತ್ತಾ ದಿ ಸಮುದಾಯವು ಒಂದರೊಳಗೆ ಒಂದು ಬೆರೆತು 
ಪರಿಣಾಮಹೊಂದಿತು. ಈ ತತ್ತ್ವಗಳ ಪರಿಣಾಮವೇ ವಿರಾಟ್‌ 
ಪುರುಷನಾಗಿದ್ದಾನೆ. ಅದರಲ್ಲೇ “ಔರಾಚರ ಜಗತ್ತು ಇರುವುದು. 
॥1೫॥ ಆ ಹಿರಣ್ಣಯನಾದ "ಎರಾಟ್‌ಪುರುಷನು ಸಮಸ್ತ ಜೀವ 


214 

ಹಿರಣ್ಮಯ: ಸ ಪುರುಷಃ ಸಹಸ್ರಪರಿವತ್ತರಾನ್‌ । 

ಆಂಡಕೋಶ ಉವಾಸಾಪ್ಪು ಸರ್ವಸತ್ತೊ ಪಿಪಬ್ಬಂಹಿತಃ 
0೬ 


ಸ ವೈ ವಿಶ್ವಸ್ಜಜಾಂ ಗರ್ಭೋ ದೇವಕರ್ಮಾತ್ಮಶಕ್ಕಿಮಾನ್‌ I 
ವಿಬಭಾಜಾತ್ಥನಾಠ 5ತ್ಮಾನಮೇಕಧಾ ದಶಧಾ ತ್ರಿಧಾ 

(| ೭॥ 
ಏಷ ಹ್ಯಶೇಷಸತ್ತ್ವಾನಾಮಾತ್ಮಾಂಶಃ ಪರಮಾತ್ಮನಃ । 
ಆದ್ಯೋ5ವತಾರೋ ಯತ್ರಾಸೌ ಭೂತಗ್ರಾಮೋ ವಿಭಾವೃತೇ 

(1 ೮॥ 
ಸಾಧ್ಯಾತ್ಸಃ ಸಾಧಿದೈವಶ್ಚ ಸಾಧಿಭೂತ .ಇತಿ ತ್ರಿಧಾ । 
ವಿರಾಟ್‌ ಪ್ರಾಣೋ ದಶವಿಧ ಏಕಧಾ ಹೃದಯೇನ ಚ 

॥೯॥ 


ಸ್ಫರನ್‌ ವಿಶ್ವಸ್ಚಜಾಮೀಶೋ ವಿಜ್ಞಾಪಿತಮಧೋಕ್ಷಜಃ। 
ವಿರಾಜಮತಪತ್‌ ಸ್ವೇನ ತೇಜಸೈಷಾಂ ವಿವೃತ್ತಯೇ 
w 0೦ 


ಅಥ ತಸ್ಯಾಭಿತಪ್ಪಸ್ಯ ಕತಿ ಚಾಯತನಾನಿ ಹ। 
ನಿರಭಿದ್ಯಂತ ದೇವಾನಾಂ ತಾನಿ ಮೇ ಗದತಃ ಶೃಣು 
॥೧೧॥ 


ತಸ್ಯಾಗ್ನಿರಾಸ್ಕಂ ನಿರ್ಭಿನ್ನಂ ಲೋಕಪಾಲೋತವಿಶತ್ತದಮ್‌ । 
ವಾಚಾ ಸ್ಟಾಂಶೇನ ವಕ್ತವ್ಯಂ ಯಯಾಸೌ ಪ್ರತಿಪದ್ಯತೇ 
11 ೧೨ ॥ 


ನಿರ್ಭಿನ್ನಂ ತಾಲು ವರುಣೋ ಲೋಕಪಾಲೋತವಿಶದ್ದರೇಃ | 
ಜಿಹ್ವಯಾಂಶೇನ ಚ ರಸಂ ಯಯಾಸೌ ಪ್ರತಿಪದ್ಯತೇ 
11 ೧೩ 1 


ನಿರ್ಭಿನ್ನೇ ಅಶ್ವಿನೌ ನಾಸೇ ವಿಷ್ಣೋರಾವಿಶತಾಂ ಪದಮ್‌ ।ಟ 
ಫ್ರಾಣೇನಾಂಶೇನ ಗಂಧಸ್ಯ ಪ್ರತಿಪತ್ರಿರ್ಯತೋ ಭವೇತ್‌ 
॥ ೧೪ ॥ 
ನಿರ್ಭಿನ್ನೇ ಅಕ್ಲಿಣೀ ತ್ತಾ ಲೋಕಪಾಲೋಪವವಿಶದ್ವಿಭೋಃ I 
ಚಕ್ಷುಪಾಂಶೇನ ರೂಪಾಣಾಂ ಪ್ರತಿಪತ್ರಿರ್ಯತೋ ಭವೇತ್‌ 
1 ೧೫ ॥ 


ನಿರ್ಭಿನ್ನಾ: ನ್ಯಸ್ಯ ಚರ್ಮಾಣಿ ಲೋಕಪಾಲೋತನಿಲೋತವಿಶತ್‌ । 
ಪ್ರಾಣೇನಾಂಶೇನ ಸಂಸ್ಪರ್ಶಂ ಯೇನಾಸ್‌ ಪ್ರತಿಪದ್ಯತೇ 
W ೧೬ I 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ರಾಶಿಗಳನ್ನು ತನ್ನಲ್ಲಿರಿಸಿಕೊಂಡು ಜಲರಾಶಿಯ ಮಧ್ಯದಲ್ಲಿರುವ 
ಬ್ರಹ್ಮಾಂಡವೆಂಬ ಕೋಶದಲ್ಲಿ ಒಂದು ಸಾವಿರ ದಿವ್ಯವರ್ಷ 
ಗಳವರೆಗೆ ವಾಸಿಸುತ್ತಿದ್ದನು. ॥ ೬ ॥ ಅನಂತರ ಭಗವಂತನ ಜ್ಞಾನ, 
ಕ್ರಿಯೆ ಮತ್ತು ಆತ್ಮಶಕ್ಕಿಗಳಿಂದ ಸಂಪನ್ನನಾದ ಆ ತತ್ತ್ವಗರ್ಭನಾದ 
ವಿರಾಟ್‌ಪುರುಷನು ತನ್ನನ್ನು ತಾನೇ ವಿಭಾಗ ಮಾಡಿಕೊಂಡನು. 
ಒಂದು ಹೃದಯರೂಪವಾಗಿಯೂ, ಹತ್ತುಪ್ರಾಣಗಳ ರೂಪ 
ವಾಗಿಯೂ, ಆಧ್ಯಾತ್ಮಿಕ, ಆಧಿದೈವಿಕ, ಆದಿಭೌತಿಕಗಳೆಂಬ ಮೂರು 
ರೀತಿಯಾಗಿ ವಿಭಾಗಿಸಿ ಕೊಂಡನು. ॥೭॥ ಈ ವಿರಾಟ್‌ 
ಪುರುಷನೇ ಪ್ರಥಮ ಜೀವನಾದ ಕಾರಣ ಸಮಸ್ತ ಜೀವರ ಆತ್ಯಾ 
ಜೀವರೂಪನಾದ್ದರಿಂದ ಪರಮಾತ್ಮನ ಅಂಶ ಮತ್ತು ಶ್ರೀಭಗವಂತನ 
ಮೊದಲನೆಯ ಅಭಿವ್ಯಕ್ತಿ ಆಗಿರುವುದರಿಂದ ಅವನ ಮೊದಲನೆಯ 
ಅವತಾರವಾಗಿದೆ. ಈ ಸಮಸ್ತ ಭೂತ ಸಮುದಾಯವು ಇದರಲ್ಲೇ 
ಪ್ರಕಾಶಗೊಳ್ಳುವುದು. ॥ ೮ ॥ ಇವನು ಅಧಾತ್ಯ ಅಧಿಭೂತ, ಅಧಿ 
ದೈವರೂಪದಿಂದ ಮೂರು ಬಗೆಯಾಗಿಯೂ, ಪ್ರಾಣರೂಪದಿಂದ 
ಹತ್ತು ಬಗೆಯಾಗಿಯೂ, ಹೃದಯ ರೂಪದಿಂದ ಒಂದು* ಬಗೆ 
ಯಾಗಿಯೂ ಇರುವನೆಂದು ತಿಳಿಯಬೇಕು. ॥ ೯ ॥ 

ಮತ್ತೆ ವಿಶ್ವರಚನೆಯನ್ನು ಮಾಡುವ ಮಹತ್ವತ್ವ್ವಾದಿಗಳ ಅಧಿ 
ಪತಿಯಾದ ಶ್ರೀಭಗವಂತನು ಆ ತತ್ತ ಎಳೆ ಪ್ರಾರ್ಥನೆಯನ್ನು 
ನೆನೆದು ಅವುಗಳ ವೃತ್ತಿಗಳನ್ನು ಎಚ್ಚರಿಸಲಿಕ್ಕಾಗಿ ತನ್ನ ಚೈತನ್ಯ ರೂಪ 
ವಾದ ತೇಜಸಿನಿಂದ ಆ ವಿರಾಟ್‌ಪುರುಷನನ್ನು ಪ್ರಕಾಶಿತಗೊಳಿಸಿ, 
ಎಚ್ಚರಿಸಿದನು. ॥ ೧೦ ॥ ಆತನು ಎಚ್ಚರಗೊಂಡೊಡನೆಯೇ ದೇವತೆ 
ಗಳಿಗೋಸ್ಕರ ಎಷ್ಟು ಸ್ಥಾನಗಳು ಪ್ರಕಟಗೊಂಡವು ಎಂಬುದನ್ನು 
ಹೇಳುತ್ತೇನೆ, ಕೇಳು. ॥ ೧೧ ॥ ಮೊಟ್ಟಮೊದಲಿಗೆ ಆ ವಿರಾಟ್‌ 
ಪುರುಷನ ಮುಖವು ಪ್ರಕಟವಾಯಿತು. ಅದರಲ್ಲಿ ಲೋಕಪಾಲ 
ನಾದ ಅಗ್ನಿಯು ತನ್ನ ಅಂಶವಾದ ವಾಗಿಂದ್ರಿಯದೊಡನೆ ಪ್ರವೇಶ 
ಮಾಡಿದನು. ಅದರಿಂದಲೇ ಈ ಜೀವವು ಮಾತನಾಡುತ್ತಾನೆ. 
॥ ೧೨ ॥ ಮತ್ತೆ ವಿರಾಟ್‌ಪುರುಷನ ದವಡೆ ಉತ್ಪನ್ನವಾಯಿತು. 
ಅದರಲ್ಲಿಲೋಕಪಾಲನಾದ ವರುಣನು ತನ್ನ ಅಂಶ ರಸನೇಂದ್ರಿಯ 
ಸಹಿತ ಸ್ಥಿತನಾದನು. ಅದರಿಂದ ಜೀವವು ರಸಗಳನ್ನು ಗ್ರಹಿಸುತ್ತದೆ. 
॥ ೧೩ ॥ ಇದಾದ ಬಳಿಕ ಆ ವಿರಾಟ್‌ಪುರುಷನ ಮೂಗು 
ಹೊಳ್ಳೆಗಳು ಪ್ರಕಟವಾದುವು. ಇಬ್ಬರು ಅಶ್ವಿನೀಕುಮಾರರು ತಮ್ಮ 
ಅಂಶವಾದ ಫ್ರಾಣೇಂದ್ರಿಯದೊಡನೆ ಅವುಗಳನ್ನು ಹೊಕ್ಕರು. 
ಅದರಿಂದ ಜೀವಿಯು ವಾಸನೆಯನ್ನು ಗ್ರಹಿಸುತ್ತದೆ. ॥ ೧೪ ॥ 
ಹೀಗೆಯೇ ಆ ವಿರಾಟ್‌ಪುರುಷನ ದೇಹದಲ್ಲಿ ಕಣ್ಣುಗಳು 
ಪ್ರಕಟಗೊಂಡಾಗ, ಅವುಗಳಲ್ಲಿ ತಮ್ಮ ಅಂಶನೇತ್ರೇಂದ್ರಿಯಸಹಿತ 
ಲೋಕಪತಿ ಸೂರ್ಯನು ಪ್ರವೇಶಿಸಿದನು. ಆ ನೇತ್ರೇಂದ್ರಿಯದಿಂದ 
ಜೀವನಿಗೆ ವಿವಿಧ ರೂಪಗಳ ಅರಿವು ಉಂಟಾಗುತ್ತದೆ. ॥ ೧೫ ॥ 
ಮತ್ತೆ ಆ ವಿರಾಟ್‌ಪುರುಷನಲ್ಲಿ ತ್ವಚೆ, ತೊಗಲು ಉತ್ಪನ್ನವಾಯಿತು. 
ಅದರಲ್ಲಿ ತನ್ನ ಅಂಶ ತ್ವಗಿಂದ್ರಿಯಸಹಿತ ಲೋಕಪಾಲನಾದ 


* ಹತ್ತು ಇಂದ್ರಿಯಗಳೊಡನೆ ಮನಸ್ಸು ಆದಧ್ಯಾತ್ಮವಾಗಿದೆ, ಇಂದ್ರಿಯಾದಿಗಳ ವಿಷಯಗಳು ಅಧಿಭೂತ, ಇಂದ್ರಿಯಗಳ ಅಧಿಷ್ಠಾತ್ರ ದೇವತೆಗಳು ಅಧಿ 
ದೈವವಾಗಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಐದು ಪ್ರಾಣಗಳು, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯಗಳೆಂಬ ಐದು 


ಉಪಪ್ರಾಣಗಳು, ಹೀಗೆ ಒಟ್ಟಿಗೆ ಹತ್ತು ಪ್ರಾಣಗಳು. 


ತ ಬ. ತೃತೀಯ ಸೃಂಧ 215 
ತಾಕು ಎರು ಬಾ ಕ ಕಷ್ಣ ಯ ಯಜ ಎ2 ಎಕೆ 


ಕರ್ಣಾವಸ್ಯ ಎನಿರ್ಭಿನ್ಸೌ ಧಿಷ್ಟ ಗಂ ಸ್ವಂ ವಿವಿಶುರ್ದಿಶಃ । 
ಶ್ರೋತ್ರೇಣಾಂಶೇನ ಶಬ್ಬಸ್ಯ ಸಿದ್ಧಿಂ ಯೇನ ಪ್ರಪದ್ಯತೇ 
॥ ೧೭॥ 


ತ್ವಚಮಸ್ಯ ವಿನಿರ್ಭಿನ್ನಾಂ ವಿವಿಶುರ್ಧಿಷ್ಠ ಕ್ವಮೋಷಧೀಃ । 
ಅಂಶೇನ ರೋಮಭಿಃ ಕಂಡೂಂ ಯೈರಸೌ ಪ್ರತಿಪದ್ಯತೇ 
uw ೧೮॥ 


ಮೇಡಂ ತಸ್ಯ ವಿನಿರ್ಭಿನ್ನಂ ಸ್ವಧಿಷ್ಟ್ಯಂ ಕ ಉಪಾವಿಶತ್‌ । 
ರೇತಸಾಂಶೇನ ಯೇನಾಸಾವಾನಂದಂ ಪ್ರತಿಪದ್ಯತೇ 
1೧೯॥ 


ಗುದಂ ಪುಂಸೋ ವಿನಿರ್ಭಿನ್ನಂ ಮಿತ್ರೋ ಲೋಕೇಶ ಆವಿಶತ್‌ । 
ಪಾಯುನಾಂಶೇನ ಯೇನಾಸೌ ವಿಸರ್ಗಂ ಪ್ರತಿಪದ್ಯತೇ 
॥| ೨೦॥ 


ಹಸ್ತಾವಸ್ಯ ವಿನಿರ್ಭಿನ್ನಾದಿಂದ್ರಯಟ ಸ್ಪರ್ಹತಿರಾವಿಶತ್‌ । 
ವಾರ್ತಯಾಂಶೇನ ಪುರುಷೋ ಯಯಾ ವೃತ್ತಿಂ ಪ್ರಪದ್ಯತೇ 
॥| ೨೧॥ 


ಪಾದಾವಸ್ಯ ವಿನಿರ್ಭಿನ್ನೌ ಲೋಕೇಶೋ ವಿಷ್ಣುರಾವಿಶತ್‌ । 
ಗತ್ಯಾ ಸ್ವಾಂಶೇನ ಪುರುಷೋ ಯಯಾ ಪ್ರಾಪ್ಶಂ ಪ್ರಪದ್ಯತೇ 
'“ W೨2೨ 


ಬುದ್ಧಿಂ ಚಾಸ್ಕ ವಿನಿರ್ಭಿನ್ನಾಂ ವಾಗೀಶೋ ಧೀಷ್ಟ್ಯಮಾವಿಶತ್‌ | 
ಬೋಧೇನಾಂಶೇನ ಬೋದ್ಧವ್ಯಂ ಪ್ರತಿಪತ್ತಿರ್ಯತೋ ಭವೇತ್‌ 
1 ೨೩ ॥ 


ಹೃದಯಂ ಚಾಸ್ಕ ನಿರ್ಭಿನ್ನಂ ಚಂದ್ರಮಾ ಧಿಷ್ಟಮಾವಿಶ್‌್‌ । 
ಮನಸಾಂಶೇನ ಯೇನಾಸೌ ವಿಕ್ರಿಯಾಂ ಪ್ರತಿಪದ್ಯತೇ 
॥| ೨೪ ॥ 


ಆತ್ಮಾನಂ ಚಾಸ್ಯ ನಿರ್ಭಿನ್ನಮಭಿಮಾನೋತ ವಿಶತ್ವದಮ್‌ । 


ಕರ್ಮಣಾಂಶೇನ ಯೇನಾಸೌ ಕರ್ತವ್ಯಂ ಪ್ರತಿಪದ್ಯತೇ 
nu ೨೫ ॥ 


ಸತ್ತ್ವಂ ಚಾಸ್ಯ ವಿನಿರ್ಭಿನ್ನಂ ಮಹಾಂಧಿಷ ಠ್ಞೃಮುಪಾವಿಶತ್‌ I 


ಚಿತ್ತೇನಾಂಶೇನ ಯೇನಾಸೌ ವಿಜ್ಞಾನಂ ಪ್ರತಿಪದ್ಯತೇ 
॥ ೨೬ ॥ 


ಶೀರ್ಣೋರಸ್ಕ ದೌರ್ಧರಾ ಪದ್ಭ್ಯಾಂ ಖಂ ನಾಭೇರುದಪದ್ಧತ । 


ಗುಣಾನಾಂ ವತ್ರಯೋ ಯೇಷು ಪ್ರತೀಯಂತೇ ಸುರಾದಯಃ 
॥ ೨೭ I 


ವಾಯುವು ಒಳಹೊಕ್ಕನು. ಆ ತ್ವಗಿಂದ್ರಿಯದಿಂದ ಜೀವಿಯು 
ಸ್ಪರ್ಶವನ್ನು ಅನುಭವಿಸುವನು. ॥ ೧೬ ॥ ಆ ವಿರಾಟ್‌ಪುರುಷನಲ್ಲಿ 
ಕಿವಿಯ ಬಿಲಗಳು ಪ್ರಕಟವಾದಾಗ ಅದರಲ್ಲಿ ತನ್ನ ಅಂಶ 
ಶ್ರವಣೇಂದ್ರಿಯಸಹಿತ ದಿಕ್ಕುಗಳು ಪ್ರವೇಶಿಸಿದವು. ಆ ಶ್ರವಣೇಂದ್ರಿಯ 
ದಿಂದ ಜೀವಿಗೆ ಶಬ್ದದ ಜ್ಞಾನ ಉಂಟಾಗುತ್ತದೆ. ॥ ೧೭ ॥ ಮತ್ತೆ 
ಎರಾಟ್‌ಪುರುಷನಲ್ಲಿ ಚರ್ಮವು ಉತ್ಪನ್ನವಾಯಿತು. ಅದರಲ್ಲಿ ತನ್ನ 
ಅಂಶ ರೋಮಗಳೊಡನೆ ಔಷಧಿಗಳು ಸ್ಥಿತವಾದುವು. ಆ 
ರೋಮಗಳಿಂದಲೇ ಜೀವಿಗಳಿಗೆ ತುರಿಕೆ ಮುಂತಾದವುಗಳ 
ಅನುಭವವಾಗುವುದು. ॥ ೧೮ ॥ ಈಗ ಆ ವಿರಾಟ್‌ಪುರುಷನ 
ಶ್ರೀವಿಗ್ರಹದಲ್ಲಿ ಲಿಂಗವು ಉತ್ಪನ್ನವಾಯಿತು. ತನ್ನ ಆಶ್ರಯವಾದ 
ಅದನ್ನು ಪ್ರಜಾಪತಿಯು ತನ್ನ ಅಂಶವಾದ ವೀರ್ಯದೊಡನೆ 
ಪ್ರವೇಶಿಸಿದನು. ಇದರಿಂದ ಜೀವವು ಆನಂದವನ್ನು ಅನುಭವಿಸು 
ವನು. ॥ ೧೯ ॥ ಮತ್ತೆ ವಿರಾಟ್‌ಪುರುಷನಲ್ಲಿ ಗುದವು ಪ್ರಕಟ 
ಗೊಳ್ಳಲು ಲೋಕಪಾಲ ಮಿತ್ರನು ತನ್ನ ಅಂಶ ಪಾಯು-ಇಂದ್ರಿಯ 
ದೊಡನೆ ಅದರಲ್ಲಿ ಹೊಕ್ಕನು. ಈ ಇಂದ್ರಿಯದಿಂದಲೇ ಜೀವನು 
ಮಲತ್ಯಾಗ ಮಾಡುವನು. ॥ ೨೦ ॥ ಇದಾದನಂತರ ಅವನಲ್ಲಿ 
ಕೈಗಳು ಮೂಡಿದುವು. ಆಗ ದೇವರಾಜ ಇಂದ್ರನು ತನ್ನ ಅಂಶ 
ಗ್ರಹಣತ್ಕಾಗರೂಪವಾದ ಶಕ್ಕಿಯೊಡನೆ ಅವುಗಳಲ್ಲಿ ಪ್ರವೇಶ 
ಮಾಡಿದನು. ಈ ಶಕ್ತಿಯಿಂದಲೇ ಜೀವವು ತನ್ನ ಕೊಡುವಿಕೆ, 
ಪಡೆಯುವಿಕೆ, ಹಿಡಿದುಕೊಳ್ಳುವಿಕೆ ಎಂಬ ತನ್ನ ಜೀವನೋಪಾಯ 
ವನ್ನು ಸಾಧಿಸುವುದು. ॥ ೨೧ ॥ ಇವನಲ್ಲಿ ಚರಣಗಳು ಉತ್ಪನ್ನ 
ವಾದಾಗ ಲೋಕೇಶ್ವರನಾದ, ವಿಷ್ಣುವು ತನ್ನ ಶಕ್ತಿಯಾದ ಗತಿ 
ಯೊಡನೆ ಅದನ್ನು ಪ್ರವೇಶಿಸಿದನು. ಆ ಗಮನ ಶಕ್ತಿಯಿಂದಲೇ 
ಜೀವವು ತನ್ನ ಗಮ್ಯಸ್ಥಾನಕ್ಕೆ ತಲುಪುವುದು. ॥ ೨೨ ॥ ಆಮೇಲೆ ಆ 
ದೇಹದಲ್ಲಿ ಬುದ್ಧಿಯು ಉತ್ಪನ್ನವಾಗಲು ವಾಗೀಶನಾದ ಬೃಹ 
ಸತಿಯು ತನ್ನ ಅಂಶವಾದ ಬುದ್ಧಿಶಕ್ಕಿಯೊಡನೆ ಅದರಲ್ಲಿ ಪ್ರವೇಶಿಸಿ 
ದನು. ಈ ಬುದ್ಧಿಶಕ್ತಿಯಿಂದಲೇ ಜೀವವು ತಿಳಿಯಬೇಕಾದ ವಿಷಯ 
ಗಳನ್ನು ತಿಳಿದುಕೊಳ್ಳುವುದು. ॥ ೨೩ ॥ ಮತ್ತೆ ಇದರಲ್ಲಿ ಹೃದ 
ಯವು ಪ್ರಕಟಗೊಂಡಿತು. ಅದರಲ್ಲಿ ತನ್ನ ಅಂಶವಾದ ಮನಸ್ಸ 
ನೊಡನೆ ಚಂದ್ರನು ನೆಲೆಗೊಂಡನು. ಈ ಮನಕ್ಕಕ್ತಿಯಿಂದಲೇ 
ಜೀವವು ಸಂಕಲ್ಪ-ವಿಕಲ್ಲಾದಿ ವಿಕಾರಗಳನ್ನು ಹೊಂದುವನು. 
॥ ೨೪ ॥ ಇದಾದ ಬಳಿಕ ವಿರಾಟ್‌ಪುರುಷನಲ್ಲಿ ಅಹಂಕಾರ ಉತ್ಪನ್ನ 
ವಾಯಿತು. ತನಗೆ ಆಶ್ರಯವಾದ ಇದರೊಳಗೆ ತನ್ನ ಕ್ರಿಯಾಶಕ್ತಿ 
ಸಹಿತ ಅದರ ಅಭಿಮಾನಿಯಾದ ರುದ್ರದೇವರು ಪ್ರವೇಶ 
ಮಾಡಿದರು. ಇದರಿಂದ ಜೀವನು ತನ್ನ ಕರ್ತವ್ಯವನ್ನು ಸ್ವೀಕರಿಸು 
ತ್ತಾನೆ. ॥ ೨೫ ॥ ಈಗ ಇದರಲ್ಲಿ ಚಿತ್ರವು ಪ್ರಕಟಗೊಂಡಿತು. 
ಆದರಲ್ಲಿ ಚಿತ್‌ಶ್ರೆಯೊಡನೆ ಮಹತ್ರತ್ರ್ವವು (ಬ್ರಹ್ಮಾ ಸ್ಥಿತವಾಯಿತು. 
ಈ ಚಿತ್ತಶಕ್ತಿಯಿಂದಲೇ ಜೀವವು ವಿಜ್ಞಾನ (ಚೈತನ್ಯ)ವನ್ನು ಪಡೆಯು 
ವುದು. ॥ ೨೬ ॥ ಈ ವಿರಾಟ್‌ ಪುರುಷನ ತಲೆಯಿಂದ ಸ್ವರ್ಗ 
ಲೋಕ, ಕಾಲುಗಳಿಂದ ಪೃಥ್ವಿ ಮತ್ತು ನಾಭಿಯಿಂದ ಅಂತರಿಕ್ಷ 
(ಆಕಾಶ) ಉತ್ಪನ್ನವಾಯಿತು. ಇವುಗಳಲ್ಲಿ ಕ್ರ ಕ್ರಮವಾಗಿ ಸತ್ತ್ವ, ರಜ, 

ತಮ ಈ ಮೂರು ಗುಣಗಳ ಪರಿಣಾಮಸ್ವ ರೂಪೀ ದೇವತೆಗಳು, 

ಮನುಷ್ಯರು, ಪ್ರೇತಾದಿಗಳು ಕಂಡುಬರುತ್ತವೆ. ॥ ೨೭ ॥ ಇವು 


U6 ಶ್ರೀಮದ್ಭಾಗವತ [ ಅಧ್ಯಾಯ 6 


ಆತ್ಯಂತಿಕೇನ ಸತ್ತ್ವೇನ ದಿವಂ ದೇವಾಃ ಪ್ರಪೇದಿರೇ । 
ಧರಾಂ ರಜಷ್ಪಭಾವೇನ ಪಣಯೋ ಯೇ ಚ ತಾನನು 
u ೨೮ ॥ 
ತಾರ್ತೀಯೇನ ಸ್ವಭಾವೇನ ಭಗವನ್ನಾಬಭಿಮಾಶ್ರಿತಾಃ | 
ಉಭಯೋರಂತರಂವ್ಯೋಮ ಯೇದುದ್ರಪಾರ್ಷದಾಂಗಣಾಃ 
॥೨೯॥ 


ಗಳಲ್ಲಿ ದೇವತೆಗಳು ಸತ್ತ್ವಗುಣದ ಹೆಚ್ಚಳದಿಂದ ಸ್ವರ್ಗಲೋಕ 
ದಲ್ಲಿಯೂ, ಮನುಷ್ಯ ಮತ್ತು ಅವನ ಉಪಯೋಗೀ ಹಸುವೇ 
ಮುಂತಾದ ಜೀವಿಗಳು ರಜೋಗುಣದ ಪ್ರಧಾನತೆಯಿಂದಾಗಿ 
ಪೃಥ್ವಿಯಲ್ಲಿಯೂ, ತಾಮಸ ಸ್ವಭಾವವುಳ್ಳ ರುದ್ರನ ಪಾರ್ಷದರು 
(ಭೂತ-ಪ್ರೇತಾದಿಗಳು) ಎರಡರ ನಡುವಿನಲ್ಲಿ ಇರುವ ಭಗ 
ವಂತನ ನಾಭಿಯ ಸ್ಥಾನದಲ್ಲಿ ಅಂತರಿಕ್ಷ ಲೋಕದಲ್ಲಿಯೂ 
ವಾಸಮಾಡುತ್ತವೆ. ॥ ೨೮-೨೯ ॥ 


ಮುಖತೋತವರ್ತತ ಬ್ರಹ್ಮ ಮಹಾತ್ಮನಾದ ವಿದುರನೇ | ವೇದಗಳೂ ಮತ್ತು ಬ್ರಾಹ್ಮಣರೂ 
ಪುರುಷಸ್ಯ ಕುರೂದ್ಧಹ I ಭಗವಂತನ ಮುಖದಿಂದ ಪ್ರಕಟಗೊಂಡಿದ್ದರಿಂದಲೇ ಬ್ರಾಹ್ಮಣರು 
ಯಸ್ಪೂನ್ಮುಖತ್ವಾದ್ವರ್ಣಾನಾಂ ಸಕಲವರ್ಣಗಳಲ್ಲೂ ಶ್ರೇಷ್ಠರು ಹಾಗೂ ಸರ್ವವರ್ಣಗಳಿಗೂ 


ಗುರುವೆನಿಸಿದರು. ॥ ೩೦ ॥ ಆತನ ಭುಜಗಳಿಂದ ಕೃತ್ರಿಯ ವೃತ್ತಿಯೂ 
ಮತ್ತು ಅದನ್ನು ಅವಲಂಬಿಸಿರುವ ಕೃತ್ರಿಯವರ್ಣವೂ ಉತ್ಪನ್ನ 
ವಾಯಿತು. ವಿರಾಟ್‌ಪುರುಷನ ಅಂಶವಾಗಿ ಜನಿಸಿದ ಕಾರಣ 
ಇವರು ಎಲ್ಲ ವರ್ಣಗಳನ್ನು ಶತ್ರುಗಳು, ಕಳ್ಳ-ಕಾಕರರೇ ಮುಂತಾದ 
ಉಪದ್ರವಗಳಿಂದ ರಕ್ಷಣೆ ಮಾಡುತ್ತಾರೆ. ॥ ೩೧ ॥ ಶ್ರೀಭಗವಂತನ 
ಎರಡು ತೊಡೆಗಳಿಂದ ಎಲ್ಲ ಜನರ ನಿರ್ವಾಹ ಮಾಡುವಂತಹ 
ವೈಶ್ಯವೃತ್ತಿ ಉತ್ಪನ್ನವಾಯಿತು ಮತ್ತು ಅವುಗಳಿಂದಲೇ ವೈಶ್ಯವರ್ಣದ 
ಪ್ರಾದುರ್ಭಾವವಾಯಿತು. ಈ ವರ್ಣವು ತನ್ನ ವೃತ್ತಿಯಿಂದ ಎಲ್ಲ 
ಜೀವಿಗಳ ಜೀವನ ನಿರ್ವಾಹ ನಡೆಸುತ್ತದೆ. ॥ ೩೨ ॥ ಮತ್ತೆ ಎಲ್ಲ 
ಧರ್ಮಗಳ ಸಿದ್ದಿಗಾಗಿ ಭಗವಂತನ ಚರಣಗಳಿಂದ ಸೇವಾವೃತ್ತಿ 
ಪ್ರಕಟವಾಯಿತು ಮತ್ತು ಅವುಗಳಿಂದಲೇ ಮೊಟ್ಟಮೊದಲು ಆ 
ವೃತ್ತಿಯ ಅಧಿಕಾರಿ ಶೂದ್ರವರ್ಣವೂ ಪ್ರಕಟಗೊಂಡಿತು. ಅವರ 
ವೃತ್ತಿಯಿಂದಲೇ ಶ್ರೀಹರಿಯು ಪ್ರಸನ್ನನಾಗುತ್ತಾನೆ.* ॥ ೩೩ ॥ ಈ 
ನಾಲ್ಕೂ ವರ್ಣಗಳೂ ಕೂಡ ತಮ್ಮ-ತಮ್ಮ ವೃತ್ತಿಗಳೊಡನೆ 
ಯಾರಿಂದ ಹುಟ್ಟಿದವೋ ಆ ಪರಮಗುರುವಾದ ಶ್ರೀಹರಿಯನ್ನು 
ಚಿತ್ತಶುದ್ಧಿಗಾಗಿ ತಮ್ಮ-ತಮ್ಮ ಧರ್ಮಗಳಿಂದ ಶ್ರದ್ಧಾಪೂರ್ವಕ 
ಆರಾಧಿಸುತ್ತವೆ. ॥ ೩೪ ॥ ವಿದುರನೇ | ಈ ವಿರಾಟ್‌ಪುರುಷನು 
ಕಾಲ, ಕರ್ಮ, ಸ್ವಭಾವ ಶಕ್ತಿಗಳಿಂದ ಕೂಡಿ ಭಗವಂತನ ಯೋಗ 
ಮಾಯೆಯ ಪ್ರಭಾವವನ್ನು ಪ್ರಕಟಪಡಿಸುವವನು. ಈತನ 
ಸ್ವರೂಪವನ್ನು ಪೂರ್ಣವಾಗಿ ವರ್ಣಿಸಲು ಯಾರಿಗೆ ತಾನೇ 
ಸಾಧ್ಯ ? ॥ ೩೫ ॥ ಪ್ರಿಯ ವಿದುರನೇ! ಆದರೂ ಇತರ ವ್ಯಾವ 
ಹಾರಿಕ ಚರ್ಚೆಗಳಿಂದ ಕಲುಷಗೊಂಡಿರುವ ನನ್ನ ವಾಣಿಯನ್ನು 
ಪವಿತ್ರಗೊಳಿಸಲು, ನನ್ನ ಬುದ್ಧಿಗೂ, ಶ್ರೀಗುರುಗಳ ಬಾಯಿಂದ ಕೇಳಿ 
ರುವುದಕ್ಕೂ, ಅನುಗುಣವಾಗಿ ಶ್ರೀಹರಿಯ ಸುಕೀರ್ತಿಯನ್ನು 
ವರ್ಣಿಸುತ್ತೇನೆ. ॥ ೩೬ ॥ ಪುಣ್ಯಕೀರ್ತಿ ಶಿರೋಮಣಿಯಾದ 
ಶ್ರೀಹರಿಯ ಗುಣಗಾನಮಾಡುವುದೇ ಮನುಷ್ಯರ ವಾಣಿಗೆ ಹಾಗೂ 
ವಿದ್ವಾಂಸರ ಬಾಯಿಂದ ಭಗವಂತನ ಕಥಾಮೃತವನ್ನು ಪಾನ 
ಮಾಡುವುದೇ ಅವರ ಕಿವಿಗಳಿಗೆ ಪರಮಲಾಭವಾಗಿದೆ ಎಂದು 


ಮುಖ್ಯೋ5 ಭೂದ್ಭಾಹ್ಮಣೋ ಗುರುಃ ॥ ೩೦ ॥ 
ಬಾಹುಭ್ಯೋತವರ್ತತ ಕತ್ರಂ ಕ್ರತ್ರಿಯಸ್ತದನುವ್ರತಃ | 

ಯೋ ಜಾತಸ್ವಾಯತೇ ವರ್ಣಾನೌಧುಷು ಕಂಚಕಕ್ಸತಾತ್‌ 
W ೩೧ ॥ 


ವಿಶೋ5ವರ್ತಂತ ತಸ್ಕೋರ್ವೋರ್ಲೋಕವ್ಪತ್ತಿ ಕರೀರ್ವಿಭೋಃ । 
ವೈಶ್ಯಸ್ತದುದ್ಧವೋ ವಾರ್ತಾಂ ನೃಣಾಂ ಯಃ ಸಮವರ್ತಯತ್‌ 
॥ ೩೨॥ 
ಪದ್ಭ್ಯಾಂ ಭಗವತೋ ಜಜ್ಞೇ ಶುಶ್ರೂಷಾ ಧರ್ಮಸಿದ್ಧಯೇ । 
ತಸ್ಯಾಂ ಜಾತಃ ಪುರಾ ಶೂದ್ರೋ ಯದ್ವತ್ಛಾ ತುಪ್ಕತೇ ಹರಿಃ 
1೩೩ 
ಏತೇ ವರ್ಣಾಃ ಸ್ಪಧರ್ಮೇಣ ಯಜಂತಿ ಸ್ವಗುರುಂ ಹರಿಮ್‌ । 
ಶ್ರದ್ಧಯಾ ತತ್ಯವಿಶುದ್ಧ 6ರ್ಥಂ ಯಜ್ಞಾತಾಃ ಸಹ ವೃತ್ತಿಭಿಃ 
11೩೪ ॥ 
ಏತತ್ವತ್ವರ್ವಗವತೋ ದೈವಕರ್ಮಾತ್ಮರೂಪಿಣಃ I 
ಕ ಶ್ರದ್ಧದ್ಧಾದುಪಾಕರ್ತುಂ ಯೋಗಮಾಯಾಬಲೋದಯಮ್‌ 
11೩೫ ॥ 
ಅಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಮ್‌ । 
ಕೀರ್ತಿಂ ಹರೇಃ ಸ್ಟಾಂ ಸತ್ಕರ್ತುಂ ಗಿರಮನ್ಯಾಭಿಧಾಸತೀಮ್‌ 
1೩೬ ॥ 


ಏಕಾಂತಲಾಭಂ ವಚಸೋ ನು ಪುಂಸಾಂ 
ಸುಶ್ಲೋಕಮೌಲೇರ್ಗುಣವಾದಮಾಹುಃ । 

ಶ್ರುತೇಶ್ವ ವಿದ್ವದ್ಧಿರುಪಾಕೃತಾಯಾಂ 

ಕಥಾಸುಧಾಯಾಮುಪಸಂಪ್ರಯೋಗಮ್‌ ॥ ೩೭॥ 


* “ತಸ್ಯಾಂ ಜಾತಃ ಪುರಾ ಶೂದ್ರೋ ಯದ್ವತ್ಯಾ ತುಪ್ಕತೇ ಹರಿಃ ॥'' ಎಲ್ಲ ಧರ್ಮಗಳ ಸಿದ್ಧಿಗೂ ಮೂಲಭೂತವಾದುದು ಸೇವೆ. ಸೇವೆಯಿಲ್ಲದೆ ಯಾವ 
ಧರ್ಮವೂ ಈಡೇರುವುದಿಲ್ಲ ಆದ್ದರಿಂದ ಎಲ್ಲ ಧರ್ಮಗಳಿಗೂ ಮೂಲವಾದ ಸೇವೆಯೇ ವೃತ್ತಿಯಾಗಿರುವ ಶೂದ್ರನು ಎಲ್ಲ ವರ್ಣಗಳಲ್ಲೂ ಶ್ರೇಷ್ಠನೇ. 
ಬ್ರಾಹ್ಮಣನ ಧರ್ಮವಿರುವುದು ಮೊಕ್ಕಕ್ಕಾಗಿ ಕ್ಷತ್ರಿಯರ ಧರ್ಮವಿರುವುದು ಭೋಗಕ್ಕೋಸ್ಕರವಾಗಿ. ವೈಶ್ಯಧರ್ಮವಿರುವುದು ಹಣಸಂಪಾದನೆಗಾಗಿ. 
ಹೀಗೆ ಮೊದಲನೆ ಮೂರು ವರ್ಣಗಳ ಧರ್ಮಗಳು ಇತರ ಪುರುಷಾರ್ಥಗಳಿಗಿದ್ದರೆ, ಶೂದ್ರನಧರ್ಮ ತನ್ನ ಪುರುಷಾರ್ಥಕ್ಕಾಗಿ ಇದೆ. ಆದ್ದರಿಂದ ಇವನ 
ವೃತ್ತಿಯಿಂದಲೇ ಶ್ರೀಭಗವಂತನು ಪ್ರಸನ್ನನಾಗುವನು. 


7 ಅಧ್ಯಾಯ) 


ತೃತೀಯ ಸ್ಕಂಧ 


218 


ಾಾಘಾಕಾಾಪಘಾ ಘೂ ಪಾರಾಗಸಾಸಾಸಸಾಸಾ ವಾ ಬಾ ಕಕ ತು 


ಆತ್ಮನೋ5 ವಸಿತೋ ವತ್ತ ಮಹಿಮಾ ಕವಿನಾ55ದಿನಾ | 
ಸಂವತ್ತರಸಹಸ್ರಾಂತೇ ಧಿಯಾ ಯೋಗವಿಪಕ್ಚಯಾ 
1೩೮ ॥ 


ಅತೋ ಭಗವತೋ ಮಾಯಾ ಮಾಯಿನಾಮಪಿ ಮೋಹಿನೀ । 
ಯತ್ತ್ವಯಂ ಚಾತ್ಮವರ್ತ್ಮಾತ್ಮಾ ನ ವೇದ ಕಿಮುತಾಪರೇ 
11೩೯ 1 


ಯತೋತಪ್ರಾಪ್ಯ ನ್ಯವರ್ತಂತ ವಾಚಶ್ಚ ಮನಸಾ ಸಹ । 
ಅಹಂ ಚಾನ್ಯ ಇಮೇ ದೇವಾಸ್ತಸ್ಕೈ ಭಗವತೇ ನಮಃ 
1೪೦ ॥ 


ಮಹಾಪುರುಷರ ಸಿದ್ಧಾಂತವಾಗಿದೆ. ॥೩೭॥ ವತ್ಸ ವಿದುರಾ। 
ನಾವು ಮಾತ್ರವಲ್ಲ; ಆದಿಕವಿಯಾದ ಶ್ರೀಬ್ರಹ್ಮದೇವರೂ ಕೂಡ 
ಒಂದು ಸಾವಿರ ದಿವ್ಯವರ್ಷಗಳವರೆಗೆ ತಮ್ಮ ಯೋಗದಿಂದ ಪರಿ 
ಪಕ್ಷವಾದ ಬುದ್ದಿಯಿಂದ ವಿಚಾರಮಾಡಿದರೂ ಅಪ್ರಮೇಯನಾದ 
ಆತನ ಮಹಿಮೆಯ ಪಾರವನ್ನು ಕಾಣಲಾರದೇ ಹೋದನು. 
1 ೩೮ ॥ ಭಗವಂತನ ಮಾಯೆಯು ದೊಡ್ಡ-ದೊಡ್ಡ ಮಾಯಾವಿ 
ಗಳನ್ನೂ ಮರುಳುಗೊಳಿಸುವ ಸಾಮಥ್ಯ ್ಕ್ಯವುಳ್ಳದ್ದು ಅಘಟತ 
ಘಟನಾಸಾಮರ್ಥ್ಯವುಳ್ಳ ಅದರ ಭ್ರಾಮಕಗತಿಯು' ಆನಂತವಾಗಿದೆ. 
ಆದ್ದರಿಂದ ಸ್ವಯಂ ಭಗವಂತನೇ ಅದರ ಆಳ ತಿಳಿಯದೆ ಹೋದನು. 

ಮತ್ತೆ ಇತರರ ಮಾತಾದರೂ ಏನು? ॥೩೯ ॥ ಯಾವುದನ್ನು 
ಮುಟ್ಟಲಾರದೆ ಮನಸ್ಸು ಮಾತಿನೊಡನೆ ಹಿಂದಿರುಗಿ ಬಿಡುವುದೋ, 
ಯಾವುದರ ಪಾರವನ್ನು (ಕೊನೆಯನ್ನು) ಕಾಣುವ ವಿಷಯದಲ್ಲಿ 
ಬ್ರಹ್ಮ-ರುದ್ರಾದಿ ಇತರ ದೇವತೆಗಳೂ ಸಮರ್ಥರಾಗದೇ 
ಹೋದರೋ ಆ ಭಗವಂತನಿಗೆ ನಮ್ಮ ನಮಸ್ಕಾರಗಳು. ॥ ೪೦ ॥ 


ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಮಂಧೇ ಷಷ್ಠೋ5ಧ್ಯಾಯಃ॥ ೬ ॥ 


ಕಹಾ 9 ್ರಕೀಶಾರಾೂ- 
ಏಳನೆಯ ಅಧ್ಯಾಯ 
ಮೈತ್ರೇಯ - ವಿದುರರ ಸಂವಾದ 

(ಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾ 
ಚಟಕ ತ ಮೈತ್ರೇಯರ ಇಂತಹ ನಿರೂಪಣೆಯನ್ನು ಕೇಳಿ ವ್ಯಾಸಪುತ್ರ 
ಏವಂ ಬ್ರುವಾಣಂ ಮೈತ್ರೇಯಂ ದ್ವೈಪಾಯನಸುತೋ ಬುಧಃ! | ನಾದ ವಿದುರನು ತನ್ನಮಧುರವಾಣಿಯಿಂದ ಅವರನ್ನು ಸಂತೋಷ 

ಪ್ರೀಣಯನ್ನಿವ ಭಾರತ್ಯಾ ವಿದುರ: ಪ್ರತ್ಯಭಾಷತ | ಪಡಿಸುತ್ತಾ ಹೀಗೆ ವಿಜ್ಞಾಪಿಸಿಕೊಂಡನು -॥ ೧॥ 
WO 1 ವಿದುರನು ಕೇಳಿದನು - ಬ್ರಾಹ್ಮಣಶ್ರೇಷ್ಠರೇ ! ಶ್ರೀಭಗವಂತ 
ವಿದುರ ಉವಾಚ ; ನಾದರೋ ಕೇವಲ ಜ್ಞಾನಸ್ವರೂಪನು, ನಿರ್ವಿಕಾರನು ಮತ್ತು 
ಸತ್ತ್ವಾದಿ ತ್ರಿಗುಣರಹಿತನು. ಆತನಿಗೆ ಲೀಲಾರ್ಥವಾಗಿಯಾದರೂ 
ಬ್ರಹ್ಮನ್ಮಥಂ ಭಗವತಶ್ಚಿನ್ಯಾತ್ರಸ್ಯಾವಿಕಾರಿಣಃ ! | ಗ್ರಂಗಳೊಡನೆ, ಕ್ರಿಯೆಗಳೊಡನೆ ಸಂಬಂಧ ಹೇಗೆ ಉಂಟಾ 
ಲೀಲಯಾ ಚಾಪಿ ಯುಜ್ಯೇರನ್ನಿರ್ಗುಣಸ್ಥ ಗುಣಾಃ ಕ್ರಿಯಾ: | ಗುವುದು? ॥ ೨ ॥ ಬಾಲಕರಲ್ಲಾದರೋ ಕಾಮನೆ ಹಾಗೂ ಬೇರೆ 
॥| ೨ 1! | ಯವರೊಡನೆ ಆಡಬೇಕೆಂಬ ಇಚ್ಛೆ ಇರುತ್ತದೆ. ಅದರಿಂದ ಅವರು 
ಆಟಕ್ಕಾಗಿ ಪ್ರಯತ್ನಿಸುತ್ತಾರೆ. ಆದರೆ ಭಾರ ಸ್ವತಃ 

ಸದಾನಿ 

ನಂ ಗು ಭಾನ 
ಸಸ್ಯ, "ಚ: ಕಥಂ: ಸ್ವಾಸ್ಥ, ಸನಾನ್ಯ ನ ತನ್ನ ತ್ರಿಗುಣಮಯಿ ಮಾಯೆಯಿಂದ ಜಗತ್ತನ್ನು 
1! & 1! | ರಟಸರುವನು. ಅದರಿಂದಲೇ ಇದನ್ನು ಪಾಲಿಸುತ್ತಿರುವನು. ಕೊನೆಗೆ 
ಅದರಿಂದಲೇ ಸಂಹಾರ ಮಾಡುವನು. ॥ ೪ ॥ ಭಗವಂತನ 
ಅಸ್ರಾಕ್ಷೀದ್ಧಗವಾನ್ನಿಕ್ಷು ಗುಣಮಯ್ಯಾತ್ಸಮಾಯಯೌ | | ವ್ಯ ದೇಶ-ಕಾಲ-ಅವಸ್ಥೆಗಳಿಂದಾಗಲೀ, ತನಂದಾಗಲೀ, ಬೇರೆ 
ತಯಾ ಸಂಸ್ಥಾಪಯತ್ಯೇತದ್ಧೂಯ: ಪ್ರತ್ಯಪಿಧಾಸೃತಿ | ನಿಮಿತ್ತದಿಂದಾಗಲೀ ಎಂದಿಗೂ ಲೋಪವಿಲ್ಲ ಹಾಗಿರುವಾಗ 
1 ೪ ॥ | ಅವನಿಗೆ ಮಾಯೆಯೊಡನೆ ಸಂಯೋಗವಾದರೂ ಹೇಗೆ 


818 


ದೇಶತಃ ಕಾಲತೋ ಯೋಕಸಾವವನ್ಥಾತಃ ಸ್ತತೋರನ್ಯತಃ I 
ಅವಿಲುಪ್ತಾವಬೋಧಾತ್ಮಾ ಸ ಯುಜ್ಛೇತಾಜಯಾ ಕಥಮ್‌ 


॥ ೫ ॥ 
ಭಗವಾನೇಕ ಏವೈಷ ಸರ್ವಕ್ಷೇತ್ರೇಷ್ಟವಸ್ಥಿತಃ । 
ಅಮುಷ್ಕ ದುರ್ಭಗತ್ತು ವಾ ಕ್ಷೇಶೋ ವಾ ಕರ್ಮಭಿಃ ಕುತಃ 

॥ ೬॥ 


ಏತಸ್ಥಿನ್ನೇ ಮನೋ ವಿದ್ದನ್‌ ಖದ್ಯತೇರ ಜ್ಞಾನಸಂಕಟೇ। 
ತನ್ನಃ ಪರಾಣುದ ವಿಭೋ ಕಶ್ನಲಂ ಮಾನಸಂ ಮಹತ್‌ 
॥ ೭ ॥ 
ಶ್ರೀಶುಕ ಉವಾಚ 
ಸ ಇತ್ನಂ ಚೋದಿತಃ ಕ್ಛತ್ಛಾ ್ರ ತತ್ತ ಹಫಜ್ನಾಸುನಾ ಮುನಿಃ । 
ಪ್ರತ್ಯಾಹ ಭಗವಟಿತ್ತಃ ಸ್ಮಯನ್ನಿವ ಗತಸ್ಥ್ಮಯ: 
meu 
ಮೈತ್ರೇಯ ಉವಾಚ 
ಸೇಯಂ ಭಗವತೋ ಮಾಯಾ ಯನ್ನಯೇನ ನಿರುಧ್ಧತೇ | I 
ಈಶ್ನದಸ್ಯ ಎಮುಕ್ತಸ್ಯ ಕಾರ್ಪಣ್ಯಮುತ ಬಂಧನಮ್‌ 


uF 
ಯದರ್ಥೇನ ವಿನಾಮುಷ್ಯ ಪುಂಸ ಆತ್ಮವಿಷರ್ಯಯಃ । 
ಪ್ರತೀಯತ ಉಪದ್ರಷ್ಟು ಸ್ಪಶಿರಶ್ಯೇದನಾದಿಕ: 

॥೧೦॥ 


ಯಥಾ ಜಲೇ ಚಂದ್ರಮಸಃ ಕಂಪಾದಿಸ್ತತೃತೋ ಗುಣಃ । 
ದೃಶ್ಯತೇ5ಸನ್ನಪಿ ದ್ರಷ್ಟುರಾತ್ಮರೋನಾತ್ಮಕೋ ಗುಣಃ 
॥೧೧॥ 
ಸ ವೈ ನಿವೃತ್ತಿಧರ್ಮೇಣ ವಾಸುದೇವಾನುಕಂಪಯಾ । 
ಭಗವದ್ಷಿಯೋಗೇನ ತಿರೋಧತ್ತೇ ಶನೈರಿಹ 
H ೧೨॥ 
ಯದೇಂದ್ರಿಯೋಪರಾಮೋತಥ ದ್ರಷ್ಟಾತ್ಮನಿ ಪರೇ ಹರೌ । 
ವಿಲೀಯಂತೇ ತದಾ ಕ್ಲೇಶಾಃ ಸಂಸುಪ್ಪಸ್ಯೇವ ಕೃತ್ಸಶಃ 


11 ೧೩॥ 
ಅಶೇಷಸಂಕ್ಲೇಶಶಮಂ ವಿಧತ್ತೇ 
ಗುಣಾನುವಾದಶ್ರವಣಂ ಮುರಾರೇ: । 
ಕುತಃ ಪುನಸ್ತಚ್ಛರಣಾರವಿಂದ- 
ಪರಾಗಸೇವಾರತಿರಾತ್ಮಲಬ್ದಾ ॥ ೧೪ n 
ವಿದುರಉವಾಚ 


ಸಂಭಿನ್ನು ಸಂಶಯೋ ಮಹ್ಯಂ ತವ ಸೂಕ್ತಾಸಿನಾ ವಿಭೋ । 
ಉಭಯತ್ರಾಪಿ ಭಗವನ್ಮನೋ ಮೇ ಸಂಪ್ರಧಾವತಿ 
॥ ೧೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಉಂಟಾಯಿತು? ॥೫॥ ಭಗವಂತನೊಬ್ಬನೇ ಸಮಸ್ಯ 
ಕ್ಷೇತ್ರಗಳಲ್ಲಿಯೂ ಸಾಕ್ಷಿರೂಪದಿಂದ ಇರುತ್ತಾನೆ. ಮತ್ತೆ ಅವನಿಗೆ 
ದುರ್ಭಾಗ್ಯವಾಗಲೀ, ಯಾವುದಾದರೂ ಕರ್ಮದಿಂದುಂಟಾದ 
ಕ್ಲೇಶವಾಗಲೀ ಹೇಗಾಗಬಲ್ಲದು ? ॥ ೬ ॥ ಮಹಾತ್ಮರೇ। ಈ 
ಅಜ್ಞಾನ ಸಂಕಟದಲ್ಲಿ ಬಿದ್ದು ನನ್ನ ಮನಸ್ಸು ಖಿನ್ನವಾಗುತ್ತಿದೆ. ತಾವು 
ಕೃಪೆಮಾಡಿ ನನ್ನ ಮನಸ್ಸಿನ ಈ ಅಜ್ಞಾನಮೋಹವನ್ನು ನಿವಾರಣೆ 
ಮಾಡಬೇಕೆಂದು ಕೇಳಿ ಕೊಳ್ಳುತ್ತೇನೆ. ॥ ೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜನೇ! ತತ್ತ 3 
ಜಿಜ್ಞಾಸುವಾದ ವಿದುರನ ಈ ಪ್ರಶ್ನೆಯನ್ನು ಕೇಳಿ ಅಹಂಕಾರರಹಿತ 
ರಾದ ಶ್ರೀಮೈತ್ರೇಯರು ಭಗವಂತನನ್ನು ಸ್ಥರಿಸುತ್ತಾ ಮುಗುಳ್ಗಕ್ಕು 
ಹೀಗೆ ಉತ್ತರಿಸಿದರು. ॥ ೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ಎಲ್ಲರ 
ಸ್ವಾಮಿಯೂ, ನಿತ್ಯಮುಕ್ತನೂ ಆದ ಪರಮಾತ್ಮನಿಗೆ ದೀನತೆ, 
ಬಂಧನ ಉಂಟಾಗುವುದೆಂದರೆ ಅವಶ್ಯವಾಗಿ ಯುಕ್ತಿಗೆ ಎರುದ್ಧ 
ವಾಗಿದೆ. ಆದರೆ ವಸ್ತುತಃ ಇದೇ ಭಗವಂತನ ಮಾಯೆ 
ಯಾಗಿದೆ. ॥ ೯ ॥ ಸ್ಪಪ್ಪವನ್ನು ಕಾಣುವವನಿಗೆ ತನ್ನ ತಲೆಯೇ 
ಕತ್ತರಿಸಿದಂತೆ ಅನುಭವ ಉಂಟಾಗಬಹುದು. ಆದರೆ ನಿಜವಾಗಿ 
ಏನೂ ಆಗಿರುವುದಿಲ್ಲ ಆದರೂ ಅಜ್ಞಾನದಿಂದ ಅವನು ಸತ್ಯ 
ವೆಂದೇ ತಿಳಿದು ಗಾಬರಿಪಡುವಂತೆ ಈ ಜೀವನಿಗೆ ಬಂಧನಾದಿಗಳು 
ಯಾವುದೂ ಇಲ್ಲದಿದ್ದರೂ ಅಜ್ಞಾನವಶದಿಂದ ಹಾಗೇ ಇರುವಂತೆ 
ಕಂಡುಬರುತ್ತದೆ. ॥ ೧೦ ॥ ಈ ಬಂಧನವೇ ಮುಂತಾದ ತೋರಿಕೆ 
ಗಳು ಈಶ್ವರನಲ್ಲಿ ಏಕೆ ಆಗುವುದಿಲ್ಲ? ಅಂದರೆ - ನೀರಿನಲ್ಲಿ ಬಿದ್ದ 
ಚಂದ್ರನ ಬಿಂಬವು ಅಲ್ಲಾಡಿದಂತೆ ಕಂಡುಬಂದರೂ ಆಕಾಶ 
ದಲ್ಲಿರುವ ಚಂದ್ರನಲ್ಲಿ ಕಂಪನವಿರುವುದಿಲ್ಲ ಹಾಗೆಯೇ ದೇಹಾಭಿ 
ಮಾನೀ ಜೀವನಲ್ಲೇ ದೇಹಾದಿ ಮಿಥ್ಯಾಧರ್ಮಗಳ ತೋರಿಕೆ 
ಕಂಡುಬರುತ್ತದೆ. ಪರಮಾತ್ಮನಲ್ಲಿ ಇಲ್ಲ ॥ ೧೧ ॥ ನಿಷ್ಕಾಮ 
ಭಾವದಿಂದ ಧರ್ಮಗಳನ್ನು ಆಚರಿಸಿದಾಗ ಭಗವತ್‌ಕೃಪೆಯಿಂದ 
ಪ್ರಾಪ್ತವಾದ ಭಕ್ತಿಯೋಗದ ಮೂಲಕ ಈ ಮಿಥ್ಯಾಪ್ರತೀತಿಗಳು 
ನಿಧಾನವಾಗಿ ತೊಲಗಿಹೋಗುತ್ತವೆ. ॥ ೧೨ ॥ ಸಮಸ್ತ ಇಂದ್ರಿಯ 
ಗಳು ವಿಷಯಗಳಿಂದ ಹಿಮ್ಮೆಟ್ಟಿ ಸಾಕ್ಷಿಸ್ವರೂಪವಾದ ಶ್ರೀಹರಿಯಲ್ಲಿ 
ನಿಶ್ಚಲವಾಗಿ ನೆಲೆಗೊಂಡಾಗ ಗಾಢನಿದ್ದೆಯಲ್ಲಿ ಮಲಗಿದ ಮನುಷ್ಯ 
ನಂತೆ ಜೀವಿಯ ರಾಗ-ದ್ವೇಷಾದಿ ಎಲ್ಲ ಕ್ಲೇಶಗಳು ಪೂರ್ಣವಾಗಿ 
ನಾಶಹೊಂದುವವು. ॥ ೧೩ ॥ . ಶ್ರೀಕೃಷ್ಣಪರಮಾತ್ಮನ ಗುಣಗಳ 
ವರ್ಣನೆಯನ್ನೂ ಶ್ರವಣವನ್ನೂ ಮಾಡುತ್ತಿದ್ದರೆ ಸಮಸ್ತ ದುಃಖ 
ರಾಶಿಯೂ ಶಾಂತವಾಗಿ ಬಿಡುವುದು. ಹೀಗಿರುವಾಗ ನಮ್ಮ 
ಹೃದಯದಲ್ಲಿ ಅವನ ಪಾದಾರವಿಂದಗಳ ಧೂಳನ್ನು ಸೇವಿಸ 
ಬೇಕೆಂಬ ಪರಮಪ್ರೇಮವು ಜಾಗ್ರತಗೊಂಡರೆ ಮತ್ತೆ ಹೇಳುವು 
ದೇನಿದೆ ? ॥ ೧೪ ॥ 

ವಿದುರನೆಂದನು - ಮಹಾತ್ಮರೇ! ನನ್ನ ಪ್ರಶ್ನೆಗೆ ಉತ್ತರವಾಗಿ 
ತಾವು ಹೇಳಿದ ಸೂಕ್ತಿಯೆಂಬ ಖಡ್ಗದಿಂದ ಚೆ ಸಂಡೇಹವು 
ಸಮೂಲವಾಗಿ ಕತ್ತರಿಸಿಹೋಯಿತು. ಈಗ ನನ್ನ "ಮನಸ್ಸು ಪರ 
ಮಾತೃನ ಸ್ವತಂತ್ರತೆ ಮತ್ತು ಜೀವಿಯ ಪರತಂತ್ರತೆ ಎಂಬ ಎರಡು 


7 ಅಧ್ಯಾಯ] 


ಸಾದ್ವೇತದ್ವಾಹೃತಂ ವಿದ್ವನ್ನಾತ್ಮಮಾಯಾಯನಂ ಹರೇಃ । 
ಆಭಾತೃಪಾರ್ಥಂ ನಿರ್ಮೂಲಂ ವಿಶ್ವಮೂಲಂ ನ ಯಶ್ಲಹಿಃ 


॥1 ೧೬ Wl 


ಯಶ್ಚ: ಮೂಢತಮೋ ಲೋಕೇ ಯಶ್ಚ ಬುದ್ಧೇಃ ಪರಂ ಗತಃ। 
ತಾವುಭೌ ಸುಖಮೇಧೇತೇ ಕ್ಲಿಶ್ಯತ್ಯಂತರಿತೋ ಜನಃ 
1 ೧೭ ೧ 


ಅರ್ಥಾಭಾವಂ ವಿನಿಶ್ಚಿತ್ಯ ಪ್ರತೀತಸ್ಯಾಪಿ ನಾತ್ಸನಃ । 
ತಾಂ ಚಾಪಿ ಯುಷ್ಯಚ್ಛರಣಸೇವಯಾಹಂ ಪರಾಣುದೇ 
॥1 ೧೮॥ 


ಯತ್ನೇವಯಾ ಭಗವತಃ ಕೂಟಸ್ಥಸ್ಯ ಮಧುದ್ವಿಪಃ । 
ರತಿರಾಸೋ ಭವೇತ್ರೀವ್ರಃ ಪಾದಯೋರ್ವ್ಯಸನಾರ್ದನ: 
I OF I 


ದುರಾಪಾ ಹ್ಯಲ್ಲತಪಸಃ ಸೇವಾ ವೈಕುಂಠ ವರ್ತೃಸು । 
ಯತ್ರೋಪಗೀಯತೇ ನಿತ್ಯಂ ದೇವದೇವೋ ಜನಾರ್ದನಃ 
॥ 20 


ಸ್ಪಷ್ಟಾಗ್ರೇ ಮಹದಾದೀನಿ ಸವಿಕಾರಾಣ್ಯನುಕ್ರಮಾತ್‌ । 
ತೇಭ್ಯೋ ವಿರಾಜಮುದ್ಧೃತ್ಯ ತಮನು ಪ್ರಾವಿಶದ್ವಿಭು: 
॥ ೨೧॥ 


ಯಮಾಹುರಾದ್ಯಂ ಪುರುಷಂ ಸಹಸ್ರಾಂಘ್ರ್ಯೂರುಬಾಹುಕಮ್‌ | 
ಯತ್ರ ವಿಶ್ವ ಇಮೇ ಲೋಕಾಃ ಸವಿಕಾಶಂ ಸಮಾಸತೇ 
॥ ೨೨ ॥ 


ಯಸ್ವಿಂದಶವಿಧಃ ಪ್ರಾಣಃ ಸೇಂದ್ರಿಯಾರ್ಥೆಂದ್ರಿಯಸ್ಸಿವೃತ್‌ । 
ತ್ವಯೇರಿತೋ ಯತೋ ವರ್ಣಾಸದ್ದಿಭೂತೀರ್ವದಸ್ವ ನಃ 
॥ ೨೩ ॥ 


ಯತ್ರ ಪುತ್ಸೈಶ್ವ ಪೌತೈಶ್ವ ನಪ್ಪಭಿಃ ಸಹ ಗೋತ್ರಜೈ: 1 
ಪ್ರಜಾ ವಿಚಿತ್ರಾಕೃತಯ ಆಸನ್ಯಾಭಿರಿದಂ ತತಮ್‌ 
೨೪ ul 


ತೃತೀಯ ಸೃಂಧ 


219 


ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿದೆ. ॥ ೧೫ ॥ ಜ್ಞಾನಿ 
ಶ್ರೇಷ್ಠರೇ | "ಜೀವಿಯಲ್ಲಿ ಕಂಡುಬರುವ ಕ್ಲೇಶಾದಿಗಳ ಆಧಾರ 
ಕೇವಲ ಭಗವಂತನ ಮಾಯೆಯೇ ಆಗಿದೆ ' ಎಂದು ತಾವು 
ತಿಳಿಸಿದುದು ಸರಿಯಾಗಿಯೇ ಇದೆ. ಆ ಕ್ಷೇಶವು ಮಿಥ್ಯಾ ಹಾಗೂ 
ಆಧಾರರಹಿತವಾಗಿದೆ. ಏಕೆಂದರೆ, ಈ ವಿಶ್ವದ ಮೂಲಕಾರಣವು 
ಮಾಯೆಯಲ್ಲದೆ ಬೇರೆ ಏನೂ ಇಲ್ಲ ॥ ೧೬ ॥ ಈ ಪ್ರಪಂಚದಲ್ಲಿ 
ಎರಜು ವರ್ಗದ ಜನರೇ ಸುಖವಾಗಿರುತ್ತಾರೆ - (೧) ಏನೂ 
ಅರಿಯದ (ಅಜ್ಞಾನದಿಂದ ಕೂಡಿದ) ಕಡುಮೂರ್ಬರು. 
(೨) ಬುದ್ಧಿ ಮುಂತಾದವುಗಳಿಂದ ಮೀರಿರುವ ಶ್ರೀಭಗವಂತನನ್ನು 
ಹೊಂದಿದವರು. ನಡುವಿನ ಶ್ರೇಣಿಯ ಜನರು ಸಂಶಯಗಳಿಗೆ 
ವಶರಾಗಿ ದುಃಖಪಡುತ್ತಿರುತ್ತಾರೆ. ॥ ೧೭ ॥ ಪೂಜ್ಯರೇ | ಈ 
ಅನಾತ್ಮ ವಸ್ತುಗಳು ವಾಸ್ತವವಾಗಿ ಇಲ್ಲವೇ ಇಲ್ಲ ಕೇವಲ 
ಕಂಡುಬರುತ್ತವಷ್ಟೆ ಎಂಬ ನಿಶ್ಚಯವು ನಿಮ್ಮ ಕೃಪೆಯಿಂದ ನನಗೆ 
ಉಂಟಾಯಿತು. ಈಗ ನಿಮ್ಮ ಚರಣಗಳ ಸೇವೆಯ ಪ್ರಭಾವದಿಂದ 
ಆ ಪ್ರತೀತಿಗಳನ್ನು ಹೋಗಲಾಡಿಸಿಕೊಳ್ಳುವೆನು. ॥ ೧೮ ॥ ಈ ತಮ್ಮ 
ಚರಣಗಳ ಸೇವೆಯಿಂದ ನಿತ್ಯಸಿದ್ಧ ಭಗವಾನ್‌ ಮಧುಸೂದನನ 
ಚರಣಕಮಲದಲ್ಲಿ ಉತ್ಕಟಪ್ರೇಮ ಮತ್ತು ಆನಂದದ ವೃದ್ಧಿ 
ಯಾಗುತ್ತದೆ. ಅದು ಹುಟ್ಟು ಸಾವುಗಳನ್ನು ನಾಶಮಾಡಿ 
ಬಿಡುತ್ತದೆ. ॥ ೧೯ ॥ ಭಗವದ್ಭಕ್ತರಾದ ಮಹಾತ್ಮರೇ ಭಗವತ್‌ 
ಪ್ರಾಪ್ತಿಯ ಸಾಕ್ಟಾತ್‌ ಮಾರ್ಗವಾಗಿದ್ದಾರೆ. ಅವರಲ್ಲಿ ಸದಾಕಾಲ 
ದೇವದೇವನಾದ ಶ್ರೀಹರಿಯ ಗುಣಗಾನವಾಗುತ್ತಾ ಇರುತ್ತದೆ. 
ಅಂತಹ ಮಹಾತ್ಮರ ಸೇವಾಭಾಗ್ಯವು ಅಲ್ಪಪುಣ್ಯವುಳ್ಳವರಿಗೆ ದೊರಕ 
ಲಾರದು. ॥ ೨೦ ॥ 

ಪೂಜ್ಯರೇ | ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತನು ಕ್ರಮವಾಗಿ 
ಮಹತ್ತು ಮುಂತಾದ ತತ್ತ್ವಗಳನ್ನು ಹಾಗೂ ಅದರ ವಿಕಾರಗಳನ್ನು 
ರಚಿಸಿ ಮತ್ತೆ ಅವುಗಳ ಅಂಶಗಳಿಂದ ವಿರಾಟ್‌ಪುರುಷನನ್ನು 
ನಿರ್ಮಿಸಿದನು. ಅನಂತರ ತಾನೇ ಅದರಲ್ಲಿ ಪ್ರವೇಶಿಸಿದನು ಎಂದು 
ತಾವು ತಿಳಿಸಿದಿರಿ. ॥ ೨೧ ॥ ಆ ವಿರಾಟ್‌ಪುರುಷನಿಗೆ ಸಾವಿರಾರು 
ಕಾಲುಗಳು, ಮೊಣಕಾಲುಗಳೂ, ಬಾಹುಗಳು ಇವೆ. ಆತನನ್ನೇ 
ವೇದಗಳು ಆದಿಪುರುಷನೆಂದು ಕರೆಯುತ್ತವೆ. ವಿಸ್ತಾರಗೊಂಡ ಈ 
ಸಮಸ್ತಲೋಕಗಳು ಆತನಲ್ಲಿಯೇ ಅಡಕವಾಗಿವೆ. ॥ ೨೨ ॥ 
ಇಂದ್ರಿಯ ವಿಷಯಗಳಿಂದಲೂ, ತ್ರಿಗುಣಗಳಿಂದಲೂ ಕೂಡಿದ 
ಇಂದ್ರಿಯಬಲ, ಮನೋಬಲ, ಶಾರೀರಿಕಬಲಗಳೊಂದಿಗೆ ಹತ್ತು 
ವಿಧವಾದ ಪ್ರಾಣಗಳೂ ಆತನಲ್ಲಿಯೇ ಸೇರಿಕೊಂಡಿವೆ. 
ಬ್ರಾಹ್ಮಣಾದಿ ವರ್ಣಗಳೂ ಆತನಿಂದಲೇ ಹುಟ್ಟಿದವು ಎಂಬು 
ದನ್ನೂ ವರ್ಣಿಸಿದಿರಿ. ಈಗ ನನಗೆ ಆ ಪರಮಾತ್ಮನ ಬ್ರಹ್ಮಾದಿ 
ವಿಭೂತಿಗಳನ್ನು ತಿಳಿಸಿರಿ. ಈ ಇಡೀ ಬ್ರಹ್ಮಾಂಡವನ್ನು ತುಂಬಿ 
ಕೊಂಡಿರುವ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೇ ಮುಂತಾದ 
ಬಂಧುಗಳೊಡನೆ ಕೂಡಿದ ಎಲ್ಲ ಪ್ರಜೆಗಳೂ ಆ ವಿಭೂತಿ 
ಯಿಂದಲೇ ಉಂಟಾದವರಲ್ಲವೇ! ॥ ೨೩-೨೪ ॥ ಆ ವಿರಾಟ್‌ 
ಪುರುಷನು ಬ್ರಹ್ಮಾದಿ ಪ್ರಜಾಪತಿಗಳಿಗೂ ಪ್ರಭುವು. ಅವನು 
ಯಾವ-ಯಾವ ಪ್ರಜಾಪತಿಗಳನ್ನು ಸೃಷ್ಟಿಸಿದನು ? ಸೃಷ್ಟಿ ಉಪಸ್ಥಷ್ಟಿ 
ಮತ್ತು. ಮನ್ವಂತರಾಧಿಪತಿಗಳನ್ನು ಯಾವ ಕ್ರಮದಿಂದ 


230 


ಪ್ರಜಾಪತೀನಾಂ ಸ ಪತಿಶ್ಚಕೃಪೇ ಕಾನ್‌ ಪ್ರಜಾಪತೀನ್‌ । 
ಸರ್ಗಾಂಶ್ಸೈವಾನುಸರ್ಗಾಂಶ್ಚ ಮನೂನ್ಸನ್ರುತರಾಧಿಪಾನ್‌ 
I ೨೫ ॥ 
ಏತೇಷಾಮಪಿ ವಂಶಾಂಶ್ಚ ವಂಶಾನುಚರಿತಾನಿ ಚ। 
ಉಪರ್ಯಧಶ್ಚಯೇ ಲೋಕಾ ಭೂಮೇರ್ಮಿತ್ರಾತ್ಗಜಾಸತೇ 
Wl ೨೬ ॥ 
ತೇಷಾಂ ಸಂಸ್ಥಾಂ ಪ್ರಮಾಣಂ ಚ ಭೂರ್ಲೋಕಸ್ಯ ಚ ವರ್ಣಯ | 
ತಿರ್ಯಂಗ್ಥಾನುಷದೇವಾನಾಂ ಸರೀಸೃಪಪತತ್ತಿಣಾಮ್‌ । 
ವದ ನಃ ಸರ್ಗಸಂವ್ಯೂಹಂ ಗಾರ್ಭಸ್ವೇದದ್ದಿಚೋದ್ದಿದಾಮ್‌ 
11 ೨೭ ॥ 
ಗುಣಾವತಾರೈರ್ವಿಶ್ಚನ್ಯ ಸರ್ಗಸಿತ್ಯಪ್ಯಯಾಶ್ರಯಮ್‌ । 
ಸೃಜತಃ ಶ್ರೀನಿವಾಸಸ್ಕ ವ್ಯಾಚಕ್ಟೋದಾರವಿಕ್ರಮಮ್‌ 
i ೨೮ ॥ 
ವರ್ಣಾಶ್ರಮವಿಭಾಗಾಂಶ್ಚ ರೂಪಶೀಲಸ್ಪಭಾವತಃ 1 
ಯಷೀಣಾಂ ಜನ್ಮಕರ್ಮಾದಿ ವೇದಸ್ಯ ಚ ವಿಕರ್ಷಣಮ್‌ 


I ೨೯ 1 
ಯಜ್ಞಸ್ಸ್ಯ ಚ ವಿತಾನಾನಿ ಯೋಗಸ್ಯ ಚ ಪಥಃ ಪ್ರಭೋ ಚ 
ೈಷ್ಯರ್ಮಸ್ಥ ಚ ಸಾಂಖ್ಯಸ್ಥ ತಂತ್ರಂ ವಾ ಭಗವ್ಸ್ಮೃತಮ್‌ 

11 ೩೦॥ 
ಪಾಖಂಡಪಥವೈಷಮ್ಯಂ ಪ್ರತಿಲೋಮನಿವೇಶನಮ್‌ । 
ಜೀವಸ್ಥ ಗತಯೋ ಯಾಶ್ಚ ಯಾವತೀರ್ಗುಣಕರ್ಮಜಾ: 

WA 


ಧರ್ಮಾರ್ಥಕಾಮಮೋಕ್ಟಾಣಾಂ ನಿಮಿತ್ತಾನ್ಯವಿರೋಧತಃ | 
ವಾರ್ತಾಯಾ ದಂಡ ನೀತೇಶ್ಚಶ್ರುತಸ್ಯ ಚ ವಿಧಿಂ ಪೃಥಕ್‌ 


1೩೨ 
ಶ್ರಾದ್ಧ ಚ ವಿಧಿಂ ಬ್ರಹ್ಮನ್‌ ಪಿತ್ವಣಾಂ ಸರ್ಗಮೇವ ಚ । 
ಗ್ರಹನಕ್ಷತ್ರತಾರಾಣಾಂ ಕಾಲಾವಯವಸಸ್ತಿತಿಮ್‌ 

೧ 

I ೩೩ 1 


ದಾನಸ್ಕ ತಪಸೋ ವಾಪಿ ಯಚ್ಚೇಷ್ಟಾ ಪೂರ್ತಯೋ: ಫಲಮ್‌ । 
ಪ್ರವಾಸಸ್ಥಸ್ತ ಯೋ ಧರ್ಮೊೋ ಯಶ್ಚ ಪುಂಸ ಉತಾಪದಿ 
1೩೪ 
ಯೇನ ವಾ ಭಗವಾಂಸ್ತುಷ್ಯೇದ್ಚರ್ಧಯೋನಿರ್ಜನಾರ್ದನಃ | 
ಸಂಪ್ರಸೀದತಿ ವಾ ಯೇಷಾಮೇತದಾಖ್ಯಾಹಿ ಚಾನಘ 


I ೩೫ ॥ 
ಅನುವ್ರತಾನಾಂ ಶಿಷ್ಯಾಣಾಂ ಪುತ್ರಾಣಾಂ ಚ ದ್ವಿಜೋತ್ತಮ । 
ಅನಾಪೃಷ್ಠಮುಪಿ ಬ್ರೂಯುರ್ಗುರವೋ ದೀನವತ್ತಲಾಃ 

॥1 ೩೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಸೃಷ್ಟಿಸಿದನು ? ॥ ೨೫ ॥ ಮೈತ್ರೇಯರೇ | ಆ ಮನುಗಳ ವಂಶ 
ಗಳನ್ನೂ ಆ ವಂಶಗಳಿಗೆ ಸೇರಿದ ರಾಜರ ಚರಿತ್ರೆಗಳನ್ನೂ ವರ್ಣಿ 
ಸಿರಿ. ಭೂಮಿಗೆ ಮೇಲೆ ಯಾವ ಲೋಕಗಳಿವೆ ? ಕೆಳಗೆ ಯಾವ 
ಲೋಕಗಳಿವೆ ? ಭೂಲೋಕದ ವಿಸ್ತಾರವೇನು ? ಸ್ಥಿತಿಯೇನು 9 
ಎಂಬುದನ್ನೂ ವಿವರಿಸಿರಿ. ತಿರ್ಯಕ್‌, ಮನುಷ್ಯರು, ದೇವತೆಗಳು, 
ತೆವಳುವ ಪ್ರಾಣಿಗಳು, ಪಕ್ಷಿಗಳು, ಜರಾಯುಜ, ಸ್ವೇದಜ, 
ಅಂಡಜ, ಉದ್ದಿಜ್ಜ ಈ ನಾಲ್ಕು ಪ್ರಕಾರದ ಪ್ರಾಣಿಗಳ ಉತ್ಪತ್ತಿ ಕ್ರಮ 
ವನ್ನೂ ತಿಳಿಸಿರಿ. ॥ ೨೬-೨೭ ॥ ಶ್ರೀಹರಿಯು ಸೃಷ್ಟಿಮಾಡುವಾಗ 
ಜಗತ್ತಿನ ಉತ್ತಿ, ಸ್ಥಿತಿ, ಸಂಹಾರಕ್ಕಾಗಿ ತನ್ನ ಗುಣಾವತಾರವಾದ 
ಬ್ರಹ್ಮಾ ವಿಷ್ಣು ಮಹೇಶ್ವರ ರೂಪಗಳಲ್ಲಿಯೂ, ಇತರ ಅವತಾರ 
ರೂಪಗಳಲ್ಲಿಯೂ ಯಾವ ಮಂಗಳಕರವಾದ ಲೀಲೆಗಳನ್ನು 
ಮಾಡಿದನು? ಎಂಬುದನ್ನು ವರ್ಣಿಸಿರಿ. ॥ ೨೮ ॥ ವೇಷ, 
ಆಚಾರ, ಸ್ವಭಾವಗಳಿಗೆ ಅನುಸಾರವಾಗಿ ವರ್ಣಾಶ್ರಮಗಳ ವಿಭಾಗ 
ಖಪಷಿಗಳ ಜನ್ಮ-ಕರ್ಮಾದಿಗಳೂ, ವೇದಗಳ ವಿಬಾಗ, ಯಜ್ಞಗಳ 
ವಿಸ್ತಾರ ಯೋಗದ ಮಾರ್ಗ, ಜ್ಞಾನಮಾರ್ಗ ಮತ್ತು ಅದಕ್ಕೆ 
ಸಾಧನವಾದ ಸಾಂಖ್ಯಮಾರ್ಗ ಹಾಗೂ ಶ್ರೀಭಗವಂತನು ಉಪ 
ದೇಶಿಸಿದ ನಾರದ ಪಾಂಚರಾತ್ರಾದಿ ತಂತ್ರಶಾಸ್ತ್ರಗಳನ್ನೂ ವಿಭಿನ್ನ ಪಾಷಂಡ 
ಮತಗಳ ಮಾರ್ಗಭೇದಗಳನ್ನೂ ಅದರ ಪ್ರಚಾರದಿಂದ ಉಂಟಾ 
ಗುವ ವೈಷಮ್ಯವನ್ನೂ ಪ್ರತಿಲೋಮ ವರ್ಣಗಳ ಸೃಷ್ಟಿ ಸ್ಥಿತಿಗಳನ್ನೂ 
ಬೇರೆ-ಬೇರೆ ಗುಣಗಳಿಂದಲೂ - ಕರ್ಮಗಳಿಂದಲೂ ಜೀವರಿಗೆ 
ಉಂಟಾಗುವ ಬಗೆ-ಬಗೆಯಗತಿಯನ್ನೂ ನಿರೂಪಿಸಿರಿ. ॥ ೨೯-೩೧ ॥ 
ಮಹಾತ್ಮರೇ | ಧರ್ಮ-ಅರ್ಥ-ಕಾಮ-ಮೋಕ್ಷಗಳೆಂಬ ನಾಲ್ಕು 
ಪುರುಷಾರ್ಥಗಳನ್ನೂ ಪರಸ್ಪರ ವಿರೋಧ ಬರದಂತೆ ಸಾಧಿಸುವ 
ಮಾರ್ಗಗಳನ್ನೂ ವಾಣಿಜ್ಯ, ದಂಡನೀತಿ ಮತ್ತು ಶಾಸ್ತ್ರಶ್ರವಣದ 
ವಿಧಿಗಳನ್ನೂ ಶ್ರಾದ್ಧದ ವಿಧಿಯನ್ನೂ ಪಿತೃದೇವತೆಗಳೆ ಸೃಷ್ಟಿ 
ಯನ್ನೂ , ಹಾಗೆಯೇ ಕಾಲಚಕ್ರದಲ್ಲಿ ಗ್ರಹ, ನಕ್ಷತ್ರ, ತಾರಾಗಣಗಳ 
ಸ್ಥಿತಿಗಳನ್ನೂ ಬೇರೆ-ಬೇರೆಯಾಗಿ ವರ್ಣಿಸಿರಿ. ॥ ೩೨-೩೩ ॥ 
ದಾನ, ತಪಸ್ಸು ಇಷ್ಟಾ: ಪೂರ್ತಕರ್ಮಗಳ ಫಲವೇನು? ಪ್ರವಾಸ 
ಹಾಗೂ ಆಪತ್ಕಾಲದಲ್ಲಿ ಮನುಷ್ಯನು ಯಾವ ಧರ್ಮವನ್ನು ಆಚ 
ರಿಸಬೇಕು ? ॥ ೩೪ ॥ ಪುಣ್ಯಾತ್ಮರಾದ ಮೈತ್ರೇಯರೇ | ಧರ್ಮಕ್ಕೆ 
ಮೂಲ ಕಾರಣನಾದ ಭಗವಾನ್‌ ಜನಾರ್ದನನು ಯಾವ ಆಚರಣೆ 
ಗಳಿಂದ ಸಂತುಷ್ಟನಾಗುತ್ತಾನೆ ? ಯಾರ ಮೇಲೆ ಅನುಗ್ರಹ ತೋರು 
ವನು? ಎಂಬುದನ್ನೂ ವರ್ಣಿಸಿರಿ. ॥ ೩೫ ॥ ದ್ವಿಜಶ್ರೇಷ್ಠರೇ | 
ದೀನವತ್ತಲರಾದ ಗುರುಗಳು, ತಮಗೆ ವಿಧೇಯರಾಗಿರುವ 
ಶಿಷ್ಯರಿಗೂ ಮತ್ತು ಪುತ್ರರಿಗೂ ಕೇಳದೆಯೇ ಹಿತೋಪದೇಶ ಮಾಡು 
ತ್ತಾರೆ. ॥ ೩೬ ॥ ಪೂಜ್ಯರೇ! ಮಹದಾದಿ ತತ್ತ್ವಗಳ ಪ್ರಳಯಗಳು 
ಎಷ್ಟು ಪ್ರಕಾರಗಳಾಗಿವೆ ? ಶ್ರೀಭಗವಂತನು ಯೋಗನಿದ್ರೆಯಲ್ಲಿರು 
ವಾಗ ಅವುಗಳಲ್ಲಿ ಯಾವ-ಯಾವ ತತ್ತ್ವಗಳು ಅವನ ಸೇವೆ 
ಮಾಡುತ್ತವೆ? ಯಾವ-ಯಾವ ತತ್ತ್ವಗಳು ಅವನಲ್ಲಿ ಲಯ 


8 ಅಧ್ಯಾಯ] 


ತೃತೀಯ ಸೃಂಧ 


224 


ತತ್ತ್ವಾನಾಂ ಭಗವಂಸ್ತೇಷಾಂ ಕತಿಧಾ ಪ್ರತಿಸಂಕ್ರಮಃ । 
ತತ್ರೇಮಂ ಕ ಉಪಾಸೀರನ್‌ ಕ ಉ ಸ್ವಿದನುಶೇರತೇ 
॥1೩೭॥ 


ಪುರುಷಸ್ಯ ಚ ಸಂಸ್ಥಾನಂ ಸ್ವರೂಪಂ ವಾ ಪರಸ್ಯ ಚ । 
ಜ್ಞಾನಂ ಚ ನೈಗಮಂ ಯತ್ತದ್ದುರುಶಿಷ್ಠಪ್ರಯೋಜನಮ್‌ 
॥1 ೩೮ ॥ 


ನಿಮಿತ್ತಾನಿ ಚ ತಸ್ಕೇಹ ಪ್ರೋಕ್ತಾನ್ಯನಘ ಸೂರಿಭಿಃ 1 
ಸತೋ ಜ್ಞಾನಂ ಕುತಃ ಪುಂಸಾಂ ಭಕ್ಷಿರ್ವೆರಾಗೃಮೇವ ವಾ 
11೩೯ ॥ 


ಏತಾನ್ನೇ ಪೃಚ್ಛತಃ ಪ್ರಶ್ನಾನ್‌ ಹರೇಃ ಕರ್ಮವಿವಿತ್ತಯಾ। 
ಬ್ರೂಹಿ ಮೇರಜ್ಞಸ್ತ್ಯ ಮಿತ್ರತ್ವಾದಜಯಾ ನಷ್ಟಚಕ್ದುಷ: 
॥ ೪೦॥ 


ಸರ್ವೇ ವೇದಾಶ್ಚ ಯಜ್ಞಾಶ್ಸ ತಪೋ ದಾನಾನಿ ಚಾನಘ । 
ಜೀವಾಭಯಪ್ರದಾನಸ್ಯ ನ ಕುರ್ವೀರನ್‌ ಕಲಾಮಪಿ 


ಹೊಂದುತ್ತವೆ? ॥ ೩೭ ॥ ಜೀವದ ತತ್ತ್ವವೇನು ? ಪರಮ ಪುರುಷನ 
ಸ್ವರೂಪವೇನು ? ಉಪನಿಷತ್‌ ಪ್ರತಿಪಾದಿತ ಜ್ಞಾನದ ಸ್ವರೂಪ 
ಮತ್ತು ಗುರು-ಶಿಷ್ಯರ ಪಾರಸ್ಪರಿಕ ಪ್ರಯೋಜನವೇನು? ॥ ೩೮ ॥ 
ಪುಣ್ಯಾತ್ಸರೇ ! ಆ ಜ್ಞಾನದ ಪ್ರಾಪ್ತಿಗಾಗಿ ವಿದ್ವಾಂಸರು ಯಾವ- 
ಯಾವ ಉಪಾಯಗಳನ್ನು ಹೇಳಿರುವರು ? ಏಕೆಂದರೆ, ಮನುಷ್ಯ 
ರಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ತಾವೇ-ತಾವಾಗಿ ಉಂಟಾಗ 
ಲಾರದಷ್ಟೇ ? ॥ ೩೯ ॥ ಬ್ರಾಹ್ಮಣ ಶ್ರೇಷ್ಠರೇ! ಮಾಯಾ-ಮೋಹ 
ದಿಂದಾಗಿ ನನ್ನ ವಿಚಾರದೃಷ್ಟಿಯು ನಷ್ಟವಾಗಿ ಬಿಟ್ಟಿದೆ. ನಾನು 
ಅಜ್ಜನಾಗಿದ್ದೇನೆ. ತಾವೋ ನನ್ನ ಪರಮ ಹಿತೈಷಿಗಳು. ಆದ್ದರಿಂದ 
ಶ್ರೀಹರಿಲೀಲೆಯ ಜ್ಞಾನವನ್ನು ಪಡೆಯುವ ಇಚ್ಛೆಯಿಂದ ನಾನು 
ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸಿರಿ. ॥ ೪೦ ॥ 
ಪುಣ್ಯಾತ್ಮರಾದ ಮೈತ್ರೇಯರೇ ! ಸಮಸ್ತ ವೇದಗಳ ಅಧ್ಯಯನ, 
ಯಜ್ಞ ತಪಸ್ಸು ದಾನಾದಿಗಳಿಂದ ಉಂಟಾಗುವ ಪುಣ್ಯವು - ಭಗ 
ವತ್ತತ್ವದ ಉಪದೇಶದಿಂದ ಜೀವಿಯನ್ನು ಜನ್ಮ-ಮೃತ್ಯು ಭಯ 
ದಿಂದ ಬಿಡಿಸಿ ಅವನನ್ನು ನಿರ್ಭಯನನ್ನಾಗಿಸುವುದರಲ್ಲಿ ಉಂಟಾ 
ಗುವ ಪುಣ್ಯದ ಹದಿನಾರನೆಯ ಒಂದು ಭಾಗಕ್ಕೂ ಸಾಟಿಯಾಗ 
ಲಾರದು. ॥ ೪೧ ॥ 

ಶ್ರೀಶುಕಮಹರ್ಷಿಗಳು ಹೇಳುತ್ತಾರೆ - ಎಲ್ಫೆ ರಾಜೇಂದ್ರಾ! 


೧ 
1! ೪೧ 1! | ರುಶ್ರೇಷ್ಠನಾದ ವಿದುರನು ಹೀಗೆ ಪುರಾಣದ ವಿಷಯದಲ್ಲಿ ಪ್ರಶ್ನೆ 
1 ಮಾಡಿದಾಗ ಮುನಿಶ್ರೇಷ್ಠರಾದ ಮೈತ್ರೇಯರಿಗೆ ತುಂಬಾ ಸತೋಷ 
ಸ ಇತಮಾಪಷ ಪುರಾಣಕಲ; ವಾಯಿತು. ಶ್ರೀಭಗವಂತನ ಕಥೆಯನ್ನು ಹೇಳಲು ಪ್ರೇರಣೆ ಬಂದದ್ದ 
ಇ ಲ” ಎ ಲ pA ಲ ಶ್ರಿ 
ಕುರುಪ್ರಧಾನೇನ ಮುನಿಪ್ರಧಾನಃ 1 ರಿಂದ ಹರ್ಷಗೊಂಡು ನಸುನಗುತ್ತಾ ಆತನಿಗೆ ಹೀಗೆ ಹೇಳ 
ಪ್ರವೃ ಸಹರ್ಹೋ ಭಗವತ್ಯಥಾಯಾಂ ತೊಡಗಿದರು. ॥ ೪೨ ॥ 
ಸಂಚೋಡಿತಸ್ತಂ ಪ್ರಹಸನ್ನಿವಾಹ ॥೪೨॥ ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 
ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ ಸಪ್ರಮೋತಧ್ಯಾಯಃ॥। ೭ ॥ 
— ್ರಿ ಪ್ರವಾಸ... 
ಎಂಟನೆಯ ಅಧ್ಯಾಯ 
ಬ್ರಹ್ಮದೇವರ ಉತ್ಪತಿ 
- ಎಲೈ ವಿದುರನೇ | ನೀನು 
ಮೆತೇಯ ಉವಾಚ ಶ್ರೀಮೈತ್ರೇಯರು ಹೇಳುತ್ತಾರೆ ಎಲೈ ವಿ [ 
ಷ್ಟ ಭಗವದ ರಲ್ಲಿ ಪ್ರಧಾನನೂ, ಲೋಕಪಾಲಕನೂ ಆ ಯಮ 
ಸತ್ತೇವನೀಯೋ ಬತ ಪೂರುವಂಶೋ ೯ನೇ ಆಗಿರುವಿ. ನೀನು ಪುರುವಂಶದಲ್ಲಿ ಹುಟ್ಟಿದ್ದರಿಂದ ಆ 
ph ಧಮ ಿ ಹುಟ್ಟಿದ್ದ 
ಯಲ್ಲೋಕಪಾಲೋ ಭಗವತ್ವಧಾನಃ 1 ವಂಶವು ಸಾಧು-ಸತ್ತುರುಷರಿಗೆ ಸೇವ್ಯವಾಗಿ ಬಿಟ್ಟಿದೆ. ಎಂತಹ 
ಬಭೂವಿಢೇಹಾಜಿತಕೀರ್ತಿಮಾಲಾಂ ಧನ್ಯನು ನೀನು ! ಶ್ರೀಹರಿಯ ಕೀರ್ತಿಮಯ ಮಾಲೆಯನ್ನು ಪ್ರತಿ 
ಪದೇ ಪದೇ ನೂತನಯಸ್ಯಭೀಕ್ಷಮ್‌ ॥೧॥ ಯೊಂದು ಪದದಲ್ಲಿಯೂ ನಿರಂತರವಾಗಿ ಹೊಸದಾಗಿಸುತ್ತಿದ್ದೀಯ. 
Rk ॥ ೧ ॥ ಈಗ ನಾನು ಕ್ಟುದ್ರವಾದ ವಿಷಯಸುಖದ ಕಾಮನೆಯಿಂದ 
ಸೋಹಂ ನೃಣಾಂ ಕುಲ್ಲಸುಖಾಯ ದುಃಖಂ ಮಹಾದುಟುವನ್ನು ಅನುಭವಿಸುತ್ತಿರುವ ಜನರ ದುಖವನ್ನುತೊಲ 
ಮಹದ್ಧತಾನಾಂ ವಿರಮಾಯ ತಸ್ಯ | ಗಸುವುದಕ್ಕಾಗಿ ಶ್ರೀಮದ್ಭಾಗವತ ಮಹಾ ಪುರಾಣವನ್ನು ಪ್ರಾರಂಭಿ 
ಪ್ರವರ್ತಯೇ ಭಾಗವತಂ ಪುರಾಣಂ ಸುತ್ತೇನೆ. ಇದನ್ನು ಸ್ವಯಂ ಸಂಕರ್ಷಣ ಭಗವಂತನು ಸನಕಾದಿ 
ಯದಾಹ ಸಾಕ್ಷಾದಗವಾನೃಷಿಭ್ಯಃ u ೨ 11 | ಮಹರ್ಷಿಗಳಿಗೆ ಉಪದೇಶಿಸಿದ್ದನು. ॥ ೨ ॥ 


282 


ಆಸೀನಮುರ್ವ್ವಾಂ ಭಗವಂತಮಾದೃಂ 
ಸಂಕರ್ಷಣಂ ದೇವಮಕುಂಠಸತ್ತ ಹ್‌ 

ವಿವಿತ್ತವಸ್ತತ್ತ್ವಮತಃ ಪರಸ್ಯ 
ಕುಮಾರಮುಖ್ಯಾ ಮುನಯೋ ನ್ವಪೃಚ್ಛನ್‌ i 


ಸಮೇವ ಧಿಷ್ಟಂ ಬಹು ಮಾನಯಂತಂ 
ಯಂ ವಾಸುದೇವಾಭಿಧಮಾಮನಂತಿ 1 
ಪ್ರತ್ಯಗ್ರೃತಾಕ್ಲಾಂಬುಜಕೋಶಮೀಷ- 
ದುನ್ನೀಲಯಂತಂ ವಿಬುಧೋದಯಾಯ ॥ 


ಸ್ಪರ್ಧುನ್ಯುದಾದೆ ರ್ರ್ಸೈಃ ಸ್ಪಜಟಾಕಲಾಸೆ: 
ರುಪಸ್ಪ ಶಂತಶ್ನರಣೋಪಧಾನಮ್‌ | 

ಪದ್ಧಂ ಯದರ್ಚಂತ್ಯಹಿರಾಜಕನ್ಯಾಃ 
ಸಪ್ರೇಮನಾನಾಬಲಿಭಿರ್ವರಾರ್ಥಾಃ || 


ಮುಹುರ್ಗ್ಗಣಂತೋ ವಚಸಾನುರಾಗ- 
ಸ್ಪಲತ್ಸದೇನಾಸ್ಯ ಕೃತಾನಿ ತಜ್ಜಾ ಶ್ಲ | 
ಕಿರೀಟಸಾಹಸ್ರಮಣಿಪ್ರವೇಕ- 
ಪ್ರದ್ಯೋತಿತೋದ್ವಾಮಫಣಾಸಹಸ್ರಮ್‌ ॥ 


ಪ್ರೋಕ್ಕಂ ಕಿಲೈತದ್ಧಗವತ್ತಮೇನ 
ನಿವೃತಿಧರ್ಮಾಭಿರತಾಯ ತೇನ । 

ಸನತ್ಕುಮಾರಾಯ ಸ ಚಾಹ ಪೃಷ್ಟ 
ಸಾಂಖ್ಯಾಯನಾಯಾಂಗ ಧೃತವ್ರತಾಯ ॥ 


ಸಾಂಖ್ಯಾಯನಃ ಪಾರಮಹಂಸ್ಕಮುಖ್ಯೋ 
ವಿವಕ್ಷಮಾಣೋ ಭಗವದ್ಧಿಭೂತೀಃ I 

ಜಗಾದ ಸೋತಸ್ಥದ್ಧುರವೇಶ ನ್ಹಿತಾಯ 
ಪರಾಶರಾಯಾಥ ಬೃಹಸ್ಪತೇಶ್ವ 1 


ಪ್ರೋವಾಚ ಮಹ್ಯಂ ಸ ದಯಾಲುರುಕ್ಟೋ 
ಮುನಿಃ ಪುಲಸ್ಕೇನ ಪುರಾಣಮಾದ್ಯಮ್‌ । 

ಸೋ5ಹಂ ತವೈತತ್ಯಥಯಾಮಿ ವತ್ಸ 
ಶ್ರದ್ಧಾಲವೇ ನಿತ್ಯಮನುವ್ರತಾಯ ॥ 


ಉದಾಪ್ನತಂ ವಿಶ್ವಮಿದಂ ತದಾ55ಸೀದ್‌ 
ಯನ್ನಿದ್ರಯಾಮೀಲಿತದೃಜ್‌ ನ್ಯಮೀಲಯತ್‌ । 

ಅಹೀಂದ್ರತಲ್ಪೇ5 ಧಿಶಯಾನ ಏಕಃ 
ಕೃತಕ್ಷಣಃ ಸ್ವಾತ್ಮರತೌ 


ಶ್ರೀಮದ್ಭಾಗವತ 


೩ 


ನಿರೀಹಃ ॥ ೧೦ ॥ 


[ ಅಧ್ಯಾಯ 8 


ಅಖಂಡ ಜ್ಞಾನಸಂಪನ್ನ ಆದಿದೇವ ಭಗವಾನ್‌ ಸಂಕರ್ಷಣನು 
ಪಾತಾಳದಲ್ಲಿ ವಿರಾಜಮಾನನಾಗಿದ್ದನು. ಸನತ್ಯುಮಾರಾದಿ ಖಷಿ 
ಗಳು ಅವನಿಂದ ಪರಮಪುರುಷೋತ್ತಮ ಪರಬ್ರಹ್ಮತತ್ತ ಎನನ್ನು 
ತಿಳಿಯಲಿಕ್ಕಾಗಿ ಪ್ರಶ್ನಿಸಿದರು. ॥ ೩ ॥ ಸ್ವಾಮಿ ಸಂಕರ್ಷಣನು ಆಗ 
ತನಗೆ ಆಶ್ರಯನಾಗಿರುವ ಹಾಗೂ ವೇದಗಳು ಯಾರನ್ನು ವಾಸು 
ದೇವನೆಂದು ನಿರೂಪಿಸುವವೋ ಆ ಪರಮಾತ್ಮನನ್ನೇ ಮನಸ್ಸಿನಲ್ಲಿ 
ಆರಾಧಿಸುತ್ತಿದ್ದನು. ಧ್ಯಾನದಲ್ಲಿ ಮುಳುಗಿದ್ದ ಆತನ ಕಮಲಸದ್ಧಶ 
ವಾದ ಕಣ್ಣುಗಳು ಮುಚ್ಚಿದ್ದವು. ಖುಷಿಗಳ ಪ್ರಶ್ನೆಯನ್ನು ಕೇಳಿ 
ಸನತ್ಯುಮಾರಾದಿ ಜ್ಞಾ ್ಲಿನಿಗಳ ಆನಂದಕ್ಕಾಗಿ ಅರೆತೆರೆದ ಕಣ್ಣುಗಳಿಂದ 
ಅವರನ್ನು ನೋಡಿದನು. ॥ ೪ ॥ 

ಸನಕಾದಿ ಮಹರ್ಷಿಗಳು ಮಟಟ ಜಲದಿಂದ ಒದ್ದೆ 
ಯಾದ ತಮ್ಮ ಜಟೆಗಳಿಂದ ಆ ಆದಿಶೇಷ ಸ್ವಾಮಿಯ ಪಾದಪೀಠ 
ರೂಪವಾದ ಪದ್ಧವನ್ನು ಮುಟ್ಟಿ ನಮಸ್ಕರಿಸಿದರು. ನಾಗರಾಜ 
ಕುಮಾರಿಯರು ತಮ್ಮ ಅಭೀಷ್ಟ ವರವನ್ನು ಪಡೆಯಲಿಕ್ಕಾಗಿ 
ಪ್ರೇಮದಿಂದ ಬಗೆ-ಬಗೆಯಾದ ಕಾಣಿಕೆಗಳನ್ನು ಸಮರ್ಪಿಸುತ್ತಾ 
ಪೂಜಿಸುತ್ತಿದ್ದ ಪವಿತ್ರವಾದ ಪದ್ಧಪೀಠವದು. ॥ ೫ ॥ ಅವನ ಲೀಲೆ 
ಗಳ ಮರ್ಮವನ್ನು ತಿಳಿದಿದ್ದ ಶ್ರೇಷ್ಠಮಹರ್ಷಿಗಳು ಪ್ರೇಮದಿಂದ 
ಗದ್ಗದವಾಣಿಯಿಂದ ಅವನ ದಿವ್ಯ ಲೀಲೆಗಳನ್ನು ಮತ್ತೆ- ಹುತ್ತ ಹಾಡಿ 
ಹೊಗಳುತ್ತಿದ್ದರು. ಹರಡಿಕೊಂಡು ಮೇಲಕ್ಕೆ ಎತ್ತಿದ ಸ್ವಾಮಿಯ 
ಸಾವಿರ ಹೆಡೆಗಳು, ಕಿರೀಟಗಳ ಸಾವಿರಾರು ರತ್ತಶ್ರೇಷ್ಠಗಳಿಂದ 
ಹೊರ ಹೊಮ್ಮುತ್ತಿದ್ದ ಕಿರಣಗಳಿಂದ ಥಳ-ಥಳಿಸುತ್ತಿದ್ದುವು. Wt 
ಸಂಕರ್ಷಣ ಭಗವಂತನು ನಿವೃತ್ತಿಪರಾಯಣರಾದ ಸನತ್ಕು 
ಮಾರರಿಗೆ ಈ ಶ್ರೀಮದ್ಭಾಗವತವನ್ನು ಉಪದೇಶಿಸಿದ್ದನೆಂಬುದು 
ಪ್ರಸಿದ್ಧವಾಗಿದೆ. ಅನಂತರ ಆ ಮಹರ್ಷಿವರ್ಯರು ತಮ್ಮನ್ನು 
ಪ್ರಶ್ನೆಮಾಡಿದ ವ್ರತನಿಷ್ಠರಾದ ಸಾಂಖ್ಯಾಯನ ಮುನಿಗಳಿಗೆ ಅದನ್ನು 
ಉಪದೇಶ ಮಾಡಿದರು. ॥ ೭ ॥ ಪರಮಹಂಸರಲ್ಲಿ ಶ್ರೇಷ್ಠರಾದ 
ಶ್ರೀಸಾಂಖ್ಯಾಯನರಿಗೆ ಶ್ರೀಭಗವಂತನ ವಿಭೂತಿಗಳನ್ನು ವರ್ಣಿಸ 
ಬೇಕೆಂಬ ಇಚ್ಛೆಯುಂಟಾದಾಗ ಅವರು ಇದನ್ನು ತಮ್ಮ ಆಪ್ತರೂ 
ವಿಧೇಯರೂ, ಶಿಷ್ಯರೂ ಆದ ನಮ್ಮ ಪರಮಗುರುಗಳಾದ 
ಪರಾಶರರಿಗೂ ಮತ್ತು ಬೃಹಸ್ಪತಿಗೂ ಉಪದೇಶಿಸಿದರು. ॥ ೮ ॥ 
ಇದಾದ ಬಳಿಕ ಪರಮ ದಯಾಳುಗಳಾದ ಪರಾಶರರು ಪುಲಸ್ತ್ಯ 
ಮುನಿಗಳಿಂದ ಆಶೀರ್ವಾದ ಪಡೆದು ಆ ಆದಿಪುರಾಣವನ್ನು ನನಗೆ 
ಉಪದೇಶಮಾಡಿದರು. ವತ್ಸಾ! ನೀನು ಶ್ರದ್ಧಾಳುವೂ, ನಿಷ್ಠೆಯಿಂದ 
ಅನುಸರಿಸುತ್ತಿರುವ ಭಕ್ತನೂ ಆಗಿರುವುದರಿಂದ ಈಗ ಅದೇ 
ಪುರಾಣವನ್ನು ನಾನು ನಿನಗೆ ಉಪದೇಶಿಸುತ್ತೇನೆ. ॥ ೯ ॥ 

ಸೃಷ್ಟಿಯ ಮೊದಲು ಈ ಜಗತ್ತೆಲ್ಲವೂ ನೀರಿನಲ್ಲಿ ಮುಳುಗಿ 
ಹೋಗಿತ್ತು. ಆಗ ಶ್ರೀಮನ್ನಾರಾಯಣನೊಬ್ಬನೇ ಶೇಷತಲ್ಪದಲ್ಲಿ 
ಪವಡಿಸಿದ್ದದು. ಯೋಗನಿದ್ರೆಯಲ್ಲಿ ಕಣ್ಣುಮುಚ್ಚಿಕೊಂಡಿದ್ದರೂ 
ಆತನ ಜ್ಞಾನಶಕ್ತಿಯು ಮಾತ್ರ ಸಂಪೂರ್ಣವಾಗಿ ಎಚ್ಚರವಾಗಿಯೇ 
ಇತ್ತು. ಆತನು ಆತ್ಮಾನಂದದಲ್ಲೇ ಮಗ್ಗನಾಗಿದ್ದನು. ಯಾವ 
ಸಂಕಲ್ಪವೂ, ಕ್ರಿಯೆಯೂ ಇಲ್ಲದೆ ಸ್ವಾಮಿಯು ತಾನೇ-ತಾನಾಗಿ 
ಜಲದಲ್ಲಿ ಮಲಗಿದ್ದನು. ॥ ೧೦ ॥ 

ಆಗ ಕಟ್ಟಿಗೆಯಲ್ಲಿ ಅಡಗಿರುವ ಬೆಂಕಿಯಂತೆ-ಸಕಲ ಭೂತ 
ಗಳೂ ಆತನ ದೇಹದಲ್ಲಿ ಸೂಕ್ಷ್ಮರೂಪದಲ್ಲಿ ಅಡಗಿ ಕೊಂಡಿದ್ದವು. 


8 ಅಧ್ಯಾಯ] 
ಸೋತಂತಃಶರೀರೇ ರ್ಷಿತಭೂತಸೂಕ್ಸಃ 
ಕಾಲಾತ್ಮಿಕಾಂ ಶಕ್ತಿಮುದೀರಯಾಣಃ । 


ಉವಾಸ ತಸ್ಮಿನಲಿಲೇ ಪದೇ ಸ್ಟೇ 
ಯಥಾನಲೋ ದಾರುಣಿ ರುದ್ಧವೀರ್ಯಃ ॥ ೧೧॥ 


ಚತುರ್ಯುಗಾನಾಂ ಚ ಸಹಸ್ರಮಪ್ಪು 
ಸ್ವಪನ್ಹಯೋದೀರಿತಯಾ ಸ್ವಶಕ್ತಾ ಸ್ಯ 

ಕಾಲಾಖ್ಯಯಾಠ 5ಸಾದಿತಕರ್ಮತಂತ್ರೋ 
ಲೋಕಾನಪೀತಾನ್‌ ದದೃಶೇ ಸ್ವದೇಹೇ ॥ ೧೨॥ 


ತಸ್ಕಾರ್ಥಸೂಕ್ಷಾ ಭಿನಿವಿಷ್ಣದಷ್ಟೆ - 
ರಂತರ್ಗತೋsರ್ಥೋ ರಜಸಾ ತನೀಯಾನ್‌ ।ಟ 
ಗುಣೇನ ಕಾಲಾನುಗತೇನ ಎದ್ದು 
ಸೂಪ್ಯಂಸ್ತದಾಭಿದ್ಯತ ನಾಭಿದೇಶಾತ್‌ ॥ ೧೩ ॥ 


ಸ ಪದ್ಧ್ಮಕೋಶಃ ಸಹಸೋದತಿಷ್ಠತ್‌ | 
ಕಾಲೇನ ಕರ್ಮಪ್ರತಿಬೋಧನೇನ । 
ಸ್ವರೋಚಿಷಾ ತತ್ತಲಿಲಂ ವಿಶಾಲಂ 
ವಿದ್ಯೋತಯನ್ನರ್ಕ ಇವಾತ್ಮಯೋನಿಃ ॥ ೧೪॥ 


ತಲ್ಲೋಕಪದ್ಧೂಂ ಸ ಉ ಏವ ವಿಷ್ಣು 
ಪ್ರಾವೀವಿಶತರ್ವಗುಣಾವಭಾಸಮ್‌ I 

ತಸ್ಮಿನ್ನಯಂ ವೇದಮಯೋ ವಿಧಾತಾ 
ಸ್ವಯಂಭುವಂ ಯಂಸ್ಫವದಂತಿ ಸೋ5ಭೂತ್‌ ॥ ೧೫ ॥ 


ತಸ್ಯಾಂ ಸ ಚಾಮ್ಬೋರುಹಕರ್ಣಿಕಾಯಾ- 

ಮವಸ್ಥಿತೋ ಲೋಕಮಪಶ್ಯಮಾನಃ । 
ಪರಿಕ್ರಮನ್‌ ವ್ಯೋಮ್ನಿ ವಿವೃತ್ತನೇತ್ರ- 

ಶ್ಚತ್ವಾಂ ಲೇಭೇತನುದಿಶಂ ಮುಖಾನಿ ॥೧೬॥ 


ತಸ್ಮಾದ್ಯುಗಾಂತಶ್ಚ ಸನಾವಘೂರ್ಣ- 

ಜಲೋರ್ಮಿಚಕ್ರಾತ್ನಲಿಲಾದ್ದಿರೂಢಮ್‌ | 
ಉಪಾಶ್ರಿತಃ ಕಂಜಮು ಲೋಕತತ್ತ್ವಂ 
ನಾತ್ಮಾನಮದ್ಭಾವಿದದಾದಿದೇವಃ 


ಕ ಏಷ ಯೋಕಸಾವಹಮಬ್ಬಪೃಷ್ಠ 

ಏತತ್ಕುತೋ ವಾಬ್ದಮನನ್ಯದಪ್ಪು I 
ಹ್ಯಧಸ್ತಾದಿಹ ಕಿಂಚನೈತ- 

ದಧಿಷ್ಠಿ ತಂ ಯತ್ರ ಸತಾ ನು ಭಾವ್ಯಮ್‌ ॥ ೧೮ 


॥ ೧೭ ॥ 


ಅಸ್ಲಿ 
ಹಾಸಿ 


ಸ ಇತ್ಮಮುದ್ವೀಕ್ಚ್ಯ ತದಬ್ದನಾಲ- 
ನಾಡೀಭರಂತರ್ಜ ಲಮಾವಿವೇಶ I 


ನಾರ್ವಾಗ್ಗತಸ್ತತ್ವರನಾಲನಾಲ- 
ನಾಭಿಂ ವಿಚಿನ್ಪಂಸ್ರದವಿಂದತಾಜಃ ॥ ೧೯॥ 


ತೃತೀಯ ಸೃಂಧ 


223 


ಎಲ್ಲ ಶಕ್ತಿಗಳನ್ನೂ ಲಯಗೊಳಿಸಿ ಕೊಂಡಿದ್ದರೂ ಸೃಷಿಕಾಲ ಬಂದಾಗ 
ತನ್ನನ್ನು ಎಚ್ಚರಿಸಲು ಕಾಲಶಕ್ತಿಯೊಂದನ್ನು ಮಾತ್ರ ಅವನು 
ಎಚ್ಚರವಾಗಿ ಇರಿಸಿಕೊಂಡಿದ್ದನು. ॥ ೧೧ ॥ ಹೀಗೆ ಸ್ವಾಮಿಯು ತನ್ನ 
ಸ್ವರೂಪವಾದ ಚಿತ್‌ಶಕ್ತಿಯೊಂದಿಗೆ ಒಂದು ಸಾವಿರ ಚತುರ್ಯುಗ 
ಗಳವರೆಗೆ ನೀರಿನಲ್ಲಿ ಪವಡಿಸಿದಾಗ ಆತನಿಂದಲೇ ನೇಮಿಸಲ್ಪಟ್ಟ 
ಕಾಲಶಕ್ತಿಯು ಅವನನ್ನು ಜೀವಿಗಳ ಕರ್ಮಗಳನ್ನು ಪ್ರವೃತ್ತಿಗಾಗಿ 
ಪ್ರೇರೀ೬ಸಿದಾಗ ಅವನು ತನ್ನ' ಶರೀರದಲ್ಲಿ ಲೀನವಾದ ಅನಂತ 
ಲೋಕಗಳನ್ನು ನೋಡಿದನು. ॥ ೧೨ ॥ ಸೂಕ್ಷರೂಪದಲ್ಲಿರುವ 
ಲಿಂಗಶರೀರಾದಿಗಳಲ್ಲಿ ಭಗವಂತನ ದೃಷ್ಟಿಯು ಬೀಳಲು ಆಗ ಆತನ 
ಮನೋಗತವಾದ ಅರ್ಥವು ಕಾಲಶಕ್ತಿಯನ್ನು ಆಶ್ರಯಿಸಿದ 
ರಜೋಗುಣದಿಂದ ಪ್ರೇರಣೆಗೊಂಡು ಸೃಷಿರಚನೆಗಾಗಿ ಅವನ 
ನಾಭಿಸ್ಥಾನದಿಂದ ಹೊರಗೆ ಉದ್ಭವಿಸಿತು. ॥ ೧೩ ॥ ಕರ್ಮಶಕ್ಷಿ 
ಯನ್ನು ಎಚ್ಚರಗೊಳಿಸುವ ಕಾಲದ ಮೂಲಕ ಮಹಾವಿಷ್ಣುವಿನ 
ನಾಭಿಯಿಂದ ಪ್ರಕಟಗೊಂಡ ಆ ಸೂಕ್ಷ ತತ್ತ್ವವು ಕಮಲದ ಮೊಗ್ಗಿನ 
ರೂಪದಲ್ಲಿ ಒಡನೆಯೇ ಮೇಲಕ್ಕೆದ್ದು ಸೂರ್ಯಸದ್ಭಶವಾದ ತನ್ನ 
ತೇಜಸಿನಿಂದ ಆ ಅಪಾರವಾದ ಜಲರಾಶಿಯನ್ನು ಪ್ರಕಾಶ 
ಗೊಳಿಸಿತು. ॥ ೧೪ ॥ ಸಮಸ್ತ ಗುಣಗಳಿಗೂ ಪ್ರಕಾಶಕವಾದ ಆ 
ಸರ್ವಜಗದ್ರೂಪವಾದ ಕಮಲವನ್ನು ಭಗವಂತನು ಅಂತ 
ರ್ಯಾಮಿರೂಪದಲ್ಲಿ ಪ್ರವೇಶಿಸಿದನು. ಆಗ ಸರ್ವವೇದಮಯ 
ರಾಗಿ ಸೃಷಿಕರ್ತರಾಗಿ "ಸ್ವಯಂಭೂ' ಎಂದು ಜ್ಞಾನಿಗಳಿಂದ 
ಕರೆಯಲ್ಪಡುವ ಬ್ರ ಅದರಿಂದ ಹುಟ್ಟಿಕೊಂಡರು. ॥೧೫॥ 
ಆ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಕುಳಿತಿದ್ದ ಬ್ರಹ್ಮದೇವರಿಗೆ 
ಯಾವ ಲೋಕವೂ ಕಾಣದಿರಲು ಅವರು ಆಕಾಶದಲ್ಲಿ ಕಣ್ಣನ್ನರಳಿಸಿ 
ಕೊಂಡು ನಾಲ್ಕೂ ಕಡೆಗೆ ಹೊರಳಿಸಿದಾಗ ಅವರಿಗೆ ನಾಲ್ಕು ದಿಕ್ಕು 
ಗಳಲ್ಲಿಯೂ ನಾಲ್ಕು ಮುಖಗಳು ಪ್ರಕಟಗೊಂಡವು. ॥ ೧೬ i 
ಆಗ ಪ್ರಳಯಕಾಲದ ಪ್ರಚಂಡವಾಯುವಿನ ಹೊಡೆತಗಳಿಂದ 
ಚಿಮ್ಮುತ್ತಿದ್ದ ಜತ ಉದ್ಭವಿಸಿದ ಕಮಲದ ಮೇಲೆ 
ವಿರಾಜಮಾನರಾದ ಆ ಆದಿಬ್ರಹ್ಮದೇವರಿಗೆ ತಾನು ಯಾರು? 
ಮತ್ತು ಆ ಲೋಕತತ್ತ ಎರೊಪೀ ಕಮಲದ ರಹಸ್ಯವು ಏನೂ 
ತಿಳಿಯಲಿಲ್ಲ ॥ ೧೭ ॥ 
ಈ ಕಮಲದ ಕರ್ಣಿಕೆಯಲ್ಲಿ ಕುಳಿತಿರುವ ನಾನು ಯಾರು? 
ಪದ್ಧವು ನೀರಿನಲ್ಲಿ ಹುಟ್ಟಲು ಕಾರಣವೇನು ? ಹಾಗಾದರೆ 
Ee ಕೆಳಗಡೆ ಇದಕ್ಕೆ ಆಧಾರವಾಗಿರುವ ಯಾವುದೋ ಒಂದು 
ವಸ್ತು ಇರಲೇಬೇಕಲಿವೇ ? ಎಂದು ಅವರು ಆಲೋಚನೆ 
ಮಾಡಿದರು. ॥ ೧೮ ॥ 
ಹೀಗೆ ಆಲೋಚಿಸಿದ ಅವರು ಆ ಕಮಲನಾಳದ ಸೂಕ್ಷ್ಮ 
ರಂಧ್ರಗಳ ಮೂಲಕವಾಗಿ ಆ ನೀರಿನಲ್ಲಿ ಒಳಹೊಕ್ಕು ಅದರೆ 
ತಳವನ್ನು ಹುಡುಕಿದರು. ಹಾಗೇ ಹುಡುಕುತ್ತಾ ಆ ನಾಳದ ನಾಭಿ 
ಪ್ರದೇಶದ ಒಳಗೆ ಬಂದರೂ ಅವರಿಗೆ ಅದರ ಆಧಾರವು ದೊರೆಯದೆ 
ಹೋಯಿತು. ॥ ೧೯ ॥ 
ವಿದುರನೇ | ಹೀಗೆ ಅಪಾರವಾದ ಕಗ್ಗತ್ತಲೆಯಲ್ಲಿ ತನ್ನ ಉತ್ಪತಿ 
ಸ್ಥಾನವನ್ನು ಹುಡುಕುತ್ತಿರಲು ಬ್ರಹ್ಮದೇವರಿಗೆ (ಬಹಳ ಕಾಲವು ಕಳೆದು 
ಹೋಯಿತು. ಆ ಸಮಯವೇ ಪ್ರಾಣಿಗಳಿಗೆ ಭಯವನ್ನುಂಟು 


324 


ತಮಸ್ಯಪಾರೇ ವಿದುರಾತ್ಮಸರ್ಗಂ 
ವಿಚಿನ್ಹತೋ5 ಭೂತ್ತುಮಹಾಂಸ್ಟ್ರಿಣೇಮಿಃ I 
ಯೋ ದೇಹಭಾಜಾಂ ಭಯಮೀರಯಾಣಃ 


ಪರೀಕ್ಸಿಣೋತ್ಯಾಯುರಜಸ್ಯ ಹೇತಿಃ ॥ ೨೦ ॥ 


ತತೋ ನಿವೃತ್ತೋ5ಪ್ರತಿಲಬ್ಧಕಾಮಃ 
ಸ್ವಧಿಷ್ಣಮಾಸಾದ್ಯ ಪುನಃ ಸ ದೇವಃ । 
ಶನೈರ್ಜಿತಶ್ವಾಸನಿವೃತ್ತಚಿತ್ತೋ 


ನೃಷೀದದಾರೂಢಸಮಾಧಿಯೋಗಃ ॥ ೨೧ ॥ 


+ 


ಕಾಲೇನ ಸೋ5ಜಃ ಪುರುಷಾಯುಷಾಭಿ- 
ಪ್ರವೃತ್ರಯೋಗೇನ ವಿರೂಢಬೋಧಃ । 
ಸ್ವಯಂ ತದಂತರ್ಹದಯೇತವಭಾತ- 


ಮಪಶ್ಯತಾಪಶ್ಯತ ಯನ್ನ ಪೂರ್ವಮ್‌ ॥ ೨೨॥ 


ಮೃಣಾಲಗೌರಾಯತಶೇಷಭೋಗ- 
ಪರ್ಯಂಕ ಏಕಂ ಪುರುಷಂ ಶಯಾನಮ್‌ । 
ಫಣಾತಪತ್ರಾಯುತಮೂರ್ಧರತ್ನ- 


ದ್ಯುಭಿರ್ಹತಧ್ವಾಂತಯುಗಾಂತತೋಯೇ 1 ೨೩ ॥ 


ಪ್ರೇಕ್ಷಾಂ ಕ್ಲಿಪಂತಂ ಹರಿತೋಪಲಾದ್ರೇಃ 
ಸಂಧ್ಯಾಭ್ರನೀವೇರುರುರುಕ್ಕಮೂರ್ಧ್ಧ:ಃ | 
ರತ್ನೋದಧಾರೌಷಧಿಸೌಮನಸ್ಯ 
ವನಸ್ರಜೋ ವೇಣುಭುಜಾಂಘ್ರಿಪಾಂಘ್ರೇಃ ॥ ೨೪ ॥ 


ಆಯಾಮತೋ ್ಹವಿಸ್ತರತಃ ಸ್ಪಮಾನ- 
ದೇಹೇನ ಲೋಕತ್ರಯಸಂಗ್ರಹೇಣ (। 
ವಿಚಿತ್ರದಿವ್ಯಾಭರಣಾಂಶುಕಾನಾಂ 


ಕೃತಶ್ರಿಯಾಪಾಶ್ರಿತವೇಷದೇಹಮ್‌ ॥| ೨೫ 1 


ಪುಂಸಾಂ ಸ್ವಕಾಮಾಯ ವಿವಿಕ್ಷಮಾರ್ಗೈ- 
ರಭ್ಯರ್ಚ್ಯತಾಂ ಕಾಮದುಘಾಂಘ್ರಿಪದ್ಧಮ್‌ । 
ಪ್ರದರ್ಶಯಂತಂ ಕೃಪಯಾ ನಖೇಂದು- 


ಮಯೂಖಭಿನ್ನಾಂಗುಲಿಚಾರುಪತ್ರಮ್‌ ॥ ೨೬॥ 


ಶ್ರೀಮದ್ದಾಗವತ 


[ಅಧ್ಯಾಯ 8 


ಮಾಡುತ್ತಾ ಅವರ ಆಯುಸ್ಸ ಸನ್ನು ಕ್ಷೀಣಗೊಳಿಸುತ್ತಿರುವ ಶ್ರೀಭಗ 
ವಂತನ "ಕಾಲಚಕ್ರವೆಂದು ತಿಳಿ. ॥ ೨೦ ॥ ಹೀಗೆ ಎಷ್ಟು ಹುಡುಕಿ 
ದರೂ ತನ್ನ ನೆಲೆಯು ಸಿಕ್ಕದಿರಲು ಬ್ರಹ್ಮದೇವರು ವಿಫಲ ಮನೋ 
ರಥರಾಗಿ ಅಲ್ಲಿಂದ ಹಿಂದಿರುಗಿ ತಮಗೆ ಆಧಾರವಾಗಿದ್ದ ಕಮಲದ 
ಮೇಲೆ ಕುಳಿತು ನಿಧಾನವಾಗಿ ಪ್ರಾಣವಾಯುವನ್ನು ಜಯಿಸಿ ಚಿತ್ತದ 
ಸಂಕಲ್ಪ-ವಿಕಲ್ಲಗಳನ್ನು ತೊರೆದು ಸಮಾಧಿಸ್ಥರಾದರು. 1 ೨೧॥ 
ಹೀಗೆ ಬ್ರಹ್ಮದೇವರಿಗೆ ಪುರುಷನ ಪೂರ್ಣಾಯುಷ್ಯವಾದ ದಿವ್ಯ 
ವಾದ ನೂರು ವರ್ಷಗಳ ಕಾಲದವರೆಗೆ ಯೋಗಾಭ್ಯಾಸ ಮಾಡಿದ್ದ 
ರಿಂದ ಜ್ಞಾನೋದಯವಾಗಲು ಆ ಹಿಂದೆ ಎಷ್ಟು ಹುಡುಕಿದರೂ 
ಕಾಣದಿರುವ ಆ ಸ್ಥಾನವು ತಮ್ಮ ಅಂತಃಕರಣದಲ್ಲೇ ಬೆಳಗುತ್ತಿರು 
ವುದನ್ನು ಅವರು ನೋಡಿದರು. ॥ ೨೨ ॥ ಎಂತಹ ದಿವ್ಯದರ್ಶನ 
ವದು! ಆ ಪ್ರಳಯಜಲದಲ್ಲಿ ಕಮಲನಾಳದಂತೆ ಬೆಳ್ಳಗೆ ಹೊಳೆ 
ಯುತ್ತಿದ್ದ ವಿಶಾಲವಾದ ಆದಿ ಶೇಷನ ದಿವ್ಯದೇಹವೆಂಬ ಹಾಸಿಗೆ 
ಯಮೇಲೆ ಭಗವಾನ್‌ ಪುರುಷೋತ್ತಮನು ಒಬ್ಬಂಟಿಗನಾಗಿ 
ಪವಡಿಸಿದ್ದಾನೆ. ಆದಿಶೇಷನ ಹತ್ತು ಸಾವಿರ ಹೆಡೆಗಳು ಕೊಡೆಯಂತೆ 
ಮೇಲಕ್ಕೆ ಬಿಚ್ಚಿಕೊಂಡು ಹರಡಿ ಕೊಂಡಿವೆ. ಆತನ ಹೆಡೆಗಳ ಮೇಲೆ 
ಕಿರೀಟಗಳು ಕಂಗೊಳಿಸುತ್ತಿದ್ದು ಅದರಲ್ಲಿ ಕೆತ್ತಿದ್ದ ನವರತ್ನಗಳ 
ಕಾಂತಿಯಿಂದ ನಾಲ್ಯೂ ದಿಕ್ಕುಗಳ ಕತ್ತಲೆಯೂ ತೊಲಗಿಹೋಗಿದೆ. 
॥ ೨೩ ॥ ಶ್ರೀಭಗವಂತನು ತನ್ನ ಶರೀರದ ಶ್ಯಾಮಲಕಾಂತಿಯಿಂದ 
ನೀಲಮರಕತಮಣಿಪರ್ವತದ ಕಾಂತಿಯನ್ನು ನಾಚಿಸುತ್ತಿದ್ದಾನೆ. 
ಆತನ ನಡುವಿನ ಪೀತಾಂಬರವು ಪರ್ವತದ ತಪ್ಪಲಿನಲ್ಲಿ ಹರಡಿ 
ರುವ ಸಂಧ್ಯಾಕಾಲದ ಹೊಂಬಣ್ಣದ ಮೋಡದ ಕಾಂತಿಯನ್ನು 
ಮಲಿನಗೊಳಿಸುತ್ತಿದೆ. ಆತನ ತಲೆಯ ಮೇಲೆ ಜಗ-ಜಗಿಸುತ್ತಿರುವ 
ಸ್ವರ್ಣಕಿರೀಟವು. ಸ್ವರ್ಣಪರ್ವತದ ಶಿಖರಗಳ ಗರ್ವವನ್ನು 
ಭಂಜಿಸುತ್ತಿದೆ. ಅವನು ಧರಿಸಿದ ವನಮಾಲೆಯು ಪರ್ವತದ 
ರತ್ನಗಳ, ಜಲಪಾತದ, ಔಷಧಿಗಳ, ಪುಷ್ಪಗಳ ಶೋಭೆಯನ್ನು 
ಪರಾಜಯಗೊಳಿಸುತ್ತಿದೆ. ಆತನ ಭುಜ ದಂಡವು ಪರ್ವತದಲ್ಲಿ 
ಬೆಳೆದ ವೇಣುದಂಡವನ್ನೂ ಚರಣಗಳು ಅಲ್ಲಿ ಕಂಗೊಳಿಸುತ್ತಿರುವ 
ಇತರ ವೃಕ್ಷಗಳನ್ನೂ ತಿರಸರಿಸುತ್ತವೆ. ॥ ೨೪ ॥ ಆತನ ದಿವ್ಯ ಮಂಗಳ 
ವಿಗ್ರಹವು ಮೂರು ಲೋಕಗಳನ್ನೂ ಒಳಗೊಳ್ಳುವ "ಉದ್ದಗಲ 
ಗಳಿಂದ ಕೂಡಿ ತನ್ನ ಕಾಂತಿಯಿಂದ ಬಗೆ-ಬಗೆಯ ದಿವ್ಯ ವಸ್ತ್ರಾ 
ಭರಣಗಳಿಗೆ ಕಾಂತಿಯನ್ನು ತುಂಬುತ್ತಿದ್ದರೂ ಪೀತಾಂಬರಾದಿ ತನ್ನ 
ವೇಷ-ಭೂಷಣಗಳಿಂದ ಸುಸಜ್ಜಿತವಾಗಿದೆ. ॥ ೨೫ ॥ ಶ್ರೀಭಗ 
ವಂತನು ತನ್ನ ಇಷ್ಟಾರ್ಥಗಳ ಸಿದ್ದಿಗಾಗಿ ನಾನಾಮಾರ್ಗಗಳಿಂದ 
ಆರಾಧಿಸುತ್ತಿರುವ ಭಕ್ತಜನರಿಗೆ ಪರಮ ಕರುಣೆಯಿಂದ ಅವರ 
ಎಲ್ಲ ಇಷ್ಟ ಷ್ಹಗಳಿಗೂ ಕಲ್ಪತರುವಿನಂತಿರುವ ತನ್ನ ಪಾದಾರವಿಂದಗಳ 
ದರ್ಶನವನ್ನು ದಯಪಾಲಿಸುತ್ತಿರುವನು. ಆ ದಿವ್ಯ ಪಾದಪದ್ಧಗಳ 
ಎಸಳುಗಳು ಕಾಲುಗುರುಗಳೆಂಬ ತಿಂಗಳು ಬೆಳಕಿನ ಕಾಂತಿಯಿಂದ 
ಬಿಡಿ-ಬಿಡಿಯಾಗಿ ಕಂಗೊಳಿಸುತ್ತಿವೆ. ॥ ೨೬ ॥ 

ಸ್ವಾಮಿಯ - ಸುಂದರವಾದ ಮೂಗು, ಚೆಲುವಾದ ಹುಬ್ಬು 
ಗಳು, ಕಿವಿಗಳಲ್ಲಿ ಹೊಳೆಯುತ್ತಿರುವ ಕುಂಡಲಗಳ ಕಾಂತಿ, 
ತೊಂಡೆಯ ಹಣ್ಣಿನಂತೆ ಕೆಂಪಾದ ತುಟಿಗಳ ಸೊಬಗು ಹಾಗೂ 


8 ಅಧ್ಯಾಯ] 


ಮುಖೇನ ಲೋಕಾರ್ತಿಹರಸ್ಥಿತೇನ 
ಪರಿಸ್ಟುರತ್ಕುಂಡಲಮಂಡಿತೇನ 1 
ಶೋಣಾಯಿತೇನಾಧರಬಿಂಬಭಾಸಾ 


ಪ್ರತ್ಯರ್ಹಯಂತಂ ಸುನಸೇನ ಸುಭ್ವ್ವಾ ॥ ೨೭ 


ಕದಂಬಕಿಂಜಲ್ಯಪಿಶಂಗವಾಸಸಾ 
ಸ್ವಬಂಕೃತಂ ಮೇಖಲಯಾ ್ಹನಿತಂಬೇ ॥ 
ಹಾರೇಣ ಚಾನಂತಧನೇನ ವತ್ಸ 
ಶ್ರೀವತ್ತವಕ್ಟಸ್ಠಲವಲ್ಲಭೇನ ॥ ೨೮ ॥ 
ಪರಾರ್ಧ್ಯಕೇಯೂರಮಣಿಪ್ರವೇಕ- 
ಪರ್ಯಸ್ತದೋರ್ದಂಡಸಹಸ್ರಶಾಖಮ್‌ । 
ಅವ್ಯಕ್ತಮೂಲಂ ಭುವನಾಂಘ್ರಿಪೇಂದ್ರ- 


ಮಹೀಂದ್ರಭೋಗೈರಧಿವೀತವಲ್ಕಮ್‌ ॥೨೯॥ 


ಚರಾಚರೌಕೋ ಭಗವನ್ನಹೀದ್ರ- 
ಮಹೀಂದ್ರಬಂಧುಂ ಸಲಿಲೋಪಗೂಢಮ್‌ । 
ಕಿರೀಟಸಾಹಸ್ರಹಿರಣ್ಯಶೃಂಗ- 
ಮಾವಿರ್ಭವತ್ಕೌಸ್ತುಭರತ್ನ್ಗಗರ್ಭಮ್‌ ೩೦ 
ನಿವೀತಮಾಮ್ನಾಯಮಧುವು್ರತಶ್ರಿಯಾ 
ಸ್ಟ್ಛೀರ್ತಿಮಯ್ಯಾ ವನಮಾಲಯಾ ಹರಿಮ್‌ । 
ಸೂರ್ಯೆಂದುವಾಯ್ವಗ್ನ ಗ್ಸೃಗಮಂ ತ್ರಿಧಾಮಭಿಃ 


ಪರಿಕ್ರಮತ್ನಾ ್ಲಿಧನಿಕ್ಸರ್ದುರಾಸದಮ್‌ I ೩0 


ತರ್ಹ್ಯೇವ ತನ್ನಾಭಿಸರಸರೋಜ- 
ಮಾತ್ಮಾನಮಂಭ: ಶ್ವಹನಂ ವಿಯಚ್ಚ 1 
ದದರ್ಶ ದೇವೋ ಜಗತೋ ವಿಧಾತಾ, 


ನಾತಃ ಪರಂ ಲೋಕವಿಸರ್ಗದ್ಭಷ್ಟಿ 1೩೨ 


ಸ ಕರ್ಮಬೀಜಂ ರಜಸೋಶಪರಕ್ಕಃ 
ಪ್ರಜಾಃ ಸಿಸ್ಕಕ್ಕನ್ನಿಯದೇವ ದೃಷ್ಟ್ವಾ ! 
ಅಸ್ಪೌದ್ವಿಸರ್ಗಾಭಿಮುಖಸ್ತಮೀಡ್ಕ- 


ಮವ್ಯಕ್ತವರ್ತೃನ್ಯಭಿವೇಶಿತಾತ್ಮಾ ॥ ೩೩ ॥ 


ತೃತೀಯ ಸ್ಥಂಧ 


225 


ಸಕಲ ಲೋಕಗಳ ಪೀಡೆಗಳನ್ನು ಪರಿಹರಿಸುವ ಮಂದಹಾಸದಿಂದ 
ಶೋಭಿಸುತ್ತಿರುವ ಮುಖಾರದಿಂದದಿಂದ ಉಪಾಸಕರನ್ನು ಸಂಭಾವಿಸಿ 
ಅಭಿವಂದನೆ ಮಾಡುತ್ತಿದ್ದಾನೆ. ॥ ೨೭ ॥ ವತ್ಸಾ! ಆತನ ಸೊಂಟ 
ದಲ್ಲಿ ಕದಂಬ ಕುಸುಮದ ಕೇಸರದಂತೆ ಹೊಂಬಣ್ಣದಿಂದ ಹೊಳೆ 
ಯುತ್ತಿರುವ ಉಡಿಗೆ ಮತ್ತು ಚಿನ್ನದ ಉಡಿದಾರಗಳೂ, ವಕ್ಚಸ್ಥಳ 
ದಲ್ಲಿ ಅಮೂಲ್ಯವಾದ ಹಾರಗಳೂ, ಹೊಂಬಣ್ಣದ ರೇಖೆಗಳುಳ್ಳ 
ಶ್ರೀವತ್ತಲಾಂಛನವು ಅಪೂರ್ವವಾದ ಕಾಂತಿಯಿಂದ ಶೋಭಿ 
ಸುತ್ತಿವೆ. ॥ ೨೮ ॥ ಶ್ರೀಭಗವಂತನು ಆಳವಾಗಿ ಅವ್ಯಕ್ತವಾದ 
ಬೇರುಗಳುಳ್ಳ ಮಹಾಚಂದನವೃಕ್ಕದ ಬೆಡಗನ್ನು ಬೀರುತ್ತಿದ್ದಾನೆ. 
ಅಮೂಲ್ಯವಾದ ಕಂಕಣ ಕೇಯೂರಗಳಿಂದಲೂ, ಪರಮೋತೃಷ್ಟ 
ವಾದ ಮಣಿಗಳಿಂದಲೂ ಮೆರೆಯುತ್ತಿರುವ ಆತನ ವಿಶಾಲವಾದ 
ಭುಜದಂಡಗಳೇ ಆ ವೃಕ್ಷದ ಸಾವಿರಾರು ಶಾಖೆಗಳು. ಶ್ರೀದೇಹ 
ವನ್ನು ಬಳಸಿರುವ ಆದಿಶೇಷನ ದೇಹವೇ ವೃಕ್ಷವನ್ನು ಸುತ್ತಿಕೊಂಡಿ 
ರುವ ಮಹಾಸರ್ಪಗಳು. ॥ ೨೯ ॥ ಮಹಾ ಜಲರಾಶಿಯಲ್ಲಿ ಶೇಷ 
ದೇವರಿಗೆ ಆಶ್ರಯನಾಗಿರುವ ಆದಿದೇವ ಶ್ರೀಮನ್ನಾ ರಾಯಣನು 
ನೀರಿನಿಂದ ಆವೃತವಾಗಿರುವ ಪರ್ವತರಾಜನಂತೆ ರಾರಾಜಿಸುತ್ತಿ 
ದ್ದಾನೆ. ಗಿರಿಯು ನಾನಾ ಜೀವರುಗಳಿಗೆ ಆಸರೆಯಾಗಿರುವಂತೆ 
ಆತನು ಚರಾಚರ ಜೀವಿಗಳಿಗೆಲ್ಲ ಆಶ್ರಯನಾಗಿದ್ದಾನೆ. ಶೇಷದೇವರ 
ಹೆಡೆಗಳಲ್ಲಿ ಬೆಳಗುತ್ತಿರುವ ಸಹಸ್ರಾರು ಕಿರೀಟಗಳೇ ಪರ್ವತದ 
ಹೊನ್ನಿನಂತ ಹೊಳೆಯುವ ಶಿಖರಗಳು. ಆತನ ವಕ್ಚಸ್ಥಳದಲ್ಲಿ 
ಬೆಳಗುತ್ತಿರುವ ಕೌಸ್ತುಭಮಣಿಯೇ ಪರ್ವತಗರ್ಭದಲ್ಲಿ. ಪ್ರಕಟ 
ಗೊಂಡ". ಮಹಾರತ್ನ ॥ ೩೦ ॥ ಪ್ರಭುವಿನ ಕಂಠದಲ್ಲಿ ವೇದೆಗಸಂಬ 
ದುಂಬಿಗಳು ಉಲಿಯುತ್ತಿರುವ ಕೀರ್ತಿರೂಪವಾದ ವನಮಾಲೆಯು 
ಮೆರೆಯುತ್ತಿದೆ. ಸೂರ್ಯ, ಚಂದ್ರ, ವಾಯು, ಅಗ್ನಿಗೇ ಮುಂತಾದ 
ದೇವತೆಗಳೂ ಅವನ ಬಳಿಗೆ ತಲುಪಲಾರರು. ಮೂರು ಲೋಕಗಳ 
ಲ್ಲಿಯೂ ಅಡೆ-ತಡೆಗಳಿಲ್ಲದೇ ಸಂಚರಿಸುವ ಸುದರ್ಶನ ಚಕ್ರವೇ 
ಮುಂತಾದ ಆಯುಧಗಳೂ ಆತನ ಸುತ್ತಲೂ ಓಡಾಡುತ್ತಿವೆ. ಇದ 
ರಿಂದಾಗಿ ಅವನ ಬಳಿಗೆ ತಲುಪುವುದು ಕಠಿಣವಾಗಿದೆ. ॥ ೩೧ ॥ 

ಆಗ ವಿಶ್ವರಚನೆಯ ಇಚ್ಛೆಯುಳ್ಳ ಲೋಕವಿಧಾತಾ ಬ್ರಹ್ಮ 
ದೇವರಿಗೆ ಶ್ರೀಭಗವಂತನ ನಾಭಿಸರೋವರದಿಂದ ಪ್ರಕಟಗೊಂಡ 
ಕಮಲ, ಜಲ, ಆಕಾಶ, ವಾಯು ಮತ್ತು ತನ್ನ ಶರೀರ - ಎಂಬ ಐದು 
ಪದಾರ್ಥಗಳು ಕಾಣಿಸಿದವು. ಸೃಷ್ಟಿಯನ್ನು 'ರಚಿಸಲು ಈ ಐದಲ್ಲದೆ 
ಬೇರಾವ ಪದಾರ್ಥಗಳೂ ಅವರಿಗೆ ಕಾಣಿಸಲಿಲ್ಲ ॥ ೩೨॥ 
ರಜೋಗುಣದಿಂದ ವ್ಯಾಪ್ತರಾದ ಬ್ರಹ್ಮದೇವರು ಪ್ರಜೆಯನ್ನು 
ರಚಿಸಲು ಬಯಸುತ್ತಿದ್ದರು. ಸೃಷ್ಟಿಯ ಕಾರಣರೂಪೀ ಈ ಐದು 
ಪದಾರ್ಥಗಳನ್ನು ನೋಡಿದಾಗ 'ಫೋಕರಚನೆಗಾಗಿ ಉತ್ತುಕರಾದ 
ಕಾರಣ ಬ್ರಹ್ಮದೇವರು ಅಚಿಂತ್ಯಗತಿಯಾದ ಶ್ರೀಹರಿಯಲ್ಲಿ ಚಿತ್ತ 
ವನ್ನು ತೊಡಗಿಸಿ ಆ ಪರಮಪು ೂಜನೀಯ ಪ್ರಭುವನ್ನು ಸ್ತುತಿಸ 
ತೊಡಗಿದರು. ॥ ೩೩ ॥ 


ಎಂಟನೆಯ ಅಧ್ಯಾಯವು: ಮುಗಿಯಿತು. ॥ ೮1! 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ ಅಷ್ಟಮೊ '5ಧ್ಯಾಯಃ॥ ೮ ॥ 
—e ಸ್ರೀ ಸಾ... 


226 ಶ್ರೀಮದ್ಭಾಗವತ [ಅಧ್ಯಾಯ 9 
ಒಂಭತ್ತನೆಯ ಅಧ್ಯಾಯ 
ಬ್ರಹ್ಮದೇವರು ಮಾಡಿದ ಭಗವತ್‌ಸ್ತೋತ್ರ 
ಬ್ರಹ್ಮೋವಾಚ ಶ್ರೀಬ್ರಹ್ಮದೇವರು ಹೇಳಿದರು - ಲೋಕೇಶ್ವರನೇ! ಬಹು 
ಕಾಲದ ನಂತರ ನಿನ್ನ ದರ್ಶನವನ್ನು ಪಡೆದು ನಾನು ಧನ್ಯನಾದೆನು. 
ಜ್ಞಾತೋಸಿಮೇತದ್ಯ ಸುಚಿರಾನ್ನನು ದೇಹಭಾಜಾಂ ನಿನ್ನ ಈ ದಿವೃಸ್ತರೂಪವನ್ನು ದೇಹಧಾರಿಗಳಾದ ಜೀವರು ತಿಳಿಯದೇ 


ನ ಜ್ಞಾಯತೇ ಭಗವತೋ ಗತಿರಿತ್ಯವದ್ಯಮ್‌ । 
ನಾನ್ಯತ್ತಧಸ್ತಿ ಭಗವನ್ನಪಿ ತನ್ನ ಶುದ್ಧಂ 
ಮಾಯಾಗುಣವ್ಯತಿಕರಾದ್ಯದುರುರ್ವಿಭಾಸಿ HO 


ರೂಪಂ ಯದೇತದವಬೋಧರಸೋದಯೇನ 
ಶಶ್ನನ್ನಿವೃತ್ತತಮಸಃ ಸದನುಗ್ರಹಾಯ । 

ಆದೌ ಗೃಹೀತಮವತಾರಶತೈಕಬೀಜಂ 
ಯನ್ನಾಭಿಪದ್ಧಭವನಾದಹಮಾವಿರಾಸಮ್‌ ॥ ೨ ॥ 


ನಾತಃ ಪರಂ ಪರಮ ಯದ್ಭವತಃ ಸ್ಪರೂಪ- 

ಮಾನಂದಮಾತ್ರಮವಿಕಲ್ಪಮವಿದ್ದವರ್ಚಃ | 

ಪಶ್ಯಾಮಿ ವಿಶ್ವಸೃಜಮೇಕಮವಿಶ್ಚಮಾತ್ಮನ್‌ 
ಭೂತೇಂದ್ರಿಯಾತಮದಸ ಉಪಾಶ್ರಿತೋಂಸ್ಥಿ ॥ ೩ ॥ 


ತದ್ವಾ ಇದಂ ಭುವನಮಂಗಲ ಮಂಗಲಾಯ 
ಧ್ಯಾನೇ ಸ್ಮನೋ ದರ್ಶಿತಂ ತ ಉಪಾಸಕಾನಾಮ್‌ । 

ತಸ್ಕೈ ನಮೋ ಭಗವತೇ$ನುವಿಧೇಮ ತುಭ್ಯಂ 
ಯೋತನಾದ್ಧತೋ ನರಕಭಾಗ್ಗಿಧಸತ್ನಸಂಗ್ಗೆ: | ೪॥ 


ಯೇ ತುತ್ತನೀಯಚರಣಾಂಬುಜಕೋಶಗಂಧಂ 
ಜಿಫುಂತಿ ಕರ್ಣವಿವರೈಃ ಶ್ರುತಿವಾತನೀತಮ್‌ । 
ಭಕ್ತ್ಯಾ ಗೃಹೀತಚರಣಃ ಪರಯಾ: ಚ ತೇಷಾಂ 
ನಾಪೈಷಿ ನಾಥಷೃದಯಾಂಬುರುಹಾತ್ಸ್ವಪುಂಸಾಮ್‌ ॥ ೫ ॥ 


ತಾವದ್ಧಯಂ ದ್ರವಿಣಗೇಹಸುಪ್ಟನ್ನಿಮಿತ್ತಂ 
ಶೋಕಃ ಸ್ಪೃಹಾ ಪರಿಭವೋ ವಿಪುಲಶ್ಚ ಲೋಭಃ। 
ತಾವನ್ನಮೇತ್ಯ ಸದವಗ್ರಹ ಆರ್ತಿಮೂಲಂ 
ಯಾವನ್ನತೇರಂಫ್ರಿಮಭಯಂ ಪ್ರವ್ವಣೀತಲೋಕ ॥ ೬ ॥ 


ಹೋದರಲ್ಲ! ಎಂತಹ ದೌರ್ಭಾಗ್ಯ! ಓ ಭಗವಂತಾ | ನೀನಲ್ಲದೆ 
ಬೇರೆ ಯಾವ ವಸ್ತುವೂ ಇಲ್ಲವೇ ಇಲ್ಲ ಕಂಡುಬರುವ ವಸ್ತುವು 
ಸ್ವರೂಪತಃ ಸತ್ಯವಾದುದಲ್ಲ ಏಕೆಂದರೆ, ಮಾಯೆಯ ಗುಣಗಳು 
ಕ್ಟೋಭಿತವಾದ ಕಾರಣ ಕೇವಲ ನೀನೇ ಅನೇಕ ರೂಪಗಳಲ್ಲಿಕಂಡು 
ಬರುವೆ. ॥ ೧॥ 

ಓ ಭಗವಂತನೇ | ನೀನು ಸದಾ ಜ್ಞಾನಪ್ರಕಾಶದಿಂದ ಬೆಳಗುತ್ತಿರು 
ವವನು. ಆದ್ದರಿಂದ ಅಜ್ಞಾನವು ನಿನ್ನಿಂದ ಸದಾ ದೂರವಾಗಿ 
ರುತ್ತದೆ. ಯಾವ ನಾಭಿಕಮಲದಿಂದ ನಾನು ಜನಿಸಿದ್ದೇನೋ 
ಅಂತಹ ನಿನ್ನ ಈ ದಿವ್ಯ ದೇಹವು ನೂರಾರು ಅವತಾರಗಳಿಗೆ ಮೂಲ 
ಕಾರಣವಾದುದು. ಸತ್ಪುರುಷರ ಮೇಲೆ ಕೃಪೆದೋರಿ ಅವರನ್ನು 
ಅನುಗ್ರಹಿಸುವುದಕ್ಕಾಗಿ ಈ ಮೊಟ್ಟಮೊದಲನೆಯ ಅವತಾರವನ್ನು 
ತಾಳಿರುವೆ. ॥ ೨ ॥ ಪರಮಾತ್ಮಾ| ನಿನ್ನ ಆನಂದೈಕಮಯವೂ, 
ಭೇದರಹಿತವೂ, ಅಖಂಡತೇಜೋಮಯವೂ ಆದ ಸ್ವರೂಪವನ್ನು 
ನಾನು ಈ ದಿವ್ಯರೂಪದಿಂದ ಭಿನ್ನವೆಂದು ತಿಳಿಯುವುದಿಲ್ಲ ಆದುದ 
ರಿಂದ ನಾನು ವಿಶ್ವದ ರಚನೆ ಮಾಡುವವನಾದರೂ ವಿಶ್ವಾತೀತ 
ವಾಗಿರುವ, ಅದ್ವಿತೀಯವಾಗಿರುವ ಸಮಸ್ತ ಭೂತಗಳಿಗೂ, ಇಂದ್ರಿಯ 
ಗಳಿಗೂ ಅಧಿಷ್ಠಾನವಾಗಿರುವ ಈ ದಿವ್ಯರೂಪವನ್ನು ಶರಣು 
ಹೊಂದುತ್ತೇನೆ. ॥ ೩ ॥ ಜಗತ್‌ಕಲ್ಯಾಣಮೂರ್ತಿಯೇ | ನಿನ್ನ 
ಉಪಾಸಕನಾಗಿರುವ ನನ್ನ ಹಿತಕ್ಕೋಸ್ಕರವೇ ಧ್ಯಾನದಲ್ಲಿ ನನಗೆ ಈ 
ನಿನ್ನ ದಿವ್ಯರೂಪವನ್ನು ತೋರಿಸಿರುವೆ. ಪಾಪಾತ್ಮರೂ ವಿಷಯಾ 
ಸಕ್ತರೂ ಆದ ಜೀವಿಗಳು ಮಾತ್ರವೇ ಇದನ್ನು ತಿರಸ್ಕರಿಸುತ್ತಾರೆ. 
ನಾನಾದರೋ ನಿನ್ನನ್ನು ಈ ದಿವ್ಯ ರೂಪದಲ್ಲಿಯೇ ನೋಡುತ್ತಾ 
ಮತ್ತೆ-ಮತ್ತೆ ನಮಸ್ಕರಿಸುತ್ತೇನೆ. ॥ ೪ ॥ ನನ್ನ ಸ್ವಾಮಿಯೇ | ವೇದ 
ಗಳೆಂಬ ವಾಯುವಿನಿಂದ ತಂದಿರುವ ನಿನ್ನ ಪಾದಗಳೆಂಬ ಕಮಲ 
ಕೋಶದ ಕಂಪನ್ನು ತಮ್ಮ ಕಿವಿಗಳಿಂದ ಸುಕ್ಫತಿಗಳು ಸ್ವೀಕರಿಸುತ್ತಾರೆ. 
ಅಂತಹ ಭಕ್ಕೋತ್ತಮರ ಹೃದಯಕಮಲದಿಂದ ಎಂದಿಗೂ ನೀನು 
ದೂರವಾಗುವುದಿಲ್ಲ ಏಕೆಂದರೆ ಅವರು ತಮ ಪರಾಭಕ್ಕಿಯೆಂಬ 
ಹಗ್ಗದಿಂದ ನಿನ್ನ ಪಾದಪದ್ಧಗಳನ್ನು ಕಟ್ಟಿಹಾಕಿಕೊಂಡಿರುವರು. 
॥ ೫ ॥ ಪರಮಾತ್ಮನೇ । ಮನುಷ್ಯನು ಅಭಯಪ್ರದವಾದ ನಿನ್ನ 
ಚರಣಾರವಿಂದಗಳ ಆಸರೆಯನ್ನು ಪಡೆಯುವವರೆಗೆ ಅವನಿಗೆ 
ಧನ. ಮನೆ ಬಂಧುಗಳ ಕಾರಣದಿಂದ ಉಂಟಾಗುವ ಭಯ, ಶೋಕ, 
ದುರಾಸೆ, ದೈನ್ಯ, ಕಡುಲೋಭ ಮುಂತಾದವುಗಳು ತೊಂದರೆ 
ಕೊಡುತ್ತಾ ಇರುತ್ತವೆ ಮತ್ತು ದುಃಖಕ್ಕೆ ಏಕಮಾತ್ರ ಕಾರಣವಾದ 
ಅಹಂಕಾರ-ಮಮಕಾರಗಳ ದುರಾಗ್ರಹವು ಇರುತ್ತದೆ. ॥ ೬ ॥ 


9 ಅಧ್ಯಾಯ] 


ದೈವೇನ ತೇ ಹತಧಿಯೋ ಭವತಃ ಪ್ರಸಂಗಾ- 
ತರ್ವಾಶುಭೋಪಶಮನಾದ್ದಿಮುಖೇಂದ್ರಿಯಾ ಯೇ। 

ಕುರ್ವಂತಿ ಕಾಮಸುಖಲೇಶಲವಾಯ ದೀನಾ 
ಲೋಭಾಭಿಭೂತಮನಸೋತಕುಶಲಾನಿ ಶಶ್‌ ॥ ೭ ॥ 


ಕುತ್ಸಟ್‌ತ್ರಿಧಾತುಭಿರಿಮಾಮುಹುರರ್ದ್ಯಮಾನಾಃ 
ಶೀತೋಷ್ಠವಾತವರ್ಪೈರಿತರೇತರಾಚ್ಚೆ | 
ಕಾಮಾಗ್ದಿನಾಚ್ಯುತ ರುಷಾ ಚ ಸುದುರ್ಭರೇಣ 
ಸಂಪಶ್ಯತೋ ಮನ ಉರುಕ್ತಮ ಸೀದತೇ ಮೇ ॥ ೮ ॥ 


ಯಾವತ್ಹೃಥಕ್ಷ್ಯಮಿದಮಾತ್ಮನ ಇಂದ್ರಿಯಾರ್ಥ- 
ಮಾಯಾಬಲಂ ಭಗವತೋ ಜನ ಈಶ ಪಶ್ಯೇತ್‌ । 
ತಾವನ್ನ ಸಂಸೃತಿರಸೌ ಪ್ರತಿಸಂಕ್ರಮೇತ 
ವ್ಯರ್ಥಾಪಿ ದುಖುನಿವಹಂ ವಹತೀ ಕ್ರಿಯಾರ್ಥಾ ॥ ೯ ॥ 


ಅಹಾ ಕಪೃತಾರ್ತಕರಣಾ ನಿಶಿ ನೀಶಯಾನಾ 
ನಾನಾಮನೋರಥಧಿಯಾ ಕ್ಷಣಭಗ್ಗನಿದ್ರಾ: I 

ದೈವಾಹತಾರ್ಥರಚನಾ ಯಷಯೋತಪಿದೇವ 
ಯುಷ್ಠತ್ನಸಂಗವಿಮುಖಾ ಇಹ ಸಂಸರಂತಿ ॥ ೧೦॥ 


ತಂ ಭಾವಯೋಗಪರಿಭಾವಿತಹೃತರೋಜ 

ಆಸ್ಟೇ ಶ್ರುತೇಕ್ಷಿತಪಥೋ ನನು ನಾಥ ಪುಂಸಾಮ್‌ । 
ಯದ್ಧದ್ಧಿಯಾ ತ ಉರುಗಾಯ ವಿಭಾವಯಂತಿ 

ತತ್ತದ್ವಪು: ಪ್ರಣಯಸೇ ಸದನುಗ್ರಹಾಯ ॥ ೧೧॥ 


ನಾತಿಪ್ರಸೀದತಿ ತಥೋಪಚಿತೋಪಚಾರೈ- 
ರಾರಾಧಿತಃ ಸುರಗಣೈರ್ಹೃದಿ ಬದ್ಧಕಾಮೈಃ | 
ಯತ್ನರ್ವಭೂತದಯಯಾಸದಲಭ್ಯಯ್ಯಕೋ 
ನಾನಾಜನೇಷ್ಠದಹಿತ: ಸುಹೃದಂತರಾತ್ಮಾ 1 ೧೨॥ 


ತೃತೀಯ ಸೃಂಧ 


227 


ನ್ನ 
ದೇವದೇವನೇ | ಮೂರ್ಬರು ಎಲ್ಲ ಅಮಂಗಳಗಳನ್ನು ನಾಶ 
ಪಡಿಸುವ ನಿನ್ನ ಶ್ರವಣ-ಕೀರ್ತನೆ ಮುಂತಾದ ಸತ್‌ಪ್ರಸಂಗಗಳಿಂದ 
ಇಂದ್ರಿಯಗಳನ್ನು ಬೇರೆಡೆ ಸೆಳೆದು ಅಣುಮಾತ್ರವಾದ ವಿಷಯ 
ಸುಖಗಳನ್ನೇ ಬಯಸುತ್ತಾ, ದೀನರಾಗಿ, ಮನಸಿನಲ್ಲಿ ಆಸೆಪಡುತ್ತಾ 
ದುಷ್ಪರರ್ಮಗಳಲ್ಲಿ ತೊಡಗುತ್ತಾರೆ. ಅದ್ಭಷ್ಟದಿಂದ ವಿವೇಕವನ್ನು 
ಕಳೆದುಕೊಂಡ ಅಂತಹವರು ನಿಜವಾಗಿ ಬಡಾ. nd 
ಓ ಆ್‌ಕುತಾ। ತ್ರಿವಿಕ್ರಮ! ಈ ಜನರು ಹಸಿವು ಬಾಯಾರಿಕೆ, ವಾತ, 
ಪಿತ್ತ, ಕಫ, ಚಳಿ, ಸೆಕೆ, ಗಾಳಿ-ಮಳೆಗಳಿಂದಲೂ, ಪರಸ್ಪರ ಒಬ್ಬರಿಂ 
ದೊಬ್ಬರು ಹಾಗೂ ಕಾಮಾಗ್ನಿಯಿಂದಲೂ, ಸಹಿಸಲಸದಳವಾದ 
ಕ್ರೋಧವೆಂಬ ಅಗ್ನಿಯಿಂದಲೂ ಮತ್ತೆ-ಮತ್ತೆ ಕಷ್ಟಪಡುತ್ತಿರುವು 
ದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ವಿಷಾದವಾಗುತ್ತದೆ. ॥ ೮ ॥ 
ಪ್ರಭುವೇ! ಮನುಷ್ಯನು ಎಲ್ಲಿಯವರೆಗೆ ಇಂದ್ರಿಯ 
ಮತ್ತು ಅವುಗಳ ವಿಷಯರೂಪವಾದ ಮಾಯೆಯ ಪ್ರಭಾವದಿಂದ 
ನಿನ್ನಿಂದ ತನ್ನನ್ನು ಬೇರೆಯಾಗಿ ನೋಡುತ್ತಾನೋ, ಅಲ್ಲಿಯವರೆಗೂ 
ಆತನಿಗೆ ಈ ಸಂಸಾರಚಕ್ರದಿಂದ ಬಿಡುಗಡೆಯಾಗುವುದಿಲ್ಲ ಈ 
ಜಗತ್ತು ಮಿಥ್ಯೆಯಾಗಿದ್ದರೂ ಕರ್ಮಫಲವನ್ನು ಭೋಗಿಸುವ ಕ್ಷೇತ್ರ 
ವಾದ್ದರಿಂದ ಅವನನ್ನು ನಾನಾಪ್ರಕಾರದ ದುಃಖಗಳಲ್ಲಿ ಸಿಕ್ಕಿಸುತ್ತಾ 
ಇರುತ್ತದೆ. ॥ ೯ ॥ 
ದೇವಾ! ಅಜ್ಜರಾದ ಇತರರ ಮಾತಿರಲಿ - ಬುಷಿ-ಮುನಿ 
ಗಳೂ ಕೂಡ ನಿನ್ನ ಕಥಾಪ್ರಸಂಗಕ್ಕೆ ವಿಮುಖರಾದರೆ ಸಂಸಾರ 
ಬಂಧನಕ್ಕೆ ಒಳಗಾಗಬೇಕಾಗುತ್ತದೆ. ಅವರು ಹಗಲಿನಲ್ಲಿ ಬಗೆ- 
ಬಗೆಯ ವಿಷಯವ್ಯಾಪಾರಗಳಲ್ಲಿ ಆಸಕ್ತರಾಗಿರುವುದರಿಂದ ಅವರ 
ಚಿತ್ತವು ವಿಕ್ಸಿಪ್ರವಾಗಿರುತ್ತದೆ. ರಾತ್ರಿಯಲ್ಲಿ ಅವರು ಪ್ರಜ್ಞೆಯಿಲ್ಲದೆ 
ನಿದ್ದೆಯಲ್ಲಿ ಬಿದ್ದುಕೊಂಡಿರುತ್ತಾರೆ. ಅಂತಹ ಸಮಯದಲ್ಲೂ 
ಅವರು ನಾನಾರೀತಿಯ ಮನೋರಥಗಳಿಂದ ಪೀಡಿತರಾಗಿ ಕ್ಷಣ- 
ಕ್ಷಣಕ್ಕೂ ನಿದ್ರಾಭಂಗವನ್ನು ಹೊಂದುತ್ತಾರೆ. ದೈವವಶದಿಂದ ಅವರ 
ಅರ್ಥಸಿದ್ದಿಯ ಉದ್ಯೊ (ಗಳೆಲ್ಲವೂ 'ಎಿಫಲವಾಗುತ್ತಾ ಇರುತ್ತವೆ. 
॥೧೦॥ ಸ್ವಾಮಿ! ಶ್ರವಣ ಮನನಾದಿಗಳಿಂದ ನಿನ್ನ ಮಾರ್ಗವನ್ನು 
ತಿಳಿದು, ಅನನ್ಯವಾದ ಭಕ್ತಿಯೋಗದಿಂದ ಮನಸ್ಸನ್ನು ಪರಿಶುದ್ಧ 
ಗೊಳಿಸಿಕೊಂಡಿರುವವರ ಹೃದಯಕಮಲದಲ್ಲಿ ನೀನು ವಾಸ 
ಮಾಡುತ್ತಿರುವೆ. ಪುಣ್ಯಕೀರ್ತಿಯಾದ ಪ್ರಭುವೇ | ನಿನ್ನ ಭಕ್ತಜನರು 
ಯಾವ-ಯಾವ ಭಾವನೆಯಿಂದ ನಿನ್ನನ್ನು ಚಿಂತನೆಮಾಡುತ್ತಾರೋ, 
ಅವರನ್ನು ಅನುಗ್ರಹಿಸಲಿಕ್ಕಾಗಿ ನೀನು ಆಯಾ ರೂಪವನ್ನೇ ಧರಿಸು 
ತ್ರೀಯೆ. ॥ ೧೧ ॥ ಭಗವಂತಾ | | ನೀನು ಆದ್ವಿ ತೀಯನಾಗಿದ್ವು 
ಸಮಸ್ತ ಪ್ರಾಣಿಗಳ ಅಂತಹರಣದಲ್ಲಿ ಸ್ಥಿತನಾಗಿ ಆವರ ಪರಮಹಿತ 
ಕಾರಿ ಅಂತರಾತ್ಮನಾಗಿರುವೆ. ದುರ್ಜನರಿಗೆ ಅಸಾಧ್ಯವಾಗಿರುವ 
“ಭೂತದಯೆ'ಯಿಂದ ನೀನು ಎಷ್ಟು , ಪ್ರಸನನಾಗುವೆಯೋ, ಅಷ್ಟು 
ನಾನಾ ಕಾಮನೆಗಳಿಂದ ಬಗೆ-ಬಗೆಯ ಉಪಚಾರಗಳ ಮೂಲಕ. 
ನಿನ್ನನ್ನು ಆರಾಧಿಸುವ ದೇವತೆಗಳ ಪೂಜೆಯಿಂದಲೂ ಪ್ರಸನ್ನನಾಗು 
ವುದಿಲ್ಲ ॥ ೧೨ ॥ ನಿನಗೆ ಸಮರ್ಪಿಸಲ್ಪಟ್ಟ ಕರ್ಮಗಳಿಗೆ ದೂ 
ನಾಶವಿಲ್ಲ ಅವು ಅಕ್ಷಯವಾಗುತ್ತವೆ. "ಅದುದರಿಂದ ಯಜ್ಞ 
ದಾನ, ಕಠಿಣ ತಪಸ್ಸು ಪ್ರತಾದಿಗಳು ಮುಂತಾದ ನಾನಾ ಪ್ರಕಾರದ 


928 


ಪುಂಸಾಮತೋ ವಿವಿಧಕರ್ಮಭಿರದ್ದಧಾದ್ಯೆ ಟ್‌ 
ರ್ದಾನೇನ ಚೋಗ್ರತಪಸಾ ವ್ರತಚರ್ಯಯಾ ಚ। 
ಆರಾಧನಂ ಭಗವತಸ್ತವ ಸತ್ಕಿಯಾರ್ಥೋ 
ಧರ್ಮೊೋಠರ್ಪಿತಃ ಕರ್ಕಿಚಿದ್ದಿಯತೇ ನ ಯತ್ರ ॥ ೧೩ ॥ 


ಶಶ್ವತ್ತರೂಪಮಹಸ್ಸೆವ ನಿಪೀತಭೇದ- 


ಮೋಹಾಯ ಬೋಧಧಿಷಣಾಯ ನಮಃ ಪರಸ್ಸೆ N 
ವಿಶ್ವೋದ್ಧವಸ್ಥಿತಿಲಯೇಷು ನಿಮಿತ್ತಲೀಲಾ- 
ರಾಸಾಯ ತೇ ನಮ ಇದಂ ಚಕ್ಕಮೇಶ್ವರಾಯ 11 ೧೪ ॥ 


ಯಸ್ಯಾವತಾರಗುಣಕರ್ಮವಿಡಂಬನಾನಿ 
ನಾಮಾನಿ ಯೇತಸುವಿಗಮೇ ವಿವಶಾ ಗೃಣಂತಿ । 
ನೈಕಜನ್ನಶಮಲಂ ಸಹಸೈವ ಹಿತ್ವಾ 
ಸಂಯಾಂತ್ಯಪಾವೃತಮೃತಂ ತಮಜಂ ಪ್ರಪದ್ಯೇ ॥ ೧೫ ॥ 


ಯೋವಾ ಅಹಂ ಚಗಿರಿಶಶ್ಚವಿಭುಃ ಸ್ವಯಂ ಚ 
ಸ್ಥಿತ್ಕುದ್ಧದಪ್ರಬಯಹೇತವ ಆತ್ಮಮೂಲಮ್‌ । 

ಭಿತ್ತ್ವಾ ತಿಪಾದ್ಧವೃಧ ಏಕ ಉರುಪ್ರರೋಹ- 
ಸಸ್ಕೈ ನಮೋ ಭಗವತೇ ಭುವನದ್ರುಮಾಯ ॥ ೧೬ ॥ 


ಲೋಕೋ ವಿಕರ್ಮನಿರತಃ ಕುಶಲೇ ಪ್ರಮತ್ತಃ 
ಕರ್ಮಣ್ಯಯಂ ತ್ವದುದಿತೇ ಭವದರ್ಚನೇಸ್ಟೇ। 
ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ 
ಸದ್ಯಚ್ಚಿನತ್ತ ಶ್ರ್ಯನಿಮಿಷಾಯ ನಮೋಶಸ್ತು ತಸ್ಮೈ ॥1 ೧೭ ॥ 


ಯಸ್ಮಾದ್ವಿಭೇಮ್ಯಹಮಪಿ ದ್ವಿಪರಾರ್ಧಧಿಷ ತಾ 
ಮಧ್ಯಾಸಿತಃ ಸಕಲಲೋಕನಮಸ್ಕತಂ ಯತ್‌ । 
ತೇಪೇ ತಪೋ ಬಹುಸವೋಠವರುರುತ್ತಮಾನ- 


ಸಸ ನಮೋ ಭಗವತೇ5ಧಿಮಖಾಯ ತುಭ್ಯಮ್‌ ॥ ೧೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಕರ್ಮಗಳ ಮೂಲಕ ನಿನ್ನ ಪ್ರಸನ್ನತೆಯನ್ನು ಪಡೆಯುವುದೇ 
ಸರ್ವೋತ್ತಮವಾದ ಕರ್ಮಫಲವು. ಏಕೆಂದರೆ, ನಿನ್ನ ಪ್ರಸನ್ನತೆ 
ಯುಂಟಾದ ಬಳಿಕ ಯಾವ ಫಲವು ತಾನೇ ದುರ್ಲಭ 
ವಾದುದು ॥ ೧೩ ॥ ನೀನು ಸದಾ ನಿನ್ನ ಸ್ವರೂಪ ಪ್ರಕಾಶ 
ದಿಂದಲೇ ಪ್ರಾಣಿಗಳ ಭೇದಭ್ರಮವಾದ ಅಂಧಕಾರವನ್ನು ನಾಶ 
ಮಾಡುತ್ತಾ ಇರುತ್ತೀಯೆ. ವಿದ್ಯೆಯೆಂಬ ಜ್ಞಾನಸ್ವರೂಪನೂ, 
ಜ್ಞಾನಕ್ಕೆ ಅಧಿಷ್ಠಾನವಾಗಿರುವ ಸಾಕ್ಸಾತ್‌ ಪರಮಪುರುಷನೂ ಆದ 
ನಿನಗೆ ನಾನು ವಂದಿಸುತ್ತೇನೆ. ಜಗತ್ತಿನ ಸ್ಯ ಸೃಷ್ಟಿ ಸ್ಥಿತಿ, ಲಯಗಳ ನಿಮಿತ್ತ 
ವಾಗಿ ನಡೆಯುವ ಮಾಯಾಲೀಲೆಯು ನಿನ್ನ ಆಟವೇ ಆಗಿದೆ. 
ಇಂತಹ ಪ್ರಭುವಾದ ನಿನಗೆ ಮತ್ತೆ-ಮತ್ತೆ ನಮಸ್ಕಾರಗಳು. 
॥ ೧೪ ॥ ಮರಣಕಾಲದಲ್ಲಿ ನಿನ್ನ ಅವತಾರ, ಗುಣ ಮತ್ತು ಕರ್ಮ 
ಗಳನ್ನು ಸೂಚಿಸುವ - ವಾಸುದೇವಾ, ದೇವಕೀನಂದನಾ, 
ಜನಾರ್ದನಾ, ಮುರಾರಿ ಹೀಗೆ ಇನ್ನೂ ದಿವ್ಯನಾಮಗಳನ್ನು ಆಕುಕ 
ವಾಗಿಯೋ, ವಿವಶತೆ ಯಿಂದಲೋ ಉಚ್ಚರಿಸುವ ಜನರು ಅನೇಕ 
ಜನ್ಮಗಳ ಪಾಪ ಪಗಳನ್ನು ಒಡನೆಯೇ ಕಳಕೊಂಡು ಮಾಯೆಯೇ 
ಮುಂತಾದ ಅವರಣರಹಿತವಾದ ಬ್ರಹ್ಮಪದವನ್ನು ಪ ಪಡೆಯುವರು. 
ಅಂತಹ ಅಜನೂ, ನಿತ್ಯನೂ, ಶಾಶ್ವತನೂ ಆದ ನಿನ್ನನ್ನು 
ಶರಣುಹೊಂದುತ್ತೇನೆ. ॥ ೧೫ ॥ ಭಗವಂತನೇ! ವಿಶ್ವವ್ಯಕ್ಷನಾಗಿ 
ವಿರಾಜಿಸುತ್ತಿರುವ ನಿನಗೆ ನಮಸ್ಕಾರವು. ಜಗತ್ತಿನ ಸೃಷ್ಟಿ ಸ್ಥಿತಿ, 
ಲಯಗಳಿಗೆ ಕಾರಣರಾದ ನಾನೂ, ಸ್ವಯಂ ನೀನು ಮತ್ತು 
ರುದ್ರನು ಎಂಬ ತ್ರಿಮೂರ್ತಿಗಳು ಆ ವೃಕ್ಷದ ಮೂರು ಪ್ರಧಾನ 
ಶಾಖೆಗಳು. ಪ್ರಜಾಪತಿಗಳು, ಮನುಗಳು. 'ಮುಂತಾದವರು ಕಿರು 
ಕೊಂಬೆಗಳು. ಇದರ ಮೂಲವಾದರೋ ನೀನೇ ಆಗಿದ್ದೀಯೆ. 
ಹೀಗೆ ಮೂಲಪ್ರಕೃತಿಯನ್ನು ಸ್ವೀಕರಿಸಿ, ತ್ರಿಗುಣಾತ್ಮಕವಾಗಿ ವಿಭಾಗಿಸಿ 
ಕೊಂಡು ವಿಸ್ತಾರವಾಗಿ ಹಬ್ಬಿರುವ ವಿಶ್ವವೃಕ್ಷರೂಪನಾದ ನಿನಗೆ 
ನಮೋ ನಮಃ ॥ ೧೬॥ ಪ್ರಭೋ ! ಭಗವಂತನ ಆರಾಧನೆಯೇ 
ಜನರಿಗೆ ಶ್ರೇಯಸ್ಕರವಾದ ಸ್ವಧರ್ಮವೆಂದು ನೀನು ತಿಳಿಸಿರುವೆ. 
ಆದರೂ ಅವರು ಈ ವಿಷಯದಲ್ಲಿ ಉದಾಸೀನರಾಗಿ ಸದಾ 
ನಿಷಿದ್ದವಾದ ಕರ್ಮಗಳಲ್ಲಿಯೇ " ತೊಡಗಿರುತ್ತಾರೆ. ಹೀಗೆ 
ಪ್ರಮಾದೀ ಜೀವರ ಬದುಕುವ ಆಸೆಯನ್ನು ಸದಾ ಸಾವಧಾನ 
ವಾಗಿದ್ದುಕೊಂಡು ಶೀಘ್ರವಾಗಿ ಕತ್ತರಿಸಿ ಹಾಕುತ್ತಿರುವ ಮಹಾಬಲ 
ಶಾಲಿಯಾದ ಕಾಲವೂ ನಿನ್ನ ರೂಪವೇ ಆಗಿದೆ. ಆ ಮಹಾಕಾಲ 
ನಾದ ನಿನಗೆ ನಮಸ್ಕಾರಗಳು. ॥ ೧೭ ॥ ಎರಡು ಪರಾರ್ಧಗಳ 
ಆಯುಸ್ಸು ಇದ್ದು ಸಮಸ್ತ ಲೋಕಗಳಿಂದಲೂ ನಮಸ್ಕೃತನಾಗಿ, 
ಸತ್ಯಲೋಕಕ್ಕೆ ಒಡೆಯನಾಗಿದ್ದರೂ ನಾನು ನಿನ್ನ ಆ ಕಾಲರೂಪಕ್ಕೆ 
ಹೆದರುತ್ತೇನೆ. ಅದರಿಂದ ಬದುಕುಳಿಯಲು ಮತ್ತು ನಿನ್ನನ್ನು 
ಹೊಂದುವುದಕ್ಕಾಗಿ ನಾನು ಇಷ್ಟುಕಾಲ ತಪಸ್ಸನ್ನಾಚರಿಸಿದ್ದೇನೆ. ಅಧಿ 
ಯಜ್ಞರೂಪದಲ್ಲಿ ಈ ತಪಸ್ಸಿಗೆ ಸಾಕ್ಷಿಯಾಗಿರುವ ನಿನಗೆ ನಾನು 
ನಮಸ್ಕರಿಸುತ್ತೇನೆ. ॥ ೧೮ ॥ ಸ್ವಾಮೀ! ನೀನು ಪೂರ್ಣಕಾಮನು. 
ಯಾವ ವಿಷಯ ಸುಖದ ಇಚ್ಛೆ ಇಲ್ಲದಿದ್ದರೂ ನೀನೇ ನಿರ್ಮಿಸಿದ 
ಧರ್ಮಸೇತುವನ್ನು ಸಂರಕ್ಷಿಸುವುದಕ್ಕಾಗಿ, ಪಶು, ಪಕ್ಷಿ ಮನುಷ್ಯ, 
ದೇವತೆ ಮುಂತಾದ ಜೀವಯೋನಿಗಳಲ್ಲಿ ಸ್ವೇಚ್ಛೆಯಿಂದ ಶರೀರ 


9 ಅಧ್ಯಾಯ] 


ತೃತೀಯ ಸೃಂಧ 


229 


ತಿರ್ಯಜ್ವನುಷ್ಯವಿಬುಧಾದಿಷು ಜೀವಯೋನಿ- 

್ವಾತ್ಟ್ರೇಚ್ಛಯಾರ $ತ್ಟತಸೇತುಪರೀಪುಯಾ ಯಃ | 
ರೇಮೇ ನಿರಸ್ತರತಿರಪ್ಯವರುದ್ಧದೇಹ- 

ಸ್ಟ್‌ ನಮೋ ಭಗವತೇ ಪುರುಷೋತ್ತಮಾಯ ॥ ೧೯ ॥ 


ಯೋತವಿದ್ಧಯಾನುಪಹತೋತಪಿದಶಾರ್ಧವೃತ್ತ್ಯಾ 
ನಿದ್ರಾಮುವಾಹ ಜಠರೀಕೃತಲೋಕಯಾತ್ರ: 1 

ಅಂತರ್ಜಲೇತ ಹಿಕಶಿಪುಸರ್ಶಾನುಕೂಲಾಂ 
ಭೀಮೋರ್ಮಿಮಾಲಿನಿ ಜನಸ್ಯ ಸುಖಂ ವಿವ್ಯಣ್ಣನ್‌ ॥ ೨೦ ॥ 


ಯನ್ನಾಭಿಪದ್ಮಭವನಾದಹಮಾಸಮೀಡಢ್ಯ 
ಲೋಕತ್ರಯೋಪಕರಣೋ ಯದನುಗ್ರಹೇಣ । 
ತಸ್ಮೈ ನಮಸ್ತ ಉದರಸ್ಥಭವಾಯ ಯೋಗ- 


ನಿದ್ರಾವಸಾನವಿಕಸನ್ನಲಿನೇಕ್ಷಣಾಯ ॥ 20 1 


ಸೋತಯಂ ಸಮಸಜಗತಾಂ ಸುಹ್ಫದೇಕ ಆತ್ಮಾ 

ಸತ್ತೆ ವನ ಯನ್ಮಡಯತೇ ಭಗವಾನ್ನಗೇನ I 
ತೇನೈವ ಮೇ ದೃಶಮನುಸ್ಟೃ ಶತಾದ್ಯಥಾಹಂ 

ಸಕ್ಸ ಮಿಪೂರ್ವವದಿದೂಪ್ರ ಪ್ರಣತಪ್ರಿಯೋ5ಸೌ ॥ ೨೨॥ 


ಏಷ ಪ್ರಪನ್ನವರದೋ ರಮಯಾ5ತತ್ಛಶಕ್ನ್ಯಾ 
ಯದ್ಭತ್ಕರಿಷ್ಠತಿ ಗೃಹೀತಗುಣಾವತಾರಃ 1 

ತಸ್ಮಿನ್‌ ಸ್ವವಿಕ್ರ ಮಮಿದಂಸ್ಕ ಕೃಜತೋರಪಿ ಚೇತೋ 
ಯುಂಜೀತ ಕರ್ಮಶಮಲಂ ಚ ಯಥಾ ವಿಜಹ್ಯಾಮ್‌ ॥ ೨೩॥ 


ನಾಭಿಪ್ರದಾದಿಹಸತೋರಮ್ಹಸಿ ಯಸ್ಯ ಪ್ರಯೋ 
ವಿಜ್ಞಾನ ನಶಕ್ಕಿರಹಮಾಸಮನಂತಶಕ್ತೇಃ I 
ರೂಪಂ ವಿಚಿತ್ರಮಿದವುಸ್ಯ ವಿವೃ್ಠಣ್ಣತೋ ಮೇ 
ಮಾ ರೀರಿಷೀಷ್ಟ ನಿಗಮಸ್ಯ ಗಿರಾಂ ವಿಸರ್ಗ: ॥ ೨೪ ॥ 


ಸೋತಸಾವದಚ್ಛಕರುಣೋ ಭಗವಾನ್ವಿವೃದ್ಧ- 

ಪ್ರೇಮಸ್ಸಿತೇನ ನಯನಾಂಬುರುಹಂ ವಿಜ್ಯಮ್ಮನ್‌ । 
ಉತ್ಥಾಯ ವಿಶ್ಞುಜಯಾಯಚನೋ ವಿಷಾದಂ 

ಮಾಧ್ವಾ. ಗಿರಾಪನಯತಾತುರುಪಃ ಪುರಾಣಃ ॥ ೨೫ ॥ 


ಮೃತ್ರೇಯ ಉವಾಚ 


ಸ್ವಸಂಭವಂ ನಿಶಾಮ್ಶೈವಂ ತಪೋವಿದ್ಯಾಸಮಾಧಿಭಃ 1 


ಯಾವನ್ಮನೋವಚಃ ಸ್ತುತ್ವಾ ವಿರರಾಮ ಸ ಖಿನ್ನವತ್‌ 
(1.೨೬ || 


ಗಳನ್ನು ಧರಿಸಿ ಅನೇಕ ಲೀಲೆಗಳನ್ನು ನಡೆಸಿದ್ದೀಯೆ. ಅಂತಹ 
ಪುರುಷೋತ್ತಮ ಭಗವಂತನಾದ ನಿನಗೆ ನಮಸ್ಕಾರವು. ॥ ೧೯ ॥ 
ಪ್ರಭೋ! ನೀನು ಅವಿದ್ಯಾ, ಅಸ್ಥಿತಾ, ರಾಗ, ದ್ವೇಷ ಮತ್ತು ಅಭಿ 
ನಿವೇಶ - ಈ ಅಜ್ಜಾ ನಕ್ಕೆ ಕಾರಣವಾದ ಐದು ಕ್ಲೇಶಗಳಿಗೆ ಸ್ವಲವೂ 
ವಶಪಡದವನು. ಆದರೂ ಇಡೀ ವಿಶ್ವವನ್ನು ಉದರದಲ್ಲಿ ಅಡಗಿಸಿ 
ಕೊಂಡು ಭಯಂಕರವಾದ ಅಲೆಗಳ ಮಾಲೆಗಳಿಂದ ಕ್ಟೋಭೆ 
ಗೊಂಡ ಪ್ರಳಯ ಜಲರಾಶಿಯಲ್ಲಿ ಆದಿಶೇಷನೆಂಬ ಕೋಮಲ 
ವಾದ ಹಾಸಿಗೆಯಲ್ಲಿ ಪವಡಿಸಿದ್ದೀಯೆ. ಹಿಂದಿನ ಕಲ್ಪದ ಕರ್ಮ 
ಪರಂಪರೆಯಿಂದ ಬಳಲಿದ ಆನಂತ ಜೀವರುಗಳಿಗೆ ವಿಶ್ರಾಂತಿ 
ಕೊಡುವುದಕ್ಕಾಗಿಯೇ ಈ ನಿನ್ನ ಶಯನಲೀಲೆಯಾಗಿದೆ. ॥ ೨೦ ॥ 
ಸ್ವಾಮಿಯೇ | ನಿನ್ನ ನಾಭಿಕಮಲರೂಪೀ ಭವನದಲ್ಲಿ ನಾನು ಜನಿಸಿ 
ದ್ದೇನೆ. ಈ ಸಮಸ್ತ ವಿಶ್ವವು ನಿನ್ನ ಉದರದಲ್ಲಿ ಅಡಗಿದೆ. ನಿನ್ನ 
ಅನುಗ್ರಹದಿಂದಲೇ ನಾನು ಮೂರು ಲೋಕಗಳನ್ನು ಸ್ವಃ 
ಉಪಕರಿಸುವ ಸಾಮರ್ಥ್ಯವನ್ನು ಪಡೆದಿರುವೆನು. ಈಗ ಯೋಗ 
ನಿದ್ರೆಯು ಮುಗಿದುಹೋದ ವೇಳೆಯಲ್ಲಿ ಅರಳುತ್ತಿರುವ ತಾವರೆ 
ಯಂತಹ ಕಣ್ಣುಗಳಿಂದ ಕಂಗೊಳಿಸುತ್ತಿರುವ ನಿನಗೆ ನಮಸ್ಕಾರಗಳು. 
॥ ೨೧ ॥ ನೀನು ಸಮಸ ಜಗತ್ತಿನ ಏಕಮಾತ್ರ ಸುಹೃದನೂ, ಆತ್ಮನೂ, 
ಶರಣ್ಯನೂ ಭಕ್ಷಪ್ರಿಯನೂ ಆಗಿರುವ ನಿನಗೆ ನಮಸ್ಕಾರವು. ಹಿಂದಿನ 
ಕಲ್ಪದಲ್ಲಿ ಇದ್ದಹಾಗೆ ಈ ಜಗತ್ತನ್ನು ಸೃಷ್ಟಿನ ಪಿಸಲು ಬಯಸಿದ್ದೇನೆ. ಅದಕ್ಕೆ 
ಬೇಕಾದ ಬುದ್ದಿಯನ್ನು ಅನುಗಹಿಸು. ಯಾವ ಜ್ಞಾನ ಮತ್ತು 
ಐಶ್ವರ್ಯಗಳಿಂದ ವಿಶ್ವಕ್ಕೆ ಆನಂದವನ್ನು ತುಂಬುತ್ತಿರುವೆಯೋ, 
ಅದು ನನ್ನ ಬುದ್ಧಿಯಲ್ಲಿ ಸೇರಿಕೊಳ್ಳುವಂತೆ ಮಾಡು. ॥ ೨೨ ॥ 
ಶ್ರೀಪತಿಯೇ | ಭಕ್ತವಾಂಛಾ ಕಲ್ಪತರುವೇ ? ನಿನ್ನ ಶಕ್ತಿಸ್ವ ರೂಪಳೇ 
ಆದ ಶ್ರೀಲಕ್ಷ್ಮೀ 'ದೇವಿಯಿಂದೊಡಗೂಡಿ ಅನೇಕ. ಗುಣಾವತಾರ 
ಗಳನ್ನು ಮಾಡಿ, ಹಲವಾರು ಅದ್ಭುತ ಕರ್ಮಗಳಲ್ಲೇ ನಾನು 
ಮಾಡುತ್ತಿರುವ ಈ ಜಗತಷ್ಟಿಯ 'ಉದ್ಯಮವೂ ಒಂದಾಗಿದೆ. 
ಆದ್ದರಿಂದ ಈ ಸೃಷ್ಟಿಸಮಯದಲ್ಲಿ ನನ್ನ ಚಕ್ಕೆ ಪ್ರೇರಣೆಯನ್ನು 
ನೀಡು; ಅದಕ್ಕೆ ಶಕ್ತಿಯನ್ನು ತುಂಬು. "ಅದರಿಂದ ನಾನು 
ಸೃಷ್ಟಿರಚನಾ ವಿಷಯದಲ್ಲಿ ಅಭಿಮಾನರೂಪೀ ಕಶ್ಚಲದಿಂದ ದೂರ 
ನಾಗು ॥ ೨೩ ॥ ಈ ಪ್ರಳಯ ಜಲರಾಶಿಯಲ್ಲಿ 
ಮಲಗಿದ ಅನಂತಶಕ್ಷಿಯಾದ ನಿನ್ನ ಮೋ ಹಿಕ ಜನಿಸಿರುವ 
ನಾನು ನಿನ್ನ ವಿಜ್ಞಾ ಶಕ್ತಿಯೇ ಆಗಿದ್ದೇನೆ. ಮಹತ್ತತ್ವದ ಅಭಿಮಾನಿ 
ದೇವತೆಯೇ ಆಗಿದ್ದೇನೆ. ಆದುದರಿಂದ ಜಗತ್ತಿನ ; ವಿಚಿತ್ರರೂಪವನ್ನು 
ವಿಸ್ಥರಿಸುವಾಗ ನನ್ನ "ವೇದವಾಣಿಯ ಉಚ್ಚಾರಣೆಯು ಲುಪ್ತವಾಗ 
ದಂತೆ ಅನುಗ್ರಹಿಸು. ॥ ೨೪ ॥ ನೀನು ಪರಮ ಕರುಣಾಪೂರ್ಣ 
ನಾದ ಪುರಾಣಪುರುಷನು. ಪ್ರೇಮಪ್ರವಾಹವನ್ನು ಸೂಸುವ 
ಕಿರುನಗೆಯಿಂದ ಶೋಭಿಸುತ್ತಿರುವ ಕಮಲಸದ್ಧಶವಾದ ಕಣ್ಣು 
ಗಳನ್ನು ತೆರೆದು ವಿಶ್ವಸೃಷ್ಟಿಯ ವಿಜಯಕ್ಕಾಗಿ ಎದ್ದು ಸಎಿನುಡಿ. 
ಗಳಿಂದ ನನ್ನ ವಿಷಾ ಪಾದವನ್ನು ತೊಡೆದುಹಾಕಿಬಿಡು. ॥ ೨೫ ॥ 
ಶ್ರೀಮೈತ್ರೇಯರು ಹೇಳುತ್ತಾರೆ ೨ ವಿದುರನೇ! ಬಹ್ಮ 
ದೇವರು ಹೀಗೆ ತಪಸ್ಸು ಜ್ಞಾನ, ವಿದ್ಯೆ ಮತ್ತು ಸಮಾಧಿಯ ಮೂಲಕ ತನ್ನ 


ಟಂ ಶ್ರೀಮದ್ಭಾಗವತ [ ಅಧ್ಯಾಯ ಔ 
ಅಥಾಭಿಪ್ರೇತಮನ್ವೀಕ್ಷ್ಯ ಬ್ರಹ್ಮಣೋ ಮಧುಸೂದನಃ ।  ಉತ್ಪತ್ತಿಸ್ಥಾನವಾದ ಶ್ರೀನಾರಾಯಣನನ್ನು ಕಂಡು, ತಮ್ಮ ಮನಸ್ಸು 
ವಿಷಣಚೇತಸಂ ತೇನ ಕಲ್ಪವೃತಿಕರಾಂಭಸಾ ಮತ್ತು ಮಾತುಗಳ ಶಕ್ನನುಸಾರ ಆತನನ್ನು ಸ್ತುತಿಸಿ ಆಯಾಸ 

| “1೨೭ ॥ | ಗೊಂಡವರಂತೆ ಮೌನವನ್ನು ತಳೆದರು. ॥ ೨೬ ॥ ಬ್ರಹ್ಮನು ಈ 


ಲೋಕಸಂಸ್ಥಾನವಿಜ್ಞಾನ ಆತ್ಮನಃ: ಪರಿಖಿದ್ಯತಃ । 
ಢು 
ತಮಾಹಾಗಾಧಯಾ ವಾಚಾ ಕಶ್ನಲಂ ಶಮಯನ್ನಿವ 
॥ ೨೮ ॥ 
ಶ್ರೀಭಗವಾನುವಾಚ 
ಮಾ ವೇದಗರ್ಭ ಗಾಸ್ತಂದ್ರೀಂ ಸರ್ಗ ಉದ್ಯಮಮಾವಹ । 
ತನ್ನಯಾ$$ಪಾದಿತಂ ಹೃಗ್ರೇ ಯನ್ಮಾಂ ಪ್ರಾರ್ಥಯತೇ ಭವಾನ್‌ 
॥| ೨೯ ॥ 
ಭೂಯಸಂ ತಪ ಆತಿಷ್ಠ ವಿದ್ಯಾಂ ಚೈವ ಮದಾಶ್ರಯಾಮ್‌ । 
ತಾಭ್ಯಾಮಂತರ್ಹ್ಯದಿ ಬ್ರಹ್ಮನ್‌ ಲೋಕಾಂದಕ್ಸಸ್ಸಪಾವೃತಾನ್‌ 
aon 
ತತ ಆತ್ಮನಿ ಲೋಕೇ ಚ ಭಕ್ತಿಯುಕ್ತಃ ಸಮಾಹಿತಃ । 


ದ್ರಷ್ಟಾಸಿ ಮಾಂ ತತಂ ಬ್ರಹ್ಮನ್ಮಯಿ ಲೋಕಾಂಸ್ತ್ರಮಾತ್ಮನಃ 
॥೩೧॥ 


ಯದಾ ತು ಸರ್ವಭೂತೇಷು ದಾರುಷ್ನಗ್ನಿಮಿವ ಸ್ಥಿತಮ್‌ | 
ಪ್ರತಿಚಕ್ಷೀತ ಮಾಂ ಲೋಕೋ ಜಹ್ಕಾತರ್ಹೇವ ಕಶ್ಶಲಮ್‌ 
11೩೨ ॥ 


ಯದಾ ರಹಿತಮಾತ್ಮಾನಂ ಭೂತೇಂದ್ರಿಯಗುಣಾಶಯೈ: । 
ಸ್ವರೂಪೇಣ ಮಯೋಪೇತಂ ಪಶ್ಯನ್‌ ಸ್ವಾರಾಜ್ಯಮೃಚ್ಛಕಿ 


1೩೩ ॥ 
ನಾನಾಕರ್ಮವಿತಾನೇನ ಪ್ರಜಾ ಬಜಹ್ವೀಃ ಸಿಸ್ಫಕ್ಛತಃ । 
ನಾತ್ಕಾವಸೀದತ್ಯಸ್ಥಿಂಸ್ರೇ ವರ್ಷೀಯಾನ್ಮದನುಗ್ರಹಃ 

“WA 


ಖಷಿಮಾದ್ಯಂ ನ ಬಧ್ಧಾತಿ ಪಾಪೀಯಾಂಸ್ತ್ರಾಂ ರಜೋಗುಣ: 1 
ಯನ್ಮನೋ ಮಯಿ ನಿರ್ಬದ್ಧಂ ಪ್ರಜಾಃ ಸಂಸ್ಕಜತೋತಪಿ ತೇ 

1 ೩೫ ॥ 
ಜ್ಞಾತೋತಹಂ ಭಮಾತ್ಮದ್ಯ ದುರ್ವಿಜ್ಛೇಯೋಕಪಿ ದೇಹಿನಾಮ್‌ । 
ಯನ್ನಾಂ ತ್ವಂ ಮನ್ಯಸೇ ಯುಕ್ತಂ ಭೂತೇಂದ್ರಿಯಗುಣಾತ್ಚಭಿಃ 

11 ೩೬ ॥ 
ತುಭ್ಯಂ ಮದ್ವಿತಿಕಿತ್ಸಾಯಾಮಾತ್ಮಾ ಮೇ ದ್ದಿತೋನಬಹಿಃ | 
ನಾಲೇನ ಸಲಿಲೇ ಮೂಲಂ ಪಷ್ಕರಸ್ಥ ವಿಚಿನ್ನತಃ 

1೩೭ 


ಪ್ರಳಯ ಜಲರಾಶಿಯಿಂದ ತುಂಬಾ ಗಾಬರಿಗೊಂಡಿರುವನು. 
ಸೃಷ್ಟಿಯ ವಿಷಯದಲ್ಲಿ ನಿಶ್ಚಯವಾದ ವಿಚಾರವು ಹೊಳೆಯದೇ 
ಅವನ ಚಿತ್ರಕ್ಕೆ ತುಂಬಾ ಕಳವಳ ಉಂಟಾಗಿದೆ ಎಂಬುದಾಗಿ 
ಭಗವಾನ್‌ ಮಧುಸೂದನನು ನೋಡಿದನು. ಅವನ ಆಶಯವನ್ನು 
ಅರಿತು ಭಗವಂತನು ತನ್ನ ಗಂಭೀರವಾದ ವಾಣಿಯಿಂದ ಆತನ 
ಖೇದವನ್ನು ಶಮನಗೊಳಿಸುತ್ತಾ ಹೇಳತೊಡಗಿದನು. ॥ ೨೭-೨೮ ॥ 
ಶ್ರೀಭಗವಂತನು ಹೇಳಿದನು - ವತ್ಸ ವೇದಗರ್ಭನೇ | ನೀನು 
ವಷಾದಕ್ಕೆ ವಶನಾಗಿ ಆಲಸ್ಯವನ್ನು ಹೊಂದಬೇಡ. ಸೃಷ್ಟಿ ವಿಷಯ 
ದಲ್ಲಿ ತತ್ಪರನಾಗು. ನೀನು ನನ್ನಿಂದ ಬಯಸುವ ಜ್ಞಾನವನ್ನಾದರೋ 
ನಿನಗೆ ಈ ಮೊದಲೇ ಕೊಟ್ಟದ್ದಾಗಿದೆ. ॥ ೨೯ ॥ ನೀನು ಮತ್ತೊಮ್ಮೆ 
ತಪಸ್ಸನ್ನಾಚರಿಸು ಮತ್ತು ಭಾಗವತ ಜ್ಞಾನದ ಅನುಷ್ಠಾನ ಮಾಡು. 
ಅದರ ಮೂಲಕ ನೀನು ಎಲ್ಲ ಲೋಕಗಳನ್ನು ಸ್ಪಷ್ಟವಾಗಿ ನಿನ್ನ 
ಅಂತಃಕರಣದಲ್ಲಿ ನೋಡುವೆಯಂತೆ. ॥ ೩೦ ॥ ಮತ್ತೆ ಭಕ್ತಿಯುಕ್ತ 
ನಾಗಿ, ಏಕಾಗ್ರಚಿತ್ತನಾಗಿ ನೀನು ನನ್ನಲ್ಲೇ ಸಮಸ್ತಲೋಕಗಳನ್ನು 
ಮತ್ತು ವ್ಯಾಪ್ತವಾಗಿರುವುದನ್ನು ನೋಡುವೆ ಹಾಗೂ ನಿನ್ನಲ್ಲೇ 
ಸಮಸ್ಥ ಲೋಕಗಳೂ ಮತ್ತು ನಾನೂ ವ್ಯಾಪಿಸಿರುವುದನ್ನೂ 
ನೋಡುವೆ. ॥ ೩೧ ॥ ಕಟ್ಟಿಗೆಯಲ್ಲಿ ಬೆಂಕಿಯು ಅಡಗಿ ವ್ಯಾಪಿಸಿ 
ಕೊಂಡಿರುವಂತೆ ನಾನು ಸಮಸ್ತ ಭೂತಗಳಲ್ಲಿಯೂ ಅಡಗಿ ವ್ಯಾಪಿಸಿ 
ಕೊಂಡಿರುವುದನ್ನು ಸಾಕ್ಷಾತ್ವರಿಸಿಕೊಂಡಾಗಲೇ ಜೀವಿಯು ಅಜ್ಞಾನ 
ರೂಪವಾದ ಕಶ್ನಲದಿಂದ ಮುಕ್ತನಾಗುವನು. ॥ ೩೨ ॥ ಅವನು 
ತನ್ನನ್ನು- ಭೂತಗಳು, ಇಂದ್ರಿಯಗಳು, ಗುಣಗಳು, ಅಂತಣರಣ 
ಇವುಗಳಿಂದ ರಹಿತನಾಗಿ ಸ್ವಸ್ವರೂಪದಿಂದ ನನ್ನಿಂದ ಅಭಿನ್ನನೆಂದು 
ನೋಡಿದಾಗ ಮೋಕ್ಸವನ್ನು ಪಡೆಯುವನು. ॥ ೩೩ ॥ ಬ್ರಹ್ಮನೇ। 
ನಿನ್ನ ಮೇಲೆ ನನ್ನ ಪೂರ್ಣವಾದ ಅನುಗ್ರಹವಿದೆ. ಆದುದರಿಂದ 
ನಾನಾ ಪ್ರಕಾರದ ಕರ್ಮಸಂಸ್ಕಾರಗಳಿಗೆ ಅನುಗುಣವಾಗಿ ಅನೇಕ 
ಪ್ರಕಾರಗಳಾದ ಜೀವರನ್ನು ಸೃಷ್ಟಿಸಲು ಬಯಸಿದರೂ ನಿನ್ನ ಮನಸ್ಸು 
ಕೊಂಚವೂ ಮೋಹಿತವಾಗಲಾರದು. ॥ ೩೪ ॥ ನೀನು ಮಂತ್ರ 
ದ್ರಷ್ಟಾರರಲ್ಲಿ ಮೊದಲಿಗನಾಗಿ ಆದಿಯಷಿಯಾಗಿರುವೆ. ಪ್ರಜೆ 
ಗಳನ್ನು ಸೃಷ್ಟಿಮಾಡುತ್ತಿರುವಾಗಲೂ ನಿನ್ನ ಮನಸ್ಸು ನನ್ನಲ್ಲೇ ನೆಟ್ಟಿರು 
ವುದರಿಂದ ಪಾಪಿಷ್ಠವಾದ ರಜೋಗುಣವು ನಿನ್ನನ್ನು ಬಂಧಿಸ 
ಲಾರದು. ॥ ೩೫ ॥ ವತ್ತ! ಭೂತಗಳು, ಇಂದ್ರಿಯಗಳು, 
ಗುಣಗಳು, ಅಂತಕರಣ - ಇವುಗಳಿಂದ ನಾನು ರಹಿತನಾಗಿರು 
ವೆನೆಂದು ನೀನು ತಿಳಿದುಕೊಂಡಿರುವೆ. ಆದ್ದರಿಂದ ಸಾಮಾನ್ಯ 
ದೇಹಿಗಳಿಗೆ ತಿಳಿಯಲು ಅತಿ ಕಷ್ಟವಾಗಿರುವ ನನ್ನ ನಿಜಸ್ವರೂಪವನ್ನು 
ನೀನು ತಿಳಿದುಕೊಂಡುಬಿಟ್ಟಿರುವೆ. ॥ ೩೬ ॥ "ನನಗೆ ಯಾವು 
ದಾದರೂ ಆಶ್ರಯವಿದೆಯೋ, ಇಲ್ಲವೋ' ಎಂಬ ಸಂದೇಹದಿಂದ 
ನೀನು ಕಮಲನಾಳದ ಮೂಲಕ ಜಲದಲ್ಲಿ ಪ್ರವೇಶಿಸಿ ಅದರ 
ಮೂಲವನ್ನು ಹುಡುಕುತ್ತಿದ್ದೆ ಅದಕ್ಕಾಗಿ ನಾನು ನಿನಗೆ ನನ್ನ 
ಸ್ವರೂಪವನ್ನು ನಿನ್ನ ಅಂತಃಕರಣದಲ್ಲೇ ತೋರಿಸಿರುವೆನು. ॥ ೩೭ ॥ 


10 ಅಧ್ಯಾಯ] 


ತೃತೀಯ ಸೃಂಧ 


231 


ಯಚ್ಛಕರ್ಥಾಂಗಮತ್ಸೊ ಪತ್ರಂ ಮತ್ಯಥಾಭ್ಯುದಯಾಂಕಿತಮ್‌ । 
ಯದ್ವಾ ತಪಸಿ ತೇ ನಿಷ್ಠಾ ಸ ಏಷ ಮದನುಗ್ರಹಃ 
1೩೮ ॥ 


ಪ್ರೀತೋತಹಮಸ್ತು ಭದ್ರಂ ತೇ ಲೋಕಾನಾಂ ವಿಜಯೇಚ್ಛಯಾ । 
ಯದಸೌಷೀರ್ಗುಣಮಯಂ ನಿರ್ಗುಣಂ ಮಾನುವರ್ಣಯನ್‌ 


AEF I 


ಯ ಏತೇನ ಪುಮಾನ್ನಿತ್ಯಂ ಸ್ತುತ್ವಾಸ್ತೋತ್ರೇಣ ಮಾಂ ಭಜೇತ್‌ । 
ತಸ್ಕಾಶು ಸಂಪ್ರಸೀದೇಯಂ  ಸರ್ವಕಾಮವರೇಶ್ವಧಃ 
1೪೦॥ 


ಫೂರ್ತೇನ ತಪಸಾ ಯಜ್ಛೈರ್ದಾನೈರ್ಯೋಗಸಮಾಧಿನಾ I 
ರಾದ್ದಂ ನಿಶ್ರೇಯಸಂ ಪುಂಸಾಂ ಮತ್ಯಿತಿಸ್ತತ ಏನಮ್‌ 
11೪೧ ॥ 


ಅಹಮಾತ್ವಾ55ತ್ಮನಾಂ ಧಾತಃ ಪ್ರೇಷ್ಠ ಸಂಪ್ರೇಯಸಾಮಸಪಿ । 
ಅತೋಮಯಿರತಿಂಕುರ್ಯಾದ್ದೇಹಾದಿರ್ಯತೃತೇ ಪ್ರಿಯಃ 
॥ ೪೨॥ 


ಸರ್ವವೇದಮಯೇನೇದಮಾತ್ಮನಾತ್ಕಾತ್ಮಯೋನಿನಾ I 
ಪ್ರಜಾಃ ಸೃಜ ಯಥಾಪೂರ್ವಂ ಯಾಶ್ಚ ಮಯ್ಯನುಶೇರತೇ 
1 ೪೩ 1 
ಮೈತ್ರೇಯ ಉವಾಚ 
ಏವಂ ' ಜಗತ್ವಷ್ಟೇ ಪ್ರಧಾನಪುರುಷೇಶ್ವರ: 1 
ವ್ಯಜ್ಯೇದಂ ಸ್ವೇನ ರೂಪೇಣ ಕಂಜನಾಭಸ್ತಿರೋದಧೇ 
॥೪೪॥ 


ಪ್ರಿಯಪುತ್ರನೇ। ನೀನು ಮಾಡಿರುವ ನನ್ನ ಕಥಾವೈಭವದಿಂದ 
ಕೂಡಿದ ಸ್ತುತಿ ಮತ್ತು ನಿನಗಿರುವ ತಪೋನಿಷ್ಠೆ - ಇವೂ ನನ್ನ 
ಅನುಗ್ರಹದಿಂದಲೇ ಉಂಟಾಗಿದೆ. ॥ ೩೮ ॥ ಲೋಕಗಳನ್ನು ಸೃಷ್ಟಿ 
ಸುವ ಇಚ್ಚೆಯಿಂದ ನೀನು ನನ್ನನ್ನು ಸಗುಣನಾಗಿಯೂ, ನಿರ್ಗುಣ 
ನಾಗಿಯೂ ವರ್ಣಿಸಿ ಸ್ತೋತ್ರ ಮಾಡಿರುವುದರಿಂದ ನಾನು ಅತ್ಯಂತ 
ಸಂತುಷ್ಟನಾಗಿರುವೆನು. ನಿನಗೆ ಮಂಗಳವಾಗಲಿ. ॥ ೩೯ ॥ ಸ್ವಯಂ 
ಭುವೇ ! ಸಮಸ್ತ ಮನೋರಥಗಳನ್ನು ಈಡೇರಿಸುವ ಸಾಮರ್ಥ್ಯ 
ವುಳ್ಳ ಈಶ್ವರನು ನಾನು. ನೀನು ಮಾಡಿದ ಈ ಸ್ತೋತ್ರದ ಮೂಲಕ 
ಪ್ರತಿದಿನವೂ ನನ್ನನ್ನು ಭಜಿಸುವವನಿಗೆ ನಾನು ಬೇಗನೇ ಪ್ರಸನ್ನ 
ನಾಗುತ್ತೇನೆ. ॥ ೪೦ ॥ ಕೊಳ-ಬಾವಿ ಮುಂತಾದುವುಗಳನ್ನು ತೋಡಿ 
ಸುವ ಪೂರ್ತ, ತಪಸ್ಸು ಯಜ್ಞ ಯೋಗ, ಸಮಾಧಿ ಮುಂತಾದ 
ಸಾಧನೆಗಳಿಂದ ದೊರೆಯುವ ಪರಮ ಮಂಗಳ ಮಯ ಫಲವು 
ನನ್ನ (ಭಗವಂತನ) ಪ್ರಸನ್ನತೆಯೇ ಆಗಿದೆ ಎಂದು ತತ್ತ್ವಜ್ಞಾನಿಗಳ 
ಅಭಿಪ್ರಾಯವಾಗಿದೆ. ॥ ೪೧॥ ವಿಧಾತನೇ। ನಾನು ಎಲ್ಲ 
ಆತ್ಮಗಳಿಗೂ ಆತ್ಮನಾಗಿರುವೆನು. ಪತ್ನೀ, ಪುತ್ರಾದಿ ಪ್ರಿಯವಸ್ತು 
ಗಳಿಂದಲೂ ಪ್ರಿಯನಾದವನು. ದೇಹಿಗಳಿಗೆ ದೇಹಾದಿಗಳು 
ನನಗೋಸ್ಫರವೇ ಪ್ರಿಯವಾಗಿವೆ. ಆದುದರಿಂದ ಪ್ರಿಯಕ್ಕೂ 
ಪ್ರಿಯತಮನಾಗಿರುವ ನನ್ನನ್ನೇ ಪ್ರೇಮಿಸಬೇಕು. ॥ ೪೨ ॥ 
ಬ್ರಹ್ಮನೇ । ಮೂರು ಲೋಕಗಳನ್ನು ಮತ್ತು ಈಗ ನನ್ನಲ್ಲಿ ಲೀನವಾದ 
ಪ್ರಜೆಗಳನ್ನು ಹಿಂದಿನ ಕಲ್ಪದಲ್ಲಿ ಅವು ಹೇಗಿದ್ದರೋ ಹಾಗೆಯೇ- 
ನನ್ನಿಂದ ಉತ್ಪನ್ನವಾದ ನಿನ್ನ ಸರ್ವವೇದಮಯ ಸ್ವರೂಪದಿಂದ 
ಸ್ವತಃ ರಚಿಸು. ॥ ೪೩ ॥ 

ಮೈತ್ರೇಯರು ಹೇಳುತ್ತಾರೆ - ಪ್ರಕೃತಿ ಮತ್ತು ಪುರುಷರಿಗೂ 
ಪ್ರಭುವಾದ ಭಗವಾನ್‌ ಪದ್ಧನಾಭನು ಸೃಷ್ಟಿಕರ್ತರಾದ ಬ್ರಹ್ಮದೇವ 
ರಿಗೆ ಹೀಗೆ ಜಗತ್ತಿನ ಸೃಷ್ರಮವನ್ನು ವ್ಯಕ್ತಪಡಿಸಿ, ಜಯವಾಗಲೀ ಎಂದು 
ಆಶೀರ್ವದಿಸಿ ತನ್ನ ನಿಜರೂಪವನ್ನು ಕಣ್ಮರೆಯಾಗಿಸಿದನು. ॥ ೪೪ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಫಂಧೇ ನವಮೋ5ಧ್ಯಾಯಃ॥ ೯ ॥ 


ಅ ಎವ ದ್ರ್ರ್ರಾಪ್ರೌಷಾರಾ........ 
ಹತ್ತನೆಯ ಅಧ್ಯಾಯ 
ಹತ್ತುಬಗೆಯ ಸೃಷ್ಟಿಯ ವರ್ಣನೆ 


ವಿದುರಉವಾಚೆ 


ಅಂತರ್ಹಿತೇ ಭಗವತಿ ಬ್ರಹ್ಮಾ ಲೋಕಪಿತಾಮಹಃ । 


ಪ್ರಜಾಃ ಸಸರ್ಜ ಕತಿಧಾ ದೈಹಿಕೀರ್ಮಾನಸೀರ್ವಿಭುಃ 
won 


ಯೇ ಚ ಮೇ ಭಗವನ್ನಷ್ಟಾಸ್ಥಯೃರ್ಥಾ ಬಹುವಿತ್ತಮ | 


ಜು ಟ 
ತಾನ್ವದಸ್ವಾನುಪೂರ್ವೇಣ. ಛಿಂಧಿ ನು ಸರ್ವಸಂಶಯಾನ್‌ 
॥| ೨ ॥ 


ವಿದುರನು ಕೇಳಿದನು - ಮುನಿವರ್ಯರಾದ ಮೈತ್ರೇಯರೇ 
ಭಗವಾನ್‌ ನಾರಾಯಣನು ಅಂತರ್ಧಾನನಾದ ಮೇಲೆ ಸರ್ವ 
ಲೋಕಪಿತಾಮಹರಾದ ಬ್ರಹ್ಮದೇವರು ತಮ್ಮ ದೇಹದಿಂದ ಮತ್ತು 
ಮನಸ್ಸಿನಿಂದ ಎಷ್ಟು ಬಗೆಯ ಸೃಷ್ಟಿಗಳನ್ನು ಉತ್ಪನ್ನಮಾಡಿದರು 7 
॥ ೧॥ ಪೂಜ್ಯರೇ ! ಇದಲ್ಲದೆ ನಾನು ತಮ್ಮಲ್ಲಿ ಕೇಳಿಕೊಂಡ 
ಎಲ್ಲ ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರ ದಯಪಾಲಿಸಿ ನನ್ನ ಎಲ್ಲ 
ಸಂಶಯಗಳನ್ನು ಪರಿಹರಿಸಿರಿ. ತಾವು ಜ್ಞಾನಿಗಳಲ್ಲೇ ಅತ್ಯಂತ 
ಶ್ರೇಷ್ಠರಾಗಿರುವಿರಿ. ॥೨॥ 


232 


ಸೂತ ಉವಾಚ 
ಏವಂ ಸಂಚೋದಿತಸ್ಟೇನ ಕ್ಷತ್ರಾ ಕೌಷಾರವೋ ಮುನಿಃ । 
ಪ್ರೀತಃ ಪ್ರತ್ಯಾಹ ತಾನ್ನಶ್ನಾನ್‌ ಹೃದಿಸ್ನಾನಥ ಭಾರ್ಗವ 
1೩1 
ಮೈತ್ರೇಯ ಉವಾಚ 
ವಿರಿಂಚೋತಪಿ ತಥಾ ಚಕ್ರೇ ದಿವ್ಯಂ ವರ್ಷಶತಂ ತಪಃ । 
ಆತ್ಮನ್ಯಾತ್ಮಾನಮಾವೇಶ್ಯ ಯದಾಹ ಭಗವಾನಜಃ 
॥ ೪ ॥ 
ತದ್ದಿಲೋಕ್ಕಾಬ್ದ ಸಂಭೂತೋ ವಾಯುನಾ ಯದಧಿಸಷ್ಠಿತಃ | 
ಪದ್ಧಮಂಭಶ್ಚ ತತ್ಕಾಲಕೃತವೀರ್ಯೇಣ ಕಂಪಿತಮ್‌ 
1 ೫ ॥ 
ತಪಸಾ ಹ್ಯೇಧಮಾನೇನ ವಿದ್ಯಯಾ ಚಾತ್ಮಸಂಸ್ಥಯಾ । 
ವಿವೃದ್ಧವಿಜ್ಞಾನಬಲೋ ನೃಪಾದ್ವಾಯುಂ ಸಹಾಂಭಸಾ 
1 ೬ ॥ 
ತದ್ದಿಲೋಕ್ಯ ವಿಯದ್ವ್ವಾಪಿ ಪುಷ್ಕರಂ ಯದಧಿಷ್ಠಿತಮ್‌ । 
ಅನೇನ ಲೋಕಾನ್ಹಾಗ್ಲೀನಾನ್ಯಲ್ಪಿತಾಸ್ಥೀತ್ಯಚಿಂತಯತ್‌ 
"ತ ॥ ೭ ॥ 
ಪದ್ಗಕೋಶಂ ತದಾ ವಿಶ್ಯ ಭಗವತ್ಕರ್ಮಚೋದಿತಃ । 
ಏಕಂ ವ್ಯಭಾಂಕ್ಲೀದುರುಧಾ ತ್ರಿಧಾ ಭಾವ್ಯಂ ದ್ವಿಸಪ್ರಧಾ 
॥ ೮ ॥ 
ಏತಾವಾನ್‌ಜೀವಲೋಕಸ್ಯ ಸಂಸ್ಥಾಭೇದಃ ಸಮಾಹೃತಃ | 
ಧರ್ಮಸ್ಯ ಹ್ಯನಿಮಿತ್ತಸ್ಯ ವಿಪಾಕಃ ಪರಮೇಷಸ್‌ 
॥ € un 
ವಿದುರಉವಾಚ 
ಯದಾತ್ಮ ಬಹುರೂಪಸ್ಯ ಹರೇರದ್ದುತಕರ್ಮಣಃ | 
ಕಾಲಾಖ್ಯಂ ಲಕ್ಷಣಂ ಬ್ರಹ್ಮನ್ಯಥಾ ವರ್ಣಯ ನಃ ಪ್ರಭೋ 
೧೦ 1 
ಮೈತ್ರೇಯ ಉವಾಚ 
ಗುಣವ್ಯತಿಕರಾಕಾರೋ ನಿರ್ವಿಶೇಷೋತ ಪ್ರತಿಷ್ಠಿತಃ । 
ಪುರುಷಸ್ತದುಪಾದಾನಮಾತ್ಗಾನಂ ಲೀಲಯಾಸ್ಫಜತ್‌ 
| 1 ೧೧॥ 
ವಿಶ್ವಂ ವೈ ಬ್ರಹ್ನತನ್ನಾತ್ರಂ ಸಂಸ್ಥಿತಂ ವಿಷ್ಣುಮಾಯಯಾ । 
ಈಶ್ವರೇಣ ಪರಿಚ್ಚಿನ್ನಂ ಕಾಲೇನಾವ್ಯಕ್ತಮೂರ್ತಿನಾ 
1 ೧೨ ೧ 
ಯಥೇದಾನೀಂ ತಥಾಗ್ರೇ ಚ ಪಶ್ಚಾದಪ್ಯೇತದೀದೃಶಮ್‌ 1 
ಸರ್ಗೊೋ ನವವಿಧಸ್ತಸ್ಯ ಪ್ರಾಕೃತೋ ವೈಕೃತಸ್ತು ಯಃ 
॥ ೧೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಸೂತಪುರಾಣಿಕರು ಹೇಳಿದರು - ಶೌನಕಾದಿ ಯಷಿಗಳೇ! 
ವಿದುರನು ಹೀಗೆ ಕೇಳಿದಾಗ ಮುನಿವರ್ಯ ಮೈತ್ರೇಯರು ಬಹಳ 
ಪ್ರಸನ್ನರಾಗಿ ತಮ್ಮ ಹೃದಯದಲ್ಲಿದ್ದ ಆ ಪ್ರಶ್ನೆಗಳಿಗೆ ಹೀಗೆ ಉತ್ತರಿಸ 
ತೊಡಗಿದರು. ॥ ೩ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಅಯ್ಯಾ ವಿದುರನೇ | ಜನ್ಮ 
ರಹಿತನಾದ ಭಗವಾನ್‌ ಶ್ರೀಹರಿಯು ಹೇಳಿದಂತೆಯೇ ಬ್ರಹ್ಮ 
ದೇವರು ತಮ್ಮ ಚಿತ್ತವನ್ನು ಆತ್ಮಭೂತನಾದ ಶ್ರೀನಾರಾಯಣನಲ್ಲಿ 
ತೊಡಗಿಸಿ ನೂರು ದಿವ್ಯವರ್ಷಗಳವರೆಗೆ ತಪಸ್ಸನ್ನಾಚರಿಸಿದರು. 
॥ ೪ ॥ ಆಗ ಪ್ರಳಯಕಾಲದ ಮಹಾವಾಯುವಿನ ಬಡಿತಗಳಿಂದ 
ಅವರು ಕುಳಿತಿದ್ದ ಕಮಲವು ಹಾಗೂ ಸುತ್ತಲೂ ಇದ್ದ ಜಲರಾಶಿಯೂ 
ಅಲ್ಲಾಡುತ್ತಿರುವುದು ಅವರಿಗೆ ಗೋಚರಿಸಿತು. ॥ ೫ ॥ ಪ್ರಬಲ 
ವಾದ ತಪಸ್ಸಿನಿಂದ ಮತ್ತು ಹೃದಯದಲ್ಲಿ ಸ್ಥಿತವಾದ ಆತ್ಮಜ್ಞಾನ 
ದಿಂದ ಅವರ ವಿಜ್ಞಾನ- ಬಲವು ವೃದ್ಧಿಸಿತು. ಅವುಗಳ ಬಲದಿಂದ 
ಅವರು ಆ ಜಲರಾಶಿಯನ್ನೂ ವಾಯುವನ್ನೂ ಕುಡಿದು 
ಬಿಟ್ಟರು. ॥ ೬ ॥ ಮತ್ತೆ ತಾನು ಕುಳಿತಿದ್ದ ಆಕಾಶವ್ಯಾಪಿ ಮಹಾ 
ಕಮಲವನ್ನು ನೋಡಿ ಅವರು - 'ಹಿಂದಿನ ಕಲ್ಪದಲ್ಲಿ ಲೀನವಾದ 
ಲೋಕಗಳನ್ನು ನಾನು ಈ ಕಮಲದಿಂದಲೇ ಸೃಷ್ಟಿಸುವೆನು' ಎಂದು 
ಯೋಚಿಸಿದರು. ॥ ೭ ॥ ಶ್ರೀಭಗವಂತನಿಂದ ಸೃಷ್ಟಿಕಾರ್ಯವನ್ನು 
ಮಾಡಲು ನೇಮಕಗೊಂಡಿದ್ದ ಆ ಬ್ರಹ್ಮದೇವರು ಆ ಕಮಲ 
ಕೋಶದಲ್ಲಿ ಪ್ರವೇಶಿಸಿ ಒಂದೊಂದನ್ನೇ ಭೂಃ ಭುವಃ ಸುವಃ 
ಎಂಬ ಮೂರು ಭಾಗಗಳನ್ನಾಗಿ ವಿಂಗಡಿಸಿದರು. ಆ ಕಮಲವು 
ಅತ್ಯಂತ ದೊಡ್ಡದಾಗಿದ್ದು ಅದನ್ನು ಹದಿನಾಲ್ಕು ಲೋಕಗಳನ್ನಾಗಿ 
ಅಥವಾ ಅದಕ್ಕಿಂತಲೂ ಹೆಚ್ಚು ಲೋಕಗಳನ್ನಾಗಿ ವಿಭಾಗಮಾಡ 
ಬಹುದಾಗಿತ್ತು. ॥ ೮ ॥ ಜೀವಿಗಳ ಭೋಗಸ್ಥಾನವಾಗಿ ಇವೇ ಮೂರು 
ಲೋಕಗಳು ಶಾಸ್ತ್ರಗಳಲ್ಲಿ ವರ್ಣಿತವಾಗಿವೆ. ನಿಷ್ಕಾಮ ಕರ್ಮ 
ಮಾಡುವವರಿಗಾದರೋ ಮಹಃ ತಪಃ ಜನಃ ಮತ್ತು ಸತ್ಯಲೋಕ 
ರೂಪವಾದ ಬ್ರಹ್ಮಲೋಕ ಇವುಗಳು ದೊರೆಯುತ್ತವೆ. ॥ ೯ ॥ 

ವಿದುರನು ಕೇಳಿದನು - ಬ್ರಾಹ್ಮಣೋತ್ತಮರೇ | ತಾವು 
ಅದ್ಭುತಕರ್ಮನಾದ ಶ್ರೀಹರಿಯ ಕಾಲವೆಂಬ ಶಕ್ತಿಯ ಮಾತನ್ನು 
ಹೇಳಿದಿರಿ, ಸ್ವಾಮಿ! ದಯವಿಟ್ಟು ಅದನ್ನು ನನಗೆ ವಿಸ್ತಾರವಾಗಿ 
ವರ್ಣಿಸಬೇಕು. ॥ ೧೦ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರಾ! ವಿಷಯ 
ಗಳು ರೂಪಾಂತರ ಹೊಂದುವುದೇ ಕಾಲದ ಆಕಾರವು. ಅದು 
ಸ್ವತಃ ನಿರ್ವಿಶೇಷವೂ, ಅನಾದಿಯೂ, ಅನಂತವೂ ಆಗಿದೆ. ಅದನ್ನೇ 
ನಿಮಿತ್ತವಾಗಿಸಿಕೊಂಡು ಶ್ರೀಭಗವಂತನು ಲೀಲಾಜಾಲವಾಗಿ ತನ್ನನ್ನೇ 
ಸೃಷ್ಟಿಯರೂಪದಲ್ಲಿ ಪ್ರಕಟಪಡಿಸಿಕೊಳ್ಳುವನು. ॥ ೧೧ ॥ 
ಮೊದಲು ಈ ವಿಶ್ವವೆಲ್ಲವೂ ಭಗವಂತನ ಮಾಯೆಯಲ್ಲಿ ಲೀನ 
ವಾಗಿ ಬ್ರಹ್ಮರೂಪದಲ್ಲೇ ಇತ್ತು. ಅದನ್ನೇ ಅವ್ಯಕ್ತಮೂರ್ತಿಯಾದ 
ಕಾಲದ ಮೂಲಕ ಭಗವಂತನು ಪುನಃ ಪ್ರತ್ಯೇಕವಾಗಿ ಪ್ರಕಟ 
ಪಡಿಸಿದನು. ॥ ೧೨ ॥ ಈ ಜಗತ್ತು ಈಗಿರುವಂತೆ ಹಿಂದೆಯೂ 
ಇತ್ತು ಮತ್ತು ಮುಂದೆಯೂ ಹೀಗೇ ಇರುವುದು. ಇದರ ಸೃಷ್ಟಿಯು 
ಒಂಭತ್ತು ಪ್ರಕಾರದಿಂದಿರುವುದು ಮತ್ತು ಪ್ರಾಕೃತ-ವೈಕೃತ 
ಭೇದದಿಂದ ಹತ್ತನೆಯದಾದ ಒಂದು ಸೃಷ್ಟಿಯೂ ಇದೆ. ॥ ೧೩ ॥ 


ಕಾಲದ್ರವ್ಯಗುಣೈರಸ್ಯ ತ್ರಿವಿಧ ಪ್ರತಿಸಂಕ್ರಮ: । 
ಆದ್ಯಸ್ತು ಮಹತಃ ಸರ್ಗೋ ಗುಣವೈಷಮ್ಯಮಾತ್ಮನಃ 
11 ೧೪ ॥ 


ಇದರ ಪ್ರಳಯವು, ಕಾಲ, ದ್ರವ್ಯ, ಗುಣ ಇವುಗಳ ಮೂಲಕ 
ಮೂರು ಪ್ರಕಾರದಿಂದ ಆಗುತ್ತದೆ. ಈಗ ಇವುಗಳಲ್ಲಿ ಮೊದಲಿಗೆ 
ಹತ್ತು ಪ್ರಕಾರದ ಸೃಷ್ಟಿಯನ್ನು ವರ್ಣಿಸುತ್ತೇನೆ ; ಕೇಳು - ಮೊದಲನೆ 
ಯದು ಮಹತ್ತತ್ವದ ಸೃಷ್ಟಿ. ಭಗವಂತನ ಪ್ರೇರಣೆಯಿಂದ 
ಸತ್ತ್ವಾದಿ ಗುಣಗಳಲ್ಲಿ ವಿಷಮತೆ ಉಂಟಾಗುವುದೇ ಇದರ 
ಸ್ವರೂಪವಾಗಿದೆ. ॥ ೧೪ ॥ ಎರಡನೆಯ ಸೃಷ್ಟಿ ಅಹಂಕಾರದ್ದು 
ಇದಗಿಂದ ಪೃಥ್ವಿಯೇ ಮುಂತಾದ ಪಂಚಭೂತಗಳು, ಜ್ಞಾನೇಂದ್ರಿಯ 
ಮತ್ತು ಕರ್ಮೇಂದ್ರಿಯಗಳ ಉತ್ತತ್ತಿ ಆಗುತ್ತದೆ. ಭೂತ 
ಸೃಷ್ಟಿಯೇ ಮೂರನೆಯದು. ಇದರಲ್ಲಿ ಪಂಚಮಹಾಭೂತಗಳನ್ನು 
ಉಂಟುಮಾಡುವ ತನ್ನಾತ್ರವರ್ಗ ಇರುವುದು. ॥ ೧೫ ॥ ನಾಲ್ಕನೆ 
ಯದು ಇಂದ್ರಿಯಗಳ ಸೃಷ್ಟಿಯು. ಇದು ಜ್ಞಾನ ಮತ್ತು ಕ್ರಿಯಾಶಕ್ತಿ 
ಯಿಂದ ಸಂಪನ್ಮವಾಗುವುದು. ಐದನೆಯದಾದ ಸೃಷ್ಟಿಯು ಸಾತ್ವಿಕಾ 
ಹಂಕಾರದಿಂದ ಉತ್ಪನ್ನವಾಗಿ ಇಂದ್ರಿಯಗಳಿಗೆ ಅಧಿಷ್ಠಾತೃ ದೇವತೆ 
ಗಳದ್ದಾಗಿದೆ. ಮನಸ್ಸು ಇದೇ ಸೃಷ್ಟಿಯಲ್ಲಿ ಅಂತರ್ಗತವಾಗಿದೆ. 
॥ ೧೬॥ ಅವಿದ್ಯೆಯ ಸೃಷ್ಟಿಯು ಆರನೆಯದು. ಇದರಲ್ಲಿ 
ತಾಮಿಸ್ರ, ಅಂಧತಾಮಿಸ್ರ, ತಮ, ಮೋಹ ಮತ್ತು ಮಹಾಮೋಹ- 
ಎಂಬ ಐದು ಗಂಟುಗಳು ಇರುವುವು. ಇದು ಜೀವಿಗಳ ಬುದ್ಧಿ 
ಯನ್ನು ಆವರಣ ಮತ್ತು ವಕ್ಷೇಪಗೊಳಿಸುವಂತಹುದು. ಇವು ಆರು 
ಪ್ರಾಕೃತ ಸೃಷ್ಟಿಗಳು ಇನ್ನು ವೈಕೃತ ಸೃಷ್ಟಿಗಳನ್ನು ವರ್ಣಿಸುವೆನು, 
ಕೇಳು. ॥ ೧೭ ॥ 

ಚಿಂತನೆ ಮಾಡುವವರ ಸಮಸ್ತ ದುಃಖಗಳನ್ನು ಪರಿಹರಿಸುವ 
ಭಗವಾನ್‌ ಶ್ರೀಹರಿಯದೇ ಇವೆಲ್ಲಾ ಲೀಲೆಗಳು. ಅವನೇ ಬ್ರಹ್ಮ 
ದೇವರ ರೂಪದಲ್ಲಿ ರಜೋಗುಣವನ್ನು ಸ್ವೀಕರಿಸಿ ಜಗತ್ತನ್ನು 
ರಚಿಸುವನು. ಆರು ಪ್ರಕಾರದ ಪ್ರಾಕೃತ ಸೃಷ್ಟಿಯ ಬಳಿಕ, ವೈಕೃತಿಕ 
ಸೃಷ್ಟಿಯಲ್ಲಿ ಪ್ರಧಾನವಾದ ಸ್ಥಾವರ ಸೃಷ್ಟಿಯೇ ಏಳನೇಯದು. 
ಅದು ಆರು ವಿಭಾಗವಾಗಿರುವುದು. ॥ ೧೮ ॥ ವನಸ್ಪತಿಗಳು, 
ಔಷಧಿಗಳು, ಲತೆಗಳು, ಬಿದಿರು ಮುಂತಾದ ತ್ವಕ್‌ಸಾರಗಳು, 
ವೀರುಧಗಳು ಮತ್ತು ದ್ರುಮಗಳೇ ಆ ಆರು ಬಗೆಗಳು.* ಇವು 
ಕೆಳಭಾಗದಿಂದ (ಬೇರಿನಿಂದ) ಮೇಲ್ಗಡೆಗೆ ಆಹಾರಸಂಚಾರ 
ಹೊಂದಿರುತ್ತವೆ. ಸಾಮಾನ್ಯವಾಗಿ ಇವುಗಳಲ್ಲಿ ಜ್ಞಾನಶಕ್ತಿಯು 
ಪ್ರಕಟವಾಗಿರುವುದಿಲ್ಲ ಇವು ಒಳಗಿಂದೊಳಗೆ ಕೇವಲ ಸ್ಪರ್ಶದ 
ಅನುಭವ ಮಾಡುತ್ತವೆ. ಇವುಗಳ ಪ್ರತಿಯೊಂದರಲ್ಲಿಯೂ 
ಯಾವುದೋ ವಿಶೇಷಗುಣವಿರುತ್ತದೆ. ॥ ೧೯ ॥ ಎಂಟನೆಯ 
ಸೃಷ್ಟಿಯು ತಿರ್ಯಕ್‌ (ಪಶು-ಪಕ್ಷಿ ಯೋನಿಗಳದ್ದಾಗಿದೆ. ಆ ಸೃಷ್ಟಿ 
ಯಲ್ಲಿ ಇಪ್ಪತ್ತೆಂಟು ಜಾತಿಯ ಪ್ರಾಣಿಗಳು ಜನಿಸಿದವು. ಇವುಗಳಿಗೆ 
ಇಂದು-ನಾಳೆ ಎಂಬ ಕಾಲಜ್ಞಾನವಿರುವುದಿಲ್ಲ ತಮೋಗುಣದ 
ಹೆಚ್ಚಳದಿಂದ ಇವು ಕೇವಲ ತಿಂದು-ಕುಡಿಯುವುದು, ಮೈಥುನ, 
ಮಲಗುವುದು ಇಷ್ಟನ್ನೇ ತಿಳಿಯುವುವು. ಇವುಗಳಿಗೆ ಮೂಸಿ 


ದ್ವಿತೀಯಸ್ತಹಮೋ ಯತ್ರ ದ್ರವ್ಯಜ್ಞಾನಕ್ರಿಯೋದಯಃ । 
ಭೂತಸರ್ಗಸೃತೀಯಸ್ತು ತನ್ಮಾತ್ರೋ ದ್ರವೃಶಕ್ತಿಮಾನ್‌ 
॥ ೧೫1 


ಚತುರ್ಥ ಐಂದ್ರಿಯಃ ಸರ್ಗೊ ಯಸ್ತು ಜ್ಞಾನಕ್ರಿಯಾತ್ಮಕಃ । 
ವೈಕಾರಿಕೋ ದೇವಸರ್ಗಃ ಪಂಚಮೋ ಯನ್ನಯಂ ಮನಃ 
W ೧೬ ॥ 


ಷಷ್ಠಸ್ತು ತಮಸಃ ಸರ್ಗೋ ಯಸ್ತ ಹಿದ್ದಿಕ್ಟತಃ ಪ್ರಭೋ । 
ಷಡಿಮೇ ಪ್ರಾಕೃತಾಃ ಸರ್ಗಾ ವೈಕೃತಾನಪೀ ಮೇ ಶೃಣು 
॥ ೧೭ ॥ 


ರಜೋಭಾಜೋ ಭಗವತೋ ಲೀಲೇಯಂ ಹರಿಮೇಧಸಃ । 
ಸಪ್ತಮೋ ಮುಖ್ಯಸರ್ಗಸ್ತು ಪಡ್ಡಿಧಸ್ತಸ್ನುಹಾಂ ಚ ಯಃ 
1೧೮॥ 


ವನಸ್ಪತ್ಯೋಷಧಿಲತಾತ್ವಕ್ಷಾರಾ ವೀರುಧೋ ದ್ರುಮಾಃ । 
ಉತ್ಕ್ರೋತಸಸ್ತಮ:ಃ ಪ್ರಾಯಾ ಅಂತಜ್ಪರ್ಶಾ ವಿಶೇಷಿಣಃ 
॥೧೯॥ 


ತಿರಶ್ವಾಮಷ್ಟಮಃ ಸರ್ಗಃ ಸೋತಷ್ಟಾದಂಶದ್ದಿಧೋ ಮತಃ । 
ಅವಿದೋ ಭೂರಿತಮಸೋ ಫ್ರಾಣಜ್ಞಾ ಹೃದ್ಯವೇದಿನಃ 
uw ೨೦ ॥ 


ಲಸು, ಆಲ ಮುಂತಾದವುಗಳು ವನಸತಿಗಳು. ಹೂಬಿಟ್ಟು ಫಲಕೊಡುವ ಜವೆ, ಭತ್ತ, ಹೆಸರು ಮುಂತಾದವುಗಳು 
Y ಲಕ್ಕೆ ಬೆಳೆಯುವ ಮಲ್ಲಿಗೆ ಮುಂತಾದ ಬಳ್ಳಿಗಳೇ 
ಲತೆಗಳು. ಕಠೋರವಾದ ಸಿಪ್ಪೆಯನ್ನು ಹೊಂದಿರುವ ಬಿದಿರು ಮುಂತಾದವುಗಳು ತ್ವಕ್ಷಾರಗಳು. ಗಟ್ಟಿಯಾಗಿ ಕುರುಚಲಾಗಿರುವುದರಿಂದ ಮೇಲಕ್ಕೆ 
ಹತ್ತದೆ ನೆಲದ ಮೇಲೆಯೇ ಹರಡಿಕೊಳ್ಳುವ ಬಳ್ಳಿಗಳು ವೀರುಧಗಳಿನಿಸುತ್ತವೆ. ಉದಾ :- ಕರ್ಬೂಜ, ಕಲ್ಲಂಗಡಿ ಮುಂತಾದವುಗಳು. ಮೊದಲು 
ಹೂವುಬಿಟ್ಟು ನಂತರ ಹೂವಿನ ಜಾಗದಲ್ಲೇ ಹಣ್ಣುಗಳು ಬಿಡುವ ಮಾವು ನೇರಳೆ, ತೆಂಗು ಮುಂತಾದವುಗಳೇ ದ್ರುಮಗಳು. 


*  ಹೂವಿಲ್ಲದೆ ಫಲಿಸುವ ಅರಳಿ, ಅತ್ತಿ, ಹ ಟ್ಟು 
ಔಷಧಿಗಳು. ಇವುಗಳು ಫಲಪಕ್ಕವಾದ ಮೇಲೆ ನಾಶಹೊಂದುತ್ತವೆ. ಆಶ್ರಯ ವೃಕ್ನಾದಿಗಳಿಗೆ ಹಬ್ಬಿ ಮೇ 


234 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಗೌರಜೋ ಮಹಿಷು ಕೃಷ್ಣ ಸೂಕರೋ ಗವಯೋ ರುರುಃ । 
ದ್ವಿಶಫಾ: ಪಶವಶ್ಚೇಮೇ ಅವಿರುಷ್ಟಶ್ಚ ಸತ್ತಮ 
1 ೨೧॥ 


ಖರೋತಶ್ಲೋತಶ್ವತರೋ ಗೌರಃ ಶರಭಶ್ಚಮರೀ ತಥಾ ॥ 
ಏತೇ ಚೈಕಶಫಾಃ ಕೃತ್ತಃ ಶೃಣು ಪಂಚನಖಾನ್ನಶೂನ್‌ 
I ೨೨ ॥ 


ಶ್ವಾ ಸೃಗಾಲೋ ವೃಕೋ ವ್ಯಾಫ್ರೋ ಮಾರ್ಜಾರ: ಶಶಶಲ್ಲಕೌ। 
ಸಿಂಹಃ ಕಪಿರ್ಗಜಃ ಕೂರ್ಮೋ ಗೋಧಾ ಚ ಮಕರಾದಯಃ 


1 ೨೩ ॥ 
ಕಂಕಗೃಧ್ರವಟಶ್ಯೇನಭಾಸಭಲ್ಲೂಕಬರ್ಹಿಣಃ I 
ಹಂಸಸಾರಸಚಕ್ರಾಹ್ತಾಕೋಲೂಕಾದಯಃ: ಖಗಾ: 

I ೨೪ 1 


ಅರ್ವಾಕ್ವೋತಸ್ತು ನವಮಃ ಕೃತ್ತರೇಕವಿಧೋ ನೃಣಾಮ್‌ । 
ರಜೋ ಧಿಕಾಃ ಕರ್ಮಪರಾ ದುಃಖೇ ಚ ಸುಖಮಾನಿನಃ 
॥ ೨೫ ॥ 


ವೈಕೃತಾಸ್ತ್ರಯ ಏವೈತೇ ದೇವಸರ್ಗಶ್ಚ ಸತ್ತಮ । 
ವೈಕಾರಿಕಸ್ತು ಯಃ ಪ್ರೋಕ್ತಃ ಕೌಮಾರಸ್ತೂಭಯಾತ್ಮಕಃ 
W ೨೬ ॥ 


ದೇವಸರ್ಗಶ್ಚಾಪವಿಧೋ ವಿಬುಧಾ: ಪಿತರೋತಸುರಾ: । 
ಗಂಧರ್ವಾಪ್ನರಸಃ ಸಿದ್ಧಾ ಯಕ್ಚರಕ್ಟಾಂಸಿ ಚಾರಣಾಃ 
1 ೨೭ ॥ 


ಭೂತಪ್ರೇತಪಿಶಾಚಾಶ್ಚ ವಿದ್ಯಾಧ್ರಾಃ: ಕಿನ್ನರಾದಯಃ। 
ದಶೈತೇ ವಿದುರಾಖ್ಯಾತಾಃ ಸರ್ಗಾಸ್ಟೇ ವಿಶಸ್ಟಕೃತಾಃ 
॥ ೨೮ ॥ 


ಅತಃ ಪರಂ ಪ್ರವಕ್ಟ್ಯಾಮಿ ವಂಶಾನ್ನನಂತರಾಣಿ ಚ । 
ಏವಂ ರಜಃಪ್ಲಶಃ ಸ್ರಷ್ಟಾ ಕಲ್ಪಾದಿಷ್ಟಾತ್ಯಭೂರ್ಹರಿ: । 
ಸೃಜತ್ಯಮೋಘಸಂಕಲ್ಪ ಆತ್ಮೈವಾತ್ಗಾನಮಾತ್ಸನಾ 1 ೨೯ ul 


ನೋಡಿಯೇ ವಸ್ತುವಿನ ಜ್ಞಾನವಾಗುತ್ತದೆ. ಇವುಗಳ ಹೃದಯದಲ್ಲಿ 
ವಿಚಾರಶಕ್ತಿ ಅಥವಾ ದೂರದರ್ಶಿತ್ವ ಇರುವುದಿಲ್ಲ ॥ ೨೦ ॥ 
ಸಾಧುಶ್ರೇಷ್ಠನೇ | ಈ ತಿರ್ಯಕ್‌ ಪ್ರಾಣಿಗಳಲ್ಲಿ - ಹಸು, ಆಡು, 
ಕೋಣ, ಜಿಂಕೆ, ಹಂದಿ ಗವಯ (ನೀಲಗೋವು) ರುರು ಎಂಬ 
ಮೃಗ, ಟಗರು, ಒಂಟೆ - ಇವುಗಳನ್ನು "ದ್ವಿಶಫ' (ಎರಡು 
ಗೊರಸುಗಳುಳ್ಳವುಗಳು) ಎಂದು ಕರೆಯುತ್ತಾರೆ. ॥ ೨೧॥ ಕತ್ತೆ, 
ಕುದುರೆ, ಹೆಸರುಗತ್ತೆ, ಗೌರಮೃಗ, ಶರಭ ಮತ್ತು ಚಮರೀಮೃಗ - 
ಈ ಆರು ಜಾತಿಯ ಪ್ರಾಣಿಗಳು " ಏಕ ಶಫ' (ಒಂದು ಗೊರಸು 
ಉಳ್ಳವುಗಳು) ಎನಿಸುತ್ತವೆ. ಇನ್ನು ಐದು ಉಗುರುಗಳುಳ್ಳ 
ಪಶು-ಪಕ್ಷಿಗಳ ಹೆಸರನ್ನು ಹೇಳುವೆನು ; ಕೇಳು. ॥ ೨೨ ॥ ನಾಯಿ, 
ನರಿ, ತೋಳ, ಹುಲಿ, ಬೆಕ್ಕು ಮೊಲ, ಮುಳ್ಳು ಹಂದಿ, ಸಿಂಹ, ಕಪಿ, 
ಆನೆ, ಆಮೆ, ಉಡ, ಮೊಸಳೆ ಮುಂತಾದ ಪ್ರಾಣಿಗಳು 'ಪಂಚನಖ' 
ಗಳಾಗಿವೆ. ॥ ೨೩। ಕಂಕ, ಗೃಧ್ರ, ಬಕ, ಗಿಡುಗ, ಭಾಸ, ನವಿಲು, 
ಹಂಸ, ಸಾರಸ, ಚಕ್ರವಾಕ, ಕಾಗೆ, ಗೂಬೆ ಮುಂತಾದವುಗಳು 
ಹಾರುವ ಪಕ್ಚಿಗಳೆಂದು ಕರೆಸಿಕೊಳ್ಳುವುವು. ॥ ೨೪ ॥ ವಿದುರನೇ | 
ಒಂಭತ್ತನೆಯ ಸೃಷ್ಟಿಯು ಮನುಷ್ಯರದ್ದು ಇದು ಒಂದೇ 
ಪ್ರಕಾರದ್ದಾಗಿದೆ. ಇವರಲ್ಲಿ ಆಹಾರದ ಸ್ರೋತವು ಮೇಲಿನಿಂದ 
(ಬಾಯಿಯಿಂದ) ಕೆಳಕ್ಕೆ ಹರಿಯುತ್ತದೆ. ಮನುಷ್ಯರು ರಜೋಗುಣ 
ಪ್ರಧಾನವಾಗಿದ್ದು ಕರ್ಮಪರಾಯಣ ಮತ್ತು ದುಃಖರೂಪೀ 
ವಿಷಯಗಳಲ್ಲೇ ಸುಖವನ್ನು ಭಾವಿಸುವರು. ॥ ೨೫ ॥ ಸ್ಥಾವರ, 
ಪಶು-ಪಕ್ಷಿ ಮನುಷ್ಯ - ಈ ಮೂರು ಬಗೆಯ ಸೃಷ್ಟಿಗೂ ಮತ್ತು 
ಮುಂದೆ ಹೇಳಲಾಗುವ ದೇವಸೃಷ್ಟಿಯೂ ವೈಕೃತ ಸೃಷ್ಟಿಯೇ ಆಗಿದೆ. 
ಮಹತ್ತತ್ವ್ವಾ ದಿರೂಪವಾದ ವೈಕಾರಿಕ ದೇವ ಸರ್ಗದ ಗಣನೆಯನ್ನು 
ಮೊದಲು ಪ್ರಾಕೃತ ಸೃಷ್ಟಿಯಲ್ಲಿ ಮಾಡಲಾಗಿದೆ. ಇವಲ್ಲದೆ 
ಸನತ್ಕುಮಾರಾದಿ ಖಷಿಗಳ ಕೌಮಾರ ಸರ್ಗವು ಪ್ರಾಕೃತ-ವೈಕಾರಿಕ 
ಎರಡೂ ಪ್ರಕಾರಗಳಿಂದ ಇದೆ. ॥ ೨೬ ॥ ದೇವತೆಗಳು, ಪಿತೃಗಳು, 
ಅಸುರರು, ಗಂಧರ್ವರು, ಅಪ್ಪರೆಯರು, ಯಕ್ಷ-ರಾಕೃಸರು, 
ಸಿದ್ಧರು, ಚಾರಣ - ವಿದ್ಯಾಧರರು, ಭೂತ- ಪ್ರೇತ-ಪಿಶಾಚಗಳು, 
ಕಿನ್ನರ - ಕಿಂಪುರುಷ - ಅಶ್ವಮುಖ ಮುಂತಾದ ಭೇದಗಳಿಂದ 
ದೇವಸೃಷ್ಟಿಯು ಎಂಟು ಪ್ರಕಾರದ್ದಾಗಿದೆ. ವಿದುರನೇ। ಹೀಗೆ 
ಜಗತ್ಶರ್ತಾ ಶ್ರೀಬ್ರಹ್ಮ ದೇವರಿಂದ ರಚಿತವಾದ ಈ ಹತ್ತು ಬಗೆಯ 
ಸೃಷ್ಟಿಯನ್ನು ನಾನು ನಿನಗೆ ಹೇಳಿದೆನು. ॥ ೨೭-೨೮ ॥ ಇನ್ನು 
ಮುಂದೆ ನಾನು ವಂಶ ಮತ್ತು ಮನ್ವಂತರಾದಿಗಳನ್ನು ವರ್ಣಿ 
ಸುವೆನು. ಹೀಗೆ ಸೃಷ್ಟಿಕರ್ತ ನಾದ ಸತ್ಯಸಂಕಲ್ಪನಾದ ಶ್ರೀಹರಿಯೇ 
ಬ್ರಹ್ಮದೇವರ ರೂಪದಲ್ಲಿ ಪ್ರತಿಕಲ್ಪದ ಪ್ರಾರಂಭ ದಲ್ಲಿಯೂ ರಜೋ 
ಗುಣದಿಂದ ವ್ಯಾಪಿಸಲ್ಪಟ್ಟು ತಾನೇ ಜಗದ್ರೂಪದಲ್ಲಿ ತನ್ನನ್ನೇ 
ಸೃಷ್ಟಿಸಿಕೊಳ್ಳುವನು. ॥ ೨೯ ॥ 


ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಅತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ವಂಧೇ ದಶಮೋತಧ್ಯಾಯಃ॥ ೧೦ ॥ 


ಸಕಸ ಸ್ರಿ ಭೋಡಾಸಾ...... 


10 ಅಧ್ಯಾಯ] 


ತೃತೀಯ ಸೃಂಧ 


ಹನ್ನೋ ೦ದನೆಯ ಅಧ್ಯಾಯ 
ಮನ್ಶಂತರವೇ ಮುಂತಾದ ಕಾಲವಿಭಾಗದ ವರ್ಣನೆ 


ಮೈತ್ರೇಯ ಉವಾಚ 


ಚರಮಃ ಸದ್ದಿಶೇಷಾಕಾಮನೇಕೋ5 ಸಂಯುತಃ ಸದಾ । 
ಪರಮಾಣು: ಸ ವಿಜ್ಞೇಯೋ ನೃಣಾಮೈಕ್ಯಭ್ರಮೋ ಯತಃ 
wou 


ಸತ ಏವ ಪದಾರ್ಥಸ್ಯ ಸ್ವರೂಪಾವಸ್ಥಿ ತಸ್ಯ ಯತ್‌ | 
ಕೈವಲ್ಕಂ  ಪರಮಮಹಾನವಿಶೇಷೋ ನಿರಂತರ: 
॥| ೨ ॥ 


ಏವಂ ಕಾಲೋತಪ್ಠನುಮಿತ ಸೌಕ್ಸ್ಟ್ಯ 
ಸಂಸ್ಥಾನಭುಕ್ನ್ಯಾ ಭಗವಾನವ್ಯಕ್ರೋ 


€ ಸೌಲ್ಯೇ ಚ ಸತ್ತಮ | 
ವ್ಯಕ್ಷಭುಗ್ಗಿಭು: 
॥ ೩॥ 


ಸ ಕಾಲಃ ಪರಮಾಣುರ್ವೈ ಯೋ ಭುಂಕ್ಣೇ ಪರಮಾಣುತಾಮ್‌ | 


ಸತೋತವಿಶೇಷಭುಗ್ಗಸು ಸ ಕಾಲಃ ಪರಮೋ ಮಹಾನ್‌ 
wv 


ಅಣುರ್ದ್ವೌ ಪರಮಾಣೂ ಸ್ಯಾತ್ತ್ವ; ಸರೇಣುಸ್ತ್ರ ಯಃ ಸ್ಮೃತಃ 
ಜಾಲಾರ್ಕರಶ್ಚ್ಯ ವಗತಃ 'ನೆಮೇವಾನುಪತನ್ನಗಾತ್‌ 
॥ ೫ ॥ 


ತ್ರಸರೇಣುತ್ರಿಕಂ ಭುಂಕ್ರೇ ಯಃ ಕಾಲಃ ಸ ತ್ರುಟಿಃ ಸ್ಮೃತಃ । 


ಶತಭಾಗಸ್ತು ವೇಧ: ಸ್ಕಾತ್ತೆ ್ರೈಸ್ಪಿಭಿಸ್ತು ಲವಃ ಸ್ಥ "ತ: 
11 ೬ || 


ನಿಮೇಷಸ್ವಿಲವೋ ಜ್ಲೇಯ ಆಮ್ಚಾತಸ್ತೇ ತ್ರಯಃ ಕ್ಷಣಃ 1 


ಕ್ಷಣಾನ್ದಂಚ ವಿದುಃ ಕಾಷ್ಠಾಂ ಲಘು ತಾ ದಶ ಪಂಚೆ ಚ 
wd 1 


ೇಮೈತ್ರೇಯರು ಹೇಳುತ್ತಾರೆ - ವಿದುರನೇ! ಈಗ ನಿನಗೆ 
ಕಾಲದ ವಿಶೇಷ ಸ್ವರೂಪಗಳನ್ನು ವರ್ಣಿಸುವೆನು; ಕೇಳು, ಅವು 
ಮೊದಲನೆಯದು ಪರಮಾಣುವು. ಈ ಪರಮಾಣು ಪೃಥ್ವಿಯೇ 
ಮುಂತಾದ ಕಾರ್ಯವರ್ಗದ ಸೂಕ್ತ್ಮತಮವಾದ ಅಂಶ. ಇನ್ನು 
ಮುಂದೆ ವಿಭಾಗಮಾಡಲಾಗದಿರುವ ಅಂಶ. ಬದಲಾವಣೆ ಹೊಂ 
ದದೆ ಇರುವ ಮತ್ತು ಇತರ ಪರಮಾಣುಗಳೊಡನೆ ಸಂಯೋಗ 
ವನ್ನು ಹೊಂದಲಾರದ ಅಂಶ. ಇಂತಹ ಅನೇಕ ಪರಮಾಣುಗಳು 
ಪರಸ್ಪರವಾಗಿ ಕೂಡಿರುವಾಗಲೇ ಮನುಷ್ಯರಿಗೆ ಭ್ರಮೆಯಿಂದ 
ಪರಮಾಣುಸಮುದಾಯ ರೂಪವಾದ ಒಂದು ಅವಯವ ಇದೆ 
ಎಂದು ತೋರಿಬರುತ್ತದೆ. ॥ ೧ ॥ ಈ ಪರಮಾಣುವು ಯಾವುದರ 
ಸೂಕ್ಷ್ಮತಮವಾದ ಅಂಶವಾಗಿದೆಯೋ - ಅಂತಹ ಪೃಥ್ವಿವ್ಯಾದಿ 
ಕಾರ್ಯಗಳ ಏಕತೆಯೇ, ಸಮುದಾಯವೇ, ಸಮಗ್ರರೂಪವೇ 
ಪರಮ ಮಹತ್ತು ಎನಿಸುವುದು. ಆಗ ಅದರಲ್ಲಿ ಪ್ರಳಯವೇ 
ಮುಂತಾದ ಅವಸ್ಥಾಭೇದಗಳ ಸ್ಪೂರ್ತಿ ಇರುವುದಿಲ್ಲ ಹೊಸಕಾಲ, 
ಹಳೆಯಕಾಲ ಇತ್ಯಾದಿ ಕಾಲಭೇದಗಳು ತಿಳಿದುಬರುವುದಿಲ್ಲ 
ಘಟ-ಪಟಾದಿ ವಸ್ತುಭೇದಗಳ ಕಲ್ಪನೆಯೂ ತೋರುವುದಿಲ್ಲ 
॥ ೨ ॥ ಸಾಧುಶ್ರೇಷ್ಠನೇ | ಹೀಗೆ ವಸ್ತುವಿನ ಸೂಕ್ಷತಮ ಮತ್ತು 
ಮಹತ್ತಮ ಸ್ವರೂಪವನ್ನು ತಿಳಿಸಿದೆನಲ್ಲ! ಇದರಂತೆಯೇ ಪರ 
ಮಾಣು ಮುಂತಾದ ಅಮ್ಸ್‌ಗಳಲ್ಲಿ ವ್ಯಾಪ್ತವಾಗಿ ಪದಾರ್ಥಗಳನ್ನು 
ಭೋಗಿಸುವಂತಹವನೂ, ಸೃಷ್ಟಾ 'ನಿಗಳಲ್ಲಿ ಸಮರ್ಥನೂ, ಅವಕ್ಕೆ 
ಸ್ವರೂಪನೂ ಆದ ಭಗವಾನ್‌ ಕಾಲನ ಸೂಕ್ಷ್ಮತೆ ಮತ್ತು ಸ್ಥೂಲತೆಯ 
ಅನುಮಾನ ಮಾಡಬಹುದಾಗಿದೆ. ॥ ೩ ॥ ಪ್ರಪಂಚದಲ್ಲಿ ಪರಮಾಣು 
ವಿನಂತಹ ಸೂಕ್ಷ್ಮ ವಾದ ಅವಸ್ಥೆಯಲ್ಲಿ ವ್ಯಾಷಾಗಿರುವ ಕಾಲವನ್ನು 
ಸೂಕ್ಷ ತಮ ಕಾಲವೆಂದು ಅರಿಯಬೇಕು. ಸೃಷ್ಟಿಯಿಂದಾರಂಭಿಸಿ 
ಪ್ರಳಯದವರೆಗೆ ಅದರ ಎಲ್ಲ ಅವಸ್ಥೆಗಳನ್ನು. ಅನುಭವಿಸುವ 
ಕಾಲವೇ ಪರಮ ಮಹತ್ಕಾಲವು. WY I 
ಎರಡು ಪರಮಾಣುಗಳು ಸೇರಿ ಒಂದು "ಅಣು'ವಾಗುತ್ತದೆ. 
ಮೂರು ಅಣುಗಳು ಸೇರಿ ಒಂದು 'ತೃಸರೇಣು' ಆಗುವುದು. ಇದು 
ಕಿಟಕಿಯ ಮೂಲಕ ಬರುವ ಸೂರ್ಯಕಿರಣದಲ್ಲಿ ಆಕಾಶದಲ್ಲಿ 
ಹಾರಿಹೋಗುತ್ತಾ ಭೂಮಿಗಿಳಿಯುವ ಕಣಗಳಂತೆ ಕಾಣುತ್ತದೆ. 
॥ ೫ ॥ ಇಂತಹ ಮೂರು ತೃಸರೇಣುಗಳನ್ನು ದಾಟಲು ಸೂರ್ಯ 
ನಿಗೆ ತಗಲುವ ಸಮಯವನ್ನು “ತ್ರುಟಿ' "ಎಂದು ಹೇಳುತ್ತಾರೆ. 
ತ್ರುಟಿಯ ನೂರುಪಟ್ಟು ಕಾಲವು 'ವೇಧ' ಎಂತಲೂ, ಮೂರು 
ವೇಧಗಳು ಒಂದು " ಲವ' ಎಂದೂ ಹೆಳುತ್ತಾರೆ. ॥ ೬॥ ಮೂರು 
ಲವ 'ಗಳಿಗೆ ಒಂದು "ನಿಮೇಷ' ಮತ್ತು ಮೂರು ನಿಮೇಷಗಳಿಗೆ 
ಒಂದು "ಕ್ಷಣ'ವೆಂತಲೂ, ಐದು ಕ್ಷಣಗಳಿಗೆ "ಒಂದು ' ಕಾಷ್ಠಾ ಮೆಂತಲೂ, 
ಹದಿನೈದು ಕಾಷ್ಠಾಗಳಿಗೆ ಒಂದು “ಲಘಂ' ಎಂತಲೂ ಹೇಳುತ್ತಾರೆ. 
1೭॥ ಹದಿನೈದು ಲಘುಗಳಿಗೆ ಒಂದು "ನಾಡಿಕಾ' (ದಂಡೆ) 
ಎನುತ್ತಾರೆ. ಎರಡು ನಾಡಿಕೆಗಳ ಕಾಲವನ್ನು ಒಂದು "ಮುಹೂರ್ತ" 


236 


ಲಘೂನಿ ವೈ ಸಮಾಮ್ನಾತಾ ದಶ ಪಂಚ ಚ ನಾಡಿಕಾ । 
ತೇ ದ್ವೇ ಮುಹೂರ್ತ: ಪ್ರಹರಃ ಷಡ್ಯಾಮಃಸಪ್ಪವಾ ನೃಣಾಮ್‌ 
॥ ೮॥ 


ದ್ವಾದಶಾರ್ಧಪಲೋನ್ಮಾನಂ ಚತುರ್ಭಿಶ್ಚತುರಂಗುಲೈ: | 
ಸ್ವರ್ಣಮಾಷ್ಠೆ: ಕೃತಚ್ಛಿದ್ರಂ ಯಾವತ್ನಸ್ನಜಲಪ್ಪುತಮ್‌ 
ue೯ 


ಯಾಮಾಶ್ನತ್ನಾರಶ್ನತ್ನಾರೋ ಮರ್ತ್ಯಾನಾಮಹನೀ ಉಭೇ। 
ಚ ಬ 
ಪಕಃ ಪಂಚದಶಾಹಾನಿ ಶುಕ: ಕಷಶ ಮಾನದ 
ul mM ೪ಣಚ 

I ೧೦ I 


ತಯೋಃ ಸಮುಚ್ಚಯೋ ಮಾಸಃ ಪಿತೃಣಾಂ ತದಹರ್ನಿಶಮ್‌ । 
ದ್ವೌ ತಾವೃತುಃ ಷಡಯನಂ ದಕ್ಷಿಣಂ ಚೋತ್ತರಂ ದಿವಿ 
1 ೧೧ ॥1 


ಅಯನೇ ಚಾಹನೀ ಪ್ರಾಹುರ್ವತ್ತರೋ ದ್ವಾದಶ ಸ್ವತಃ । 
ಸಂವತ್ತರಶತಂ ನೃಣಾಂ ಪರಮಾಯುರ್ನಿರೂಪಿತಮ್‌ 
॥ ೧೨॥ 


ಗ್ರಹರ್ಕ್ಕತಾರಾಚಕ್ರಸ್ಥ ಪರಮಾಣ್ವಾದಿನಾ ಜಗತ್‌ । 
ಸಂವತ್ಸರಾವಸಾನೇನ ಪರ್ಯೇತ್ಯನಿಮಿಷೋ ವಿಭುಃ 
॥1 ೧೩ ॥ 


ಸಂವತ್ತರಃ ಪರಿವತ್ತರ ಇಡಾವತ್ತರ ಏವ ಚ 1 
ಅನುವತ್ತರೋ ವತ್ತರಶ್ಚ ವಿದುರೈವಂ ಪ್ರಭಾಷ್ಕತೇ 
॥1 ೧೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ಎನ್ನುತ್ತಾರೆ. ದಿವಸವು ಕುಗ್ಗುವುದು ಮತ್ತು ಹಿಗ್ಗುವುದು ಇದಕ್ಕನು 
ಸಾರ ಆರು ಅಥವಾ ಏಳು ನಾಡಿಕೆಗಳ ಕಾಲವು ಒಂದು "ಪ್ರಹರ' 
ಎನಿಸುತ್ತದೆ. (ಇದರಲ್ಲಿ ಹಗಲು ಮತ್ತು ರಾತ್ರಿಗಳ ಸಂಧಿಕಾಲದಲ್ಲಿ 
ಬರುವ ಎರಡು ಮುಹೂರ್ತಗಳು ಲೆಕ್ಕಕ್ಕೆ ಬರುವುದಿಲ್ಲ) 
ಮನುಷ್ಯರ ಹಗಲು ಅಥವಾ ರಾತ್ರಿಯ ನಾಲ್ಕನೆಯ ಒಂದು 
ಭಾಗವಾಗಿರುವ ಇದನ್ನು "ಯಾಮ' ಎಂದೂ ಹೇಳುತ್ತಾರೆ. ॥ ೮ ॥ 
ಇಪ್ಪತ್ತು ಗುಲಗುಂಜಿ ತೂಕವುಳ್ಳ ಚಿನ್ನದಿಂದ ನಾಲ್ಕು ಅಂಗುಲ 
ಪ್ರಮಾಣದ ಸೂಜಿಯನ್ನು ಮಾಡಿ, ಅದರಿಂದ ಆರು ಪಲಗಳ 
ತೂಕವುಳ್ಳ ತಾಮ್ರದ ಪಾತ್ರೆಯ ಕೆಳಗಡೆಯಲ್ಲಿ ರಂಧ್ರವನ್ನು 
ಕೊರೆದು, ಅದನ್ನು ಒಂದು ಸೇರು ನೀರುಳ್ಳ ಮತ್ತೊಂದು 
ಪಾತ್ರೆಯಲ್ಲಿ ಇಡಬೇಕು. ಆಗ ಕೆಳಗಿನ ರಂಧ್ರದಿಂದ ನೀರು 
ಮೇಲಕ್ಕೆ ಉಕ್ಕಿ ಆ ಪಾತ್ರೆಯು ಮುಳುಗಿಹೋಗುವ ಅಷ್ಟು 
ಕಾಲವನ್ನು "ನಾಡಿಕಾ' ಎಂದು ಹೇಳುತ್ತಾರೆ. ॥ ೯ ॥ ಎದುರನೇ | 
ಮೇಲೆ ಹೇಳಿದ ನಾಲ್ಕು ಯಾಮಗಳು ಹಗಲೆಂತಲೂ, ನಾಲ್ಕು 
ಯಾಮಗಳು ರಾತ್ರಿಯೆಂತಲೂ ಮನುಷ್ಯಮಾನದ ಪ್ರಕಾರ 
ತಿಳಿಯಬೇಕು. ಇಂತಹ ಹದಿನೈದು ಹಗಲು-ರಾತ್ರಿಗಳು ಸೇರಿದರೆ 
ಒಂದು “ಪಕ್ಷವಾಗುತ್ತದೆ. ಈ ಪಕ್ಷಗಳಲ್ಲಿ "ಶುಕ್ಲ, "ಕೃಷ್ಣ ಎಂಬ 
ಎರಡು ವಿಭಾಗಗಳಿವೆ. ॥ ೧೦ ॥ ಇವೆರಡೂ ಪಕ್ಸಗಳು ಸೇರಿದರೆ 
ಮನುಷ್ಯರ ಒಂದು "ಮಾಸ 'ವಾಗುತ್ತದೆ. ಪಿತೃಗಳಿಗೆ ಒಂದು ದಿನ 
(ಹಗಲಿರುಳು)ವಾಗುತ್ತದೆ. ಎರಡು ತಿಂಗಳುಗಳ ಒಂದು "ಯತು' 
ಮತ್ತು ಆರು ತಿಂಗಳ ಒಂದು ಅಯನವಾಗುತ್ತದೆ. ಅಯನಗಳಲ್ಲಿ 
ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬ ಎರಡು 
ಭೇದಗಳುಂಟು. ॥ ೧೧ ॥ ಇವೆರಡು ಅಯನಗಳು ಸೇರಿದರೆ 
ದೇವತೆಗಳ ಒಂದು ದಿವಸ (ಅಹೋರಾತ್ರಿ)ವಾಗುತ್ತದೆ. ಮನುಷ್ಯ 
ಮಾನದಲ್ಲಿ ಹನ್ನೆರಡು ತಿಂಗಳುಗಳಿಗೆ ಒಂದು ವರ್ಷವು. ಇಂತಹ 
ನೂರು ವರ್ಷಗಳೇ ಮನುಷ್ಯನ ಪರಮಾಯುಸ್ಸು ಎಂದು 
ಹೇಳಲಾಗಿದೆ. ॥ ೧೨ ॥ ಚಂದ್ರನೇ ಮೊದಲಾದ ಗ್ರಹರು, 
ಅಶ್ವಿನ್ಯಾದಿ ನಕ್ಷತ್ರಗಳು, ಸಮಸ್ತ ತಾರಾಮಂಡಲದ ಅಧಿಷ್ಠಾತ್ಸ 
ನಾದ ಕಾಲಸ್ವರೂಪೀ ಭಗವಾನ್‌ ಸೂರ್ಯನು ಪರಮಾಣು 
ವಿನಿಂದ ಹಿಡಿದು ಸಂವತ್ತರಪರ್ಯಂತವಾದ ಕಾಲದಲ್ಲಿ ದ್ವಾದಶ 
ರಾಶಿರೂಪೀ ಸಮಸ್ತ ಭುವನಕೋಶವನ್ನು ನಿರಂತರ ಪ್ರದಕ್ಷಿಣೆ 
ಮಾಡುತ್ತಾ ಇರುತ್ತಾನೆ. ॥ ೧೩ ॥ ಸೂರ್ಯ, ಬೃಹಸ್ಥತಿ, ಸವನ, 
ಚಂದ್ರ, ನಕ್ಷತ್ರ ಸಂಬಂಧೀ ತಿಂಗಳುಗಳ ಭೇದದಿಂದ ಈ ವರ್ಷ 
ವನ್ನು ಸಂವತ್ತರ, ಪರಿವತ್ತರ, ಇಡಾವತ್ತರ, ಅನುವತ್ತರ ಮತ್ತು ವತ್ತರ 
ಹೀಗೆ ಹೇಳಲಾಗುತ್ತದೆ. ॥ ೧೪ ॥ ವಿದುರನೇ! ಈ ಐದು ವಿಧ 
ವಾದ ವರ್ಷಗಳನ್ನೂ ಪ್ರವರ್ತಿಸುತ್ತಿರುವ ಭಗವಾನ್‌ ಸೂರ್ಯ 
ನನ್ನುನೀವು ಉಪಚಾರಾದಿಗಳನ್ನು ಸಮರ್ಪಿಸಿ ಪೂಜೆಮಾಡಿರಿ. ಈ 
ಸೂರ್ಯದೇವನು ಪಂಚಭೂತಗಳಲ್ಲಿ ತೇಜಸ್ವರೂಪನಾಗಿದ್ದಾನೆ. 
ತನ್ನ ಕಾಲಶಕ್ಕಿಯಿಂದ ಬೀಜವೇ ಮುಂತಾದ ಪದಾರ್ಥಗಳನ್ನು 
ಮೊಳಕೆಯಾಗುವ ಶಕ್ತಿಯನ್ನು ಅನೇಕ ಪ್ರಕಾರದಿಂದ ಕಾರ್ಯೋ 
ನ್ನುಖಗೊಳಿಸುತ್ತಾನೆ. ಇವನು ಪುರುಷರ ಮೋಹನಿವೃತ್ತಿಗಾಗಿ ಅವರ 
ಆಯುಸನ್ನು ಕ್ಷಯಗೊಳಿಸುತ್ತಾ ಆಕಾಶದಲ್ಲಿ ವಿಚರಿಸುತ್ತಾ ಇರು 


ಟಟ ತೃತೀಯ ಸ್ಕಂಧ 237 
ತ ಸು 


ತ್ತಾನೆ. ಇವನೇ ಸಕಾಮ ಪುರುಷರಿಗೆ ಯಜ್ಞಾಧಿ ಕರ್ಮಗಳಿಂದ 


ಯಃ ಸೃಜ್ಯಶಕ್ತಿಮುರುಧೋಚ್ಛ ಸಯನ್‌ ಸ್ವಶಕ್ಕ್ಯಾ 


ಪುಂಸೋತಭ್ರಮಾಯ ದಿವಿ ಧಾವತಿ ಭೂತಭೇದಃ । ಪ್ರಾಪ್ತವಾಗುವ ಸ್ವರ್ಗಾದಿ ಮಂಗಲಮಯ ಫಲಗಳನ್ನು 
ತ ಇ 
ಕಾಲಾಖ್ಯಯಾಗುಣವುಯಂ ಕ್ರತುಭಿರ್ವಿತನ್ವು- ವಿಸ್ತರಿಸುತ್ತಾನೆ. ॥ ೧೫ ॥ 


ವಿದುರನೆಂದನು - ಮುನಿವರ್ಯರೇ! ತಾವು ದೇವತೆಗಳ, 
ಪಿತೃಗಳ, ಮನುಷ್ಯರ ಪರಮಾಯುಷ್ಯವನ್ನು ವರ್ಣಿಸಿದಿರಿ. ಇನ್ನು 
ಮೂರು ಲೋಕಗಳ ಹೊರಗಿದ್ದು ಕಲ್ಪಕಾಲಕ್ಕಿಂತಲೂ ಹೆಚ್ಚು ಕಾಲದ 
ವರೆಗೆ ಇರುವ ಜ್ಲಾನಿಶ್ರೇಷ್ಠರಾದ ಸನಕಾದಿಮುನಿಗಳ ಆಯುಸ್ಸು 
ಎಷ್ಟೆಂಬುದನ್ನು ತಿಳಿಸಿರಿ. ॥ ೧೬ ॥ ನೀವು ಭಗವಂತನ ಕಾಲಗತಿ 
ಯನ್ನು ಚೆನ್ನಾಗಿ ತಿಳಿದಿರುವಿರಿ. ಏಕೆಂದರೆ, ಧೀರರಾದ ಜ್ಞಾನಿಗಳು 
ತಮ್ಮ ಯೋಗಸಿದ್ದವಾದ ದೃಷ್ಟಿಯಿಂದ ಇಡೀ ವಿಶ್ವವನ್ನೇ ನೋಡ 
ಬಲ್ಲರು. ॥ ೧೭ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ। ಕೃತ 
ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಂಬ ಈ 
ನಾಲ್ಕು ಯುಗಗಳು ತಮ್ಮ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶ 
ಗಳೊಡನೆ ಕೂಡಿ ದೇವತೆಗಳ ಹನ್ನೆರಡುಸಾವಿರ ವರ್ಷಗಳವರೆಗೆ 
ಇರುತ್ತವೆ ಎಂದು ಹೇಳಲಾಗಿದೆ. ॥ ೧೮ ॥ ಈ ಕೃತಯುಗವೇ 
ಮುಂತಾದ ನಾಲ್ಕು ಯುಗಗಳಲ್ಲಿ ಕ್ರಮವಾಗಿ ನಾಲ್ಕು ಮೂರು, 
ಎರಡು ಮತ್ತು ಒಂದು ಸಾವಿರ ದಿವ್ಯವರ್ಷಗಳಿರುತ್ತವೆ. ಪ್ರತಿ 
ಯೊಂದರಲ್ಲಿಯೂ ಎಷ್ಟೆಷ್ಟು ಸಾವಿರ ವರ್ಷಗಳಿರುತ್ತವೋ ಅವಕ್ಕೆ, 
ಎರಡರಷ್ಟು ನೂರು ವರ್ಷಗಳು ಅವುಗಳ ಸಂಧ್ಯಾಕಾಲ ಮತ್ತು 
ಸಂಧ್ಯಾಂಶಗಳಲ್ಲಿ ಇರುತ್ತವೆ.* ॥ ೧೯ ॥ ಯುಗದ ಪ್ರಾರಂಭದಲ್ಲಿ 
ಸಂಧ್ಯೆ ಮತ್ತು ಅಂತ್ಯದಲ್ಲಿ ಸಂಧ್ಯಾಂಶವಿರುತ್ತದೆ. ಇದರ ವರ್ಷ 
ಗಣನೆಯು ನೂರಾರು ಸಂಖ್ಯೆಯಲ್ಲಿರುತ್ತವೆ. ಇದರ ನಡುವಿನ 
ಕಾಲವನ್ನು ಕಾಲದ ಜ್ಞಾ ್ಲಿನವುಳ್ಳೆವರು ಯುಗವೆಂದು ಹೇಳಿರುವರು. 
ಪ್ರತಿಯೊಂದು ಯುಗದಲ್ಲಿಯೂ ಒಂದೊಂದು ವಿಶೇಷಧರ್ಮದ 
ವಿಧಾನ ಮಾಡಲಾಗಿದೆ. ॥ ೨೦ ॥ ಕೃತಯುಗದ ಮನುಷ್ಯರಲ್ಲಿ 
ಧರ್ಮವು ತನ್ನ ನಾಲ್ಕು ಪಾದಗಳಿಂದಲೂ ಕೂಡಿರುತ್ತದೆ. ಇತರ 
ಯುಗಗಳಲ್ಲಿ ಕ್ರಮವಾಗಿ ಅಧರ್ಮವು ವೃದ್ಧಿಹೊಂದುವುದರಿಂದ 
ಧರ್ಮದ ಒಂದೊಂದು ಚರಣವು ಕ್ಷೀಣವಾಗುತ್ತದೆ. ॥ ೨೧ ॥ 
ಪ್ರಿಯ ವಿದುರನೇ! ಈ ತ್ರೈಲೋಕ್ಕದ ಹೊರಗೆ ಮಹರ್ಲೊೋಕ 
ದಿಂದ ಬ್ರಹ್ಮಲೋಕದವರೆಗೂ ಇರುವ ಲೋಕಗಳಲ್ಲಿ ಒಂದು 
ಸಾವಿರ ಚತುರ್ಯುಗದ ಒಂದು ಹಗಲು ಮತ್ತು ಇಷ್ಟೇ ದೊಡ್ಡ 
ರಾತ್ರೆಯು ಇರುತ್ತದೆ. ಆ ರಾತ್ರಿಭಾಗದಲ್ಲಿ ಜಗತ್ಫರ್ಶೃವಾದ 
ಬ್ರಹ್ಮದೇವರು ಶಯನಿಸುತ್ತಾರೆ. ॥ ೨೨ ॥ ಆ ರಾತ್ರಿಯು ಮುಗಿ 
ಯುತ್ತಲೇ ಈ ಲೋಕದ ಕಲ್ಪವು ಪ್ರಾರಂಭವಾಗುತ್ತದೆ. ಅಂದರೆ 
ಬ್ರಹ್ಮದೇವರು ಮತ್ತೆ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾರೆ. ಬ್ರಹ್ಮದೇವರ 
ಮಾವಾ ೦೦ರ ವಷವರ್ಷಗಳು ಯುಗದ್ದು ಮತ್ತು ೮೦೦ ಸಂಧ್ಯಾ ಹಾಗೂ ಸಂಧ್ಯಾಂಶದ ಒಟ್ಟು ೪,೮೦೦ ದಿವ್ವವರ್ಷಗಳು. ಹಾಗೆಯೇ 

ತ್ರೇತಾಯುಗದಲ್ಲಿ ೩,೬೦೦ ದಿವ್ವವರ್ಷಗಳು (೩,೦೦೦ + ೬೦೦). ದ್ವಾಪರಯುಗದಲ್ಲಿ ೨,೪೦೦ ದಿವ್ಯವರ್ಷಗಳು (೨೦೦೦ * ೪೦೦). 

ಕಲಿಯುಗದಲ್ಲಿ ೧,೨೦೦ ದಿವ್ವವರ್ಷಗಳು (೧,೦೦೦ * ೨೦೦) ಇರುತ್ತವೆ. ಮನುಷ್ಯರ ಒಂದು ವರ್ಷವು ದೇವತೆಗಳ ಒಂದು ದಿನ. ಆದ್ದರಿಂದ 

ದೇವತೆಗಳ ಒಂದು ವರ್ಷ ಮನುಷ್ಯರ ೩೬೦ ವರ್ಷಗಳಿಗೆ ಸರಿಯಾದುದು. ಇದೇ ರೀತಿ ಮನುಷ್ಯಮಾನದಂತೆ ಕಲಿಯುಗದಲ್ಲಿ ೪,೩೨,೦೦೦ 

ವರ್ಷಗಳು. ಇದಕ್ಕೆ ಎರಡರಷ್ಟು ದ್ವಾಪರಯುಗದಲ್ಲೂ ಮೂರರಷ್ಟು ತ್ತೇತಾಯುಗದಲ್ಲೂ ನಾಲ್ಕರಷ್ಟು ಕೃತಯುಗಲ್ಲೂ ವರ್ಷಗಳು ಆಯದ 


ತಿಳಿಯಬೇಕು. 


ಸ್ಕೈ ಬಲಿಂ ಹರತ ವತ್ತರಪಂಚಕಾಯ ॥ ೧೫ ॥ 


ವಿದುರಉವಾಚ 


ಪಿತ್ಧದೇವಮನುಷ್ಠಾಣಾಮಾಯು: ಪರಮಿದಂ ಸ್ಥ ಮ್‌ I 
ಪರೇಷಾಂ ಗತಿಮಾಚಕ್ಸ ಶೆ ಯೇ ಸ್ಯುಃ ಕಲ್ಪಾದ್ಧಹಿರ್ವಿದಃ 
॥ O೬ I 


ಭಗವಾನ್‌ ವೇದ ಕಾಲಸ್ಯ ಗತಿಂ ಭಗವತೋ ನನು। 
ವಿಶ್ವಂ ವಿಚಕ್ಸತ್ತೇ ಧೀರಾ ಯೋಗರಾದ್ದೇನ ಚಕ್ಸುಷಾ 
1 ೧೭ ॥ 


ಮೈತ್ರೇಯ ಉವಾಚ 


ಕೃತಂ ತ್ರೇತಾ ದ್ವಾಪರಂ ಚ ಕಲಿಶ್ಚೇತಿ ಚತುರ್ಯುಗಮ್‌ । 
ದಿವೈ ರ್ದಾದಶಭಿರ್ವರ್ಪೈಃ ಸಾವಧಾನಂ ನಿರೂಪಿತಮ್‌ 
॥ ೧೮ ॥ 


ಚತ್ಪಾಧಿ ತ್ರೀಣಿ ದ್ವೇ ಚೈಕಂ ಕೃತಾದಿಷು ಯಥಾಕ್ರಮಮ್‌ । 
ಸಂಖ್ಯಾತಾನಿ ಸಹಸ್ರಾಣಿ ದ್ವಿಗುಣಾನಿ ಶತಾನಿ ಚ 
॥೧೯॥ 


ಸಂಧ್ಯಾಂ ಶಯೋರಂತರೇಣ ಯಃ ಕಾಲಃ ಶತಸಂಖ್ಯಯೋಃ । 
ತಮೇವಾಹುರ್ಯುಗಂತಜ್ಜ್ಞಾಯತ್ರ ಧರ್ಮೋ ವಿಧೀಯತೇ 
w ೨೦ ॥ 


ಧರ್ಮಶ್ನತುಷ್ಪಾನ್ನನುಜಾನ್‌ ಕೃತೇ ಸಮನುವರ್ತತೇ । 
ಸ ಏವಾನ್ಯೇಷ್ಟಧರ್ಮೇಣ ವ್ಯೇತಿ ಪಾದೇನ ವರ್ಧತಾ 
॥ ೨೧॥ 


ತ್ರಿಲೋಕ್ಯಾ ಯುಗಸಾಹಸ್ತಂ ಬಹಿರಾಬ್ರಹ್ಮಣೋ ದಿನಮ್‌ । 
ತಾವತ್ಯೇವ ನಿಶಾ ತಾತ ಯನ್ನಿಮೀಲತಿ ವಿಶ್ಪಸ್ಟಕ್‌ 
1 ೨೨ ॥ 


[173910 A 


238 
ನಿಶಾವಸಾನ ಆರಬ್ಲೋ ಲೋಕಕಲ್ಲೋತನುವರ್ತತೇ। 
ಯಾವದ್ದಿನಂ ಭಗವತೋ  ಮನೂನ್ಸುಂಜಂಶ್ನತುರ್ದಶ 
I ೨೩ ॥ 
ಸ್ವಂ ಸೂ ಕಾಲಂ ಮನುರ್ಭುಂಕ್ಷೇ ಸಾಧಿಕಾಂ ಹೇಕಸಪ್ಪತಿಮ್‌ | 
ಮನ್ಸಂತರೇಷು ಮನವಸ್ತದ್ದಂಶ್ಯಾ ಖಯಹಯಃ ಸುರಾಃ । 
ಭವಂತಿ ಚೈವ ಯುಗಪತ್ನುರೇಶಾಶ್ಚಾನು ಯೇ ಚ ತಾನ್‌ 
॥ಭ ೨೪ ॥ 
ಏಷ ದೈನಂದಿನಃ ಸರ್ಗೊೋ ಬ್ರಾಹ್ಮಸ್ತೈಲೋಕೃವರ್ತನಃ | 
ತಿರ್ಯಜನೃಷಿತೃದೇವಾನಾಂ ಸಂಭವೋ ಯತ್ರ ಕರ್ಮಭಿಃ 


n ೨೫ ॥ 
ಮನ್ಸುತರೇಷು ಭಗವಾನ್‌ ಬಿಭ್ರತ್ತಸ್ಮಂ ಸ್ವಮೂರ್ತಿಭಿಃ । 
ಮನ್ಹಾದಿಭಿರಿದಂ ವಿಶ್ವಮವತ್ಯುದಿತಪೌರುಷಃ 

W ೨೬ ॥ 


ತಮೋಮಾತ್ರಾಮುಪಾದಾಯ ಪ್ರತಿಸಂರುದ್ಧವಿಕ್ರಮಃ । 
ಕಾಲೇನಾನುಗತಾಶೇಷ ಆಸ್ರೇ ತೂಪ್ಲೀಂ ದಿನಾತ್ಯಯೇ 
I ೨೭ ॥ 
ತಮೇವಾನ್ವಸಿಧೀಯಂತೇ ಲೋಕಾ ಭೂರಾದಯಸ್ವಯಃ | 
ನಿಶಾಯಾಮನುವೃತ್ತಾಯಾಂ ನಿರ್ಮುಕ್ಷಶಶಿಭಾಸ್ಕರಮ್‌ 


uw ೨೮ ॥ 
ತ್ರಿಲೋಕ್ಯಾಂ ದಹ್ಯಮಾನಾಯಾಂ 
ಶಕಾ ಸಂಕರ್ಷಣಾಗ್ನಿನಾ | 
ಯಾಂತ್ಕ್ಯೂಷ್ಠಣಾ ಮಹರ್ಲೋಕಾ- 
ಜನಂ ಭೃಗ್ವಾದಯೋಕ ರ್ದಿತಾಃ ॥ ೨೯॥ 
ತಾವತ್ತಿಭುವನಂ ಸದ್ಯಃ ಕಲ್ಪಾಂತೈಧಿತಸಿಂಧವಃ । 
ಪ್ಲಾವಯಂತ್ಯುತ್ಕಚಾಟೋಪಚಂಡವಾತೇರಿತೋರ್ಮಯಃ 
11 ೩೦॥ 


ಅಂತಃ ಸ ತಸ್ಮಿನ್‌ ಸಲಿಲ ಆಸ್ತೇ5ನಂತಾಸನೋ ಹರಿಃ । 
ಯೋಗನಿದ್ರಾನಿಮೀಲಾಕ್ಠ ಸೂಯಮಾನೋ ಜನಾಲಯ್ಯ: 


1೩0 
ಏವಂ ವಿಧೈರಹೋರಾತ್ಸೈಃ ಕಾಲಗತ್ಯೋಪಲಕ್ಕಿತ್ಸೆಃ । 
ಅಪಕ್ಷಿತಮಿವಾಸ್ಯಾಪಿ ಪರಮಾಯುರ್ವಯಃಶತಮ್‌ 

1೩೨ 1 
ಯದರ್ಧಮಾಯುಪಸ್ತಸ್ಕ ಪರಾರ್ಧಮಭಿಧೀಯತೇ । 
ಪೂರ್ವ; ಪರಾರ್ಧೋತಪಕ್ರಾಂತೋ ಹೃಪರೋತದ್ಯ ಪ್ರವರ್ತತೇ 

1೩೩ n 


ಪೂರ್ವಸ್ಯಾದೌ ಪರಾರ್ಧಸ್ಥ ಬ್ರಾಹ್ಮೋ ನಾಮ ಮಹಾನಭೂತ್‌ | 
ಕಲ್ಲೋ ಯತ್ರಾಭವದೃಹ್ಮಾ ಶಬ್ದಬ್ರಹ್ನೇತಿ ಯಂ i 
12೪ 


[1739198 


ಶ್ರೀಮದ್ಭಾಗವತ 


[ಅಧ್ಯಾಯ 11 


ದಿನವಿರುವವರೆಗೆ ಇದೇ ಕ್ರಮ ನಡೆಯುತ್ತಾ ಇರುತ್ತದೆ. ಈ ಒಂದು 
ಕಲ್ಪದಲ್ಲಿ ಹದಿನಾಲ್ಕು ಮನುಗಳು ಆಗಿಹೋಗುತ್ತಾರೆ. ॥ ೨೩ ॥ 
ಪ್ರತಿಯೊಬ್ಬ ಮನುವೂ ದೇವಮಾನದ (ಚತುರ್ಯುಗ) ಎಪ್ಪ 
ತ್ತೊಂದು ಯುಗಗಳವರೆಗೆ ಮತ್ತು ಸ್ವಲ್ಪ ಹೆಚ್ಚುಕಾಲ ತನ್ನ ಅಧಿಕಾರ 
ವನ್ನು ನಡೆಸುತ್ತಾನೆ. ಪ್ರತಿಯೊಂದು ಮನ್ವಂತರದಲ್ಲಿಯೂ ಬೇರೆ- 
ಬೇರೆ ಮನುವಂಶಗಳ ರಾಜರೂ, ಸಪ್ಪರ್ಷಿಗಳೂ, ದೇವತಾಗಣ 
ಗಳೂ, ಇಂದ್ರರೂ ಮತ್ತು ಅವರ ಅನುಯಾಯಿಗಳಾದ ಗಂಧ 
ರ್ವಾದಿಗಳೂ ಒಟ್ಟಿಗೆ ಇದ್ದು ತಮ್ಮ ಅಧಿಕಾರಗಳನ್ನು ಅನುಭವಿಸು 
ತ್ತಾರೆ. । ೨೪ ॥ ಇದು ಬ್ರಹ್ಮದೇವರ ದಿನಂಪ್ರತಿಯ ಸೃಷ್ಟಿಯ 
ವಿಚಾರ. ಇದರಲ್ಲಿಯೇ ಮೂರು ಲೋಕಗಳ ರಚನೆಯೂ ಆಗು 
ವುದು. ಅದರಲ್ಲಿ ತಮ್ಮ-ತಮ್ಮ ಕರ್ಮಾನುಸಾರ ಪಶು-ಪಕ್ಷಿ 
ಮನುಷ್ಯ, ಪಿತ್ವಗಳು, ದೇವತೆಗಳು ಇವರುಗಳ ಉತ್ಪತ್ತಿಯಾಗುತ್ತದೆ. 
1೨೫ ಈ ಮನ್ವಂತರಗಳಲ್ಲಿ ಭಗವಂತನು ಸತ್ತ ಆಗುಣವನ್ನಾ 
ಶ್ರಯಿಸಿ ತನ್ನ ಮನುವೇ ಮುಂತಾದ ಮೂರ್ತಿಗಳ ಮೂಲಕ 
ಪೌರುಷವನ್ನು ಪ್ರಕಟಿಸುತ್ತಾ ಈ ವಿಶ್ವವನ್ನು ಪಾಲಿಸುತ್ತಾನೆ. 
॥ ೨೬ ॥ ಕಾಲಕ್ರಮದಲ್ಲಿತಮ್ಮ ಹಗಲು ಮುಗಿದೊಡನೆಯೇ ಬ್ರಹ್ಮ 
ದೇವರು ತಮೋಗುಣದ ಸಂಪರ್ಕಹೊಂದಿ, ತಮ್ಮ ಸೃಷ್ಟಿರಚನಾ 
ರೂಪೀ ಪೌರುಷವನ್ನು ಸ್ಥಗಿತಗೊಳಿಸಿ ನಿಶ್ಚೇಷ್ಟಿತರಾಗುತ್ತಾರೆ. ॥ ೨೭ ॥ 
ಆಗ ಇಡೀ ವಿಶ್ವವು ಅವರಲ್ಲೇ ಲೀನವಾಗುತ್ತದೆ. ಸೂರ್ಯ- 
ಚಂದ್ರರೇ ಇಲ್ಲದ ಪ್ರಳಯರಾತ್ರಿಯು ಬರುವುದು. ಭೂಃ ಭುವಃ, 
ಸುವಃ ಎಂಬ ಮೂರು ಲೋಕಗಳೂ ಆ ಬ್ರಹ್ಮದೇವರ ಶರೀರದಲ್ಲಿ 
ಅಡಗಿಕೊಳ್ಳುವುವು. ॥ ೨೮ ॥ ಆಗಲೇ ಮೂರು ಲೋಕಗಳೂ 
ಆದಿಶೇಷದೇವರ ಬಾಯಿಯಿಂದ ಹೊರಬರುವ ಅಗ್ನಿರೂಪೀ ಭಗ 
ವಂತನ ಶಕ್ತಿಯಿಂದ ಸುಡಲು ತೊಡಗುವುದು. ಅದರ ಬೇಗೆಯನ್ನು 
ತಾಳಲಾರದೆ ಭೃಗುವೇ ಮುಂತಾದ ಮುನೀಶ್ವರರು ಮಹರ್ಲೋಕ 
ದಿಂದ ಜನೋಲೋಕಕ್ಕೆ ಹೋಗಿಬಿಡುವರು. ॥ ೨೯॥ ಅಷ್ಟರಲ್ಲಿ 
ಸಪ್ತ ಸಮುದ್ರಗಳೂ ಪ್ರಳಯಕಾಲದ ಪ್ರಚಂಡಮಾರುತದಿಂದ 
ಉಕ್ಕೇರಿ ಮಹಾತರಂಗಗಳಿಂದ ತೈಲೋಕ್ಯವನ್ನೂ ಮುಳುಗಿಸಿ 
ಬಿಡುವುವು. ॥ ೩೦ ॥ ಆಗ ಆ ಪ್ರಳಯಜಲದಲ್ಲಿ ಶ್ರೀಭಗವಂತನು 
ಶೇಷಶಾಯಿಯಾಗಿ ಯೋಗನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ 
ಕೊಂಡು ಪವಡಿಸುವನು. ಆ ಸಮಯದಲ್ಲಿ ಜನೋಲೋಕ 
ದಲ್ಲಿರುವ ಮುನಿಗಳು ಆತನನ್ನು ಸ್ವುತಿಸುತ್ತಿರುವರು. ॥ ೩೧ ॥ 
ಹೀಗೆ ಕಾಲಗತಿಗೆ ಒಳಪಟ್ಟಿರುವ ಇಂತಹ ಹಗಲು-ರಾತ್ರಿಗಳಿಂದಲೇ 
ಬ್ರಹ್ಮದೇವರ ಪೂರ್ಣಾಯುಸ್ಲ್ಸಾಗಿರುವ ನೂರು ವರ್ಷಗಳು 
ಕಳೆದಂತಾಗುವುದು. ॥ ೩೨ ॥ 

ಬ್ರಹ್ಮದೇವರ ಆಯುಸ್ಲಿನ ಅರ್ಧಭಾಗಕ್ಕೆ (ಅಂದರೆ ಅವರ 
೫೦ ವರ್ಷಗಳ ಕಾಲಕ್ಕೆ) ಒಂದು "ಪರಾರ್ಧ'ವೆಂದು ಹೇಳುತ್ತಾರೆ. 
ಇಷ್ಟರವರೆಗೆ ಮೊದಲನೆಯ ಪರಾರ್ಧವು ಮುಗಿದು, ಎರಡನೆಯ 
ಪರಾರ್ಧವು ನಡೆಯುತ್ತಿದೆ. ॥ ೩೩ ॥ ಹಿಂದಿನ ಪರಾರ್ಧದ 
ಪ್ರಾರಂಭದಲ್ಲಿ ಮೊಟ್ಟ ಮೊದಲು "ಬ್ರಾಹ್ನ'ವೆಂಬ ಮಹಾಕಲ್ಪವಿತ್ತು. 
ಅದರಲ್ಲೇ ಬ್ರಹ್ಮದೇವರ ಉತ್ಪತ್ರಿಯಾಗಿತ್ತು. ಜ್ಞಾನಿಗಳು ಅವರನ್ನು 
ಶಬ್ದಬ್ರಹ್ವವೆಂದು ಹೇಳುತ್ತಾರೆ. ॥ ೩೪ ॥ ಅದೇ ಪರಾರ್ಧದ ಕಡೆಯ 
ಭಾಗದ ಕಲ್ಪವನ್ನು `ಪಾದ್ದಕಲ ವೆನ್ನುತ್ತಾರೆ. ಇದರಲ್ಲಿ ಭಗವಂತನ 


12 ಅಧ್ಯಾಯ] 


ತಸ್ಕೈವ ಚಾಂತೇ ಕಲ್ಬೋ5 ಭೂದೃಂ ಪಾದ್ಧಮಭಿಚಕ್ಕತೇ । 
ಯದ್ದರೇರ್ನಾಭಿಸರಸ ಆಸೀಲ್ಲೋಕಸರೋರುಹಮ್‌ 
1೩೫ 


ಅಯಂ ತು ಕಥಿತಃ ಕಲ್ಲೋ ದ್ವಿತೀಯಸ್ಯಾಪಿ ಭಾರತ । 
ವಾರಾಹ ಇತಿ ವಿಖ್ಯಾತೋ ಯತ್ರಾಸೀತ್ಪೂಕರೋ ಹರಿ: 
1೩೬ 


ಕಾಲೋ5ಯಂ ದ್ವಿಪರಾರ್ಧಾಖ್ಯೋ ನಿಮೇಷ ಉಪಚರ್ಯತೇ। 
ಅವ್ಯಾಕೃತಸ್ಯಾನಂತಸ್ಯ ಅನಾದೇರ್ಜಗದಾತ್ಮನ: 
1 ೩೭ ॥ 


ಕಾಲೋತsಯಂ ಪರಮಾಣ್ವಾದಿರ್ದ್ವಿಪರಾರ್ಧಾಂತ ಈಶ್ವರ: । 
ನೈವೇಷಿತುಂ ಪ್ರಭುರ್ಭೂಮ್ನ ಈಶ್ವರೋ ಧಾಮಮಾನಿನಾಮ್‌ 


1 ೩೮ 
ಎಕಾರೈಃ ಸಹಿತೋ ಯುಕ್ಸೆರ್ವಿಶೇಷಾದಿಭಿರಾವೃತಃ । 
ಆಂಡಕೋಶೋ ಬಹಿರಯಂ ಪಂಚಾಶತ್ಯೋಟಿವಿಸ್ಪತಃ 

1೩೯ 1 


ದಶೋತ್ತರಾಧಿಕೈರ್ಯತ್ರ ಪ್ರವಿಷ್ಠ ಪರಮಾಣುವತ್‌ । 
ಲಕ ೃತೇರಂತರ್ಗತಾಶ್ವಾಕ್ಯೇ ಕೋಟಿಶೋ ಹೃಂಡರಾಶಯಃ 


॥ ೪೦॥ 
ತದಾಹುರಕ್ಕರಂ ಬ್ರಹ್ಮ ಸರ್ವಕಾರಣಕಾರಣಮ್‌ । 
ವಿಷ್ಣೋರ್ಧಾಮ ಪರಂ ಸಾಕ್ಟಾತ್ಪುರುಷಸ್ಕ ಮಹಾತ್ಮನ: 

॥ ೪೧॥ 


ತೃತೀಯ ಸೃಂಧ 


239 


ನಾಭಿಸರೋವರದಿಂದ ಸರ್ವಲೋಕಮಯ ಕಮಲವು ಪ್ರಕಟ 
ವಾಗಿತ್ತು. ॥ ೩೫ ॥ ಭರತರ್ಷಭನೇ! ಈಗ ನಡೆಯುತ್ತಿರುವ 
ಕಲ್ಪವನ್ನು ಎರಡನೇ ಪರಾರ್ಧದ ಪ್ರಾರಂಭದ್ದೆಂದು ಹೇಳ 
ಲಾಗುತ್ತದೆ. ಇದರಲ್ಲಿ ಶ್ರೀಭಗವಂತನು ವರಾಹರೂಪವನ್ನು ಸ್ವೀಕರಿಸಿದ್ದ 
ರಿಂದ ಇದನ್ನು "ವಾರಾಹಕಲ್ಪವೆಂದು ಕರೆಯುತ್ತಾರೆ. ॥ ೩೬ ॥ ಈ 
ಎರಡು ಪರಾರ್ಧಗಳು ಅವ್ಯಕ್ಷನೂ, ಅನಂತನೂ, ಅನಾದಿಯೂ, 
ವಿಶ್ವಾತ್ಮನೂ ಆಗಿರುವ ಶ್ರೀಹರಿಗೆ ಒಂದು "ನಿಮೇಷ' ಕಾಲಮಾತ್ರ 
ಆಗುವುದು. ॥ ೩೭ ॥ ಪರಮಾಣುವಿನಿಂದ ಹಿಡಿದು ಎರಡು 
ಪರಾರ್ಧಕಾಲ ಪರ್ಯಂತ ಹಬ್ಬಿರುವ ಈ ಮಹಾಕಾಲವು ಸರ್ವಸ 
ಮರ್ಥವಾಗಿದ್ದರೂ, ಸರ್ವಾತ್ಮನಾಗಿರುವ ಶ್ರೀಹರಿಯ ಮೇಲೆ 
ಯಾವ ಅಧಿಕಾರವನ್ನೂ ನಡೆಸಲಾರದು. ದೇಹಾದಿಗಳಲ್ಲಿ ಅಭಿ 
ಮಾನವನ್ನಿಟ್ಟಿರುವ ಜೀವಿಗಳ ಮೇಲೆ ಮಾತ್ರವೇ ಅದರ ಶಾಸನವು 
ನಡೆಯುವುದು. ॥ ೩೮ ॥ 

ಪ್ರಕೃತಿ, ಮಹತ್ತತ್ತ್ವ, ಅಹಂಕಾರ ಮತ್ತು ಪಂಚ ತನ್ನಾತ್ರೆಗಳು - 
ಈ ಎಂಟು ಪ್ರಕೃ ತಿಗಳಿಂದೊಡಗೂಡಿದ ಹತ್ತು ಇಂದ್ರಿಯಗಳೂ, 
ಮನಸ್ಸು ಹಾಗೂ ಪಂಚಭೂತಗಳು ಎಂಬ ಈ ಹದಿನಾರು ವಿಕಾರ 
ಗಳು ಸೇರಿ ನಿರ್ಮಿತವಾಗಿರುವ ಈ ಬ್ರಹ್ಮಾಂಡಕೋಶವು ಒಳಗಡೆ 
ಯಿಂದ ಐವತ್ತು ಕೋಟಿ ಯೋಜನಗಳಷ್ಟು ವಿಸ್ತಾರವಾಗಿದೆ ಮತ್ತು 
ಇದರ ಹೊರಗಡೆ ನಾಲ್ಕೂ ಕಡೆಗಳಲ್ಲಿಯೂ ಏಳು ಆವರಣ 
ಗಳುಂಟು. ಆ ಆವರಣಗಳು ಇದಕ್ಕಿಂತಲೂ ಒಂದು ತುಂಬಾ 
ದೊಡ್ಡವು. ಅವುಗಳಲ್ಲಿ ಮುಂದು-ಮುದಿನದು ಹಿಂದು-ಹಿಂದಿನದ 
ಕ್ಕಿತಲೂ ಹತ್ತರಷ್ಟು ವಿಸ್ತಾರವಾಗಿದೆ. ಆದರೆ ಇಷ್ಟು ಮಹಾವಿಸ್ತಾರ 
ವಾಗಿರುವ "ಇವೆಲ್ಲವೂ ಯಾರಲ್ಲಿ ಪರಮಾಣುಸಳಂತೆ ಕಾಣು 
ತ್ರಿವೆಯೋ ಮತ್ತು ಇಂತಹ ಕೋಟಿ-ಕೋಟಿ ಬ್ರಹ್ಮಾಂಡರಾಶಿಗಳು 
ಯಾರಲ್ಲಿ ಅಡಗಿ ವೆಯೋ, ಅಂತಹ ಪ್ರಧಾನವೇ (ಪ್ರಕೃತಿಯೇ) 
ಮುಂತಾದ ಸಮಸ್ತ ಕಾರಣಗಳಿಗೂ ಮಹಾಕಾರಣನಾಗಿರುವವನೇ 
ಅಕ್ಷರಬ್ರಹ್ನನೆನಿಸಿದ ; ಪುರಾಣಫುರುಷನಾದ ಸಾಕ್ಷಾತ್‌ ಪರಮಾತ್ಮನಾದ 
ಭಗವಾನ್‌ ಶ್ರೀಮಹಾವಿಷ್ಣುವಿನ ಶ್ರೇಷ್ತರೂಪವಾಗಿದೆ. ॥೩೯-೪೧॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಫಂಧೇ ಏಕಾದಶೋತ ಧ್ಯಾಯಃ॥ ೧೧॥ 


ಸಡಾ ಬ್ರಗ್ರ ಪ್ರ ರಾರಾ... 


ಹನ್ನೆರಡನೆಯ ಅಧ್ಯಾಯ 
ಸೃಷ್ಟಿಯ ವಿಸ್ತಾರ 


ಮೈತ್ರೇಯ ಉವಾಚ 


ಇತಿ ತೇ ವರ್ಣಿತಃ ಕ್ಷತ್ತಃ ಕಾಲಾಖ್ಯಃ ಪರಮಾತ್ಮನಃ | 


ಮಹಿಮಾ ಪೀದಗರ್ಡೊಂವಥ ಯಥಾಸ್ರಾಕ್ಷನ್ನಿಬೋಧಮೇ 
॥ ೧॥ 


[173919 c 


ಶ್ರೀಮೈತ್ರೇಯರು ಹೇಳುತ್ತಾರೆ - ಮಹಾತ್ಮನಾದ 


ವಿದುರನೇ | ಇಲ್ಲಿಯವರೆಗೆ ನಾನು `ನನಗೆ ಭಗವಂತನ ಕಾಲರೂಪ 
ವಾದ ಮಹಿಮೆಯನ್ನು ಹೇಳಿದೆನು. ಈಗ ಬ್ರಹ್ಮದೇವರು ಜಗತ್ತನ್ನು 
ಹೇಗೆ ಸೃಷ್ಟಿ ಸಿದರೆಂಬುದನ್ನು ಹೇಳುತ್ತೇನೆ ; ಕೇಳು. ॥ ೧॥ ಮೊಟ್ಟ 
ಮೊದಲಿಗೆ. ಅವರು ಅಜ್ಞಾನದ `ಐದು ವೃತ್ತಿಗಳಾದ ತಮಸ್ಸು 


240 


ಸಸರ್ಜಾಗ್ರೇ5ಂಧತಾಮಿಸ್ರಮಥ ತಾಮಿಸ್ರಮಾದಿಕೃತ್‌ । 
ಮಹಾಮೋಹಂ ಚ ಮೋಹಂ ಚ ತಮಶ್ಚಾಚ್ನಾನವೃತ್ತಯಃ 

nu 

ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹ್ಟಮನ್ಯತ । 
ಭಗವದಾ ಿನಪೂತೇನ ಮನಸಾನ್ಯಾಂ ತತೋತಸ್ಫಜತ್‌ 

IA 1 

ಸನಕಂ ಚ ಸನಂದಂ ಚ ಸನಾತನಮಥಾತ್ಮಭೂಃ | 
ಸನತ್ಕುಮಾರಂ ಚ ಮುನೀನ್ನಿಷ್ಠಿಯಾನೂರ್ಧ್ವರೇತಸಃ 

1೪॥ 

ತಾನ್ಸಭಾಷೇ ಸ್ವಭೂಃ ಪುತ್ರಾನ್ವಚಾಃ ಸೃಜತ ಪುತ್ರಕಾಃ । 
ತನ್ನೆ ನೈ ಚ್ಛ್ಸನ್ನೋಕ್ಸಧರ್ಮಾಣೋ ವಾಸುದೇವಪರಾಯಣಾಃ 

TENT 

ಸೋಇವಧ್ಯಾತಃ ಸುತೈರೇವಂ ಪ್ರತ್ಯಾಖ್ಯಾತಾನುಶಾಸನ್ಸ: । 
ಕ್ರೋಧಂ ದುರ್ವಿಷಹಂ ಜಾತಂ ನಿಯಂತುಮುಪಚಕ್ರಮೇ 

mtn 

ಧಿಯಾ ನಿಗೃಹ್ಯಮಾಣೋಶಪಿ ಭ್ರುವೋರ್ಮಧ್ಯಾತ್ಮಚಾಪತೇ: I 
ಸದ್ಯೋ5ಜಾಯತ ತನ್ಮನ್ಯು: ಕುಮಾರೋ ನೀಲಲೋಹಿತಃ 

ತ ॥೭॥ 

ಸ ವೈ ರುರೋದ ದೇವಾನಾಂ ಪೂರ್ವಜೋ ಭಗವಾನ್ಹವಃ | 
ನಾಮಾನಿ ಕುರು ಮೇ ಧಾತಃ ಸ್ಥಾನಾನಿ ಚ ಜಗದ್ಗುರೋ 

we 

ಇತಿ ತಸ್ಯ ವಚಃ ಪಾದ್ಮೋ ಭಗವಾನ್ನರಿಪಾಲಯನ್‌ । 
ಅಭ್ಯಧಾದ್ದದ್ರಯಾ ವಾಚಾ ಮಾ ರೋದೀಸ್ಪತ್ಸರೋಮಿ ತೇ 

॥೯॥ 

ಯದರೋದೀಃ ಸುರಶ್ರೇಷ್ಠ ಸೋದ್ವೇಗ ಇವ ಬಾಲಕಃ। 
ತತಸ್ತ್ಯಾಮಭಿಧಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾಃ 

॥೧೦॥ 

ಹೃದಿಂದ್ರಿಯಾಣ್ಯಸುರ್ವ್ಕೋಮ ವಾಯುರಗ್ನಿರ್ಜಲಂ ಮಹೀ 1 
ಸೂರ್ಯಶ್ಚಂದ್ರಸ್ತಪಶ್ಚೆವ ಸ್ಥಾನಾನ್ಯಗ್ರೇ ಕೃತಾನಿ ಮೇ 

1 ೧೧॥ 

ಮನ್ಯುರ್ಮನುರ್ಮಹಿನನೋ ಮಹಾನ್‌ಶಿವ ಯತದ್ಗಜಃ । 
ಉಗ್ರರೇತಾ ಭವಃ ಕಾಲೋ ವಾಮದೇವೋ ದೃತವ್ರತಃ 

॥ ೧೨॥ 

ಧೀರ್ವತ್ರಿರುಶನೋಮಾ ಚ ನಿಯುತ್ನರ್ಷಿರಿಲಾಂಬಿಕಾ । 
ಇರಾವತೀ ಸುಧಾ ದೀಕ್ಷಾ ರುದ್ರಾಣ್ಯೋ ರುದ್ರ ತೇ ಸ್ವಿಯಃ 

Il ೧೩ 1 

ಗೃಹಾಣೈತಾನಿ ನಾಮಾನಿ ಸ್ಥಾನಾನಿ ಚ ಸಯೋಷಣಃ । 
ಏಭಿಃ ಸೃಜ ಪ್ರಜಾ ಬಹ್ಟೀಃ ಪ್ರಜಾನಾಮಸಿ ಯತ್ಪತಿಃ 

11 ೧೪॥ 


[1739]9 0 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


(ಅವಿದ್ಯೆ), ಮೋಹ (ಅಸ್ಥಿತೆ) ಮಹಾಮೋಹ (ರಾಗ), ತಾಮಿಸ್ರ 
(ದ್ವೇಷ) ಮತ್ತು ಅಂಧತಾಮಿಸ್ರ (ಅಭಿನಿವೇಶ) ಇವುಗಳನ್ನು 
ಸೃಷ್ಟಿಸಿದರು. ॥ ೨ ॥ ಆದರೆ ಈ ಅತ್ಯಂತ ಪಾಪಮಯ ಸೃಷ್ಟಿಯನ್ನು 
ನೋಡಿ ಅವರಿಗೆ ಸಂತೋಷವಾಗಲಿಲ್ಲ ಆಗ ಅವರು ತಮ್ಮ 
ಮನಸ್ಸನ್ನು ಪರಮಾತ್ಮನ ಧ್ಯಾನದಿಂದ ಪದಿತ್ರವಾಗಿಸಿಕೊಂಡು 
ಬೇರೊಂದು ಸೃಷ್ಟಿಯನ್ನು ಮಾಡಿದರು. ॥ ೩ ॥ ಈ ಬಾರಿ ಅವರು 
ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ - ಎಂಬ 
ನಾಲ್ಕುಮಂದಿ ನಿವೃತ್ತಿಧರ್ಮಪರಾಯಣರಾದ ಊರ್ಧ್ವರೇಶಸ್ಥ 
ರಾದ ಮುನಿಶ್ರೇಷ್ಠರನ್ನು ಸೃಷ್ಟಿಸಿದರು. ॥ ೪ ॥ ತಮ್ಮ ಆ ಪುತ್ರರಿಗೆ 
ಸ್ವಯಂಭೂ ಬ್ರಹ್ಮದೇವರು - 'ಪುತ್ರರೇ। ನೀವು ಸೃಷ್ಟಿಯನ್ನು 
ಮಾಡಿರಿ' ಎಂದು ಹೇಳಿದರು. ಆದರೆ ಅವರು ಹುಟ್ಟಿನಿಂದಲೇ 
ಮೋಕ್ಚಧರ್ಮವುಳ್ಳವರೂ, ನಿವೃತ್ತಿಮಾರ್ಗನಿಷ್ಠರೂ, ವಾಸುದೇವ 
ಪರಾಯಣರೂ ಆಗಿದ್ದರಿಂದ ಪ್ರವೃತ್ತಿಧರ್ಮರೂಪವಾದ 
ಸೃಷ್ಟಿಯನ್ನು ಮಾಡಲು ಇಷ್ಟಪಡಲಿಲ್ಲ ॥ ೫ ॥ ನನ್ನ ಪುತ್ರರು ಹೀಗೆ 
ತನ್ನ ಅಪ್ಪಣೆಯನ್ನು ಮೀರಿ ತಿರಸ್ಕಾರ ಮಾಡಿದುದನ್ನು ನೋಡಿ 
ಬ್ರಹ್ಮದೇವರಿಗೆ ಸಹಿಸಲಾರದಷ್ಟು ಕ್ರೋಧವುಂಟಾಯಿತು. ಅವರು 
ಅದನ್ನು ತಡೆದುಕೊಳ್ಳಲು ಪ್ರಯತ್ನಮಾಡಿದರು. ೬ ॥ ಆದರೆ 
ಬುದ್ದಿಯಿಂದ ಅದನ್ನು ತಡೆದರೂ ಕೂಡ ಆ ಕ್ರೋಧವು 
ಪ್ರಜಾಪತಿಯ ಹುಬ್ಬುಗಳ ಮಧ್ಯದಿಂದ ನೀಲಿ ಮತ್ತು ಕೆಂಪುಬಣ್ಣದ 
ಓರ್ವ ಬಾಲಕನ ರೂಪದಲ್ಲಿ ಪ್ರಕಟಗೊಂಡಿತು. ॥ ೭॥ ಆ 
ಬಾಲಕನೇ ದೇವತೆಗಳಿಗೆಲ್ಲ ಮೊದಲು ಹುಟ್ಟಿದ ಭಗವಾನ್‌ 
ರುದ್ರದೇವರು. ಆತನು ಅಳುತ್ತಾ-ಅಳುತ್ತಾ - "ಓ ಜಗದ್ಗುರೋ, 
ಸೃಷ್ಟಿಕರ್ತನೇ | ನನಗೆ ಹೆಸರನ್ನೂ, ವಾಸಸ್ಥಾನವನ್ನೂ ತಿಳಿಸು 
ವವನಾಗು ಎಂದು ಕೇಳತೊಡಗಿದನು. ॥ ೮ ॥ 

ಆಗ ಪದ್ಧಸಂಭವ ಭಗವಾನ್‌ ಬ್ರಹ್ಮದೇವರು ಆ ಬಾಲಕನ 
ಪ್ರಾರ್ಥನೆಯನ್ನು ಈಡೇರಿಸಲು ಮಧುರವಾದ ವಾಣಿಯಿಂದ - 
ಮಗೂ | ಅಳಬೇಡ, ನಿನ್ನ ಇಚ್ಛೆಯನ್ನು ಪೂರೈಸುತ್ತೇನೆ ಎಂದು 
ಹೇಳಿದರು. ॥ ೯ ॥ ದೇವಶ್ರೇಷ್ಠನೇ | ನೀನು ಹುಟ್ಟಿದೊಡನೆಯೇ 
ಬಾಲಕನಂತೆ ಅಳತೊಡಗಿದೆ. ಆದ್ದರಿಂದ ಜನರು ನಿನ್ನನ್ನು "ರುದ್ರ' 
ನೆಂಬ ಹೆಸರಿನಿಂದ ಕರೆಯುವರು. ॥ ೧೦ ॥ ನಿನಗೆ ವಾಸಿಸಲು 
ಹೃದಯ, ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ ಜಲ, 
ಪೃಥಿವಿ, ಸೂರ್ಯ, ಚಂದ್ರ ಮತ್ತು ತಪಸ್ಸು ಈ ಸ್ಥಾನಗಳನ್ನು 
ಮೊದಲೇ ರಚಿಸಿರುವನು. ॥ ೧೧ ॥ ನೀನು - ಮನ್ಯು, ಮನು, 
ಮಹಿನಸ, ಮಹಾನ್‌, ಶಿವ, ಯತಧ್ವಜ, ಉಗ್ರರೇತಸ, ಭವ, 
ಕಾಲ ವಾಮದೇವ, ಧೃತವ್ರತ - ಈ ಹೆಸರುಗಳಿಂದ ಖ್ಯಾತ 
ನಾಗುವೆ. ॥ ೧೨ ॥ ರುದ್ರದೇವನೇ! ಧೀ, ವೃತ್ತಿ ಉಶನಾ, ಉಮಾ, 
ನಿಯುತ್‌, ಸರ್ಪಿ, ಇಳಾ, ಅಂಬಿಕಾ, ಇರಾವತೀ, ಸುಧಾ ಮತ್ತು 

ಕಕ್ಷಾ - ಎಂಬ ಹನ್ನೊಂದು ಮಂದಿ ರುದ್ರಾಣಿಯರು ನಿನ್ನ 
ಪತ್ನಿಯರಾಗುವರು. ॥ ೧೩ ॥ ಈ ಹೆಸರುಗಳನ್ನೂ ಸ್ಥಾನಗಳನ್ನೂ 
ಪತ್ತಿಯರನ್ನೂ ಸ್ವೀಕರಿಸಿ ಇವರ ಮೂಲಕ ಬಹುಮಂದಿ ಪ್ರಜೆಗಳನ್ನು 
ಸೃಷ್ಟಿಸು. ಏಕೆಂದರೆ, ನೀನು ಪ್ರಜಾಪತಿಯಾಗಿರುವೆ, ಎಂದು 
ಆತನಿಗೆ ಹೇಳಿದರು. ॥ ೧೪ ॥ 


12 ಅಧ್ಯಾಯ] 


ತೃತೀಯ ಸೃಂಧ 


241 


ಇತ್ಯಾದಿಷ್ಟ ಸ ಗುರುಣಾ ಭಗವಾನ್ನೀಲಲೋಹಿತಃ । 
ಸತ್ತಾ ಕೃತಿಸ್ವಭಾವೇನ ಸಸರ್ಜಾತ್ಮಸಮಾಃ ಪ್ರಜಾಃ 

॥ ೧೫ ॥ 
ರುದ್ರಾಣಾಂ ರುದ್ರಸೃಷ್ಟಾನಾಂ ಸಮಂತಾದ್ಧಸತಾಂ ಜಗತ್‌ | 
ನಿಶಾಮ್ಯಾ ಸಂಖ್ಯಶೋ ಯೂಥಾನ್‌ ಪ್ರಜಾಪತಿರಶಂಕತ 

।1 ೧೬ I 
ಅಲಂ ಪ್ರಜಾಭಿಃ ಸೃಷ್ಟಾಭಿರೀದೃಶೀಭಿಃ ಸುರೋತ್ತಮ । 
ಮಯಾ ಸಹ ದಹಂತೀಭಿರ್ದಿಶಶ್ಯಕುರ್ಭಿರುಲ್ಬಣೈ: 

i ೧೭ 
ತಪ ಆತಿಷ್ಠ ಭದ್ರಂ ತೇ ಸರ್ವಭೂತಸುಖಾವಹಮ್‌ । 
ತಪಸೈವ ಯಥಾಪೂರ್ವಂ ಸ್ರಷ್ಟಾ ವಿಶ್ವಮಿದಂ ಭವಾನ್‌ 

॥ ೧೮ ॥ 
ತಪಸೈವ ಪರಂ ಜ್ಯೋತಿರ್ಭಗವಂತಮಧೋಕ್ಹಜಮ್‌ । 
ಸರ್ವಭೂತಗುಹಾವಾಸಮಂಜಸಾ ವಿಂದತೇ ಪುಮಾನ್‌ 

11 OF I 


ಮೈತ್ರೇಯ ಉವಾಚ 


ಏವಮಾತ್ಮಭುವಾರ ಶದಿಷ್ಠಃ ಪರಿಕ್ರಮ್ಯ ಗಿರಾಂ ಪತಿಮ್‌ । 
ಬಾಢಮಿತ್ಯಮುಮಾಮಂತ್ರ್ಯ ವಿವೇಶ ತಪಸೇ ವನಮ್‌ 


॥ ೨೦॥ 
ಅಥಾಭಿಧ್ಯಾಯತಃ ಸರ್ಗಂ ದಶ ಪುತ್ರಾ: ಪ್ರಜಜ್ಜಿರೇ । 
ಭಗವಚ್ಛಕ್ಕಿಯುಕ್ತಸ್ಯ ಲೋಕಸಂತಾನಹೇತವಃ 

ಶ್ವ ॥ ೨೧॥ 
ಮರೀಚಿರತ್ರ್ಯಂಗಿರಸೌ ಪುಲಸ್ತ್ಯ: ಪುಲಹಃ ಕ್ರತುಃ | 
ಭೃಗುರ್ವಸಿಷ್ಠೋ ದಕ್ಕಶ್ಚ ದಶಮಸ್ತತ್ರ ನಾರದಃ 

॥| ೨೨ ॥ 


ಉತ್ಪಂಗಾನ್ನಾರದೋ ಜಜ್ಞೇ ದಕ್ಟೋಂಂಗುಷ್ಠಾತ್ತ ತ್ವಯಂಭುಮ | 
ಪ್ರಾಣಾದ್ದಸಿಷ್ಠಃ ಸಂಜಾತೋ ಬೃಗುಸ್ತೃಚಿ ಕರಾತೃತುಃ 

11 ೨೩ ॥ 
ಪುಲಹೋ ನಾಭಿತೋ ಜಜ್ಞೇ ಪುಲಸ್ತ್ಯ: ಕರ್ಣಯೋರ್ಯಸಿ: | 
ಅಂಗಿರಾಮುಖತೋಕಕ್ಟೊ ಫ್ಲೀತ್ರಿರ್ಮರೀಚಿರ್ಮನಸೋಭವತ್‌ 

೨೪ ॥ 
ಧರ್ಮಃ ಸ್ತನಾದ್ದಕ್ಷಿಣತೋ ಯತ್ರ ನಾರಾಯಣಃ ಸ್ವಯಮ್‌ | 
ಅಧರ್ಮಃ ;ಪೃಷ್ಠತೋ ಯಸ್ಸಾನ್ವತ್ಯು ರ್ಲೋಕಭಯಂಕರ:ಃ 

॥| ೨೫ 1 
ಹೃದಿ ಕಾಮೋ ಭ್ರುವಃ ಕ್ರೋಧೋ ಲೋಭಶ್ಚಾದರದಚ್ಛದಾತ್‌ | 


ಆಸ್ಯಾ ದ್ವಾಕಿಂಥವೋ ಮೇಡ್ರಾನ್ನಿರ್ಜುತಿಃ ಪಾಯೋರಘಾಶ್ರಯಃ 
॥1 ೨೬॥ 


ಲೋಕಸಿತಾ ಬ್ರಹ್ಮದೇವರಿಂದ ಹೀಗೆ ಅಪ್ಪಣೆಪಡೆದು ಭಗವಾನ್‌ 
ನೀಲಲೋಹಿತ ರುದ್ರದೇವರು ಬಲ, ಆಕಾರ ಮತ್ತು ಸ್ವಭಾವಗಳೆಲ್ಲ 
ದರಲ್ಲಿಯೂ ತನ್ನಂತೇ ಇರುವ ಪ್ರಜೆಗಳನ್ನು ಸೃಷಿಸತೊಡಗಿದರು. 
॥೧೫॥ ಭಗವಾನ್‌ ರುದ್ರನಿಂದ ಉತ್ತನ್ನರಾದ ಈ ಅಸಂಖ್ಯ 
ರುದ್ರರು ಗುಂಪುಗಳನ್ನು ಮಾಡಿಕೊಂಡು ಜಗತ್ತನ್ನು ಭಿನತೊಡ 
ಗಿದರು. ಅದನ್ನು ನೋಡಿ ಬ್ರಹ್ಮದೇವರಿಗೆ ತುಂಬಾ ಭಯ-ಶಂಕೆ 
ಗಳು ಉಂಟಾದುವು. ॥ ೧೬ ॥ ಆಗ ಅವರು ರುದ್ದನನ್ನು ಕುರಿತು- 
''ದೇವಶ್ರೇಷ್ಠನೇ | ನಿನ್ನ ಪ್ರಜೆಗಳಾದರೋ ತಮ್ಮ ಭಯಂಕರ 
ದೃಷ್ಟಿಗಳಿಂದ ನನ್ನನ್ನೂ ಹಾಗೂ ಎಲ್ಲ ದಿಕ್ಕುಗಳನ್ನೂ ಸುಟ್ಟುಹಾಕಲು 
ತೊಡಗಿದ್ದಾರೆ. ಆದ್ದರಿಂದ ಇಂತಹ ಸೃಷ್ಟಿಯನ್ನು ಮಮ್‌ ಮಾಡ 
ಬೇಡ'' ಎಂದು ಹೇಳಿದರು. ॥ ೧೭ ॥ ನಿನಗೆ ಮಂಗಳವಾಗಲೀ, 
ಈಗ ನೀನು ಸಮಸ್ತ ಪ್ರಾಣಿಗಳಿಗೆ ಸುಖವನ್ನುಂಟುಮಾಡು 
ವುದಕ್ಕಾಗಿ ತಪಸ್ಸನ್ನಾಚರಿಸು. ಮತ್ತೆ ಆ ತಪಸ್ಸಿನ ಪ್ರಭಾವದಿಂದಲೇ 
ನೀನು ಹಿಂದಿನಂತೆ ಈ ವಿಶ್ವವನ್ನು ಸೃಷ್ಟಿಸುವೆಯಂತೆ. ॥ ೧೮ ॥ 
ತಪಸ್ಸಿನ ಮೂಲಕವೇ ಇಂದ್ರಿಯಾತೀತನೂ, ಸರ್ವಾಂತರ್ಯಾ 
ಮಿಯೂ, ಜ್ಯೋತಿ ಸ್ವರೂಪನೂ ಆದ ಶ್ರೀಹರಿಯನ್ನು ಮನುಷ್ಯನು 
ಸುಲಭವಾಗಿ ಹೊಂದಬಲ್ಲನು. ॥ ೧೯ ॥ 
ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ | ಬ್ರಹ್ಮದೇವರ 
ಅಪ್ಪಣೆಯಂತೆ ರುದ್ರದೇವರು - "ಹಾಗೆಯೇ ಆಗಲಿ' ಎಂದು 
ಹೇಳಿ, ಅವರಿಗೆ ಪ್ರದಕ್ಷಿಣೆ ಮಾಡಿ, ಅವರಿಂದ ಅನುಮತಿಯನ್ನು 
ಪಡೆದು ತಪಸ ಪ್ಹನ್ನಾಚರಿಸಲು ವನಕ್ಕೆ ತೆರಳಿದರು. ॥ ೨೦ ॥ 
ಇನ! ಭಗವಂತನ ಶಕ್ತಿಯಿಂದ ಸಂಪನ್ನರಾದ ಬ್ರಹ್ಮ 
ದೇವರು ಸೃಷ್ಟಿಯನ್ನು ಮಾಡಲು ಸಂಕಲ್ಲಿಸಿದಾಗ ಅವರಿಗೆ ಹತ್ತು 
ಮಂದಿ ಪುತ್ರರು ಜನಿಸಿದರು. ಅವರಿಂದಲೇ ಲೋಕದಲ್ಲಿ ಬಹು 
ಮಟ್ಟಿಗೆ ಪ್ರಜಾವೃದ್ಧಿಯಾದದ್ವು ॥ ೨೧॥ ಮರೀಚಿ, ಅತ್ರಿ, 
ಅಂಗಿರಾ, ಪುಲಸ್ಕೃ ಪುಲಹ, ಕ್ರತು, ಭೃಗು, ವಸಿಷ್ಯ ದಕ್ಷ ಮತ್ತು 
ನಾರದರು - ಜಾತೇ ಆ ಹತ್ತು ಮಂದಿ ಪುತ್ರಶ್ರೇಷ್ಠಃ ರು. ॥ ೨೨ ॥ 
ಇವರಲ್ಲಿ ನಾರದರು ಬ್ರಹ್ಮದೇವರ ತೊಡೆಯಿಂದಲೂ, ದಕ್ಷನು 
ಅಂಗುಷ್ಠದಿಂದಲೂ, ವಸಿಷ್ಠರು ಪ ಪ್ರಾಣದಿಂದಲೂ, ಭೃಗು ತ್ವಚೆ 
ಯಿಂದಲೂ, ಕ್ರತು ಕೈಯಿಂದಲೂ, ಪುಲಹ ಕ 
ಪುಲಸ್ನರು 'ವಿಯಂದರಷ ಅಂಗಿರಾ ಬಾಯಿಯಿಂದಲೂ, 
ಅತ್ರಿಯು ನೇತ್ರಗಳಿಂದಲೂ, ಮರೀಚಿಯು ಮನದಿಂದಲೂ 
ಉತ್ಪನ್ನರಾದರು. ॥ ೨೩-೨೪ ॥ ಮತ್ತೆ ಬ್ರಹ್ಮದೇವರ ಬಲಗಡೆಯ 
ಸ್ತನದಿಂದ “ಧರ್ಮ'ವು ಉತ್ಪನ್ನವಾಯಿತು. ಅವನ ಪತ್ನೀ ಮೂರ್ತಿ 
ಯಿಂದ ಸ್ನ ಸ್ವ ು೦ ನಾರಾಯಣನು ಅವತರಿಸಿದನು. ಬ್ರಷ್ಟ! ಹದೇವರ 
ಬೆನ್ನಿನಿಂದ ಅಧರ್ಮದ ಜನ್ಮವಾಯಿತು ಮತ್ತು ಅವನಿಂದ ಜಗತ್ತಿಗೆ 
ಭಯವನ್ನುಂಟುಮಾಡುವ ಮೃತ್ಯುವು ಜನಿಸಿದನು. ॥ ೨೫ ॥ 
ಗಯೇ ಬ್ರಹ್ಮದೇವರ ಹೃದಯದಿಂದ ಕಾಮವು, “ಹುಬ್ಬು 
ಗಳಿಂದ ಕ್ರೋಧವೂ, ಕೆಳಗಿನ ತುಟಿಯಿಂದ ಲೋಭವೂ, ಬಾಯಿ 
ಯಿಂದ ಮಾತಿಗೆ ಅಧಿಷ್ಟಾತ್ರಿ ದೇವತೆಯಾದ ಸರಸ್ವತಿಯೂ, ಲಿಂಗ 
ದಿಂದ ಸಮುದ್ರವೂ, ಗುದದಿಂದ ರಾಕ್ಷಸಾ ಧಿಪತಿಯೂ, ಪಾವ 
ಗಳಿಗೆ ನಿವಾಸನ್ಮಾನವಾದ ನಿರ್ಯತಿಯೂ 'ಉದ್ಭವಿಸಿದರು. ॥೨೬॥ 


242 


ಛಾಯಾಯಾಃ ಕರ್ದಮೋ ಜಜ್ಞೇ ದೇವಹೂತ್ಯಾಃ ಪತಿಃ ಪ್ರಭುಃ | 
ಮನಸೋ ದೇಹತಶೇದಂ ಜಜೇ ವಿಶಕ್ಸತೋ ಜಗತ್‌ 
ಚ ಬಾ 
॥ ೨೭ ॥ 


ವಾಚಂ ದುಹಿತರಂ ತನ್ವೀಂ ಸ್ವಯಂಭೂರ್ಹರತೀಂ ಮನಃ । 
ಅಕಾಮಾಂ ಚಕಮೇ ಕ್ಷತ್ರ; ಸಕಾಮ ಇತಿ ನಃ ಶ್ರುತಮ್‌ 
॥ ೨೮ ॥ 


ತಮಧರ್ಮೇ ಕೃತಮತಿಂ ವಿಲೋಕ್ಯ ಪಿತರಂ ಸುತಾಃ । 
ಮರೀಚಿಮುಖ್ಯಾ ಮುನಯೋ ವಿಶ್ರಮ್ಜಾತ್ಮತ್ಮಬೋಧಯನ್‌ 
॥ ೨೯॥ 


ನೈತತ್ಪೂರ್ವೈಃ ಕೃತಂ ತ್ವದ್ಯೇ ನ ಕರಿಷ್ಯಂತಿ ಚಾಪರೇ | 
ಯತ್ತ್ವಂ ದುಹಿತರಂ ಗಚ್ಛೇರನಿಗೃಹ್ಯಾಂಗಜಂ ಪ್ರಭುಃ 
॥1 ೩೦ ॥ 


ತೇಜೀಯಸಾಮಪಹಿ ಹ್ಯೇತನ್ನ ಸುಶ್ಲೋಕ್ಯಂ ಜಗದ್ಗುರೋ | 


ಯದ್ವ ತ್ರಮನುತಿಷ್ಠನ್ನೈ ಲೋಕಃ ಕ್ಲೇಮಾಯ ಕಲ್ಪತೇ 
॥1೩೧॥ 


ತಸ್ಮೈ ನಮೋ ಭಗವತೇ ಯ ಇದಂ ಸ್ವೇನ ರೋಜಿಷಾ । 
ಆತ್ಮಸ್ಥಂ ವ್ಯ ವೃಂಜಯಾಮಾಸ ಸ ಧರ್ಮಂ ಪಾತುಮರ್ಹತಿ 
1೩೨ 


ಸ ಇತ್ಸಂ ಗೃಣತಃ ಪುತ್ರಾನ್ನುರೋ ದೃಷ್ಟ್ವಾಪ್ರಜಾಪತೀನ್‌ । 

ಪ್ರಜಾಪತಿಪತಿಸ್ತನ್ನಂ ತತ್ಯಾಜ ವ್ರೀಡಿತಸ್ತದಾ । 

ತಾಂ ದಿಶೋ ಜಗ್ಗಹುರ್ಫೋರಾಂ ನೀಹಾರಂ ಯದ್ದಿದುಸ್ತಮಃ 
1೩೩ 


ಕದಾಚಿದ್ದ್ಯಾಯತಃ ಸ್ಪಷ್ಟುರ್ದೇದಾ ಆಸಂಶ್ಚತುರ್ಮುಖಾತ್‌ । 
ಕಥಂ ಸಕ್ಷಾ ಮೃಹಂ ಲೋಕಾನ್ನಮವೇತಾನ್ಯಥಾ ಪುರಾ 
೩೪ 


ಚಾತುರ್ಹೋತ್ರಂ ಕರ್ಮತಂತ್ರಮುಪವೇದನಯ್ಯೆಃ ಸಹ । 
ಧರ್ಮಸ್ಯ ಪಾದಾಶ್ಚತ್ವಾರಸ್ಪಥೈವಾಶ್ರಮವೃತ್ತಯ: | 
1 ೩೫ ॥ 
ಎದುರ ಉವಾಚ 
ಸ ವೈ ವಿಶಸ್ವಜಾಮೀಶೋ ವೇದಾದೀನ್ನುಖತೋತಸ್ಪಜತ್‌ | 
ಯದ್ಯದ್ಯೇನಾಸ್ಪಜದ್ದೇವಸ್ತನ್ನೇ ಬ್ರೂಹಿ ತಪೋಧನ 
1೩೭೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ನೆರಳಿನಿಂದ ದೇವಹೂತಿಯ ಪತಿಪೂಜ್ಯರಾದ ಕರ್ದಮರೂ 
ಜನಿಸಿದರು. ಹೀಗೆ ಈ ಇಡೀ ಜಗತ್ತು ಸೃಷ್ಟಿಕರ್ತರಾದ ಬ್ರಹ್ಮದೇವರ 
ಶರೀರ ಮತ್ತು ಮನಸ್ಸುಗಳಿಂದ ಉಂಟಾಗಿದೆ. ॥ ೨೭ ॥ 

ಮಹಾತ್ಮನಾದ ವಿದುರನೇ! ಬ್ರಹ್ಮದೇವರ ಕನ್ಯೆಯಾದ 
ಸರಸ್ವತಿಯು ಅತ್ಯಂತ ಸುಕುಮಾರಿಯೂ, ಸುಂದರಿಯೂ 
ಆಗಿದ್ದಳು. ಆಕೆಗೆ ಕಾಮವಿಲ್ಲದಿದ್ದರೂ ಬ್ರಹ್ಮದೇವರು ಆಕೆಯನ್ನು 
ಕಾಮಿಸಿದರು - ಎಂದು ನಾವು ಕೇಳಿದ್ದೇವೆ. ॥ ೨೮॥ ಬ್ರಹ್ಮದೇವರು. 
ಇಂತಹ ಅಧರ್ಮಮಯವಾದ ಸಂಕಲ್ಪ ಮಾಡಿದ್ದನ್ನು ಕಂಡು 
ಅವರ ಪುತ್ರರಾದ ಮರೀಚಿಗಳೇ ಮುಂತಾದ ಮಹರ್ಷಿಗಳು 
ಅವರಿಗೆ ವಿಶ್ವಾಸಪೂರ್ವಕ ತಿಳಿಹೇಳಿದರು- ॥ ೨೯ ॥ ತೀರ್ಥ 
ರೂಪರೇ! ತಾವು ಸಮರ್ಥರು. ಮನಸಿನಲ್ಲಿ ಉಂಟಾಗಿರುವ ಈ 
ಕಾಮದ ವೇಗವನ್ನು ತಡೆಯುವ ಶಕ್ತಿ ಇದ್ದರೂ ತಾವು ಅದನ್ನು 
ತಡೆಗಟ್ಟದೆ ಪುತ್ರೀಗಮನವನ್ನು ಮಾಡಲು ಸಂಕಲ್ಪಿಸಿದ್ದೀರಲ್ಲ! 
ಇಂತಹ ಪಾಪವನ್ನು ಹಿಂದಿನ ಯಾವ ಬ್ರಹ್ಮದೇವರೂ ಮಾಡಿಲ್ಲ; 
ಮುಂದಿನವರೂ ಮಾಡಲಾರರು. ॥ ೩೦ ॥ ಜಗದ್ಗುರುವೇ | 
ನಿಮ್ಮಂತಹ ತೇಜಸ್ವೀ ಪುರುಷರಿಗೆ ಇಂತಹ ಕೆಲಸ ಶೋಭಿಸು 
ವುದಿಲ್ಲ ಏಕೆಂದರೆ ನಿಮ್ಮಂತಹವರ ಆಚರಣೆಗಳನ್ನು ಅನುಸರಿಸು 
ವುದರಿಂದಲೇ ಜಗತ್ತಿನ ಕಲ್ಯಾಣವಾಗುತ್ತದೆ. ॥ ೩೧ ॥ ಯಾರು 
ತನ್ನಲ್ಲಿ ವಿಲೀನಗೊಂಡಿರುವ ಈ ಜಗತ್ತನ್ನು ಸ್ವಪ್ರಕಾಶದಿಂದಲೇ 
ಪ್ರಕಟಪಡಿಸುವನೋ ಆ ಪರಮಾತ್ಮನಿಗೆ ನಮೋ ನಮಃ ಈ 
ಸಮಯದಲ್ಲಿ ಆತನೇ ಧರ್ಮವನ್ನು ರಕ್ಷಿಸಬಲ್ಲನು. ॥ ೩೨ ॥ ತನ್ನ 
ಪುತ್ರರಾದ ಮರೀಚಿಗಳೇ ಮುಂತಾದ ಪ್ರಜಾಪತಿಗಳು ತಮ್ಮ 
ಮುಂದೆ ಹೀಗೆ ಹೇಳುತ್ತಿರುವುದನ್ನು ನೋಡಿ ಪ್ರಜಾಪತಿಗಳಿಗೂ ಪತಿ 
ಯಾದ ಬ್ರಹ್ಮದೇವರಿಗೆ ತುಂಬಾ ನಾಚಿಕೆಯುಂಟಾಗಿ, ಅವರು 
ಒಡನೆಯೇ ಆ ದೇಹವನ್ನು ತೊರೆದುಬಿಟ್ಟರು. ಹೀಗೆ ಅವರು 
ತೊರೆದ ಘೋರವಾದ ಶರೀರವನ್ನು ದಿಕ್ಕುಗಳು ಸ್ವೀಕರಿಸಿದವು. 
ಅದೇ ಮಂಜು ಆಯಿತು. ಅದನ್ನು ಅಂಧಕಾರವೆಂದೂ 
ಹೇಳುತ್ತಾರೆ. ॥ ೩೩ ॥ 

ಒಮ್ಮೆ ಬ್ರಹ್ಮದೇವರು - 'ನಾನು ಎಲ್ಲ ಲೋಕಗಳನ್ನು ಹಿಂದೆ 
ಇದ್ದಂತೆಯೇ ವ್ಯವಸ್ಥಿತವಾದ ರೂಪದಲ್ಲಿ ಸೃಷ್ಟಿಮಾಡಬೇಕು' 
ಎಂದು ಯೋಚಿಸುತ್ತಿದ್ದರು. ಆಗ ಅವರ ನಾಲ್ಕು ಮುಖಗಳಿಂದ 
ನಾಲ್ಕು ವೇದಗಳು ಪ್ರಕಟಗೊಂಡವು. ॥ ೩೪ 1 ಇವುಗಳಲ್ಲದೆ 
ಉಪಪೇದಗಳು, ನ್ಯಾಯಶಾಸ್ತ್ರ ಅಧ್ವರ್ಯು, ಉದ್ದಾತ್ರ, ಹೋತ್ಯ 
ಮತ್ತು ಬ್ರಹ್ಮ ಎಂಬ ನಾಲ್ಕು ಮಂದಿ ಖುತ್ವಿಕ್ಕುಗಳ ಕರ್ಮಗಳು, 
ಯಜ್ಞಗಳ ವಿಸ್ತಾರ, ಧರ್ಮದ ನಾಲ್ಕು ಪಾದಗಳು, ನಾಲ್ಕು 
ಆಶ್ರಮಗಳು ಹಾಗೂ ಅವುಗಳ ವೃತ್ತಿಗಳು ಹೀಗೆ ಎಲ್ಲವೂ ಬ್ರಹ್ಮ 
ದೇವರ ಮುಖಗಳಿಂದ ಉದ್ಭವಿಸಿದವು. ॥ ೩೫ 

ಎದುರನು ಕೇಳಿದನು - “ತಪೋಧನರೇ ! ಸೃಷ್ಪಿಕರ್ತರಾದ 
ಪ್ರಜಾಪತಿಗಳಿಗೂ ಪ್ರಭುವಾದ ಬ್ರಹ್ಮದೇವರು ತಮ್ಮ ಮುಖ 
ಗಳಿಂದ ಈ ವೇದಾದಿಗಳನ್ನು ಹೊರಹೊಮ್ಮಿಸಿದಾಗ ಅವರು 
ಯಾವ-ಯಾವ ಮುಖದಿಂದ ಯಾವ-ಯಾವ ವಸ್ತುಗಳನ್ನು 
ನಿರ್ಮಾಣಮಾಡಿದರು ? ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು 
ವರಾಗಿ' ಎಂದು ವಿಜ್ಞಾಪಿಸಿಕೊಂಡನು. AE 


ಅವವ ಸಸ ಶತ ನನಯ 


ಮೈತ್ರೇಯ ಉವಾಚ 


ಯಗ್ಯಜುಃಸಾಮಾಥರ್ವಾಖಾ ನ್ವೇದಾನ್ಪೂರ್ವಾದಿಭಿರ್ಮುಖೈಃ । 
ಶಸ್ತಮಿಜ್ಯಾಂ ಸ್ತು ಸ್ತುತಿಸ್ತೋಮಂ ಪ್ರಾಯಶ್ಚಿತ್ತಂ ವೃಧಾತ್ಮಮಾತ್‌ 
1೩೭ ॥ 


ಆಯುರ್ಮೇದಂ ಧನುರ್ಮೇದಂ ಗಾಂಧರ್ವಂ ವೇ 
ಸ್ಥಾಪತ್ಯಂ ಚಾಸ್ಫಜದ್ವೇದಂ ಕ್ರಮಾತ್ಪೂರ್ವಾದಿಭಿರ್ಮುಖೈ: 
೩೮ 


ಇತಿಹಾಸಪುರಾಣಾನಿ ಪಂಚಮಂ ವೇದಮೀಶ್ಪರಃ । 
ಸರ್ವೇಭ್ಯ ಏವ ವಕ್ಚೇಭ್ಯ ಸಸೃಜೇ ಸರ್ವದರ್ಶನಃ 
AF un 


ಷೋಡಶ್ಯುಕ್ಟೌ ಪೂರ್ವವಕ್ಷಾಫ್ಲುರೀಷೃಗ್ಗಿಷ್ಟುತಾವಥ | 
ಆಪ್ಟೋರ್ಯಾಮಾತಿರಾತ್ರೌ ಚವಾಜಪೇಯಂಸಗೋಸವಮ್‌ 
11 ೪೦॥ 


ವಿದ್ಯಾ ದಾನಂ ತಪಃ ಸತ್ಯಂ ಧರ್ಮಸ್ಯೇತಿ ಪದಾನಿ ಚ | 
ಆಶ್ರಮಾಂಶ್ಚ ಯಥಾಸಂಖ್ಯಮಸ್ಕಜತ್ತಹ ವೃತ್ತಿಭಿಃ 
u ೪೧॥ 


ಸಾವಿತ್ರಂ ಪ್ರಾಜಾಪತ್ಯಂ ಚ ಬ್ರಾಹ್ಮಂ ಚಾಥ ಬೃಹತ್ತಥಾ । 
ವಾರ್ತಾಸಂಚಯಶಾಲೀನಶಿಲೋಂಛ ಇತಿ ವೈ ಗೃಹೇ 
॥| ೪೨ ॥ 


ವೈಖಾನಸಾ ವಾಲಖಿಲ್ಯೌದುಂಬರಾಃ ಫೇನಪಾ ವನೇ । 


ನ್ಯಾಸೇ ಕುಟೀಚಕಃ ಪೂರ್ವಂ ಬಹ್ಹೋದೋ ಹಂಸನಿಷ್ಠಿಯೌ 
॥ ೪೩ 


ಶ್ರೀಮೈತ್ರೇಯರು ಹೇಳುತ್ತಾರೆ - 'ಎಲೈ ವಿದುರನೇ | ಬ್ರಹ್ಮ 
ದೇವರು ತಮ್ಮ ಪೂರ್ವ, ದಕ್ಷಿಣ, ಪ ಪಶ್ಚಿಮ, ಉತ್ತರ - ಈ ದಿಕ್ಕುಗಳ 
ಮುಖಗಳಿಂದ ಕ್ರಮವಾಗಿ ಯಗ್ಗೆ ದ ಯಜುರ್ವೇದ, ಇಸು 
ವೇದ, ಅಥರ್ವವೇದಗಳನ್ನು ಪ್ರ ಟಪಡಿಸಿದರು. ಇದೇ ಕ್ರಮ 
ದಲ್ಲೇ ಹೋತ್ಕವಿನ ಹಟ ಶಸ್ತ್ರವನ್ನೂ ಅಧ್ವರ್ಯುವಿನ 
ಕರ್ಮವಾದ ಇಷ್ಮೆಯನ್ನೂ ಉದ್ಭಾತೃವಿನ ಕಾನ ಸ್ತುತಿ- 
ಸ್ಪೀಮವನ್ನು ಮತ್ತು ಬ್ರಹ್ಮನ ಕರ್ಮವಾದ ಪ್ರಾಯಶ್ಚಿತ್ತವನ್ನೂ 
ಹೊರಹೊಮ್ಮಿಸಿದರು. ॥ ೩೭ ॥ ಹೀಗೆಯೇ ಆಯುರ್ವೇದ 
(ಚಿಕಿತ್ಸಾಶಾಸ್ತ್ರ, ಧನುರ್ವೇದ (ಶಸ್ತ್ರವಿದ್ಯೆ), -ಗಾಂಧರ್ವವೇದ 
(ಸಂಗೀತಶಾಸ್ತ್ರ ಮತ್ತು ಸ್ಥಾಪತ್ಯವೇದ (ಶಿಲ್ಪವಿದ್ಯೆ) ಈ ನಾಲ್ಕು 
ಉಪವೇದಗಳನ್ನು ಕ್ರಮವಾಗಿ ಪೂರ್ವಾದಿ ದಿಕ್ಕುಗಳ ಮುಖ 
ಗಳಿಂದಲೇ ನಿರ್ಮಾಣಮಾಡಿದರು. 1೩೮॥ ಮತ್ತೆ ಸರ್ವಜ್ಞ 
ರಾದ ಆ ಬ್ರಹ್ಮದೇವರು ಇತಿಹಾಸ ಪು ಪುರಾಣರೂಪವಾದ ಐದನೆಯ 
ವೇದವನ್ನೂ ಎಲ್ಲ ಮುಖಗಳಿಂದ ನಿರ್ಮಿಸಿದರು. ॥ ೩೯ ॥ ಅದೇ 
ಕ್ರಮದಲ್ಲಿ "ಪೋಡಶೀ ಮತ್ತು ಉಕ್ತ, ಚೆಯನ ಮತ್ತು ಅಗ್ನಿ 
ಷ್ಟೋಮ, ಆಪ್ಲೋ ರ್ಯಾಮ ಮತ್ತು" ಅತಿರಾತ್ರ, ವಾಜಪೇಯ 
ಮತ್ತು ಗೋಸವ ಎಂಬ ಎರಡರಡು ಯಾಗಗಳೂ ಪೂರ್ವಾದಿ 
ಮುಖಗಳಿಂದ ಉತ್ಪನ್ನ ವಾದುವು. ॥ ೪೦ ॥ ವಿದ್ಯಾ, ದಾನ, 
ತಪಸ್ಸು ಸತ್ಯ ಎಂಬ ಧರ್ಮದ ನಾಲ್ಕು ಪಾಠಗಳನ್ನೂ ವೃತ್ತಿಗಳ 
ಸಹಿತ. ನಾಲ್ಕು ಆಶ್ರಮಗಳನ್ನೂ ಇದೇ ಕ್ರಮದಲ್ಲಿ ಪ್ರಕಟ 
ಪಡಿಸಿದನು. ॥ ೪೧ ಸ ಸಾವಿತ್ರ ಪ್ರಾಜಾಪತ್ವ ನ ಬ್ರಾಹ್ಮ ಮ 
ಬ್ಬಹತ್‌* - ಈ ನಾಲ್ಕು ವೃತ್ತಿಗಳು ಬ್ರಹ್ಮಚಾರಿಯಡಾಗಿವೆ. 
ವಾರ್ತಾ," ಸಂಚಯ, ಶಾಲೀನ " ಮತ್ತು ಶಿಲೊಂಭ ₹ - ಇವು 
ನಾಲ್ಕು ವೃತ್ತಿಗಳು ಗೃಹಸ್ಥ ಸರಿಗೆ ಸಂಬಂಧಪಟ್ಟವುಗಳು. ॥ ೪೨॥ 
ಇದೇ ರೀತಿಯಲ್ಲಿ " ವಾಸಪ್ರಸ್ಥರಲ್ಲಿ ವೃತ್ತಿಭೇದಕ್ಕನುಸಾರವಾಗಿ 
ವೈಖಾನಸ," ವಾಲಖಿಲ್ಕ," ಔದುಂಬರ,” ಮತ್ತು ಫೇನಪ" - 
ಇವು ನ ನಾಲ್ಕು ಸ ವಾನಪ್ರಸ್ಥಿಯರ ಹಾಗೂ ಕುಟೀಚಕ," ನ ಬಹೂದಕ,”* 
ಹಂಸ " ಮತ್ತು ನಿಷ್ಕ್ರಿಯ (ಪರಮಹಂಸ) - ಇವು ನಾಲ್ಕು 
ಸನ್ಯಾ ಸಿಗಳ ಭೇದವಾಗಿವೆ. ॥ ೪೩॥ ಇದೇ ಕ್ರಮದಲ್ಲಿ ಆದ್ವಿ ೀಕ್ಷಿಕ್ಕ, ol 
ತ್ರಯೀ ವಾರ್ತಾ 5 " ಮತ್ತು ದಂಡನೀತಿ5 - ಈ. ನಾಲ್ಕು 
ಎದ್ದೆಗಳೂ ಹಾಗೂ ನಾಲ್ಲು ವ್ಯಾಹುಕಿಗಳೂ` ಕೂಡ ಬ್ರಹ್ಮದೇವನ 


* ಉಪನಯನ ಸಂಸ್ಕಾರವಾದ ನಂತರ ಗಾಯತ್ರಿಯ ಅಧ್ಯಯನಕ್ಕಾಗಿ or ನಾಲ್ಕು ದಿನಗಳ ವ್ರತ. ೧. ಒಂದು ವರ್ಷದ ಬ್ರಹ್ಮಚರ್ಯವ್ರತ. 


೨. ವೇದಾಧ್ಯಯನ ಮುಗಿಯುವವರೆಗೆ ಪ 
ಶಾಸ್ತ್ರವಿಹತ ವೃತ್ತಿಗಳು. ೫. ಯಾಗಾದಿಗಳನ್ನು ಮಾಡುವುದು. 


ಕಾಳುಗಳನ್ನು ಆರಿಸಿತಂದು ಅದರಿಂದ ಜೀವನ ನಿರ್ವಾಹ ಮಾಡುವುದು. ೮ 
ಸಿ ಧಾನ್ಯವನ್ನು ದಾನಮಾಡಿಬಿಡುವುದು. ೧೦. ಪ್ರಾತಕಾಲದಲ್ಲಿ ಎದ್ದಾಗ ಮುಖವು 


ನಿರ್ವಹಣೆ. —. ಹೊಸಧಾನ್ಯವು ದೊರೆತಾಕ್ಷಣ ಹಿಂದೆ ಸಂಗ್ರಹಿಸಲ್ಪಟ್ಟ 


ಪಾಲಿಸುವ ಬಹ್ಮತರ್ಯದ್ರತ ೩. ಜಿ 
೬. ಅಯಾಚಿತ ವಿ ೭. ಧಾನ್ಯದ ಕಣದಲ್ಲಿ ಅಥವಾ ಧಾನ್ಯದ ಅಂಗಡಿಯ ಬಳಿ ಬಿದ್ದ 


|ನಪರ್ಯಂತ ಬ್ರಹ್ಮಚರ್ಯಪಾಲನೆ. ೪. ಕೃಷಿಯೇ ಮುಂತಾದ 


2. ಉಳುಮೆಯಿಲ್ಲದ ಭೂಮಿಯಲ್ಲಿ ಬೆಳೆದ ಧಾನ್ಮದಿಂದ ಜೀವನ : 


ಯಾವ ದಿಕ್ಕಿಗೆ ಇರುತ್ತದೋ, ಅದೇ ದಿಕ್ಕಿನಂದ ಹಣ್ಣು ಮುಂತಾದವುಗಳನ್ನು ತೌದು ಜೀವನ ನಿರ್ವಹಿಸುವುದು. ೧೧. ತಾನಾಗಿಯೇ 'ಉದುರಿಬಿದ್ದ 


ಹಣ್ಣುಗಳಿಂದ ಜೀವನ ನಿರ್ವಹಣೆ. ( 


೧೩. 'ಕರ್ಮದ ಕಡೆಗೆ ಗೌಣದೃಷ್ಟಿಯನ್ನಿರಿಸಿ ಜ್ಞಾನವನ್ನೇ ಪ್ರಧಾನವೆಂದು ತಿಳಿಯುವವರು. 
ಮೋಕ್ಷವನ್ನು ಕೊಡುವ ಆ ತ ಸ್ವರ್ಗಾದಿ ಫಲಗಳನ್ನು ಕೊಡುವ ಕರ್ಮವಿದ್ದೆ. ೧೮. ಕೃಷಿ-ವ್ಯಾಪಾರಾದಿ 
— ಇವು ಮೂರು ಮತ್ತು ನಾಲ್ಕನೆಯದು ಮಹಃ ಸೇರಿ ನ 


ದಿ೬ಿ. ಪ 
hs ರಾಜನೀತಿ. ಎಂ. ಭೂಃ ಭುವಃ 


೧೨. ಕುಟಿಯನ್ನು ನಿರ್ಮಿಸಿಕೊಂಡು ದೇ ಕಡೆಯಲ್ಲಿದ್ದು ಆಶ್ರಮಧರ್ಮಗಳನ್ನು ನಡೆಸುತ್ತಾ ಇರುವುದು. 


ಸ ಜ್ಞಾನಾಭ್ಯಾಸಿ. ೧೫. ಜೀವನ್ಮುಕ್ತ ಜ್ಞಾನೀ. 
ಸಗ ಧೀ ವಿದ್ಧೆ. 


ಸಂಬಂ 


ಲಾಯನರು ತಮ್ಮ 


ನಾಲ್ಕು 'ವ್ಯಾಹೃತಿಗಳು. ಅಶ್ವ 


ಗೃಹ್ಯಸೂತ್ರದಲ್ಲಿ ತಿಳಿಸಿದಂತೆ - "ಏವಂ ಸ ಪ್ರೋಕ್ತಾ ವ್ಯಸ್ತಾ: ಸಮಸ್ತಾಃ (' ಅಥವಾ ಭೂಃ ಭುವ, ಸುವಃ "ಮಹಃ ಇವು ನಾಲ್ಕು ವ್ಯಾಹೃತಿಗಳು 
ಣ್‌ "ಕತಿ ಹೇಳುತ್ತದೆ - "ಭೂರ್ಭುವಃ, ಸುವರಿತಿ ವಾ `ಏತಾಸ್ವಿಕ್ರೋ ವ್ಯಾಹೃತಯಃ 1 ತಾಸಾ ಮಹಸ್ಥೈತಾಂ ಚತುರ್ಥೀಂ ಮಾಹೌಚಮಸ್ಯಃ 


ಪ್ರವೇದಯತೇ ಮಹ ಇತಿ! (ತೈತರೀಯ ಉಪನಿಷತ್ತು). 


244 


ಆನ್ವೀಕ್ಲಿಕೀ ತ್ರಯೀ ವಾರ್ತಾ ದಂಡನೀತಿಸ್ತಥೈವ ಚ। 
ಏವಂ ವ್ಯಾಹೃತಯಶ್ಚಾಸನ್ವಣವೋ ಹ್ಯಸ್ಯ ದಹ್ರತಃ 
॥ ೪೪॥ 


ತಸ್ಯೋಷ್ಟಿಗಾಸೀಲ್ಲೋಮಭ್ಯೋ ಗಾಯತ್ರೀ ಚತ್ಚಚೋ ವಿಭೋ: । 
ತ್ರಿಷ್ಟುಮ್ಮಾಂಸಾತ್ಸ್ನುತೋಶ ನುಷ್ಟುಬ್ಬಗತ್ಶಸ್ಹಃ ಪ್ರಜಾಪತೇಃ 
॥ ೪೫ ॥ 
ಮಜ್ಜಾಯಾಃ ಪಂಕ್ಷಿರುತ್ತನ್ನಾ ಬೃಹತೀ ಪ್ರಾಣತೋತಭವತ್‌ । 
ಸ್ಪರ್ಶಸ್ತಸ್ಯಾಭವಜ್ಜೀವಃ ಸ್ಪರೋ ದೇಹ ಉದಾಹೃತಃ 
1 ೪೬॥ 
ಊಷ್ಠಾಣಮಿಂದ್ರಿಯಾಣ್ಯಾಹುರಂತಃಸ್ಮಾ ಬಲಮಾತ್ಮನಃ । 
ಸ್ಪರಾಃ ಸಪ್ತ ವಿಹಾರೇಣ ಭವಂತಿ ಸ್ಥ ಪ್ರಜಾಪತೇಃ 


॥ ೪೭॥ 
ಶಬ್ದಬ್ರಹ್ವಾತ್ಮನಸ್ತಸ್ಯ..ವ್ಯಕ್ತಾವ್ಯಕ್ತಾತ್ಮನ:. ಪರಃ | 
ಬ್ರಹ್ಮಾವಭಾತಿ  ವಿತತೋ ನಾನಾಶಕ್ತ್ಯುಪಬ್ಬಂಹಿತಃ 

॥ ೪೮ ॥ 


ತತೋತಪರಾಮುಪಾದಾಯ ಸ ಸರ್ಗಾಯ ಮನೋ ದಧೇ। 
ಖಯಷೀಣಾಂಭೂರಿವೀರ್ಯಾಣಾಮಪಿಸರ್ಗವವಿಸ್ಪತಮ್‌ 
॥1೪೯॥ 


ಜ್ಞಾತ್ವಾ ತದ ್ಸೈದಯೇ ಭೂಯಶ್ಚಿಂತಯಾಮಾಸ ಕೌರವ ॥ 
ಅಹೋ ಅದ್ದುತಮೇತನ್ನೇ ವ್ಯಾಪ್ಫತಸ್ಯಾಪಿ ನಿತ್ಯದಾ 
॥1೫೦॥ 
ನ ಹ್ಯೇಧಂತೇ ಪ್ರಜಾ ನೂನಂ ದೈವಮತ್ರ ವಿಘಾತಕಮ್‌ । 
ಏವಂ ಯುಕ್ತಕೃತಸ್ತಸ್ಯ ದೈವಂ ಚಾವೇಕ್ಷತಸ್ತದಾ 
11೫೧ ॥ 
ಕಸ್ಯ ರೂಪಮಭೂದ್ದೆ ವಧಾ ಯತ್ಕಾಯಮಭಿಚಕ್ಟತೇ | 
ತಾಭ್ಯಾಂ ರೂಪವಿಭಾಗಾಭ್ಯಾಂ ಮಿಥುನಂ ಸಮಪದ್ಯತ 
॥1 ೫೨ ॥ 
ಯಸ್ತು ತತ್ರ ಪುಮಾನ್ಸೋಠ ಭೂನ್ಮನುಃ ಸ್ವಾಯಂಭುವಃ ಸ್ವರಾಟ್‌ | 
ಸ್ವೀ ಯಾರ 5ಸೀಚ್ಛತರೂಪಾಖ್ಯಾ ಮಹಿಷ್ಠಸ್ಥ ಮಹಾತ್ಮನಃ 
I ೫೩ 1 
ತದಾ ಮಿಥುನಧರ್ಮೇಣ ಪ್ರಜಾ ಹ್ಯೇಧಾಂಬಭೂವಿರೇ I 
ಸ ಚಾಪಿ ಶತರೂಪಾಯಾಂ ಪಂಚಾಪತ್ಯಾನ್ಯಜೀಜನತ್‌ 
॥| ೫೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ನಾಲ್ಕು ಮುಖಗಳಿಂದ ಉತ್ಪನ್ನವಾದುವು. ಅವರ ಹೃದಯಾ 
ಕಾಶದಿಂದ ಓಂಕಾರವು ಪ್ರಕಟಗೊಂಡಿತು. ॥ ೪೪ ॥ ಬ್ರಹ್ಮದೇವರ 
ರೋಮಗಳಿಂದ ಉಷ್ಟಿಕ್‌, ತ್ವಚೆಯಿಂದ ಗಾಯತ್ರಿ, ಮಾಂಸದಿಂದ 
ತ್ರಿಷ್ಟುಪ್‌, ಸ್ನಾಯುಗಳಿಂದ ಅನುಷ್ಟುಪ್‌, ಅಸ್ಥಿಗಳಿಂದ ಜಗತಿ, 
ಮಜ್ಜೆಯಿಂದ ಪಂಕ್ತಿ ಮತ್ತು ಪ್ರಾಣಗಳಿಂದ ಬೃಹತಿ - ಎಂಬ ಛಂದ 
ಗಳು ಉತ್ಪನ್ನವಾದುವು. ಹೀಗೆಯೇ ಅವರ ಜೀವ ಸರ್ಶವರ್ಣ 
(ಕವರ್ಗಾದಿ ಪಂಚವರ್ಗ) ಮತ್ತು ದೇಹ ಸ್ವರವರ್ಣ (ಅಕಾರಾದಿ) 
ಗಳೆಂದು ಕರೆಯಲ್ಪಟ್ಟವು. ॥ ೪೫-೪೬ ॥ ಅವರ ಇಂದ್ರಿಯ 
ಗಳನ್ನು ಊಷ್ಟವರ್ಣ (ಶ, ಷ ಸ, ಹ) ಮತ್ತು ಬಲವನ್ನು ಅಂತ 
ಸ್ಥವರ್ಣ (ಯ, ರ, ಲ, ವ) ಎಂದು ಹೆಳುತ್ತಾರೆ. ಅವರ ಕ್ರೀಡೆ 
ಯಿಂದ ನಿಷಾದ, ಯಷಭ, ಗಾಂಧಾರ, ಷಡ್ಜ ಮಧ್ಯಮ, ಧೈವತ, 
ಪಂಚಮ - ಇವು ಏಳು ಸ್ವರಗಳು ಉಂಟಾದುವು. ॥ ೪೭ ॥ 
ಅಯ್ಯಾ ವಿದುರಾ! ಬ್ರಹ್ಮದೇವರು ಶಬ್ದಬ್ರಹ್ಮಸ್ವರೂಪರಾಗಿ, 
ವೈಖರೀ ರೂಪದಿಂದ ವ್ಯಕ್ತರಾಗಿಯೂ, ಪರಾರೂಪ (ಓಂಕಾರ) 
ದಿಂದ ಅವ್ಯಕ್ತರಾಗಿಯೂ ಇದ್ದಾರೆ ಮತ್ತು ಆ ಶಬ್ದಬ್ರಹ್ಠನ ಮೇಲಿ 
ರುವ ಹಾಗೂ ಎಲ್ಲೆಡೆಗಳಲ್ಲಿಯೂ ಪರಿಪೂರ್ಣವಾಗಿರುವ ಪರ 
ಬ್ರಹ್ಮವು ಅನೇಕ ಪ್ರಕಾರದ ಶಕ್ತಿಗಳಿಂದ ಕೂಡಿ ಇಂದ್ರಾದಿ ದೇವತಾ 
ರೂಪಗಳಿಂದ ಬೆಳಗುತ್ತಿದೆ. ॥ ೪೮ ॥ 

ಎಲ್ಫೆ ವಿದುರನೇ! ಬ್ರಹ್ಮದೇವರು ಕಾಮಾಸಕ್ತವಾದ ತಮ್ಮ 
ಮೊದಲನೆಯ ದೇಹವನ್ನು ತ್ಯಜಿಸಿದ ನಂತರ ಬೇರೊಂದು ಶರೀರ 
ವನ್ನು ಧರಿಸಿ ವಿಶ್ವವನ್ನು ವಿಸ್ತರಿಸಬೇಕೆಂದು ಯೋಚಿಸಿದರು. ಮರೀಚಿ 
ಗಳೇ ಮುಂತಾದ ಮಹಾಶಕ್ಷಿಸಂಪನ್ನರಾದ ಖುಷಿಗಳಿಂದಲೂ 
ಕೂಡ ಸೃಷ್ಟಿಯ ವಿಸ್ತಾರವು ಹೆಚ್ಚಾಗಿ ಆಗದೇ ಇದ್ದುದನ್ನು ಕಂಡು 
ಅವರು ತಮ್ಮ ಮನಸ್ಸಿನಲ್ಲಿ- "ಏನಿದು ಎಂತಹ ಆಶ್ಚರ್ಯ | ನಾನು 
ನಿರಂತರವಾಗಿ ಪ್ರಯತ್ನಮಾಡಿದರೂ ಪ್ರಜಾವೃದ್ಧಿಯು ಆಗುತ್ತಿಲ್ಲ 
ವಲ್ಲ! ದೈವವೇ ಇದಕ್ಕೆ ಏನೋ ವಿಫವನ್ನು ತಂದೊಡ್ಡುತ್ತಿದೆ ಎಂದು 
ಕಾಣುತ್ತದೆ' ಎಂದು ಚಿಂತೆಗೊಳಗಾದರು. ಮಾಡಬೇಕಾದ ಯುಕ್ತ 
ವಾದ ಕಾರ್ಯಗಳನ್ನು ಮಾಡುತ್ತಿದ್ದ ಬ್ರಹ್ಮದೇವರು ಹೀಗೆ ದೈವದ 
ಕುರಿತು ವಿಚಾರಮಾಡುತ್ತಿದ್ದಾಗ ಅಕಸ್ಮಾತ್ತಾಗಿ ಅವರ ಶರೀರದಲ್ಲಿ 
ಎರಡು ಭಾಗಗಳು ಉಂಟಾದುವು. "ಕ' ಎಂಬುದು ಬ್ರಹ್ಮದೇವರ 
ಹೆಸರು. ಅದರಿಂದ ವಿಭಾಗಗೊಂಡಿದ್ದರಿಂದ 'ಕಾಯ' ಎಂದು 
ಶರೀರಕ್ಕೆ ಹೆಸರಾಯಿತು. ಹೀಗೆ ಒಡೆದ ಅವರ ಶರೀರದ ಎರಡು 
ಭಾಗಗಳಿಂದ ಒಂದು ಸ್ವೀ-ಪುರುಷರ ಜೋಡಿ ಪ್ರಕಟ 
ವಾಯಿತು. ॥ ೪೯-೫೨ ॥ ಅವುಗಳಲ್ಲಿ ಪುರುಷಭಾಗವು ಸಾಮ್ರಾಟ್‌ 
ಸ್ವಾಯಂಭುವ ಮನುವಾಯಿತು. ಸ್ವೀಭಾಗವು ಅವನ ಸಾಮ್ರಾಜಿ ್ಲೇ 
ಶತರೂಪಾದೇವಿಯಾಯಿತು. ॥ ೫೩ ॥ ಅಂದಿನಿಂದ ಮಿಥುನ 
ಧರ್ಮ (ಸ್ವೀ-ಪುರುಷ ಸಂಭೋಗ)ದಿಂದ ಪ್ರಜೆಯ ವೃದ್ಧಿಯಾಗ 
ತೊಡಗಿತು. ಮಹಾರಾಜ ಸ್ವಾಯಂಭುವ ಮನುವು ಶತ 
ರೂಪಾದೇವಿಯಲ್ಲಿ ಐದು ಸಂತಾನಗಳನ್ನು ಪಡೆದನು. ॥ ೫೪ ॥ 
ಸಾಧು ಶಿರೋಮಣಿಯಾದ ವಿದುರನೇ | ಅವರಲ್ಲಿ ಪ್ರಿಯವ್ರತ 


13 ಅಧ್ಯಾಯ] 


ಪ್ರಿಯವ್ರತೋತ್ತಾನಪಾದೌ ತಿಸ್ರಃ ಕನ್ಯಾಶ್ಚ ಭಾರತ । 
ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ಸತ್ತಮ 
11 ೫೫ ॥ 


ಆಕೂತಿಂ ರುಚಯೇ ಪ್ರಾದಾತ್ಯರ್ದಮಾಯ ತು ಮಧ್ಯಮಾಮ್‌ । 
ದಕ್ಷಾಯಾದಾತ್ಮಸೂತಿಂ ಚ ಯತ ಆಪೂರಿತಂ ಜಗತ್‌ 
॥೫೬॥ 


ತೃತೀಯ ಸ್ಕಂಧ 


245 


ಮತ್ತು ಉತ್ತಾನಪಾದರೆಂಬ ಇಬ್ಬರು ಪುತ್ರರು ಹಾಗೂ ಆಕೂತಿ, 
ದೇವಹೂತಿ, ಪ್ರಸೂತಿ ಎಂಬ ಮೂವರು ಪುತ್ರಿಯರು. ॥ ೫೫ ॥ 
ಮನುವು ಅವರಲ್ಲಿ ಆಕೂತಿಯನ್ನು ರುಚಿ ಎಂಬ ಪ್ರಜಾಪತಿಗೂ, 
ಮಧ್ಯದ ಮಗಳಾದ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೂ, 
ಪ್ರಸೂತಿಯನ್ನು ದಕ್ಷಪ್ರಜಾಪತಿಗೂ ಕೊಟ್ಟು Recess 
ಆ ಮೂರು ಪುತ್ರಿಯರ ಸಂತಾನದಿಂದ ಇಡೀ ಜಗತ್ತೇ ತುಂಬಿ 
ಹೋಯಿತು. ॥ ೫೬ ॥ 
ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯಸ್ಫಂಧೇ ದ್ವಾದಕೋ5ಧ್ಯಾಯಃ॥ ೧೨ ॥ 


ನಾಗಾ ೂುಾಕಾಾ 


ಹದಿಮೂರನೆಯ ಅಧ್ಯಾಯ 
ವರಾಹಾವತಾರದ ಕಥೆ 


ಶ್ರೀಶುಕ ಉವಾಚ 


ನಿಶಾಮ್ಯ ವಾಚಂ ವದತೋ ಮುನೇಃ ಪುಣ್ಯತಮಾಂ ನೃಪ। 
ಭೂಯಃ ಪಪ್ರಚ್ಛ ಕೌರವ್ಯೋ ವಾಸುದೇವಕಥಾದೃತಃ 
11 ೧॥ 
ವಿದುರಉವಾಚ 


ಸವೈ ಸ್ವಾಯಂಭುವಃ ಸಮ್ರಾಟ್‌ ಪ್ರಿಯಃ ಪುತ್ರ: ಸ್ವಯಂಭುವಃ। 
ಪ್ರತಿಲಭ್ಯ ಪ್ರಿಯಾಂ ಪತ್ನೀಂ ಕಿಂ ಚಕಾರ ತತೋ ಮುನೇ 


॥1೨॥ 
ಚರಿತಂ ತಸ್ಯ ರಾಜರ್ಷೇರಾದಿರಾಜಸ್ಯ ಸತ್ತಮ । 
ಬ್ರೂಹಿಮೇ ಶ್ರದ್ಧಧಾನಾಯ ವಿಷಕ್ಷೇನಾಶ್ರಯೋ ಪೈಸ್‌ 

EW 
ಶ್ರುತಸ್ಯ ಪುಂಸಾಂ ಸುಚಿರಶ್ರಮಸ್ಯ 

ನನ್ನಂಜಸಾ ಸೂರಿಭಿರೀಡಿತೋ5 ರ್ಥ: | 
ಯತ್ತದ್ಗುಣಾನುಶ್ರವಣಂ ಮುಕುಂದ- 
'ಪಾದಾರವಿಂದಂ ಹೃದಯೇಷು ಯೇಷಾಮ್‌ ॥೪॥ 
ಶ್ರೀಶುಕ ಉವಾಚ 
ಇತಿ ಬ್ರುವಾಣಂ ವಿದುರಂ ವಿನೀತಂ 
ಸಹಸ್ರಶೀರ್ಷ್ಣಶ್ಚರಣೋಪಧಾನಮ್‌ I 
ಪ್ರಹೃಷ್ಟ ರೋಮಾ ಭಗವತ್ಯಥಾಯಾಂ 
ಪ್ರಣೀಯಮಾನೋ ಮುನಿರಭ್ಯ ಚಪ್ಪ ॥೫॥ 
ಮೃತ್ರೇಯ ಉವಾಚ 
ಯದಾ ಸ್ನಭಾರ್ಯಯಾ ಸ ಸಾಕಂ ಜಾತಃ ಸ್ವಾಯಂಭುವೋ ಮನುಃ । 
ಪ್ರಾಂಜಲಿಃ ಪ್ರಣತಶ್ಚೇದಂ ವೇದಗರ್ಭಮಭಾಷತ 
॥ ೬1 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ ! 
ಮುನಿವರ್ಯ ಶ್ರೀಮೈತ್ರೇಯರ ಮುಖದಿಂದ ಈ ಪರಮ ಪುಣ್ಯ 
ಪ್ರದ ಕಥೆಯನ್ನು ಕೆಳಿ ವಿದುರನು ಪುನಃ ಕೇಳಿದನು ; ಏಕೆಂದರೆ 
ಭಗವಂತನ ಲೀಲಾಕಥೆಗಳಲ್ಲಿ ಅವರಿಗೆ ಅತ್ಯಂತ ಅನುರಾಗ 
ಉಂಟಾಗಿತ್ತು. ॥ ೧॥ 
ವಿದುರನು ಕೇಳಿದನು - ಮುನೀಂದ್ರರೇ! ಬ್ರಹ್ಮದೇವರ 
ಯಪುತ್ರನಾದ ಆ ಸಾಮ್ರಾಟ ಸ್ವಾಯಂಭುವ ಮನುವು ಪ್ರಿಯ 
ಪತ್ನಿಯಾದ ಶತರೂಪಾದೇವಿಯನ್ನು ಪಡೆದ ಬಳಿಕ ಏನು 
ಮಾಡಿದನು ॥ ೨॥ ತಾವು ಸಾಧುವರೇಣ್ಯರಾಗಿರುವಿರಿ. ಆದಿ 
ರಾಜನಾದ ರಾಜರ್ಷಿ ಸ್ಟಾ ಸ್ವಾಯಂಭುವ ಮನುವಿನ ಪವಿತ್ರ ಚರಿತ್ರೆ 
ಯನ್ನು ಹೇಳಿರಿ. ಅವನು ಭಗವಾನ್‌ ಶ್ರೀವಿಷ್ಣುವಿನ ಶರಣು 
ಹೊಂದಿದ ಭಕ್ತಾಗ್ರೇಸರನು. ಆದುದರಿಂದ ಅವರ ಚರಿತ್ರೆ ಕೇಳಲು 
ನನಗೆ ಬಹಳ ಶ್ರದ್ಧೆ ಉಂಟಾಗಿದೆ. ॥ ೩ ॥ ಯಾರ ಹೃದಯದಲ್ಲಿ 
ಮುಕುಂದನ ಚರಣಾರವಿಂದಗಳು ವಿರಾಜಿಸುತ್ತವೋ, ಅಂತಹ 
ಭಕ್ತಶ್ರೇಷ್ಠರ ಗುಣಗಳನ್ನು ಶ್ರವಣಮಾಡುವುದೇ ಬಹುಕಾಲ ಶ್ರಮ 
ದಿಂದ ಮಾಡಿದ ಶಾಸ್ಟಾಬ್ಯಾಸ ಸದ ಪರಮ ಪ್ರಯೋಜನವೆಂದು 
ಜ್ಞಾನಿಗಳು ಹೇಳುತ್ತಾರೆ. ॥ ೪ ॥ 
ಶ್ರೀಶುಕಮಹರ್ಷಿಗಳು ಹೇಳುತ್ತಾರೆ ದ ಎಲ್ಫೆ ರಾಜೇಂದ್ರಾ | 
ಸಹಸ್ತಶೀರ್ಷನಾದ ಶ್ರೀಹರಿಯ ಚರಣಾಶ್ರಿತ ಭಕ್ಷನಾದ ವಿದುರನು 
ಹೀಗೆ ಅತ್ಯಂತ ವಿಧೇಯನಾಗಿ ಪ್ರಾರ್ಥಿಸಿದಾಗ, ಭಗವತ್ಕಥಾ 
ನಿರೂಪಣೆ ಮಾಡಲು ಪ್ರೇರಿತರಾದ ಶ್ರೀಮೈತ್ರೇಯರು ರೋಮಾಂ 
ಚಿತರಾಗಿ ಹೇಳತೊಡಗಿದರು. ॥ ೫ ॥ 
ಶ್ರೀಮೈತ್ರೇಯರು ನುಡಿದರು - ವಿದುರನೇ | ಪತ್ನಿಯೊಡನೆ 
ಜನಿಸಿದ ಸ್ವಾ ಯಂಭುವ ಮನುವು ಬ್ರಹ್ಮ! ಹ್ನದೇವರಲ್ಲಿ ವಿನಯದಿಂದ 
ಕೈಜೋಡಿಸಿಕೊಂಡು ಹೇಳಿದನು -॥ ೬॥ 


246 


ತ್ವಮೇಕಃ ಸರ್ವಭೂತಾನಾಂ ಜನ್ಮಕೃದ್ದ ಎತ್ತಿದ: ಪಿತಾ । 
ಅಥಾಪಿ ನಃ ಪ್ರಜಾನಾಂ ತೇ ಶುಶ್ರೂಷಾ ಕೇನ ವಾ ಭವೇತ್‌ 


॥ ೭ ॥| 
ತದ್ದಿಧೇಹಿ ನಮಸ್ತುಭ್ಯಂ ಕರ್ಮಸ್ವೀಡ್ಯಾತೃಶಕ್ಕಿಷು । 
ಯತೃತ್ವೇಹ ಯಶೋ ವಿಷ್ಣಗಮುತ್ರ ಚ ಭವೇದ್ಧತಿಃ 

“Sn 

ಬ್ರಹ್ಮೋವಾಚ 


ಪ್ರೀತಸ್ತುಭ್ಯಮಹಂ ತಾತ ಸ್ತಿ ಸ್ತಾದ್ವಾಂ ಕ್ಲಿತೀಶ್ಚರ । 
ಯನ್ನಿರ್ವಲೀಕೇನ ಹೃದಾ ಶಾಧಿ ಮೇತ್ಯಾತ್ಮನಾರ್ಪಿತಮ್‌ 
॥ ೯॥ 


ಏತಾವತ್ಯಾತ್ಮಚೈರ್ವೀರ ಕಾರ್ಯಾ ಹ್ಯಪಚಿತಿರ್ಗುರೌ । 
ಶಕಾ ್ಯಪ್ರಮತ್ರೈರ್ಗ್ಗಹ್ಯೇತ ಸಾದರಂ ಗತಮತ್ಳೆಃ 
11 ೧೦॥ 


ಸ ತ್ವಮಸ್ಕಾಮಪತ್ಯಾನಿ ಸದೃಶಾನ್ಯಾತ್ಮನೋ ಗುಣೈಃ । 
ಉತ್ಪಾದ್ಕ ಶಾಸ ಧರ್ಮೇಣ ಗಾಂ ಯಜ್ನೆ ್ಲ್ಲೈಃ ಪುರುಷಂ ಯಜ 
1 00 1 


ಪರಂ ಶುಶ್ರೂಷಣಂ ಮಹ್ಯಂ ಸ್ಯಾತ್ಛಹಾರಕ್ಷಯಾ ನೃಪ । 
ಭಗವಾಂಸ್ತೇ ಪ್ರಜಾಭರ್ತುರ್ಹೃಷೀಕೇಶೋತನುತುಷ್ಯತಿ 
1 ೧೨ ॥ 


ಯೇಷಾಂ ನ ತುಷ್ಟೋ ಭಗವಾನ್ಯಜ್ನಲಿಂಗೋ ಜನಾರ್ದನಃ | 
ತೇಷಾಂ ಶ್ರಮೋ ಹೃಪಾರ್ಥಾಯ ಯದಾತ್ಮಾನಾದೃತಃ ಸ್ವಯಮ್‌ 
1 ೧೫ ॥ 
ಮನುರುವಾಚ 


ಆದೇಶೇ5ಹಂ ಭಗವತೋ ವರ್ತೇಯಾಮೀವಸೂದನ । 
ಸ್ಥಾನಂ ತ್ಲಿಹಾನುಜಾನೀಹಿ ಪ್ರಜಾನಾಂ ಮಮ ಚ ಪ್ರಭೋ 
11 ೧೪॥ 


ಯದೋಕಃ ಸರ್ವಸತ್ತಾ ನಾಂ ಮಹೀ ಮಗ್ನಾ ಮಹಾಂಭಸಿ | 
ಅಸ್ಕಾ ಉದ್ದರಣೇ ಯತ್ನೋ ದೇವ ದೇವ್ಯಾ ವಿಧೀಯತಾಮ್‌ 
'` H ೧೫ ॥ 
ಮೈತ್ರೇಯ ಉವಾಚ 
ಪರಮೇಷ್ಠೀ ತಾಂ ಮಧ್ಯೇ ತಥಾ ಸನ್ನಾಮವೇಕ್ಷ್ಯ ಗಾಮ್‌ । 
ಕಥಮೇನಾಂ ಸಮುನ್ನೇಷ್ಠ ಇತಿ ದಧ್ಯೌ ಧಿಯಾ ಚಿರಮ್‌ 
॥ ೧೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ತೀರ್ಥರೂಪರೇ | ಸಮಸ್ತ ಪ್ರಾಣಿಗಳಿಗೆ ಜನ್ಮನೀಡುವ ಮತ್ತು 
ಅವುಗಳಿಗೆ ಜೀವಿಕೆಯನ್ನು ಕಲ್ಪಿಸಿಕೊಡುವ ತಂದೆ ತಾವೇ ಆಗಿದ್ದೀರಿ. 
ಆದರೂ ತಮ್ಮ ಸಂತಾನವಾದ ನಾವು ಏನು ಮಾಡಿದರೆ ತಮ್ಮ 
ಸೇವೆಯಾಗುವುದು ? ಎಂಬುದನ್ನು ಅಪ್ಪಣೆ ಕೊಡಿಸಿರಿ. ॥ ೭ ॥ 
ಪೂಜ್ಯಪಾದರೇ | ತಮಗೆ ನಮೋ ನಮಃ. ""ಯಾವುದನ್ನು ಮಾಡಿ 
ದರೆ ನಮಗೆ ಈ ಲೋಕದಲ್ಲಿ ಒಳ್ಳೆಯ ಯಶಸ್ಸು ಹಾಗೂ ಪರ 
ಲೋಕದಲ್ಲಿ ಸದ್ಗತಿ ಉಂಟಾಗುವಂತಹ, ನಾವು ಮಾಡಲು 
ಶಕ್ಕವಾಗಿರುವ ಕಾರ್ಯವನ್ನು ನಮಗೆ ಅಪ್ಪಣೆ ನೀಡಿರಿ'' ಎಂದು 
ಬೇಡಿಕೊಂಡರು. ॥ ೮ ॥ 

ಶ್ರೀಬ್ರಹ್ಮದೇವರು ಹೇಳಿದರು - ಅಯ್ಯಾ ! ಭೂಮೀಶ್ವರನೇ ! 
ನಿಮ್ಮಿಬ್ಬರ ವಿಷಯದಲ್ಲಿ ನಾನು ಬಹಳ ಪ್ರಸನ್ನನಾಗಿದ್ದೇನೆ. ನಿಮಗೆ 
ಮಂಗಳವಾಗಲಿ. ಏಕೆಂದರೆ, ನಿಷ್ಕಪಟ ಭಾವದಿಂದ ನೀನು "ನನಗೆ 
ಆಜ್ಞೆ ಮಾಡಿರಿ' ಎಂದು ಹೇಳಿ ಆತ್ಮಸಮರ್ಪಣ ಮಾಡಿರುವಿ. 
॥೯॥ ವೀರವರನೇ। ಪುತ್ರರಾದವರು ತಮ್ಮ ತಂದೆಯನ್ನು 
ಹೀಗೆಯೇ ಪೂಜಿಸಬೇಕು. ಬೇರೆಯವರ ಕುರಿತು ಮಾತ್ರರ್ಯ 
ಭಾವವನ್ನಿರಿಸದೆ ತಂದೆಯ ಆಜ್ಞೆಯನ್ನು ಆದರಪೂರ್ವಕವಾಗಿ 
ಸ್ವೀಕರಿಸಿ, ಎಚ್ಚರಿಕೆಯಿಂದ ಅದನ್ನು ಯಥಾಶಕ್ತಿ ನಡೆಸಿಕೊಡು 
ವುದೇ ಅವರಿಗೆ ಉಚಿತವಾದ ಕರ್ತವ್ಯವಾಗಿದೆ. ॥ ೧೦ ॥ ನೀನು 
ನಿನ್ನ ಪತ್ನಿಯಾದ ಈ ಶತರೂಪೆಯಿಂದ ತನಗೆ ಸಮಾನರಾಗಿರುವ 
ಸದ್ಗುಣೇ ಸಂತಾನವನ್ನು ಪಡೆದು, ಧರ್ಮದಿಂದ ಪೃಥ್ವಿಯನ್ನು 
ಪಾಲಿಸುತ್ತಾ, ಯಜ್ಞಗಳ ಮೂಲಕ ಶ್ರೀಹರಿಯನ್ನು ಆರಾಧಿಸುತ್ತಾ 
ಇರು. ॥ ೧೧ ॥ ರಾಜನೇ | ನಿನ್ನ ಪ್ರಜಾಪಾಲನೆಯಿಂದ ನನ್ನ ದೊಡ್ಡ 
ದಾದ ಸೇವೆಯಾದಂತಾದೀತು ಮತ್ತು ನೀನು ಪ್ರಜೆಗಳನ್ನು ಪಾಲಿಸು 
ವುದನ್ನು ನೋಡಿ ಭಗವಾನ್‌ ಶ್ರೀಹರಿಯು ಪ್ರಸನ್ನ ನಾಗು ವನು. 
ಯಜ್ಞಮೂರ್ತಿಯಾದ ಭಗವಾನ್‌ ಜನಾರ್ದನನು ಪ್ರಸನ್ನ ನಾಗದಿ 
ರುವವರ ಶ್ರಮವೆಲ್ಲ ವ್ಯರ್ಥವೇ ಸರಿ. ಏಕೆಂದರೆ, ಅವರು ತಮ್ಮ 
ಆತ್ಮವನ್ನೇ ಅನಾದರ ಮಾಡಿಕೊಂಡಂತೆ ಆಗುತ್ತದೆ. ॥ ೧೨-೧೩ ॥ 

ಮನುಮಹಾರಾಜನೆಂದ - ಪಾಪವಿನಾಶಕ ಪಿತನೇ | ಪೂಜ್ಯ 
ರಾದ ತಮ್ಮ ಆಣತಿಯನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. 
ಆದರೆ ತಾವು ಈ ಜಗತ್ತಿನಲ್ಲಿ ನಮಗೂ, ನನ್ನ ಭಾವೀ ಪ್ರಜೆಗಳಿಗೆ 
ಇರಲು ಸ್ಥಾನವನ್ನು ಅನುಗ್ರಹಿಸಿಕೊಡಬೇಕು. ॥ ೧೪ ॥ ದೇವಾ! 
ಸಮಸ್ತ ಜೀವಿಗಳಿಗೂ ನಿವಾಸಸ್ಥಾನವಾದ ಪೃಥಿವಿಯು : ಈಗ 
ಪ್ರಳಯಜಲದಲ್ಲಿ ಮುಳುಗಿಹೋಗಿದೆ. ಆ ಭೂಮಿಯನ್ನು 
ಮೇಲಕ್ಕೆತ್ತಲು ತಾವು ಪ್ರಯತ್ನಿಸಬೇಕು, ಎಂದು ಪ್ರಾರ್ಥಿಸಿ 
ಕೊಂಡನು. ॥ ೧೫ ॥ 

'ಶ್ರೀಮೈತ್ರೇಯರು ಹೇಳುತ್ತಿದ್ದಾರೆ - ವಿದುರಾ! ಭೂಮಿಯು 
ಹೀಗೆ ಆಳವಾದ ನೀರಿನಲ್ಲಿ ಮುಳುಗಿ ಹೋಗಿರುವುದನ್ನು ಕಂಡು - 
“ಇದನ್ನು ಹೇಗೆ ಮೇಲಕ್ಕೆ ಎತ್ತುವುದು ?' ಎಂದು ಬ್ರಹ್ಮದೇವರು 
ಬಹಳ ಹೊತ್ತು ಚಿಂತಿಸತೊಡಗಿದರು. ॥ ೧೬ ॥ ನಾನು ಲೋಕ 
ಸೃಷ್ಟಿಯಲ್ಲಿ ತೊಡಗಿದ್ದಾಗ ಭೂಮಿಯು ನೀರಿನಲ್ಲಿ ಮುಳುಗಿ 
ರಸಾತಳಕ್ಕೆ ಹೋಯಿತು. ಸೃಷ್ಟಿಯನ್ನು ಮಾಡಲು ನೇಮಕಗೊಂಡಿರುವ 


13 ಅಧ್ಯಾಯ] 


ತೃತೀಯ ಸೃಂಧ 


247 


ಸೃಜತೋ ಮೇ ಕ್ಳಿತಿರ್ವಾರ್ಭಿಃ ಪ್ಲಾವ್ಯಮಾನಾ ರಸಾಂ ಗತಾ । 
ಅಥಾತ್ರ ಕಿಮನುಷ್ಯೇಯಮಸ್ಥಾಭಿಃ ಸರ್ಗಯೋಜಿತೆಃ । 
ಯಸ್ಯಾಹಂ ಹೃದಯಾದಾಸಂ ಸ ಈಶೋ ವಿದಧಾತು ಮೇ 

Wu ೧೭॥ 
ನಾಸಾವಿವರಾತಹಸಾನಘ । 
ನಿರಗಾದಂಗುಷ್ಠಪರಿಮಾಣಕಃ 

॥ ೧೮ ॥ 

ಕ್ಷಣೇನ ಕಿಲ ಭಾರತ 
ತದದ್ದುಶಮಭೂನ್ಗಹತ್‌ 

॥೧೯॥ 

ಮರೀಚಿಪ್ರಮುಖೈರ್ವಿಪ್ಟೈ; ಕುಮಾರೈರ್ಮನುನಾ ಸಹ । 
ದೃಷ್ಟ್ವಾ ತತೌಕರಂ ರೂಪಂ ತರ್ಕಯಾಮಾಸ ಚಿತ್ರಧಾ 

i ೨೦॥ 

ಕಿಮೇತತೌಕರವ್ಯಾಜಂ ಸತ್ತಂ ದಿವ್ಯಮವಸ್ಥಿತಮ್‌ । 
ಅಹೋ ಬತಾಶ್ಚರ್ಯಮಿದಂ ನಾಸಾಯಾ ಮೇ ವಿನಿಸೃತಮ್‌ 

॥ ೨೧॥ 

ದೃಷ್ಟೋ50ಗುಷ್ಠ ಶಿರೋಮಾತ್ರಃ ಕೃಣಾದ್ಗಂಡ ಶಿಲಾಸಮಃ | 
ಅಪಿ ಸ್ವಿದ್ಧಗವಾನೇಷ ಯಜ್ಞೋ ಮೇ ಖೇದಯನ್ನನ: 

॥ ೨೨॥ 

ಇತಿ ಮೀಮಾಂಸತಸ್ತಸ್ಯ ಬ್ರಹ್ಮಣಃ ಸಹ ಸೂನುಭಿಃ । 
ಭಗವಾನ್ಯಜ್ಞ ಪುರುಷೋ ಜಗರ್ಜಾಗೇಂದ್ರಸನ್ನಿಭಃ 

ಶಿ 1 ೨೩ 1 

ಬ್ರಹ್ಮಾಣಂ ಹರ್ಷಯಾಮಾಸ ಹರಿಸ್ತಾಂಶ್ಚ ದ್ವಿಜೋತ್ತಮಾನ್‌ । 
ಸ್ವಗರ್ಜಿತೇನ ಕಕುಭಃ ಪ್ರತಿಸ್ವನಯತಾ ವಿಭುಃ 

॥1 ೨೪ ॥ 


ಇತ್ಯಭಿಧ್ಯಾಯತೋ 
ವರಾಹತೋಕೋ 


ತಸ್ಯಾಭಿಪಶ್ಯತಃ 
ಗಜಮಾತ್ರ: 


ಖಸ್ಥ 
ಪ್ರವವ್ಯಧೇ 


ನಿಶಮ್ಯ ತೇ ಘರ್ಫುರಿತಂ ಸ್ವಖೇದ- 

ಕ್ಹಯಿಷ್ಣು ಮಾಯಾಮಯಸೂಕರಸ್ಯ । 
ಜನಸ್ತಪಜತ್ಯೆ ನಿವಾಸಿನಸ್ತೇ 

ತ್ರಿಭಿಃ ಪತೆ ್ಲೈರ್ಮುನಯೋಗ್ವಣನ್‌ ಸ್ಮ ॥೨೫॥ 


ತೇಷಾಂ ಸತಾಂ ವೇದವಿತಾನಮೂರ್ತಿ- 
ರ್ಬ್ರಹ್ಮಾವಧಾರ್ಯಾತ್ಮಗುಣಾನುವಾದಮ್‌ | 
ವಿನದ್ಯ ಭೂಯೋ ವಿಬುಧೋದಯಾಯ 
ಗಜೇಂದ್ರ ಲೀಲೋ ಜಲಮಾವಿವೇಶ ॥ ೨೬ ॥ 


ಉತ್ಸಿಪ್ರವಾಲಃ ಖಚರಃ ಕಠೋರ: 
ಸಟಾ ಎಧುನ್ದನ್‌ ಖರರೋಮಶತ್ವಕ್‌ | 
ಖುರಾಹತಾಭ್ರಃ ಸಿತದಂಪ್ಯ *ಈಕ್ಷಾ 
ಜ್ಯೋತಿರ್ಬಭಾಸೇ ಭಗವಾನ್ನಹೀದ್ರ: ॥ ೨೭॥ 


ನಾನು ಈಗ ಏನು ಮಾಡುವುದು ? "ಯಾರ ಸಂಕಲ್ಪದಿಂದ ನಾನು 
ಜನಿಸಿದೆನೋ, ಆ ಸರ್ವೇಶ್ವರನೇ ನನ್ನ ಈ ಕೆಲಸ ವನ್ನು 
ನಡೆಸಿಕೊಡಬೇಕು' ಎಂದು ಅವರು ಯೋಚಿಸಿದರು. ॥ ೧೭ ॥ 
ಪುಣ್ಯಾತ್ಸನಾದ ವಿದುರನೇ | ಬ್ರಹ್ಮದೇವರು ಹೀಗೆ ಚಿಂತಿಸು 
ತ್ರಿರುವಂತೆಯೇ ಅವರ ಮೂಗಿನ ಹೊಳ್ಳೆಯಿಂದ ಇದ್ದಕ್ಕಿದ್ದಂತೆ 
ಹೆಗೆರಳಿನ ಗಾತ್ರದ ಒಂದು ಹಂದಿಯ ಮರಿಯು ಹೊರಬಂತು. 
1೧೮ ಆಶ್ಚರ್ಯವೋ ಆಶ್ಚರ್ಯ! ಆಕಾಶದಲ್ಲಿ ನಿಂತುಕೊಂಡ 
ಆ ಹಂದಿಯ ಮರಿಯು ಬ್ರಹ್ಮದೇವರು ನೋಡು-ನೋಡುತ್ತಿರು 
ವಂತೆಯೇ ಒಂದು ಕ್ಷಣದಲ್ಲಿ ದೊಡ್ಡ ಆನೆಯ ಗಾತ್ರಕ್ಕೆ ಸಮವಾಗಿ 
ಬೆಳೆದುಬಿಟ್ಟಿತು. ॥ ೧೯ ॥ ಆ ಬೃಹದಾಕಾರದ ವರಾಹಮೂರ್ತಿ 
ಯನ್ನು ಕಂಡು, ಮರೀಚಿಗಳೇ ಮುಂತಾದ ಮುನಿಗಳು, ಸನಕಾದಿ 
ಗಳು, ಸ್ವಾಯಂಭುವ ಮನುವು ಮುಂತಾದವರ ಜತೆಗೂಡಿ ಬ್ರಹ್ಮ 
ದೇವರು ಬಗೆ-ಬಗೆಯಾಗಿ ತರ್ಕಿಸತೊಡಗಿದರು. ॥ ೨೦ ॥ 
"ಅಬ್ಬಾ! ಹಂದಿಯ ರೂಪದಲ್ಲಿ ಇಲ್ಲಿ ಪ್ರಕಟವಾಗಿರುವ ಈ ದಿವ್ಯ 
ಪ್ರಾಣಿಯು ಯಾವುದು ? ಎಂತಹ ಆಶ್ಚರ್ಯ | ಇದು ಈಗತಾನೇ 
ನನ್ನ ಮೂಗಿನಿಂದ ಹೊರಬಂದಿತಲ್ಲ! ॥ ೨೧ ॥ ಮೊದಲು ಒಂದು 
ಹೆಬ್ಬೆರಳಿನ ತುದಿಯಷ್ಟು ಗಾತ್ರವಿದ್ದು ಈಗ ಒಂದು ಕ್ಷಣದಲ್ಲಿ 
ಭಾರೀದೊಡ್ಡ ಬಂಡೆಯಷ್ಟು ಬೆಳೆದುಬಿಟ್ಟಿದೆಯಲ್ಲ! ನಿಜವಾಗಿ 
ಯಜ್ಞಮೂರ್ತಿಯಾದ ಶ್ರೀಭಗವಂತನೇ ನಮ್ಮ ಮನಸ್ಸನ್ನು ಹೀಗೆ 
ಮರುಳುಗೊಳಿಸುತ್ತಿರಬೇಕು |' ಎಂದು ಚಿಂತಿಸಿದರು. ॥ ೨೨ ॥ 
ಬ್ರಹ್ಮದೇವರು ಮತ್ತು ಅವರ ಪುತ್ರರು ಹೀಗೆ ಯೋಚಿಸುತ್ತಿರು 
ವಂತೆಯೇ ಭಗವಾನ್‌ ಯಜ್ಞಪುರುಷನು ಮಹಾಪರ್ವತಾಕಾರ 
ವನ್ನು ತಳೆದು ಗರ್ಜಿಸತೊಡಗಿದನು. ॥ ೨೩॥ ಸರ್ವಶಕ್ತನಾದ 
ಶ್ರೀಹರಿಯು ತನ್ನ ಗರ್ಜನೆಯಿಂದ ಎಲ್ಲ ದಿಕ್ಕುಗಳನ್ನು ಪ್ರತಿಧ್ವನಿ 
ಸುವಂತೆ ಮಾಡಿ. ಬ್ರಹ್ಮದೇವರನ್ನು ಮತ್ತು ಬ್ರಾಹ್ಮಣಶ್ರೇಷ್ಠರನ್ನು 
ಸಂತೋಷಗೊಳಿಸಿದನು. ॥ ೨೪॥ ತಮ್ಮ ಭೇದವನ್ನು ನಿವಾರಿಸು 
ತ್ರಿದ್ದ ಆ ಮಾಯಾವರಾಹನ ಘುರ್ಪುರ ಧ್ವನಿಯನ್ನು ಕೇಳಿ 
'ಜನೋಲೋಕ, ತಪೋಲೋಕ ಮತ್ತು ಸತ್ಯಲೋಕ ನಿವಾಸಿಗಳಾದ 
ಮುನಿಗಳು ಮೂರು ವೇದಗಳ "ಪವಿತ್ರವಾದ ಮಂತ್ರಗಳಿಂದ 
ಮ ಸ್ತುತಿಸತೊಡಗಿದರು. ॥ ೨೫ ॥ ಭಗವಂತನು ವೇದ 
ಸಸ್ಟರೂಪನಲ್ಲವೇ! ವೇದಮಂತ್ರಸಮೂಹ ಪ್ರತಿಪಾದ್ಯ 
ಹ. ಆ ಮುನೀಶ್ವ ರರು ಮಾಡಿದ ಸ್ತುತಿಯನ್ನು ವೇದರೂಪ 
ಇ ತಿಳಿದು ಭಗವಂತನಿಗೆ ತುಂಬಾ ಸಂತೋಷವಾಯಿತು. 
ಪುನಃ ಒಮ್ಮೆ ಗರ್ಜಿಸಿ ದೇವತೆಗಳ ಹಿತಕ್ಕಾಗಿ ಗಜರಾಜನಂತೆ 
ಕ್ರೀಡಿಸುತ್ತಾ ಜಲರಾಶಿಯನ್ನು ಪ್ರವೇಿಸಿಬಟ್ಟನು. ॥ ೨೬॥ ಆ 
ವರಾಹರೂಪನಾದ ಭಗವಂತನು ಮೊದಲು ಬಾಲವನ್ನು ಮೇಲಕ್ಕೆತ್ತಿ 
ಅತಿವೇಗದಿಂದ ಆಕಾಶಕ್ಕೆ ಜಿಗಿದು, ಕುತ್ತಿಗೆಯ ಕೂದಲುಗಳನ್ನು 
ಕೆದರಿಕೊಂಡು, ಗೊರಸುಗಳ ಬಡಿತದಿಂದ ಮೋಡಗಳನ್ನು ಚದು 
ರಿಸತೊಡಗಿದನು. ಕಠೋರವಾದ ದೇಹ, ತೊಗಲಿನ "ಮೇಲೆ 
ಕೆದರಿದ್ದ ಒರಟಾದ ಮೈಗೂದಲುಗಳು, ಬಿಳುಪಾದ ಕೋರೆದಾಡೆ, 
ಕಣ್ಣುಗಳು ಕಾರುತ್ತಿದ್ದ "ತೇಜಸ್ಸು ೨ ಇವುಗಳಿಂದ ಮೆರೆಯುತ್ತಿದ್ದ 
ಮಹಾವರಾಹದ ಶೋಭೆ ಅವರ್ಣನೀಯವಾಗಿತ್ತು. ॥೨೭॥ 


248 


ಫ್ರಾಣೇನ ಪೃಥ್ವ್ಯಾಃ ಪದವೀಂ ವಿಜಿಫಪುನ್‌ 
ಕ್ರೋಡಾಪದೇಶಃ ಸ್ವಯಮದ್ದರಾಂಗ: 1 
ಕರಾಲದಂಷ್ಟೋ5ಪ್ಯಕರಾಲದೃಗ್ಬ್ಯಾ- 
ಮುದ್ಧೀಕ್ಸ್ಯ ವಿಪ್ರಾನ್ಸಣತೋತವಿಶತ್ಯಮ್‌ ॥ ೨೮ ॥ 


ಸ ವಜ್ರಕೂಟಾಂಗ ನಿಪಾತವೇಗ- 
ವಿಶೀರ್ಣಕುಕ್ಟಿ! ಸ್ಪನಯನ್ನುದನ್ಹಾನ್‌ 
ಉತ ಶೃಷ್ಣದೀರ್ಫೊೋರ್ಮಿಭುಜೈರಿವಾರ್ತ- 
ಶೃುಕ್ರೋಶ ಯಜ್ಞೇಶ್ವರ ಪಾಹಿ ಮೇತಿ 
ಚ hel ಬ 


॥ ೨೯ ॥ 


ಖುರೈಃ ಕ್ಪುರಪ್ಕೈರ್ಧ್ದರಯಂಸ್ತದಾ55ಪ 
ಉತ್ಪಾರಪಾರಂ ತ್ರಿಪರೂ ರಸಾಯಾಮ್‌ । 
ದದರ್ಶ ಗಾಂ ತತ್ರ ಸುಹುಪ್ಪರಗ್ರೇ 


ಯಾಂ ಜೀವಧಾನೀಂ ಸ್ಹಯಮಭ್ಯಧತ್ತ ॥೩೦॥ 


ಸ್ಪದಂಪ್ಪ ಯೋದ ತ್ಯ ಮಹೀಂ ನಿಮಗ್ನಾಂ 
ಸ ಉತ್ಥಿತ: ಸಂರುರುಚೇ ರಸಾಯಾಃ 

ತತ್ರಾಪಿ ದೈತ್ಯಂ  ಗದಯಾಠ5 5ಪತಂತ 
ಸುನಾಭಸಂದೀಪಿತತೀವ್ರಮನ್ಯುಃ 


11 ೩೧॥ 


ಜಘಾನ ರುಂಧಾನಮಸಹೃವಿಕ್ರಮಂ 

ಸ ಲೀಲಯೇಭಂ ಮೃಗರಾಡಿವಾಂಭಸಿ 1 
ತದ್ರಕ್ಕಪಂಕಾಂಕಿತಗಂಡತುಂಡೋ 

ಯಥಾ ಗಜೇಂದ್ರೋ ಜಗತೀಂ ವಿಭಿಂದನ್‌ ॥ ೩೨ ॥ 


ತಮಾಲನೀಲಂ ಸಿತದಂತಕೋಟ್ಯಾ 
ಕ್ಲ್ಯಾಮುತ್ಮಿಪಂತಂ ಗಜಲೀಲಯಾಂಗ ॥ 
ಪ್ರಜ್ಞಾಯ ಬದ್ಧಾಂಜಲಯೋತನುವಾಕೈ- 


ರ್ವಿರಿಂಚಿಮುಖ್ಯಾ ಉಪತಸ್ಸುರೀಶಮ್‌ 11 ೩೩॥ 


ಯಷಯ ಊಚುಃ 
ಜಿತಂ ಜಿತಂ ತೇಠಜಿತ ಯಜ್ಞಭಾವನ 
ತ್ರಯೀಂ ತನುಂ ಸ್ವಾಂ ಪರಿಧುನ್ಹತೇ ನಮಃ । 


ಯದ್ರೋಮಗರ್ತೆೇಷು ನಿಲಿಲ್ಕುರದ್ದಧಾ- 
ಸ್ತಸ್ಟೈ ನಮಃ ಕಾರಣಸೂಕರಾಯ ತೇ ॥೩೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಭಗವಂತನು ಸ್ವಯಂ ಯಜ್ಞಘುರುಷನಾಗಿದ್ದರೂ ಸೂಕರರೂಪ 
ವನ್ನು ಧರಿಸಿದ್ದರಿಂದ ತನ್ನ ಮೂಗಿನಿಂದ ಭೂಮಿಯ ಮಾರ್ಗವನ್ನು 
ಮೂಸಿ-ಮೂಸಿ ನೋಡುತ್ತಿದ್ದನು. ಅವನ ಕೋರೆದಾಡೆಗಳು 
ತುಂಬಾ ಭೀಕರವಾಗಿದ್ದುವು, ಕಠೋರವಾಗಿದ್ದುವು. ಆದರೂ 
ತನ್ನನ್ನು ಸ್ತುತಿಸುತ್ತಿದ್ದ ಯಷಿಗಳ ವಿಷಯದಲ್ಲಿ ಅವನ ದೃಷ್ಟಿಯು 
ಪ್ರಸನ್ನವಾಗಿದ್ದು ತನ್ನ ಸೌಮ್ಯವಾದ ದೃಷ್ಟಿಪಾತದಿಂದ ಅವರನ್ನು 
ದಿಟ್ಟಿಸುತ್ತಾ, ಅನುಗ್ರಹಿಸುತ್ತಾ ಜಲದಲ್ಲಿ ಪ್ರವೇಶಮಾಡಿಬಿಟ್ಟನು. 
॥ ೨೮ ॥ ವಜ್ರಮಯವಾದ ಪರ್ವತದ ಶಿಖರದಂತೆ ಕಠೋರ 
ವಾಗಿದ್ದ ಅವನ ಶ್ರೀದೇಹವು ನೀರಿನಲ್ಲಿ ಬಿದ್ದೊಡನೆಯೇ ಅದರ 
ರಭಸದಿಂದ ಸಮುದ್ರದ ಹೊಟ್ಟೆಯು ಒಡೆದುಹೋದಂತಾಗಿ 
ಗುಡುಗು-ಸಿಡಿಲುಗಳಂತೆ ಭಯಂಕರ ಶಬ್ದವುಂಟಾಯಿತು. 
ಸಮುದ್ರವು ತನ್ನ ಉಕ್ಕೇರಿದ ತರಂಗಗಳೆಂಬ ಭುಜಗಳನ್ನು ಮೇಲ 
ಕೈತ್ರಿಕೊಂಡು ಆರ್ತಸ್ವರದಿಂದ ಓ ಯಜ್ಞೇಶ್ವರನೇ | ನನ್ನನ್ನು 
ಕಾಪಾಡು | ಕಾಪಾಡು! ಎಂದು ಮೊರೆಯಿಡುತ್ತದೋ ಎಂಬಂತೆ 
ಕಾಣುತ್ತಿತ್ತು. ॥ ೨೯ ॥ ಆಗ ಭಗವಾನ್‌ ಯಜ್ಞವರಾಹನು ಬಾಣ 
ಸದೃಶವಾಗಿದ್ದ ಚೂಪಾದ ತನ್ನ ಗೊರಸುಗಳಿಂದ ಜಲವನ್ನು 
ಸೀಳುತ್ತಾ ಆ ಜಲರಾಶಿಯ ಆಚೆಯ ದಡವನ್ನು (ತಳಭಾಗವನ್ನು 
ತಲುಪಿದನು. ಅಲ್ಲಿ ರಸಾತಳದಲ್ಲಿ ಅವನು ಪ್ರಥಯಸಮಯದಲ್ಲಿ 
ತಾನು ಪವಡಿಸಲು ತೊಡಗಿದಾಗ ತನ್ನ ಹೊಟ್ಟೆಯಲ್ಲಿ ಹಿಂದೆ ಲಯ 
ಗೊಳಿಸಿಕೊಂಡಿದ್ದ ಮತ್ತು ಸಮಸ್ತ ಜೀವರಾಶಿಗಳಿಗೂ ಆಶ್ರಯ 
ವಾಗಿರುವ ಭೂಮಿಯು ಇರುವುದನ್ನು ನೋಡಿದನು. ॥ ೩೦ ॥ 
ಮತ್ತೆ ಭಗವಂತನು ನೀರಿನಲ್ಲಿ ಮುಳುಗಿಹೋಗಿದ್ದ ಆ ಭೂಮಿ 
ಯನ್ನು ತನ್ನ ಕೋರೆದಾಡೆಗಳಿಂದ ಎತ್ತಿಕೊಂಡು ಪಾತಾಳದಿಂದ 
ಮೇಲಕ್ಕೆ ಎದ್ದುಬಂದನು. ಆಗ ಆತನ ಕಾಂತಿಯು ಅತ್ಯಂತ ದರ್ಶ 
ನೀಯವಾಗಿತ್ತು. ನೀರಿನಿಂದ ಮೇಲಕ್ಕೆ ಎದ್ದು ಬರುತ್ತಿರುವಾಗ 
ತನ್ನನ್ನು ಎದುರಿಸಿ ಗದೆಯಿಂದ ಆಕ್ರಮಣಮಾಡಿದ ಹಿರಣ್ಯಾಕ್ಟನ 
ಮೇಲೆ ಸ್ವಾಮಿಗೆ ಸುದರ್ಶನಚಕ್ರದಿಂದ ಉದ್ದೀಪನಗೊಂಡಂತೆ 
ತೀಕ್ಷಣವಾದ ಕ್ರೋಧವು ಕೆರಳಿತು. ಆ ಅಸುರನು ಮಹಾಪರಾಕ್ರಮಿ 
ಯಾಗಿದ್ದರೂ ಸಿಂಹವು ಆನೆಯನ್ನು ಕೊಂದುಬಿಡುವಂತೆ 
ಸ್ವಾಮಿಯು ಆತನನ್ನು ಲೀಲಾಜಾಲವಾಗಿ ಜಲದಲ್ಲೇ ಸಂಹರಿಸಿ 
ಬಿಟ್ಟನು. ಆಗ ಭಗವಂತನ ಗಂಡಸ್ಥಳ ಮತ್ತು ಮುಖವೂ ದೈತ್ಯನ 
ರಕ್ತದಿಂದ ನೆನೆದು ಕೆಂಪಾಗಿದ್ದರಿಂದ ಆತನು ಕೆಂಪುಮಣ್ಣಿನಲ್ಲಿ 
ಮಣ್ಣುಸೀಳುವ ಆಟವನ್ನಾಡಿ ಬಂದ ಗಜರಾಜನಂತೆ ರಾರಾಜಿಸು 
ತ್ತಿದ್ದನು. ॥ ೩೧-೩೨ ॥ ಅಯ್ಯಾ! ಗಜರಾಜನು ತನ್ನ ದಂತಗಳ 
ಮೇಲೆ ಕಮಲಪುಷ್ಟವನ್ನು ಎತ್ತಿ ಧರಿಸಿದಂತೆ ಸ್ವಾಮಿಯು ತನ್ನ 
ಬಿಳಿಯ ದಂತಗಳ ತುದಿಯಲ್ಲಿ ಭೂಮಿಯನ್ನು ಎತ್ತಿ ಹಿಡಿದಿದ್ದನು. 
ಆತನ ದಿವ್ಯದೇಹವು ಹೊಂಗೆಯ ಮರದಂತೆ ಶ್ಯಾಮಲವರ್ಣ 
ದಿಂದ ಕಂಗೊಳಿಸುತ್ತಿತ್ತು. ಆಗ ಬ್ರಹ್ಮದೇವರೂ, ಮರೀಚಿಗಳೇ 
ಮುಂತಾದ ಮಹರ್ಷಿಗಳು ಈತನು ಭಗವಂತನೇ ಆಗಿದ್ದಾನೆಂದು 
ಗುರುತಿಸಿ, ಕೈಜೋಡಿಸಿಕೊಂಡು ವೇದಾರ್ಥಗರ್ಭಿತವಾದ ವಾಕ್ಯ 
ಗಳಿಂದ ಆತನನ್ನು ಹೀಗೆ ಸ್ಫೋತ್ರಮಾಡತೊಡಗಿದರು. ॥ ೩೩ ॥ 
ಖಷಿಗಳು ಹೇಳುತ್ತಾರೆ - ಅಜಿತಮೂರ್ತಿಯಾದ 
ಭಗವಂತಾ ! ನಿನಗೆ ಜಯವಾಗಲಿ ! ಜಯವಾಗಲಿ | ಎಲ್ಲರನ್ನೂ 
ಜಯಿಸಿದವನೂ, ಯಾರಿಗೂ ಸೋಲದವನೂ ನೀನು. 


13 ಅಧ್ಯಾಯ] 


ತೃತೀಯ ಸೃಂಧ 


249 


ರೂಪಂ ತವೈತನ್ನನು ದುಷ್ಕತಾತ್ಮನಾಂ 
ದುರ್ದರ್ಶನಂ ದೇವ ಯದದ್ದರಾತ್ಮಕಮ್‌ । 
ಛಂದಾಂಸಿ ಯಸ್ಯ ತ್ವಚಿ ಬರ್ಬಿರೋಮ- 
ಸ್ವಾಜ್ಯಂ ದೃಶಿ ತ್ವಂ್ರಿಷು ಚಾತುರ್ಹೋತ್ರಮ್‌ ॥ ೩೫ ॥ 


ಸ್ರುಕ್ಕುಂಡ ಆಸೀತ್ಸುವ ಈಶ ನಾಸಯೋ- 
ರಿಡೋದರೇ ಚಮಸಾಃ ಕರ್ಣರಂದ್ರೇ 
ಪ್ರಾಶಿತ್ರಮಾಸ್ಯೇ ಗ್ರಸನೇ ಗ್ರಹಾಸ್ತು ತೇ 
ಯಚ್ಚರ್ವಣಂ ತೇ ಭಗವನ್ನಗ್ನಿಹೋತ್ರಮ್‌ ॥ ೩೬ ॥ 


ದೀಕ್ಬಾನುಜನ್ಮೋಪಸದ: ಶಿರೋಧರಂ 
ತ್ವಂ ಪ್ರಾಯಣೀಯೋದಯನೀಯದಂಷ್ಟ: । 
ಜಿಹ್ವಾ ಪ್ರವರ್ಗ್ಯಸ್ರವ ಶೀರ್ಷಕಂ ಕ್ರತೋಃ 
ಭ್ಯಾವಸಥ್ಯಂ ಚಿತಯೋತಸವೋ ಹಿ ತೇ ॥ ೩೭॥ 


ಸೋಮಸ್ತು ರೇತಃ ಸವನಾನ್ಯವಸ್ಥಿತಿಃ 
ಸಂಸ್ಥಾವಿಭೇದಾಸ್ತವ ದೇವ ಧಾತವಃ 1 
ಸತ್ರಾಣಿ ಸರ್ವಾಣಿ ಶರೀರಸಂಧಿ- 


ಸ್ತ್ವಂ ಸರ್ವಯಜ ಕ್ರತುರಿಷ್ಠಿಬಂಧನ: ॥೩೮॥ 


ನಮೋ ನಮಸ್ತೇ5ಖಿಲಮಂತ್ರ ದೇವತಾ- 

ದ್ರವ್ಯಾಯ ಸರ್ವಕ್ರತವೇ ಕ್ರಿಯಾತ್ಮನೇ | 
ವೈರಾಗ್ಯಭಕ್ತ್ಯಾ ತೃಜಯಾನುಭಾವಿತ- 

ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ ॥ ೩೯ ॥ 


ಓ ಯಜ್ಞಫತಿಯೇ! ಮೂರುವೇದಗಳ ರೂಪವಾದ ದಿವ್ಯ 
ಮಂಗಳ ವಿಗ್ರಹವನ್ನು ಓಲಾಡಿಸುತ್ತಾ ಕಂಗೊಳಿಸುವ ನಿನಗೆ ನಮ 
ಸ್ಕಾರವು. ಸಮಸ್ತ ಯಜ್ಞಗಳು ನಿನ್ನ ರೋಮಕೂಪದಲ್ಲಿ ಅಡಗಿವೆ. 
ನೀನು ಪೃಥಿವಿಯನ್ನು ಉದ್ದಾರಮಾಡಲಿಕ್ಕಾಗಿಯೇ ಈ ಸೂಕರ 
ರೂಪವನ್ನು ಧರಿಸಿರುವೆ. ನಿನಗೆ ನಮಸ್ಕಾರವು. ॥ ೩೪ ॥ ದೇವಾ! 
ದುರಾಚಾರಿಗಳಿಗೆ ನಿನ್ನ ಈ ದಿವ್ಯಮೂರ್ತಿಯ ದರ್ಶನ ವಾಗು 
ವುದು ಬಹಳ ಕಷ್ಟವು. ಏಕೆಂದರೆ, ಇದು ಯಜ್ಞರೂಪವೇ ಆಗಿದೆ. 
ಇದರ ತೊಗಲಿನಲ್ಲಿ ಗಾಯತ್ರಿಯೇ ಮುಂತಾದ ಛಂದಸ್ಸುಗಳೂ, 
ರೋಮಾ ವಳಿಯಲ್ಲಿ ದರ್ಭೆಗಳೂ, ನೇತ್ರಗಳಲ್ಲಿ (ಯಜ್ಞದ 
ಹವಿಸ್ನಾದ) ತುಪ್ಪವೂ, ನಾಲ್ಕು ಚರಣಗಳಲ್ಲಿ ಅಧ್ವರ್ಯು, 
ಉದಾತ್ರ, ಹೋತ್ಪ ಮತ್ತು ಬ್ರಹ್ಮಾ - ಎಂಬ ನಾಲ್ಕು ಯತ್ವಿಜರೂ 
ಅಡಗಿದ್ದಾರೆ. ॥ ೩೫ ॥ ಈಶ್ವರನೇ ! ನಿನ್ನ ಮುಖದ ಅಗ್ರಭಾಗದಲ್ಲಿ 
ಸ್ರುಕ್‌' ಇದೆ. ಮೂಗಿನ ಹೊಳ್ಳೆಗಳಲ್ಲಿ 'ಸ್ರುವಾ' ಇದೆ. ಉದರ 
ದಲ್ಲಿ "ಇಡಾ' ಎಂಬ ಯಜ್ಞದ ಭಕ್ಷಣಪಾತ್ರೆಯಿದೆ. ಕಿವಿಗಳಲ್ಲಿ 
“ಚಮಸ'ವಿದೆ. ಮುಖದಲ್ಲಿ "ಪ್ರಾಶಿತ್ರ' (ಬ್ರಹ್ಮಭಾಗಪಾತ್ರೆ) ಇದೆ. 
ಕಂಠದ ರಂಧ್ರದಲ್ಲಿ 'ಗ್ರಹ' (ಸೋಮಪಾತ್ರೆ) ಎಂಬ ಯಜ್ಞ 
ಪಾತ್ರೆಯಿದೆ. ಭಗವಂತನೇ | ನಿನ್ನ ಅಗಿಯುವಿಕೆಯು ಅಗ್ನಿಹೋತ್ರ 
ವಾಗಿದೆ. ॥ ೩೬॥ ಆಗಾಗ ಅವತರಿಸುವುದು ಯಜ್ಞ 
ಸ್ವರೂಪನಾದ ನಿನ್ನ 'ದೀಕ್ಷಣೀಯ' ಎಂಬ ಇಷ್ಟಿಯಾಗಿದೆ. ನಿನ್ನ 
ಕುತ್ತಿಗೆಯೇ 'ಉಪಸದ' ಎಂಬ ಮೂರು ಇಷ್ಟಿಗಳ ರೂಪವಾಗಿದೆ. 
ಎರಡು ದಾಡೆಗಳು "ಪ್ರಾಯ ಣೀಯ' (ದೀಕ್ಷಾನಂತರದ ಇಷ್ಟಿ) 
ಮತ್ತು "ಉದಯನೀಯ' (ಯಜ್ಞಸಮಾಪ್ತಿ ಇಷ್ಟಿ) ಇಷ್ಟಿಗಳಾಗಿವೆ. 
ನಿನ್ನ ನಾಲಿಗೆಯು "ಪ್ರವರ್ಗ್ಯ'ವು. (ಪ್ರತಿಯೊಂದು 

ಹಿಂದೆ ಮಾಡಲ್ಪಡುವ ಮಹಾವೀರ ಎಂಬ ಕರ್ಮವು.) ನಿನ್ನ ಶಿರಸ್ಸು 
"ಸಭ್ಯ' (ಹೋಮ ರಹಿತವಾದ) ಎಂಬ ಅಗ್ನಿಯು. "ಆವಸಥ್ಯ' ಎಂಬ 
ಪ್ರಾಣಗಳು. ॥ ೩೭ ॥ ದೇವಾ! ನಿನ್ನ ವೀರ್ಯವೇ ಸೋಮವು. 
ಕೂರುವಿಕೆಯು ಪ್ರಾತಃ ಸವನವೇ ಮುಂತಾದ ಮೂರು 
ಸವನಗಳು. ನಿನ್ನ ಏಳು ಧಾತುಗಳೇ - ಅಗ್ನಿಷ್ಟೋಮ, 
ಅತ್ವಗಿಷ್ಲೋಮ, ಅತ್ವ, ಷೋಡಶೀ, ವಾಜಪೇಯ, ಅತಿರಾತ್ರ 
ಮತ್ತು ಅಪ್ರೋರ್ಯಾಮುಗಳೆಂಬ ಏಳು ಸಂಸ್ಥೆಗಳು ಮತ್ತು ನಿನ್ನ 
ಶರೀರದ ಸಂಧಿಭಾಗಗಳೇ ಸಂಪೂರ್ಣವಾದ ದ್ವಾದಶಾಹವೇ 
ಮುಂತಾದ ಸತ್ರಗಳು. ಹೀಗೆ ನೀನು ಸಂಪೂರ್ಣ '" ಯಜ್ಞವೂ 
(ಅಂದರೆ ಸೋಮರಹಿತಯಜ್ಞ) ಮತ್ತು ಕ್ರತುವೂ (ಸೋಮ 
ಸಹಿತ ಯಜ್ಞ) ಎರಡೂ ಆಗಿರುವೆ. ಯಡ್ನಾನುಷ್ಠಾನ ರೂಪವಾದ 
ಇಷ್ಟಿಗಳು ನಿನ್ನ ಅಂಗಗಳನ್ನು ಒಟ್ಟಿಗೆ ಸೇರಿಸಿರುವ ಮಾಂಸಪೇಶಿ 
ಗಳಾಗಿವೆ. 1೩೮ it ಸಮಸ್ಯ ಮಂತ್ರ ಸ್ವರೂಪನೂ, ದೇವತಾ 
ಸ್ವರೂಪನೂ, ದ್ರವ್ಯ ಸ್ವರೂಪನೂ, ಯಜ್ಞಸ್ವ ರೂಪನೂ, ಕರ್ಮ 
ಸ್ವರೂಪನೂ ಆಗಿರುವ: ನಿನಗೆ ನಮೋ ನಮಃ ವೈರಾಗ್ಯ, ಭಕ್ತಿ ಮತ್ತು 
ಚಿತ್ತದ ಏಕಾಗ್ರತೆಯಿಂದ ಯಾವ ಜ್ಞಾನವು ಅನುಭವಿ ಬರು 
ವುದೋ, ಅದು ನಿನ್ನ ಸ್ವರೂಪವೇ ಆಗಿದೆ. ನೀನೇ ಎಲ್ಲರೆ ವಿದ್ವಾ 
ಗುರುವು ಆಗಿರುವೆ. ಅಂತಹ ನಿನಗೆ ಮತ್ತೆ-ಮತ್ತೆ 2 ಪ್ರಣಾಮಗಳು. 
ಭೂದೇವಿಯನ್ನು ಧರಿಸಿಕೊಂಡಿರುವ ನ ಧಗವಂತನೇ 
ಕೊಂಡಿರುವ 


॥೩೯॥ 


ನೀನು ಕೋರೆದಾಡೆಗಳ “ತುದಿಯಲ್ಲಿ ಇರಿಸಿ 


250 


ದಂಷ್ಭ್ರಾಗ್ರಕೋಟ್ಯಾ ಭಗವಂಸ್ಥ್ಸಯಾ ದೃತಾ 
ವಿರಾಜತೇ ಭೂಧರ ಭೂಃ ಸಭೂಧರಾ 1 
ಯಥಾ ವನಾನ್ನೀಸರತೋ ದತಾ ಧೃತಾ 
ಮತಂಗಜೇಂದ್ರಸ್ಯ ಸಪತ್ರಪದ್ಧಿನೀ ॥ ೪೦ ॥ 


ತ್ರಯೀಮಯಂ ರೂಪಮಿದಂ ಚ ಸೌಕರಂ 
ಭೂಮಂಡಲೇನಾಥ ದತಾ ದೃತೇನ ತೇ ॥ 

ಚಕಾಸ್ತಿ ಶೃಂಗೋಢಘನೇನ ಭೂಯಸಾ 
ಕುಲಾಚಲೇಂದ್ರಸ್ಯ ಯಥೈವ ವಿಭ್ರಮಃ ॥ ೪೧॥ 


ಸಂಸ್ಥಾಪಯೈನಾಂ ಜಗತಾಂ ಸತಸ್ನುಷಾಂ 

ಲೋಕಾಯ ಪತ್ನೀಮಸಿ ಮಾತರಂ ಪಿತಾ । 
ಎಧೇಮ ಚಾಸ್ಕೈ ನಮಸಾ ಸಹ ತ್ವಯಾ 

ಯಸ್ಯಾಂ ಸ್ಪತೇಜೋರಗ್ನಿಮಿವಾರಣಾವಧಾ: 11 ೪೨॥ 


ಕಃ ಶ್ರದ್ಧಧೀತಾನ್ಯತಮಸ್ತವ ಪ್ರಭೋ 
ರಸಾಂ ಗತಾಯಾ ಭುವ ಉದ್ದಿಬರ್ಹಣಮ್‌ । 
ನ ವಿಸ್ನಯೋತಸ್‌ೌ ತ್ವಯಿ ವಿಶ್ವವಿಸ್ನಯೀ 
ಯೋ ಮಾಯಯೇದಂ ಸಸ್ಫಚೇ3ತಿವಿಸ್ಮಯಮ್‌ ॥ ೪೩ ॥ 


ವಿಧುನ್ನತಾ ವೇದಮಯಂ ನಿಜಂ ವಪು- 

ರ್ಜನಸ್ತಪಃ ಸತ್ಯನಿವಾಸಿನೋ ವಯಮ್‌ । 
ಸಟಾಶಿಖೋದ್ಧೂತಶಿವಾಂಬುಬಿಂದುಭಿ- 

ರ್ವಿಮೃಜ್ಯಮಾನಾ ಭೃಶಮೀಶ ಪಾವಿತಾಃ ॥ ೪೪ ॥ 
ಸ ವೈ ಬತ ಭ್ರಷ್ಟಮತಿಸ್ತವೈಷ ತೇ 

ಯಃ ಕರ್ಮಣಾಂ ಪಾರಮಪಾರಕರ್ಮಣಃ | 
ಯಜ್ಯೋಗಮಾಯಾಗುಣಯೋಗಮೋಜಹಿತಂ 

ವಿಶ್ವಂ ಸಮಸ್ತಂ ಭಗವನ್ನಿಧೇಹಿ ಶಮ್‌ ॥ ೪೫ ॥ 


ಮೈತ್ರೇಯ ಉವಾಚ 


ಇತ್ಯುಪಸ್ಥೀಯಮಾನಸ್ತೆ ಸೈರ್ಮುನಿಭಿರ್ಬ್ರಹ್ಮವಾದಿಭಿಃ | 
ಸಲಿಲೇ ಸ್ವಖುರಾಕ್ರಾಂತ ಉಪಾಧತ್ತಾವಿತಾವನಿಮ್‌ 
1 ೪೬॥ 


ಸ ಇತ್ತಂ ಭಗವಾನುರ್ವಿಂ ವಿಷ್ಠಕ್ತೇನಃ ಪ್ರಜಾಪತಿಃ । 
ರಸಾಯಾ ಲೀಲಯೋನ್ನೀತಾಮಪ್ಪು ನೃಸ್ಕ್ಯ ಯಯೌ ಹರಿಃ 
॥೪೭॥ 
ಯ ಏವಮೇತಾಂ ಹರಿಮೇಧಸೋ ಹರೇ: 
ಕಥಾಂ ಸುಭದ್ರಾಂ ಕಥನೀಯಮಾಯಿನ: । 
ಶೃಣ್ಣೀತ ಭಕ್ತಾ ್ರ್ಯ ಶ್ರವಯೇತ ವೋಶತೀಂ 
ಜನಾರ್ದನೋತಸ್ಕಾಶು ಹೃದಿ ಪ್ರಸೀದತಿ ॥ ೪೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಪರ್ವತಗಳಿಂದ ಅಲಂಕೃತವಾದ ಈ ಭೂಗೋಳವು ಜಲಾಶಯ 
ದಿಂದ ಹೊರಬರುತ್ತಿರುವ ಮದಗಜದ ದಂತಾಗ್ರದಲ್ಲಿ ದಳಗಳ 
ಸಹಿತ ಕಮಲದಂತೆ ಬೆಳಗುತ್ತಿದೆ. ॥ ೪೦ ॥ ಕೋರೆಹಲ್ಲು ಗಳ 
ಮೇಲೆ ಭೂಮಂಡಲವನ್ನು ಧರಿಸಿಕೊಂಡಿರುವ ನಿನ್ನ ಈ 
ವೇದಮಯವಾದ ವರಾಹ ಶ್ರೀವಿಗ್ರಹವು ತನ್ನ ಶಿಖರದ ಮೇಲೆ 
ಮೇಘಮಾಲೆಯನ್ನು ಧರಿಸಿಕೊಂಡಿರುವ ಮಹಾಕುಲಪರ್ವತ 
ದಂತೆ ಕಂಗೊಳಿಸುತ್ತಿದೆ. ॥ ೪೧ ॥ ಸ್ವಾಮಿ! ಚರಾಚರ ಜೀವಿಗಳು 
ಸುಖವಾಗಿ ವಾಸಿಸಲು ನಿನ್ನ ಪತ್ನಿಯಾದ ಈ ಭೂಮಾತೆಯನ್ನು 
ಜಲದ ಮೇಲೆ ನೆಲೆಗೊಳಿಸುವವನಾಗು. ಜಗತ್ತಿನ ತಂದೆ ನೀನಾಗಿ 
ರುವೆ. ಅರಣಿಯಲ್ಲಿ ಅಗ್ನಿಯನ್ನು ಸ್ಥಾಪಿಸುವಂತೆ ನೀನು ಇದರಲ್ಲಿ 
ಧಾರಣಾಶಕ್ತಿರೂಪವಾದ ನಿನ್ನ ತೇಜಸ್ಸನ್ನು ಸ್ಥಾಪಿಸಿದ್ದೀಯೇ. 
ಇಂತಹ ನಿನಗೂ ಮತ್ತು ಈ ಭೂಮಾತೆಗೂ ಭೂರಿ-ಭೂರಿ ನಮ 
ಸಾರಗಳು. ॥ ೪೨ ॥ ಪ್ರಭೋ! ರಸಾತಳದಲ್ಲಿ ಮುಳುಗಿ 
ಹೋಗಿದ್ದ ಪೃಥಿವಿಯನ್ನು ಮೇಲಕ್ಕೆ ಎತ್ತುವ ಸಾಹಸವನ್ನು ಮಾಡಲು 
ನೀನಲ್ಲದೆ ಬೇರೆ ಯಾರಿಗೆ ಶಕ್ಯವಿದೆ. ಆದರೆ ನೀನು ಆಶ್ಚರ್ಯಗಳ 
ನಿಧಿಯು. ಇದು ನಿನಗೆ ದೊಡ್ಡ ಆಶ್ಚರ್ಯದ ಕೆಲಸವೇನೂ ಅಲ್ಲ 
ಮಾಯಾಬಲದಿಂದ ಈ ಅತ್ಯಾಶ್ಚರ್ಯಮಯವಾದ ವಿಶ್ವವನ್ನು 
ರಚಿಸಿದವನು ನೀನೇ ಅಲ್ಲವೇ | ॥ ೪೩ ॥ ನೀನು ನಿನ್ನವೇದಮಯ 
ವಾದ ದಿವ್ಯಮಂಗಳ ವಿಗ್ರಹವನ್ನು ಅಲುಗಾಡಿಸಿದಾಗ ನಿನ್ನ 
ಕುತ್ತಿಗೆಯ ಕೂದಲುಗಳಿಂದ ಸಿಡಿದ ಶೀತಲ ಜಲಬಿಂದುಗಳು ನಮ್ಮ 
ಮೇಲೆ ಬೀಳುತ್ತಿವೆ. ಅದರಲ್ಲಿ ನೆನೆದ ಜನೋಲೋಕ, 
ತಪೋಲೋಕ, ಸತ್ಯ ಲೋಕಗಳ ನಿವಾಸಿಗಳಾದ ನಾವೆಲ್ಲರೂ ಪವಿತ್ರ 
ರಾಗಿ ಬಿಟ್ಟಿದ್ದೇವೆ. ॥ ೪೪ ॥ ಅಪಾರವಾದ ಕರ್ಮಗಳುಳ್ಳವನು 
ನೀನು. ನಿನ್ನ ಕರ್ಮಗಳ ಪಾರ(ಕೊನೆ)ವನ್ನು ಹೊಂದಲು 
ಬಯಸುವವನು ಬುದ್ಧಿ ಗೆಟ್ಟವನೆಂದೇ ಹೇಳಬೇಕಪ್ಪೆ ನಿನ್ನ ಯೋಗ 
ಮಾಯೆಯ ಗುಣಗಳ ಯೋಗದಿಂದಲೇ ಈ ಇಡೀ ಜಗತ್ತು 
ಮೋಹಿತವಾಗಿದೆ. ಭಗವಂತನೇ | ಈ ಜಗತ್ತಿಗೆ ಮಂಗಳವನ್ನುಂಟು 
ಮಾಡು. ॥ ೪೫ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ಆ ಬ್ರಹ್ಮ 
ವಾದಿಗಳಾದ ಮುನಿಗಳು ಹೀಗೆ ಸ್ತುತಿಸುತ್ತಿರಲಾಗಿ ಸರ್ವರಕ್ಕಕ 
ನಾದ ವರಾಹಮೂರ್ತಿ ಭಗವಂತನು ತನ್ನ ಗೊರಸುಗಳಿಂದ 
ನೀರನ್ನು ಸ್ತಂಭನಮಾಡಿ ಅದರ ಮೇಲೆ ಭೂದೇವಿಯನ್ನು 
ನೆಲೆಗೊಳಿಸಿದನು. ॥ ೪೬ ॥ ಹೀಗೆ ರಸಾತಳದಿಂದ ಲೀಲಾಜಾಲ 
ವಾಗಿ ಎತ್ತಿತಂದಿರುವ ಭೂಮಿಯನ್ನು ಜಲದ ಮೇಲೆ ಇರಿಸಿ 
ವಿಷಕ್ಷೇನನೂ, ಪ್ರಜಾಪತಿಯೂ ಆದ ಭಗವಾನ್‌ ಶ್ರೀಹರಿಯು 
ಅಂತರ್ಧಾನಹೊಂದಿದನು. ॥ ೪೭ ॥ 

. ಎಲೈ ವಿದುರನೇ! ಶ್ರೀಭಗವಂತನ ಲೀಲಾಮಯವಾದ ಚರಿತ್ರೆ 
ಗಳು ಕೀರ್ತಿಸಲು ಯೋಗ್ಯವಾಗಿದೆ. ಅವುಗಳಲ್ಲೇ ತೊಡಗಿದ 
ಬುದ್ಧಿಯು ಎಲ್ಲರೀತಿಯ ಪಾಪ-ತಾಪಗಳನ್ನು ದೂರಮಾಡುತ್ತದೆ. 
ಮಂಗಳಮನೋಹರವಾದ ಈ ಕಥೆಯನ್ನು ಭಕ್ತಿಭಾವದಿಂದ 
ಕೇಳುವ ಅಥವಾ ಹೇಳುವ ಮನುಷ್ಯನ ವಿಷಯದಲ್ಲಿ ಭಕ್ಕವತ್ತಲ 
ನಾದ ಭಗವಂತನು ಅಂತರಂಗದಲ್ಲಿ ಬಹುಬೇಗನೇ ಪ್ರಸನ್ನನಾಗು 
ವನು. ॥ ೪೮ ॥ ಶ್ರೀಭಗವಂತನಾದರೋ ಎಲ್ಲ ಕಾಮನೆಗಳನ್ನೂ 


14 ಅಧ್ಯಾಯ] 


ತಸ್ಥಿನ್ನಸನ್ನೇ ಸಕಲಾಶಿಷಾಂ ಪ್ರಭೌ 

ಕಿಂ ದುರ್ಲಭಂ ತಾಭಿರಲಂ ಲವಾತೃಭಿಃ | 
ಅನನ್ಯದೃಷ್ಟ್ಯಾ ಭಜತಾಂ ಗುಹಾಶಯಃ 

ಸ್ವಯಂ ವಿಧತ್ತೇ ಸ್ವಗತಿಂ ಪರಃ ಪರಾಮ್‌ ॥ ೪೯ ॥ 


ಕೋ ನಾಮ ಲೋಕೇ ಪುರುಷಾರ್ಥಸಾರವಿತ್‌ 
ಪುರಾಕಥಾನಾಂ ಭಗವತ್ಯಥಾಸುಧಾಮ್‌ | 
ಆಪೀಯ ಕರ್ಣಾಂಜಲಿಭಿರ್ಭವಾಪಹಾ- 
ಮಹೋ ವಿರಜ್ಯೇತ ವಿನಾ ನರೇತರಮ್‌ ॥ ೫೦ ॥ 


ತೃತೀಯ ಸೃಂಧ 


251 


ಈಡೇರಿಸುವ ಸಾಮರ್ಥ್ಯವುಳ್ಳವನು. ಅವನು ಪ್ರಸನ್ನವಾದರೆ 
ಪ್ರಪಂಚದಲ್ಲಿ ಯಾವುದು ತಾನೇ ದುರ್ಲಭವಿದೆ ? ಅದರೆ ಆ 
ಕ್ಟುದ್ರವಾದ ಬಯಕೆಗಳ ಅವಶ್ಯಕತೆಯಾದರೂ ಏನಿದೆ? ಅನನ್ಯ 
ಭಾವದಿಂದ ಅವನನ್ನು ಭಜಿಸುವವರಿಗೆ ಅಂತರ್ಯಾಮಿ ಪರಮಾತ್ಮನು 
ಸ್ವತಃ ತನ್ನ ಪರಮಪದವನ್ನು ಕೊಟ್ಟುಬಿಡುತ್ತಾನೆ. ॥ ೪೯ ॥ ಸಂಸಾರ 
ಬಂಧನವನ್ನು ಬಿಡಿಸುವ ಶ್ರೀಭಗವಂತನ ಪ್ರಾಚೀನ ಕಥೆಗಳಲ್ಲಿನ 
ಕಥಾಮ್ಭಿತವನ್ನು ಒಮ್ಮೆ ಕರ್ಣಪುಟದಿಂದ ಪಾನಮಾಡಿದರೂ 
ಪುರುಷಾರ್ಥಗಳ ಸಾರವನ್ನು ಬಲ್ಲ ಮನುಷ್ಯರಿಗೆ ಅದರಲ್ಲಿ ಬೇಸರ 
ಉಂಟಾಗುವುದಿಲ್ಲ ಹಾಗೇ ಬೇಸರ ಉಂಟಾದರೆ ಆತನು 
ಮನುಷ್ಯನೇ ಅಲ್ಲ ॥ ೫೦ ॥ 
ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ವರಾಹಪ್ರಾದುರ್ಭಾವಾನುವರ್ಣನೇ ತ್ರಯೋದಶೋತಧ್ಯಾಯಃ॥ ೧೩ ॥ 


ee 
ಹದಿನಾಲ್ಕನೆಯ ಅಧ್ಯಾಯ 
ದಿತಿ-ಕಶ್ಯಪರ ಸಂವಾದ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ! 
i pei Siecle 
ಹರೇಃ ಕಥಾಂ ಕಾರಣಸೂಕರಾತ್ಮನಃ । ಕಃ ಭಯ: ನ ಡೆ NE ತಿಯ ವ 


ಪುನಃ ಸ ಪಪ್ರಚ್ಛ ತಮುದ್ಯತಾಂಜಲಿ- 
ರ್ನ ಚಾತಿತೃಪ್ಪೋ ವಿದುರೋ ಧೃತವ್ರತಃ 


ವಿದುರಉವಾಚ 


ತೇನೈವ ತು ಮುನಿಶ್ರೇಷ್ಠ ಹರಿಣಾ ಯಜ್ಞಮೂರ್ತಿನಾ । 
ಆದಿದೈತ್ಯೋ ಹಿರಣ್ಯಾಕ್ಟೋ ಹತ ಇತ್ಯನುಶುಶ್ರುಮ 

॥ ೨॥ 

ತಸ್ಕ ಚೋದ್ಧರತಃ ಕ್ಟೋಣೇಂ ಸ್ವದಂಷ್ಭ್ರಾಗ್ರೇಣ ಲೀಲಯಾ ಟ 
ದೈತ್ಯರಾಜಸ್ಯ ಚ ಬ್ರಹ್ಮನಸ್ಥಾದ್ಯೇತೋರಭೂನ್ಮಧ: 

uA 


॥ ೧ ॥ 


ಮೈತ್ರೇಯ ಉವಾಚ 


ಸಾಧು ವೀರ ತ್ವಯಾ ಪೃಷ್ಟಮವತಾರಕಥಾಂ ಹರೇಃ । 
ಯತ್ನ 9 ಪೃಚ್ಛಿ ಮರ್ತ್ಯಾನಾಂ ಮೃತ್ಯುಪಾಶವಿಶಾತನೀಮ್‌ 


1 ೪ ॥ 
ಯಯೋತ್ಪಾನಪದ: ಪುತ್ರೋ 
ಮುನಿನಾ ಗೀತಯಾರ್ಭಕ: 1 
ಮೃತ್ಯೋಃ ಕೃತ್ವೈವ ಮೂರ್ಥ್ವಂಘ್ರಿ- 
ಮಾರುರೋಹ ಹರೇಃ ಪದಮ್‌ ॥ ೫ ॥ 


ಗಲಿಲ್ಲ ಆದ್ದರಿಂದ ಅವನು ಕೈಜೋಡಿಸಿಕೊಂಡು ಪುನಃ ವಿನಂತಿಸಿ 
ಕೊಂಡನು. ॥ ೧॥ 

ವಿದುರನು ಕೇಳಿದನು - "ಮುನಿಶ್ರೇಷ್ಠರೇ | ಯಜ್ಞವರಾಹ 
ರೂಪಿಯಾದ ಆ ಭಗವಂತನಿಂದಲೇ ಆದಿದೈತ್ಯನಾದ ಹಿರಣ್ಯಾಕ್ಟನು 
ಸಂಹರಿಸಲ್ಪಟ್ಟನು' ಎಂದು ಈಗತಾನೇ ನಿಮ್ಮಿಂದ ಕೇಳಿದೆನು. 
॥ ೨॥ ಆ ಭಗವಂತನು ಲೀಲಾಜಾಲವಾಗಿ ತನ್ನ ಕೋರೆ ದಾಡೆಗಳ 
ಮೇಲೆ ಭೂಮಿಯನ್ನು ಇರಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬರು 
ವಾಗ ಅವನಿಗೂ ದೈತ್ಯನಾದ ಹಿರಣ್ಕಾಕ್ಟನಿಗೂ ಏತಕ್ಕಾಗಿ ಯುದ್ಧ 
ವಾಯಿತು ? ದಯಮಾಡಿ ಇದನ್ನು ತಿಳಿಸುವವರಾಗಿರಿ. ॥ ೩ ॥ 

ಶ್ರೀಮೈತ್ರೇಯರು ಹೇಳತೊಡಗಿದರು - ಎಲೈ ವಿದುರನೇ! 
ನೀನು ತುಂಬಾ ಒಳ್ಳೆಯ ಪ್ರಶ್ನೆಯನ್ನೇ ಕೆಣಿದೆ. ಮನುಷ್ಯರನ್ನು 
ಮೃತ್ಯುಪಾಶದಿಂದ ಪಾರಾಗಿಸುವ ಶ್ರೀಹರಿಯ ಅವತಾರಕಥೆಯ 
ಬಗ್ಗೆಯೇ ಕೇಳುತ್ತಿರುವೆ. ॥ ೪ ॥ ನೋಡು ! ಉತ್ತಾನಪಾದನ ಪುತ್ರ 
ನಾದ ಧ್ರುವನು ಪುಟ್ಟಬಾಲಕನಾಗಿರುವಾಗಲೇ ಶ್ರೀನಾರದ ಮಹರ್ಷಿ 
ಗಳು ಹೇಳಿದ ಹರಿಕಥೆಯ ಪ್ರಭಾವದಿಂದಲೇ ಅವನು ಮೃತ್ಯುವಿನ 
ತಲೆಯನ್ನು ಮೆಟ್ಟಿ ಭಗವಂತನ ಪರಮಪದಕ್ಕೆ ಆರೂಢನಾದುದು. 
॥ ೫ ॥ ಹಿಂದೆ ಒಮ್ಮೆ ಶ್ರೀವರಾಹರೂಪನಾದ ಭಗವಂತನಿಗೂ- 
ಹಿರಣ್ಯಾಕ್ಟನಿಗೂ ನಡೆದ ಯುದ್ದದ ವಿಷಯದಲ್ಲಿ ದೇವತೆಗಳು 
ಸೇವಾಧಿದೇವ ಬ್ರಹ್ಮದೇವರ ಬಳಿ ಪ್ರಶ್ನಿಸಿದಾಗ್ಗ ಅವರು ಈ 


250 


ದಂಷ್ಭ್ರಾಗ್ರಕೋಟ್ಯಾ ಭಗವಂಸ್ತ್ರಯಾ ಧದ್ಧತಾ 
ವಿರಾಜತೇ ಭೂಧರ ಭೂಃ ಸಭೂಧರಾ 
ಯಥಾ ವನಾನ್ನಿಸರತೋ ದತಾ ಧೃತಾ 


ಮತಂಗಜೇಂದ್ರಸ್ಯ ಸಪತ್ರಪದ್ಧಿನೀ ॥ ೪೦ ॥ 
ತ್ರಯೀಮಯಂ ರೂಪಮಿದಂ ಚ ಸೌಕರಂ 

ಭೂಮಂಡಲೇನಾಥ ದತಾ ದೃತೇನ ತೇ । 
ಚಕಾಸ್ತಿ ಶೃಂಗೋಢಫಘನೇನ ಭೂಯಸಾ 

ಕುಲಾಚಲೇಂದ್ರಸ್ಯ ಯಥೈವ ವಿಭ್ರಮಃ ॥ ೪೧॥ 


ಸಂಸ್ಥಾಪಯೈನಾಂ ಜಗತಾಂ ಸತಸ್ಥುಷಾಂ 
ಲೋಕಾಯ ಪತ್ನೀಮಸಿ ಮಾತರಂ ಪಿತಾ 
ವಿಧೇಮ ಚಾಸ್ಕೆ ಸ ನಮಸಾ ಸಹ ತ್ವಯಾ 
ಯಸ್ಕಾಂ ಸ್ವತೇಜೋತ ಗ್ನಿಮಿವಾರಣಾವಧಾಃ 11 ೪೨ 
ಕ; ಶ್ರದ್ದಧೀತಾನೃತಮಸ್ತವ ಪ್ರಭೋ 
ರಸಾಂ ಗತಾಯಾ ಭುವ ಉದ್ದಿಬರ್ಹಣಮ್‌ । 
ನ ವಿಸ್ನಯೋತಸೌ ತ್ವಯಿ ವಿಶ್ವವಿಸ್ಮಯೇ 
ಯೋ ಮಾಯಯೇದಂ ಸಸ್ಕಚೇತತಿವಿಸ್ನಯಮ್‌ ॥ ೪೩ ॥ 


ವಿಧುನ್ನತಾ ವೇದಮಯಂ ನಿಜಂ ವಪು- 
ರ್ಜನಸ್ತಪಃ ಸತ್ಯನಿವಾಸಿನೋ ವಯಮ್‌ । 
ಸಟಾಶಿಖೋದ್ಧೂತಶಿವಾಂಬುಬಿಂದುಭಿ- 
ರ್ವಿಮೃಜ್ಯಮಾನಾ ಭೃಶಮೀಶ ಪಾವಿತಾಃ 
ಸ ವೈ ಬತ ಭ್ರಷ್ಟಮತಿಸ್ತವೈಷ ತೇ 
ಯಃ ಕರ್ಮಣಾಂ ಪಾರಮಪಾರಕರ್ಮಣಃ 
ಯದ್ಯೋಗಮಾಯಾಗುಣಯೋಗಮೋಹಿತಂ 
ವಿಶ್ವಂ ಸಮಸ್ತಂ ಭಗವನ್ನಿಧೇಹಿ ಶಮ್‌ 


ಮೈತ್ರೇಯ ಉವಾಚ 


॥1 ೪೪ ॥ 


॥| ೪೫ 1 


ಇತ್ಯುಪಸ್ಥೀಯಮಾನಸ್ತೆ ಸೈರ್ಮುನಿಭಿರ್ಬ್ರಹ್ಮವಾದಿಭಿಃ I 
ಸಲಿಲೇ ಸ್ವಖುರಾಕ್ರಾಂತ ಉಪಾಧತ್ತಾವಿತಾವನಿಮ್‌ 
1 V೬ 
ಸ ಇತ್ನಂ ಭಗವಾನುರ್ವೀಂ ವಿಷ್ಷೇನಃ ಪ್ರಜಾಪತಿಃ । 
ರಸಾಯಾ ಲೀಲಯೋನ್ನೀತಾಮಪ್ಪು ನೃಸ್ಕ ಯಯೌ ಹರಿಃ 
1೪೭ 
ಯ ಏವಮೇತಾಂ ಹರಿಮೇಧಸೋ ಹರೇಃ 
ಕಥಾಂ ಸುಭದ್ರಾಂ ಕಥನೀಯಮಾಯಿನಃ ॥ 
ಶೃಣ್ಣೀತ ಭಕ್ತ್ಯಾ ಶ್ರವಯೇತ ವೋಶತೀಂ 
ಜನಾರ್ದನೋಸ್ಕಾಶು ಹೃದಿ ಪ್ರಸೀದತಿ ॥ ೪೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಪರ್ವತಗಳಿಂದ ಅಲಂಕೃತವಾದ ಈ ಭೂಗೋಳವು ಜಲಾಶಯ 
ದಿಂದ ಹೊರಬರುತ್ತಿರುವ ಮದಗಜದ ದಂತಾಗ್ರದಲ್ಲಿ ದಳಗಳ 
ಸಹಿತ ಕಮಲದಂತೆ ಬೆಳಗುತ್ತಿದೆ. ॥ ೪೦ ॥ ಕೋರೆಹಲ್ಲು ಗಳ 
ಮೇಲೆ ಭೂಮಂಡಲವನ್ನು ಧರಿಸಿಕೊಂಡಿರುವ ನಿನ್ನ ಈ 
ವೇದಮಯವಾದ ವರಾಹ ಶ್ರೀವಿಗ್ರಹವು ತನ್ನ ಶಿಖರದ ಮೇಲೆ 
ಮೇಘಮಾಲೆಯನ್ನು ಧರಿಸಿಕೊಂಡಿರುವ ಮಹಾಕುಲಪರ್ವತ 
ದಂತೆ ಕಂಗೊಳಿಸುತ್ತಿದೆ. ॥ ೪೧ ॥ ಸ್ವಾಮಿ! ಚರಾಚರ ಜೀವಿಗಳು 
ಸುಖವಾಗಿ ವಾಸಿಸಲು ನಿನ್ನ ಪತ್ನಿಯಾದ ಈ ಭೂಮಾತೆಯನ್ನು 
ಜಲದ ಮೇಲೆ ನೆಲೆಗೊಳಿಸುವವನಾಗು. ಜಗತ್ತಿನ ತಂದೆ ನೀನಾಗಿ 
ರುವೆ. ಅರಣಿಯಲ್ಲಿ ಅಗ್ನಿಯನ್ನು ಸ್ಥಾಪಿಸುವಂತೆ ನೀನು ಇದರಲ್ಲಿ 
ಧಾರಣಾಶಕ್ಕಿರೂಪ ವಾದ ನಿನ್ನ. ತೇಜ ಸನ್ನು ಸ್ಥಾಪಿಸಿದ್ದೀಯೇ. 
ಇಂತಹ ನಿನಗೂ ಮತ್ತು ಈ ಭೂಮಾತೆಗೂ ಭೂರಿ ಭೂರಿ ನಮ 
ಸ್ಕಾರಗಳು. ॥ ೪೨ ॥ ಪ್ರಭೋ! ರಸಾತಳದಲ್ಲಿ ಮುಳುಗಿ 
ಹೋಗಿದ ಸ ಪೃಧಿವಿಯನ್ನು ಮೇಲಕ್ಕೆ ಎತ್ತುವ ಸಾಹಸವನ್ನು ಮಾಡಲು 
ನೀನಲ್ಲದೆ' ಬೇರೆ ಯಾರಿಗೆ ಶಕ್ಕವದೆ ಆದರೆ ನೀನು ಆಶ್ಚರ್ಯಗಳ 
ನಿಧಿಯು. ಇದು ನಿನಗೆ ದೊಡ ಶ್ಲ ಆಶ್ಚರ್ಯದ ಕೆಲಸವೇನೂ ಅಲ್ಲ 
ಮಾಯಾಬಲದಿಂದ ಈ ಅತ್ಕಾಶ್ಚರ್ಯಮಯವಾದ ವಿಶ್ವವನ್ನು 
ರಚಿಸಿದವನು ನೀನೇ ಅಲ್ಲವೇ | ॥ ೪೩ ॥ ನೀನು ನಿನ್ನವೇದಮಯ 
ವಾದ ದಿವ್ಯಮಂಗಳ ವಿಗ್ರಹವನ್ನು ಅಲುಗಾಡಿಸಿದಾಗ ನಿನ್ನ 
ಕುತ್ತಿಗೆಯ ಕೂದಲುಗಳಿಂದ ಸಿಡಿದ ಶೀತಲ ಜಲಬಿಂದುಗಳು ನಮ್ಮ 
ಮೇಲೆ ಬೀಳುತ್ತಿವೆ. ಅದರಲ್ಲಿ ನೆನೆದ ಜನೋಲೋಕ, 
ತಪೋಲೋಕ, ಸತ್ಯ ಲೋಕಗಳ ನಿವಾಸಿಗಳಾದ ನಾವೆಲ್ಲರೂ ಪವಿತ್ರ 
ರಾಗಿ ಬಿಟ್ಟಿದ್ದೇವೆ. ॥ ೪೪ ॥ ಅಪಾರವಾದ ಕರ್ಮಗಳುಳ್ಳವನು 
ನೀನು. ನಿನ್ನ ಕರ್ಮಗಳ ಪಾರ(ಕೊನೆ)ವನ್ನು ಹೊಂದಲು 
ಬಯಸುವವನು ಬುದ್ಧಿ ಗೆಟ್ಟವನೆಂದೇ ಹೇಳಬೇಕಷ್ಟೆ ನಿನ್ನ ಯೋಗ 
ಮಾಯೆಯ ಗುಣಗಳ ಯೋಗದಿಂದಲೇ ಈ ಇಡೀ ಜಗತ್ತು 
ಮೋಹಿತವಾಗಿದೆ. ಭಗವಂತನೇ | ಈ ಜಗತ್ತಿಗೆ ಮಂಗಳವನ್ನುಂಟು 
ಮಾಡು. ॥ ೪೫ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ। ಆ ಬ್ರಹ್ಮ 
ವಾದಿಗಳಾದ ಮುನಿಗಳು ಹೀಗೆ ಸ್ತುತಿಸುತ್ತಿರಲಾಗಿ ಸರ್ವರಕ್ಕಕ 
ನಾದ ವರಾಹಮೂರ್ತಿ ಭಗವಂತನು ತನ್ನ ಗೊರಸುಗಳಿಂದ 
ನೀರನ್ನು ಸ್ತಂಭನಮಾಡಿ ಅದರ ಮೇಲೆ ಭೂದೇವಿಯನ್ನು 
ನೆಲೆಗೊಳಿಸಿದನು. ॥ ೪೬ ॥ ಹೀಗೆ ರಸಾತಳದಿಂದ ಲೀಲಾಜಾಲ 
ವಾಗಿ ಎತ್ತಿತಂದಿರುವ ಭೂಮಿಯನ್ನು ಜಲದ ಮೇಲೆ ಇರಿಸಿ 
ವಿಷ್ಟಕ್ಷೇನನೂ, ಪ್ರಜಾಪತಿಯೂ ಆದ” ಭಗವಾನ್‌ ಶ್ರೀಹರಿಯು 
NNT I ೪೭ 

ಎಲ್ಫೆ ವಿದುರನೇ | ಶ್ರೀಭಗವಂತನ ಲೀಲಾಮಯವಾದ ಚರಿತ್ರೆ 
ಗಳು ಕೀರ್ತಿಸಲು ಯೋಗ್ಯವಾಗಿದೆ. ಅವುಗಳಲ್ಲೇ ತೊಡಗಿದ 
ಬುದ್ಧಿಯು ಎಲ್ಲರೀತಿಯ ಪಾಪ-ತಾಪಗಳನ್ನು ದೂರಮಾಡುತ್ತದೆ. 
ಮಂಗಳಮನೋಹರವಾದ ಈ ಕಥೆಯನ್ನು ಭಕ್ತಿಭಾವದಿಂದ 
ಕೇಳುವ ಅಥವಾ ಹೇಳುವ ಮನುಷ್ಯನ ವಿಷಯದಲ್ಲಿ ಭಕ್ತವತ್ಸಲ 
ನಾದ ಭಗವಂತನು ಅಂತರಂಗದಲ್ಲಿ ಬಹುಬೇಗನೇ ಪ್ರಸನ್ನನಾಗು 
ವನು. ॥ ೪೮ ॥ ಶ್ರೀಭಗವಂತನಾದರೋ ಎಲ್ಲ ಕಾಮನೆಗಳನ್ನೂ 


14 ಅಧ್ಯಾಯ] ತೃತೀಯ ಸೃಂಧ 251 


ತಸ್ಥಿನ್ನಸನ್ನೇ  ಸಕಲಾಶಿಷಾಂ ಪ್ರಭೌ 
ಕಿಂ ದುರ್ಲಭಂ ತಾಭಿರಲಂ ಲವಾತ್ಮಬಿಃ I 
ಅನನ್ನದ್ರಷ್ಟ್ಟಾ ಭಜತಾಂ ಗುಹಾಶಯಃ 


ಕ್‌ 
ಸ್ವಯಂ ವಿಧತ್ತೇ ಸಗತಿಂ ಪರ: ಪರಾಮ್‌ ॥ ೪೯ ॥ 


ಕೋ ನಾಮ ಲೋಕೇ ಪುರುಷಾರ್ಥಸಾರವಿತ್‌ 
ಪುರಾಕಥಾನಾಂ ಭಗವತ್ನ ಕಥಾಸುಧಾಮ್‌ | 
ಆಪೀಯ ಕರ್ಣಾಂಜಲಿಭಿರ್ಭವಾಪಹಾ- 
ಮಹೋ ವಿರಜ್ಯೇತ ವಿನಾ ನರೇತರಮ್‌ ॥ ೫೦ ॥ 


ಈಡೇರಿಸುವ ಸಾಮರ್ಥ್ಯವುಳ್ಳವನು. ಅವನು ಪ್ರಸನ್ನವಾದರೆ 
ಪ್ರಪಂಚದಲ್ಲಿ ಯಾವುದು ತಾನೇ ದುರ್ಲಭವಿದೆ ? ಅದರೆ ಆ 
ಕ್ಲುದ್ರವಾದ ಬಯಕೆಗಳ ಅವಶ್ಯಕತೆಯಾದರೂ ಏನಿದೆ? ಅನನ್ಯ 
ಭಾವದಿಂದ ಅವನನ್ನು ಭಜಿಸುವವರಿಗೆ ಅಂತರ್ಯಾಮಿ ಪರಮಾತ್ಮನು 
ಸ್ವತಃ ತನ್ನ ಪರಮಪದವನ್ನು ಕೊಟ್ಟುಬಿಡುತ್ತಾನೆ. ॥ ೪೯ ॥ ಸಂಸಾರ 
ಬಂಧನವನ್ನು ಬಿಡಿಸುವ ಶ್ರಿ ಶ್ರೀಭಗವಂತನ ಪ್ರಾಚೀನ ಕಥೆಗಳಲ್ಲಿನ 
ಕಥಾಮೃತವನ್ನು ಒಮ್ಮೆ ಕರ್ಣಪುಟದಿಂದ ಪಾನಮಾಡಿದರೂ 
ಪುರುಷಾರ್ಥಗಳ ಸಾರವನ್ನು ಬಲ್ಲ ಮನುಷ್ಯರಿಗೆ ಅದರಲ್ಲಿ ಬೇಸರ 
ಉಂಟಾಗುವುದಿಲ್ಲ ಹಾಗೇ ಬೇಸರ ಉಂಟಾದರೆ ಆತನು 
ಮನುಷ್ಯನೇ ಅಲ್ವ ॥ ೫೦ ॥ 
ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ವರಾಹಪ್ರಾದುರ್ಭಾವಾನುವರ್ಣನೇ ತ್ರಯೋದಶೋತಧ್ಯಾಯ:ಃ॥ ೧೩ ॥ 


ಹಾಕಾ ಮಾತಾ 


ಹದಿನಾಲ್ಕನೆಯ ಅಧ್ಯಾಯ 
ದಿತಿ-ಕಶ್ಯಪರ ಸಂವಾದ 


ಶ್ರೀಶುಕ ಉವಾಚ 


ನಿಶಮ್ಯ ಕೌಷಾರವಿಣೋಪವರ್ಣಿತಾಂ 
ಹರೇಃ ಕಥಾಂ ಕಾರಣಸೂಕರಾತ್ಮನ: 
ಪುನಃ ಸ ಪಪ್ರಚ್ಛ ತಮುದ್ಯತಾಂಜಲಿ- 
ರ್ನ ಚಾತಿತೃಪ್ಪೋ ವಿದುರೋ ಧೃತವ್ರತಃ ॥ ೧ ॥ 
ವಿದುರಉವಾಚ 
ತೇನೈವ ತು ಮುನಿಶ್ರೇಷ್ಠ ಹರಿಣಾ ಯಜ್ಞಮೂರ್ತಿನಾ । 
ಆದಿದೈತ್ಯೋ ಹಿರಣ್ಯಾಕ್ಟೋ ಹತ ಇತ್ಯನುಶುಶ್ರುಮ 
ಶಿ i ೨॥ 
ತಸ್ಕ ಚೋದ್ದರತಃ ಕ್ಟೋಣೀಂ ಸ್ವದಂಷ್ಭಾಗ್ರೇಣ ಲೀಲಯಾ । 
ದೈತ್ಯರಾಜಸ್ಯ ಚ ಬ್ರಹ್ಮನ್ಯಸ್ಥಾದ್ಯೇತೋರಭೂನ್ಮಧ: 
1 ೩ ॥ 


ಮೈತ್ರೇಯ ಉವಾಚ 
ಸಾಧು ವೀರ ತ್ವಯಾ ಪೃಷ್ಟಮವತಾರಕಥಾಂ ಹರೇಃ । 
ಯತ್ತ 9 ಪೃಚ್ಛಸಿ ಮರ್ತ್ಯಾನಾಂ ಮೃತ್ಯುಪಾಶವಿಶಾತನೀಮ್‌ 
uv I 

ಯಯೋತ್ಪಾನಪದ: ಪುತ್ರೋ 

ಮುನಿನಾ ಗೀತಯಾರ್ಭಕ: 1 
ಮೃತ್ಯೋಃ ಕೃತ್ವೈವ ಮೂರ್ಥ್ವ್ವಂಘ್ರಿ- 

ಮಾರುರೋಹ ಹರೇಃ ಪದಮ್‌ ॥ ೫ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ! 
ಭಕ್ತಿವ್ರತಧಾರಿಯಾದ ವಿದುರನು ಮೈತ್ರೇಯ ಮಹರ್ಷಿಗಳಿಂದ 
ಸೃಷ್ಟಿಕಾರಣಕ್ಕಾಗಿ ಯಜ್ಞವರಾಹನಾದ ಶ್ರೀಹರಿಯ ಅಮೃತಮಯ 
ಕಥೆಯನ್ನು ಕೇಳಿ ಸಂತೋಷಗೊಂಡರೂ ಪೂರ್ಣ ತೃಪ್ತಿಯುಂಟಾ 
ಗಲಿಲ್ಲ ಆದ್ದರಿಂದ ಅವನು ಕೈಜೋಡಿಸಿಕೊಂಡು ಪುನಃ ವಿನಂತಿಸಿ 
ಕೊಂಡನು. ॥ ೧॥ 
ವಿದುರನು ಕೇಳಿದನು - 'ಮುನಿಶ್ರೇಷ್ಠರೇ ! ಯಜ್ಞವರಾಹ 
ರೂಪಿಯಾದ ಆ ಭಗವಂತನಿಂದಲೇ ಆದದ್ಧಕ್ತನಾದ ಹಿರಣ್ಯಾಕ್ಷನು 
ಸಂಹರಿಸಲ್ಪಟ್ಟನು' ಎಂದು ಈಗತಾನೇ ನಿಮ್ಮಿಂದ ಕೇಳಿದೆನು. 
॥ ೨ ॥ ಆ ಭಗವಂತನು ಲೀಲಾಜಾಲವಾಗಿ ತನ್ನ ಕೋರೆ ದಾಡೆಗಳ 
ಮೇಲೆ ಭೂಮಿಯನ್ನು ಇರಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬರು 
ವಾಗ ಅವನಿಗೂ ದೈತ್ಯನಾದ ಹಿರಣ್ಯಾಕ್ಟನಿಗೂ ಏತಕ್ಕಾಗಿ ಯುದ್ಧ 
ವಾಯಿತು ? ದಯಮಾಡಿ ಇದನ್ನು ತಿಳಿಸುವವರಾಗಿರಿ. ॥ ೩ ॥ 
ಶ್ರೀಮೈತ್ರೇಯರು ಹೇಳತೊಡಗಿದರು - ಎಲ್ಫೆ ವಿದುರನೇ 
ನೀನು ತುಂಬಾ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ. ಮನುಷ್ಯರನ್ನು 
ಮೃತ್ಯುಪಾಶದಿಂದ ಪಾರಾಗಿಸುವ ಶ್ರೀಹರಿಯ ಅವತಾರಕಥೆಯ 
ಬಗ್ಗೆಯೇ ಕೇಳುತ್ತಿರುವೆ. ॥ ೪ ॥ ನೋಡು | ಉತ್ಪಾನಪಾದನ ಪುತ್ರ 
ನಾದ ಧ್ರುವನು 'ಪುಟ್ಟಬಾಲಕನಾಗಿರುವಾಗಲೇ ಶ್ರೀನಾರದ ಮಹರ್ಷಿ 
ಗಳು ಹೇಳಿದ ಹರಿಕಥೆಯ ಪ್ರಭಾವದಿಂದಲೇ ಅವನು ಮೃತ್ಯುವಿನ 
ತಲೆಯನ್ನು ಮೆಟ್ಟಿ ಭಗವಂತನ ಪರಮಪದಕ್ಕೆ ಆರೂಢನಾದುದು. 
1೫/ ಹಂದೆ ಒಮ್ಮೆ ಶ್ರೀವರಾಹರೂಪನಾದ ಭಗವಂತನಿಗೂ- 
ಹಿರಣ್ವಾಕ್ಟನಿಗೂ ನಡೆದ ಯುದ್ಧದ ವಿಷಯದಲ್ಲಿ ದೇವತೆಗಳು 
ದೇವಾಧಿದೇವ ಬ್ರಹ್ಮದೇವರ ಬ್‌ ಪ್ರಶ್ನಿಸಿದಾಗ, ಅವರು ಈ 


252 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಅಥಾತ್ರಾಪೀತಿಹಾಸೋ5 ಯಂ ಶ್ರತೋ ಮೇ ವರ್ಣಿತಃ ಪುರಾ | 
ಬ್ರಹ್ಮಣಾ ದೇವದೇವೇನ ದೇವಾನಾಮನುಪೃಚ್ಛತಾಮ್‌ 
॥ ೬.॥ 
ದಿತಿರ್ದಾಕ್ಟಾಯಣೀ ಕೃತ್ರರ್ಮಾರೀಚಂ ಕಶ್ಯಪಂ ಪತಿಮ್‌ । 
ಅಪತ್ಯಕಾಮಾ ಚಕಮೇ ಸಂಧ್ಯಾಯಾಂ ಹೃಚ್ಛಯಾರ್ದಿತಾ 
॥ ೭ ॥ 
ಷ್ಟ್ಟಾಗ್ನಿಃ ಗ್ಲಿಜಿಪು ಪಯಸಾ ಪುರುಷಂ ಯಜುಷಾಂ ಪತಿಮ್‌ । 
Roki ಆಸೀನಮಗಗಾರೇ ಸಮಾಹಿತಮ್‌ 
॥ ೮॥ 
ದಿತಿರುವಾಚ 


ಏಷ ಮಾಂ ತೃತೃತೇ ವಿದ್ವನ್ಯಾಮ ಆತ್ಮಶರಾಸನಃ । 
ದುನೋತಿ ದೀನಾಂ ವಿಕ್ರಮ್ಯ ರಂಭಾಮಿವ ಮತಂಗಜಃ 
॥ ೯ ॥ 
ತದ್ದವಾನ್‌ದಹ್ಯಮಾನಾಯಾಂ ಸಪತ್ನೀನಾಂ ಸಮೃದ್ಧಿಭಿಃ । 
ಪ್ರಜಾವತೀನಾಂ ಭದ್ರಂ ತೇ ಮಯ್ಯಾಯುಂಕ್ತಾಮನುಗ್ರಹಮ್‌ 
॥೧೦॥ 
ಭರ್ತರ್ಯಾಪ್ರೋರುಮಾನಾನಾಂ ಲೋಕಾನಾವಿಶತೇ ಯಶಃ । 
ಪತಿರ್ಭವದ್ದಿಧೋ ಯಾಸಾಂ ಪ್ರಜಯಾ ನನು ಜಾಯತೇ 
॥1 ೧೧॥ 
ಪುರಾ ಪಿತಾ ನೋ ಭಗವಾನ್‌ ದಕ್ಟೋ ದುಹಿತ್ಸವತ್ತಲ: । 
ಕಂ ವೃಣೀತ ವರಂ ವತ್ಸಾ ಇತ್ಯಪೃಚ್ಛತ ನಃ ಪೃಥಕ್‌ 
11 ೧೨ ॥ 
ಸ ವಿದಿತ್ವಾ 5ತ್ಗಖಾನಾಂ ನೋ ಭಾವಂ ಸಂತಾನಭಾವನಃ । 
ತ್ರಯೋದಶಾದದಾತ್ತಾಸಾಂ ಯಾಸ್ತೇ ಶೀಲಮನುವ್ರತಾಃ 
1 ೧೩॥ 
ಅಥ ಮೇ ಕುರು ಕಲ್ಯಾಣ ಕಾಮಂ ಕಂಜವಿಲೋಚನ 1 
ಆರ್ತೋಪಸರ್ಪಣಂ ಭೂಮನ್ನಮೋಘಂ ಹಿ ಮಹೀಯಸಿ 
11 ೧೪॥ 
ಇತಿ ತಾಂ ವೀರ ಮಾರೀಚಃ ಕೃಪಣಾಂ ಬಹುಭಾಷಿಣೀಮ್‌ । 
ಪ್ರತ್ಯಾಹಾನುನಯನ್ವಾಚಾ ಪ್ರವೃದ್ಧಾನಂಗಕಶ್ನಲಾಮ್‌ 
u ೧೫ 1 
ಏಷ ತೇ5ಹಂ ವಿಧಾಸ್ಯಾಮಿ ಪ್ರಿಯಂ ಭೀರು ಯದಿಚ್ಛಸಿ I 
ತಸ್ಯಾಃ ಕಾಮಂ ನ ಕಃ ಕುರ್ಯಾತ್ಸಿದ್ದಿಸ್ತ್ರೆ ಪವರ್ಗಿಕೀ ಯತಃ 
11 OL Il 
ಸರ್ವಾಶ್ರಮಾನುಪಾದಾಯ ಸ್ವಾಶ್ರಮೇಣ ಕಲತ್ರವಾನ್‌ । 
ವ್ಯಸನಾರ್ಣವಮತ್ಯೇತಿ ಜಲಯಾನೈರ್ಯಥಾರ್ಣವಮ್‌ 
॥1 ೧೭ ॥ 


ಇತಿಹಾಸವನ್ನು ವರ್ಣಿಸಿದ್ದರು. ನಾನೂ ಪರಂಪರೆಯಿಂದ 
ಕೇಳಿದ್ದೇನೆ. ॥ ೬ ॥ 

ವಿದುರನೇ! ಹಿಂದೊಮ್ಮೆ ದಕ್ಷಪ್ರಜಾಪತಿಯ ಪುತ್ರಿಯಾದ 
ದಿತಿಯು ಪುತ್ರಪ್ರಾಪ್ತಿಯ ಬಯಕೆಯಿಂದ ಕಾಮಾತುರಳಾಗಿ ಪತಿ 
ಯಾದ, ಮರೀಚಿ ಪುತ್ರರಾದ ಕಶ್ಯಪಮಹರ್ಷಿಯ ಬಳಿಗೆ ಸಾಯಂ 
ಸಂಧ್ಯಾಸಮಯದಲ್ಲಿ ಹೋಗಿ ಪ್ರಾರ್ಥಿಸಿದಳು. ॥ ೭ ॥ ಕಶ್ಯಪರು 
ಆಗ ಕ್ಲೀರದ ಆಹುತಿಗಳಿಂದ ಅಗ್ನಿಜಿಹ್ವ ಭಗವಾನ್‌ ಯಜ್ಞಪತಿ 
ಯನ್ನು ಆರಾಧನೆಮಾಡಿ ಸೂರ್ಯಾಸ್ತದ ಸಮಯವನ್ನು ಗಮನಿಸಿ 
ಅಗ್ಗಿಶಾಲೆಯಲ್ಲಿ ಧ್ಯಾನಸ್ಥರಾಗಿ ಕುಳಿತಿದ್ದರು. ॥ ೮ ॥ 

ದಿತಿಯು ಹೇಳಿದಳು- ಜ್ಞಾನಿಶ್ರೇಷ್ಠರೇ ! ಮದಭರಿತ ಆನೆಯು 
ಬಾಳೆಯ ಗಿಡವನ್ನು ಹೊಸಕಿ ಹಾಕುವಂತೆಯೇ ಈ ಪ್ರಸಿದ್ಧ 
ಬಿಲ್ಲುಗಾರನಾದ ಮನ್ನಥನು ಅಬಲೆಯಾಗಿರುವ ನನ್ನನ್ನು ನಿಮ್ಮ 
ವಿಷಯದಲ್ಲಿ ಹುರಿದುಂಬಿಸಿ ಸತಾಯಿಸುತ್ತಿದ್ದಾನೆ. nF ನನ್ನ 
ಸವತಿಯರು ಪುತ್ರವತಿಯಾಗಿ ಸಮೃದ್ಧರಾಗಿರುವುದನ್ನು ನೋಡಿ 
ನನ್ನ ಮನಸ್ಸು ಅಸೂಯೆಯಿಂದ ಉರಿಯುತ್ತಿದೆ. ಆದ್ದರಿಂದ ನೀವು 
ನನ್ನ ಮೇಲೆ ಕೃಪೆದೋರಿರಿ. ನಿಮಗೆ ಮಂಗಳವಾಗಲಿ. ॥ ೧೦ ॥ 
ನಿಮ್ಮಂತಹ ಪತಿಯು ನನ್ನಲ್ಲಿ ಗರ್ಭವನ್ನಿರಿಸಿ ಪುತ್ರರೂಪದಿಂದ 
ಜನಿಸಿದರೆತಾನೇ, ಸ್ತ್ರೀಯರಿಗೆ ಪತಿಯುಸನ್ನಾನ ಮಾಡಿದಂತಾಗುತ್ತದೆ. 
ಅವಳ ಕೀರ್ತಿಯೇ ಪ್ರಪಂಚದಲ್ಲಿ ಹರಡುತ್ತದಲ್ಲ! ॥ ೧೧ ॥ ನಮ್ಮ 
ತಂದೆಯಾದ ದಕ್ಷಪ್ರಜಾಪತಿಗೆ ಪುತ್ರಿಯರ ಮೇಲೆ ಬಹಳ ಸ್ನೇಹವಿತ್ತು. 
ಅವನು ನಮ್ಮನ್ನು ಒಬ್ಬೊಬ್ಬರನ್ನಾಗಿ ಕರೆದು - "ನೀನು ಯಾರನ್ನು 
ಪತಿಯನ್ನಾಗಿ ವರಿಸುತ್ತಿಯೇ 9' ಎಂದು ಕೇಳಿದನು. ॥ ೧೨ ॥ 
ಅವರು ತಮ್ಮ ಸಂತಾನದ ಬಗೆಗೆ ಎಲ್ಲ ರೀತಿಯಿಂದ ಗಮನ 
ವಿಡುತ್ತಿದ್ದರು. ಆದ್ದರಿಂದ ನಮ್ಮ ಅಭಿಪ್ರಾಯವನ್ನು ತಿಳಿದು ಅವನು 
- ನಿಮಗೆ ಗುಣಸ್ವಭಾವದಿಂದ ಅನುರೂಪರಾದ ಹದಿಮೂರು 
ಮಂದಿ ಪುತ್ರಿಯರಾದ ನಮ್ಮನ್ನು ನಿಮ್ಮೊಂದಿಗೆ ವಿವಾಹಮಾಡಿ 
ಕೊಟ್ಟನು. ॥ ೧೩ ॥ ಆದ್ದರಿಂದ ಮಂಗಳ ಮೂರ್ತಿಯೇ | ಕಮಲನ 
ಯನನೇ! ನನ್ನ ಇಷ್ಟಾರ್ಥವನ್ನು ಈಡೇರಿಸಿ ಕೊಡಿರಿ. ಏಕೆಂದರೆ, 
ಮಹಾತ್ಮರೇ | ನಿಮ್ಮಂತಹ ಮಹಾಪುರುಷರ ಬಳಿಗೆ ಬಂದ ದೀನಜನರ 
ಇಷ್ಟಾರ್ಥವು ಕೈಗೂಡದಿರುವುದಿಲ್ಲ ॥ ೧೪ ॥ 

ವಿದುರನೇ! ಹೀಗೆ ಕಾಮನವೇಗದಿಂದ ಅತ್ಯಂತ ಪೀಡಿತಳಾದ 
ದಿತಿಯು ದೈನ್ಯದಿಂದ ಅಂಗಲಾಚಿ ಬಹಳವಾಗಿ ಬೇಡಿಕೊಳ್ಳು 
ತ್ತಿರುವ ಪತ್ನಿಯನ್ನು ಸವಿಮಾತುಗಳಿಂದ ಸಂತೈಸುತ್ತಾ ಕಶ್ಯಪರು 
ಹೇಳಿದರು -॥ ೧೫ ॥ ಎಲೈ ಭೀರುವೇ! ನಿನ್ನ ಬಯಕೆಯಂತೆ 
ನಿನಗೆ ಪ್ರಿಯವಾದುದನ್ನು ಅವಶ್ಯವಾಗಿ ಮಾಡುವೆನು. ಧರ್ಮ, 
ಅರ್ಥ, ಕಾಮ ಎಂಬ ಮೂರು ಪುರುಷಾರ್ಥಗಳ ಸಿದ್ಧಿಗೆ ಸ ಸಾಧನ 
ವಾಗಿರುವ ಪ ಪತ್ನಿಯ ಕಾಮನೆಯನ್ನು ಯಾವ ಪತಿಯು ತಾನೇ 
ಪೂರೈಸುವುದಿಲ್ಲ? ॥೧೬॥ ಮನುಷ್ಯನು ಹಡಗನ್ನು ಹತ್ತಿ ಸಮುದ್ರ 
ವನ್ನು ದಾಟುವಂತೆ - ಗೃಹಸ್ಥಾಶ್ರಮಿಯು ಇತರ ಆಶ್ರಮಗಳಿಗೂ 
ಆಶ್ರಯ ನೀಡುತ್ತಾ ತನ್ನ ಪತ್ನಿಯಿಂದೊಡಗೂಡಿ ಆಶ್ರಮಧರ್ಮ 
ಗಳ ಮೂಲಕ ಸ್ವಯಂ ದುಃಖಸಾಗರವನ್ನು ದಾಟಿಬಿಡುವನು. 
॥ ೧೭ ॥ ಎಲ್ಫೆ ಮಾನಿನಿಯೇ! ತ್ರಿವಿಧ ಪುರುಷಾರ್ಥದ 


14 ಅಧ್ಯಾಯ] 


ಯಾಮಾಹುರಾತ್ಮನೋ ಹ್ಯರ್ಧಂ ಶ್ರೇಯಸ್ಕಾಮಸ್ಯ ಮಾನಿನಿ । 
ಯಸ್ಕಾಂ ಸ್ವಧುರಮಧ್ಯಸ್ಯ ಪುಮಾಂತ್ಚರತಿ ವಿಜ್ವರಃ 
u ೧೮ ॥ 


ಯಾಮಾಶ್ರಿತ್ಯೇಂದ್ರಿಯಾರಾತೀನ್‌ದುರ್ಜಯಾನಿತರಾಶ್ರಮೈ: । 
ವಯಂ ಜಯೇಮ ಹೇಲಾಭಿರ್ದಸ್ಯೂನ್‌ದುರ್ಗಪತಿರ್ಯಥಾ 
0೯ 1 


ನ ವಯಂ ಪ್ರಭವಸ್ತಾಂ ತ್ವಾಮನುಕರ್ತುಂ ಗೃಹೇಶರಿ । 
ಅಪ್ಯಾಯುಷಾ ವಾ ಕಾತ್ಮ್ಮೆ ೯ನ ಯೇ ಚಾನ್ಯೇ ಗುಣಗೃದ್ಧವಃ 
॥ ೨೦ ॥ 


ಅಥಾಪಿ ಕಾಮಮೇತಂ ತೇ ಪ್ರಜಾತ್ಯೈ ಕರವಾಣ್ಯಲಮ್‌ । 
ಯಥಾ ಮಾಂ ನಾತಿವೋಚಂತಿ ಮುಹೂರ್ತಂ ಪ್ರತಿಪಾಲಯ 
॥ ೨೧॥ 


ಏಷಾ ಘೋರತಮಾ ವೇಲಾ ಘೋರಾಣಾಂ ಘೋರದರ್ಶನಾ । 
ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾನುಚರಾಣಿ ಹ 
॥ ೨೨ ॥ 


ಏತಸ್ಯಾಂ ಸಾಧ್ವಿ ಸಂಧ್ಯಾಯಾಂ ಭಗವಾನ್ಫೂತಭಾವನಃ । 
ಪರೀತೋ ಭೂತಪರ್ಷದ್ಧಿ ೯ಷೇಣಾಟತಿ ಭೂತರಾಟ್‌ 
॥ ೨೩॥ 


ಶೃಶಾನಚಕ್ರಾನಿಲಧೂಲಿಧೂಮ್ರ- 
ವಿಕೀರ್ಣವಿದ್ಯೋತಜಟಾಕಲಾಪಃ | 
ಭಸ್ಮಾವಗುಂಠಾಮಲರುಕ್ಕದೇಹೋ 
ದೇವಸ್ತಿ ಭಿಃ ಪಶ್ಯತಿ ದೇವರಸ್ತೇ ॥ ೨೪॥ 
ನ ಯಸ್ಯ ಲೋಕೇ ಸ್ವಜನಃ ಪರೋ ವಾ 
ನಾತ್ಯಾದೃತೋ ನೋತ ಕಶ್ಚಿದ್ದಿಗರ್ಹ್ಯಃ 
ವಯಂ ವ್ರತೈ ರ್ಯಚ್ಚರಣಾಪವಿದ್ಧಾ- 


ಮಾಶಾಸ್ಥಹೇತಜಾಂ ಬತ ಭುಕ್ತಭೋಗಾಮ್‌ 


u ೨೫ ॥ 


ಯಸ್ಯಾನವದ್ಯಾಚರಿತಂ ಮನೀಷಿಣೋ 
ಗೃಣಂತ್ಯವಿದ್ಯಾಪಟಲಂ ಬಿಭಿತವಃ | 
ನಿರಸ್ತ ಸಾಮ್ಯಾತಿಶಯೋತಪಿ ಯತ್ನ ಹೆಂ 


ಪಿಶಾಚಚರ್ಯಾಮಚರದ್ಗತಿಃ ಸತಾಮ್‌ ॥ ೨೬ ॥ 


ತೃತೀಯ ಸ್ಥಂಧ 


253 


ಬಯಕೆಯುಳ್ಳ ಪುರುಷನಿಗೆ ಪತ್ನಿಯು ಶರೀರದ ಅರ್ಧಭಾಗವೇ 
ಆಗಿದ್ದಾಳೆ ಎಂದು ಹೇಳಲಾಗಿದೆ. ಅವಳ ಮೇಲೆ ತನ್ನ ಆಶ್ರಮದ 
ಭಾರವನ್ನು ಇರಿಸಿ ಗೃಹಸ್ಥನು ನಿಶ್ಚಿಂತವಾಗಿ ಸಂಚರಿಸುತ್ತಾನೆ. 
॥ ೧೮ ॥ ಇತರ ಆಶ್ರಮಗಳಲ್ಲಿರುವವರಿಗೆ ಇಂದ್ರಿಯಗಳೆಂಬ ಶತ್ರು 
ವನ್ನು ಗೆಲ್ಲುವುದು ಕಷ್ಟ ಆದರೆ ಕೋಟೆ-ಕೊತ್ತಲಗಳ ಆಶ್ರಯ 
ದಲ್ಲಿರುವ ದುರ್ಗಪತಿಯು ಲೂಟಿಮಾಡುವ ಕಳ್ಳ-ಕಾಕರನ್ನು 
ಸುಲಭವಾಗಿ ನಿಗ್ರಹಿಸುತ್ತಾನೆ. ಹಾಗೆಯೇ ನಾವು ಪತ್ನಿಯ ಆಶ್ರಯ 
ದಿಂದ ಈ ಇಂದ್ರಿಯಗಳೆಂಬ ಶತ್ರುಗಳನ್ನು ಸುಲಭವಾಗಿ ಗೆದ್ದು 
ಕೊಳ್ಳುವೆವು. ॥ ೧೯ ॥ ಎಲ್ಫೆ ಗೃಹೇಶ್ವರಿಯೇ | ನಿನ್ನಂತಹ ಪತ್ನಿ 
ಯರು ಮಾಡುವ ಉಪಕಾರವನ್ನು ನಾನಾಗಲೀ ಅಥವಾ ಇತರ 
ಯಾರೇ ಗುಣಗ್ರಾಹೀ ಪುರುಷನಾಗಲೀ ತನ್ನ ಇಡೀ ಆಯುಷ್ಯದಲ್ಲಿ 
ಅಥವಾ ಜನ್ನಾಂತರದಲ್ಲಿಯೂ ಪೂರ್ಣವಾಗಿ ತೀರಿಸಲಾರನು. 
॥ ೨೦ ॥ ಆದರೂ ಸಂತಾನವನ್ನು ಪಡೆಯಬೇಕೆಂಬ ನಿನ್ನ ಇಚ್ಛೆ 
ಯನ್ನು ನಾನು ಅವಶ್ಯವಾಗಿ ಈಡೇರಿಸುವೆನು. ಆದರೆ ನೀನು 
ಮುಹೂರ್ತಕಾಲ ಕಾಯಬೇಕು. ಹೀಗಾದರೆ ನಾನು ಲೋಕ 
ನಿಂದೆಗೆ ಗುರಿಯಾಗುವುದಿಲ್ಲ ॥ ೨೧ ॥ ಈ ಸಂಧ್ಯಾಸಮಯವು 
ಅತ್ಯಂತ ಘೋರವಾದಕಾಲ. ರಾಕ್ಷಸಾದಿ ಘೋರಜೀವಿಗಳು ವಿಹ 
ರಿಸುವ ಕಾಲವು. ಇದು ಭಗವಾನ್‌ ಭೂತನಾಥನ ಗಣಗಳಾದ 
ಭೂತಭೇತಾಳಾದಿಗಳು ಓಡಾಡುತ್ತಿರುವ ಭೀಕರವಾದ ಸಮಯ. 
॥ ೨೨ ॥ ಎಲೈ ಸಾಧ್ವಿಯೇ ! ಈ ಸಂಧ್ಯಾಕಾಲದಲ್ಲಿ ಭಗವಾನ್‌ 
ಭೂತಪಕಯಾದ ರುದ್ರದೇವರು ವೃಷಭವನ್ನೇರಿ ತನ್ನ ಗಣ 
ಗಳೊಡನೆ ಸಂಚರಿಸುತ್ತಾ ಇರುತ್ತಾನೆ. ॥ ೨3. ॥ "ಆತನ ಜಡೆಗಳು 
ಸ್ಮಶಾನದಲ್ಲಿ ಬೀಸುವ ಬಿರುಗಾಳಿಯಿಂದ ಕೆದರಿ ಧೂಳಿನಿಂದ 
ಧೂಸರಿತವಾಗಿವೆ. ಅವನು ಬಂಗಾರದಂತೆ ಹೊಳೆಯುತ್ತಿರುವ ತನ್ನ 
ದೇಹಕ್ಕೆಲ್ಲಾ ವಿಭೂತಿಯನ್ನು ಹಚ್ಚಿಕೊಂಡಿರುವನು. ಇಂತಹ 
ಪೂಜ್ಯನಾದ ಸತೀರಮಣನಾದ ನಿನ್ನ ಭಾವನು ತನ್ನ ಸೂರ್ಯ, 
ಚಂದ್ರ, ಅಗ್ನಿ ಎಂಬ ಮೂರು ಕಣ್ಣುಗಳಿಂದ ಎಲ್ಲರನ್ನೂ ನೋಡು 
ತ್ವಿರುತ್ತಾನೆ. ॥ ೨೪ ॥ ಅವನಿಗೆ ಪ್ರಪಂಚದಲ್ಲಿ ಯಾರೂ ತನ್ನವರು- 
ಬೇರೆಯವರು, ಬೇಕಾದವರು-ಬೇಡವಾದವರು, ಆದರಣೀ 
ಯರು- ನಿಂದನೀಯರು ಎಂಬ ಭೇದವಿಲ್ಲ ನಾವಾದರೋ 
ಅನೇಕ ವ್ರತಗಳನ್ನು ಆಚರಿಸುತ್ತಾ, ಆತನು ಭೋಗಿಸಿ ಕಾಲಿನಿಂದ 
ಒದ್ದು ತಳ್ಳಿರುವ ಮಾಯೆಯನ್ನೇ ಸ್ವೀಕರಿಸಲು ಬಯಸುತ್ತಿರು 
ವವರು. ॥ ೨೫ ॥ ವಿವೇಕಿಗಳಾದ. ಜರು ಅವಿದ್ಯೆಯ ಆವರಣ 
ವನ್ನು ಭೇದಿಸುವ ಇಚ್ಛೆಯಿಂದ ಅವನ ನಿರ್ಮಲವಾದ ಚರಿತ್ರವನ್ನು 
ಹಾಡುತ್ತಿರುತ್ತಾರೆ. ಅವನಿಗಿಂತ ಮಿಗಿಲಾದವರಿರಲಿ, ಅವನಿಗೆ 
ಸಮಾನರಾದವರೂ ಯಾರೂ ಇಲ್ವ ಸತ್ತುರುಷರು ಮಾತ್ರವೇ ಆತ 
ನನ್ನು ತಲುಪಬಲ್ಲರು. ಇಷ್ಟೆಲ್ಲ ಇದ್ದರೂ ಅವನು ಪಿಶಾಚದಂತೆ 
ಆಚರಣೆಯನ್ನು ತೋರುತ್ತಾನೆ ಇದು  ಲೋಕವಿಡಂಬನೆಗಾಗಿಯೇ 
ಇದೆ. ॥ ೨೬ ॥ ಈ ಶರೀರವು ನರಿ-ನಾಯಿಗಳ ಆಹಾರವಾಗು 
ವುದು. ಅವಿವೇಕಿಗಳು ಇದನ್ನೇ ಆತ್ಮವೆಂದು ಭ್ರಮಿಸಿ ಇದನ್ನು ವಸ್ತ್ರ 


254 


ಹಸಂತಿ ಯಸ್ಯಾಚರಿತಂ ಹಿ ದುರ್ಭಗಾಃ 
ಸ್ವಾತ್ಮನ್‌ರತಸ್ಯಾವಿದುಷಃ ಸಮೀಹಿತಮ್‌ ।ಟ 
ಯೈರ್ವಸ್ತಮಾಲ್ಯಾಭರಣಾನುಲೇಪನೈ: 
ಶ್ವಭೋಜನಂ ಸ್ವಾತ್ವತಯೋಪಲಾಲಿತಮ್‌ ॥ ೨೭ ॥ 


ಬ್ರಹ್ಮಾದಯೋ ಯತೃತಸೇತುಪಾಲಾ 

ಯತ್ಕಾರಣಂ ವಿಶ್ವಮಿದಂ ಚ ಮಾಯಾ ॥ 
ಆಜ್ಞಾಕ್ಟರೀ ತಸ್ಯ ಪಿಶಾಚಚರ್ಯಾ 

ಅಹೋ ವಿಭೂಮ್ಮಶ್ಸರಿತಂ ವಿಡಂಬನಮ್‌ ॥ ೨೮ ॥ 


ಮೈತ್ರೇಯ ಉವಾಚ 


ಸೈವಂ ಸಂವಿದಿತೇ ಭರ್ತ್ರಾ ಮನ್ನಥೋನ್ಧಥಿತೇಂದ್ರಿಯಾ । 
ಜಗ್ರಾಹ ವಾಸೋ ಬ್ರಹ್ಮರ್ಷೇರ್ವ್ವಷಲೀವ ಗತತ್ರಪಾ 
॥ ೨೯॥ 
ಸ ವಿದಿತ್ವಾ ಭಾರ್ಯಾಯಾಸ್ತಂ ನಿರ್ಬಂಧಂ ವಿಕರ್ಮಣಿ । 
ನತ್ವಾ ದಿಷ್ಟಾಯ ರಹಸಿ ತಯಾಥೋಪವಿವೇಶ ಹ 
I ೩೦॥ 
ಅಥೋಪಸ್ಟೃಶ್ಯ ಸಲಿಲಂ ಪ್ರಾಣಾನಾಯಮ್ಯ ವಾಗ್ಯತಃ । 
ಧ್ಯಾಯನ್‌ಭಜಾಪ ವಿರಜಂ ಬ್ರಹ್ಮ ಜ್ಯೋತಿಃ ಸನಾತನಮ್‌ 


॥೩೧॥ 
ದಿತಿಸ್ತು ವ್ರೀಡಿತಾ ತೇನ ಕರ್ಮಾವದ್ಯೇನ ಭಾರತ 
ಉಪಸಂಗಮ್ಯ ವಿಪ್ರರ್ಷಿಮಧೋಮುಖ್ಯಭೃಭಾಷತ 

1೩೨ 


ದಿತಿರುವಾಚ 


ಮಾ ಮೇ ಗರ್ಭಮಿದಂ ಬ್ರಹ್ಮನೂತಾನಾಮೃಷಭೋತ ವಧೀತ್‌ । 
ರುದ್ರಃ ಪತಿರ್ಹಿ ಭೂತಾನಾಂ ಯಸ್ಕಾಕರವಮಂಹಸಮ್‌ 
1೩೩ 1 
ನಮೋ ರುದ್ರಾಯ ಮಹತೇ ದೇವಾಯೋಗ್ರಾಯ ಮೀಢುಷೇ । 
ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ 
I ೩೪ 
ಸ ನಃ ಪ್ರಸೀದತಾಂ ಭಾಮೋ ಭಗವಾನುರ್ವನುಗ್ರಹಃ । 
ವ್ಯಾಧಸ್ಯಾಪ್ಯನುಕಂಪ್ಯಾನಾಂ ಸ್ವೀಣಾಂ ದೇವಃ ಸತೀಪತಿಃ 
11೩೫ ॥ 


ಮೈತ್ರೇಯ ಉವಾಚ 
ಸ್ನಸರ್ಗಸ್ಕಾಶಿಷಂ ಲೋಕ್ಯಾಮಾಶಾಸಾನಾಂ ಪ್ರವೇಪತೀಮ್‌ । 


ನಿವೃತ್ತಸಂಧ್ಯಾನಿಯಮೋ ಭಾರ್ಯಾಮಾಹ ಪ್ರಜಾಪತಿಃ 
11 ೩೬ I 


ಶ್ರೀಮದ್ಭಾಗವತ 


[ಅಧ್ಯಾಯ 14 


ಒಡವೆ, ಗಂಧ, ಮಾಲೆ ಇವುಗಳಿಂದ ಅಲಂಕರಿಸುತ್ತಿರುತ್ತಾರೆ. 
ಇಂತಹ ದುರದೃಷ್ಟಶಾಲಿಗಳು ಆತ್ಮಾರಾಮನಾಗಿರುವ ಭಗವಾನ್‌ 
ಶಂಕರನ ಆಚರಣೆಗಳಿಗೆ ನಗುತ್ತಿರುತ್ತಾರೆ. ॥ ೨೭ ॥ ನಮ್ಮ ವಿಷಯ 
ಹಾಗಿರಲಿ. ಬ್ರಹ್ಮಾದಿ ಲೋಕಪಾಲರೂ ಕೂಡ ಆತನು ಕಟ್ಟಿರುವ, 
ನಿರ್ದೇಶಿಸಿರುವ ಧರ್ಮಮರ್ಯಾದೆಯನ್ನೇ ಅನುಸರಿಸುತ್ತಾರೆ. 
ಅವನೇ ಈ ವಿಶ್ವದ ಅಧಿಷ್ಠಾನನಾಗಿದ್ದಾನೆ. ಈ ಮಾಯೆಯೂ 
ಅವನ ಆಜ್ಞೆಯನ್ನು ಪಾಲಿಸುವಳು. ಹೀಗಿದ್ದರೂ ಆತನು ಪ್ರೇಶ 
ಗಳಂತೆ ನಡೆದುಕೊಳ್ಳುತ್ತಾನೆ. ಅಬ್ಬಾ! ಎಂತಹ ಅದ್ಭುತ ಲೀಲೆ 
ಯಿದು | ಜಗದ್ವ್ವಾಪಕನಾದ ಪ್ರಭುವು ಮಾಡುತ್ತಿರುವ ಈ ಲೀಲೆ 
ಗಳು ಸ್ವಲ್ಪವೂ ಅರ್ಥವಾಗುವುದಿಲ್ಲ ॥ ೨೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ಪತಿಯು ಈ 
ಪ್ರಕಾರ ತಿಳಿವಳಿಕೆ ನೀಡಿದರೂ ಕಾಮಾತುರಳಾದ ದಿತಿಯು ವೇಶ್ಯೆ 
ಯಂತೆ ನಾಚಿಕೆಬಿಟ್ಟು ಬ್ರಹ್ಮರ್ಹಿ ಕಶ್ಯಪರ ವಸ್ಟವನ್ನು ಹಿಡಿದು 
ಕೊಂಡಳು. ॥ ೨೯ ॥ ಆಗ ಕಶ್ಯಪರು ಭಾರ್ಯೆಯ ನಿಂದಿತವಾದ 
ಕರ್ಮದಲ್ಲಿರುವ ಆಗ್ರಹವನ್ನು ಕಂಡು "ದೈವೇಚ್ಛೆ ಇದ್ದಂತಾಗಲಿ' 
ಎಂದು ದೈವಕ್ಕೆ ಕೈಮುಗಿದು ಏಕಾಂತದಲ್ಲಿ ಆಕೆಯೊಡನೆ ಸಮಾ 
ಗಮ ಮಾಡಿದರು. ॥ ೩೦ ॥ ಅನಂತರ ಸ್ನಾನ ಮಾಡಿ ಮೌನಿ 
ಯಾಗಿ, ಪ್ರಾಣಾಯಾಮಮಾಡಿ ಪರಿಶುದ್ಧವೂ, ಜ್ಯೋತಿರ್ಮ 
ಯವೂ, ಸನಾತನವೂ ಆದ ಪರಬ್ರಹ್ಮವನ್ನು ಧ್ಯಾನಿಸುತ್ತಾ, ಅವ 
ನನ್ನೇ ಕುರಿತು ಜಪ ಮಾಡತೊಡಗಿದರು. ॥ ೩೧ ॥ ವಿದುರನೇ | 
ದಿತಿಗೂ ತಾನು ಮಾಡಿದ ನಿಂದ್ಯವಾದ ಕರ್ಮದ ಬಗ್ಗೆ ತುಂಬಾ 
ನಾಚಿಕೆಯಾಗಿ, ಆಕೆಯು ಬ್ರಹ್ಮರ್ಷಿಯ ಬಳಿಗೆ ಬಂದು ತಲೆತಗ್ಗಿಸಿ 
ಕೊಂಡು ಹೀಗೆ ಹೇಳತೊಡಗಿದಳು. ॥ ೩೨ ॥ 

ದಿತಿಯು ಹೇಳುತ್ತಾಳೆ - ಓ ಬ್ರಹ್ಮರ್ಸಿಯೇ | ಭಗವಾನ್‌ 
ರುದ್ರನು ಭೂತಗಳ ಸ್ವಾಮಿಯು. ಆತನ ಕುರಿತು ನಾನು ಅಪರಾಧ 
ವನ್ನೆಸಗಿದ್ದೇನೆ. ಆದರೂ ಆ ಭೂತಶ್ರೇಷ್ಠನಾದ ದೇವನು ನನ್ನ 
ಗರ್ಭವನ್ನು ನಾಶಮಾಡದಿರಲಿ. ॥ ೩೩ ॥ ಮಹಾದೇವನಾದ 
ರುದ್ರನಿಗೆ ನಮಸ್ಕಾರವು. ಉಗ್ರನಾಗಿದ್ದರೂ ಭಕ್ತರ ಇಷ್ಟಾರ್ಥ 
ಗಳನ್ನು ಈಡೇರಿಸುವ ಶಿವನಿಗೆ ನಮಸ್ಕಾರವು. ಸತ್ಪುರುಷರ 
ವಿಷಯದಲ್ಲಿ ದಂಡವನ್ನು ಬಳಸದೆ, ದುಷ್ಪರ ವಿಷಯದಲ್ಲಿಯೇ 
ದಂಡಪಾಣಿಯಾದ ಕ್ರೋಧಮೂರ್ತಿಗೆ ನಮೋ ನಮಃ ॥ ೩೪ ॥ 
ಹೆಂಗಸರಾದ ನಮ್ಮ ಮೇಲಾದರೋ ಪ್ರಾಣಿಹಿಂಸೆಮಾಡುವ 
ಬೇಡರೂ ಕೂಡ ದಯೆ ತೋರಿಸುವರು. ಹೀಗಿರುವಾಗ ಪರಮ 
ಕರುಣಾಳುವೂ, ಸತೀಪತಿಯೂ ನನಗೆ ಭಾವನೂ ಆಗಿರುವ 
ಶಂಕರನು ನನ್ನ ಮೇಲೆ ಪ್ರಸನ್ನನಾಗಲೀ. ॥ ೩೫ ॥ 

ಶ್ರೀಮೈತ್ರೇಯರು ಹೇಳಿದರು - ಎಲೈ ವಿದುರನೇ! 
ಪ್ರಜಾಪತಿ ಕಶ್ಯಪರು ಸಾಯಂ ಸಂಧ್ಯಾವಂದನಾದಿಗಳನ್ನು ಮುಗಿಸಿ 
ಕೊಂಡು ದಿತಿಯನ್ನು ಗಮನಿಸಿದರು. ಆಕೆಯು ಗಡ-ಗಡನೆ ನಡು 
ಗುತ್ತಾ ತನ್ನ ಸಂತಾನದ ಲೌಕಿಕ ಮತ್ತು ಪಾರಲೌಕಿಕ ಉನ್ನತಿಗಾಗಿ 
ಪ್ರಾರ್ಥಿಸುತ್ತಿದ್ದಳು. ಆಗ ಕಶ್ಯಪರು ಅವಳಿಗೆ ಹೇಳಿದರು -॥ ೩೬ ॥ 


14 ಅಧ್ಯಾಯ] 


ತೃತೀಯ ಸೃಂಧ 


255 


ಕಶ್ಯಪ ಉವಾಚ 


ಅಪ್ರಾಯತ್ಯಾದಾತ್ಮನಸ್ತೇ ದೋಷಾನ್ಸ್‌ಹೂರ್ತಿಕಾದುತ । 
ಮನ್ನಿದೇಶಾತಿಚಾರೇಣ ದೇವಾನಾಂ ಚಾತಿಹೇಲನಾತ್‌ 


1೩೭ ॥ 
ಭವಿಷ್ಯತಸ್ತವಾಭದ್ರಾವಭದ್ರೇ ಜಾಠರಾಧಮೌ । 
ಲೋಕಾನ್ನಪಾಲಾಂಸ್ಟೀಂಶ್ಚಂಡಿ ಮುಹುರಾಕ್ರಂದಯಿಷ್ಯತಃ 

~ ಆ ಚ 
I ೩೮ ॥1 


ಪ್ರಾಣಿನಾಂ ಹನ್ಶಮಾನಾನಾಂ ದೀನಾನಾಮಕೃತಾಗಸಾಮ್‌ । 
ಸ್ತ್ರೀಣಾಂ ನಿಗೃಹ್ಯಮಾಣಾನಾಂ ಕೋಪಿತೇಷು ಮಹಾತ್ಮಸು 
॥೩೯॥ 


ತದಾ ವಿಶ್ವೇಶ್ವರ; ಕ್ರುದ್ಧೋ ಭಗವಾಲ್ಲೋಕಭಾವನಃ | 
ಹನಿಷ್ಯತ್ಯವತೀರ್ಯಾಸೌ ಯಥಾದ್ರೀನ್‌ ಶತಪರ್ವದ್ಭಕ್‌ 
॥೪೦॥ 
ದಿತಿರುವಾಚ 


ವಧಂ ಭಗವತಾ ಸಾಕ್ಬಾತುುನಾಭೋದಾರಬಾಹುನಾ | 
ಆಶಾಸೇ ಪುತ್ರಯೋರ್ಮಹ್ಯಂ ಮಾ ಕ್ಮಾ್ಧಾಹ್ಮಕಾದ್ವಿಭೋ 
1 ೪೧॥ 


ನ ಬ್ರಹ್ಮದಂಡದಗ್ಗಸ್ಯ ನ ಭೂತಭಯದಸ್ಯ ಚ। 
ನಾರಕಾಶ್ಚಾನುಗೃಹ್ಲಂತಿ ಯಾಂ ಯಾಂ ಯೋನಿಮಸೌ ಗತಃ 
೪೨ 1 


ಕಶ್ಯಪ ಉವಾಚ 


ಕೃತಶೋಕಾನುತಾಪೇನ ಸದ್ಯಃ ಪ್ರತ್ಯವಮರ್ಶನಾತ್‌ | 
ಭಗವತ್ಯುರುಮಾನಾಚ್ಚ ಭವೇ ಮಯ್ಯಪಿ ಚಾದರಾತ್‌ 
॥ ೪೩ 1 


ಪುತ್ರಸ್ಕೈವ ತು ಪುತ್ರಾಣಾಂ ಭವಿತೈಕ: ಸತಾಂ ಮತಃ | 
ಗಾಸ್ಕಂತಿ ಯದ್ಯಶಃ ಶುದ್ಧಂ ಭಗವದ್ಯಶಸಾ ಸಮಮ್‌ 
11 ೪೪ ॥ 


ಯೋಗೈರ್ಹೇಮೇವ ದುರ್ವರ್ಣಂ ಭಾವಯಿಪ್ಯಂತಿ ಸಾಧವಃ । 
ನಿರ್ವೈರಾದಿಭಿರಾತ್ಮಾನಂ ಯಚ್ಛೀಲಮನುವರ್ತಿತುಮ್‌ 
1 ೪೫ ॥ 


ಯತ್ಸಸಾದಾದಿದಂ ವಿಶ್ವಂ ಪ್ರಸೀದತಿ ಯದಾತ್ಮಕಮ್‌ 1 


ಸ ಸದ್ಧಗಗವಾನ ಸ್ಯ ತೋಷ್ಯತೇತನನ್ಯಯಾ ದೃಶಾ 
1 ೪೬॥ 


ಕಶ್ಯಪರು ಇಂತೆಂದರು - 'ನಿನ್ನ ಚಿತ್ತವು ದುಷ್ಪಕಾಮದಿಂದ 
ಕಲುಪಿತವಾಗಿತ್ತು. ನೀನು ಸಮಾಗಮ ಮಾಡಿದ ಸಮಯವೂ 
ಅಶುಭವಾಗಿತ್ತು. ನೀನು ನನ್ನ ಮಾತನ್ನೂ ಗೌರವಿಸಲಿಲ್ಲ 
ದೇವತೆಗಳಿಗೂ ಅಪಚಾರವೆಸಗಿದೆ. ॥ ೩೭ ॥ ಎಲೈ ಅಮಂಗಳ 
ವಾದ ಚಂಡಿಯೇ! ನಿನ್ನ ಗರ್ಭದಿಂದ ಅಮಂಗಳರೂ, ಅಧ 
ಮರೂ ಆದ ಇಬ್ಬರು ಪುತ್ರರು ಹುಟ್ಟುವರು. ಅವರು ತಮ್ಮ 
ಅತ್ಯಾಚಾರದಿಂದ ಸಮಸ್ತ ಲೋಕವನ್ನೂ ಲೋಕಪಾಲಕರನ್ನೂ 
ಪದೇ-ಪದೇ ಅಳುವಂತೆ ಮಾಡುವರು. ॥ ೩೮ ॥ ಅವರ 
ಕೈಯಿಂದ ನೂರಾರು ನಿರಪರಾಧಿಗಳೂ, ದೀನರೂ ಆದ ಪ್ರಾಣಿ 
ಗಳು ಕೊಲ್ಲಲಡುವುವು. ಸ್ತ್ರೀಯರ ಮೇಲೆ ಅತ್ಯಾಚಾರ ನಡೆ 
ಯುವುದು. ಮಹಾತ್ಮರನ್ನು ಕ್ಟುಬ್ಬಗೊಳಿಸಲಾಗುವುದು. ಆಗ ಸರ್ವ 
ಲೋಕರಕ್ಷಕ ನಾದ ಜಗದೀಶ್ವರನು ಕ್ರುದ್ಧನಾಗಿ ಭುವಿಯಲ್ಲಿ 
ಅವತರಿಸಿ - ಇಂದ್ರನು ಪರ್ವತಗಳನ್ನು ನಿಗ್ರಹಿಸಿದಂತೆ ಅವರನ್ನು 
ವಧಿಸುವನು. ॥ ೩೯-೪೦ ॥ 

ದಿತಿಯು ಪ್ರಾರ್ಥಿಸಿಕೊಂಡಳು - ಸ್ವಾಮಿ | ನನ್ನ ಪುತ್ರರು 
ಕುಪಿತರಾದ ಬ್ರಾಹ್ಮಣರ ಶಾಪದಿಂದ ಸಾಯದೇ, ಭಗವಾನ್‌ 
ಸಾಕ್ಷಾತ್‌ ಚಕ್ರಪಾಣಿ ನಾರಾಯಣನ ಕೈಯಿಂದಲೇ ಮರಣ 
ಹೊಂದುವುದಾದರೆ ನನಗೂ ಸಮ್ಮತವೇ. ॥ ೪೧ ॥ ಯಾವ 
ಜೀವಿಯು ಬ್ರಾಹ್ಮಣರ ಶಾಪದಿಂದ ಸುಟ್ಟುಹೋದವನು ಅಥವಾ 
ಪ್ರಾಣಿಗಳನ್ನು ಭಯಪಡಿಸುವವನು ಯಾವುದೇ ಯೋನಿಯಲ್ಲಿ 
ಹುಟ್ಟಿದರೂ ಅವನ ಮೇಲೆ ನಾರಕೀಯ ಜೀವಿಗಳೂ ಕೂಡ 
ದಯಮಾಡುವುದಿಲ್ಲ ॥ ೪೨ ॥ 

ಕಶ್ಯಪರು ಹೇಳಿದರು - ದೇವಿ | ನೀನು ಗೈದ ಪಾಪದ ಬಗೆಗೆ 
ಶೋಕವನ್ನೂ ಪಶ್ಚಾತ್ರಾಪವನ್ನೂ ತೋರಿದ್ದೀಯೆ. ನಿನಗೆ ಉಚಿತ- 
ಅನುಚಿತ ಇದರ ವಿವೇಕವು ಒಡನೆಯೇ ಉಂಟಾಗಿದೆ. ಇದಲ್ಲದೆ 
ಭಗವಂತನಾದ ವಿಷ್ಣುವಿನಲ್ಲಿಯೂ, ಶಂಭುವಿನಲ್ಲಿಯೂ ಗೌರವ 
ವನ್ನೂ ನನ್ನಲ್ಲಿ ಆದರವನ್ನೂ ತೋರಿಸಿರುವೆ. ಆದ್ದರಿಂದ ನಿನ್ನಲ್ಲಿ 
ಹುಟ್ಟುವ ಇಬ್ಬರು ಪುತ್ರರಲ್ಲಿ ಒಬ್ಬನಿಗೆ ನಾಲ್ವರು ಪುತ್ರರಾಗುವರು. 
ಅವರಲ್ಲಿ ಒಬ್ಬನು ಮಾತ್ರ ಸಾಧು-ಸಜ್ಜನ ಶಿರೋಮಣಿ 
ಯಾಗುವನು. ಸತ್ತುರುಷರ ಗೌರವಕ್ಕೆ ಪಾತ್ರನಾಗಿ, ಆತನ 
ಪವಿತ್ರವಾದ ಕೀರ್ತಿಯನ್ನು ಭಕ್ತರು ಭಗವಂತನ ಗುಣ 
ಕೀರ್ತನೆಯೊಡನೆ ಸೇರಿಸಿ ಹಾಡುವರು. ॥ ೪೩-೪೪ ॥ ಬಣ್ಣಗೆಟ್ಟ 
ಚಿನ್ನವನ್ನು ಪದೇ-ಪದೇ ಪುಟಕ್ಕಿಟ್ಟು ಶುದ್ಧಗೊಳಿಸಿದಂತೆಯೇ, 
ಸಜ್ಜನರು ಆತನ ಆಚರಣೆಗಳನ್ನು ಅನುಸರಿಸುವುದಕ್ಕಾಗಿ ನಿರ್ವೈ 
ರತೆ ಮುಂತಾದ ಉಪಾಯಗಳಿಂದ ತಮ್ಮ ಅಂತಃಕರಣವನ್ನು 
ಶೋಧಿಸಿಕೊಳ್ಳುವರು. ॥ ೪೫ ॥ ಯಾರ ಕೃಪೆಯಿಂದ ಅವನ 
ಸ್ವರೂಪಭೂತವಾದ ಈ ಜಗತ್ತು ಆನಂದಿತವಾಗುತ್ತದೋ ಆ 
ಸ್ನ ಸ್ವಯಂ ಪ್ರಕಾಶ ಭಗವಂತನೂ ಕೂಡ ಆತನ ಅನನ್ಯ ಭಕ್ತಿಯಿಂದ 
ಸಂತುಷ್ಠನಾಗುವನು. ॥ ೪೬ ॥ ದಿತಿಯೇ! ಆ ಬಾಲಕನು ದೊಡ್ಡ 
ಭಗವದ್ದಕ್ಷನೂ, ಉದಾರ ಹೃದಯನೂ, ಪ್ರಭಾವಶಾಲಿಯೂ, 
ಮಹಾಪುರುಷರಿಗೂ ಪೂಜ್ಯನೂ ಆಗುವನು. ಪ್ರೌಢವಾದ ಭಕ್ತಿ 


256 


ಸ ವೈ ಮಹಾಬಾಗವತೋ ಮಹಾತ್ಮಾ 
ಮಹಾನುಭಾವೋ ಮಹತಾಂ ಮಹಿಷ್ಯಃ | 
ಪ್ರವೃದ್ಧಭಕ್ತಾ ರ್ಯ ಹ್ಯನುಭಾವಿತಾಶಯೇ 


ನಿವೇಶ್ಯ ವೈಕುಂಠಮಿಮಂ ವಿಹಾಸ್ಯತಿ 11 ೪೭॥ 


ಅಲಂಪಟಃ ಶೀಲಧರೋ ಗುಣಾಕರೋ 
ಹೃಷ್ಟ ಪರರ್ಧ್ಯಾ ವ್ಯಥಿತೋ ದುಃಖತೇಷು । 
ಆಭೂತಶತ್ರುರ್ಜಗತಃ ಶೋಕಹರ್ತಾ 


ನೈದಾಘಿಕಂ ತಾಪಮಿವೋಡುರಾಜಃ ॥ ೪೮ ॥ 


ಅಂತರ್ಬಹಿಶ್ಚಾಮಲಮಬ್ಬನೇತ್ರಂ 
ಸ್ವಪೂರುಷೇಚ್ಛಾನುಗೃಹೀತರೂಪಮ್‌ | 
ಪೌತ್ರಸ್ತವ ಶ್ರೀಲಲನಾಲಲಾಮಂ 


ದ್ರಷ್ಟಾ ಸ್ಫುರತ್ಕುಂಡಲಮಂಡಿತಾನನಮ್‌ ॥ ೪೯ ॥ 


ಮೈತ್ರೇಯ ಉವಾಚ 
ಶ್ರುತ್ವಾ ಭಾಗವತಂ ಪೌತ್ರಮಮೋದತ ದಿತಿರ್ಭ್ಯಶಮ್‌ । 
ಪುತ್ರಯೋಶ್ಚ ವಧಂ ಕೃಷ್ಣಾದ್ವಿದಿತ್ವಾಂ5ಸೀನ್ಮಹಾಮನಾಃ 
॥೫೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಭಾವದಿಂದ ವಿಶುದ್ಧ ಮತ್ತು ಭಗವದ್ಧಾವದಿಂದ ತುಂಬಿದ ಅಂತಃ 
ಕರಣದಲ್ಲಿ ಶ್ರಿ ಶ್ರೀಭಗವಂತನನ್ನು ನೆಲೆಗೊಳಿಸಿಕೊಂಡು ದೇಹಾಭಿ 
ಮಾನವನ್ನು ತ್ಯ ತ್ವಜಸುವನು. I ೪೭ I 

ಅವನು "ವಿಷಯಗಳಲ್ಲಿ ಅಲಂಪಟನೂ, ಗುಣಶೀಲ ಸಂಪ 
ನ್ನನೂ, ಗುಣಗಳ ಗಣಿಯೂ, ಮತ್ತೊಬ್ಬರ ಸಮೃದ್ಧಿಯಲ್ಲಿ ಸುಖಿಯೂ, 
ದುಃಖದಲ್ಲಿ ದುಖಿಯೂ ಆಗುವನು. ಅವನಿಗೆ ಯಾರೂ ಶತ್ರು 
ಗಳೇ ಇರುವುದಿಲ್ಲ ಚಂದ್ರನು ಬೇಸಿಗೆಯ ತಾಪ ಪವನ್ನು ಕಳೆಯು 
ವಂತೆ ಆತನು ಜಗತ್ತಿನ ಶೋಕವನ್ನು ಹೋಗಲಾಡಿಸುವನು. ॥ ೪೮॥ 
ಯಾರು ಈ ಪ್ರಪಂಚದ ಒಳ-ಹೊರಗೆ ಎಲ್ಲೆಡೆ ವಿರಾಜಮಾನ 
ನಾಗಿದ್ದಾನೋ, ಕು ಭಕ್ತರ ಬಯಕೆಗೆ ತಕ್ಕಂತೆ ಆಗಾಗ ತನ್ನ 
ಮಂಗಳವಿಗ್ರಹವನ್ನು ಪ್ರಕಟಪಡಿಸುವನೋ, ಥಳ-ಥಳಿಸುತ್ತಿರುವ 
ಕುಂಡಲಗಳಿಂದ ಶೋಭಿಸುವ ಮುಖಮಂಡಲದಿಂದ ಕಂಗೊಳಿಸು 
ತ್ರಿದ್ದಾನೆಯೋ, ಅಂತಹ ಶ್ರೀಲಕ್ಷ್ಮೀದೇವಿಗೂ ಸಮೃದ್ಧಿಯನ್ನು 
ತುಂಬುತ್ತಿರುವ ಕಮಲಾಕ್ಚನಾದ ಶ್ರಿ ಶ್ರೀಹರಿಯನ್ನು ನಿನ ಮೊಮ್ಮಗನು. 
ಪ್ರತ್ಯಕ್ಷವಾಗಿ ದರ್ಶಿಸುವನು. ॥ ೪೯ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ತನ್ನ ಪೌತ್ರನು 
ಪರಮ ಭಾಗವತನಾಗುವನೆಂದು ಕೇಳಿ ದಿತಿಗೆ ತುಂಬಾ ಸಂತೋಷ 
ವಾಯಿತು. ತನ್ನ ಪುತ್ರರು ಸಾಕ್ಟಾತ್‌ ಶ್ರೀಹರಿಯಿಂದ ಸಂಹರಿಸಲ್ಪಡು 
ವರು ಎಂಬುದನ್ನು ಕೇಳಿ ಇನ್ನೂ ಉತ್ಸಾಹವುಂಟಾಯಿತು. ॥ ೫೦ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 


ಅತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ದಿತಿ-ಕಶ್ಯಪಸಂವಾದೇ ಚೆತುರ್ದಶೋತಧ್ಯಾಯಃ 11 ೧೪ ॥ 


ಅಹಾ ಫೀ 


ಹದಿನೈದನೆಯ ಅಧ್ಯಾಯ 


ಜಯ - 
ಮೈತ್ರೇಯ ಉವಾಚ 


ಪ್ರಾಜಾಪತ್ಯಂ ತು ತತ್ತೇಜ ಪರತೇಜೋಹನಂ ಡಿತಿಃ । 
ದಧಾರ ವರ್ಷಾಣಿ ಶತಂ ಶಂಕಮಾನಾ ಸುರಾರ್ದನಾತ್‌ 
Ol 


ಲೋಕೇ ತೇನ ಹತಾಲೋಕೇ ಲೋಕಪಾಲಾ ಹತೌಜಸಃ। 
ನ್ಯವೇದಯನಿ್ರಸ್ವಜೇ ಧ್ವಾಂತವ್ಯತಿಕರಂ ದಿಶಾಮ್‌ 
11 ೨॥ 


ದೇವಾ ಊಚುಃ 
ತಮ ಏತದ್ವಿಭೋ ವೇತ್ವಸಂವಿಗ್ನಾ ಯದ್ವಯಂ ಭೃಶಮ್‌ I 


ನ ಹ್ಯವ್ಯಕ್ತಂ ಭಗವತಃ ಕಾಲೇನಾಸ್ಪ ಎಷ್ಟನರ್ತೃನಃ 
121 


ವಿಜಯರಿಗೆ ಸನಕಾದಿಗಳ ಶಾಪ 


ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ। 
ದಿತಿದೇವಿಯು ತನ್ನ ಪುತ್ರರಿಂದ ದೇವತೆಗಳಿಗೆ ಸಂಕಷ್ಟವುಂಟಾ 
ಗುವುದು ಎಂದು ಶಂಕಿಸಿ, ಇತರರ ತೇಜಸ್ಸನ್ನು ಧ್ವಂಸಮಾಡುವ 
ಕಶ್ಯಪರ ಮಹಾತೇಜಸ್ಸನ್ನು (ಗರ್ಭವನ್ನು ) ನೂರುವರ್ಷಕಾಲ ತನ್ನ 
ಹೊಟ್ಟೆಯಲ್ಲೇ ಇರಿಸಿಕೊಂಡಳು. ॥ ೧॥ ಆ ಗರ್ಭಸ್ತ ತೇಜ 
ದಿಂದಲೇ ಲೋಕದಲ್ಲಿ ಸೂರ್ಯಾದಿಗಳ ಪ್ರಕಾಶವು ಕ್ಲೀಣವಾಗ 
ತೊಡಗಿತು ಮತ್ತು ಇಂದ್ರಾದಿ ಲೋಕಪಾಲರೂ ತೇಜೋಹೀನ 
ರಾದರು. ಆಗ ಅವರೆಲ್ಲರೂ ಬ್ರಹ್ಮದೇವರ ಬಳಿಗೆ ಹೋಗಿ ಎಲ್ಲ 
ದಿಕ್ಕುಗಳಲ್ಲಿಯೂ ಕತ್ತಲೆ ಕವಿದು ಅವ್ಯವಸ್ಥೆ ಉಂಟಾಗಿದೆ ಎಂಬು 
ದನ್ನು ಹೇಳಿಕೊಂಡರು. ॥ ೨ ॥ 

ಇಂದ್ರಾದಿ ದೇವತೆಗಳು ಪ್ರಾರ್ಥಿಸಿಕೊಂಡರು - ಪೂಜ್ಯರೇ! 
ತಾವು ಸರ್ವಜ್ಞರು. ಕಾಲವು ತಮ್ಮ ಜ್ಞಾನಶಕ್ಷಿಯನ್ನು ಕುಂಠಿತ 
ಗೊಳಿಸಲಾರದು. ಆದ್ದರಿಂದ ತಮಗೆ ಅರಿವಿರದ ವಿಷಯ 
ಯಾವುದೂ ಇಲ್ಲ ಈ ಅಂಧಕಾರದ ವಿಷಯವೂ ತಮಗೆ ತಿಳಿದೇ 


15 ಅಧ್ಯಾಯ] ತೃತೀಯ ಸೃಂಧ 257 
ದೇವದೇವ ಜಗದ್ಧಾತರ್ಲೋಕನಾಥಶಿಖಾಮಣೇ 1 | ಇದೆ. ನಾವಂತೂ ಇದರಿಂದ ತುಂಬಾ ಭಯಗೊಂಡಿರುವೆವು. ॥ ೩ ॥ 
ಪರೇಷಾಮಪರೇಷಾಂ ತ್ವಂ ಭೂತಾನಾಮಸಿ ಭಾವವಿತ್‌ ದೇವಾಧಿದೇವಾ! ನೀವು ಜಗತ್ತನ್ನು ಸೃಷ್ಟಿಸಿದವರು, ಸಮಸ್ತ 


ue ॥ 


ನಮೋ ವಿಜ್ಞಾನವೀರ್ಯಾಯ ಮಾಯಯೇದಮುಪೇಯುಷೇ। 
ಗೃಹೀತಗುಣಭೇದಾಯ ನಮಸ್ತೇ 5 ವ್ಮಕ್ತಯೋನಯೇ 
1 ೫ ॥ 


ಯೇ ತ್ವಾನನ್ಯೇನ ಭಾವೇನ ಭಾವಯಂತ್ಯಾತ್ಮಭಾವನಮ್‌ I 
ಆತ್ಮನಿ ಪ್ರೋತಭುವನಂ ಪರಂ ಸದಸದಾತ್ಮಕಮ್‌ 


॥ ೬ ॥ 
ತೇಷಾಂ ಸುಪಕ್ಕಯೋಗಾನಾಂ ಜಿತಶ್ವಾಸೇಂದ್ರಿಯಾತ್ಮನಾಮ್‌ | 
ಲಬ್ಧಯುಷ್ಠಕ್ಷಸಾದಾನಾಂ ನ ಕುತಶಿತ್ರರಾಭವಃ 

॥ ೭॥ 


ಯಸ್ಯ ವಾಚಾ ಪ್ರಜಾಃ ಸರ್ವಾ ಗಾವಸ್ತಂತೇವ ಯಂತ್ರಿತಾಃ । 
ಹರಂತಿ ಬಲಿಮಾಯತ್ತಾಸ್ತಸ್ಟೈ ಮುಖ್ಯಾಯ ತೇ ನಮಃ 
॥ ೮॥ 


ಸ ತ್ತು ವಿಧತ್ತ್ವ ಶಂ ಭೂಮಂಸ್ತಮಸಾ ಲುಪ್ಪಕರ್ಮಣಾಮ್‌ । 
ಅದಭ್ರದಯಯಾ ದೃಷ್ಟ್ವಾ ಆಪನ್ನಾನರ್ಹಸೀಕ್ಷಿತುಮ್‌ 
॥ ೯॥ 


ಏಷ ದೇವ ದಿತೇರ್ಗರ್ಭ ಓಜಃ ಕಾಶ್ಯಪಮರ್ಪಿತಮ್‌ | 
ದಿಶಸ್ತಿಮಿರಯನರ್ವಾ ವರ್ಧತೇ5 ಗ್ದಿರಿವೈಧಸಿ 
1 ೧೦॥ 


ಮೈತ್ರೇಯ ಉವಾಚ 


ಸ ಪ್ರಹಸ್ಯ ಮಹಾಬಾಹೋ ಭಗವಾನ್‌ ಶಬ್ದಗೋಚರಃ । 
ಪ್ರತ್ಯಾಚಷ್ಟಾಶ್ಚಭೂರ್ದೇವಾನ್‌ ಪ್ರೀಣನ್ರುಚಿರಯಾ ಗಿರಾ 
1 ೧೧॥ 


ಬ್ರಹ್ಮೋವಾಚ 


ಮಾನಸಾ ಮೇ ಸುತಾ ಯುಷ್ಮತ್ಪೂರ್ವಜಾಃ ಸನಕಾದಯಃ ! 
ಚೇರುರ್ವಿಹಾಯಸಾ ಲೋಕಾನ್‌ಲ್ಲೋಕೇಷು ವಿಗತಸ್ಪ ಹಾಃ 
॥ ೧೨ ॥ 


ತ ಏಕದಾ ಭಗವತೋ ವೈಕುಂಠಸ್ಯಾಮಲಾತ್ಮನಃ 1 
ಯಯುರ್ವ್ಯೈಕುಂಠನಿಲಯಂ ಸರ್ವಲೋಕನಮಸ್ಯೃತಮ್‌ 
॥| ೧೩ ॥ 


ಲೋಕಪಾಲಕರ ಮುಕುಟಮಣಿಗಳಾಗಿದ್ದೀರಿ. ನೀವು ಚಿಕ್ಕ-ದೊಡ್ಡ 
ಎಲ್ಲ ಜೀವಿಗಳ ಭಾವವನ್ನು ತಿಳಿದಿರುವಿರಿ. ॥ ೪ ॥ ದೇವಾ | ತಾವು 
ವಿಜ್ಞಾನ ಬಲ ಸಂಪನ್ನರು. ಮಾಯೆಯಿಂದಲೇ ಈ ಚತುರ್ಮುಖ 
ರೂಪವನ್ನೂ ಮತ್ತು ರಜೋಗುಣವನ್ನು ಸ್ವೀಕರಿಸಿರುವಿರಿ. ತಮ್ಮ 
ಉತ್ಪತ್ತಿಗೆ ನಿಜವಾದ ಕಾರಣವನ್ನು ಯಾರೂ ತಿಳಿಯಲಾರರು. 
ಇಂತಹ ಅಪ್ರಮೇಯಮಹಿಮರಾದ ತಮಗೆ ನಮೋ ನಮಃ ॥ ೫॥ 
ಸಮಸ್ತ್ರ ಭುವನಗಳು ತಮ್ಮಲ್ಲಿ ಅಡಗಿವೆ. ಕಾರ್ಯ-ಕಾರಣ 
ರೂಪವಾದ ಸರ್ವಜಗತ್ತು ತಮ್ಮ ಶರೀರವೇ ಆಗಿದೆ. ಆದರೂ 
ತಾವು ವಾಸ್ತವವಾಗಿ ಈ ಜಗತ್ತನ್ನು ಮೀರಿದವರು. ಸಮಸ್ತ 
ಜೀವಿಗಳಿಗೂ ಉತ್ಪತ್ರಿಸ್ಥಾನವಾಗಿರುವ ತಮ್ಮನ್ನು ಅನನ್ಯ ಭಾವದಿಂದ 
ಧ್ಯಾನಮಾಡುವ ಸಿದ್ಧಯೋಗಿಗಳಿಗೆ ಯಾರಿಂದಲೂ ಪರಾಭವ 
ವುಂಟಾಗುವುದಿಲ್ಲ ಏಕೆಂದರೆ ಅವರು ನಿಮ್ಮ ಕರುಣಾಕಟಾಕ್ಷ 
ದಿಂದ ಕೃತಕೃತ್ಯರಾಗಿ ಬಿಡುವರು. ಅವರು ಪ್ರಾಣ, ಇಂದ್ರಿಯ, 
ಮನಸ್ಸುಗಳನ್ನು ಜಯಿಸಿಬಿಟ್ಟಿರುವುದರಿಂದ ಅವರ ಯೋಗವು 
ಪರಿಪಕ್ವವಾಗಿ ಬಿಟ್ಟಿರುವುದು. ॥ ೬-೭ ॥ ಎತ್ತುಗಳು ಮೂಗು 
ದಾರಕ್ಕೆ ಕಟ್ಟುಬಿದ್ದು ಕೆಲಸಮಾಡುವಂತೆ - ಎಲ್ಲ ಪ್ರಜೆಗಳೂ ತಮ್ಮ 
ವೇದವಾಣಿಯಿಂದ ಬದ್ಧರಾಗಿ, ತಮಗೆ ಅಧೀನರಾಗಿ ನಿಯಮ 
ಪೂರ್ವಕವಾಗಿ ಕರ್ಮಾನುಷ್ಠಾನಮಾಡಿ ತಮಗೆ ಪೂಜೆಯನ್ನುಸಮ 
ರ್ಪಿಸುತ್ತಾರೆ. ಎಲ್ಲರನ್ನೂ ನಿಯಮಿಸುವ ಮುಖ್ಯಪ್ರಾಣರೇ ತಾವು. 
ಇಂತಹ ಸರ್ವನಿಯಾಮಕರಾದ ತಮಗೆ ನಮಸ್ಕಾರವು. ॥ ೮ ॥ 
ಬೃಹತ್ವ್ವರೂಪರಾದ ದೇವರೇ! ಈ ಕಗ್ಗತ್ತಲೆಯಿಂದ ಹಗಲು 
ರಾತ್ರಿಗಳ ವಿಭಾಗವೇ ಅಸ್ಪಷ್ಟವಾಗಿ ಲೋಕದ ಎಲ್ಲ ಕರ್ಮಗಳು 
ಲುಪ್ರವಾಗುತ್ತಿವೆ. ಇದರಿಂದ ಎಲ್ಲ ಜನರೂ ದುಃಖಕ್ಕೆ ಗುರಿ 
ಯಾಗಿದ್ದಾರೆ. ಅವರ ಕಲ್ಯಾಣವನ್ನುಂಟುಮಾಡು. ಶರಣಾಗತ 
ರಾಗಿರುವ ನಮ್ಮನ್ನು ದಯಾದೃಷ್ಟಿಯಿಂದ ದಿಟ್ಟಿಸಿರಿ. ॥ ೯ ॥ 
ದೇವಾ | ಬೆಂಕಿಯು ಕಟ್ಟಿಗೆಯಲ್ಲಿ ಸೇರಿ ಹೆಚ್ಚುವಂತೆ ಕಶ್ಯಪರ 
ವೀರ್ಯದಿಂದ ಸ್ಥಾಪಿತವಾದ ಈ ದಿತಿಯ ಗರ್ಭವು ಎಲ್ಲ ದಿಕ್ಕು 
ಗಳನ್ನೂ ಅಂಧಕಾರಮಯವನ್ನಾಗಿ ಮಾಡುತ್ತಾ ಕ್ರಮೇಣ 
ಬೆಳೆಯುತ್ತಿದೆ. ॥ ೧೦॥ 

ಶ್ರೀಮೈತ್ರೇಯರು ಹೇಳುತ್ತಾರೆ -, ಮಹಾಬಾಹುವೇ ! 
ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮದೇವರು ನಸುನಕ್ಕು ತಮ್ಮ 
ಮಧುರವಾದ ವಾಣಿಯಿಂದ ಅವರನ್ನು ಸಂತೋಷಪಡಿಸಿ ಹೀಗೆ 
ಹೇಳತೊಡಗಿದರು -॥ ೧೧॥ 

ಶ್ರೀಬ್ರಹ್ಮದೇವರೆಂದರು - ಎಲ್ಫೆ ದೇವತೆಗಳಿರಾ! ನಿಮ್ಮ 
ಪೂರ್ವಜರೂ, ನನ್ನ ಮಾನಸಪುತ್ರರೂ ಆದ ಸನಕಾದಿಗಳು ಪರಮ 
ವೈರಾಗ್ಯ ಸಂಪನ್ನರಾಗಿ ಲೋಕಗಳ ಆಸಕ್ತಿಯನ್ನು ತೊರೆದು ಸಮಸ್ತ 
ಲೋಕಗಳಲ್ಲಿಯೂ ಆಕಾಶಮಾರ್ಗದಿಂದ ಸಂಚರಿಸುತ್ತಿದ್ದರು. ॥ ೧೨ ॥ 
ಒಮ್ಮೆ ಅವರು ಶುದ್ಧಸತ್ತ್ವ್ರಮಯವಾಗಿ ಸಮಸ್ತಲೋಕಗಳಿಗೂ 
ಮೇಲೆ ವಿರಾಜಿಸುತ್ತಿರುವ ವೈಕುಂಠಧಾಮಕ್ಕೆ ಹೋದರು. ॥ ೧೩ ॥ 


258 


ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠ ಮೂರ್ತಯಃ । 
ಯೇನನಿಮಿತ್ತನಿಮಿತ್ತೇನ ಧರ್ಮೇಣಾರಾಧಯನ್‌ ಹರಿಮ್‌ 
ಸ I ೧೪ ॥ 


ಯತ್ರ ಚಾದ್ಯಃ ಪುಮಾನಾಸ್ಟೇ ಭಗವಾನ್‌ ಶಬ್ದಗೋಚರಃ | 
ಸತ್ತ್ವಂ ವಿಷ್ಠಭ್ಯ ವಿರಜಂ ಸ್ವಾನಾಂ ನೋ ಮೃಡಯನ್ಹೃಷಃ 
॥ ೧೫ ॥ 


ಯತ್ರ ನೈಶ್ರೇಯಸಂ ನಾಮ ವನಂ ಕಾಮದುಫೈರ್ದ್ರುಮೈಃ । 
ಸರ್ವರ್ತುಶ್ರೀಭಿರ್ವಿಭ್ರಾಜತ್ಥೈವಲ್ಯಮಿವ ಮೂರ್ತಿಮತ್‌ 
“ 1 ೧೬॥ 


ವೈಮಾನಿಕಾಃ ಸಲಲನಾಶ್ಚರಿತಾನಿ ಯತ್ರ 

ಗಾಯಂತಿ ಲೋಕಶಮಲಕ್ಸಪಣಾನಿ ಭರ್ತುಃ | 
ಅಂತರ್ಜಲೇ$ ನುವಿಕಸನ್ನದುಮಾಧವೀನಾಂ 

ಗಂಧೇನ ಖಂಡಿ ತಧಿಯೋತಪ್ಯನಿಲಂ ಕ್ಲಿಸಂತಃ ॥ ೧೭ ॥ 


ಪಾರಾವತಾನ್ಯಭೃತಸಾರಸಚಕ್ರವಾಕ- 
ದಾತ್ಕೂಹಹಂಸಶುಕತಿತ್ತಿರಿಬರ್ಬಣಾಂ ಯಃ । 
ಕೋಲಾಹಲೋ ವಿರಮತೇ$ ಚಿರಮಾತ್ರಮುಚ್ಚೆ- 
ರ್ಭ್ಯಂಗಾಧಿಪೇ ಹರಿಕಥಾಮಿವ ಗಾಯಮಾನೇ ॥ ೧೮ ॥ 


ಮಂದಾರಕುಂದಕುರವೋತ್ಸಲಚಂಪಕಾರ್ಣ- 
ಪುನ್ನಾಗನಾಗಬಕುಲಾಂಬುಜಪಾರಿಜಾತಾಃ | 
ಗಂಧೇರರ್ಚಿತೇ ತುಲಸಿಕಾಭರಣೇನ ತಸ್ಯಾ 
ಯಸ್ಸಿಂಸಪಃ ಸುಮನಸೋ ಬಹು ಮಾನಯಂತಿ ॥ ೧೯ ॥ 


ಯತ್ನಂಕುಲಂ ಹರಿಷದಾನತಿಮಾತ್ರ ದೃ ಸ್ಟ” 
ರ್ವೇದೂರ್ಯಮಾರಕತಹೇಮಮಯ್ಯೆರ್ವಿಮಾನೈೆ:। 
ಯೇಷಾಂ ಬೃಹತ್ಯಟಿತಟಾ: ಸ್ಥಿತಶೋಭಿಮುಖ್ಯ: 
ಕೃಷ್ಣಾತ್ಮನಾಂ ನರಜ ಆದಧುರುತ್ಮಯಾದ್ಯೆ ೪ ॥೨೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಅಲ್ಲಿ ಇರುವವರೆಲ್ಲರೂ ವಿಷ್ಣುರೂಪಿಗಳೇ ಆಗಿದ್ದಾರೆ. ಬೇರೆ ಎಲ್ಲ 
ರೀತಿಯ ಕಾಮನೆಗಳನ್ನು ತ್ಯಜಿಸಿ ಕೇವಲ ಭಗವಚ್ಚರಣಗಳ 
ಶರಣಾಗತಿಯನ್ನು ಪಡೆಯಲಿಕ್ಕಾಗಿಯೇ ತಮ್ಮ ಧರ್ಮದ ಮೂಲಕ 
ಶ್ರೀಮಹಾವಿಷ್ಣುವನ್ನು ಆರಾಧನೆ ಮಾಡುವವರಿಗೆ ಮಾತ್ರ ಆ 
ಲೋಕವು ಪ್ರಾಪ್ತವಾಗುತ್ತದೆ. ॥ ೧೪ ॥ ಅಲ್ಲಿ ವೇದ-ವೇದಾಂತ 
ಪ್ರತಿಪಾದ್ಯನಾಗಿರುವ ಧರ್ಮಮೂರ್ತಿಯಾದ ಶ್ರೀಆದಿನಾರಾ 
ಯಣನು ನಮ್ಮಂತಹ ಭಕ್ತರಿಗೆ ಸುಖವನ್ನು ಕೊಡುವುದಕ್ಕಾಗಿಯೇ 
ಶುದ್ಧಸತ್ತ ಮಯ ಸ್ವರೂಪವನ್ನು ಧರಿಸಿಕೊಂಡು ಯಾವಾಗಲೂ 
ವಿರಾಜಮಾನನಾಗಿದ್ದಾನೆ. ॥ ೧೫ ॥ ಆ ವೈಕುಂಠದಲ್ಲಿ ಮೂರ್ತಿ 
ವತ್ತಾದ ಕೈವಲ್ಯದಂತೆಯೇ ಕಂಗೊಳಿಸುವ "ನೈಶ್ರೇಯಸ' ಎಂಬ 
ದಿವ್ಯೋದ್ಯಾನವು ಕಂಡುಬರುವುದು. ಅದು ಎಲ್ಲ ರೀತಿಯ 
ಕಾಮನೆಗಳನ್ನು ಪೂರ್ಣಗೊಳಿಸುವ ವ್ಯಕ್ಷಗಳಿಂದ ಸುಶೋಭಿತ 
ವಾಗಿದ್ದು ಎಲ್ಲ ಸಮಯದಲ್ಲಿ ಆರು ಯತುಗಳ ಶೋಭೆಯಿಂದ 
ಸಂಪನ್ನವಾಗಿದೆ. ॥ ೧೬॥ 

ಅಲ್ಲಿ ವಿಮಾನಗಳಲ್ಲಿ ಸಂಚರಿಸುವ ಗಂಧರ್ವರು - ಜನರ 
ಸರ್ವಪಾಪಗಳನ್ನು ಸುಟ್ಟಿರುಹುವಂತಹ ತಮ್ಮ ಒಡೆಯನ 
ಪವಿತ್ರ ಲೀಲೆಗಳನ್ನು ತಮ್ಮ ಮನದನ್ನೆಯರೊಡನೆ ಹಾಡುತ್ತಾ 
ಇರುತ್ತಾರೆ. ಆ ಸಮಯದಲ್ಲಿ ಸರೋವರಗಳಲ್ಲಿ ಅರಳಿರುವ ಮಕ 
ರಂದದಿಂದ ತುಂಬಿದ ವಸಂತಸಮಯದ ಮಾಧವೀಲತೆಗಳ 
ಸುಮಧುರವಾದ ಗಂಧವು ಅವರ ಚಿತ್ತವನ್ನು ತನ್ನೆಡೆಗೆ ಸೆಳೆದು 
ಕೊಳ್ಳಲು ಬಯಸುತ್ತದೆ. ಆದರೆ ಅವರು ಅದರ ಕಡೆಗೆ ಗಮನವೇ 
ಕೊಡದೆ, ಬದಲಿಗೆ ಆ ಕಂಪನ್ನು ಹೊತ್ತುತರುವ ಮಂದಾನಿಲವನ್ನೇ 
ಆಕ್ಷೇಪಿಸುತ್ತಾರೆ. ॥ ೧೭ ॥ ದುಂಬಿಗಳ ರಾಜನು ತಾರಸ್ವರದಿಂದ 
ರಂಕರಿಸುತ್ತಾ ಶ್ರೀಹರಿಕಥೆಯನ್ನು ಗಾನಮಾಡುತ್ತಿರುವುದೋ, 
ಎಂಬಂತೆ ಕಂಡುಬಂದಾಗ ಪಾರಿವಾಳ, ಕೋಗಿಲೆ, ಸಾರಸ, ಚಕ್ರ 
ವಾಕ, ಚಾತಕ, ಹಂಸ, ಗಿಳಿ, ತಿತ್ತಿರಿ ಮತ್ತು ನವಿಲುಗಳ ಕೋಲಾಹಲ 
ಶಬ್ದವು - ತಾವೂ ಆ ಕೀರ್ತನೆಯ ಆನಂದದಲ್ಲಿ ಮೈಮರೆತಿ 
ರುವೆಯೋ ಎಂಬಂತೆ ಕೊಂಚ ಕಾಲ ನಿಂತುಹೋಗುವುದು. 
॥ ೧೮ ॥ ಆ ದಿವ್ಯವನದಲ್ಲಿರುವ ಮಂದಾರ, ಮಲ್ಲಿಗೆ, ಕುರವಕ, 
ನೈದಿಲೆ, ಸಂಪಿಗೆ, ಪುನ್ನಾಗ ನಾಗಕೇಸರ, ಬಕುಳ, ಅಂಬುಜ, 
ಪಾರಿಜಾತ ಮುಂತಾದ ಪುಷ್ಪಗಳು ತುಳಸಿಗಿಂತಲೂ ಹೆಚ್ಚು 
ಸುವಾನಸೆ ಇದ್ದರೂ - ಶ್ರೀಹರಿಯು ತುಳಸಿಯಿಂದ ವಿಶೇಷವಾಗಿ 
ತನ್ನ ಶರೀರವನ್ನು ಅಲಂಕರಿಸಿಕೊಂಡು, ತುಳಸಿಯ ಕಂಪನ್ನೇ 
ಹೆಚ್ಚಾಗಿ ಆಘ್ರಾಣಿಸಿ ಗೌರವಿಸುತ್ತಾನೆ - ಎಂಬುದನ್ನು ಕಂಡು ಅವು 
ಆ ತುಳಸಿಯ ತಪಸ್ಸನ್ನು ಅತಿಶಯವಾಗಿ ಕೊಂಡಾಡುತ್ತವೆ. ॥ ೧೯॥ 
ಆ ದಿವ್ಯಲೋಕವು ವೈಡೂರ್ಯ, ಮರಕತಮಣಿ ಮತ್ತು ಸುವರ್ಣ 
ದಿಂದ ನಿರ್ಮಿತವಾದ ವಿಮಾನಗಳಿಂದ ತುಂಬಿಹೋಗಿದೆ. ಇವು 
ಕರ್ಮಫಲವಾಗಿ ದೊರೆಯುವುದಿಲ್ಲ ಶ್ರೀಹರಿಯ ಪಾದಪದ್ಧ 
ಗಳನ್ನು ಆರಾಧಿಸುವುದರಿಂದ ಮಾತ್ರವೇ ದೊರೆಯುವ ದಿವ್ಯ 
ವಿಮಾನಗಳು. ಇವುಗಳಲ್ಲಿ ಕುಳಿತಿರುವ ಭಗವದ್ದಕ್ಷ ಶಿರೋಮಣಿ 
ಗಳು ಶ್ರೀಕೃಷ್ಣನಲ್ಲಿ ನೆಟ್ಟ ಚಿತ್ತವುಳ್ಳವರಾಗಿ  ತದ್ಗತಪ್ರಾಣ 
ರಾಗಿರುತ್ತಾರೆ. ದೊಡ್ಡ ನಿತಂಬವುಳ್ಳವರಾಗಿ ಕಿರುನಗೆಯನ್ನು ಸೂಸು 
ತಿರುವ ಸುಂದರಿಯರೂ ಇವರ ಮನಸ್ಸಿನಲ್ಲಿ ಕಾಮವಿಕಾರವನ್ನೂ 
ಉಂಟುಮಾಡಲಾರರು. ॥ ೨೦ ॥ 


15 ಅಧ್ಯಾಯ] 


ಶ್ರೀ ರೂಪಿಣೀ ಕ್ಷಣಯತೀ ಚರಣಾರವಿಂದಂ 
ಲೀಲಾಂಬುಜೇನ ಹರಿಸದ್ದನಿ ಮುಕ್ತದೋಷಾ । 

ಸಂಲಕ್ಟ್ಯತೇ ಸ್ಫಟಿಕಕುಡ್ಕ ಉಪೇತಹೇಮ್ನಿ 
ಸಮ್ಮಾರ್ಜತೀವ ಯದನುಗ್ರಹಣೇತನ್ಯಯತ್ನಃ ॥ ೨೧ ॥ 


ವಾಪೀಷು ವಿದ್ರುಮತಟಾಸ್ತಮಲಾಮೃತಾಪ್ಪು 
ಪ್ರೇಷ್ಯಾನ್ವಿತಾ ನಿಜವನೇ ತುಲಸೀಭಿರೀಶಮ್‌ । 
ಅಭ್ಯರ್ಚತೀ ಸ್ವಲಕಮುನ್ನಸಮೀಕ್ಡ್ಯ ವಕ್ಫ್ರ 
ಮುಚ್ಚೇಷಿತಂ ಭಗವತೇತತ್ಯಮತಾಂಗ ಯಚ್ಛ್ರೀಃ | ೨೨ ॥ 


ಯನ್ನ ವ್ರಜಂತ್ಯಘಭಿದೋ ರಚನಾನುವಾದಾ- 

ಚ್ಛ ರಿ ಯೇತನ್ಯವಿಷಯಾಃ ಕುಕಥಾ ಮತಿಫ್ಲೀ: | 
ಯಾಸ್ತು ಶ್ರುತಾ ಹತಭಗೈರ್ನ್ಯಭಿರಾತ್ತಸಾರಾ- 

ಸ್ವಾಂಸ್ತಾನ್‌ ಕ್ವಿಪಂತ್ಯಶರಣೇಷು ತಮಹು ಹಂತ ॥ ೨೩ ॥ 


ಯೇತಭ್ಯರ್ಥಿತಾಮಪಿ ಚನೋನೃಗತಿಂ ಪ್ರಪನ್ನಾ 

ಜ್ಞಾನಂ ಚ ತತ್ತ್ವವಿಷಯಂ ಸಹಧರ್ಮ ಯತ್ರ । 
ನಾರಾಧನಂ ಭಗವತೋ ವಿತರಂತ್ಯಮುಷ್ಯ 

ಸಮ್ಮೋಹಿತಾ ವಿತತಯಾ ಬತ ಮಾಯಯಾ ತೇ॥ ೨೪॥ 


ಯಚ್ಚ ವ್ರಜಂತ್ಯನಿಮಿಷಾಮೃಷಭಾನುವ್ಧತ್ತ್ಯಾ 
ದೂರೇಯಮಾ ಹೃುಪರಿನಃಸ್ಪ ಹಣೀಯಶೀಲಾಃ। 

ಭರ್ತುರ್ಮಿಥಃ ಸುಯಶಸಃ ಕಥನಾನುರಾಗ- 

ವೈಕವ್ಯಬಾಷಲಯಾ ಪುಲಕೀಕೃತಾಂಗಾಃ ॥ ೨೫ ॥ 


ತದ್ದಿಶ್ಚಗುರ್ವಧಿಕೃತಂ ಭುವನೈಕವಂದ್ಯಂ 
ದಿವ್ಯಂ ವಿಚಿತ್ರವಿಬುಧಾಗ್ರ ಒನಿಮಾನಶೋಚಿಃ । 
ಆಪುಃಪರಾಂಮುದಮಪೂರ್ವಮುಪೇತ್ಯ ಯೋಗ- 
ಮಾಯಾಬಲೇನ ಮುನಯಸ್ಪದಥೋ ವಿಕುಂಠಶಮ್‌ ॥ ೨೬ ॥ 


ತೃತೀಯ ಸೃಂಧ 


259 


ಯಾವ ಮಹಾದೇವಿಯ ಕೃಪೆ ಯನ್ನು ಪಡೆಯಲು ದೇವತೆ 
ಗಳೂ ಕೂಡ ಪ್ರಯತ್ನಿಸುತ್ತಿರುವರೋ, ಆ "ಚೆಲುವಿನ ಗಣಿಯಾದ 
ಶ್ರೀಲಕ್ಷ್ಮೀ i ಶ್ರೀಪರಿಯ ಭವನದಲ್ಲಿ ತನ್ನ ಚಾಂಚಲ್ಯವೆಂಬ 
ದೋಷವನ್ನು ತೊರೆದು ನಿತ್ಯವಾಸ ಮಾಡುತ್ತಿರುವಳು. ಆ "ದೇವ 
ದೇವಿಯು “೫ಲಂದುಗೆಗಳ ಕರುಗೆಜ್ಜೆಗಳಿಂದ ಶಬ್ದಮಾಡುವ 
ಹೆಜ್ಜಿಗಳನ್ನಿಡುತ್ತಾ, ಲೀಲಾಕಮಲವನ್ನು ತಿರುಗಿಸುವಾಗ ಆ ಕನಕ 
ಭವನದ ಸ್ಫಟಕಮಯವಾದ ಗೋಡೆಗಳಲ್ಲಿ ಆಕೆಯ ಪ್ರತಿಬಿಂಬವು 
ಬಿದ್ದು ಆಕೆಯು ಅವುಗಳನ್ನು ಗುಡಿಸುತ್ತಿರುವಳೋ ಎಂಬಂತೆ 
ಕಾಣುತ್ತದೆ. ॥ ೨೧ ॥ ಪ್ರಿಯ ದೇವತೆಗಳಿರಾ | ಆ ದಿವ್ಯಲೋಕದಲ್ಲಿ 
ಅವಳು ದಾಸಿಯರಿಂದೊಡಗೂಡಿ ತನ್ನ ಕ್ರೀಡಾವನದಲ್ಲಿ ತುಳಸೀ 
ದಳಗಳಿಂದ ತನ್ನ ಹೃದಯವಲ್ಲಭನಾದ ಶ್ರೀಹರಿಯನ್ನು ಪೂಜಿಸು 
ತ್ರಿರುವಾಗ, ಅಲ್ಲಿಯ ಹವಳದ ಮೆಟ್ಟಲುಗಳಿಂದಲೂ, ನಿರ್ಮಲ 
ಜಲದಿಂದ ತುಂಬಿದ ಸರೋವರದಲ್ಲಿ ಸುಂದರವಾದ ಮುಂಗುರು 
ಳುಗಳಿಂದಲೂ, ಉನ್ನತವಾದ ಮೂಗಿನಿಂದಲೂ ಮೆರೆಯುವ ತನ್ನ 
ಮುಖಕಮಲದ ಪ್ರತಿಬಿಂಬವನ್ನು ಆ ಜಲದಲ್ಲಿ ನೋಡಿಕೊಂಡು - 
"ಇದು ಶ್ರೀಭಗಮತ್ತಂದ ಆದರಿಸಲ್ಪಟ್ಟಿದ್ದು. ಎಂಬ ಸೌಭಾಗ್ಯ 
ದಿಂದ ಆನಂದಪರವಶಳಾಗುತ್ತಾಳೆ. ॥ ೨೨ ॥ ಪಾಪಗಳನ್ನು ಲೋಪ 
ಗೊಳಿಸುವ ಭಗವಂತನ ಲೀಲಾ ಕಥೆಗಳನ್ನು ಬಿಟ್ಟು, ಬುದ್ಧಿಯನ್ನು 
ನಾಶಗೊಳಿಸುವಂತಹ ಅರ್ಥ-ಕಾಮಸಂಬಂಧೀ ಇತರ ನಿಂದಿತ 
ಕಥೆಗಳನ್ನು ಕೇಳುವ ದುಷ್ಕರ್ಮಿಗಳು ಈ ಲೋಕವನ್ನು ಕನಸಿ 
ನಲ್ಲಿಯೂ ಪಡೆಯಲಾರರು. ಅಯ್ಯೋ! ಆ ನಿಸ್ತಾರವಾದ ಕಥೆ 
ಗಳನ್ನು ಕೇಳುವ ದುರ್ಭಾಗ್ಯಶಾಲಿಗಳನ್ನೂ, ತಮ್ಮ ಪುಣ್ಯಗಳನ್ನು 
ಕಳಕೊಂಡವರನ್ನೂ ಆಶ್ರಯರಹಿತವಾದ ಘೋರನರಕದಲ್ಲಿ 
ಅವಳು ಕೆಡಹುವಳು. ॥ ೨೩ ॥ ಆಹಾ! ಈ ನರಜನ್ನವು ಎಷ್ಟು 
ಶ್ರೇಷ್ಠವಾದುದು! ದೇವತೆಗಳೂ ಬಯಸುವಂತಹ ಮಹಿಮೆ 
ಯುಳ್ಳದ್ದು ತತ್ತ್ವಜ್ಞಾ ನ ಮತ್ತು ಧರ್ಮವನ್ನು ಇದರಲ್ಲೇ ಪಡೆಯ 
ಲಾಗುತ್ತದೆ. ಇಂತಹ ಜನ್ಮ ಪಡೆದಿದ್ದರೂ ಭಗವಂತನನ್ನು ಆರಾಧಿ 
ಸದಿರುವವರು ನಿಜವಾಗಿ ಎಲ್ಲೆಡೆ ಹರಡಿಕೊಂಡಿರುವ ಅವನ 
ಮಾಯೆಯಿಂದ ಮೋಹಿತರಾಗುತ್ತಾರೆ. ॥ ೨೪ ॥ ದೇವಾಧಿದೇವ 
ಶ್ರೀಹರಿಯನ್ನೇ ನಿರಂತರವಾಗಿ "ಚಿಂತಿಸುವುದರಿಂದ ಯಮ 
ರಾಜನೂ ಅವರಿಂದ ದೂರವುಳಿಯುತ್ತಾನೆ. ಅವರು ಭಗವಂತನ 
ದಿವ್ಯಕೀರ್ತಿಯನ್ನು ಪರಸ್ಪರವಾಗಿ ಚರ್ಚಿಸುವುದರಿಂದ ಪ್ರೇಮ 
ವಿಷ ಲರಾಗಿ ಅವರ ಕಣ್ಣುಗಳಿಂದ ನಿರಂತರ ಆನಂದದ ಅಶ್ರುಧಾರೆ 
ಗಳು ಹರಿಯುತ್ತಾ ಇರುತ್ತವೆ. ಶರೀರ ರೋಮಾಂಚನಗೊಳ್ಳು 
ವುದು. ಇಂತಹವರ ಠೀಲ-ಸ್ವ ಭಾವಗಳನ್ನು ನಾವೂ ಕೂಡ 
ಬಯಸುತ್ತೇವೆ. ಈ ಪರಮ ಭಾಗವತೋ ತ್ರಮರು ಮಾತ್ರವೇ ನಮ್ಮ 
ಲೋಕಗಳಿಗೂ ಮ ಬೆಳಗುತ್ತಿರುವ ವೈಕುಂಠಧಾಮಕ್ಕೆ 
ಹೋಗುವರು. ॥ ೨೫ ॥ ವಿಶ್ವ ಗುರುವಾದ ಶ್ರೀಹರಿಗೆ ನಿವಾಸಸ್ಥಾನ 
ವಾಗಿ ಸಮಸ್ತ ಲೋಕಗಳಿಗೂ ವಂದನೀಯವಾಗಿ, ಶ್ರೇಷ್ಠತಮ 
ರಾದ ದೇವತೆಗಳ ವಿವಿಧ ವಿಮಾನಗಳಿಂದ ವಿಭೂಷಿತವಾದ, 
ಪರಮ ದಿವ್ಯವೂ, ಪ ಮಾದ್ದುತವೂ ಆದ ಆ ವೈಕುಂಠಧಾಮವನ್ನು 
- ತಮ್ಮ ಯೋಗಬಲದಿಂದ "ಸನಕಾದಿ ಮುನಿಗಳು ಸೇರಿ ಪರ 
ಮಾನಂದವನ್ನು ಅನುಭವಿಸಿದರು. ॥ ೨೬॥ 


260 


ತಸ್ಮಿನತೀತ್ಯ ಮುನಯಃ ಷಡಸಜ್ಜ ಮಾನಾಃ 
ಕಾ ಸಮಾನವಯಸಾವಥ ಸಪಮಾಯಾಮ್‌ । 
ದೇವಾವಚಕ್ಷತ ಗೃಹೀತಗದೌ ಪರಾರ್ಧ್ಯ- 


ಕೇಯೂರಕುಂಡಲಕಿರೀಟವಿಟಂಕವೇಷ್‌ ॥ ೨೭ ॥ 


ಮತ್ತದ್ವಿರೇಫವನಮಾಲಿಕಯಾ ್ಹನಿವೀತೌ 
ವಿನ್ಮಸ್ವಯಾಸಿತಚತುಷ್ಟಯಬಾಹುಮಧ್ಯೇ 1 
ವಕ್ತಂಭ್ರುವಾಕುಟಿಲಯಾ ಸುಜನಿರ್ಗಮಾಭ್ಯಾಂ 


ರಕ್ತೇಕ್ಷಣೇನ ಚ ಮನಾಗ್ರಭಸಂ ದಧಾನೌ ॥ ೨೮ ॥ 


ದ್ವಾರ್ಯೇತಯೋರ್ನಿವಿವಿಶುರ್ಮಿಷಕೋರಪ್ಪಷ್ಟ್ವಾ 
ಪೂರ್ವಾ ಯಥಾ ಪುರಟವಜ್ರ ಕಪಾಟಿಕಾ ಯಾಃ 
ಸರ್ವತ್ರ ತೇನವಿಷಮಯಾ ಮುನಯಃ ಸ್ವದ್ಧಷ್ಟ್ವಾ 
ಯೇ ಸಂಚರಂತ್ಯವಿಹತಾ ವಿಗತಾಭಿಶಂಕಾಃ 


॥೨೯॥ 


ತಾನ್ಹೀಕ್ಚ್ಯ ವಾತರಶನಾಂಶ್ಚತುರಃ ಕುಮಾರಾನ್‌ 
ವೃದ್ಧಾನ್‌ದದಾರ್ಧವಯಸೋ ವಿದಿತಾತ್ಮತತ್ತಾ ಫ್‌! 
ವೇತ್ರೇಣ ಚಾಸ್ಟಲಯತಾಮತದರ್ಹಣಾಂಸ್ಟೌ 
ತೇಜೋ ವಿಹಸ್ಯ ಭಗವತೃತಿಕೂಲಶೀಲೌ ೩೦ 


ತಾಭ್ಯಾಂ ಮಿಷತ್ತನಿಮಿಷೇಷು ನಿಷಿಧ್ಯಮಾನಾಃ 
ಸ್ಪರ್ಹತ್ವಮಾ ಹ್ಯಪಿ ಹರೇಃ ಪ್ರತಿಹಾರಪಾಭ್ಯಾಮ್‌ । 
ಊಚುಃ ಸುಹೃತ್ತಮದಿದೃಕ್ಷಿತಭಂಗ ಈಷತ್‌ 


ಕಾಮಾನುಜೇನ ಸಹಸಾ ತ ಉಪಪ್ಪತಾಕ್ಚಾಃ I ೩0 ॥ 


ಮುನಯ ಊಚುಃ 


ಕೋ ವಾಮಿಹೈತ್ಯ ಭಗವತ್ತರಿಚರ್ಯಯೋಚ್ಛೆ ಕ್ರೈ 
ಸ್ಪದ್ಧರ್ಮಿಣಾಂ ನಿವಸತಾಂ ವಿಷಮಃ ಸ್ವಭಾವಃ 

ತಸಿನಶಾಂತಪುರುಷೇ ಗತವಿಗ್ರಹೇ ವಾಂ 
ಕೋ ವಾ55ತ್ಥವತ್ಕುಹಕಯೋಃ ಪರಿಶಂಕನೀಯಃ ॥ ೩೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಶ್ರೀಭಗವಂತನನ್ನು ಕಾಣಬೇಕೆಂಬ ತವಕದಿಂದ ಅವರು ಬೇರೆ 
ದರ್ಶನೀಯ ವಸ್ತುಗಳನ್ನು ಉಪೆಳ್ಜೆಗೈಯುತ್ತಾ ಆ ವೈಕುಂಠ 
ಧಾಮದ ಆರು ಮಂಡಪಗಳನ್ನು ದಾಟಿ ಏಳನೆಯ ಮಂಡಪಕ್ಕೆ 
ತಲುಪಿದರು. ಆಗ ಅವರು ಅಲ್ಲಿ ಸಮವಯಸಿನವರಾಗಿದ್ದು 
ದಿವ್ಯಾಭರಣಗಳಿಂದ ಸಂಪನ್ನರಾಗಿದ್ದ ಇಬ್ಬರು ದಿವ್ಯ ಪುರುಷರನ್ನು 
ಕಂಡರು. ಆ ದೇವಶ್ರೇಷ್ಠರು ಗದಾಪಾಣಿಗಳಾಗಿದ್ದು ಅಮೂಲ್ಯ 
ವಾದ ಕೇಯೂರ, ಕಟಕ, ಕುಂಡಲ, ಕಿರೀಟಗಳಿಂದ ಅಲಂಕೃತ 
ರಾಗಿದ್ದರು. ॥ ೨೭॥ ಶ್ಯಾಮಲವರ್ಣದಿಂದೊಪ್ಪತ್ತಿದ್ದ ನಾಲ್ಕು ನೀಳ 
ವಾದ ಭುಜಗಳ ನಡುವೆ ಮದವೇರಿದ ದುಂಬಿಗಳು ಗುಂಜಾರವ 
ಮಾಡುತ್ತಿದ್ದ ವನಮಾಲೆ ಶೋಭಿಸುತ್ತಿತ್ತ. ಅವರು ಹುಬ್ಬುಗಂಟು 
ಹಾಕಿಕೊಂಡಿದ್ದರು. ಮೂಗಿನಹೊಳ್ಳೆಗಳು ಅರಳಿ, ಕಣ್ಣುಗಳು 
ಕೆಂಪೇರಿ, ಮುಖದ ಮೇಲೆ ದುಗುಡದ ಛಾಯೆ ಕಾಣಿಸುತ್ತಿತ್ತು. 
॥ ೨೮ ॥ ಅವರು ಹೀಗೆ ನೋಡುತ್ತಿದ್ದರೂ ಆ ಮಹರ್ಷಿಗಳು 
ಅವರಲ್ಲಿ ಯಾವ ವಿಚಾರವನ್ನೂ ಮಾಡದೆ ಈ ಹಿಂದೆ ಸುವರ್ಣ 
ಮತ್ತು ವಜ್ರಮಯವಾದ ಬಾಗಿಲುಗಳಿಂದ ಕೂಡಿದ ಆರು 
ಮಂಡಪಗಳನ್ನು ದಾಟಿ ಬಂದ ಹಾಗೆಯೇ ಏಳನೆಯ ಬಾಗಿಲಿ 
ನೊಳಗೂ ನುಗ್ಗಿದರು. ಏಕೆಂದರೆ, ಅವರ ದೃಷ್ಟಿ ಸರ್ವತ್ರ ಸಮಾನ 
ವಾಗಿತ್ತು. ಅವರು ನಿಃಶಂಕರಾಗಿ ಎಲ್ಲಕಡೆಗಳಲ್ಲಿಯಾವ ಅಡೆ-ತಡೆ 
ಇಲ್ಲದೆ ಸಂಚಾರಮಾಡುವ ಪ್ರಭಾವ ಹೊಂದಿದ್ದರು. ॥ ೨೯॥ ಆ 
ನಾಲ್ವರು ಕುಮಾರರೂ ಪೂರ್ಣತತ್ವ್ವಜ್ಞಾನಿಗಳಾಗಿದ್ದು ಬ್ರಹ್ಮ 
ದೇವರ ಸೃಷ್ಟಿಯಲ್ಲಿ ವಯಸ್ಸಿನಲ್ಲಿ ಎಲ್ಲರಿಗಿಂತಲೂ ದೊಡ್ಡವರಾಗಿ 
ದ್ದರೂ ನೋಡಲು ಐದು ವರ್ಷದ ಬಾಲಕರಂತೆ ಕಂಡು ಬರುತ್ತಿದ್ದರು. 
ದಿವ್ಯ ದಿಗಂಬರವೃತ್ತಿಯಿಂದ ಬೆತ್ತಲೆಯಾಗಿದ್ದರು. ಅವರು ಹೀಗೆ 
ಯಾವ ಸಂಕೋಚವೂ ಇಲ್ಲದೆ ಒಳಗೆ ಹೋಗುತ್ತಿರುವುದನ್ನು 
ಕಂಡು ಆ ದ್ವಾರಪಾಲಕರು ಭಗವಂತನ ಶೀಲ - ಸ್ವಭಾವಗಳಿಗೆ 
ವಿರುದ್ಧವಾದ ಭಾವನೆಯಿಂದ ಆ ಮಹಾತ್ಮರ ತೇಜಸ್ಸನ್ನು ಕಡೆ 
ಗಣಿಸಿ, ಹಾಸ್ಯಮಾಡುತ್ತಾ ತಮ್ಮ ಕೈಯಲ್ಲಿದ್ದ ಬೆತ್ತವನ್ನು ಮುಂದೆ 
ಚಾಚಿ ತಡೆದರು. ಆ ಮಹಾತ್ಮರು ಅಂತಹ ಅವಮಾನಕ್ಕೆ ಖಂಡಿತ 
ವಾಗಿಯೂ ಯೋಗ್ಯರಾದವರಲ್ಲ ॥೩೦ ॥ ದ್ವಾರಪಾಲಕರು 
ವೈಕುಂಠವಾಸಿಯರಾದ ದೇವತೆಗಳ ಎದುರಿನಲ್ಲೇ ಸರ್ವಶ್ರೇಷ್ಠ 
ಪೂಜಾರ್ಹರಾದ ಆ ಕುಮಾರರನ್ನು ತಡೆದಾಗ ತಮ್ಮ ಪ್ರಿಯತಮ 
ಪ್ರಭುವಿನ ದರ್ಶನದಲ್ಲಿ ವಿಫವು ಉಂಟಾದ್ದರಿಂದ ಅವರ 
ಕಣ್ಣುಗಳು ಕೊಂಚ ಕೆಂಪಾಗಿ ಅವರು ಇಂತೆಂದರು. ॥೩೧॥ 

ಮುನಿಗಳು ಹೇಳಿದರು - ಎಲ್ಲೆ ದ್ವಾರಪಾಲಕರೇ। 
ಭಗವಂತನ ಕೈಂಕರ್ಯಮಾಡಿದ ಪುಣ್ಯಪ್ರಭಾವದಿಂದ ಈ 
ಲೋಕಕ್ಕೆ ಬಂದು ಇಲ್ಲಿ ವಾಸಮಾಡುವವರಾದರೋ ಆ ಭಗವಂತ 
ನಂತೆಯೇ ಸಮದರ್ಶಿಗಳಾಗಿರುತ್ತಾರೆ. ನೀವಿಬ್ಬರೂ ಅವರಲ್ಲಿಯೇ 
ಸೇರಿದವರು. ಆದರೆ ನಿಮ್ಮ ಸ್ವಭಾವದಲ್ಲಿ ಈ ವಿಷಮತೆ ಏಕೆ ಕಂಡು 
ಬರುತ್ತದೆ ? ಭಗವಂತನಾದರೋ ಪರಮ ಶಾಂತಮೂರ್ತಿಯು. 
ಆತನಿಗೆ ಯಾರಲ್ಲಿಯೂ ವಿರೋಧವಿಲ್ಲ ಆದ್ದರಿಂದ ಇಲ್ಲಿಗೆ 
ಬರುವ ಅಥವಾ ಇಲ್ಲಿರುವ ಯಾರ ಮೇಲೆಯೂ ಶಂಕೆಪಡಲು 
ಅವಕಾಶವಿಲ್ಲ ಇಲ್ಲಿರುವವರು ಯಾರೂ ಕಪಟಿಗಳಲ್ಲ ನೀವು 
ಕಪಟಿಗಳಾಗಿರುವುದರಿಂದ ಇತರರನ್ನೂ ನಿಮ್ಮಂತೆಯೇ ಭಾವಿಸಿ 
ಶಂಕೆಪಡುತ್ತೀರಿ. ॥ ೩೨ ॥ 


15 ಅಧ್ಯಾಯ] 


ತೃತೀಯ ಸೃಂಧ 


261 


ES ೯೧೯ 


ನ ಹ್ಯಂತರಂ ಭಗವತೀಹ ಸಮಸ್ರಕುಕ್ಟಾ- 
ವಾತ್ಮಾನಮಾತ್ಮನಿ ನಭೋ ನಭಸೀವ ಧೀರಾಃ । 

ಪಶ್ಯಂತಿ ಯತ್ರ ಯುವಯೋಃಸುರಲಿಂಗಿನೋಃ ಕಿಂ 
ವ್ಯತ್ಚಾದಿತಂ ಹ್ಯುದರಭೇದಿ ಭಯಂ ಯತೋಸಸ್ಕ ॥ ೩೩ ॥ 


ತದ್ವಾಮಮುಷ್ಯ ಪರಮಸ್ಯ ವಿಕುಂಠಭರ್ತುಃ 
ಕರ್ತುಂ ಪ್ರಕೃಷ್ಣಮಿಹ ಧೀಮಹಿ ಮಂದಧೀಭ್ಯಾಮ್‌ । 
ಲೋಕಾನಿತೋ ವ್ರಜತಮಂತರಭಾವದೃಷ್ಟ್ವಾ 
ಪಾಪೀಯಸಸ್ವಯ ಇಮೇ ರಿಪವೋತಸ್ಯ ಯತ್ರ ॥ ೩೪ ॥ 


ತೇಷಾಮಿತೀರಿತಮುಭಾವವಧಾರ್ಯ ಘೋರಂ 
ತಂ ಬ್ರಹ್ಮದಂಡಮನಿವಾರಣಮಸ್ವಪೂಗೈ: 
ಸದ್ಯೋ ಹರೇರನುಚರಾವುರು ಬಿಭ್ಯತಸ್ತತ್‌ 


ಪಾದಗ್ರಹಾವಪತತಾಮತಿಕಾತರೇಣ ೩೫ ॥ 


ಭೂಯಾದಘೋನಿ ಭಗವದ್ದಿರಕಾರಿ ದಂಡೋ 
ಯೋ ನೌ ಹರೇತ ಸುರಹೇಲನಮಪ್ಕಶೇಷಮ್‌ । 

ಮಾ ವೋತನುತಾಪಕಲಯಾ ಭಗವತ್ತ್ಮ ಖಿಫ್ನೋ 
ಮೋಹೋಭವೇದಿಹತುನೌ ವಜತೋರಧೋತಧ: ॥ ೩೬ ॥ 


ಏವಂ ತದೈವ ಭಗವಾನರವಿಂದನಾಭಃ 
ಸ್ವಾನಾಂ ವಿಬುಧ್ಯ ಸದತಿಕ್ರಮಮಾರ್ಯಹೃದ್ಯಃ । 

ತಸ್ಮಿನ್‌ ಯಯೌ ಪರಮಹಂಸಮಹಾಮುನೀನಾ- 
ಮನ್ವೇಷಣೀಯಚರಣೌ ಚಲಯನ್ನಹಶ್ರೀಃ ॥ ೩೭ ॥ 


ಭಗವಂತನ ಉದರದಲ್ಲಿ ಸಕಲ ಬ್ರಹ್ಮಾಂಡವೂ ಅಡಗಿದೆ. 
ಇಲ್ಲಿವಾಸಮಾಡುವ ಧೀಮಂತರು ಆ ಸರ್ವಾತ್ಮನಾದ ಶ್ರೀಹರಿಗೂ 
-. ತಮಗೂ ಯಾವ ಅಂತರವನ್ನೂ ನೋಡುವುದಿಲ್ವ 
ಮಹಾಕಾಶದಲ್ಲಿ  ಘಟಾಕಾಶದಂತೆ ಅವನಲ್ಲಿ ತಮ್ಮ 
ಅಂತರ್ಭಾವವನ್ನು ನೋಡುತ್ತಾರೆ. ನೀವಾದರೋ ದೇವ 
ರೂಪಧಾರಿಗಳು. ಹಾಗಿರುವಾಗಲೂ ಭಗವಂತನೊಂದಿಗೆ ಭೇದ 
ಭಾವದ ಕಾರಣದಿಂದ ಉಂಟಾಗುವ ಭಯದ ಕಲ್ಪನೆ ನೀವು 
ಮಾಡಿಕೊಂಡಂತೆ ಕಂಡುಬರುತ್ತದೆ. ॥ ೩೩ ॥ ನೀವಾದರೋ 
ವೈಕುಂಠಪತಿಯಾದ ಶ್ರೀಭಗವಂತನಿಗೆ ಪಾರ್ಷದರಾಗಿದ್ದರೂ ನಿಮ್ಮ 
ಬುದ್ಧಿಯು ಮಂದವಾಗಿದೆ. ಆದ್ದರಿಂದಲೇ ನಿಮಗೆ ಒಳ್ಳೆಯ 
ದಾಗಲೆಂದು ನಾವು ನಿಮ್ಮ ಅಪರಾಧಕ್ಕೆ ತಕ್ಕ ದಂಡವನ್ನು ವಿಧಿಸಲು 
ಯೋಚಿಸಿದ್ದೇವೆ. ನೀವು ನಿಮ್ಮ ಭೇದದೃಷ್ಟಿಯ ದೋಷದಿಂದಾಗಿ 
ಈ ವೈಕುಂಠಧಾಮವನ್ನು ಬಿಟ್ಟು ಕಾಮ, ಕ್ರೋಧ, ಲೋಭಗಳೆಂಬ 
ಶತ್ರುಗಳು ವಾಸಮಾಡುತ್ತಿರುವ ಪಾಪಿಷ್ಠವಾದ ಯೋನಿಯಲ್ಲಿ 
ಹುಟ್ಟಿರಿ. ॥ ೩೪ ॥ 

ಸನಕಾದಿ ಮಹರ್ಷಿಗಳ ಈ ಕಠೋರವಾದ ಮಾತನ್ನು ಕೇಳಿ 
ಜಯ-ವಿಜಯರು ಭಯಗೊಂಡರು. ಏಕೆಂದರೆ ಬ್ರಾಹ್ಮಣರ 
ಶಾಪವನ್ನು ಯಾವುದೇ ಅಸ್ತ-ಶಸ್ತಸ ಮೂಹಗಳಿಂದ ನಿವಾರಿಸಲು 
ಅಸಾಧ್ಯವಾದುದು. ಅವರು” ಒಡನೆಯೇ ಅತಿದೈನ್ಯದಿಂದ ಆ 
ಮಹರ್ಷಿಗಳ ಪಾದಗಳನ್ನು ಹಿಡಿದುಕೊಂಡು ನೆಲದಲ್ಲಿ ಉರುಳಿ 
ದರು. ನಮ್ಮ ಸ್ವಾಮಿ ಶ್ರೀಹರಿಯೂ ಬ್ರಾಹ್ಮಣರಿಗೆ ತುಂಬಾ ಭಯ 
ಪಡುತ್ತಾನೆ ಎಂಬುದು ಅವರಿಗೆ ತಿಳಿದಿತ್ತು. ॥ ೩೫ ॥ ಮತ್ತೆ ಅವರು 
ಅತಿದೈನ್ಯದಿಂದ ದ “ಎಲೈ ಮಹಾತ್ಮರೇ | ನಾವು ಖಂಡಿತವಾಗಿ 
ಅಪರಾಧಿಗಳಾಗಿದ್ದೇವೆ. ಆದ್ದರಿಂದ ತಾವು ವಿಧಿಸಿದ ದಂಡವು 
ಉಚಿತವೇ ಆಗಿದೆ; ಅದು ನಮಗೆ ಸಿಗಲೇಬೇಕು. ನಾವು 
ಭಗವಂತನ ಅಭಿಪ್ರಾಯವನ್ನು ತಿಳಿಯದೆ ಆತನ ಆಜ್ಞೆಯನ್ನು 
ಉಲ್ಲಂಘಿಸಿದ್ದೇವೆ. ಇದರಿಂದ ಉಂಟಾದ ಪಾಪವು ನೀವು 
ವಿಧಿಸಿರುವ ದಂಡದಿಂದಾಗಿ ಪೂರ್ಣವಾಗಿ ತೊಳೆದುಹೋಗು 
ವುದು. ಆದರೆ ನಮ್ಮ ದುರ್ದಶೆ ಕಂಡು ತಮಗೆ ಕನಿಕರ ಉಂಟಾಗಿ 
ಸ್ವ ಲವಾದರೂ ಅನುತಾಪ ಉಂಟಾದರೆ - ನಾವು ಆ ಅಧಮ 
ಯೋನಿಯಲ್ಲಿ ಹುಟ್ಟಿದರೂ ನಮಗೆ ಭಗವಂತನ ಸ್ಕೃತಿಯನ್ನು 
ನಾಶಮಾಡುವಂತಹ ಮೋಹವು ಆವರಿಸದಿರುವಂತೆ ಅನು 
ಗ್ರಹಿಸಿರಿ'' ಎಂದು ಪ್ರಾರ್ಥಿಸಿದರು. ॥ ೩೬ ॥ 

ತನ್ನ ಪಾರ್ಷದರು ಸನಕಾದಿಗಳಿಗೆ ಅಪಚಾರ ಮಾಡಿದ್ದಾರೆ 
ಎಂಬುದನ್ನು ತಿಳಿದು ಸಾಧುಜನಹೃದಯನಿವಾಸಿಯಾದ ಭಗವಾನ್‌ 
ಪದ್ಧನಾಭನು ಶ್ರೀದೇವಿಸಮೇತನಾಗಿ ಅಲ್ಲಿಗೆ ದಯಮಾಡಿಸಿದನು. 
ಪರಮಹಂಸಮಹಾಮುನಿಗಳು ಸಮಾಧಿಯೋಗದಲ್ಲಿ ಅರಸಿ 
ದರೂ ಸುಲಭವಾಗಿ ಸಿಗದಿರುವ ಪಾದಾರವಿಂದಗಳುಳ್ಳ ಪ್ರಭುವು 
ಕಾಲಡಿಗೆಯಿಂದಲೇ ಅಲ್ಲಿಗೆ ಬಂದನು. ॥ ೩೭ ॥ ತಮ್ಮ ಸಮಾಧಿಗೆ 
ವಿಷಯನಾಗಿರುವ ಭಗವಾನ್‌ ಶ್ರೀವೈಕುಂಠನಾಥನು ಪ್ರತ್ಯಕ್ಷವಾಗಿ 
ಮುಂದೆಯೇ ಇರುವುದನ್ನು ಸನಕಾದಿಗಳು ನೋಡಿದರು. ಅವ 
ನೊಂದಿಗೆ ಪಾರ್ಷದರು ಛತ್ರ-ಚಾಮರಾದಿಗಳನ್ನು ಹಿಡಿದು 

ಂಡು ಪ್ರಭುವನ್ನು ಹಿಂಬಾಲಿಸುತ್ತಿದ್ದರು. ಇಕ್ಕೆಲಗಳಲ್ಲಿಯೂ 


262 


ತಂ ತ್ವಾಗತಂ ಪ್ರತಿಹೃತೌಪಯಿಕಂ ಸ್ವಪ್ರಂಭಿ- 
ಸ್ವೇನ ಚಕ್ಚತಾಕ್ಟವಿಷಯಂ ಸ್ವಸಮಾಧಿಭಾಗೃಮ್‌ | 
ಹಂಸ್ರಿಯೋರ್ವೃಜನಯೋಃಶಿವವಾಯುಲೋಲ- 


ಚ್ಚುಭ್ರಾತಪತ್ರಶಶಿಕೇಸರಶೀಕರಾಂಬುಮ್‌ ॥೩೮॥ 


ಕೃತ್ನಪ್ರಸಾದಸುಮುಖಂ ಸ್ಪೃಹಣೀಯಧಾಮ 
ಸ್ನೇಹಾವಲೋಕಕಲಯಾ ಹೃದಿ ಸಂಸ್ಕೃಶಂತಮ್‌ । 

ಶ್ಯಾಮೇ ಪೃಥಾವುರಸಿ ಶೋಭಿತಯಾ ಶ್ರಿಯಾ ಸ್ಟ 
ಶ್ಲೂಡಾಮಣಿಂ ಸುಭಗಯಂತಮಿವಾತ್ಮಧಿಷ್ಟಮ್‌ ॥ ೩೯ ॥ 


ಪೀತಾಂಶುಕೇ ಪೃಥುನಿತಂಬಿನಿ ವಿಸ್ಥುರಂತ್ಕಾ 
ಕಾಂಚ್ಯಾಲಿಭಿರ್ವಿರುತಯಾ ವನಮಾಲಯಾ ಚ । 

ವಲ್ಗುಪ್ರಕೋಷ್ಠವಲಯಂ ವಿನತಾಸುತಾಂಸೇ 
ವಿನ್ಯಸ್ತಹಸ್ತಮಿತರೇಣ ಧುನಾನಮಬ್ಬಮ್‌ ॥ ೪೦ ॥ 


ವಿದ್ಯುತ್ಸಿಪನ್ನಕರಕುಂಡಲಮಂಡನಾರ್ಹ- 
ಗಂಡಸ್ಥಲೋನ್ನಸಮುಖಂ ಮಣಿಮತ್ನಿರೀಟಮ್‌ । 
ದೋರ್ದಂಡಷಂಡವಿವರೇ ಹರತಾ ಪರಾರ್ಧ್ಯ- 
ಹಾರೇಣ ಕಂಧರಗತೇನ ಚ ಕೌಸ್ತುಭೇನ ॥ ೪೧ ॥ 


ಅತ್ರೋಪಸೃಷ್ಟಮಿತಿ ಚೋತ್ಲಿತಮಿಂದಿರಾಯಾಃ 
ಸ್ವಾನಾಂ ಧಿಯಾ ವಿರಚಿತಂ ಬಹುಸೌಷ್ಠವಾಢ್ಯಮ್‌ I 

ಮಹ್ಯಂ ಭವಸ್ಯ ಭವತಾಂ ಚ ಭಜಂತಮಂಗಂ 
ನೇಮುರ್ನಿರೀಕ್ಷ 1 ನವಿತೃಪ್ರದ್ಧಶೋ ಮುದಾ ಕೈ: ॥ ೪೨ ॥ 


ತಸ್ಯಾರವಿಂದನಯನಸ್ಯ ಪದಾರವಿಂದ- 
ಕಿಂಜಲೃಮಿಶ್ರತುಲಸೀಮಕರಂದವಾಯುಃ 1 

ಅಂತರ್ಗತಃ ಸ್ವದಿವರೇಣ ಚಕಾರ ತೇಷಾಂ 
ಸಂಕ್ಟೋಭಮಕ್ಚರಜುಷಾಮಪಿ ಚಿತ ತನ್ನ್ಹೋಃ u ೪೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ರಾಜಹಂಸಗಳ ರೆಕ್ಕೆಗಳಂತಿರುವ ಚಾಮರಗಳಿಂದ ಗಾಳಿ 
ಬೀಸುತ್ತಿದ್ದರು. ಆ ಶೀತಲ ಮಂದಗಾಳಿಯಿಂದ ಅವನ ಶ್ವೇತಛತ್ರ 
ದಲ್ಲಿ ಅಲಂಕರಿಸಿರುವ ಮುತ್ತಿನ ಜಾಲರಿಗಳು ಅಲ್ಲಾಡುತ್ತಾ 
ಚಂದ್ರನ ಕಿರಣಗಳಿಂದ ಅಮೃತದ ಬಿಂದುಗಳೇ ಉದುರು 
ತ್ವಿವೆಯೋ ಎಂಬಂತೆ ಶೋಭಿಸುತ್ತಿದ್ದವು. ॥ ೩೮ ॥ 

ಪೂರ್ಣವಾದ ಅನುಗ್ರಹವನ್ನು ಸೂಸುತ್ತಿರುವ ಪ್ರಸನ್ನವಾದ 
ಮುಖಮುದ್ರೆಯಿಂದಲೂ, ಕಮನೀಯವಾದ ಕಾಂತಿಯಿಂದಲೂ 
ಸ್ನೇಹದ ಮಳೆಗರೆಯುವ ಸವಿನೋಟದಿಂದಲೂ, ಕಣ್ಣನಗಳನ್ನೂ 
ಸೂರೆಗೊಳ್ಳುತ್ತಾ - ತನ್ನ ವಿಶಾಲವಾದ ಶ್ಯಾಮಲವಕ್ಷಷ್ಥಳದಲ್ಲಿ 
ವಿರಾಜಿಸುತ್ತಿರುವ ಶ್ರೀಲಕ್ಷೀದೇವಿಯೊಂದಿಗೆ ಶೋಭಿಸುತ್ತಾ, 
ದಿವ್ಯಲೋಕಗಳಿಗೂ ಶಿರೋಭೂಷಣವಾಗಿರುವ ವೈಕುಂಠಧಾಮ 
ವನ್ನು ಬೆಳಗುತ್ತಿರುವನು. ॥ ೩೯ ॥ ವಿಶಾಲವಾದ ನಿತಂಬದಲ್ಲಿ 
ಪ್ರಕಾಶಿಸುತ್ತಿರುವ ಪೀತಾಂಬರ, ಅದರ ಮೇಲೆ ಥಳ-ಥಳಿಸು 
ತ್ತಿರುವ ರತ್ನಖಚಿತವಾದ ಕಟಿಸೂತ್ರ, ಕಂಠದಲ್ಲಿ ಉಲಿಯುತ್ತಿರುವ 
ದುಂಬಿಯ ಹಿಂಡುಗಳಿಂದ ದರ್ಶನೀಯವಾದ ವನಮಾಲೆಯ 
ಸಿರಿ ಮತ್ತು ಮಣಿಕಟ್ಟುಗಳಲ್ಲಿ ಮನೋಹರವಾದ ಕೈಬಳೆಗಳ 
ಬೆಡಗು. ಒಂದು ಕರಕಮಲವನ್ನು ಗರುಡನ ಹೆಗಲಮೇಲಿರಿಸಿ, 
ಮತ್ತೊಂದರಿಂದ ಲೀಲಾಕಮಲವನ್ನು ತಿರುಗಿಸುತ್ತಿರುವನು. 
॥ ೪೦ ॥ ಮಿಂಚಿನ ಪ್ರಭೆಯನ್ನು ನಾಚಿಸುವ ಅವನ ಸುಂದರ 
ಕಪೋಲಗಳು ಆತನು ಧರಿಸಿದ್ದ ಮಕರಕುಂಡಲಗಳ ಕಾಂತಿಯನ್ನು 
ಹೆಚ್ಚಿಸುತ್ತಿವೆ. ನೀಳವಾದ ಮನೋಹರ ಮೂಗು, ಪರಮ 
ಸುಂದರವಾದ ಮುಖಾರವಿಂದ, ತಲೆಯಲ್ಲಿ ಮಣಿಮಯವಾದ 
ಕಿರೀಟವು ಮೆರೆಯುತ್ತಿದೆ. ನಾಲ್ಕು ಭುಜಗಳ ನಡುವೆ ಕಂಠದಲ್ಲಿ 
ಅಮೂಲ್ಯವಾದ ಹಾರಗಳೂ, ವಕ್ಷಸ್ಥಳದಲ್ಲಿ ಕೌಸ್ತುಭಮಣಿಯೂ 
ಜಗ-ಜಗಿಸುತ್ತಿವೆ. ॥ ೪೧ ॥ ಭಗವಂತನ ಶ್ರೀವಿಗ್ರಹವು ಸೌಂದ 
ರ್ಯದ ನೆಲೆಯಾಗಿದೆ. ಶ್ರೀದೇವಿಯ ಸೌಂದರ್ಯದ ಅಭಿಮಾನ 
ವನ್ನೂ ಕರಗಿಸಿಬಿಡುತ್ತದೋ ಎಂದು ಭಕ್ತರಿಗೆ ಅನ್ನಿಸುವಂತಿದೆ. 
ಬ್ರಹ್ಮದೇವರು ಹೇಳುತ್ತಾರೆ - ದೇವತೆಗಳಿರಾ। ಹೀಗೆ ನನ 
ಗಾಗಿಯೂ, ಶಿವನಿಗಾಗಿಯೂ ಮತ್ತು ನಿಮಗೋಸ್ಕರವೂ ಸುಂದರ 
ವಿಗ್ರಹವನ್ನು ಧರಿಸುವಂತಹ ಶ್ರೀಹರಿಯನ್ನು ನೋಡಿ ಸನಕಾದಿ 
ಮುನೀಶ್ವರರು ಅವನಿಗೆ ತಲೆಬಾಗಿ ನಮಸ್ಕರಿಸಿದರು. ಆಗ ಅವನ 
ಅದ್ಭುತ ಸೌಂದರ್ಯವನ್ನು ಎಷ್ಟು ನೋಡುತ್ತಿದ್ದರೂ ಅವರಿಗೆ 
ತೃಪ್ರಿಯುಂಟಾಗುತ್ತಿರಲಿಲ್ಲ ॥ ೪೨ ॥ 

ಸನಕಾದಿ ಮುನೀಶ್ವರರು ನಿರಂತರ ಬ್ರಹ್ಮಾನಂದದಲ್ಲಿ ಮುಳು 
ಗಿರುತ್ತಿದ್ದರು. ಆದರೆ ಆ ಭಗವಾನ್‌ ಪುಂಡರೀಕಾಕ್ಷನ ಚರಣಾರ 
ವಿಂದಗಳ ಮಕರಂದದೊಡನೆ ಬೆರೆತ ತುಳಸೀ ಮಂಜರಿಯ 
ಗಂಧದಿಂದ ಸುವಾಸಿತವಾದ ವಾಯುವು ಮೂಗಿನ ಹೊಳ್ಳೆಗಳ 
ಮೂಲಕ ಅಂತಃಕರಣವನ್ನು ಪ್ರವೇಶಿಸಿದೊಡನೆಯೇ ಅವರ 
ದೇಹ-ಮನಸ್ಸುಗಳು ಆನಂದದಿಂದ ಕಲಕಿಹೋದುವು. ॥ ೪೩ ॥ 
ಶ್ರೀಭಗವಂತನ ಮುಖವು ನೀಲಕಮಲದಂತೆ ಕಂಗೊಳಿಸುತ್ತಿತ್ತು. 


15 ಅಧ್ಯಾಯ] 


ತೃತೀಯ ಸೃಂಧ 


263 


ತೇ ವಾ ಅಮುಷ್ಯ ವದನಾಸಿತಪದ್ಮಕೋಶ- 

ಮುದ್ವೀಕ್ಷ್ಯ ಸುಂದರತರಾಧರಕುಂದಹಾಸಮ್‌ । 
ಲಬ್ಭಾಶಿಷ ಪುನರವೇಕ್ಷ್ಯ ತದೀಯಮಂಥಘ್ರಿ- 

ದ್ವಂದ್ವಂ ನಖಾರುಣಮಣಿಶ್ರಯಣಂ ನಿದಧ್ಯಃ ॥ ೪೪ ॥ 


ಪುಂಸಾಂಗತಿಂಮೃಗಯತಾಮಿಹಯೋಗಮಾರ್ಗೆ- 

ರ್ಧ್ಯಾನಾಸ್ಪದಂ ಬಹು ಮತಂ ನಯನಾಭಿರಾಮಮ್‌ I 
ಪೌಂಸ್ಜಂ ವಪುರ್ದರ್ಶಯಾನಮನನ್ಯಸಿದ್ಧೈ- 

ರೌತ್ಸತ್ರಿಕೈ: ಸಮಗೃಣನ್ಯುತಮಷ್ಟಭೋಗೈ: ॥ ೪೫ ॥ 


ಕುಮಾರಾ ಊಚುಃ 


ಯೋತಂತರ್ಹಿತೋ ಹೃದಿ ಗತೋತಪಿ ದುರಾತ್ಮನಾಂತ್ಚಂ 
ಸೋತದ್ಯೈವ ನೋ ನಯನಮೂಲಮನಂತ ರಾದ್ದಃ | 

ಯರ್ಹ್ಯೇವ ಕರ್ಣವಿವರೇಣ ಗುಹಾಂ ಗತೋ ನಃ 
ಹಿತ್ರಾನುವರ್ಣಿತರಹಾ ಭವದುದ್ಧವೇನ ॥೪೬॥ 


ತಂ ತ್ವಾಂ ವಿದಾಮ ಭಗವನ್ಹರಮಾತೃತತ್ತ್ವಂ 

ಸತ್ತ್ವೇನ ಸಂಪ್ರತಿ ರತಿಂ ರಚಯಂತಮೇಷಾಮ್‌ | 
ಯತ್ತೇಶನುತಾಪವಿದಿತೈರ್ದ್ವಢಭಕ್ತಿಯೋಗೈ- 

ರುದ್ಧ: ಂಥಯೋಹೃದಿ ವಿದುರ್ಮುನಯೋವಿರಾಗಾಃ ॥ ೪೭ ॥ 


ನಾತ್ಯಂತಿಕಂ ವಿಗಣಯಂತ್ಯಪಿ ತೇ ಪ್ರಸಾದಂ 
ಕಿಂತ್ಶನೃದರ್ಪಿತಭಯಂ ಭ್ರುವ ಉನ್ನಯೈೆಸ್ತೇ । 

ಯೇತಂಗತ್ವದಂ್ರಿಶರಣಾ ಭವತಃ ಕಥಾಯಾಃ 
ಕೀರ್ತನ್ಯತೀರ್ಥಯಶಸಃ ಕುಶಲಾ ರಸಜ್ಞಾ; ॥ ೪೮ ॥ 


ಅತಿ ಸುಂದರವಾದ ತುಟಿಗಳಿಂದಲೂ, ಮಲ್ಲಿಗೆಯ ಮೊಗ್ಗಿನಂತೆ 
ಮನೋಹರವಾದ ಮಂದಹಾಸದಿಂದಲೂ ಅದರ ಕಾಂತಿಯು 
ಹೆಚ್ಚಾಗಿತ್ತು. ಮುನೀಂದ್ರರು ಅದರ ದರ್ಶನಪಡೆದು ಕೃತಕೃತ್ಯರಾಗಿ 
ಬಿಟ್ಟರು. ಅನಂತರ ಪದ್ಧರಾಗಮಣಿಯಂತೆ ಕೆಂಪಗೆ ಹೊಳೆ 
ಯುತ್ತಿದ್ದ ಉಗುರುಗಳಿಂದ ಕಂಗೊಳಿಸುವ ಆತನ ಚರಣಕಮಲ 
ಗಳನ್ನು ಅವರು ಧ್ಯಾನಿಸತೊಡಗಿದರು. ॥ ೪೪ ॥ ಯೋಗ 
ಮಾರ್ಗದ ಮೂಲಕ ಮೋಕ್ಕಫದವನ್ನು ಅರಸುವ ಪುರುಷರಿಗೆ 
ಧ್ಯಾನಕ್ಕೆ ವಿಷಯನಾದ, ಅತ್ಯಂತ ಆದರಣೀಯನಾಗಿ ಕಣ್ಣುಗಳಿಗೆ 
ಆನಂದಸುಧೆಯನ್ನು ಉಕ್ಕೇರಿಸುವ ತನ್ನ ಪುರುಷರೂಪವನ್ನು 
ಪ್ರಕಟಿಸುವ ಪರಮಪುರುಷನನ್ನು ಕಂಡು - ಆ ಮುನೀಂದ್ರರು 
ಇತರ ಸಾಧನೆಗಳಿಂದ ಸಿದ್ಧವಾಗದೇ ಇರುವ ಸ್ವಾಭಾವಿಕವಾದ 
ಅಪ್ಪಶಿದ್ಧಿಗಳಿಂದ ಸಂಪನ್ನನಾಗಿರುವ ಅಂತಹ ಶ್ರೀಹರಿಯನ್ನು 
ಸ್ಫೋತ್ರಮಾಡತೊಡಗಿದರು. ॥ ೪೫ ॥ 

ಸನಕಾದಿ ಮುನಿಗಳು ಹೇಳುತ್ತಾರೆ - ಓ ಅನಂತನೇ | ನೀನು 
ಅಂತರ್ಯಾಮಿರೂಪದಿಂದ ದುಷ್ಟಚಿತ್ತವುಳ್ಳವರ ಹೃದಯದಲ್ಲಿ 
ಸ್ಥಿತನಾಗಿದ್ದರೂ ಅವರ ದೃಷ್ಟಿಗೆ ಮರೆಯಾಗಿಯೇ ಇರುತ್ತಿರುವೆ. 
ಅಂತಹ ನೀನು ಇಂದು ನಮ್ಮ ಕಣ್ಣುಗಳ ಮುಂದೆ ಪ್ರತ್ಯಕ್ಷವಾಗಿ 
ಬೆಳಗುತ್ತಿರುವೆ. ಸ್ವಾಮಿ | ನಿನ್ನಿಂದ ಉತ್ಪನ್ನರಾದ ನಮ್ಮ ತಂದೆ ಬ್ರಹ್ಮ 
ದೇವರು ನಿನ್ನ ರಹಸ್ಯವನ್ನು ಹೇಳಿದ ಸಮಯದಲ್ಲೇ ಕಿವಿದೆರೆಗಳ 
ಮೂಲಕ ನೀನು ಬುದ್ಧಿಯೊಳಗೆ ಪ್ರವೇಶಿಸಿ ಅಲ್ಲಿ ಬೆಳಗತೊಡಗಿದ್ದೆ 
ಆದರೆ ನಿನ್ನನ್ನು ಕಣ್ಣೆದುರಿಗೇ ನೋಡುವ ಸೌಭಾಗ್ಯವು ಈಗ ತಾನೇ 
ನಮಗೆ ಒದಗಿಬಂದಿದೆ. ॥ ೪೬ ॥ ಭಗವಂತನೇ | ನಿನ್ನನ್ನು ಸಾಕ್ಟಾತ್‌ 
ಪರತತ್ತ್ವವೆಂದೇ ನಾವು ಬಲ್ಲೆವು. ಅಂತಹ ನೀನು ಈಗ ನಿನ್ನ 
ವಿಶುದ್ಧಸತ್ತ ಮಯವಾದ ಶ್ರೀವಿಗ್ರಹದಿಂದ ನಿನ್ನ ಈ ಭಕ್ತರನ್ನು 
ಆನಂದಗೊಳಿಸುತ್ತಿದ್ದೀಯೇ. ನಿನ್ನ ಈ ಸಗುಣವೂ-ಸಾಕಾರವೂ 
ಆದ ಮೂರ್ತಿಯನ್ನು ರಾಗ-ದ್ವೇಷರಹಿತರಾದ ಮುನಿಗಳು ನಿನ್ನ 
ಕೃಪಾದೃಷ್ಟಿಯಿಂದ ದೊರಕಿದ ದೃಢವಾದ ಭಕ್ತಿಯೋಗದ ಮೂಲಕ 
ತಮ್ಮ ಹೃದಯಗಳಲ್ಲಿ ಪಡೆದುಕೊಳ್ಳುವರು. ॥ ೪೭ ॥ ಸ್ವಾಮಿ! 
ನಿನ್ನ ಸತ್‌ಕೀರ್ತಿಯು ಅತ್ಯಂತ ಕೀರ್ತನೀಯವೂ, ಸಾಯಾರಿಕ 
ದುಃಖಗಳನ್ನು ನಿವೃತ್ತಿಮಾಡುವಂತಹುದು. ನಿನ್ನ ಚರಣಾರವಿಂದ 
ಗಳಲ್ಲಿ ಶರಣಾಗತರಾಗಿ ನಿನ್ನ ಕಥೆಗಳಲ್ಲಿಯೇ ರಸಾನುಭಾವವನ್ನು 
ಪಡೆಯುವ ಕುಶಲರಾದ ಮಹಾತ್ಮರು ನಿನ್ನ ಪರಮಪ್ರಸಾದವಾದ 
ಮೋಕ್ಚಪದವನ್ನೂ ಕೂಡ ಪರಮವೆಂದು ಎಣಿಸುವುದಿಲ್ಲ ಹೀಗಿರು 
ವಾಗ ನೀನು ಸ್ವಲ್ಪ ಹುಬ್ಬುಗಂಟಿಕ್ಕಿ ಹಾಕಿಕೊಂಡರೆ ಸಾಕು, 
ಅದರಿಂದ ಇಂದ್ರಪದವಿಯೇ ಭಯಕ್ಕೆ ಒಳಗಾಗುವಾಗ ಇತರ 
ಭೋಗಗಳ ವಿಷಯದಲ್ಲಿ ಹೇಳುವುದೇನಿದೆ ? ॥ ೪೮ ॥ ಭಗವತಾ | 
ನಮ್ಮ ಚಿತ್ರವು ದುಂಬಿಗಳಂತೆ ನಿನ್ನ ಅಡಿದಾವರೆಗಳಲ್ಲೇ ರಮಿಸುತ್ತಿ 
ದ್ದರೆ, ಹಾಗೆಯೇ ನಮ್ಮ ವಾಣಿಯು ತುಳಸಿಯಂತೆ ನಿನ್ನ ಚರಣ 
ಸಂಬಂಧದಿಂದಲೇ ಶೋಭಿಸುತ್ತಿದ್ದರೆ. ನಮ್ಮ ಕಿವಿಗಳು ನಿನ್ನ ಪುಣ್ಯ 
ಮಯ ಕೀರ್ತಿಯ ಸುಧೆಯಿಂದಲೇ ಪರಿಪೂರ್ಣವಾಗುತ್ತಿದ್ದರೆ, 
ನಮಗೆ ಎಲ್ಲಿದ್ದರೂ ಭಯವಿಲ್ಲ ನಮ್ಮ ಪಾಪಗಳ ಕಾರಣ 


264 


ಕಾಮಂ ಭವಃ ಸ್ವವೃಜಿನೈರ್ನಿರಯೇಷು ನಃ ಸ್ತಾ- 
ಚ್ಚೇತೋ5 ಲಿವದ್ಯದಿ ನು ತೇ ಪದಯೋ ರಮೇತ 
ವಾಚಶ್ಚ ನಸ್ತುಲಸಿವದ್ಯದಿ ತೇರಂಪ್ರಿಶೋಭಾಃ 


ಪೂರ್ಯೇತ ತೇ ಗುಣಗಣೈರ್ಯದಿ ಕರ್ಣರಂದ್ರ: ॥ ೪೯ ॥ 
ಪ್ರಾದುಶ್ಚಕರ್ಥ ಯದಿದಂ ಪುರುಹೂತ ರೂಪಂ 
ತೇನೇಶ ನಿರ್ವತಿಮವಾಪುರಲಂ ದೃಶೋ ನಃ । 
ತಸ್ಮಾ ಇದಂ ಭಗವತೇ ನಮ ಇದ್ದಿಧೇಮ 
ಯೋತನಾತ್ಸನಾಂ ದುರುದಯೋ ಭಗವಾನ್ಫಶೀತಃ 1೫೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ದಿಂದ ನರಕವೇ ಮುಂತಾದ ದುರ್ಗತಿಗಳಲ್ಲಿದ್ದರೂ ನಮಗೆ 
ಚಿಂತೆಯಿಲ್ಲ ॥ ೪೯ ॥ 
ವಿಶಾಲವಾದ ಕಣ್ಣುಳ್ಳ ಪರಮಪುರುಷನೇ | ನಮ್ಮ ಮುಂದೆ 
ನೀನು ಪ್ರಕಟಪಡಿಸಿದ ಈ ಸುಂದರ ರೂಪವು ಕಣ್ಣುಗಳಿಗೆ ಪರಮಾ 
ನಂದವನ್ನು ನೀಡಿವೆ. ನಾರಾಯಣಾ | ವಿಷಯಾಸಕ್ಕ ಜಿತೇಂದ್ರಿಯ 
ರಲ್ಲದ ಜೀವಿಗಳಿಗೆ ಇದನ್ನು ಕಾಣುವುದು ಅತ್ಯಂತ ಕಠಿಣವಾಗಿದೆ. 
ನೀನು ಸಾಕ್ಟಾತ್‌ ಭಗವಂತನಾಗಿರುವೆ. ಈ ಪ್ರಕಾರ ಸ್ಪಷ್ಟವಾಗಿ ನಮ್ಮ 
ಕಣ್ಣುಮುಂದೆ ಪ್ರಕಟನಾಗಿರುವ ನಿನಗೆ ನಾವು ನಮಸ್ಕರಿಸುತ್ತೇವೆ. 
H ೫೦ 


ಹದಿನೈದನೆಯ ಅಧ್ಯಾಯವು ಮುಗಿಯಿತು. ॥ ೧೫ ॥ 


ಇತಿ ಶ್ರೀಮದ್ಬಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ಜಯವಿಜಯಯೋಃ ಸನಕಾದಿಶಾಪೋ ನಾಮ ಪಂಚದಶೋತಧ್ಯಾಯಃ ॥ ೧೫ ॥ 


—ಾ್ರಿಲಾಾಾ— 


ಹದಿನಾರನೆಯ ಅಧ್ಯಾಯ 
ಜಯ - ವಿಜಯರು ವೈಕುಂಠದಿಂದ ಚ್ಯುತರಾದುದು 


ಬ್ರಹ್ಮೋವಾಚ 
ಆತಿ ತದ ೈಣತಾಂ ತೇಷಾಂ ಮುನೀನಾಂ ಯೋಗಧರ್ಮಿಣಾಮ್‌। 
ಪ್ರತಿನಂದ್ಧ ಜಗಾದೇದಂ ವಿಕುಂಠನಿಲಯೋ ವಿಭುಃ 
॥ ೧ ॥ 
ಶ್ರೀಭಗವಾನುವಾಚ 


ಏತೌ ತೌ ಪಾರ್ಷದೌ ಮಹ್ಯಂ ಜಯೋ ವಿಜಯ ಏವ ಚ। 
ಕದರ್ಥಿೀಕೃತ್ಯ ಮಾಂ ಯದ್ದೋ ಬಹ್ಟತ್ರಾತಾಮತಿಕ್ರಮಮ್‌ 

1 ೨ ॥ 
ಯಸ್ಸೇತಯೋರ್ಯತೋ ದಂಡೋ ಭವದ್ಧಿರ್ಮಾಮನುವ್ರತೈಃ । 
ಸ ಏವಾನುಮತೋಶಸ್ಥಾಭಿರ್ಮುನಯೋ ದೇವಹೇಲನಾತ್‌ 


man 
ತದ್ಧ ಪ್ರಸಾದಯಾಮ್ಯದ್ಯ ಬ್ರಹ್ಮ ದೈವಂ ಪರಂ ಹಿ ಮೇ । 
ತದ್ವೀತ್ಯಾತ್ಮಕೃತಂ ಮನ್ಯೇ ಯತ್ನ ಶೈ ಪುಂಭಿರಸತೃತಾಃ 

॥ ೪ ॥| 


ಯನ್ನಾಮಾನಿ ಚ ಗೃಹ್ಣಾತಿ ಲೋಕೋ ಭೃತ್ಯೇ ಕೃತಾಗಸಿ । 
ಸೋತಸಾಧುವಾದಸ್ಪತ್ವೀರ್ತಿಂ ಹಂತಿ ತ್ವತಮಿವಾಮಯಃ 
॥ ೫ ॥ 
ಯಸ್ಯಾಮೃತಾಮಲಯಶಃ ಶ್ರವಣಾವಗಾಹಃ 
ಸದ್ಯಃ ಪುನಾತಿ ಜಗದಾಶ್ಚಪಚಾದ್ವಿಶುಂಠಃ: 1 
ಸೋರಹಂ ಭವದ್ಭ ಉಪಲಬ್ಧಸುತೀರ್ಥಕೀರ್ತಿ- 
ಶ್ಲಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲವೃತ್ತಿಮ್‌ ॥ ೬ ॥ 


ಬ್ರಹ್ಮದೇವರು ಹೇಳುತ್ತಾರೆ - ಎಲೈ ದೇವತೆಗಳಿರಾ ! ಯೋಗ 
ನಿಷ್ಠರಾದ ಸನಕಾದಿ ಮುನಿಗಳು ಹೀಗೆ ಸ್ತುತಿಸಿದಾಗ ವೈಕುಂಠಪತಿ 
ಯಾದ ಶ್ರೀಹರಿಯು ಅವರನ್ನು ಪ್ರಶಂಸಿಸುತ್ತಾ ಇಂತೆಂದನು. ॥ ೧ ॥ 

ಶ್ರೀಭಗವಂತನು ಹೇಳಿದನು - ಮುನಿವರ್ಯರೇ। ಈ 
ಜಯ-ವಿಜಯರು ನನ್ನ ಪಾರ್ಷದರಾಗಿದ್ದಾರೆ. ಇವರು ನನ್ನನ್ನೂ 
ಲೆಕ್ಕಿಸದೆ ನಿಮಗೆ ಬಹಳ ದೊಡ್ಡ ಅಪರಾಧ ಮಾಡಿದ್ದಾರೆ. ॥ ೨॥ 
ನೀವು ನನಗೆ ಏಕಾಂತ ಭಕ್ತರು. ಆದ್ದರಿಂದ ಹೀಗೆ ನನಗೆ ಅಪಚಾರ 
ಮಾಡಿದ್ದಕ್ಕೆ ನೀವು ಇವರಿಗೆ ವಿಧಿಸಿದ ದಂಡನೆಯು ನನಗೆ 
ಸಮ್ಮತವೇ ಆಗಿದೆ. ॥ ೩ ॥ ಬ್ರಾಹ್ಮಣರು ನನಗೆ ಪರಮಾರಾಧ್ಯರು. 
ನನ್ನ ಅನುಚರರರಾದ ಇವರಿಂದ ನಿಮಗಾದ ತಿರಸ್ಕಾರವನ್ನು ನನಗೆ 
ಆಗಿರುವ ತಿರಸ್ಕಾರವೆಂದೇ ತಿಳಿಯುತ್ತೇನೆ. ಆದ್ದರಿಂದ ನಾನು 
ನಿಮ್ಮಲ್ಲಿ ಪ್ರಸನ್ನತೆಯನ್ನು ಬಯಸುತ್ತೇನೆ. ॥ ೪ ॥ ಸೇವಕರು 
ಅಪರಾಧವನ್ನು ಮಾಡಿದರೆ ಜನರು ಅದಕ್ಕೆ ಯಜಮಾನರ 
ಹೆಸರನ್ನೇ ಹೇಳುತ್ತಾರೆ. ಚರ್ಮರೋಗವು ತ್ವಚೆಯನ್ನು ಕೆಡಿಸು 
ವಂತೆ, ಸೇವಕರು ಮಾಡುವ ಅಪರಾಧವು ಒಡೆಯನ ಕೀರ್ತಿ 
ಯನ್ನು ಕಳಂಕಿತವಾಗಿಸುತ್ತದೆ. ॥ ೫ ॥ ನನ್ನ ನಿರ್ಮಲವಾದ ಕೀರ್ತಿ 
ಸುಧೆಯಲ್ಲಿ ಸ್ನಾನಮಾಡಿದರೆ ಚಾಂಡಾಲವರೆಗಿನ ಇಡೀ ಜಗತ್ತು 
ಪವಿತ್ರವಾಗುತ್ತದೆ. ಅದಕ್ಕಾಗಿ ನಾನು 'ವಿಕುಂಠ'ನೆಂದು ಕರೆಯ 
ಲಡುತ್ತೇನೆ. ಆದರೆ ಈ ಪವಿತ್ರಕೀರ್ತಿಯು ನಿಮ್ಮಿಂದಲೇ ಬಂದಿರು 
ವುದು. ಆದ್ದರಿಂದ ನಿಮಗೆ ಪ್ರತಿಕೂಲವಾಗಿ ನಡೆದುಕೊಂಡರೆ, 
ಅದು ನನ್ನ ಭುಜವೇ ಆಗಿದ್ದರೂ ಅದನ್ನು ನಾನು ಕೂಡಲೇ 
ಕತ್ತರಿಸಿಬಿಡುವನು. ॥ ೬ ॥ 


16 ಅಧ್ಯಾಯ] 


ತೃತೀಯ ಸ್ಮಂಧ 


265 


ಸಾಸ) ;ಘ ?/ಗ/ಗ್ಷಗ್ವಾಕಾರಾಘಾವಾಘಾಘಾಘಾರಘಾವಾವಾನಾಗ)7)ಗೂಗ7ಗಾಣಉಾಗಾಗಾಸಾಸಾಸಾ ಹಾಗಾಘಣಘೂ7ಗಸಾಸಾಸಾರಾವಾಮಾನಾರಾ ಫಾಮಾದ್‌ 


ಯತ್ತೇವಯಾ ಚರಣಪದ್ಧಪವಿತ್ರರೇಣುಂ 
ಸದ್ಯಃಕ್ಷತಾಖಿಲಮಲಂ ಪ್ರತಿಲಬ್ಧಶೀಲಮ್‌ । 

ನ ಶ್ರೀರ್ವಿರಕ್ತಮಪಿ ಮಾಂ ವಿಜಹಾತಿ ಯಸ್ಯಾಃ 
ಪ್ರೇಕ್ಟಾಲವಾರ್ಥ ಇತರೇ ನಿಯಮಾನ್ವಹಂತಿ ॥ ೭ ॥ 


ನಾಹಂ ತಥಾದ್ಮಿ ಯಜಮಾನಹವಿರ್ವಿತಾನೇ 

ಶೊ ರ್ವತದ್ಭೃತಪ್ಪತಮದನ್‌ ಹುತಭುಂಗ್ಗುಖೇನ I 
ಯದ್ಭಾಹ್ಮಣಸ್ಯ ಮುಖತಶ್ನರತೋತನುಘಾಸಂ 

ತುಷ್ನಸ್ಯ ಮಯ್ಯವಹಿತೈರ್ನಿಜಕರ್ಮಪಾಕೈೈ: un 


ಯೇಷಾಂ ಬಿಭರ್ಮ್ಯಹಮಖಂಡವಿಕುಂಠಯೋಗ- 
ಮಾಯಾವಿಭೂತಿರಮಲಾಂಫ್ರಿರಜಃ ಕಿರೀಟೈಃ । 
ವಿಪ್ರಾಂಸ್ತು ಕೋ ನ ವಿಷಹೇತ ಯದರ್ಹಣಾಂಭಃ 
ಸದ್ಯಃ ಪುನಾತಿ ಸಹಚಂದ್ರಲಲಾಮಲೋಕಾನ್‌ ॥ ೯ ॥ 


ಯೇ ಮೇ ತನೂರಿಜವರಾನ್‌ದುಹತೀರ್ಮದೀಯಾ 
ಭೂತಾನ್ಯಲಬ್ಧ ಶರಣಾನಿ ಚ ಭೇದಬುದ್ಧ್ಯಾ । 
ದ್ರಕ್ಷೃಂತ್ಯಘಕ್ಷತದ್ಧತೋ ' ಹೃಹಿಮನ್ಯವಸ್ತಾನ್‌ 
ಗೃಧ್ರಾ ರುಷಾ ಮಮ ಕುಷಂತ್ಯಧಿದಂಡನೇತುಃ ॥ ೧೦॥ 


ಯೇಬ್ರಾಹ್ಮಣಾನ್ಯಯಿಧಿಯಾಕ್ಷಿಕೋರರ್ಚಯಂತ- 
ಸ್ತುಷ್ಮದ್ಧೃದಃ ಸ್ಥಿತಸುಧೋಕ್ಕಿತಪದ್ಧವಕ್ಕಾ, 
ವಾಣ್ಯಾನುರಾಗಕಲಯಾ$$ತ್ಮಜವದ್ಗ ಕ್ಸ್ರಣಂತಃ 


ಸಂಬೋಧಯಂತ್ಯಹಮಿವಾಹಮುಪಾಹೃತಸ್ಪೆ: ॥ ೧೧ ॥ 
ತನ್ನೇ ಸ್ಪಭರ್ತುರವಸಾಯಮಲಕ್ಷಮಾಣ್‌ 
ಯುಷ್ಠದ್ವ್ಯತಿಕ್ರಮಗತಿಂ ಪ್ರತಿಪದ್ಯ ಸದ್ಯಃ 1 
ಭೂಯೋಮಮಾಂತಿಕಮಿತಾಂತದನುಗ್ರಹೋಮೇ 
॥ ೧೨॥ 


ಯತಲತಾಮಚಿರತೋ ಭೃತಯೋರ್ವಿವಾಸ: 
ಕಲ 


ನಿಮ್ಮಂತಹವರ ಸೇವೆ ಮಾಡಿದ್ದರಿಂದಲೇ ನನ್ನ ಪಾದಧೂಳಿಗೆ 
ಎಲ್ಲ ಪಾಪಗಳನ್ನು ಒಡನೆಯೇ ನಾಶಪಡಿಸುವ ಪಾವಿತ್ರ್ಯ 
ವುಂಟಾಗಿದೆ. ಯಾರ ಲೇಶಮಾತ್ರವಾದ ಕೃಪಾಕಟಾಕ್ಟಕ್ಕಾಗಿ 
ಬ್ರಹ್ಮಾದಿ ದೇವತೆಗಳೂ ಬಗೆ-ಬಗೆಯ ನಿಯಮಗಳನ್ನೂ ವ್ರತ 
ಗಳನ್ನೂ ಆಚರಿಸುತ್ತಾರೋ, ಅಂತಹ ಲಕ್ಷ್ಮೀದೇವಿಯು ನಾನು 
ಉದಾಸೀನ ಮಾಡಿದರೂ ನನ್ನನ್ನು ಒಂದು ಕ್ಷಣಕಾಲವು ಬಿಡದೆ 
ಇರುವ ಲೋಕೋತ್ತರವಾದ ಶೀಲಸ್ವಭಾವವು ನನಗೆ ದೊರೆತುದು 
ನಿಮ್ಮ ಸೇವೆಯಿಂದಲೇ. ॥ ೭ ॥ ತಮ್ಮ ಸಮಸ್ತ ಕರ್ಮಫಲವನ್ನು 
ನನಗೆ ಸಮರ್ಪಿಸಿ ಸದಾ ಸಂತುಪ್ಪರಾಗಿರುವ ನಿಷ್ಕಾಮರಾದ 
ಬ್ರಾಹ್ಮಣರು ಪ್ರತಿಯೊಂದು ತುತ್ತಿನಲ್ಲಿಯೂ ತೃಪ್ತಿಯನ್ನು ಅನು 
ಭವಿಸುತ್ತಾ, ತುಪ್ಪದಲ್ಲಿ ನೆನೆದಿರುವ ಬಗೆ-ಬಗೆಯ ಪಕ್ವಾನ್ನಗಳನ್ನು 
ಭುಂಜಿಸುವಾಗ ಅವರ ಬಾಯಿಯ ಮೂಲಕ ನಾನು ತೃಪ್ತ 
ನಾಗುವಂತೆ, ಯಜ್ಞದಲ್ಲಿ ಅಗ್ನಿಮುಖದಲ್ಲಿ ಯಜಮಾನನು 
ಅರ್ಪಿಸಿದ ಆಹುತಿಯನ್ನು ಸ್ವೀಕರಿಸುವುದರಿಂದಲೂ ನಾನು ತೃಪ್ತ 
ನಾಗುವುದಿಲ್ಲ ॥ ೮ ॥ ಅಖಂಡವಾದ ಯೋಗಮಾಯೆಯೂ, 
ಅಸೀಮ ಐಶ್ವರ್ಯವೂ ನನಗೆ ಅಧೀನವಾಗಿದೆ. ನನ್ನ ಪಾದೋದಕ 
ವಾದ ಗಂಗೆಯು ಚಂದ್ರಶೇಖರ ಭಗವಾನ್‌ ಶಿವನ ಸಹಿತ ಸಮಸ್ತ 
ಲೋಕಗಳನ್ನು ಪವಿತ್ರಗೊಳಿಸುತ್ತದೆ. ಇಂತಹ ಪರಮ ಪವಿತ್ರನೂ, 
ಪರಮೇಶ್ವರನೂ ಆಗಿದ್ದರೂ ನಾನು ಯಾರ ಪವಿತ್ರವಾದ ಪಾದ 
ರಜವನ್ನು ನನ್ನ ಕಿರೀಟದಲ್ಲಿ ಧರಿಸಿಕೊಂಡಿರುವೆನೋ, ಅಂತಹ 
ಬ್ರಾಹ್ಮಣರ ಕರ್ಮವನ್ನು ಯಾರು ತಾನೇ ಸಹಿಸುವುದಿಲ್ಲ? ॥ ೯ ॥ 
ಬ್ರಾಹ್ಮಣರು, ಹಾಲುಕರೆಯುವ ಹಸುಗಳು, ಅನಾಥ ಪ್ರಾಣಿಗಳು 
ನನ್ನ ಶರೀರಗಳೇ ಆಗಿವೆ. ಪಾಪಗಳಿಂದ ವಿವೇಕ ದೃಷ್ಟಿಯನ್ನು 
ಕಳೆದುಕೊಂಡು ಈ ಮೂವರನ್ನು ನನ್ನಿಂದ ಬೇರೆ ಎಂದು 
ತಿಳಿಯುವವರು ಯಮನಿಗೆ ಅತಿಥಿಗಳಾಗುವರು. ಕಾಳಸರ್ಪ 
ದಂತೆ ಕ್ರೂರಿಗಳಾದ ಅವರನ್ನು ಯಮನ ದೂತರೆಂಬ ಹದ್ದುಗಳು 
ಅತ್ಯಂತ ಕ್ರೋಧಗೊಂಡು ತಮ್ಮ ಕೊಕ್ಕುಗಳಿಂದ ಕುಕ್ಕಿಹಾಕುತ್ತವೆ. 
॥ ೧೦ ॥ ಬ್ರಾಹ್ಮಣರು ತಿರಸ್ಕಾರಪೂರ್ವಕವಾಗಿ ಕಟುವಾಗಿ ನುಡಿ 
ದರೂ ಅವರಲ್ಲಿ "ಪರಮಾತ್ಮನಾದ ನಾನೇ ಆ ಬ್ರಾಹ್ಮಣರು' ಎಂದು 
ಭಾವಿಸಿ, ಪ್ರಸನ್ನವಾದ ಚಿತ್ತದಿಂದ ಮತ್ತು ಅಮೃತಮಯವಾದ 
ಕಿರುನಗೆಯಿಂದ ಕೂಡಿದ ಪ್ರಸನ್ನವಾದ ಮುಖಕಮಲದಿಂದ 
ಯಾರು ಅವರನ್ನು ಆದರಿಸುತ್ತಾರೋ ಹಾಗೂ ಮುನಿಸಿಕೊಂಡ 
ತಂದೆಯನ್ನು ಮಗನೂ ಮತ್ತು ನಿಮ್ಮನ್ನು ನಾನು ಭಾವಿಸುಹಂತೆ 
ಪ್ರೇಮಪೂರ್ಣ ಮಾತುಗಳಿಂದ ಪ್ರಾರ್ಥನೆ ಮಾಡುತ್ತಾ ಅವರನ್ನು 
ಶಾಂತಗೊಳಿಸುತ್ತಾರೋ - ಅಂತಹವರು ನನ್ನನ್ನು ವಶಪಡಿಸಿ 
ಕೊಳ್ಳುವರು. ICO ನನ್ನ ಈ ಸೇವಕರು ನನ್ನ ಅಭಿಪ್ರಾಯವನ್ನು 
ಅರಿಯದೆಯೇ ನಿಮಗೆ ಅವಮಾನಮಾಡಿದ್ದಾರೆ. ಅದಕ್ಕಾಗಿ 
ಒತ್ತಾಯದಿಂದ ನೀವು ಈ ಜಯ-ವಿಜಯರ ಲೋಕಭ್ರಂಶದ 
ಅವಧಿಯು ಬೇಗನೇ ಮುಗಿದು, ಅವರು ತಮ್ಮ ಅಪರಾಧಕ್ಕನು 
ರೂಪವಾದ ಅಧಮಗತಿಯನ್ನು ಹೊಂದಿ ಶೀಘ್ರವೇ ನನ್ನ ಬಳಿಗೆ 
ಹಿಂದಿರುಗುವಂತೆ ಕೃಪೆ ತೋರಬೇಕು. ॥ ೧೨ ॥ 


266 


ಬ್ರಹ್ಮೋವಾಚ 


ಅಥ ತಸ್ಫೋಷತೀಂ ದೇವೀಮೃಷಿಕುಲ್ಯಾಂ ಸರಸ್ಪತೀಮ್‌ । 
ನಾಸ್ಟಾದ್ಯ ಮನ್ಶ್ಯುದಷ್ಟಾನಾಂ ತೇಷಾಮಾತ್ಮಾಪ್ಯತೃಪ್ಯತ 
11 ೧೩ 


ಸತೀಂವ್ಯಾದಾಯ ಶೃಣ್ಣಂತೋ ಲಫ್ವೀಂ ಗುರ್ವರ್ಥಗಹ್ವರಾಮ್‌ । 
ವಿಗಾಹ್ಯಾಗಾಧಗಂಭೀರಾಂ ನ ವಿದುಸ್ತಚ್ಚಿಕೀರ್ಷಿತಮ್‌ 
॥ ೧೪॥ 


ತೇ ಯೋಗಮಾಯಯಾ55ರಬ್ಧಪಾರಮೇಷ್ಟಮಹೋದಯಮ್‌ । 
ಪ್ರೋಚುಃ ಪ್ರಾಂಜಲಯೋ ವಿಪ್ರಾಃ ಪ್ರಹೃಷ್ಟಾ ಕ್ಹುಭಿತತ್ಸಚ: 
11 ೧೫ ॥ 


ಬಯಷಯ ಊಚುಃ 


ನ ವಯಂ ಭಗವನ್‌ ವಿದ್ಧಸ್ತವ ದೇವ ಚಿಕೀರ್ಷಿತಮ್‌ । 
ಕೃತೋ ಮೇಠನುಗ್ರಹಶ್ನೇತಿ ಯದಧ್ಯಕ್ಷ ಪ್ರಭಾಷಸೇ 
॥ ೧೬॥ 


ಬ್ರಹ್ಮಣ್ಯಸ್ಯ ಪರಂ ದೈವಂ ಬ್ರಾಹ್ಮಣಾಃ ಕಿಲ ತೇ ಪ್ರಭೋ | 
ವಿಪ್ರಾಣಾಂ ದೇವದೇವಾನಾಂ ಭಗವಾನಾತ್ಮದೈವತಮ್‌ 
॥ ೧೭॥ 


ತ್ವತ್ತಃ ಸನಾತನೋ ಧರ್ಮೋ ರಕ ಕೃತೇ ತನುಭಿಸ್ತವ । 
ಧರ್ಮಸ್ಥ ಪರಮೋ ಗುಹ್ಯೋ ನಿರ್ವಿಕಾರೋ ಭವಾನ್ನತಃ 
॥ ೧೮ ॥ 


ತರಂತಿ ಹ್ಯಂಜಸಾ ಮೃತ್ಯುಂ ನಿವೃತ್ತಾ ಯದನುಗ್ರಹಾತ್‌ । 
ಯೋಗಿನಃ ಸ ಭವಾನ್ಯಿಂಸ್ಲಿದನುಗೃಹ್ಯೇತ ಯತ್ನರೈ: 
॥೧೯॥ 


ಯಂ ವೈ ವಿಭೂತಿರುಪಯಾತ್ಯನುವೇಲಮನ್ಯೈ- 

ರರ್ಥಾರ್ಥಿಭಿಃ ಸ್ಪಶಿರಸಾ ಧೃತಪಾದರೇಣುಃ । 
ಧನ್ಯಾರ್ಪಿತಾಂಘ್ರಿತುಲಸೀನವದಾಮಧಾಮ್ನೋ 

ಲೋಕಂ ಮಧುವ್ರತಪತೇರಿವ ಕಾಮಯಾನಾ ॥ ೨೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಶ್ರೀಬ್ರಹ್ಮದೇವರು ಹೇಳುತ್ತಾರೆ - ದೇವತೆಗಳಿರಾ | ಸನಕಾದಿ 
ಮುನಿಗಳು ಕ್ರೋಧವೆಂಬ ಸರ್ಪದಿಂದ ಕಚ್ಚಲ್ಪಟ್ಟಿದ್ದರೂ ಅವರ 
ಕ್ರೋಧವು ಆಗಲೇ ಶಾಂತವಾಗಿತ್ತು. ಈಗ ಅಂತಃಕರಣವನ್ನು 
ಪ್ರಕಾಶಪಡಿಸುವ ಭಗವಂತನ ಅಮೃತಮಯವಾದ ಮಧುರವಾಣಿ 
ಯನ್ನು ಎಷ್ಟುಕೇಳಿದರೂ ಅವರ ಚಿತ್ರಕ್ಕೆ ತೃಪ್ತಿಯಾಗಲಿಲ್ಲ ॥ ೧೩ ॥ 
ಭಗವಂತನ ವಾಣಿಯು ಅತ್ಯಂತ ಸತ್ಯವೂ, ಸುಮನೋಹರವೂ 
ಆಗಿತ್ತು. ಕಡಿಮೆ ಅಕ್ಷರಗಳಿಂದ ಕೂಡಿದ್ದು ಅರ್ಥಗರ್ಭಿತವೂ, 
ಸಾರಭೂತವೂ, ಅರ್ಥೈಸಲು ಬಹು ಕಷ್ಟವೂ, ಗಂಭೀರವೂ 
ಆಗಿತ್ತು. ಬಹಳ ಸಾವಧಾನವಾಗಿ ಕೇಳಿ, ವಿಚಾರಮಾಡಿದರೂ 
ಭಗವಂತನು ಏನು ಹೇಳಲು ಬಯಸುತ್ತಿರುವನು ಎಂಬುದು 
ತಿಳಿದು ಬರುತ್ತಿರಲಿಲ್ಲ ॥ ೧೪ ॥ ಭಗವಂತನ ಅದ್ಭುತವಾದ 
ಔದಾರ್ಯವನ್ನು ಕಂಡು ಅವರು ಆನಂದಿತರಾಗಿ, ಅವರ 
ಅಂಗಾಂಗಗಳೆಲ್ಲವೂ ರೋಮಾಂಚಿತವಾದುವು. ಯೋಗಮಾಯೆಯ 
ಪ್ರಭಾವದಿಂದ ತನ್ನ ಪರಮೈಶ್ವರ್ಯದ ಪ್ರಭಾವವನ್ನು ಪ್ರಕಟ 
ಪಡಿಸುವಂತಹ ಪ್ರಭುವಿನ ಮುಂದೆ ಕೈಜೋಡಿಸಿಕೊಂಡು ಅವರು 
ವಿಜ್ಞಾಫಿಸಿಕೊಂಡರು. ೧೫ ॥ 

ಸನಕಾದಿ ಮುನಿಗಳು ಹೇಳಿದರು - ಸ್ವಯಂಪ್ರಕಾಶವಾದ 
ಪರಮಾತ್ಮನೇ ! ನೀನು ಸರ್ವೇಶ್ವರನೂ, ಲೋಕಾಧ್ಯಕ್ಸನೂ ಆಗಿ 
ದ್ದರೂ ನಮ್ಮನ್ನು ಕುರಿತು - "ನೀವು ನನ್ನಲ್ಲಿ ತುಂಬಾ ಅನುಗ್ರಹ 
ಮಾಡಿದಿರಿ' ಎಂದು ಹೇಳಿದೆಯಲ್ಲ! ಇದರ ಅಭಿಪ್ರಾಯ 
ವೇನೆಂದು ನಮಗೆ ತಿಳಿಯಲಿಲ್ಲ ॥ ೧೬ ॥ ಪ್ರಭುವೇ! ನೀನು 
ಬ್ರಾಹ್ಮಣರಿಗೂ, ದೇವತೆಗಳಿಗೂ ದೇವತೆಯಾಗಿದ್ದು ಬ್ರಹ್ಮಾದಿ 
ಗಳಿಗೂ ಆತ್ಮನೂ, ಆರಾಧ್ಯದೈವವೂ ಆಗಿರುವೆ. ಬ್ರಾಹ್ಮಣರ 
ಪರಮಹಿತಕಾರಿಯಾಗಿರುವೆ. ಇಂತಹ ನೀನು "ಬ್ರಾಹ್ಮಣರೇ ನನಗೆ 
ಪರಮದೈವ'ರೆಂದು ಹೇಳಿರುವುದು ಕೇವಲ ಲೋಕ ಶಿಕ್ಷಣ ಕ್ಯಾಗಿಯೇ 
ಇದೆ. (ಜನರು ಬ್ರಾಹ್ಮಣರನ್ನು ಗೌರವಿಸಬೇಕೆಂಬ ಆದರ್ಶವನ್ನು 
ತೋರಲು ಹೀಗೆ ಹೇಳಿರುವೆ ಎಂದು ನಾವು ಭಾವಿಸುತ್ತೇವೆ.) 
॥ ೧೭ ॥ ಸನಾತನ ಧರ್ಮವು ನಿನ್ನಿಂದಲೇ ಉಂಟಾಗಿದೆ. ನಿನ್ನ 
ಹಲವು ಅವತಾರಗಳ ಮೂಲಕ ಆಗಾಗ ಆ ಧರ್ಮಸೇತುವನ್ನು 
ರಕ್ಷಿಸುವವನೂ ನೀನೇ. ನಿರ್ವಿಕಾರ ಸ್ವರೂಪನೂ, ಧರ್ಮದ 
ಪರಮರಹಸ್ಯವೂ ನೀನೇ ಆಗಿರುವೆ ಎಂದು ಶಾಸ್ತ್ರಗಳು ಸಾರುತ್ತಿವೆ. 
1 ೧೮॥ ನಿವೃತ್ತಿಧರ್ಮವನ್ನು ಸಾಧಿಸುವ ಯೋಗಿಗಳು ನಿನ್ನ 
ಅನುಗ್ರಹದಿಂದಲೇ ಮೃತ್ಕುರೂಪವಾದ ಸಂಸಾರಸಾಗರವನ್ನು 
ಸಹಜವಾಗಿ ದಾಟಿ ದಡವನ್ನು ಕಾಣುವರು. ಹೀಗಿರುವಾಗ ನಿನಗೆ 
ಇತರರು ಕೃಪೆಮಾಡುವುದು ಎಂದರೇನು 9 ॥ ೧೯ ॥ ಐಶ್ವರ್ಯವೇ 
ಮುಂತಾದ ಪ್ರಯೋಜನಕ್ಕಾಗಿ ಉಪಾಸಿಸುವ ಅರ್ಥಾರ್ಥಿ ಭಕ್ತರು 
ಶ್ರೀಲಕ್ಷ್ಮೀದೇವಿಯ ಪಾದಧೂಳಿಯನ್ನು ತಮ್ಮ ತಲೆಯಲ್ಲಿ 
ಮುಡಿದುಕೊಳ್ಳುತ್ತಾರೆ. ಆದರೆ ಆ ದೇವಿಯೇ ನಿರಂತರವಾಗಿ ನಿನ್ನ 
ಸೇವೆಯಲ್ಲಿ ಆಸಕ್ತಳಾಗಿರುತ್ತಾಳೆ. ಭಾಗ್ಯಶಾಲಿಗಳಾದ ಭಕ್ತರು ನಿನ್ನ 
ಪಾದಾರವಿಂದಗಳಲ್ಲಿ ಸಮರ್ಪಿಸುವ ನವ-ನವೀನ ತುಳಸೀ 
ಮಾಲೆಯ ಮೇಲೆ ರೋಂಕರಿಸುತ್ತಿರುವ ದುಂಬಿಗಳಂತೆ ಆಕೆಯೂ 
ಕೂಡ ನಿನ್ನ ಪಾದಪದ್ಧಗಳನ್ನೇ ತನ್ನ ನಿವಾಸಸ್ಥಾನವನ್ನಾಗಿ ಮಾಡಿ 


16 ಅಧ್ಯಾಯ] 


ತೃತೀಯ ಸೃಂಧ 


267 


i 


ಯಸ್ತಾಂ ವಿವಿಕ್ಷಚರಿತೈರನುವರ್ತಮಾನಾಂ 
ನಾತ್ಯಾದ್ರಿಯತ್ತರಮಭಾಗವತಪ್ರಸಂಗಃ | 

ಸ ತ್ವಂ ದ್ವಿಜಾನುಪಥಪುಣ್ಯರಜಃಪುನೀತಃ 
ಶ್ರೀವತ್ತಲಕ್ಸ್ಮ ಕಿಮಗಾ ಭಗಭಾಜನಸ್ತ ನ್‌ ॥೨೧॥ 


ಧರ್ಮಸ್ಯ ತೇ ಭಗವತಸ್ವೀ ಯುಗ ತ್ರಿಭಿಃ ಸ್ವೈಃ 
ಪದ್ಧಿಶ್ಚರಾಚರಮಿದಂ ದ್ವಿಜದೇವತಾರ್ಥಮ್‌ | 
ನೂನಂ ಭೃತಂ ತದಭಿಘಾತಿ ರಜಸ್ತಮಶ್ಚ 
ಸತ್ತೇನ ನೋ ವರದಯಾ ತನುವಾ ನಿರಸ್ಯ ॥ ೨೨ ॥ 


ನ ತ್ವಂ ದ್ವಿಜೋತ್ತಮಕುಲಂ ಯದಿಹಾತ್ಮಗೋಪಂ 
ಗೋಪ್ತಾ ವೃಷಃ ಸ್ಪರ್ಹಣೇನ ಸಸೂನೃತೇನ । 
ತರ್ಹೈವ ನಂಕ್ಚೃತಿ ಶಿವಸ್ತವ ದೇವ ಪಂಥಾ 
ಲೋಕೋಶಗ್ರಹೀಷ್ಠದೃಷಭಸ್ಯ ಹಿ ತತ್ಫಮಾಣಮ್‌ ॥ ೨೩ ॥ 


ತತ್ತೇ5ನಭೀಷ್ಟಮಿವ ಸತ್ತ ನಿಧೇರ್ವಿಧಿತ್ಲೋಃ 
ಕ್ಷೇಮಂ ಜನಾಯ ನಿಜಶಕ್ಕಿಭಿರುದ್ದ ತಾರೇ: 

ನೈತಾವತಾ ತ್ಯಧಿಪತೇರ್ಬತ ವಿಶ್ವಭರ್ತು- 
ಸ್ಪೇಜಃ ಕ್ಷತಂ ತ್ವವನತಸ್ಯ ಸತೇ ವಿನೋದಃ 


॥1 ೨೪ ॥ 


ಯಂ ವಾನಯೋರ್ದಮಮಧೀಶ ಭವಾನ್ವಿದತ್ತೇ 
ವೃತ್ತಿಂ ನು ವಾ ತದನುಮನ್ನಹಿ ನಿರ್ವಲೀಕಮ್‌ । 
ಅಸ್ಥಾಪುವಾಯಉಚಿತೋ ಧ್ರಿಯತಾಂಸದಂಡೋ 
ಯೇತನಾಗನೌ ವಯಮಯುಂಕ್ಷಹಿ ಕಿಲ್ಜಿಷೇಣ ॥ ೨೫ ॥ 


ಶ್ರೀಭಗವಾನುವಾಚ 


ಏತೌ ಸುರೇತರಗತಿಂ ಪ್ರತಿಪದ್ಯ ಸದ್ಯಃ 
ಸಂರಂಭಸಂಭೃತಸಮಾಧ್ಯನುಬದ್ದಯೋಗೌ | 
ಭೂಯಃ ಸಕಾಶಮುಪಯಾಸ್ಯತ ಆತು ಯೋವಃ 
ಶಾಪೋ ಮಯ್ಯೆವ ನಿಮಿತಸ್ತದವೈತ ವಿಪ್ರಾಃ ॥ ೨೬॥ 


ಕೊಳ್ಳಲು ಬಯಸುತ್ತಾಳೆ. (ಸವತಿ ಯಾಗಿರುವ ತುಳಸೀದೇವಿಗೆ 
ಒದಗಿದ ಸೌಭಾಗ್ಯವು ತನಗೂ ಬರಲಿ ಎಂದು ತಾನೂ ನಿನ್ನ 
ಚರಣಗಳಲ್ಲೇ ಇದ್ದು ಅವುಗಳನ್ನು ಸೇವಿಸಲು ಇಷ್ಟಪಡುತ್ತಿ 
ರುವಳು.) ॥ ೨೦ ॥ ಆದರೆ ತನ್ನ ಪವಿತ್ರ ಚರಿತ್ರಗಳಿಂದ ನಿರಂತರ 
ತತ್ತರಳಾಗಿರುವ ಆ ಲಕ್ಷ್ಮೀದೇವಿಯನ್ನೂ ಕೂಡ ಹೆಚ್ಚಾಗಿ ಆದರಿಸದೆ 
ನೀನು ನಿನ್ನ ಭಕ್ತರಮೇಲೆಯೇ ವಿಶೇಷವಾದ ಪ್ರೀತಿಯನ್ನು 
ತೋಓಸುತ್ತೀಯೇ. ಹೀಗಿರುವಾಗ ಎಲ್ಲೆಲ್ಲಿಯೋ ಸಂಚರಿಸುವ 
ಬ್ರಾಹ್ಮಣರ ಪಾದಗಳಿಗೆ ತಗುಲಿದ ಪುಣ್ಯವಾದ ಮಾರ್ಗದ ಧೂಳಿ 
ಯಾಗಲೀ, ಶ್ರೀವತ್ಸಲಾಂಛನವಾಗಲೀ ನಿನ್ನನ್ನು ಪವಿತ್ರಗೊಳಿಸಿ 
ಯಾವೇ ? ಅವುಗಳಿಂದ ನಿನ್ನ ಕಾಂತಿಯು ಹೆಚ್ಚೀತೇ ? ॥ ೨೧ ॥ 
ಭಗವಂತನೇ! ನೀನು ಸಾಕ್ಟಾತ್‌ ಧರ್ಮಸ್ವರೂಪಿಯಾಗಿರುವೆ. 
ನೀನೇ ಕೃತ, ತ್ರೇತ, ದ್ವಾಪರವೆಂದು ಮೂರು ಯುಗಗಳಲ್ಲಿಯೂ 
ಪ್ರತ್ಯಕ್ಷವಾಗಿ ಇರುವವನು. ತಪಸ್ಸು ಶೌಚ, ದಾನಗಳೆಂಬ ಮೂರು 
ಚರಣಗಳಿಂದ ದೇವತೆಗಳ ಮತ್ತು ಬ್ರಾಹ್ಮಣರ ಹಿತಕ್ಕಾಗಿ ಚರಾಚರ 
ಜಗತ್ತನ್ನುರಕ್ಷಿಸುತ್ತಿರುವವನು. ಶುದ್ಧ. ಸತ್ತ್ವ್ಯಮಯವೂ, ವರಪ್ರದವೂ 
ಆದ ನಿನ್ನ ಶ್ರೀಮೂರ್ತಿಯಿಂದ ನಮ್ಮಲ್ಲಿರುವ ಧರ್ಮವಿರೋಧಿ 
ಗಳಾದ ರಜೋಗುಣ-ತಮೋಗುಣಗಳನ್ನು ದೂರಮಾಡು ಸ್ವಾಮಿ. 
॥ ೨೨ ॥ ದೇವಾ! ಈ ಬ್ರಾಹ್ನಣಕುಲವನ್ನು ನೀನು ಅವಶ್ಯವಾಗಿ 
ರಕ್ಷಿಸಬೇಕು. ನೀನು ಸಾಕ್ಷಾತ್‌ ಧರ್ಮ ರೂಪಿಯೇ ಆಗಿದ್ದರೂ ನಿನ್ನ 
ಸುಮಧುರವಾಣಿಯಿಂದಲೂ, ಪೂಜಾದಿಗಳಿಂದಲೂ ಈ ಉತ್ತಮ 
ಕುಲವನ್ನು ರಕ್ಷಿಸದೇ ಇದ್ದರೆ ನೀನು ನಿಯತಮಾಡಿರುವ ಮಂಗಳಕರ 
ವಾದ ಮಾರ್ಗವು ನಷ್ಟವಾಗಿ ಬಿಡುವುದು. ಏಕೆಂದರೆ, ಶ್ರೇಷ್ಠರಾದ 
ಪುರುಷರು ಆಚರಿಸುವುದನ್ನೇ ಜನರು ಪ್ರಮಾಣವೆಂದು ಭಾವಿಸಿ 
ಅನುಸರಿಸುತ್ತಾರೆ. ॥ ೨೩ ॥ ಪ್ರಭೋ! ನೀನು ಸತ್ತ್ವ್ವಗುಣದ 
ಗಣಿಯಾಗಿದ್ದು ಸಮಸ್ತ ಜೀವಿಗಳಿಗೆ ಕಲ್ಯಾಣವನ್ನುಂಟುಮಾಡು 
ವುದರಲ್ಲಿ ತತ್ತರನಾಗಿದ್ದೀಯೇ. ಧರ್ಮಕ್ಕೆ ದ್ರೋಹಿಗಳಾದವರನ್ನು 
ನಿನ್ನ ಶಕ್ತಿ ಹಾಗೂ ವಿಭೂತಿಗಳಾದ ರಾಜರೇ ಮುಂತಾದವರ 
ಮೂಲಕ ಸಂಹಾರ ಮಾಡಿಸುತ್ತೀಯೇ. ವೇದಮಾರ್ಗವು ನಾಶ 
ಹೊಂದುವುದು ನಿನಗೆ ಎಳ್ಳಷ್ಟೂ ಇಷ್ಟವಿಲ್ಲ ನೀನು ಮೂರು 
ಲೋಕಗಳಿಗೆ ಒಡೆಯನೂ, ಜಗದ್ರಕ್ಷಕನೂ ಆಗಿದ್ದರೂ ಬ್ರಾಹ್ಮಣರ 
ವಿಷಯದಲ್ಲಿ ಇಷ್ಟೊಂದು ವಿನಯದಿಂದ ನಡೆದುಕೊಳ್ಳುತ್ತೀಯೆ | 
ಆದರೆ ಇದರಿಂದ ನಿನ್ನ ತೇಜಸಿಗೆ ಯಾವ ಕೊರತೆಯೂ ಇಲ್ಲ 
ಏಕೆಂದರೆ, ಇದು ನಿನ್ನ ಲೀಲಾವಿಲಾಸವಲ್ಲವೇ! ॥ ೨೪ ॥ ಸರ್ವೇ 
ಶ್ವರನೇ ! ನೀನು ಈ ಜಯ-ವಿಜಯರಿಗೆ ಉಚಿತವೆನಿಸಿದ ಶಿಕ್ಷೆಯನ್ನು 
ಕೊಡಬಹುದು ಅಥವಾ ಪುರಸ್ಕಾರರೂಪವಾಗಿ ಅವರ ವೃತ್ತಿಯನ್ನು 
ವೃದ್ಧಿಪಡಿಸ ಬಹುದು. ನೀನು ಏನು ಮಾಡಿದರೂ ನಮಗೆ ಸಮ್ಮತವೇ. 
ಅಥವಾ ನಿನ್ನ ನಿರಪರಾಧಿಗಳಾದ ಅನುಚರರಿಗೆ ಶಾಪಕೊಟ್ಟದ್ದಕ್ಕಾಗಿ 
ನೀನು ನಮಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬಹುದು. ಅದನ್ನೂ ಕೂಡ 
ನಾವು ಹರ್ಷದಿಂದ ಸ್ವೀಕರಿಸುತ್ತೇವೆ. ॥ ೨೫ ॥ 
ಶ್ರೀಭಗವಂತನೆಂದನು- ಬ್ರಾಹ್ಮಣೋತ್ತಮರೇ | ನೀವು ಇವರಿಗೆ 
ಕೊಟ್ಟರುವ ಶಾಪವು ನನ್ನ ಪ್ರೇರಣೆಯಿಂದಲೇ ಎಂದು ತಿಳಿಯಿರಿ. 


268 


ಬ್ರಹ್ಮೋವಾಚ 

ಅಥ ತೇ ಮುನಯೋ ದೃಷ್ಟ್ವಾ ನಯನಾನಂದಭಾಜನಮ್‌ । 
ವೈಕುಂಠಂ ತದಧಿಷ್ಠಾನಂ ವಿಕುಂಠಂ ಚ ಸ್ವಯಂಪ್ರಭಮ್‌ 

I ೨೭॥ 

ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯಾನುಮಾನ್ಯ ಚ । 
ಪ್ರತಿಜಗ್ಗುಃ ಪ್ರಮುದಿತಾಃ ಶಂಸಂತೋ ವೈಷ್ಠವೀಂ ಶ್ರಿಯಮ್‌ 

॥ ೨೮॥ 

ಭಗವಾನನುಗಾವಾಹ ಯಾತಂ ಮಾ ಬೈಷ್ಟಮಸ್ತು ಶಮ್‌ । 
ಬ್ರಹ್ಮತೇಜಃ ಸಮರ್ಥೊಪಿ ಹಂತುಂ ನೇಚ್ಛೇ ಮತಂತು ಮೇ 

| 1 ೨೯॥ 

ಏತತ್ಪುರೈವ ನಿರ್ದಿಷ್ಟ! ರಮಯಾ ಕ್ರುದ್ಧಯಾ ಯದಾ । 
ಪುರಾಪವಾರಿತಾ ದ್ವಾರಂ ವಿಶಂತೀ ಮಯ್ಯುಪಾರತೇ 

೩೦ 

ಮಯಿ ಸಂರಂಭಯೋಗೇನ ನಿಸ್ತೀರ್ಯ ಬ್ರಹ್ಮಹೇಲನಮ್‌ । 
ಪ್ರತ್ಯೇಷ್ಠತಂ ನಿಕಾಶಂ ಮೇ ಕಾಲೇನಾಲ್ಲೀಯಸಾ ಪುನಃ 

1೩0 I 

ದ್ವಾಪ್ಲಾವಾದಿಶ್ಯ ಭಗವಾನ್‌ ವಿಮಾನಶ್ರೇಣಿಭೂಷಣಮ್‌। 
ಸರ್ವಾತಿಶಯಯಾ ಲಕ್ಷ್ಮ್ಮಾಜುಪ್ಪಂ ಸ್ವಂ ಧಿಷ್ಟ್ಯಮಾವಿಶತ್‌ 

॥| ೩೨ ॥ 

ತೌ ತು ಗೀರ್ವಾಣಖಯಹಷಭೌ ದುಸ್ತರಾದ್ಧರಿಲೋಕತಃ | 
ಹತಶ್ರಿಯೌ ಬ್ರಹ್ಮಶಾಪಾದಭೂತಾಂ ವಿಗತಸ್ಮಯೌ 

॥1 ೩೩ 

ತದಾ ವಿಕುಂಠಧಿಷಣಾತ್ತ್ರಯೋರ್ನಿಪತಮಾನಯೋಃ | 
ಹಾಹಾಕಾರೋ ಮಹಾನಾಸೀದ್ವಿಮಾನಾಗ್ರ್ಯೇಷು ಪತ್ರಕಾಃ 

॥| ೩೪ ॥ 

ತಾವೇವ ಹ್ಯಧುನಾ ಪ್ರಾಪೌ ಪಾರ್ಷದಪ್ರವರೌ ಹರೇಃ । 
ದಿತೇರ್ಜಠರನಿರ್ವಿಷ್ಟಂ ಕಾಶ್ಯಪಂ ತೇಜ ಉಲ್ಬಣಮ್‌ 


1 ೩೫ ॥ 
ತಯೋರಸುರಯೋರದ್ಯ ತೇಜಸಾ ಯಮಯೋರ್ಜು ವಃ । 
ಆಕ್ಸಿಪ್ರಂ ತೇಜ ಏತರ್ಹಿ ಭಗವಾಂಸ್ಪದ್ದಿಧಿತತಿ 

॥ ೩೬ ॥ 


ವಿಶ್ವಸ್ಯ ಯಃ ಸ್ಥಿತಿಲಯೋದ್ಧವಹೇತುರಾದ್ಳೋ 
ಯೋಗೇಶ್ವದ್ಫರಪಿ ದುರತ್ಯ್ಕಯಯೋಗಮಾಯಃ । 

ಕ್ಷೇಮಂ ವಿಧಾಸ್ಯತಿಸನೋ ಭಗವಾಂಸ್ತ್ರ ಧೀಶ- 
ಸತ್ರಾಸ್ನದೀಯವಿಮೃಶೇನ ಕಿಯಾನಿಹಾರ್ಥಃ ॥ ೩೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಈಗ ಇವರು ಒಡನೆಯೇ ನಿಮ್ಮ ಶಾಪಕ್ಕನುಸಾರವಾಗಿ ದೈತ್ಯ 
ಯೋನಿಯನ್ನು ಪಡೆದು, ಕ್ರೋಧಾವೇಷದಿಂದ ಹೆಚ್ಚಿನ ಏಕಾಗ್ರತೆ 
ಯನ್ನು ಸುದ್ಧಢ ಯೋಗಸಂಪನ್ನರಾಗಿ ಮತ್ತೆ ಬೇಗನೇ ನನ್ನ ಬಳಿಗೆ 
ಹಿಂತಿರುಗುವರು, ಎಂದು ಅಪ್ಪಣೆಕೊಟ್ಟನು. ॥ ೨೬ ॥ 
ಶ್ರೀಬ್ರಹ್ಮದೇವರು ಹೇಳುತ್ತಾರೆ - ಎಲೈ ದೇವತೆಗಳಿರಾ | 
ಅನಂತರ ಆ ಮುನೀಂದ್ರರು ಕಣ್ಣುಗಳಿಗೆ ಹಬ್ಬವಾಗಿರುವ ಭಗವಾನ್‌ 
ವಿಷ್ಣುವನ್ನು ಹಾಗೂ ಸ್ವಯಂಪ್ರಕಾಶವಾದ ವೈಕುಂಠ ಧಾಮವನ್ನು 
ದರ್ಶಿಸಿ, ಸ್ವಾಮಿಗೆ ಪ್ರದಕ್ಷಿಣೆಮಾಡಿ ನಮಸ್ಕರಿಸಿ ಆತನ ಅಪ್ಪಣೆ 
ಪಡೆದು, ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾ ಪರಮಾ 
ನಂದಭರಿತರಾಗಿ ಅಲ್ಲಿಂದ ಹಿಂದಿರುಗಿದರು. ॥ ೨೭-೨೮ ॥ 
ಅನಂತರ ಭಗವಂತನು ತನ್ನ ಅನುಚರರಿಗೆ - "ಹೋಗಿ, ಭಯ 
ಪಡಬೇಡಿರಿ. ನಿಮಗೆ ಮಂಗಳವಾಗಲಿ. ನಾನು ಸರ್ವಸಮರ್ಥ 
ನಾಗಿದ್ದರೂ, ಬ್ರಹ್ಮತೇಜಸ್ಸನ್ನು ಅಳಿಸಲು ಬಯಸುವುದಿಲ್ಲ ಇದೇ 
ನನ್ನ ಅಭಿಪ್ರಾಯವೂ ಆಗಿದೆ. ॥ ೨೯ ॥ ಹಿಂದೊಮ್ಮೆ ನಾನು ಯೋಗ 
ನಿದ್ರೆಯಲ್ಲಿವಿಶ್ರಮಿಸಿದ್ದಾಗ ಒಳಗೆ ಪ್ರವೇಶಿಸುತ್ತಿದ್ದಲಕ್ಷ್ಮೀದೇವಿಯನ್ನು 
ನೀವು ತಡೆದಿದ್ದೀರಿ. ಆಗ ಅವಳೂ ನಿಮಗೆ ಹೀಗೆಯೇ ಶಾಪ 
ಕೊಟ್ಟಿದ್ದಳು. ॥ ೩೦ ॥ ಈಗ ನೀವು ದೈತ್ಯಯೋನಿಯಲ್ಲಿದ್ದು ನನ್ನ 
ಬಗೆಗೆ ಕ್ರೋಧಾಕಾರವಾದ ವೃತ್ತಿಯಿಂದ ಏಕಾಗ್ರತೆಯನ್ನು ಪಡೆದು, 
ಅದರಿಂದ ಈ ವಿಪ್ರಶಾಪದ ಪಾಪದಿಂದ ಬಿಡುಗಡೆಹೊಂದಿ, ಸ್ವಲ್ಪ 
ಸಮಯದಲ್ಲೇ ನನ್ನ ಬಳಿಗೆ ಮರಳಿ ಬರುವಿರಿ ಎಂದು 
ಹೇಳಿದನು. ॥ ೩೧ ॥ ಶ್ರೀಭಗವಂತನು ದ್ವಾರಪಾಲಕರಿಗೆ ಹೀಗೆ 
ಅಪ್ಪಣೆಯನ್ನಿತ್ತು, ವಿಮಾನಗಳ ಸಾಲುಗಳಿಂದ ಅಲಂಕೃತವಾಗಿ 
ಸರ್ವಾತಿಶಯ ಶ್ರೀಸಮೃದ್ಧಿಯಿಂದ ಕೂಡಿದ ತನ್ನ ಧಾಮವನ್ನು 
ಒಳಹೊಕ್ಕನು. ॥ ೩೨ ॥ ದೇವಶ್ರೇಷ್ಠರಾದ ಆ ಜಯ-ವಿಜಯ 
ರಾದರೋ ಉಲ್ಲಂಫಿಸಲಸದಳವಾದ ಬ್ರಾಹ್ಮಣರ ಶಾಪದ ಫಲವಾಗಿ 
ಭಗವದ್ಧಾಮದಲ್ಲೇ ದೈವೀಸಂಪತ್ತನ್ನು ಕಳಕೊಂಡರು. ಅವರ 
ಗರ್ವವೆಲ್ಲ ಕರಗಿಹೋಯಿತು. ॥ ೩೩ ॥ ಅವರು ವೈಕುಂಠ ಲೋಕ 
ದಿಂದ ಬೀಳತೊಡಗಿದಾಗ ಶ್ರೇಷ್ಠವಾದ ವಿಮಾನಗಳಲ್ಲಿ ಕುಳಿತ್ತಿದ್ದ 
ವೈಕುಂಠವಾಸಿಗಳು ಹಾಹಾಕಾರ ಮಾಡತೊಡಗಿದರು. ॥ ೩೪ ॥ 
ಎಲ್ಫೆ ದೇವತೆಗಳಿರಾ ! ಈಗ ದಿತಿಯ ಗರ್ಭದಲ್ಲಿ ಬೆಳಗುತ್ತಿರುವ 
ಕಶ್ಯಪರ ಉಗ್ರವಾದ ತೇಜಸ್ಸಿನಲ್ಲಿ ಭಗವಂತನ ಆ ಪಾರ್ಷದರಾದ 
ಜಯ-ವಿಜಯರು ಪ್ರವೇಶಿಸಿರುವರು. ॥ ೩೫ ॥ ಆ ಇಬ್ಬರ ತೇಜಸ್ಸಿ 
ನಿಂದಲೇ ನಿಮ್ಮೆಲ್ಲರ ತೇಜಸ್ಸು ಕಳೆಗುಂದಿದೆ. ಭಗವಂತನ ವಿಧಾನ 
ದಂತೆಯೇ ಹೀಗೆಲ್ಲಾ ಆಗಿದೆ. ॥ ೩೬ ॥ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ 
ಗಳಿಗೆ ಯಾರು ಕಾರಣನಾಗಿದ್ದಾನೋ, ಯಾರ ಯೋಗ ಮಾಯೆ 
ಯನ್ನು ದೊಡ್ಡ-ದೊಡ್ಡ ಯೋಗಿಗಳೂ ಕಷ್ಟಪಟ್ಟು ದಾಟುವರೋ, 
ತ್ರಿಗುಣಗಳಿಗೆ ನಿಯಾಮಕನಾದ ಆ ಶ್ರೀಹರಿಯೇ ನಮಗೆ ಕ್ಷೇಮ 
ವನ್ನುಂಟು ಮಾಡುವನು. ಈ ವಿಷಯದಲ್ಲಿ ನಾವು ಹೆಚ್ಚು ವಿಚಾರ 
ಮಾಡುವುದರಿಂದ ಏನು ಪ್ರಯೋಜನ ?) “ಪರಮಾತ್ಮನೇ | ನಿನಗೆ 
ಶರಣು' ಎಂದು ಬ್ರಹ್ಮದೇವರು ದೇವತೆಗಳನ್ನು. ಸಂತೈಸಿದರು. ॥೩೭॥ 
ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥ ೧೬ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ ಹೋಡಶೋತಧ್ಯಾಯಃ W O೬ 1 
ಕಾನಾ ಭನಾಾಾಾಾ 


17 ಅಧ್ಯಾಯ] 


ತೃತೀಯ ಸೃಂಧ 


269 


ಹುಸ EE ಸ ಕ 
ಹದಿನೇಳನೆಯ ಅಧ್ಯಾಯ 


ಹಿರಣ್ಯಾಕ್ಟ-ಹಿರಣ್ಯಕಶಿಪುಗಳ ಜನನ- ಹಿರಣ್ಯಾ ಕ್ಷನ ದಿಗ್ವಿಯಯ 


ಮೈತ್ರೇಯ ಉವಾಚ 
ನಿಶಮ್ಯಾತ್ಮಭುವಾ ಗೀತಂ ಕಾರಣಂ ಶಂಕಯೋಜ್ಜಿತಾಃ | 
ತತಃ ಸರ್ವೇ ನ್ಯವರ್ತಂತ ತ್ರಿದಿವಾಯ ದಿವೌಕಸಃ 


won 
ದಿತಿಸ್ತು ಭರ್ತುರಾದೇಶಾದಪತ್ಯ ಪರಿಶಂಕಿನೀ । 
ಪೂರ್ಣೇ ವರ್ಷಶಶೇ ಸಾಧ್ವೀ ಪುತ್ರೌ ಪ್ರಸುಪುವೇ ಯಮೌ 

1 ೨॥ 


ಉತ್ಪಾತಾ ಬಹವಸ್ತತ್ರ ನಿಪೇತುರ್ಜಾಯಮಾನಯೋಃ । 
ದಿವಿ ಭುವ್ಯಂತರಿಕ್ಷೇ ಚ ಲೋಕಸ್ಕೋರುಭಯಾವಹಾಃ 
Ha 


ಸಹಾಚಲಾ ಭುವಶ್ಚೇಲುರ್ದಿಶಃ ಸರ್ವಾಃ ಪ್ರಜಜ್ವಲುಃ । 
ಸೋಲ್ಕಾಶ್ಚಾಶನಯಃ ಪೇತುಃ ಕೇತವಶ್ಚಾರ್ತಿಹೇತವ: 
1೪ 


ವವೌ ವಾಯುಃ ಸುದುಡ್ಪರ್ಶ: ಫೂತ್ಕಾರಾನೀರಯನ್ನುಹು: । 
ಉನ್ಮೂಲಯನ್ನಗಪತೀನ್ವಾತ್ಯಾನೀಕೋ ರಜೋದ್ವಜಃ 
॥೫॥ 


ಉದ್ದಸತ್ತಡಿದಭೋದಘಟಯಾ ನಷ್ಟಭಾಗಣೇ I 
ವ್ಯೋಮ್ನಿ ಪ್ರವಿಷ್ಠತಮಸಾ ನ ಸ್ಥ ವ್ಯಾದೃಶ್ಯತೇ ಪದಮ್‌ 
WE 


ಚುಕ್ರೋಶ ವಿಮನಾ ವಾರ್ಧಿರುದೂರ್ಮಿಃ ಕ್ಷುಭಿತೋದರಃ । 
ಸೋದಪಾನಾಶ ಸರಿತಶುಕುಭುಃ ಶುಷ್ಠಪಂಕಜಾಃ 
ಜ ಚಲ 
1 ೭॥ 


ಮುಹುಃ: ಪರಿಧಯೋ5 ಭೂವನ್ನರಾಹ್ಟೋಃ ಶಶಿಸೂರ್ಯಯೋಃ। 
ನಿರ್ಫಾತಾ ರಥನಿರ್ಹ್ರಾದಾ ವಿವರೇಭ್ಯಃ ಪ್ರಜಜ್ಞಿರೇ 
wu 


ಅಂತರ್ಗ್ರಾಮೇಷು ಮುಖತೋ ವಮಂತ್ಯೋ ವಟ್ನಿಮುಲ್ದಣಮ್‌ | 
ಸೃಗಾಲೋಲೂಕಟಂಕಾರೈ: ಪ್ರಣೇದುರಶಿವಂ ಶಿವಾಃ 
nen 


ಸಂಗೀತವದ್ರೋದನವದುನ್ನಮಯ್ಯ ಶಿರೋಧರಾಮ್‌ । 


ವ್ಯಮುಂಚನ್ವಿವಿಧಾ ವಾಚೋ ಗ್ರಾಮಸಿಂಹಾಸ್ತತಸ್ತತಃ 
॥ ೧೦ ॥ 


[1739110 A 


ಶ್ರೀಮೈತ್ರೇಯರು ಹೇಳುತ್ತಾರೆ - ಅಯ್ಯಾ ವಿದುರನೇ | 
ಬ್ರಹ್ಮದೇವರ ಮಾತಿನಿಂದ ಅಂಧಕಾರದ ಕಾರಣವನ್ನು ತಿಳಿದು 
ಕೊಂಡ ದೇವತೆಗಳ ಶಂಕೆ ದೂರವಾಯಿತು. ಅವರೆಲ್ಲರೂ ಸ ಸ್ವರ್ಗಕ್ಕೆ 
ಹಿಂದಿರುಗಿದರು. ॥ ೧॥ 

ಇತ್ತ ದಿತಿಗೆ ಪತಿಯ ಮಾತಿನಡೆ ಪುತ್ರರಿಂದ ಲೋಕಕ್ಕೆ ಉಪ 
ದ್ರವವು ಉಂಟಾಗಬಹುದೆಂಬ ಶಂಕೆ ಇದ್ದೇ ಇತ್ತು. ಆದ್ಧರಿಂದ ಆ 
ಸಾಧ್ವಿಯು ಪೂರಾ ನೂರು ವರ್ಷಗಳು ಕಳೆದಾಗ ಇಬ್ಬರು ಅವಳಿ 
ಮಕ್ಕಳನ್ನು ಹಡೆದಳು. ॥ ೨ ॥ 

ಆ ಪುತ್ರರು ಹುಟ್ಟಿದಾಗ ಸ್ವರ್ಗದಲ್ಲಿ ಭೂಮಿಯಲ್ಲಿ ಮತ್ತು 
ಅಂತರಿಕ್ಸಗಳಲ್ಲೂ ಅನೇಕ ಉತ್ಪಾತಗಳಾಗತೊಡಗಿದವು. ಅದರಿಂದ 
ಜನರು ಅತ್ಯಂತ ಭಯಗೊಂಡರು. ॥ ೩ ॥ ಅಲ್ಲಲ್ಲಿಭೂಮಿಯೂ, 
ಪರ್ವತಗಳೂ ನಡುಗ ತೊಡಗಿದವು. ಎಲ್ಲ ದಿಕ್ಕುಗಳಲ್ಲಿಯೂ 
ಅಗ್ನಿಜ್ವಾಲೆಗಳು ಉರಿಯಹತ್ತಿದವು. ಎಲ್ಲೆಡೆ ಉಲ್ಕೆಗಳು ಉದುರಿ 
ದವು. ಸಿಡಿಲು ಬಡಿಯ ತೊಡಗಿತು. ಆಕಾಶದಲ್ಲಿ ಅನಿಷ್ಠಸೂಚಕ 
ಧೂಮಕೇತುಗಳು ಕಾಣಿಸಿಕೊಂಡವು. ॥ ೪ ॥ ಸೊಯ್ಯನೇ ಶಬ್ದ 
ಮಾಡುತ್ತಾ ಸೋಂಕಿದವರಿಗೆ ಸಂಕಷ್ಟವನ್ನುಂಟುಮಾಡುತ್ತಾ, ದೊಡ್ಡ- 
ದೊಡ್ಡಮರಗಳನ್ನು ಬುಡಮೇಲಾಗಿಸುತ್ತಾ ಅಸಹ್ಯವಾದ ಬಿರುಗಾಳಿ 
ಬೀಸತೊಡಗಿತು. ಆಗ ಸುಳಿಗಾಳಿಯು ಸೇನೆಯಂತೆಯೂ, ಧೂಳೀ 
ಪಟಲವು ಧ್ವಜದಂತೆಯೂ ಕಂಡುಬರುತ್ತಿತ್ತು. ॥ ೫ ॥ ಕೋಲ್ಮಿಂಚು 
ಮತ್ತೆ-ಮತ್ತೆ ಸುಳಿಯುತ್ತಾ ವಿಕಟವಾಗಿ ನಗುತ್ತಿದೆಯೋ ಎಂಬಂತಿತ್ತು. 
ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಯಾವುದೂ ಕಾಣಿಸ 
ದಷ್ಟು ದಟ್ಟವಾಗಿ ಮೋಡಗಳು ಮುಸುಕಿದವು. ಇದರಿಂದ ಎಲ್ಲೆಡೆ 
ಏನೂ ಕಾಣಿಸದಷ್ಟು ಗಾಢಾಂಧಕಾರವು ಮುಸುಕಿತು. ॥ ೬ ॥ 
ಸಮುದ್ರವು ಗಟ್ಟಿಯಾಗಿ ಗೋಳಿಡುತ್ತದೋ ಎಂಬಂತೆ ಭೋರ್ಗರೆ 
ಯುತ್ತಿತ್ತು. ಆಕಾಶದೆತ್ತರಕ್ಕೆ ಏಳುವ. ರುದ್ರತೆರೆಗಳಿಂದ ಅದರಲ್ಲಿನ 
ಜಲಚರಗಳೆಲ್ಲವೂ ತತಮಳಗೊಂಡವು. ನದಿಗಳು, ಕೆರೆ, ಕುಂಟೆ- 
ಕೊಳಗಳಲ್ಲಿ ನೀರು ಬತ್ತಿಹೋಗಿ ಅದರಲ್ಲಿದ್ದ ಕಮಲಗಳು ಒಣಗಿ 
ಹೋದುವು. ॥ ೭ ॥ ಸೂರ್ಯ-ಚಂದ್ರರಿಗೆ ಮತ್ತೆ-ಮತ್ತೆ ಗ್ರಹಣ 
ಹಿಡಿಯುತ್ತಿತ್ತು. ಅವರ ಸುತ್ತಲೂ ಅಮಂಗಳಸೂಚಕವಾದ ಪರಿವೇಷ 
ವೆಂಬ ಮಂಡಲಗಳು ಆವಿರ್ಭವಿಸಿದವು. ಆಕಾಶದಲ್ಲಿ ಮೋಡ 
ಗಳೇ ಇಲ್ಲದ ಗರ್ಜನೆಗಳೂ, ಪರ್ವತ ಗುಹೆಗಳಲ್ಲಿ ಘುರ್ಫುರ 
ಧ್ವ ನಿಗಳೂ ಅಕಾರಣವಾಗಿ ಕೇಳತೊಡಗಿದವು. ॥ ೮ ॥ ಹಳ್ಳಿಗಳಲ್ಲಿ 
೨ ಊರೊಳಗೆ ನರಿಗಳೂ, ಗೂಬೆಗಳೂ ಭಯಾನಕವಾಗಿ ಕೂಗಿ 
ಕೊಳ್ಳುತ್ತಿರಲು ಹೆಣ್ಣುನರಿಗಳು ಬಾಯಿಂದ ಭೀಕರವಾಗಿ ಬೆಂಕಿ 
ಯನ್ನುಗುಳುತ್ತಾ ಅಮಂಗಳವಾಗಿ ಊಳಿಡತೊಡಗಿದವು. ॥ ೯ ॥ 
ಆಲ್ಲಲ್ಲಿನಾಯಿಗಳು ಕತ್ತನೆತ್ತಿಕೊಂಡು ಕೆಲವೊಮ್ಮೆ ಹಾಡುವಂತೆಯೂ, 
ಕೆಲವೊಮ್ಮೆ ಅಳುವಂತೆಯೂ ಕರ್ಕಶವಾಗಿಕೂಗಿಡುತ್ತಿದ್ದವು. n ೧೦ I 
ಕತ್ತೆಗಳ ಹಿಂಡುಗಳು ತಮ್ಮ ಗೊರಸುಗಳಿಂದ ನೆಲವನ್ನು ಗೆಬರುತ್ತಾ 
ವಿಕಟವಾಗಿ ಅರಚುತ್ತಾ, ಮತ್ತೇರಿ ರಭಸದಿಂದ ಕಂಡ-ಕಂಡಲ್ಲಿಗೆ 


270 


ಖರಾಶ್ಚ ಕರ್ಕಶೈಃ: ಕೃತ್ತ: ಖುರೈರ್ಫ್ಗಂತೋ ಧರಾತಲಮ್‌ । 
J ಮತ್ತಾ: ಪರ್ಯಧಾವನ್ಹರೂಥಶಃ 
॥ ೧೧॥ 


ರುದಂತೋ ರಾಸಭತ್ರಸ್ತಾ ನೀಡಾದುದಪತನ್ನಗಾಃ । 
ಘೋಷೇತರಣ್ಯೇ ಚ ಪಶವಃ ಶಕೃನ್ನೂತ್ರಮಕುರ್ವತ 
It ೧೨॥ 


ಗಾವೋತತ್ರಸನ್ನಸ್ಟಗ್‌ ದೋಹಾಸ್ತೋಯದಾಃ ಪೂಯವರ್ಷಿಣಃ। 
ವ್ಯರುದನ್‌ದೇವಲಿಂಗಾನಿ ದ್ರುಮಾಃ ಪೇತುರ್ವಿನಾನಿಲಮ್‌ 
॥ ೧೩ ॥ 
ಗ್ರಹಾನ್ಹುಣ್ಯತಮಾನನ್ಯೇ ಭಗಣಾಂಶ್ಥಾಪಿ' ದೀಪಿತಾಃ । 
ಅತಿಚೇರುರ್ವಕ್ರಗತ್ಯಾ ಯುಯುಧುಶ್ಚ ಪರಸ್ಪರಮ್‌ 
॥ ೧೪ ॥ 
ದೃಷ್ಟಾನ್ಯಾಂಶ್ಚ ಮಹೋತ್ಪಾತಾನತತ್ತತ್ತ್ವವಿದ: ಪ್ರಜಾಃ । 
ಬ್ರಹ್ಮಪುತ್ರಾನೃತೇ ಭೀತಾ ಮೇನಿರೇ ವಿಶ್ವಸಂಪ್ಲವಮ್‌ 
॥ ೧೫ ॥ 


ತಾವಾದಿದೈೆತ್ಕ್‌ ಸಹಸಾ ವ್ಯಜ್ಯಮಾನಾತ್ಸಪೌರುಪೌ । 
ವವೃಧಾತೇತಶ್ಠಸಾರೇಣ ಕಾಯೇನಾದ್ರಿಪತೀ ಇವ 
I ೧೬ ॥ 
ದಿವಿಸ್ಪ ಖ್‌ ಹೇಮಕಿರೀಟಕೋಟಿಭಿ- 
ರ್ನಿರುದ್ಧ ಕಾಷ್ಠೌ ಸ್ಫುರದಂಗದಾಭುಜೌ 
ಗಾಂ ಕಂಪಯಂತೌ ಚರಣೈಃ ಪದೇ ಪದೇ 
ಕಟ್ಯಾ ಸುಕಾಂಚ್ಯಾರ್ಕಮತೀತ್ಯ ತಸ್ಥತುಃ 
ಪ್ರಜಾಪತಿರ್ನಾಮ ತಯೋರಕಾರ್ಷೀದ್‌ 
ಯಃ ಪ್ರಾಕ್‌ಸ್ವ ದೇಹಾದ್ಯಮಯೋರಜಾಯತ । 
ತಂ ವೈ ಹಿರಣ್ಯಕಶಿಪುಂ ವಿದುಃ ಪ್ರಜಾ 
ಯಂ ತಂ ಹಿರಣ್ಯಾಕ್ಷಮಸೂತ ಸಾಗ್ರತಃ 
ಚಕ್ರೇ ಹಿರಣ್ಯಕಶಿಪುರ್ದೊೋರ್ಭ್ಯಾಂ ಬ್ರಹ್ಮವರೇಣ ಚ । 
ವಶೇ ಸಪಾಲಾಲ್ಲೋಕಾಂಸ್ಪೀನಕುತೋಮೃತ್ಯುರುದ್ದತಃ 
॥೧೯॥ 
ಹಿರಣ್ಯಾಕ್ಟೋರನುಜಸ್ತಸ್ಯ ಪ್ರಿಯಃ ಪ್ರೀತಿಕೃದನ್ಹಹಮ್‌ । 
ಗದಾಪಾಣಿರ್ದಿವಂ ಯಾತೋ ಯುಯುತ್ತುರ್ಮ್ಯಗಯನ್ರಣಮ್‌ 
॥ ೨೦॥ 


ತಂ ವೀಕ್ಷ್ಯ ದುಃಹಹಜವಂ ರಣತ್ಕಾಂಚನನೂಪುರಮ್‌ । 
ವೈಜಯಂತ್ಯಾ ಪ್ರಜಾ ಜುಷ್ಪಮಂಸನ್ಯಸ್ತಮಹಾಗದಮ್‌ 
॥ ೨೧॥ 


॥ ೧೭॥ 


u ೧೮ ॥ 


[17391108 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ಓಡತೊಡಗಿದವು. ॥ ೧೧॥ ಆ ಕತ್ತೆಗಳ ಕೆಟ್ಟ ಶಬ್ದಕ್ಕೆ ಹೆದರಿದ 
ಹಕ್ಕಿಗಳು ಅಳುವಿನ ಧ್ವನಿಮಾಡುತ್ತಾ ಗೂಡುಗಳಿಂದ ಹೊರಕ್ಕೆ 
ಹಾರಿದವು. ದೊಡ್ಡಿಗಳಲ್ಲಿಕಟ್ಟಿಹಾಕಿದ ಮತ್ತು ಕಾಡಿನಲ್ಲಿಮೇಯುತ್ತಿದ್ದ 
ಹಸುಗಳು, ಹೋರಿಗಳು ಮುಂತಾದ ಪಶುಗಳು ಅಂಜಿಕೆಯಿಂದ 
ಮಲ-ಮೂತ್ರ ವಿಸರ್ಜಿಸ ತೊಡಗಿವು. ॥ ೧೨ ॥ ಆಕಳುಗಳು 
ಭಯಗೊಂಡು ಹಾಲಿನ ಬದಲಿಗೆ ತಮ್ಮ ಕೆಚ್ಚಲುಗಳಿಂದ ರಕ್ತವನ್ನೇ 
ಸುರಿಸಿದವು. ಮೋಡಗಳು ಕೀವಿನ ಮಳೆ ಗರೆದವು. ದೇವತಾ 
ಮೂರ್ತಿಗಳಕಣ್ಣುಗಳಿಂದಕಣ್ಣೀರು ಸುರಿಯತೊಡಗಿತು. ಬಿರುಗಾಳಿ 
ಬೀಸದೆಯೇ ಮರಗಳು ನೆಲಕ್ಕುರುಳುತ್ತಿದ್ದವು. ॥ ೧೩ ॥ 

ಶನಿ, ರಾಹು ಮುಂತಾದ ಕ್ರೂರ ಗ್ರಹರು ಪ್ರಬಲರಾಗಿ ಚಂದ್ರ, 
ಬೃಹತ ಮುಂತಾದ ಶುಭಗ್ರಹರನ್ನು ಮತ್ತು ನಕ್ಷಕಗಳನ್ನೂ ಅತಿಕ್ರಮಿಸಿ 
ವಕ್ರಗತಿಯಲ್ಲಿ ಚಲಿಸಿ ಪರಸ್ಪರವಾಗಿ ಯುದ್ಧ ಮಾಡತೊಡಗಿದವು. 
॥ ೧೪॥ ಇಂತಹ ಇನ್ನೂ ಅನೇಕ ಉತ್ಪಾತಗಳನ್ನು ಕಂಡು 
ಸನಕಾದಿಗಳನ್ನು ಬಿಟ್ಟು ಉಳಿದೆಲ್ಲ ಜೀವಿಗಳು ಗಾಬರಿಗೊಂಡವು. 
ಈ ಉತ್ಪಾತಗಳ ಮರ್ಮವನ್ನರಿಯದೆ - "ಇನ್ನೇನು ಜಗತ್ತಿನ 
ಪ್ರಳಯವೇ ಆಗಿಬಿಡುವುದು' ಎಂದು ಭಾವಿಸಿದರು. ॥ ೧೫ ॥ 

ಆದಿ ದೈತ್ಯರಾದ ಅವರಿಬ್ಬರೂ ಹುಟ್ಟುತ್ತಲೇ ತಮ್ಮ ಭಯಂಕರ 
ವಾದ ಪೌರುಷವನ್ನು ಪ್ರಕಟಪಡಿಸುತ್ತಾ ಬಹುಬೇಗನೇ ಉಕ್ಕಿ 
ನಂತಹ ತಮ್ಮ ಕಠೋರ ಶರೀರಗಳೊಂದಿಗೆ ಮಹಾ ಪರ್ವತದಂತೆ 
ಬೆಳೆದರು. ॥ ೧೬ ॥ ಅವರ ಸುವರ್ಣಮಯ ಕಿರೀಟಗಳ ತುದಿಯು 
ಸ್ವರ್ಗವನ್ನು ಮುಟ್ಟುವಷ್ಟು ಅವರು ಎತ್ತರವಾಗಿದ್ದು ಅವರ ವಿಶಾಲ 
ದೇಹಗಳಿಂದ ಎಲ್ಲ ದಿಕ್ಕುಗಳು ಮುಚ್ಚಿಹೋಗಿದ್ದವು. ರತ್ತಬಚಿತ 
ವಾದ ತೋಳ್ಗಳೆಗಳು ಭುಜಗಳಲ್ಲಿ ಹೊಳೆಯುತ್ತಿದ್ದವು. ಅವರು 
ನೆಲದ ಮೇಲೆ ಒಂದೊಂದು ಹೆಜ್ಜೆಯನ್ನಿರಿಸಿದರೂ "ಭೂಮಿಯು 
ನಡುಗುತ್ತಿತ್ತು. ಅವರು ನಿಂತರೆಂದರ ಥಳ- ಥಳಿಸುವ ನಡುದಾರದ 
ಪ್ರಕಾಶದಿಂದ ಸೂರ್ಯನನ್ನೂ ತಿರಸ್ಕರಿಸುವಂತಿತ್ತು. ॥೧೭॥ 
ಹಾಗೆ ಹುಟ್ಟಿದ ಅವಳೀಮಕ್ಕಳಿಗೆ ಪ್ರಜಾಪತಿ ಕಶ್ಯಪರು ನಾಮಕರಣ 
ಮಾಡಿದರು. ಅವರಲ್ಲಿ ತಮ್ಮ ವೀರ್ಯದಿಂದ ದಿತಿಯಗರ್ಭದಲ್ಲಿ 
ಮೊದಲು ಸ್ಥಾಪಿಸಲ್ಪಟ್ಟ ಪುತ್ರನಿಗೆ "ಹಿರಣ್ಯಕಶಿಪು' ಎಂದು ಹೆಸರಿಸಿ 
ದರು. ದಿತಿಯ ಹೊಟ್ಟೆಯಿಂದ ಮೊದಲಿಗೆ ಹೊರಬಂದ ಪುತ್ರನು 
'ಹಿರಣ್ಯಾಕ್ಸೆ ಎಂಬ ಹೆಸರಿನಿಂದ ಖ್ಯಾತನಾದನು. ॥ ೧೮ ॥ 

ಹಿರಿಯವನಾದ ಹಿರಣ್ಯಕಶಿಪುವು ಬ್ರಹ್ಮದೇವರ ವರದಿಂದ 
ತನಗೆ ಯಾರಿಂದಲೂ ಮೃತ್ಯುವಿಲ್ಲವೆಂದು ಭಾವಿಸಿ ಅಹಂಕಾರ 
ದಿಂದ ಕೊಬ್ಬಿಹೋದನು. ತನ್ನ ಭುಜಬಲದಿಂದ ಲೋಕಪಾಲರ 
ಸಹಿತ ಮೂರೂ ಲೋಕಗಳನ್ನು ವಶಪಡಿಸಿಕೊಂಡನು. ॥ ೧೯ ॥ 
ಆತನಿಗೆ ತಮ್ಮನಾದ ಹಿರಣ್ಯಾಕ್ಷನ ಮೇಲೆ ತುಂಬುಪ್ರೀತಿ. 
ಹಿರಣ್ಯಾಕ್ಟನೂ ತನ್ನಣ್ಣನನ್ನು ಬಹುವಾಗಿ ಪ್ರೀತಿಸುತ್ತಾ ಅವನಿಗೆ 
ಪ್ರಿಯವಾಗುವಂತೆ ನಡೆದುಕೊಳ್ಳುತ್ತಿದ್ದನು. ಒಂದು ದಿನ ಆ 
ಹಿರಣ್ಯಾಕ್ಸನು ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ಯುದ್ಧಕ್ಕಾಗಿ 
ಹಂಬಲಿಸುತ್ತಾ ಸ್ವರ್ಗಲೋಕಕ್ಕೆ ಹೋದನು. ॥ ೨೦॥ ಅತನ 
ರೂಪ, ಪರಾಕ್ರಮ ಮತ್ತು ವೇಗಗಳು ಎಲ್ಲರನ್ನು ಭಯಪಡಿಸು 
ವಂತಿತ್ತು. ಕಾಲುಗಳಲ್ಲಿ ಚಿನ್ನದ ಕಾಲಂದುಗೆಗಳು ರುಣ-ರುಣಿ 
ಸುತ್ತಿದ್ದವು. ಕತ್ತಿನಲ್ಲಿ ವಿಜಯಸೂಚಕವಾದ ಮಾಲೆ ಧರಿಸಿದ್ದನು. 
ಹೆಗಲಮೇಲೆ ವಿಶಾಲವಾದ ಗದೆಯು ಮೆರೆಯುತ್ತಿತ್ತು. ॥ ೨೧ ॥ 


17 ಅಧ್ಯಾಯ] 


ತೃತೀಯ ಸೃಂಧ 


ಇಗ 


ಮನೋವೀರ್ಯವರೋತ್ತಿಕ್ಷಮಸ್ಸಣ್ಯಮಕುತೋಭಯಮ್‌ | 
ಭೀತಾ ನಿಲಿಲ್ಕಿರೇ ದೇವಾಸ್ತಾರ್ಕ್ಸ್ವತ್ರಸ್ತಾ ಇವಾಹಯಃ 
॥| ೨೨ ॥ 


ಸ ವೈ ತಿರೋಹಿತಾನ್‌ದಷಾ ) ಪ್ಟ್ಯಾಮಹಸಾ ಸ್ವೇನ ದೈತ್ಯರಾಟ್‌ 1 
ಸೇಂದ್ರಾನ್‌ ದೇವಗಣಾನ್‌ ಕ್ಲೀಬಾನಪಶ್ಶನ್‌ ವ್ಯನದದ್ಭೃಶಮ್‌ 
॥ ೨೩ ॥ 


ತತೋ ನಿವೃತ್ತಃ ಕ್ರೀಡಿಷ್ಯನ್ನಂಭೀರಂ ಭೀಮನಿಃಸ್ಟನಮ್‌ । 
ವಿಜಗಾಹೇ ಮಹಾಸತ್ತೊ ಫಿ ವಾರ್ಧಿಂ ಮತ್ತ ಇವ ದ್ವಿಪಃ 
12೪ 1 
ತಸ್ಥಿನೃವಿಷ್ಟೇ ವರುಣಸ್ಯ ಸೈನಿಕಾ 
ಯಾದೋಗಣಾಃ ಸನ್ನಧಿಯಃ ಸಸಾಧ್ಗಸಾಃ 
ಅಹನ್ಯಮಾನಾ ಅಪಿ ತಸ್ಯ ವರ್ಚಸಾ 
ಪ್ರಧರ್ಷಿತಾ ದೂರತರಂ ಪ್ರದುದ್ರುವುಃ 


u ೨೫ 1 


ಸ ವರ್ಷಪೂಗಾನುದಧೌ ಮಹಾಬಲ- 
ಶ್ಲರನ್ನಹಹೋರ್ಮೀಂಛ್‌ ವಸನೇರಿತಾನ್ನುಹುಃ 

ಮೌರ್ವ್ಯಾಭಿಜಫ್ಲೇ ಗದಯಾ ವಿಭಾವರೀ- 
ಮಾಸೇದಿವಾಂಸ್ತಾತ ಪುರೀಂ ಪ್ರಚೇತಸಃ 


॥ ೨೬ ॥ 


ತತ್ರೋಪಲಭ್ಯಾಸುರಲೋಕಪಾಲಕಂ 
ಯಾದೋಗಣಾನಾಮೃಷಭಂ ಪ್ರಚೇತಸಮ್‌ । 
ಸ್ಥಯನ್ಮಲಬ್ಬುಂ ಪ್ರಣಿಪತ್ಯ ನೀಚವ- 
ಜಗಾದ ಮೇ ದೇಷ್ಯಧಿರಾಜ ಸಂಯುಗಮ್‌ ॥ ೨೭ ॥ 


ತಂ ಲೋಕಪಾಲೋತಧಿಪತಿರ್ಬ್ಯಹಚ್ಛವಾ 
ವೀರ್ಯಾಪಹೋ ದುರ್ಮದವೀರಮಾನಿನಾಮ್‌ 

ವಿಜಿತ್ಯ ಲೋಕೇಆಖಲದೈತ್ಯದಾನವಾನ್‌ 
ಯದ್ರಾಜಸೂಯೇನ ಪುರಾಜಯತ್ಚಭೋ 


॥ ೨೮ ॥ 


ಸ ಏವಮುತ್ತಿಕ್ಷುದೇನ ವಿದ್ವಿಷಾ 
ದೃಢಂ ಪ್ರಲಬ್ಬೋ ಭಗವಾನಪಾಂ ಪತಿಃ 

ರೋಷಂ ಸಮುತ್ಥಂ ಶಮಯನ್ನಯಾ ಧಿಯಾ 
ವ್ಯವೋಚದಂಗೋಪಶಮಂ ಗತಾ ವಯಮ್‌ ॥ ೨೯॥ 


ಪಶ್ಯಾಮಿ ನಾನ್ಯಂ ಪುರುಷಾತ್ಪುರಾತನಾದ್‌ 
ಯಃಸಂಯುಗೇತ್ವಾಂ ರಣಮಾರ್ಗಕೋವಿದಮ್‌ 

ಆರಾಧಯಿಷ್ಯತ್ಯಸುರರ್ಷಭೇಹಿ ತಂ 
ಮನಸ್ವಿನೋ ಯಂ ಗೃಣತೇ ಭವಾದೃಶಾಃ 


॥೩೦॥ 


[1739110 0 


ಮನೋಬಲ, ದೇಹಬಲ ಮತ್ತು ಬ್ರಹ್ಮದೇವರಿಂದ ಪಡೆದ ವರ 
ಬಲಗಳಿಂದ ಆತನು ಉನ್ನತ್ತನಾಗಿದ್ದನು. ಆದ್ದರಿಂದ ಅವನು 
ನಿರಂಕುಶನಾಗಿ, ಯಾರಿಗೂ ಹೆದರದೆ ವರ್ತಿಸುತ್ತಿದ್ದನು. ಆತನನ್ನು 
ಕಂಡೊಡನೆ ದೇವತೆಗಳು - ಗರುಡನನ್ನು ಕಂಡ ಸರ್ಪಗಳಂತೆ 
ಭಯಗ್ರಸ್ತರಾಗಿ ಎಲ್ಲೆಲ್ಲೋ ಅವಿತುಕೊಂಡರು. ॥ ೨೨ ॥ ನನ್ನೆ 
ದುರಿಗೆ ಮಹಾ ಸತ್ತ್ವಶಾಲಿಗಳಾದ ಇಂದ್ರಾದಿ ದೇವತೆಗಳೂ ತನ್ನ 
ತೇ”ಸ್ಸಿಗೆ ಅಂಜಿ ಹೇಡಿಗಳಾಗಿ ಅವಿತುಕೊಂಡಿರುವುದನ್ನು ಕಂಡ ಆ 
ದೈತ್ಯರಾಜ ಹಿರಣ್ಯಾಕ್ಸನು ಮತ್ತೆ-ಮತ್ತೆ ಭಯಂಕರವಾಗಿ ಗರ್ಜಿಸ 
ತೊಡಗಿದನು. ॥ ೨೩ ॥ ಮತ್ತೆ ಆ ಮಹಾಬಲಶಾಲಿಯಾದ ದೈತ್ಯನು 
ಅಲ್ಲಿಂದ ಹಿಂದಿರುಗಿ ಜಲಕ್ರೀಡೆಯನ್ನಾಡಬೇಕೆಂದು. ಬಯಸಿ 
ಮದ್ದಾನೆಯಂತೆ ತರಂಗಮಾಲೆಗಳಿಂದ ಭೀಕರವಾಗಿ ಗರ್ಜಿಸುತ್ತಿದ್ದ 
ಗಂಭೀರವಾದ ಸಮುದ್ರದೊಳಗೆ ನುಗ್ಗಿದನು. ॥ ೨೪ ॥ 

ಅವನು ಸಮುದ್ರದೊಳಗೆ ಹೆಜ್ಜೆಯಿಡುತ್ತಲೇ ಅಲ್ಲಿದ್ದ ವರುಣನ 
ಸೈನಿಕರಾದ ಜಲಚರ ಜೀವಿಗಳೆಲ್ಲವೂ ತಬ್ಬಿಬ್ಬಾಗಿ, ಆತನು ತಮ್ಮನ್ನು 
ಏನೂ ಮಾಡದಿದ್ದರೂ ಆತನ ತೇಜಸಿನಿಂದಲೇ ಹೆದರಿ ದೂರಕ್ಕೆ 
ಓಡಿಹೋದವು. ॥ ೨೫ ॥ ಆ ಮಹಾಬಲಶಾಲಿಯಾದ ದೈತ್ಯನು 
ಅನೇಕ ವರ್ಷಗಳ ಕಾಲ ಆ ಕಡಲಿನಲ್ಲೇ ವಿಹರಿಸುತ್ತಿದ್ದನು. ಅಲ್ಲಿಯೂ 
ತನಗೆ ಯಾರೂ ಎದುರಾಳಿಯು ಸಿಗದಿರುವಾಗ ಆತನು ವಾಯು 
ವೇಗದಿಂದ ಮೇಲಕ್ಕೆ ಏಳುತ್ತಿದ್ದ ಪ್ರಚಂಡವಾದ ತರಂಗಗಳನ್ನೇ ತನ್ನ 
ಉಕ್ಕಿನ ಗದೆಯಿಂದ ಅಪ್ಪಳಿಸುತ್ತಿದ್ದವು. ಹೀಗೆಯೇ ಸುತ್ತಾಡುತ್ತಾ 
ಆತನು ವರುಣದೇವರ ರಾಜಧಾನಿಯಾದ ವಿಭಾವರೀಪುರಿಯನ್ನು 
ತಲುಪಿದನು. ॥ ೨೬ ॥ ಅಲ್ಲಿ ಅವನು ಪಾತಾಳಲೋಕದ ಅಧಿ 
ಪತಿಯೂ, ಜಲಚರಗಳ ಒಡೆಯನೂ ಆದ ವರುಣನನ್ನು ನೋಡಿ, 
ಅವನನ್ನು ಗೇಲಿ-ಕುಚೋದ್ಯಗಳನ್ನು ಮಾಡುತ್ತಾ, ನೀಚ- ಮನುಷ್ಯ 
ನಂತೆ ಅವನಿಗೆ ನಮಸ್ಕರಿಸಿದನು. ಮತ್ತೆ ಹುಸಿನಗೆಯಿಂದ ವ್ಯಂಗ 
ವಾಗಿ - ಮಹಾರಾಜಾ | ನನಗೆ ಯುದ್ಧ ಭಿಕ್ಷೆಯನ್ನು ಕೊಡಿರಿ ಎಂದು 
ನುಡಿದನು. ॥ ೨೭ ॥ ಪ್ರಭುಗಳೇ! ನೀವಾದರೋ ಲೋಕಪಾಲರು, 
ರಾಜಾಧಿರಾಜರು, ಮಹಾ ಕೀರ್ತಿಶಾಲಿಗಳು. ತಮ್ಮನ್ನು ಮಹಾವೀ 
ರರೆಂದು ತಿಳಿದುಕೊಂಡಿದ್ದವರ ಮದವನ್ನು ಮರ್ದನ ಮಾಡಿದ 
ವರು ನೀವು. ಮೊದಲೊಮ್ಮೆ ಲೋಕದ ಎಲ್ಲ ದೈತ್ಯ-ದಾನ ವರನ್ನು 
ಸೋಲಿಸಿ ರಾಜಸೂಯ ಯಜ್ಞವನ್ನೂ ಮಾಡಿದ್ದೀರಿ. ॥ ೨೮ ॥ 

ಆ ಮದೋನ್ನತ್ತ ಶತ್ರುವಿನ ಇಂತಹ ಹೀಯಾಳಿಕೆಯ ಮಾತನ್ನು 
ಕೇಳಿ ವರುಣನಿಗೆ ಮಿತಿಮೀರಿದ ಕೋಪವುಂಟಾದರೂ, ಅವನು 
ತನ್ನ ಬುದ್ಧಿಬಲದಿಂದ ಉಮ್ಮಳಿಸಿದ ಕ್ರೋಧವನ್ನು ನುಂಗಿಕೊಂಡು 
ಅವನಿಗೆ ಇಂತೆಂದನು - ಅಯ್ಯಾ ವೀರಾಗ್ರಣಿಯೇ! ಈಗ ನನಗೆ 
ಯುದ್ಧದ ಯಾವುದೇ ಪು ಉಳಿಯಲಿಲ್ಲ ॥ I 
ನಿನ್ನಂತಹ ರಣಕುಶಲಿಯನ್ನು ಯುದ್ಧದಲ್ಲಿ ಸಂತೋಷಪ! 
ಪುರಾಣಪುರುಷೋತ್ತಮನಾದ ಭಗವಂತನಲ್ಲದೆ ಬೇರೆ as 
ಕಂಡುಬರುವುದಿಲ್ಲ ದೈತ್ಯರಾಜನೇ | ನೀನು ಆತನ ಬಳಿಗೆ ಹೋಗು. 

ಅವನೇ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವನು. ನಿನ್ನಂತಹ ವೀರಾ 

ಗ್ರಣಿಗಳು ಆತನ ಪರಾಕ್ರಮವನ್ನೇ ಹಾಡಿ ಹೊಗಳುತ್ತಾರೆ. a0 n 


272 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ತಂ ವೀರಮಾರಾದಭಿಪದ್ಯ್ಧ ವಿಸ್ಮಯಃ 


ಶಯಿಷ್ಯಸೇ ವೀರಶಯೇ ಶ್ವಭಿರ್ವೃತಃ । 
ಯಸ್ಸದ್ದಿಧಾನಾಮಸತಾಂ ಪ್ರಶಾಂತಯೇ 


ರೂಪಾಣಿ ಧತ್ತೇ ಸದನುಗ್ರಹೇಚ್ಛಯಾ ॥ ೩೧ ॥ 


ಆತನು ಮಹಾವೀರಾಧಿವೀರನು. ಅವನ ಬಳಿಗೆ ಹೋದೊ 
ಡನೆಯೇ ನಿನ್ನ ಗರ್ವವು ಇಳಿದುಹೋಗಿ, ನೀನು ನಾಯಿಗಳಿಂದ 
ಸುತ್ತುವರಿಯಲ್ಪಟ್ಟುವೀರಶಯ್ಯೆಯಲ್ಲಿಮಲಗುವೆ. ಅವನು ನಿನ್ನಂತಹ 
ದುಷ್ಟರನ್ನು ನಿಗ್ಗಹಿಸಿ, ಸತ್ತುರುಷರನ್ನು ಸಲಹುವುದಕ್ಕಾಗಿ ನಾನಾ 
ರೂಪಗಳನ್ನು ಧರಿಸುತ್ತಾ ಇರುತ್ತಾನೆ. ॥ ೩೧ ॥ 
ಹದಿನೇಳನೆಯ ಅಧ್ಯಾಯವು ಮುಗಿಯಿತು. ॥ ೧೭ ॥ 


ಇತಿ ಶ್ರೀಮದ್ಜಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ಹಿರಣ್ಯಾಕ್ಷದಿಗ್ಲಿಜಯೇ ಸಪ್ತದಶೋ5 ಧ್ಯಾಯಃ ॥ ೧೭॥ 


ವರಾಹ ಪ್ರ ಫೀವಾ 


ಹದಿನೆಂಟನೆಯ ಅಧ್ಯಾಯ 
ಹಿರಣ್ಯಾಕ್ಷನೊಡನೆ ಭಗವಾನ್‌ ಶ್ರೀವರಾಹದೇವರ ಯುದ್ಧ 


ಮೈತ್ರೇಯ ಉವಾಚ 


ತದೇವಮಾಕರ್ಣ್ಯ ಜಲೇಶಭಾಷಿತಂ 
ಮಹಾಮನಾಸ್ತದ್ವಿಗಣಯ್ಯ ದುರ್ಮದಃ 
ಹರೇರ್ವಿದಿತ್ವಾ ಗತಿಮಂಗ ನಾರದಾದ್‌ 
ರಸಾತಲಂ ನಿರ್ವಿವಿಶೇ ತ್ವರಾನ್ಥಿತಃ 


॥ ೧ ॥ 


ದದರ್ಶ ತತ್ರಾಭಿಜಿತಂ ಧರಾಧರಂ 
ಪ್ರೋನ್ನೀಯಮಾನಾವನಿಮಗ್ರದಂಷ್ಚಯಾ 

ಮುಷ್ಪಂತಮಕ್ಲಾ ಸ್ವರುಚೋರರುಣಶ್ರಿಯಾ 
ಜಹಾಸ ಚಾಹೋ ವನಗೋಚರೋ ಮೃಗು 


॥ ೨॥ 


ಆಹೈನಮೇಹ್ಯಜ್ಞ ಮಹೀಂ ವಿಮುಂಚ ನೋ 
ರಸೌಕಸಾಂ ವಿಶ್ವಸ್ವಜೇಯಮರ್ಪಿತಾ 

ನ ಸ್ವಸ್ತಿ ಯಾಸ್ಯಸ್ಯನಯಾ ಮಮೇಕ್ಷತಃ 
ಸುರಾಧಮಾಸಾದಿತಸೂಕರಾಕೃತೇ 


॥ ೩ ॥ 


ತ್ವಂ ನಃ ಸಪತೆ ಕ್ಲೈ ರಭವಾಯ ಕಿಂ ಭೃತೋ 
ಯೋ ಮಾಯಯಾ ಹಂತ್ಯ ಸುರಾನ್ನರೋಕ್ಕಜಿತ್‌ 

ತ್ವಾಂ ಯೋಗಮಾಯಾಬಲಮಲ್ಲಪೌರುಷಂ 

ಸಂಸ್ಥಾಪ್ಯ ಮೂಢ ಪ್ರಮೃಜೇ ಸುಹೃಚ್ಛುಚಃ 


11 ೪ ॥ 


[17391100 


ಶ್ರೀಮೈತ್ರೇಯರು ಹೇಳುತ್ತಾರೆ - ಮಹಾತ್ಮನಾದ ವಿದುರನೇ! 
"ಶ್ರೀಹರಿಯು ನಿನ್ನನ್ನು ಯುದ್ಧದಲ್ಲಿ ಕೊಲ್ಲುವನು' ಎಂಬ ವರುಣ 
ದೇವರ ಮಾತನ್ನು ಕೇಳಿ ಆ ಉನ್ನತ್ತನಾದ ಹಿರಣ್ಯಾಕ್ಷನಿಗೆ ಸ್ವಲ್ಪವೂ 
ಅಂಜಿಕೆಯಾಗಲಿಲ್ಲ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತನಗೆ ತಕ್ಕ 
ಶತ್ರುವಾದ ಆ ಹರಿಯು ಎಲ್ಲಿದ್ದಾನೆ ಎಂದು ಒಡನೆಯೇ ನಾರದ 
ರಿಂದ ತಿಳಿದುಕೊಂಡು ರಭಸದಿಂದ ರಸಾತಳವನ್ನು ಹೊಕ್ಕನು. 
॥ ೧॥ ಅಲ್ಲಿಅವನು ವಿಶ್ವವಿಜಯಿಯಾದ ಆ ವರಾಹಭಗವಂತನು 
ಭೂಮಿಯನ್ನು ತನ್ನ ಕೋರೆದಾಡೆಗಳ ಮೇಲಿರಿಸಿಕೊಂಡು ಮೇಲಕ್ಕೆ 
ಬರುತ್ತಿರುವುದನ್ನು ಕಂಡನು. ಅವನು ತನ್ನ ಕೆಂಗಣ್ಣಿನ ಕಾಂತಿಯಿಂದ 
ಪರರ ತೇಜಸ್ಸನ್ನು ಕಸಿದುಕೊಳ್ಳುತ್ತಾ ಮುನ್ನಡೆಯುತ್ತಿದ್ದಾನೆ. ಆತ 
ನನ್ನು ನೋಡಿದೊಡನೆಯೇ ದೈತ್ಯನು ಘೊಳ್ಳನೆ ನಕ್ಕು - "ಅರೇ! ಈ 
ಕಾಡಿನ ಪಶುವು ಇಲ್ಲಿಗೆ ಎಲ್ಲಿಂದ ಬಂತು ?' ಎಂದು ಅಪಹಾಸ್ಯ 
ಮಾಡಿದನು. ॥ ೨ ॥ ಎಲವೋ ಮೂಢನೇ | ಇತ್ತ ಬಾ. ಈ ಭೂಮಿ 
ಯನ್ನು ಬಿಟ್ಟುಬಿಡು. ಇದನ್ನು ವಿಶ್ವಕರ್ತನಾದ ಬ್ರಹ್ಮನು ರಸಾತಳ 
ದಲ್ಲಿ ವಾಸಿಸುವ ನಮ್ಮ ವಶಕ್ಕೆ ಒಪ್ಪಿಸಿರುವನು. ಎಲ್ಫೆ ಹಂದಿಯ 
ರೂಪವನ್ನಾಂತ ಸುರಾಧಮನೇ | ನನ್ನ ಕಣ್ಣು ಎದುರಿಗೆ ಇದನ್ನು 
ಎತ್ತಿಕೊಂಡು ನೆಮ್ಮದಿಯಾಗಿ ಹೋಗಲಾರೆ. ॥ ೩ ॥ ನೀನು 
ಮಾಯೆಯಿಂದ ಅಡಗಿಕೊಂಡೇ ದೈತ್ಯರನ್ನು ಜಯಿಸಿಕೊಂಡು 
ಬಿಡುವೆ. ಹೀಗೆ ಮೋಸದಿಂದ ನಮ್ಮನ್ನು ಕೊಲ್ಲುವುದಕ್ಕಾಗಿಯೇ 
ನಿನ್ನನ್ನು ನಮ್ಮ ಶತ್ರುಗಳು ಸಾಕಿದ್ದಾರೋ ? ನಿನ್ನ ಬಲವಾದರೋ 
ಯೋಗಮಾಯೆ ಒಂದೇ ಆಗಿದೆ. ಅದನ್ನು ಬಿಟ್ಟು ನಿನ್ನಲ್ಲಿ ಬೇರೆ 
ಪೌರುಷವೇನಿದೆ ? ಇಂದು ನಿನ್ನನ್ನು ಮುಗಿಸಿ ನನ್ನ ಬಂಧುಗಳ 
ದುಃಖವನ್ನು ದೂರಮಾಡುವೆನು. ॥ ೪ ॥ ಇಂದು ನಾನು ಬೀಸುವ 
ಗದೆಯ ಏಟಿನಿಂದ ನಿನ್ನ ತಲೆಯು ಒಡೆದುಹೋಗಿ ನೀನು 


18 ಅಧ್ಯಾಯ] 


ತೃತೀಯ ಸೃಂಧ 


273. 


ತ್ವಯಿ ಸಂಸ್ಥಿತೇ ಗದಯಾ ಶೀರ್ಣಶೀರ್ಷ- 
ಣೃಸ್ಧದ್ಚುಜಚ್ಕುತಯಾ ಯೇ ಚೆ ತುಭ್ಯಮ್‌ 

ಬಲಿಂ ಹರಂತ್ಯ ಎಸೆಯೋ ಯೇ ಚ ದೇವಾಃ 
ಸ್ವಯಂ ಸರ್ವೇ ನ ಭವಿಷ್ಯಂತ್ಯಮೂಲಾಃ 


ಸ ತುದ್ಧ ಮಾನೋರರಿದುರುಕ್ತ ತೋಮರೈ- 
ರ್ದಂಪ್ಪಾಗ್ರಗಾಂ ಗಾಮುಪಲಕ್ಷ್ಯ ಭೀತಾಮ್‌ 

ತೋದಂ ಮೃಷನ್ನಿರಗಾದಂಬುಮಧ್ಯಾದ್‌ 
ಗ್ರಾಹಾಹತಃ ಸಕರೇಣುರ್ಯಥೇಭಃ 


ತಂ ನಿಃಸರಂತಂ ಸಲಿಲಾದನುದ್ರುತೋ 
ಹಿರಣ್ಯಕೇಶೋ ದ್ವಿರದಂ ಯಥಾ ರುಷಃ 

ಕರಾಲದಂಷ್ಟೋತ ಶನಿನಿಸ್ಪನೋತ ಬ್ರವೀತ್‌ 
ಗತಜ್ರಿಯಾಂಕಿಂತ್ವ ಸತಾಂ ವಿಗರ್ಜಿತಮ್‌ 


ಸ ಗಾಮುದಸ್ತಾತಲಿಲಸ್ಯ ಗೋಚರೇ 
ಎನ್ನಸ್ಥ  ತಸ್ಕಾಮದಧಾತ್ತಸತ್ತಮ್‌ 
ಅಭಿಷ್ಟುತೋ ವಿಶ್ವಸ್ಜಜಾ ಪ್ರಸೂನೈ- 
ರಾಪೂರ್ಯಮಾಣೋ ಎಿಬುಧ್ಳೆ: ಪಶ್ಕತೋಶರೇಃ 


ಪರಾನುಷಕ್ತಂ ತಪನೀಯೋಪಕಲ್ಲಂ 
ಮಹಾಗದಂ ಕಾಂಚನಚಿತ್ರದಂಶಮ್‌ 

ಮರ್ಮಾಣ್ಯ್ಕಭೀಕ್ಷಂ ಪ್ರತುದಂತಂ ದುರುಕ್ಷೆಃ 
ಪ್ರಚಂಡ ಮನ್ಯುಃ ಪ್ರಹಸಂಸ್ತಂ ಬಭಾಷೇ 


ಶ್ರೀಭಗವಾನುವಾಚ 


ಸತ್ಯಂ ವಯಂ ಭೋ ವನಗೋಚರಾ ಮೃಗಾ 
ಯುಷ್ಮದ್ಧಿಧಾನ್ಮಗಯೇ ಗ್ರಾಮಸಿಂಹಾನ್‌ 

ನ ಮೃತ್ಯುಪಾಶೈಃ ಪ್ರತಿಮುಕ್ತಸ್ಯ ವೀರಾ 
ಎಕತ್ನನಂ ತವ ಗೃಹ್ಲಂತ್ಯಭದ್ರ 


ಏತೇ ವಯಂ ನ್ಯಾಸಹರಾ ರಸೌಕಸಾಂ 
ಗತಹ್ರಿಯೋ ಗದಯಾ ದ್ರಾವಿತಾಸ್ಟೇ 

ತಿಷ್ಠಾಮಹೇ5 ಥಾಪಿ ಕಥಂಚಿದಾಜೌ 
ಸ್ಥೇಯಂ ಕ್ವಯಾಮೋ ಬಲಿನೋತ್ಪಾದ್ಯ ವೈರಮ್‌ 


॥ ೫ ॥ 


Ht 


॥ ೭ ॥ 


ಳ॥ 


॥ ೯ ॥ 


॥ ೧೦॥ 


॥ ೧೧॥ 


ಸತ್ತು ಹೋದಾಗ ನಿನ್ನನ್ನು ಆರಾಧಿಸುತ್ತಿರುವ ದೇವತೆಗಳೂ, 
ಯಷಿಗಳೂ ಬೇರುಕಿತ್ತ ಮರದಂತೆ ತಾವಾಗಿಯೇ ನಾಶವಾಗಿ 
ಹೋಗುವರು. ॥ ೫ ॥ 

ಹಿರಣ್ಯಾಕ್ಟನು ಭಗವಂತನನ್ನು ದುರ್ವಚನಗಳೆಂಬ ಬಾಣ 
ಗಳಿಂದ ನೋಯಿಸುತ್ತಿದ್ದರೂ, ಕೋರೆಹಲ್ಲುಗಳ ತುದಿಯಲ್ಲಿದ್ದ 
ಭೂದೇವಿಯು ಅಸುರನ ಬೆದರಿಕೆಯಿಂದ ಭಯಗೊಂಡಿರು 
ವುದನ್ನು ಮನಗಂಡು, ಶತ್ರುವಿನ ವಾಗ್ದಾಣಗಳನ್ನು ಸ್ವಾಮಿಯು 
ಸಹಿಸಿಕೊಂಡು - ಮೊಸಳೆಯ ಏಟುತಿಂದ ಗಜರಾಜನು ತನ್ನ 
ಹೆಣ್ಣಾನೆಯೊಡನೆ ಹೊರಬರುವಂತೆ ನೀರಿನಿಂದ ಹೊರಬರುತ್ತಿ 
ದ್ದನು. ॥ ೬ ॥ ಹೀಗೆ ತನ್ನ ಹೀಯಾಳಿಕೆಗೆ ಯಾವ ಉತ್ತರವನ್ನೂ 
ಕೊಡದೇ ಶ್ರೀವರಾಹಮೂರ್ತಿಯು ನೀರಿನಿಂದ ಹೊರಗೆ ಹೊಗು 
ತ್ತಿರುವುದನ್ನು ಕಂಡಾಗ ಹಳದಿಯ ತಲೆಗೂದಲು ಮತ್ತು 
ತೀಕ್ಷ್ಣವಾದ ಕೋರೆಹಲ್ಲುಗಳಿಂದ ಕೂಡಿದ್ದ ಆ ದೈತ್ಯನು ಮೊಸಳೆ 
ಯು ಆನೆಯನ್ನು ಅಟ್ಟಿಸಿಕೊಂಡು ಹೋಗುವಂತೆ ಆತನನ್ನು 
ಹಿಂಬಾಲಿಸಿ ಸಿಡಿಲಿನಂತೆ ಅಬ್ಬರಿಸುತ್ತಾ --ಎಲವೋ! ಹೇಡಿಯಂತೆ 
ಹೀಗೆ ಓಡಿಹೋಗುವುದರಲ್ಲಿ ನಿನಗೆ ನಾಚಿಕೆಯಾಗುವುದಿಲ್ಲವೇ ? 
ನಾಚಿಕೆಗೆಟ್ಟ ನೀಚರಿಗೆ ನಿಂದ್ಯವಾದುದು ಏನಿದೆ? ಎಂದು 
ನುಡಿದನು. ॥ ೭ ॥ ಶ್ರೀಭಗವಂತನು ಭೂಮಿಯನ್ನು ನೀರಿನಿಂದ 
ಮೇಲಕ್ಕೆತ್ತಿ ತಂದು ಯೋಗ್ಯಜಾಗದಲ್ಲಿ ಇರಿಸಿ, ಅದರಲ್ಲಿ ತನ್ನ 
ಆಧಾರಶಕ್ಷಿಯನ್ನು ತುಂಬಿದನು. ಆಗ ಹಿರಣ್ಯಾಕ್ಟನು ನೋಡುತ್ತಿರು 
ವಂತೆಯೇ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಅವನನ್ನು ಸ್ತುತಿಸಿದರು; 
ದೇವತೆಗಳು ಪುಷ್ಪವೃಷ್ಟಿಗರೆದರು. ॥ ೮ ॥ ಆಗ ಚಿನ್ನದ ಆಭರಣ 
ಗಳನ್ನೂ ಅದ್ಭುತವಾದ ಕವಚವನ್ನೂ ಧರಿಸಿ, ಕೈಯಲ್ಲಿ ಭಾರೀಗದೆ 
ಯನ್ನು ಹಿಡಿದುಕೊಂಡು ತನ್ನನ್ನು ಕಟುವಾಕ್ಯಗಳಿಂದ ನಿರಂತರವಾಗಿ 
ನೋಯಿಸುತ್ತಿದ್ದ ಆ ದೈತ್ಯನನ್ನು ಕುರಿತು - ಶ್ರೀಹರಿಯು ಉಕ್ಕೇರಿದ 
ಕೋಪದಿಂದ ನಗುತ್ತಾ ಇಂತೆಂದನು -॥ ೯॥ 

ಶ್ರೀಭಗವಂತನು ಹೇಳುತ್ತಾನೆ - ಎಲವೋ ರೈತ್ಯನೇ | ನೀನು 
ಹೇಳಿದಂತೆ ನಾವು ಕಾಡಿನ ಮೃಗವು ಆಗಿರುವುದು ನಿಜವೇ ಆಗಿದೆ. 
ನಿನ್ನಂತಹ ಗ್ರಾಮಸಿಂಹ (ನಾಯಿ)ಗಳನ್ನು ಹುಡುಕುತ್ತಾ ತಿರುಗು 
ತ್ವಿರುತ್ತೇವೆ. ದುಷ್ಠನೇ! ಮೃತ್ಯುಪಾಶದಲ್ಲಿ ಸಿಲುಕಿಕೊಂಡಿರುವ 
ನಿನ್ನಂತಹ ನಿರ್ಭಾಗ್ಯ ಜೀವಿಗಳ ಆತ್ಮಪ್ರಶಂಸೆಯ ಕಡೆಗೆ ವೀರಪು 
ರುಷರು ಗಮನವೀಯುವುದಿಲ್ಲ ॥ ೧೦ ॥ "ರಸಾತಲ ನಿವಾಸಿಗಳ 
ನಿಕ್ಷೇಪದ ಸಂಪತ್ತನ್ನು ಕಸಿದುಕೊಂಡು ನಾಚಿಕೆಗೆಟ್ಟು ನಿನ್ನ ಗದೆಯ 
ಭಯದಿಂದ ಇಲ್ಲಿಗೆ ಓಡಿಬಂದಿದ್ದೇವೆ' ಎಂದು ನೀನು ಹೇಳಿರು 
ವುದು ನಿಜವೇ! ನಿನ್ನಂತಹ ಅದ್ವಿತೀಯನಾದ ವೀರನ ಮುಂದೆ 
ಯುದ್ಧದಲ್ಲಿ ಸೆಣಸುವ ಸಾಮರ್ಥ್ಯವು ನಮಗೆಲ್ಲಿದೆ! ಆದರೂ 
ಹೇಗೋ ನಿನ್ನ ಮುಂದೆ ನಿಂತಿರುವೆನು. ನಿನ್ನಂತಹ ಬಲಶಾಲಿ 
ಗಳೊಡನೆ. ವೈರವನ್ನು ಕಟ್ಟಿಕೊಂಡು ಹೋಗುವುದಾದರೂ 
ಎಲ್ಲಿಗೆ? ॥ ೧೧॥ 


214 


ತ್ವಂ ಪದ್ರಥಾನಾಂ ಕಿಲ ಯೂಥಪಾಧಿಪೋ 
ಘಟಸ್ವ  ನೋತಸ್ಪಸಯ ಆಶ್ಚನೂಹ: 

ಸಂಸ್ಥಾಪ್ಯ ಚಾಸ್ಮಾನ್ವಮೃಜಾಶ್ರು ಸ್ವಕಾನಾಂ 
ಯಃ ಸ್ಟ್ರಾಂ ಪ್ರತಿಜ್ಞಾಂ ನಾತಿಪಿಪರ್ತೃಸಭ್ಛಃ 


॥1 ೧೨ ॥ 


ಮೈತ್ರೇಯ ಉವಾಚ 


ಸೋಂಧಿಕ್ಟಿಪ್ರೋ ಭಗವತಾ ಪ್ರಲಬ್ಧಶ್ಚ ರುಷಾ ಭೃಶಮ್‌ । 
ಆಜಹಾರೋಲ್ಬಣಂ ಕ್ರೋಧಂ ಕ್ರೀಡ್ಕಮಾನೋಇಹಿರಾಡಿವ 


॥ ೧೩ 1 
ಸೃಜನ್ನಮರ್ಷಿತಃ ಶ್ವಾಸಾನ್ಮನ್ಯುಪ್ರಚಲಿತೇಂದ್ರಿಯಃ । 
ಆಸಾದ್ಯ ತರಸಾ ದೈತ್ಯೋ ಗದಯಾಭ್ಯಹನದ್ದರಿಮ್‌ 

॥॥ ೧೪ ॥ 


ಭಗವಾಂಸ್ತು ಗದಾವೇಗಂ ವಿಸೃಷ್ಟಂ ರಿಪುಣೋರಸಿ । 
ಅವಂಚಯತ್ತಿರಶ್ಚೀನೋ ಯೋಗಾರೂಢ ಇವಾಂತಕಮ್‌ 
11 ೧೫ 11 


ಪುನರ್ಗದಾಂ ಸ್ವಾಮಾದಾಯ ಭ್ರಾಮಯಂತಮಭೀಕ್ಷ್ಮಶಃ 
ಅಭ್ಯಧಾವದ್ಧರಿಃ ಕ್ರುದ್ಧಃ ಸಂರಂಭಾದ್ದ್ಧಪ್ಪದಚ್ಛ್ಚದಮ್‌ 
1 O೬ I 


ತತಶ್ಚ ಗದಯಾರಾತಿಂ ದಕ್ಷಿಣಸ್ಯಾಂ ಭುವಿ ಪ್ರಭುಃ । 
ಆಜಫ್ಲೇ ಸತುತಾಂ ಸೌಮ್ಯ ಗದಯಾ ಕೋವಿದೋತಹನತ್‌ 
॥ ೧೭ ॥ 


ಏವಂ ಗದಾಭ್ಯಾಂ ಗುರ್ವೀಭ್ಯಾಂ ಹರ್ಯಕ್ಟೋ ಹರಿರೇವ ಚ। 
ಜಿಗೀಷಯಾ ಸುಸಂರಬ್ದಾ ವನ್ಯೋನ್ಯಮಭಿಜಘ್ಹತುಃ 
11 ೧೮ ॥ 


ತಯೋಃ ಸ್ಪ ಎಥೊಷಿಗ್ಗಗದಾಹತಾಂಗಯೋಃ 
ಕ್ಹತಾಸ್ರವಘ್ರಾಣವಿವೃದ್ದದುನ್ವ್ಯೋಃ 1 

ವಿಚಿತ್ರಮಾರ್ಗಾಂಶ್ಚ ರತೋರ್ಜಿಗೀಷಯಾ 
ವ್ಯಭಾದಿಲಾಯಾಮಿವ ಶುಷ್ಠಿಣೋರ್ಮ್ಯಧಃ ॥೧೯॥ 


ದೈತ್ಯಸ್ಯ ಯಜ್ಞಾವಯವಸ್ಯ ಮಾಯಾ- 
ಗೃಹೀತವಾರಾಹತನೋರ್ಮಹಾತ್ಮನಃ | 
ಕೌರವ್ಯ ಮಹ್ಯಾಂ ದ್ವಿಷೋರ್ವಿಮರ್ದನಂ 


ದಿದ್ಧಕ್ಟುರಾಗಾದೃಷಿಭಿರ್ವೃತಃ ಸ್ವರಾಟ್‌ ॥ ೨೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಪದಾತಿಗಳಾದ  ಯೋಧವೀರರಲ್ಲಿ ನೀನು ಮಹಾ 
ನಾಯಕನಾಗಿರುವೆ. ಆದ್ದರಿಂದ ಈಗ ಯಾವ ಶಂಕೆಯೂ ಇಲ್ಲದೆ 
ನಮಗೆ ಅನಿಷ್ಟವನ್ನು ಮಾಡಲು ಪ್ರಯತ್ನಿಸು. ನನ್ನನ್ನು ಕೊಂದು ನಿನ್ನ 
ನೆಂಟರಿಷ್ಟರ ಕಣ್ಣೀರನ್ನು ಒರೆಸುವವನಾಗು. ಇನ್ನು ತಡಮಾಡ 
ಬೇಡ. ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸದವನು ಅಸಭ್ಯನು. 
ಸತ್ತುರುಷರಲ್ಲಿ ಸೇರಿ ಕುಳಿತುಕೊಳ್ಳಲು ಯೋಗ್ಯನಲ್ಲ ॥ ೧೨ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ | ಶ್ರೀಭಗ 
ವಂತನು ಕ್ರೋಧದಿಂದ ಹೀಗೆ ಆ ದೈತ್ಯನನ್ನು ತಿರಸ್ಕರಿಸಿ, 
ಅಪಹಾಸ್ಯಮಾಡಿದಾಗ, ಅವನು - ಕಾಲಿನಿಂದ ಮೆಟ್ಟಿ ಆಟವಾಡಿ 
ಸಲ್ಪಟ್ಟ ಕಾಳಿಂಗಸರ್ಪದಂತೆ ಕೆರಳಿ ಕ್ರೋಧದಿಂದ ಭುಗಿಲೆದ್ದನು. 
॥ ೧೩ ॥ ಅವನು ಸಿಟ್ಟಿನಿಂದ ಸಿಡಿ-ಮಿಡಿಗೊಂಡು ನಿಟ್ಟುಸಿರು ಬಿಡ 
ತೊಡಗಿದನು. ಆತನ ಇಂದ್ರಿಯಗಳು ಪ್ರಕ್ಷುಬ್ಧವಾದುವು. ಒಡನೆಯೇ 
ಆತನು ಹೌಹಾರಿ ಹರಿಯ ಮೇಲೆ ಗದೆಯನ್ನು ಪ್ರಯೋಗಿಸಿ 
ದನು. ॥ ೧೪ ॥ ಆದರೆ ಭಗವಂತನು ತನ್ನ ಎದೆಯ ಮೇಲೆ 
ಪ್ರಯೋಗಿಸಿದ ಶತ್ರುವಿನ ಗದಾಘಾತವನ್ನು - ಯೋಗಸಿದ್ಧ 
ಪುರುಷನು ಮೃತ್ಯುವಿನ ಆಕ್ರಮಣದಿಂದ ತನ್ನನ್ನು ರಕ್ಷಿಸಿಕೊಂಡಂತೆ 
ವ್ಯರ್ಥವಾಗಿಸಿದನು. ॥ ೧೫ ॥ 

ಮತ್ತೆ ದೈತ್ಯನು ಕ್ರೋಧದಿಂದ ತುಟಿಯನ್ನು ಕಚ್ಚಿಕೊಳ್ಳುತ್ತಾ ತನ್ನ 
ಗದೆಯನ್ನು ಮತ್ತೆ-ಮತ್ತೆ ತಿರುಗಿಸತೊಡಗಿದಾಗ ಶ್ರೀಹರಿಯು 
ಕೋಪಗೊಂಡು ಆತನ ಮೇಲೆ ಛಂಗನೆ ಹಾರಿದನು. ॥ ೧೬॥ 
ಸಾಧುಶ್ರೇಷ್ಠನಾದ ವಿದುರಾ ! ಆಗ ಪ್ರಭುವು ಶತ್ರುವಿನ 
ಬಲಹುಬ್ಬಿನ ಮೇಲೆ ಗದೆಯಿಂದ ಬೀಸಿ ಹೊಡೆಯಲು 
ಗದಾಯುದ್ಧದಲ್ಲಿ ಕುಶಲನಾದ ಹಿರಣ್ಯಾಕ್ಟನು ಅದನ್ನು 
ಮಧ್ಯದಲ್ಲಿಯೇ ತನ್ನ ಗದೆಯಿಂದ ತಡೆದನು. ॥ ೧೭ ॥ ಹೀಗೆ 
ಶ್ರೀಹರಿಯು ಮತ್ತು ಹಿರಣ್ಯಾಕ್ಟನು ಒಬ್ಬರನ್ನೊಬ್ಬರು ಜಯಿಸುವ 
ಇಚ್ಛೆಯಿಂದ ಅತ್ಯಂತ ಕ್ರುದ್ಧರಾಗಿ ಪರಸ್ಪರ ಭಾರವಾದ ಗದೆಗಳಿಂದ 
ಪ್ರಹರಿಸತೊಡಗಿದರು. ॥ ೧೮ ॥ ಇಬ್ಬರಲ್ಲಿಯೂ ಒಬ್ಬರನ್ನೊಬ್ಬರು 
ಗೆಲ್ಲಬೇಕೆಂಬ ಸ್ಪರ್ಧೆಯುಂಟಾಯಿತು. ಇಬ್ಬರ ಅಂಗಗಳೂ ಗದೆಗಳ 
ಏಟುಗಳಿಂದ ಗಾಯಗೊಂಡು ಅವುಗಳಿಂದ ಸುರಿಯುತ್ತಿದ್ದ ರಕ್ತದ 
ವಾಸನೆಯಿಂದ ಇಬ್ಬರಿಗೂ ಕ್ರೋಧವು ಉಕ್ಕೇರಿಸುತ್ತಿತ್ತು. ಇಬ್ಬರೂ 
ಬಗೆ-ಬಗೆಯ ವರಸೆಗಳನ್ನು ತೋರಿಸತೊಡಗಿದರು. ಹಸುವಿ 
ಗೋಸ್ಕರ ಸೆಣಸುವ ಎರಡು ಹೋರಿಗಳಂತೆ ಭೂಮಿಗೋಸ್ಕರವಾಗಿ 
ಇಬ್ಬರೂ ಭಯಂಕರವಾಗಿ ಯುದ್ಧಮಾಡತೊಡಗಿದರು. I OF Il 
ವಿದುರನೇ! ಹೀಗೆ ಹಿರಣ್ಯಾಕ್ಸನಿಗೂ - ಮಾಯೆಯಿಂದ ವರಾಹ 
ರೂಪವನ್ನಾಂತ ಯಜ್ಞಮೂರ್ತಿಯಾದ ಭಗವಂತನಿಗೂ ಭೂದೇವಿ 
ಯನ್ನು ಗೆಲ್ಲಬೇಕೆಂಬ ಹಗೆತನದಿಂದ ಯುದ್ಧವಾಗುತ್ತಿರಲು, 
ಅದನ್ನು ನೋಡಲು ಯಷಿಗಳೊಡನೆ ಬ್ರಹ್ಮದೇವರು ಅಲ್ಲಿಗೆ 
ಬಂದರು. ॥ ೨೦ ॥ 


18 ಅಧ್ಯಾಯ] 


ತೃತೀಯ ಸ್ಕಂಧ 


275 


ಆಸನ್ನ ಶೌಂಡೀರಮಪೇತಸಾಧ್ದಸಂ 
ಕೃತಪ್ರತೀಕಾರಮಹಾರ್ಯವಿಕ್ರಮಮ್‌ । 
ಎಲಕ್ಸ್ಯ ದೈತ್ಯಂ ಭಗವಾನಹಸ್ರಣೀ- 


ರ್ಜಗಾದ ನಾರಾಯಣಮಾದಿಸೂಕರಮ್‌ ॥ ೨೧ ॥ 


ಬ್ರಹ್ಮೋವಾಚ 


ತೇ ದೇವ ದೇವಾನಾ- 
ಮಂಪ್ರಿಮೂಲಮುಪೇಯುಷಾಮ್‌ ॥ 
ವಿಪ್ರಾಣಾಂ ಸೌರಭೇಯೀಣಾಂ- 
ಭೂತಾನಾಮಪ್ಯನಾಗಸಾಮ್‌ 


ಆಗಸ್ಯದ್ಧಯಕೃದ್ದುಷ್ಯದಸ್ಮದ್ರಾದ್ಧವರೋರ ಸುರಃ | 
ಅನ್ನೇಷನ್ನಪ್ರತಿರಥೋ  ಲೋಕಾನಟತಿ ಕಂಟಕ: 
(| ೨೩ ॥ 


ಏಷ 


॥ ೨೨ 1 


ಮೈನಂ ಮಾಯಾವಿನಂ ದೃಪ್ತಂ ನಿರಂಕುಶಮಸತ್ತಮಮ್‌ । 
ಆಕ್ರೀಡ ಬಾಲವದ್ದೇವ ಯಥಾ $ಶೀವಿಷಮುತ್ನಿತಮ್‌ 
॥ ೨೪ ॥ 


ನ ಯಾವದೇಶ ವರ್ಧೇತ ಸ್ಟಾಂ ವೇಲಾಂ ಪ್ರಾಪ್ಯ ದಾರುಣಃ । 
ಸ್ಟಾಂ ದೇವ ಮಾಯಾಮಾಸ್ಟಾಯ ತಾವಜ್ಯಹೃಘಫಮಚ್ಛುತ 
॥ ೨೫ ॥ 


ಏಷಾ ಘೋರತಮಾ ಸಂಧ್ಯಾ ಲೋಕಚ್ಚಮೃಟ್ಟರೀ ಪ್ರಭೋ । 
ಉಪಸರ್ಪತಿ ಸರ್ವಾತ್ಮನುರಾಣಾಂ ಜಯಮಾವಹ 
॥| ೨೬ ॥ 


ಅಧುನೈಹೋತಭಿಜಿನ್ನಾಮ ಯೋಗೋ 
ಮೌಹೂರ್ತಿಕೋ ಹ್ಯಗಾತ್‌ | 
ಶಿವಾಯ ನಸ್ತ 2 ಸುಹೃದಾ- 


ಮಾಶು ನಿಸ್ತರ ದುಸ್ತರಮ್‌ ॥ ೨೭॥ 


ದಿಷ್ಟ್ಯಾ ತ್ವಾಂ ವಿಹಿತಂ ಮೃತ್ಯುಮಯಮಾಸಾದಿತಃ ಸ್ವಯಮ್‌ । 
ವಿಕ್ರಮ್ಮೈನಂ ಮೃಧೇ ಹತ್ವಾಲೋಕಾನಾಧೇಹಿ ಶರ್ಮಣಿ 
॥ ೨೮ ॥ 


ಅವರ ಸುತ್ತಲೂ ಸಾವಿರಾರು ಖುಷಿಗಳು ನೆರೆದಿದ್ದರು. 'ಈ 
ದೈತ್ಯನು ಭಾರೀ ಶೂರನಾಗಿದ್ದಾನೆ, ಇವನಲ್ಲಿ ಭಯವೆಂಬುದೇ 
ಇಲ್ಲ ಆಕ್ರಮಣಮಾಡುವುದರಲ್ಲಿ ಸಮರ್ಥನಾಗಿದ್ದಾನೆ. ಈತನ 
ಪರಾಕ್ರಮವನ್ನು ನುಚ್ಚುನೂರುಮಾಡುವುದು ಅತಿ ಕಠಿಣವಾದ 
ಕಾರ್ಯವಾಗಿದೆ' ಎಂಬುದನ್ನು ಗಮನಿಸಿ ಬ್ರಹ್ಮದೇವರು ಆದಿ 
ವರಾಹರೂಪಿಯಾದ ನಾರಾಯಣನಲ್ಲಿ ಹೀಗೆ ಬಿನ್ನದಿಸಿ 
ಕೊಂಡರು. ॥ ೨೧ ॥ 

ಶ್ರೀಬ್ರಹ್ಮದೇವರೆಂದರು - ಸ್ವಾಮಿಯೇ! ಈ ದುಷ್ಪ ದೈತ್ಯನು 
ನನ್ನಿಂದ ವರವನ್ನು ಪಡೆದು ತುಂಬಾ ಪ್ರಬಲನಾಗಿಬಿಟ್ಟಿರುವನು. 
ಈಗ ಈತನು ನಿನ್ನಲ್ಲಿ ಶರಣಾಗತರಾಗಿರುವ ಗೋವುಗಳಿಗೂ, 
ಬ್ರಾಹ್ಮಣರಿಗೂ, ದೇವತೆಗಳಿಗೂ ಹಾಗೂ ನಿರಪರಾಧಿ ಜೀವಿ 
ಗಳಿಗೂ ತೊಂದರೆಯನ್ನುಂಟುಮಾಡುತ್ತಾ ದುಃಖವನ್ನು - ಭಯ 
ವನ್ನು ತುಂಬುತ್ತಿದ್ದಾನೆ. ತನಗೆ ಸಾಟಿಯಾದ ಬೇರೊಬ್ಬ ಯೋಧನು 
ಇಲ್ಲವಾದ್ದರಿಂದ ಈ ಲೋಕಕಂಟಕನು ತನ್ನನ್ನು ಎದುರಿಸಿ ಯುದ್ಧ 
ಮಾಡುವ ವೀರನನ್ನು ಹುಡುಕುತ್ತಾ ಎಲ್ಲ ಲೋಕಗಳಲ್ಲಿಯೂ 
ಸಂಚರಿಸುತ್ತಿದ್ದಾನೆ. ॥ ೨೨-೨೩ ॥ ಈ ದುಷ್ಟನು ಅತಿಮಾಯಾ 
ವಿಯೂ, ದುರಹಂಕಾರಿಯೂ, ನಿರಂಕುಶನೂ ಆಗಿದ್ದಾನೆ. ಮಗುವು 
ಕೋಪಗೊಂಡ ಹಾವಿನೊಡನೆ ಆಟವಾಡುವಂತೆ ನೀನು ಈತ 
ನೊಡನೆ ಹುಡುಗಾಟಮಾಡಬೇಡ. ॥ ೨೪ ॥ ಓ ದೇವದೇವನೇ | 
ಅಚ್ಯುತಾ। ಈ ದಾರುಣ ದೈತ್ಯನಿಗೆ ಬಲವನ್ನು ವೃದ್ಧಿಪಡಿಸುವ 
ಸಮಯವು ಬಂದು ಈತನು ಹೆಚ್ಚು ಬಲಶಾಲಿಯಾಗುವುದ 
ರೊಳಗೆ ನೀನು ನಿನ್ನ ಯೋಗಮಾಯೆಯನ್ನು ಸ್ವೀಕರಿಸಿ ಈ 
ಪಾಪಿಯನ್ನು ಸಂಹರಿಸಿಬಿಡು. ॥ ೨೫ ॥ 

ಪ್ರಭುವೇ! ಇದೋ ಲೋಕವನ್ನು ಸಂಹಾರಮಾಡುವ 
ಭಯಂಕರವಾದ ಸಂಧ್ಯಾಕಾಲವು ಬರುವುದರಲ್ಲಿದೆ. ಅಷ್ಟರೊಳಗೆ 
ಈತನನ್ನು ಸಂಹಾರಮಾಡಿ ದೇವತೆಗಳಿಗೆ ವಿಜಯವನ್ನು 
ದಯಪಾಲಿಸು. ॥ ೨೬ ॥ ಈಗ ಅಭಿಜಿತ್‌ ಎಂಬ ಮಂಗಳಮಯ 
ವಾದ ಮುಹೂರ್ತದ ಯೋಗವೂ ಬಂದಿದೆ. ಆದ್ದರಿಂದ ನಿನ್ನ 
ಸುಹೃದರಾದ ನಮ್ಮ ಕಲ್ಯಾಣಕ್ಕಾಗಿ ಈ ದುರ್ಜಯ ದೈತ್ಯನನ್ನು 
ಬೇಗನೇ ಸಂಹರಿಸಿಬಿಡು. ॥ ೨೭ ॥ ಪ್ರಭೋ! ತನ್ನ ಮೃತ್ಯುವಾಗಿ 
ವಿಧಾಯಕನಾಗಿರುವ ನಿನ್ನ ಬಳಿಗೆ ನಮ್ಮೆಲ್ಲರ ಸೌಭಾಗ್ಯದಿಂದ 
ಈತನೇ ಬಂದು ಸೇರಿದ್ದಾನೆ. ಈಗ ನೀನು ಯುದ್ಧದಲ್ಲಿ 
ಪರಾಕ್ರಮದಿಂದ ಈತನನ್ನು ಕೊಂದು ಲೋಕಗಳಿಗೆ ಶಾಂತಿಯನ್ನು 
ಉಂಟುಮಾಡು. ॥ ೨೮ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಫಂಧೇ 
ಹಿರಣ್ಯಾಕ್ಷವಧೇತಷ್ಟಾದಶೋತಧ್ಯಾಯ:ಃ 1 ೧೮ ॥ 


— ಪಾರಾ-....... 


276 ಶ್ರೀಮದ್ಭಾಗವತ [ ಅಧ್ಯಾಯ 19 
ಹತ್ತೊಂಭತ್ತನೆಯ ಅಧ್ಯಾಯ 
ಹಿರಣ್ಯಾಕ್ಟನ ವಧೆ 
ಮೈತ್ರೇಯ ಉವಾಚ ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! 


ಅವಧಾರ್ಯ ವಿರಿಂಚಸ್ಯ ನಿರ್ವ್ಯಲೀಕಾಮೃತಂ ವಚಃ । 
ಪ್ರಹಸ್ಯ ಪ್ರೇಮಗರ್ಭೇಣ ತದಪಾಂಗೇನ ಸೋತಗ್ರಹೀತ್‌ 
mon 


ತತಃ ಸಪತ್ನಂ ಮುಖತಶ್ಚರಂತಮಕುತೋಭಯಮ್‌ 1 
ಜಘಾನೋತ್ತತ್ಯ ಗದಯಾ ಹನಾವಸುರಮಕ್ಕಜ:ಃ 
॥ ೨॥ 


ಸಾ ಹತಾ ತೇನ ಗದಯಾ ವಿಹತಾ ಭಗವತ್ಕರಾತ್‌ I 
ವಿಘೂರ್ಣಿತಾಪತದ್ರೇಜೇ  ತದದ್ದುತಮಿವಾಭವತ್‌ 
॥೩॥ 


ಸತದಾ ಲಬ್ಧ ತೀರ್ಥೋಅ€ಪಿ ನ ಬಬಾಧೇ ನಿರಾಯುಧಮ್‌ । 
ಮಾನಯನ್‌ಸ ಮೃಧೇ ಧರ್ಮಂ ವಿಷ್ಠಕ್ಷೇನಂ ಪ್ರಕೋಪಯನ್‌ 
ENT 


ಗದಾಯಾಮಪವಿದ್ದಾಯಾಂ ಹಾಹಾಕಾರೇ ವಿನಿರ್ಗತೇ । 
ಮಾನಯಾಮಾಸ ತದ್ಧರ್ಮಂ ಸುನಾಭಂ ಚಾಸ್ಥರದ್ದಿಭು: 
೫ 
ತಂ ವ್ಯಗ್ರಚಕ್ರಂ ದಿತಿಪುತ್ರಾಧಮೇನ 
ಸ್ವಪಾರ್ಷದಮುಖ್ಯೇನ ವಿಷಜ್ಜಮಾನಮ್‌ । 
ಚಿತ್ರಾ ವಾಚೋತತದ್ದಿದಾಂ ಖೇಚರಾಣಾಂ 
ತತ್ರಾಸ್ಥಾಸನ್‌ ಸ್ವಸ್ತಿ ತೇsಮುಂ ಜಹೀತಿ ॥ ೬॥ 


ಸ ತಂ ನಿಶಾಮ್ಯಾತ್ರರಥಾಂಗಮಗ್ರತೋ 

ವ್ಯವಸ್ಥಿತಂ ಪದ್ಧಪಲಾಶಲೋಚನಮ್‌ । 
ವಿಲೋಕ್ಯ ಚಾಮರ್ಷಪರಿಪುತ್ರೇಂದ್ರಿಯೋ 

ರುಷಾ ಸ್ವದಂತಚ್ಛದಮಾದಶಚ್ಛ್ರಸನ್‌ ॥ ೭ ॥ 


ಕರಾಲದಂಪೃಶ್ಯಕ್ಸುರ್ಭ್ಯಾಂ ಸಂಚಕ್ಲಾಣೋ ದಹನ್ನಿವ । 
ಅಭಿಪುತ್ಯ ಸ್ವಗದಯಾ ಹತೋಶಸೀತ್ಯಾಹನದ್ಧರಿಮ್‌ 
meu 


ಬ್ರಹ್ಮದೇವರು ನುಡಿದ ನಿಷ್ಠಪಟವೂ, ಅಮೃತಮಯವೂ ಆದ 
ವಿಜ್ಞಾಪನೆಯನ್ನು ಕೇಳಿ ಭಗವಂತನು ಅವನ ಮುಗ್ಧತನಕ್ಕಾಗಿ 
ನಸುನಕ್ಕು ತನ್ನ ಪ್ರೇಮಪೂರಿತವಾದ ಕಡೆಗಣ್ಣ ನೋಟದಿಂದ ಅವನ 
ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ॥ ೧ ॥ ಮತ್ತೆ ಅವನು ತನ್ನ 
ಮುಂದೆ ನಿರ್ಭಯನಾಗಿ ಸಂಚರಿಸುತ್ತಿದ್ದ ಶತ್ರುವಿನ ಮೇಲೆ 
ದಿಢೀರನೆ ಎರಗಿ ಆತನ ದವಡೆಯ ಮೇಲೆ ಗದೆಯನ್ನು ಬೀಸಿದನು. 
ಆದರೆ ಹಿರಣ್ಯಾಕ್ಟನ ಗದೆಗೆ ಢಿಕ್ಕಿಹೊಡೆದು ಆ ಗದೆಯು 
ಭಗವಂತನ ಕೈಯಿಂದ ಜಾರಿ ಸುತ್ತುಹೊಡೆಯುತ್ತಾ ನೆಲದಲ್ಲಿ 
ಉರುಳಿ ಕಂಗೊಳಿಸಿತು. ಆದರೆ ಅದು ತುಂಬಾ ಅದ್ಭುತವಾದ 
ಘಟನೆಯಂಕೆ ಎಂದು ಎಲ್ಲರಿಗೆ ಅನಿಸಿತು. ॥ ೨-೩ ॥ ಆಗ 
ಶತ್ರುವಿನ ಮೇಲೆ ಆಕ್ರಮಣ ಮಾಡಲು ಒಳ್ಳೆಯ ಅವಕಾಶವಿದ್ದರೂ 
- ಶತ್ರುವು ಆಯುಧರಹಿತನಾಗಿರುವುದನ್ನು ಕಂಡು ಹಿರಣ್ಯಾಕ್ಟನು 
ಯುದ್ಧಧರ್ಮವನ್ನು ಪಾಲಿಸುತ್ತಾ ಅವನ ಮೇಲೆ ಆಕ್ರಮಣ 
ಮಾಡಲಿಲ್ಲ ಭಗವಂತನ ಕ್ರೋಧವನ್ನು ಹೆಚ್ಚಿಸಲೆಂದೇ ಅವನು 
ಹೀಗೆ ಮಾಡಿದನು. ॥ ೪॥ ಗದೆಯು ಕೆಳಗೆ ಉರುಳಿ ಜನರು 
ಅದಕ್ಕಾಗಿ ಹಾಹಾಕಾರ ಮಾಡಿ ಸುಮ್ಮನಾಗಲು, ಪ್ರಭುವು ಆತನ 
ಧರ್ಮಬುದ್ಧಿಯನ್ನು ಪ್ರಶಂಸೆಮಾಡಿ ತನ್ನ ಸುದರ್ಶನಚಕ್ರವನ್ನು 
ಸ್ಥರಿಸಿದನು. ॥ ೫ ॥ 

ಸುದರ್ಶನ ಚಕ್ರವು ಒಡನೆಯೇ ಅಲ್ಲಿ ಕಾಣಿಸಿಕೊಂಡು 
ಭಗವಂತನ ಕರದಲ್ಲಿ ತಿರುಗತೊಡಗಿತು. ಆದರೆ ಭಗವಂತನು ತನ್ನ 
ಮುಖ್ಯಪಾರ್ಷದನಾಗಿದ್ದ ದೈತ್ಯಾಧಮ ಹಿರಣ್ಯಾಕ್ಟನೊಡನೆ ವಿಶೇಷ 
ವಾಗಿ ಕ್ರೀಡಿಸತೊಡಗಿದನು. ಆಗ ಆತನ ಪ್ರಭಾವವನ್ನರಿಯದ 
ದೇವತೆಗಳು - "ಪ್ರಭೋ! ನಿನಗೆ ಜಯವಾಗಲೀ. ಈತನನ್ನು ಇನ್ನು 
ಆಟವಾಡಿಸಬೇಡ. ಶೀಘ್ರವಾಗಿ ಸಂಹರಿಸಿಬಿಡು' ಎಂದು ವಿಚಿತ್ರ 
ವಾಗಿ ಪ್ರಾರ್ಥಿಸುತ್ತಿರುವುದು ಸ್ವಾಮಿಗೆ ಕೇಳಿಸಿತು. ॥ ೬ ॥ 
ಕಮಲಾಕ್ಷನಾದ ಶ್ರೀಹರಿಯು ತನ್ನೆದುರಿಗೆ ಸುದರ್ಶನಚಕ್ರಧಾರಿ 
ಯಾಗಿ ನಿಂತಿರುವುದನ್ನು ನೋಡಿ ಆ ದೈತ್ಯರಾಜನ ಸಕಲೇಂದ್ರಿ 
ಯಗಳು ತಳಮಳಗೊಂಡವು. ಅವನು ನಿಟ್ಟುಸಿರುಬಿಡುತ್ತಾ 
ಹಲ್ಲುಗಳಿಂದ ತುಟಿಯನ್ನು ಕಚ್ಚಿಕೊಳ್ಳತೊಡಗಿದನು. ॥ ೭ ॥ ಆಗ 
ತೀಕ್ಷ್ಣವಾದ ಕೋರೆಹಲ್ಲುಗಳುಳ್ಳ ದೈತ್ಯನು ಭಗವಂತನನ್ನು ಭಸ್ಮ 
ಮಾಡಿಬಿಡುವನೋ ಎಂಬಂತೆ ದುರುಗುಟ್ಟಿ ನೋಡತೊಡಗಿದನು. 
ಅವನು ಛಂಗನೆ ಜಿಗಿದು "ಎಲವೋ! ಈಗ ನೀನು ಉಳಿಯಲಾರೆ' 
ಎಂದು ಗರ್ಜಿಸುತ್ತಾ ಶ್ರೀಹರಿಯ ಮೇಲೆ ಬಲವಾಗಿ ಗದೆಯನ್ನು 
ಪ್ರಯೋಗಿಸಿದನು. ॥ ೮ ॥ 


19 ಅಧ್ಯಾಯ] ತೃತೀಯ ಸೃಂಧ 277 
EE EE ವಷ್ಯ ಜು ಎನು ಎಂ ಸ ತಾವಾವಾಮ ನು ಮಾರ್ಥ 
ಪದಾ ಸವ್ಯೇನ ತಾಂ ಸಾಧೋ ಭಗವಾನ್ಯಜ್ಞಸೂಕರ: । ಸಾಧುಶ್ರೇಷ್ಠ ವಿದುರನೇ | ಯಜ್ಞಮೂರ್ತಿಯಾದ ಭಗವಾನ್‌ 
ಲೀಲಯಾ ಮಿಷತಃ ಶತ್ರೋಃ ಪ್ರಾಹರದ್ದಾತರಂಹಸಮ್‌ ವರಾಹಸ್ವಾಮಿಯು ಶತ್ರುವು ನೋಡುತ್ತಿರುವಂತೆ ತನ್ನ 

1 ೯ ॥ | ಎಡಗಾಲಿನಿಂದ ಆ ಗದೆಯನ್ನು ಲೀಲಾಜಾಲವಾಗಿ ಕೆಳಕ್ಕೆ 
ಉರುಳಿಸಿ “ಎಲೈ ದೈತ್ಯನೇ! ನೀನು ನನ್ನನ್ನು ಗೆಲ್ಲಲು ಬಯಸು 
ತ್ರೀಯೆ. ಆದ್ದರಿಂದ ನಿನ್ನ ಶಸ್ತವನ್ನು ಎತ್ತಿಕೊಂಡು ಮತ್ತೊಂದುಬಾರಿ 
ಆಕ್ರಮಣಮಾಡುವವನಾಗು' ಎಂದು ಆತನಿಗೆ ಹೇಳಿದನು. 
ಭಗವಂತನು ಹೇಳಿದುದನ್ನು ಕೇಳಿ ಆತನು ಮತ್ತೆ ಗದೆಯನ್ನು 
ಪ್ರಯೋಗಿಸಿ ಭಯಂಕರವಾಗಿ ಗರ್ಜಿಸಿದನು. ॥ ೯-೧೦ ॥ 
ಗದೆಯು ತನ್ನತ್ತ ಬರುತ್ತಿರುವುದನ್ನು ಕಂಡು ಭಗವಂತನು - 
ಗರುಡನು ಹೆಣ್ಣು ಸರ್ಪವನ್ನು ಹಿಡಿಯುವಂತೆ ನಿಂತಲ್ಲೇ ಅದನ್ನು 
ಅನಾಯಾಸವಾಗಿ ಹಿಡಿದುಕೊಂಡನು. ॥ ೧೧ ॥ 

ತನ್ನ ಪ್ರಯತ್ನವು ವ್ಯರ್ಥವಾದುದನ್ನು ಕಂಡು ಆ ಮಹಾದೈತ್ಯನ 
ಗರ್ವವು ಇಳಿದು, ತೇಜಸ್ಸು ನಷ್ಟವಾಗಿ ಹೋಯಿತು. ಈ ಸಲ 
ಭಗವಂತನು ಗದೆಯನ್ನು ಕೊಡಲು ಬಂದಾಗ ಆತನು ಅದನ್ನು 
ಪಡೆಯಲು ಬಯಸಲಿಲ್ಲ ॥ ೧೨ ॥ ಆದರೆ ಯಾರಾದರೂ 
ಬ್ರಾಹ್ಮಣನ ಮೇಲೆ ನಿಷ್ಠಲವಾದ ಅಭಿಚಾರವನ್ನು ಪ್ರಯೋಗಿ 
ಸುವಂತೆ ಅವನು ಯಜ್ಞಪುರುಷನ ಮೇಲೆ ಪ್ರಯೋಗಿಸಲಿಕ್ಕಾಗಿ 
ಉರಿಯುವ ಬೆಂಕಿಯಂತಿದ್ದ ತ್ರಿಶೂಲವನ್ನು ಕೈಗೆತ್ತಿಕೊಂಡನು. 

॥ ೧೩ ॥ ಮಹಾಬಲಶಾಲಿಯಾದ ಹಿರಣ್ಯಾಕ್ಸನು ಬಲಪೂರ್ವಕ 
ವಾಗಿ ಅತ್ಯಂತ ರಭಸದಿಂದ ಪ್ರಯೋಗಿಸಿದ ತೇಜಸ್ವೀಯಾದ ಆ 
ತ್ರಿಶೂಲವು ಆಕಾಶದಲ್ಲಿ ಥಳ-ಥಳಿಸತೊಡಗಿತು. ಭಗವಂತನು 
ಅದನ್ನು ತನ್ನ ತೀಕ್ಷ್ಣಧಾರೆವುಳ್ಳ ಸುದರ್ಶನಚಕ್ರದಿಂದ - ಇಂದ್ರನು 
ಗರುಡನ ಗರಿಯನ್ನು ಕತ್ತರಿಸಿದಂತೆ * ಕತ್ತರಿಸಿಹಾಕಿದನು. ॥ ೧೪ ॥ 
ಭಗವಂತನ ಚಕ್ರದಿಂದ ನುಚ್ಚುನೂರಾದ ತನ್ನ ತ್ರಿಶೂಲವನ್ನು ಕಂಡು 
ದೈತ್ಯನಿಗೆ ಮಿತಿಮೀರಿದ ಕ್ರೋಧವುಂಟಾಯಿತು. ಆಗ ಅವನು 


ಆಹ ಚಾಯುಧಮಾಧತ್ತ್ವ ಘಟಸ್ವ ತ್ವಂ ಜಿಗೀಷಸಿ । 
ಇತ್ಮುಕ್ಕಃ ಸ ತದಾ ಭೂಯಸ್ತಾಡಯನ್ವ್ಯನದದ್ಬಶಮ್‌ 
॥ ೧೦ ॥ 


ತಾಂ ಸ ಆಪತತೀಂ ವೀಕ್ಷ 8 ಭಗವಾನ್‌ ಸಮವಸ್ಥಿತಃ । 
ಜಗ್ರಾಹ ಲೀಲಯಾ ಪ್ರಾಪ್ತಾಂ ಗರುತ್ಕಾನಿವ ಪನ್ನಗೀಮ್‌ 
॥1 ೧೧॥ 


ಸ್ವಪೌರುಷೇ ಪ್ರತಿಹತೇ ಹತಮಾನೋ ಮಹಾಸುರಃ । 
ನೈಚ್ಛದ್ದದಾಂ ದೀಯಮಾನಾಂ ಹರಿಣಾ ವಿಗತಪ್ರಭಃ 
1 ೧೨ ॥ 


ಜಗ್ರಾಹ ತ್ರಿಶಿಖಂ ಶೂಲಂ ಜ್ವಲಜ್ಜಲನಲೋಲುಪಮ್‌ । 
ಯಜ್ಞಾಯ ಧೃತರೂಪಾಯ ವಿಪ್ರಾಯಾಭಿಚರನ್ಯಥಾ 
೧೩ 1 


ತದೋಜಸಾ ದೈತ್ಯಮಹಾಭಟಾರ್ಪಿತಂ 
ಚಕಾಸದಂತಃ ಖ ಉದೀರ್ಣದೀಧಿತಿ । 
ಚಕ್ರೇಣ ಚಿಚ್ಛೇದ ನಿಶಾತನೇಮಿನಾ 


೨ 


ಹರಿರ್ಯಥಾ ತಾರ್ಕ್ಸ್ವಪತತ್ವಮುಜ್ಜಿತಮ್‌ ॥ ೧೪ ॥ 


ವೃಕ್ಷೀ ಸ್ವಶೂಲೇ ಬಹುಧಾರಿಣಾ ಹರೇಃ 


ಪ್ರತ್ಯೇತ್ಯ ವಿಸೀರ್ಣಮುರೋ ವಿಭೂತಿಮತ್‌ । ಭಗವಂತನ ಬಳಿಗೆ ಬಂದು ತನ್ನ ಕಠೋರವಾದ ಮುಷ್ಠಿಯಿಂದ 
ಪ್ರವೃದ್ಧರೋಷಃ .ಸ ಕಠೋರಮುಷ್ಟಿನಾ ಶ್ರೀವತ್ಸಚಿಹ್ನೆಯಿಂದ ಬೆಳಗುತ್ತಿದ್ದ ಆತನ ಎದೆಗೆ ಬಲವಾಗಿ ಗುದ್ದಿ 
ನದನ್ನಹೃತ್ಯಾಂತರಧೀಯತಾಸುರಃ ॥ ೧೫ ॥ | ಜೋರಾಗಿ ಗರ್ಜಿಸಿ ಕಣ್ಣರೆಯಾಗಿಬಿಟ್ಟಮು. ॥ ೧೫ ॥ 


ವಿದುರನೇ ! ಗಜರಾಜನ ಮೇಲೆ ಹೂವಿನ ಹಾರದ ಏಟು 
ಏನೂ ಪರಿಣಾಮ ಬೀರದಂತೆ, ದೈತ್ಯನು ಈ ಏಟು ಹೊಡೆದರೂ 
ಭಗವಾನ್‌ ಆದಿವರಾಹನು ಸ್ವಲವೂ ವಿಚಲಿತನಾಗಲಿಲ್ಲ ॥ ೧೬ ॥ 
ಆಗ ಆ ಮಹಾ ಮಾಯಾವಿಯಾದ ದೈತ್ಯನು ಮಾಯೆಗೆ ಅಧಿ 
ಪತಿಯಾದ ಶ್ರೀಹರಿಯ ಮೇಲೆ ಅನೇಕ ರೀತಿಯ ಮಾಯೆಗಳನ್ನು 
ಪ್ರಯೋಗಿಸತೊಡಗಿದನು. ಅದನ್ನು ಕಂಡು ಎಲ್ಲ ಪ್ರಜೆಗಳು ಭಯ 
ಯಾಂ ವಿಲೋಕ್ಯ ಪ್ರಜಾಸ್ಪಸ್ತಾ ಗೊಂಡು ಈಗಲೇ ಜಗತ್ತಿನ ಪ್ರಳೆಯವಾಗುವುದೋ ಎಂದು 


ಮೇನಿರೇತಸ್ಕೋಪಸಂಯಮಮ್‌ 11 ೧೭ ॥ | ತಿಳಿದರು. ॥ ೧೭ ॥ 


* ಒಮ್ಮೆ ಗರುಡದೇವನು ತನ್ನ ತಾಯಿಯಾದ ವಿನಕಾದೇವಿಯನ್ನು ಸರ್ಪಗಳ ತಾಯಿ ಕದ್ರುವಿನ ದಾಸ್ಯದಿಂದ ಬಿಡಿಸಲೋಸುಗ ಸ್ವರ್ಗದಿಂದ 
ಅಮೃತವನ್ನು ತರಲು ಹೋದಾಗ ಇಂದ್ರನು ಗರುಡನ ಮೇಲೆ ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನು. ದೇವೇಂದ್ರನ ವಜ್ರವು ಎಂದೂ 
ವ್ಯರ್ಥವಾಗುವುದಿಲ್ಲ ಆ ದಿವ್ಯಾಯುಧಕ್ಕೆ ಗೌರವ ತೋರಲು ಗರುಡದೇವರು ತನ್ನ ರೆಕ್ಕೆಯ ಒಂದು ಗರಿಯನ್ನು ಅದಕ್ಕೆ ಲಕ್ಷ್ಯವಾಗಿ ಕೊಟ್ಟರು. ಅದನ್ನು 


ಮಾತ್ರ ಕತ್ತರಿಸಿತ್ತು ವಜ್ರಾಯುಧವು. 


ತೇನೇತ್ಥ ಮಾಹತಃ ಕೃತ ರ್ಭಗವಾನಾದಿಸೂಕರ: | 
ನಾಕಂಪತ ಮನಾಕ್ಕ್ಯಾಫಿ ಸ್ರಜಾ ಹತ ಇವ ದ್ವಿಪಃ 
॥ ೧೬ I 
ಅಥೋರುಧಾಸೃಜನ್ಮಾಯಾಂ 
ಯೋಗಮಾಯೇಶ್ಹರೇ ಹರೌ । 


278 


ಪ್ರವವುರ್ವಾಯವಶ್ನಂಡಾಸ್ತಮಃ ಪಾಂಸವಮೈರಯನ್‌ । 
ದಿಗ್ಫ್ರೋ ನಿಪೇತುರ್ಗ್ರಾವಾಣಃ ಕ್ಷೇಪಣೈಃ, ಪ್ರಹಿತಾ ಇವ 
॥ ೧೮॥ 


ದ್ಯೌರ್ನಷ್ಟ ಭಗಣಾಭ್ರೌಫೈಃ ಸವಿದ್ಯುತ್ತ್ತನಯಿತ್ನುಭಿಃ । 
ವರ್ಷದ್ಧಿ; ಪೂಯಕೇಶಾಸ್ಫಗ್ವಿಣ್ಳೂತ್ರಾಸ್ಥೀನಿ ಚಾಸಕೃತ್‌ 


uF i 


ಗಿರಯಃ ಪ್ರತ್ಯದೃಶ್ಯಂತ ನಾನಾಯುಧಮುಚೋತನಘ । 
ದಿಗ್ನಾಸಸೋ ಯಾತುಧಾನ್ಯಃ ಶೂಲಿನ್ಯೋ ಮುಕ್ತಮೂರ್ಧಜಾಃ 


॥ ೨೦॥ 
ಬಹುಭಿರ್ಯಕ್ಷರಕ್ಲೊ ೀಭಿಃ ಪತ ಶ್ರೃಶ್ಚದಥಕುಂಜರೈಃ | 
ಆತತಾಯಿಭಿರುತ್ಸೃಷ್ಟಾ ಹಿಂಸ್ರಾ ವಾಚೋತತಿವೈಶಸಾಃ 

i ೨೧॥॥ 


ಪ್ರಾದುಷೃತಾನಾಂ ಮಾಯಾನಾಮಾಸುರೀಣಾಂ ವಿನಾಶಯತ್‌ | 
ಸುದರ್ಶನಾಸ್ಪೂ ಭಗವಾನ್‌ ಪ್ರಯುಂಕ್ಷ ದಯಿತಂ ತ್ರಿಪಾತ್‌ 
॥ ೨೨ ॥ 


ತದಾ ದಿತೇಃ ಸಮಭವತಹಸಾ ಹೃದಿ ವೇಪಥುಃ। 
ಸ್ಮರಂತ್ಯಾ ಭರ್ತುರಾದೇಶಂ ಸ್ತನಾಚ್ಚಾಸ್ಟಕ್‌ ಪ್ರಸುಸ್ರುವೇ 
I ೨೩॥ 


ವಿನಷ್ಟಾಸು ಸ್ವಮಾಯಾಸು ಭೂಯಶ್ಚಾವ್ರಜ್ಯ ಕೇಶವಮ್‌ | 
ರುಹೋಪಗೂಹಮಾನೋತಮುಂ ದದ್ಧಶೇಠವಸ್ಥಿತಂ ಬಹಿಃ 


॥1 ೨೪ ॥ 
ತಂ ಮುಷ್ಠಿಭಿರ್ವಿನಿಫ್ಲಂತಂ ವಜ್ರಸಾರೈರಧೋಕ್ಷಜಃ । 
ಕರೇಣ ಕರ್ಣಮೂಲೇರಹನ್‌ ಯಥಾ ತ್ವಾಪ್ಟಂ ಮರುತ್ತತಿಃ 

॥ ೨೫ ॥ 


ಸ ಆಹತೋ ವಿಶ್ವಜಿತಾ ಹ್ಯವಜ್ಞಯಾ 
ಣ್‌ 
ಪರಿಭ್ರಮದ್ದಾತ್ರ ಉದಸ್ತಲೋಚನಃ । 
ಮೀರ್ಣಬಾಹೂಫ್ರ ಶಿರೋರುಹೋತಪತದ್‌ 
ಯಥಾ ನಗೇಂದ್ರೋ ಲುಲಿತೋ ನಭಸ್ವತಾ ॥ ೨೬ ॥ 


ಕಿತೌ ಶಯಾನಂ ತಮಕುಂಠವರ್ಚಸಂ 
ಕರಾಲದಂಪ್ಪಂ ಪರಿದಷ್ಟದಚ್ಛದಮ್‌ 1 
ಅಜಾದಯೋ ವೀಕ್ಷ ಸ್ಯ ಶಶಂಸುರಾಗತಾ 
ಅಹೋ ಇಮಾಂ ಕೋ ನು ಲಭೇತ ಸಂಸ್ಥಿತಿಮ್‌ 1 ೨೭ ॥1 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಆಗ ಭಯಂಕರವಾದ ಬಿರುಗಾಳಿಯು ಬೀಸುತ್ತಾ ಧೂಳಿನಿಂದ 
ಎಲ್ಲೆಡೆ ಕತ್ತಲೆಯೇ ತುಂಬಿಹೋಯಿತು. ಎಲ್ಲ ಕಡೆಯಿಂದ 
ಕವಣೆಯ ಯಂತ್ರದಿಂದ ಎಸೆಯುತ್ತಿವೆಯೋ ಎಂಬಂತೆ ಕಲ್ಲುಗಳ 
ಸುರಿಮಳೆ ಬೀಳತೊಡಗಿತು. ॥ ೧೮ ॥ ಸುಳಿಮಿಂಚುಗಳೊಡನೆ 
ಸಿಡಿಲುಗಳಿಂದ ಮೋಡಗಳು ಎಲ್ಲೆಡೆ ಕವಿದು ಆಕಾಶದಲ್ಲಿ ಸೂರ್ಯ, 
ಚಂದ್ರ, ನಕ್ಷತ್ರಗಳೆಲ್ಲ ಅಡಗಿಹೋದುವು ಹಾಗೂ ಕೂದಲೂ, 
ಕೀವು  ಮಲ-ಮೂತ್ತಗಳು, ಎಲುಬುಗಳು ನಿರಂತರ 
ಸುರಿಯತೊಡಗಿದವು. ॥ ೧೯ ॥ ವಿದುರನೇ! ಬಗೆ- ಬಗೆಯ 
ಅಸ್ವ-ಶಸ್ಟಗಳ ಮಳೆಗರೆಯುವ ಪರ್ವತಗಳೇ ಕಾಣಿಸ 
ತೊಡಗಿದವು. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು. ತಲೆಗೆದರಿ 
ಕೊಂಡಿದ್ದ ಬೆತ್ತಲೆಯರಾದ ರಾಕ್ಟಸಿಯರು ಕಾಣಿಸತೊಡಗಿ 
ದರು. ॥ ೨೦ ॥ ಬಹುಸಂಖ್ಯೆಯಲ್ಲಿ ಕಾಲಾಳುಗಳು, ಕುದುರೆ 
ಸವಾರರು, ರಥಿಕರು, ಮದ್ದಾನೆಗಳ ಮೇಲೇರಿದ್ದ ಮಾವುತರು, 
ಕೊಲ್ಲುವುದಕ್ಕೆ ಸಿದ್ಧರಾಗಿದ್ದ ಯಕ್ಚ-ರಾಕ್ನಸರು ಕೊಲ್ಲು-ಕಡಿ ಎಂದು 
ಕೂಗುತ್ತಿರುವ ಅತ್ಯಂತ ಕ್ರೂರವೂ, ಹಿಂಸಾಮಯವೂ ಆದ 
ಕೋಲಾಹಲ ಶಬ್ದವು ಎಲ್ಲೆಡೆ ಕೇಳಿಸತೊಡಗಿತು. ॥ ೨೧ ॥ 

ಹೀಗೆ ಪ್ರಕಟಗೊಂಡ ಆ ಆಸುರಿಮಾಯೆಯನ್ನು ನಾಶಗೊಳಿಸ 
ಲೋಸುಗ ಯಜ್ಞಮೂರ್ತಿಯಾದ ಶ್ರೀವರಾಹ ಭಗವಂತನು ತನ್ನ 
ಪ್ರಿಯವಾದ ಸುದರ್ಶನಚಕ್ರವನ್ನು ಪ್ರಯೋಗಿಸಿದನು. ॥ ೨೨ ॥ 
ಆಗ ದಿತಿದೇವಿಗೆ ತನ್ನ ಪತಿಯು ಹಿಂದೆ ಹೇಳಿದ ಮಾತು ನೆನಪಿಗೆ 
ಬಂದು ಆಕೆಯ ಹೃದಯವು ನಡುಗಿದಂತಾಗಿ ಇದ್ದಕ್ಕಿದ್ದಂತೆ 
ಸನಗಳಿಂದ ರಕ್ತವು ಸುರಿಯತೊಡಗಿತು. ॥ ೨೩ ॥ ತನ್ನ ಮಾಯೆಯು 
ನಾಶವಾದಾಗ ಆ ದೈತ್ಯನು ಪುನಃ ಭಗವಂತನ ಬಳಿಗೆ ಬಂದನು. 
ಅವನು ಕೆರಳಿದ ಕೋಪದಿಂದ ಭಗವಂತನನ್ನು ಚೂರು-ಚೂರು 
ಮಾಡಬೇಕೆಂದು ಬಯಸಿ ಆತನನ್ನು ತನ್ನ ತೋಳ್ತೆಕ್ಕೆಯಲ್ಲಿ ಅವಚಿ 
ಹಿಡಿದುಕೊಂಡನು. ಆದರೆ ಭಗವಂತನಾದರೋ ಹೊರಗೆ ನಿಂತಿರು 
ವುದನ್ನು ನೋಡಿದನು. ॥ ೨೪ ॥ ಆಗ ಅವನು ಮತ್ತೂ ಕ್ರುದ್ಧನಾಗಿ 
ತನ್ನ ವಜ್ರದಂತಹ ಮುಷ್ಟಿಗಳಿಂದ ಭಗವಂತನನ್ನು ಥಳಿಸತೊಡಗಿ 
ದನು. ಒಡನೆಯೇ ಭಗವಂತನು - ದೇವೇಂದ್ರನು ವೃತ್ರಾಸುರ 
ನನ್ನು ಬಡಿವಂತೆ ಆತನ ಕೆನ್ನೆಗೆ ಒಂದು ಪೆಟ್ಟುಕೊಟ್ಟನು. ॥ ೨೫ ॥ 
ವಿಶ್ವವಿಜಯಿಯಾದ ಭಗವಂತನೇನೋ ಆತನಿಗೆ ಉಪೇಕ್ಟೆ 
ಯಿಂದಲೇ ಹೊಡೆದಿದ್ದನು. ಆದರೂ ಕೂಡ ಆ ಏಟಿನಿಂದ 
ಹಿರಣ್ಯಾಕ್ಟನ ದೇಹವು ಗಿರ್ರನೇ ತಿರುಗಿತು, ಕಣ್ಣಾಲಿಗಳು ಹೊರ 
ಬಂದವು. ಕೈ-ಕಾಲು-ಕೂದಲು ಛಿನ್ನ-ಭಿನ್ನವಾಗಿ ಆತನು ಗತ 
ಪ್ರಾಣನಾಗಿ ಬಿರುಗಾಳಿಯಿಂದ ಬುಡಸಹಿತ ಉರುಳಿದ ಮಹಾ 
ವೃಕ್ಚದಂತೆ ನೆಲಕ್ಕೆ ಉರುಳಿದನು. ॥ ೨೬ ॥ 

ಹಿರಣ್ಯಾಕ್ಷನ ತೇಜವು ಆಗಲೂ ಕುಂದಲಿಲ್ಲ ಕರಾಳವಾದ 
ಕೋರೆಹಲ್ಲುಗಳಿಂದ ತುಟಿಗಳನ್ನು ಕಚ್ಚಿಕೊಂಡು ನೆಲದಮೇಲೆ 
ಶವವಾಗಿ ಬಿದ್ದಿರುವ ದೈತ್ಯನನ್ನುನೋಡಿ ದ ಯುದ್ಧವನ್ನು ನೋಡಲು 
ಬಂದಿದ್ದ ಬ್ರಹ್ಮಾದಿದೇವತೆಗಳು ಅವನನ್ನು ಪ್ರಶಂಸಿಸುತ್ತಾ - 


19 ಅಧ್ಯಾಯ] 


ತೃತೀಯ ಸೃಂಧ 


279 


ಯಂ ಯೋಗಿನೋ ಯೋಗಸಮಾಧಿನಾರಹೋ 

ಧ್ಯಾಯಂತಿ ಲಿಂಗಾದಸತೋ ಮುಮುಕ್ತಯಾ I 
ತಸ್ಕೈಷ ದೈತ್ಯಬುಷಭಃ ಪದಾಹತೋ 

ಮುಖಂ ಪ್ರಪಶ್ಯಂಸ್ತನುಮುತಸರ್ಜ ಹ ॥ ೨೮ ॥ 


ಏತೌ ತೌ ಪಾರ್ಷದಾವಸ್ಯ ಶಾಪಾದ್ಯಾತಾವಸದ್ಧತಿಮ್‌ | 
ಪುನಃ ಕತಿಪಯೈಃ ಸ್ಥಾನಂ ಪ್ರಪತ್ಸ್ಯೇತೇ ಹ ಜನ್ಮಭಿಃ 


॥ ೨೯ ॥ 
ದೇವಾ ಊಚುಃ 
ನಮೋ ನಮಸ್ತೇ5ಖಲಯಜ್ಞತಂತವೇ 
ಸ್ಥಿತೌ ಗೃಹೀತಾಮಲಸತ್ತ ಮೂರ್ತಯೇ | 
ದಿಷ್ಟಾ 4 ಹತೋ ಯಂ ಜಗತಾಮರುಂತುದ- 
ಸ್ಥ ಫ್ಲೌದಭಕ್ಷಾ ರ್ಯ ವಯಮೀಶ ನಿರ್ವ್ವತಾಃ ॥॥೩೦ ॥ 
ಮೈತ್ರೇಯ ಉವಾಚ 
ಏವಂ ಹಿರಣ್ಯಾಕ್ಷಮಸಹ್ಯವಿಕ್ರಮಂ 
ಸ ಸಾದಯಿತ್ವಾ ಹರಿರಾದಿಸೂಕರ: । 


ಜಗಾಮ ಲೋಕಂ ಸ್ವಮಖಂಡಿತೋತ್ಸವಂ 
ಸಮೀಡಿತಃ ಪುಷ್ಕರವಿಷ್ಟರಾದಿಭಿಃ ॥೩೧॥ 


ಮಯಾ ಯಥಾನೂಕ್ತಮವಾದಿ ತೇ ಹರೇಃ 
ಕೃತಾವತಾರಸ್ಯ ` ಸುಮಿತ್ರ ಚೇಷ್ಟಿತಮ್‌ 

ಯಥಾ ಹಿರಣ್ಯಾಕ್ಷ ಉದಾರವಿಕ್ರಮೋ 
ಮಹಾಮೃಧೇ ಕ್ರೀಡನವನ್ನಿರಾಕೃತಃ ॥ ೩೨ ॥ 


ಸೂತ ಉವಾಚ 


ಇತಿ ಕೌಷಾರವಾಖ್ಯಾತಾಮಾಶ್ರುತ್ಯ ಭಗವತ್ಕಥಾಮ್‌ । 
ಕೃತ್ವಾ55ನಂದಂ ಪರಂ ಲೇಭೇ ಮಹಾಭಾಗವತೋ ದ್ವಿಜ 
1೩೩॥ 


ಅನ್ಯೇಷಾಂ ಪುಣ್ಯಶ್ಲೋಕಾನಾಮುದ್ಧಾಮಯಶಸಾಂ ಸತಾಮ್‌ । 
ಉಪಶ್ರುತ್ಯ ಭವೇನ್ನೋದಃ ಶ್ರೀವತ್ಸಾಂಕಸ್ಕ ಕಿಂ ಪುನಃ 


॥ ೩೪ ॥ 
ಯೋ ಗಜೇಂದ್ರಂ ರುಷಗ್ರಸ್ತಂ 
ಧ್ಯಾಯಂತಂ ಚರಣಾಂಬುಜಮ್‌ ಟ 
ಕ್ರೋಶಂತೀನಾಂ ಕರೇಣೂನಾಂ 
॥ ೩೫ ॥ 


ಕೃಚ್ಛತೋತ ಮೋಚಯದ್ದು ತಮ್‌ 


“ಆಹಾ! ಇಂತಹ ಅಲಭ್ಯವಾದ ಮೃತ್ಯುವು ಬೇರಾರಿಗೆ ತಾನೇ 


ದೊರಕೀತು - ಎಂದು ಉದ್ಗರಿಸಿದರು. ॥ ೨೭ ॥ ತಮ್ಮ ಮಿಥ್ಕಾ 
ಉಪಾಧಿಗಳಿಂದ ಬಿಡುಗಡೆ ಹೊಂದಲು ಯೋಗಿಗಳು ಏಕಾಂತ 
ದಲ್ಲಿ ಸಮಾಧಿಯೋಗದಿಂದ ಯಾವಾತನ ಧ್ಯಾನಮಾಡುತ್ತಾರೋ, 
ಅಂತಹ ಭಗವಂತನ ಚರಣ ಹತಿಯಿಂದ, ಆತನ ಮುಖಾರ 
ವಿಂದವನ್ನೇ ನೋಡುತ್ತಾ ದೇಹತ್ಯಾಗ ಮಾಡಿದನಲ್ಲವೇ ಈ 
ದೈತ್ಯರಾಜನು | ॥ ೨೮ ॥ ಈ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು 
ಭಗವಂತನ ಪಾರ್ಷದರೇ ಆಗಿದ್ದಾರೆ. ಶಾಪವಶದಿಂದ ಅಧೋಗತಿ 
ಪ್ರಾಪ್ತವಾಗಿತ್ತು. ಇನ್ನು ಒಂದೆರಡು ಜನ್ನಗಳಲ್ಲೇ ಇವರು ಮತ್ತೆ ತಮ್ಮ 
ಸ್ವಸ್ಥಾನಕ್ಕೆ ಹಿಂದಿರುಗುವರು'' ಎಂದು ಆತನ ಧನ್ಯತೆಯನ್ನು 
ಕೊಂಡಾಡಿದರು. ॥ ೨೯ ॥ 

ದೇವತೆಗಳು ಸ್ತುತಿಸತೊಡಗಿದರು - ಪ್ರಭುವೇ! ನಿನಗೆ 
ಮತ್ತೆ-ಮತ್ತೆ ನಮಸ್ಕಾರಗಳು. ಸಮಸ್ತ ಯಜ್ಞಗಳನ್ನು ವಿಸ್ತರಿಸುವ 
ವಿಭುವು ನೀನು. ಜಗತ್ತಿನ ಸ್ಥಿತಿಗಾಗಿ ಶುದ್ಧಸತ್ತ ಸಮಯವಾದ ದಿವ್ಯ 
ಮಂಗಳವಿಗ್ರಹವನ್ನು ಪ್ರಕಟಪಡಿಸುತ್ತೀಯೆ. ಜಗತ್ತಿಗೆ ಕಷ್ಟ ಕೊಡು 
ತ್ತಿದ್ದ ಈ ದುಷ್ಪದೈತ್ಯನು ನಾಶಹೊಂದಿರುವುದು ಬಹಳ ಸಂತಸದ 
ಸುದ್ದಿ ನಿನ್ನ ಚರಣಗಳಲ್ಲಿನ ಭಕ್ತಿಯ ಪ್ರಭಾವದಿಂದ ನಮಗೂ 
ಸುಖ-ಶಾಂತಿಗಳು ಲಭಿಸಿದುವು. ॥ ೩೦ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಹೀಗೆ 
ಮಹಾಪರಾಕ್ರಮಿಯಾದ ಹಿರಣ್ಯಾಕ್ಷನನ್ನು ವಧಿಸಿ, ಬ್ರಹ್ಮಾದಿ 
ದೇವತೆಗಳು ಸ್ತುತಿಮಾಡುತ್ತಿರುವಂತೆ ಭಗವಾನ್‌ ಆದಿವರಾಹ 
ಸ್ವಾಮಿಯು ತನ್ನ ಅಖಂಡ ಆನಂದಮಯ ಧಾಮಕ್ಕೆ ಬಿಜಯ 
ಮಾಡಿದನು. ॥ ೩೧॥ ಮಿತ್ರಾ ವಿದುರನೇ |! ಭಗವಂತನು 
ಅವತರಿಸಿ ಹೇಗೆ ಲೀಲೆಗಳನ್ನು ಮಾಡುತ್ತಾನೆ ಮತ್ತು ಮಹಾ ಪರಾ 
ಕ್ರಮಿಯಾದ ಹಿರಣ್ಯಾಕ್ಸನನ್ನು ಯುದ್ಧದಲ್ಲಿ ಹೇಗೆ ಆಟದ ಬೊಂಬೆ 
ಯಂತೆ ಮುರಿದುಹಾಕಿದನು ಎಂಬುದನ್ನು ನಾನು ಗುರುಮುಖ 
ದಿಂದ ಕೇಳಿದಂತೆಯೇ ನಿನಗೆ ನಿರೂಪಿಸಿರುವೆನು. ॥ ೩೨ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷಿಗಳೇ | 
ಮೈತ್ರೇಯ ಮಹರ್ಷಿಗಳಿಂದ ಭಗವಂತನ ಈ ಕಥೆಯನ್ನು ಕೇಳಿ 
ಪರಮಭಾಗವತೋತ್ತಮನಾದ ವಿದುರನಿಗೆ ಪರಮಾನಂದ ಉಂಟಾ 
ಯಿತು. ॥ ೩೩॥ ಪವಿತ್ರವಾದ ಕೀರ್ತಿಯುಳ್ಳ ಮಹಾ ಯಶಸ್ವಿ 
ಗಳಾದ ಮಹಾಪುರುಷರ ಚರಿತ್ರೆಗಳನ್ನು ಕೇಳಿದರೂ ಪರಮಾನಂದ 
ವುಂಟಾಗುವುದು. ಹೀಗಿರುವಾಗ ಶ್ರೀವತ್ಸಲಾಂಛನಭೂಷಿತ 
ಶ್ರೀ ಭಗವಂತನ ಲೀಲೆಗಳನ್ನು ಕೇಳಿದಾಗ ಆಗುವ ಆನಂದದ ಬಗೆಗೆ 
ಹೇಳುವುದೇನಿದೆ 9 ॥ ೩೪ ॥ ಘೋರವಾದ ಮೊಸಳೆಯು ಗಜ 
ರಾಜನ ಕಾಲನ್ನು ಹಿಡಿದುಕೊಂಡಾಗ ಗಜರಾಜನು ಪ್ರಭುವಿನ 
ಪಾದಗಳನ್ನು ಧ್ಯಾನಿಸತೊಡಗಿದನು. ಅವನ ಪರಿವಾರದ ಹೆಣ್ಣಾನೆ 
`ಗಳೂ ದುಃಖದಿಂದ ಕೂಗಿಕೊಳ್ಳತೊಡಗಿದವು. ಅಂತಹ ಕಪ್ಪ 
ಸಮಯದಲ್ಲಿ ಒಡನೆಯೇ ಮೈದೋರಿ ಭಕ್ತಗಜೇಂದ್ರನನ್ನು ದುಃಖದ 
ದೆಸೆಯಿಂದ ಬಿಡಿಸಿದ ಪರಮ ಕರುಣಾಳುವೇ ಈತನು. ಶರಣು 


280 

ತಂ ಸುಖಾರಾಧ್ಯಮೃಜುಭಿರನನ್ಯಶರಣೈರ್ನ್ಯಭಿಃ | 

ಕೃತಜ್ಞ ಕೋ ನ ಸೇವೇತ ದುರಾರಾಧ್ಯಮಸಾಧುಭಿಃ 
11 ೩೭೬ 1 


ಯೋ ವೈ ಹಿರಣ್ಯಾಕ್ಟವಧಂ ಮಹಾದ್ದುತಂ 
ವಿಕ್ರೀಡಿತಂ ಕಾರಣಸೂಕರಾತ್ಮನಃ । 
ಶೃಣೋತಿ ಗಾಯತ್ಕನುಮೋದತೇರಠಂಜಸಾ 


ವಿಮುಚ್ಛತೇ ಬ್ರಹ್ಮ್ಠವಧಾದಪಿ ದ್ವಿಜಾಃ ॥ ೩೭ ॥ 


ಏತನ್ನಹಾಪುಣ್ಯಮಲಂ ಪವಿತ್ರಂ 
ಧನ್ಯಂ ಯಶಸ್ಯಂ ಪದಮಾಯುರಾಶಿಷಾಮ್‌ । 
ಪ್ರಾಣೇಂದ್ರಿಯಾಣಾಂ ಯುಧಿ ಶೌರ್ಯವರ್ಧನಂ 
ನಾರಾಯಣೋರ5ಂತೇ ಗತಿರಂಗ ಶೃಣ್ಣತಾಮ್‌ ॥೩೮॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಬಂದ ಸರಳಹೃದಯರಾದ ಭಕ್ತರಲ್ಲಿ ಸಹಜವಾಗಿಯೇ ಪ್ರಸನ್ನ 
ನಾಗುವನು. ಆದರೆ ದುಷ್ಠಪುರುಷರಿಗೆ ದೂರವಾಗಿರುವನು. 
ಅವರಿಗೆ ಅವನ ಒಲುಮೆ ದೊರೆಯದು. ಉಪಕಾರಗಳನ್ನು ಗುರು 
ತಿಸುವ ಕೃತಜ್ಞನಾದ ಯಾರು ತಾನೇ ಆ ಭಕ್ತಪ್ರಿಯನನ್ನು ಸೇವಿಸುವು 
ದಿಲ್ಲ? ॥ ೩೫-೩೬/॥ ಶೌನಕಾದಿ ಮಹರ್ಷಿಗಳೇ! ಭೂಮಿ 
ಯನ್ನು ಉದ್ದರಿಸುವುದಕ್ಕಾಗಿ ವರಾಹರೂಪವನ್ನು ಧರಿಸಿದ ಶ್ರೀಹರಿಯು 
ಮಾಡಿದ ಹಿರಣ್ಯಾಕ್ಟವಧವೆಂಬ ಅದ್ಭುತವಾದ ಈ ಲೀಲೆಯನ್ನು 
ಕೇಳುವವನೂ, ಹಾಡುವವನೂ, ಅನುಮೋದಿಸುವವನೂ, ಬ್ರಹ್ಮ 
ಹತ್ಯೆಯೇ ಮುಂತಾದ ಘೋರ ಪಾತಕಗಳಿಂದ ಸಹಜವಾಗಿ 
ಬಿಡುಗಡೆಹೊಂದುತ್ತಾನೆ. ॥ ೩೭/॥ ಈ ಚರಿತ್ರೆಯು ಅತ್ಯಂತ ಪುಣ್ಯ 
ಪ್ರದವಾದುದು. ಪರಮ ಪವಿತ್ರವಾದುದು, ಧನ್ಯವಾದುದು. 
ಕೇಳುವ ಸುಕೃತಿಗಳಿಗೆ ಧನವನ್ನೂ ಯಶಸ್ಸನ್ನೂ ದಯಪಾಲಿಸು 
ವುದು. ಆಯುಸ್ಸನ್ನು ವೃದ್ಧಿಗೊಳಿಸುವುದು. ಕಾಮನೆಗಳನ್ನೂ 
ಈಡೇರಿಸುವುದು. ಯುದ್ಧದಲ್ಲಿ ಪ್ರಾಣ ಮತ್ತು ಇಂದ್ರಿಯಗಳ ಶಕ್ತಿ 
ಯನ್ನು ಹೆಚ್ಚಿಸುವುದು. ಇದನ್ನು ಕೇಳಿದವರಿಗೆ ಕೊನೆಗೆ ಶ್ರೀಮನ್ನಾ 
ರಾಯಣನ ಆಶ್ರಯವೇ ದೊರೆಯುವುದು. ॥ ೩೮ ॥ 


ಹತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೯ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಫಂಧೇ 
ಹಿರಣ್ಯಾಕ್ಷವಧೋನಾಮೈಕೋನವಿಂಶೋತಧ್ಯಾಯಃ॥ ೧೯ ॥ 


OS 


ಇಪ್ಪತ್ತನೆಯ ಅಧ್ಯಾಯ 
ಬ್ರಹ್ಮದೇವರು ಮಾಡಿದ ನಾನಾ ಪ್ರಕಾರದ ಸೃಷ್ಟಿಯ ವರ್ಣನೆ 


ಶೌನಕ ಉವಾಚ 


ಮಹೀಂ ಪ್ರತಿಷ್ಠಾಮಧ್ಯಸ್ಯ ಸೌತೇ ಸ್ವಾಯಂಭುವೋ ಮನುಃ । 
ಕಾನ್ಯನ್ನಶಿಷ್ಠಬ್‌ ದ್ವಾರಾಣಿ ಮಾರ್ಗಾಯಾವರಜನ್ಮನಾಮ್‌ 


uO 
ಕ್ಷತ್ತಾ ಮಹಾಭಾಗವತಃ ಕೃ ಸ್ಕೈ ಏಕಾಂತಿಕಃ ಸುಹೃತ್‌ 1 
ಯಸ್ತತ್ಕಾಜಾಗ್ರಜಂ ಕೃಷ್ಣೇ ಸಾಪತ್ಯಮಫವಾನಿತಿ 
॥ ೨॥ 


ದ್ವೈಪಾಯನಾದನವರೋ ಮಹಿತ್ತೇ ತಸ್ಯ ದೇಹಜಃ । 
ಸರ್ವಾತ್ಮನಾಶ್ರಿತ ಕೃಷ್ಣಂ ತತ್ಪರಾಂಶ್ಚಾಪ್ಯನುವ್ರತಃ 

1 ೩॥ 
ಕಿಮನ್ನಪೃಚ್ನನ್‌ ಮೈತ್ರೇಯಂ ವಿರಜಾಸ್ಪೀರ್ಥಸೇವಯಾ । 


ಉಪಗಮ್ಮ ಕುಶಾವರ್ತ ಆಸೀನಂ ತತ್ತ್ವವಿತ್ತಮಮ್‌ 
WH 


ಶೌನಕರು ಕೇಳುತ್ತಾರೆ - ಸೂತಪುರಾಣಿಕರೇ | ಜೀವಿಗಳಿಗೆ 
ಆಧಾರಸ್ಥಾನವಾಗಿರುವ ಭೂಮಿಯನ್ನು ಪಡೆದುಕೊಂಡ ಬಳಿಕ 
ಸ್ವಾಯಂಭುವ ಮನುವು ಮುಂದೆ ಹುಟ್ಟಲಿರುವ ಸಂತತಿಯನ್ನು 
ಉಂಟುಮಾಡಲು ಯಾವ-ಯಾವ ಉಪಾಯಗಳನ್ನು ಮಾಡಿದನು ? 
॥ ೧ ॥ ವಿದುರನಾದರೋ ಪರಮ ಭಾಗವತೋತ್ತಮನು. ಅವನು 
ಭಗವಾನ್‌ ಶ್ರೀಕೃಷ್ಣನ ಏಕಾಂತಭಕ್ತನೂ, ಸ್ನೇಹಿತನೂ ಆಗಿದ್ದನು. 
ಆದ್ದರಿಂದಲೇ ತನ್ನ ಅಣ್ಣನಾದ ಧೃತರಾಷ್ಟ್ರನೂ, ಅವನ ಪುತ್ರರೂ 
ಶ್ರೀಕೃಷ್ಣನನ್ನು ತಿರಸ್ಕಾರಮಾಡಿದ ಅಪರಾಧಿಗಳೆಂದು ತಿಳಿದು ಅವ 
ರನ್ನು ಪರಿತ್ಯಾಗಮಾಡಿಬಿಟ್ಟನು. ॥ ೨ ॥ ಅವನು ದ್ವೈಪಾಯನ 
ಮಹರ್ಷಿಗಳ ಸುಪುತ್ರನು. ಮಹಿಮೆಯಲ್ಲಿ ಅವನು ತನ್ನ ತೀರ್ಥ 
ರೂಪರಿಂದ ಯಾವ ವಿಷಯದಲ್ಲಿಯೂ ಕಡಿಮೆಯಾಗಿರಲಿಲ್ಲ 
ಎಲ್ಲ ಪ್ರಕಾರಗಳಿಂದಲೂ ಭಗವಾನ್‌ ಶ್ರೀಕೃಷ್ಣನ ಆಶ್ರಿತನೂ, ಕೃಷ್ಣ 
ಭಕ್ತರ ಅನುಗಾಮಿಯೂ ಆಗಿದ್ದನು. ॥ ೩ ॥ ತೀರ್ಥಯಾತ್ರೆಗಳನ್ನು 
ಮಾಡಿದ್ದರಿಂದ ಆತನ ಅಂತಃರಣವು ಇನ್ನೂ ಪರಿಶುದ್ಧವಾಗಿತ್ತು. 
ಆ ಮಹಾತ್ಮನು ಕುಶಾವರ್ತ (ಹರಿದ್ವಾರೆ) ಕ್ಷೇತ್ರದಲ್ಲಿ ಕುಳಿತಿದ್ದ 
ತತ್ತ್ವಜ್ಞಾನಿಶ್ರೇಷ್ಠರಾದ ಮೈತ್ರೇಯಮಹರ್ಷಿಗಳ ಬಳಿಗೆ ಹೋಗಿ 
ಏನೇನು ಕೇಳಿದನು? ॥ ೪ ॥ ಸೂತಪುರಾಣಿಕರೇ | ಶ್ರೀಹರಿಯ 


20 ಅಧ್ಯಾಯ) ತೃತೀಯ ಸ್ಕಂಧ 281 
ತಾಲ ತ ಣಾಯ್ಯ ಯು ಎ ಸಾಸು NN ಸರವು ರ ಸಜಾ ಜಸ ಮಾವರ ಕಜ 
ತಯೋಃ ಸಂವದತೋಃ ಸೂತ ಪ್ರವೃತ್ತಾ ಹೃಮಲಾಃ ಕಥಾಃ । | ಕಥೆಗಳು ಅವನ ಶ್ರೀಪಾದತೀರ್ಥವಾದ ಗಂಗಾಜಲದಂತೆಯೇ 
ಆಪೋ ಗಾಂಗಾ ಇವಾಫಫ್ಲೀರ್ಹರೇಃ ಪಾದಾಂಬುಜಾಶ್ರಯಾಃ | ಸಮಸ್ತ ಪಾಪಗಳನ್ನು ನಾಶಮಾಡುವವು. ಶ್ರೀಮೈತ್ರೇಯರಿಗೂ, ಎದುರ 

u ೫ 1 | ನಿಗೂ ನಡೆದ ಸಂಭಾಷಣೆಯಲ್ಲಿ ಶ್ರೀಹರಿಯ ಚರಣಗಳಿಗೆ ಸಂಬಂಧ 
ಪಟ್ಟ ಪರಮಪವಿತ್ರವಾದ ಯಾವ ಕಥೆಗಳು ನಡೆದುವೋ ಅವು 
ಗಳನ್ನು ನಮಗೂ ಹೇಳಿರಿ. ॥ ೫ ॥ ನಿಮಗೆ ಮಂಗಳವಾಗಲೀ. 
ಸಣೀರ್ತನೆ ಮಾಡಲು ಯೋಗ್ಯವಾದ ಉದಾರ ಚಾರಿತ್ರ ಕವಳಿ 
ಸ್ವಾಮಿಯ ಅವತಾರಲೀಲೆಗಳು ಅಮೃತರೂಪವೇ ಆಗಿವೆ. ಅವನ್ನು 
ನಮಗೂ ಕೀರ್ತಿಸುವವರಾಗಿರಿ. ಅವುಗಳನ್ನು ಎಷ್ಟೇ ಪಾನ ಮಾಡಿ 
ದರೂ ರಸಿಕರಾದವರಿಗೆ ತೃಪ್ತಿಯು ಹೇಗೆ ಉಂಟಾದೀತು 9 ॥ ೬ ॥ 

ನೈಮಿಷಾರಣ್ಯನಿವಾಸಿಗಳಾದ ಮುನಿಗಳು ಹೀಗೆ ಪ್ರಶ್ನೆ 
ಮಾಡಲು ಉಗ್ರಶ್ರವರೆಂಬ ಸೂತಪುರಾಣಿಕರು ಭಗವಂತನಲ್ಲಿ ಚಿತ್ತ 
ವನ್ನು ನೆಲೆ ಗೊಳಿಸಿ, ಅವರಿಗೆ ಕೇಳಿರಿ - ಎಂದು ಹೇಳತೊಡಗಿ 
ದರು. ॥ ೭॥ 

ಸೂತಪುರಾಣಿಕರು ಹೇಳುತ್ತಾರೆ - ಮುನಿಗಳೇ! ಮಾಯಾ 
ವರಾಹರೂಪಿಯಾದ ಶ್ರೀಹರಿಯು ಪೃಥ್ವಿಯನ್ನು ರಸಾತಳದಿಂದ 
ಮೇಲಕ್ಕೆತ್ತಿದ ಮತ್ತು ಹಿರಣ್ಯಾಕ್ಷನನ್ನು ಕಡೆಗಣಿಸಿ ಆಟವಾಡುವಂತೆ 
ಅನಾಯಾಸವಾಗಿ ಸಂಹರಿಸಿದ ಅವತಾರಲೀಲೆಯನ್ನು ಕೇಳಿ ಪರ 
ಮಾನಂದಭರಿತನಾದ ವಿದುರನು ಮೈತ್ರೇಯಮಹರ್ಷಿಗಳಲ್ಲಿ 
ಹೀಗೆ ವಿನಂತಿಸಿಕೊಂಡನು. ॥ ೮ ॥ 

ವಿದುರನು ಕೇಳಿದನು - ಬ್ರಾಹ್ಮಣಶ್ರೇಷ್ಠರೇ। ತಾವು ಅಪ 
ರೋಕ್ಷ ಜ್ಞಾನಿಗಳು. ಆದುದರಿಂದ ಪ್ರಜಾಪತಿಗಳಿಗೂ ಪತಿಯಾದ 
ಬ್ರಹ್ಮದೇವರು ಮರೀಚಿಯೇ ಮುಂತಾದ ಪ್ರಜಾಪತಿಗಳನ್ನು ಹುಟ್ಟಿ 
ಸಿದ ಬಳಿಕ ಸೃಷ್ಟಿಯನ್ನು ಮುಂದುವರಿಸಲು ಏನು ಮಾಡಿದರು ? 
॥ ೯ ॥ ಮರೀಚಿಯೇ ಮುಂತಾದ ಮುನೀಶ್ವರರೂ, ಸ್ವಾಯಂಭು 
ವಮನುವೂ ಬ್ರಹ್ಮದೇವರ ಆಣತಿಯಂತೆ ಹೇಗೆ ಪ್ರಜೆಗಳನ್ನು ವೃದ್ಧಿ 
ಗೊಳಿಸಿದರು ? ॥ ೧೦ ॥ ಅವರು ತಮ್ಮ ಪತ್ನಿಯರ ಸಹಯೋಗ 
ದಿಂದ ಈ ಜಗತ್ತನ್ನು ಸೃಷ್ಟಿಮಾಡಿದರೋ ? ಅಥವಾ ತಮ್ಮ-ತಮ್ಮ 
ಕಾರ್ಯಗಳಲ್ಲಿ ಸ್ವತಂತ್ರರಾಗಿದ್ದುಕೊಂಡು ರಚಿಸಿದರೇ ? ಅಥವಾ 
ಎಲ್ಲರೂ ಒಟ್ಟಿಗೆ ಇದನ್ನು ರಚಿಸಿದರೇ 9 ತಿಳಿಸುವವರಾಗಿರಿ. ॥ ೧೧ ॥ 

ಶ್ರೀಮೈತ್ರೇಯರು ಹೇಳಿದರು - ಎಲೈ ವಿದುರನೇ | ಕೇಳು. 
ಪ್ರಕೃತಿಯು ಹಿಂದೆ ತ್ರಿಗುಣಗಳ ಸಾಮ್ಯಾವಸ್ಥೆಯಿಂದ ನಿರ್ವಿಕಾರ 
ವಾಗಿತ್ತು. ಅನಂತರ ಚಿಂತಿಸಲು ಅಸಾಧ್ಯವಾಗಿರುವ ಜೀವರ 
ಪ್ರಾರಬ್ಧದಿಂದಲೂ, ಪ್ರಕೃತಿಯ ನಿಯಾಮಕ, ಪುರುಷ ಮತ್ತು ಕಾಲ 
ಈ ಮೂರು ಕಾರಣಗಳಿಂದ ಹಾಗೂ ಭಗವಂತನ ಸನ್ನಿಧಾನದಿಂದ 
ತ್ರಿಗುಣಮಯ ಪ್ರಕೃತಿಯಲ್ಲಿ ಕ್ಟೋಭೆ ಉಂಟಾಗಿ ಅದರಿಂದ ಮಹತ್ತ್ವ 
ಉತ್ಪನ್ನವಾಯಿತು. ॥ ೧೨ ॥ ಭಗವತ್ಸಂಕಲ್ಪದಿಂದ ರಜಸ್ಸು ಪ್ರಧಾನ 
ವುಳ್ಳ ಮಹತ್ತತ್ವ್ವದಿಂದ ವೈಕಾರಿಕ (ಸಾತ್ವಿಕ), ರಾಜಸ ಮತ್ತು 
ತಾಮಸ ಮೂರು ರೀತಿಯ ಅಹಂಕಾರವು ಉಂಟಾಯಿತು. ಅದು 
ಆಕಾಶಾದಿ ಐದು-ಐದು ತತ್ತ್ವಗಳ ಅನೇಕ ವರ್ಗಗಳನ್ನು* 
ಪ್ರಕಟಿಸಿತು. ॥ ೧೩ ॥ 


ತಾ ನಃ ಕೀರ್ತಯ ಭದ್ರಂ ತೇ ಕೀರ್ತನ್ಯೋದಾರಕರ್ಮಣ: । 
ರಸಜ್ಜ್ಯ ಕೋ ನು ತೃಪ್ಯೇತ ಹರಿಲೀಲಾಮೃತಂ ಪಿಬನ್‌ 
॥೬। 


ಏವಮುಗ್ರಶ್ರವಾಃ ಪೃಷ್ಟ ಖಪಿಭಿರ್ನೈೆಮಿಷಾಯನ್ಯೆ: । 

ಭಗವತ್ಯರ್ಪಿತಾಧ್ಯಾತ್ಸಸ್ತಾನಾಹ ಶ್ರೂಯತಾಮಿತಿ 

wd 
ಸೂತ ಉವಾಚ 


ಹರೇರ್ಧ್ಯತಕ್ರೋಡತನೋಃ ಸ್ವಮಾಯಯಾ 
ನಿಶಮ್ಯ ಗೋರುದ್ದರಣಂ ರಸಾತಲಾತ್‌ । 
ಲೀಲಾಂ ಹಿರಣ್ಯಾಕ್ಷಮವಜ್ಞಯಾ ಹತಂ 
ಸಂಜಾತಹರ್ಷೋ ಮುನಿಮಾಹ ಭಾರತಃ ॥ ೮ ॥ 


ವಿದುರ ಉವಾಚ 


ಪ್ರಜಾಪತಿಪತಿಃ ಸೃಷ್ಟ್ವಾ ಪ್ರಜಾಸರ್ಗೇ ಪ್ರಜಾಪತೀನ್‌ । 
ಕಿಮಾರಭತ ಮೇ ಬ್ರಹ್ಮನ್‌ ಪ್ರಬ್ರೂಹ್ಯವ್ಯಕ್ಷಮಾರ್ಗವಿತ್‌ 
Eu 


ಯೇ ಮರೀಚ್ಯಾದಯೋ ವಿಪ್ರಾಯಸ್ತು ಸ್ವಾಯಂಭುವೋ ಮನು: । 
ತೇ ವೈ ಬ್ರಹ್ಮಣ ಆದೇಶಾತ್ಮಥಮೇತದಭಾವಯನ್‌ 
॥ ೧೦॥ 


ಸದ್ದಿತೀಯಾಃ ಕಿಮಸೃಜನ್ಹತಂತ್ರಾ ಉತ ಕರ್ಮಸು | 
ಆಹೋಸ್ಟಿತಂಹತಾಃ ಸರ್ವ ಇದಂ ಸ್ಥ ಸಮಕಲ್ಪಯನ್‌ 
1 ೧೧ 
ಮೈತ್ರೇಯ ಉವಾಚ 
ದೈವೇನ ದುರ್ವಿತರ್ಕೇಣ ಪರೇಣಾನಿಮಿಷೇಣ ಚ 


ಜಾತಕ್ಟೋಭಾದ್ದಗವತೋ ಮಹಾನಾಸೀದ್ಲುಣತ್ರಯಾತ್‌ 
॥1 ೧೨ i 


ರಜಃಪ್ರಧಾನಾನ್ನಹತಸ್ವಿಲಿಂಗೋ ದೈವಚೋದಿತಾತ್‌ । 
ಜಾತಃ ಸಸರ್ಜ ಭೂತಾದಿರ್ವಿಯದಾದೀನಿ ಪಂಚಶಃ 
I ೧೩ 1 


* ಪಂಚತನ್ಸಾತ್ರೆಗಳು, ಪಂಚಮಹಾಭೂತಗಳು, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇದಿಗಳು ಮತ್ತು ಅವುಗಳ ಐದೆದು ದೇವತೆಗಳು ಹೀಗೆ ಇವೇ 
ಆರು ವರ್ಗಗಳ ಸಂಕೇತ ಇಲ್ಲಿ ಮಾಡಲಾಗಿದೆ ಎಂದು ತಿಳಿಯಬೇಕು. 


282 


ತಾನಿ ಚೈಕೈಕಶಃ ಸ್ರಷ್ಟುಮಸಮರ್ಥಾನಿ ಭೌತಿಕಮ್‌ । 
ಸಂಹತ್ಯ ದೈವಯೋಗೇನ ಹೈಮಮಂಡಮವಾಸ್ಫಜನ್‌ 
॥1 ೧೪ ॥ 


ಸೋತಶಯಿಷ್ಟಾಬ್ದಿಸಲಿಲೇ ಆಂಡಕೋಶೋ ನಿರಾತ್ಮಕಃ । 
ಸಾಗ್ರಂ ವೈ ವರ್ಷಸಾಹಸ್ರಮನ್ಹವಾತ್ಲೀತ್ರಮೀಶ್ವರಃ 
1 ೧೫ । 


ತಸ್ಯ ನಾಭೇರಭೂತ್ಪದ್ಧಂ ಸಹಸ್ರಾರ್ಕೋರುದೀಧಿತಿ । 
ಸರ್ವಜೀವನಿಕಾಯೌಕೋ ಯತ್ರ ಸ್ವಯಮಭೂತ್ತರಾಟ್‌ 
1 ೧೬% 


ಸೋರನುವಿಷ್ಟೋ ಭಗವತಾ ಯಃ ಶೇತೇ ಸಲಿಲಾಶಯೇ ॥ 
ಲೋಕಸಂಸ್ಥಾಂ ಯಥಾಪೂರ್ವಂ ನಿರ್ಮಮೇ ಸಂಸ್ಥಯಾ ಸ್ವಯಾ 
11 ೧೭ 1 


ಸಸರ್ಜಚ್ಛಾಯಯಾ ವಿದ್ಯಾಂ ಪಂಚಪರ್ವಾಣಮಗ್ರತಃ | 
ತಾಮಿಸ್ರಮಂಧತಾಮಿಸ್ರಂ ತಮೋ ಮೋಹೋ ಮಹಾತಮಃ 
॥ ೧೮ ॥ 


ವಿಸಸರ್ಜಾತ್ಮನಃ ಕಾಯಂ ನಾಭಿನಂದಂಸಮೋಮಯಮ್‌ । 
ಜಗೃಹುರ್ಯಕ್ಟರಕ್ಟಾಂಸಿ ರಾತ್ರಿಂ ಕ್ಷುತ್ಪಟ್ಷಮುದ್ದವಾಮ್‌ 
॥1 ೧೯ ॥ 


ಕ್ಚುತ್ತಡ್ಬ್ಯಾಮುಪಸೃಷ್ಟಾಸ್ತೇ ತಂ ಜಗ್ಗುಮಭಿದುದ್ರುವುಃ I 
ಮಾ ರಕ್ಸತ್ಸೈನಂ ಜಕ್ಷಧ್ದಮಿತ್ಯೂಚುಃ ಕ್ಲುತೃಡರ್ದಿತಾಃ 
॥ ೨೦ ॥ 


ದೇವಸ್ತಾನಾಹ ಸಂವಿಗ್ನೋ ಮಾಮಾಂ ಜಕ್ಚತ ರಕ್ಷತ | 
ಅಹೋಮೇ ಯಕ್ಷರಕ್ಷಾಂಸಿ ಪ್ರಜಾ ಯೂಯಂ ಬಭೂವಿಥ 
॥ ೨೧ ॥ 


ದೇವತಾ: ಪ್ರಭಯಾ ಯಾ ಯಾ ದೀವ್ಯನ್‌ ಪ್ರಮುಖತೋತಸ್ಪಜತ್‌ | 
ತೇ ಅಹಾರ್ಷುದೇವಯಂತೋ ವಿಸೃಷ್ಟಾಂ ತಾಂ ಪ್ರಭಾಮಹಃ 
I ೨೨ ॥ 


ದೇವೋ5ದೇವಾಂಜಫನಶಃ ಸೃಜತಿ ಸ್ಥಾತಿಲೋಲುಪಾನ್‌ । 
ತ ಏನಂ ಲೋಲುಪತಯಾ ಮೈಥುನಾಯಾಭಿಪೇದಿರೇ 
॥ ೨೩ ॥ 


ತತೋ ಹಸನ್‌ ಸ ಭಗವಾನಸುರೈರ್ನಿರಪತ್ರಪೈಃ | 
ಅನ್ಹೀಯಮಾನಸ್ತರಸಾ ಕ್ರುದ್ಧೋ ಭೀತಃ ಪರಾಪತತ್‌ 
॥ ೨೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಅವೆಲ್ಲವೂ ಬೇರೆ-ಬೇರೆಯಾಗಿದ್ದಾಗ ಭೂತಗಳ ಕಾರ್ಯ 
ರೂಪೀ ಬ್ರಹ್ಮಾಂಡವನ್ನು ರಚಿಸಲು ಅಸಮರ್ಥವಾಗಿದ್ದವು. 
ಅದಕ್ಕಾಗಿ ಅವು ಭಗವಂತನ ಶಕ್ತಿಯಿಂದ ಪರಸ್ಪರ ಕಲೆತು ಒಂದು 
ಸುವರ್ಣಮಯ ಅಂಡವು ನಿರ್ಮಿತವಾಯಿತು. 1 ೧೪॥ ಆ 
ಅಂಡವು ಚೈತನ್ಯಶೂನ್ಯವಾದ ಸ್ಥಿತಿಯಲ್ಲಿ ಒಂದು ಸಾವಿರ ವರ್ಷ 
ಗಳಿಗಿಂತಲೂ ಹೆಚ್ಚುಕಾಲ ಕಾರಣಜಲದ ಮಧ್ಯದಲ್ಲಿ ಬಿದ್ದು 
ಕೊಂಡಿತ್ತು. ಮತ್ತೆ ಭಗವಂತನು ಆ ಅಂಡಕೋಶದಲ್ಲಿ ಪ್ರವೇಶಿಸಿ 
ದನು. ॥ ೧೫ ॥ ಅದರಲ್ಲಿ ಅಧಿಷ್ಠಿತನಾದ ಬಳಿಕ ಅವನ ನಾಭಿ 
ಯಿಂದ ಸಾವಿರಾರು ಸೂರ್ಯರಿಗೆ ಸಮಾನವಾಗಿ ಬೆಳಗುತ್ತಿರುವ 
ಒಂದು ಕಮಲವು ಪ್ರಕಟಗೊಂಡಿತು. ಅದು ಎಲ್ಲ ಜೀವಸಮು 
ದಾಯಗಳಿಗೆ ಆಶ್ರಯವಾಗಿತ್ತು. ಅದರಿಂದಲೇ ಸ್ವಯಂ ಬ್ರಹ್ಮ 
ದೇವರೂ ಆವಿರ್ಭವಿಸಿದರು. ॥ ೧೬ ॥ 

ಅನಂತರ ಸಾಗರಜಲಶಾಯಿಯಾದ ಶ್ರೀಮನ್ನಾರಾಯಣನು 
ತನ್ನ ಸಂಕಲ್ಪದಿಂದ ಆ ಬ್ರಹ್ಮದೇವರಲ್ಲಿ ಪ್ರವೇಶಿಸಿದನು. ಆಗ ಬ್ರಹ್ಮ 
ದೇವರು ಹಿಂದಿನ ಕಲ್ಪಗಳಲ್ಲಿ ತಾನೇ ನಿಶ್ಚಯಿಸಿದ್ದ ನಾಮ-ರೂಪ 
ಮಯ ವ್ಯವಸ್ಥೆಗಳಿಗೆ ಅನುಸಾರವಾಗಿ ಲೋಕಗಳನ್ನು ನಿರ್ಮಿಸ 
ತೊಡಗಿದರು. ॥ ೧೭ ॥ ಮೊಟ್ಟಮೊದಲಿಗೆ ಅವರು ತನ್ನ ಛಾಯೆ 
ಯಿಂದ ತಾಮಿಸ್ರ, ಅಂಧತಾಮಿಸ್ರ, ತಮ, ಮೋಹ ಮತ್ತು ಮಹಾ 
ಮೋಹಗಳೆಂಬ ಐದು ಬಗೆಯ ಅವಿದ್ಯೆಗಳನ್ನು ಸೃಷ್ಟಿಮಾಡಿ 
ದರು. ॥ ೧೮ ॥ ಬ್ರಹ್ಮದೇವರಿಗೆ ಆ ತಮೋಮಯವಾದ ಶರೀರವು 
ಮನಸ್ಸಿಗೆ ಒಪ್ಪದಿರಲು ಅವರು ಅವನ್ನು ತೊರೆದುಬಿಟ್ಟರು. ಆ 
ಶರೀರದಿಂದ ಉಂಟಾದ ಯಕ್ಷ-ರಾಕ್ಸಸರು ಹಸಿವು - ಬಾಯಾರಿಕೆ 
ಗಳಿಗೆ ಕಾರಣವಾದ ಆ ರಾತ್ರಿರೂಪವಾದ ದೇಹವನ್ನು ಪರಿಗ್ರಹಿಸಿ 
ದರು. ॥ ೧೯ ॥ ಆಗ ಹಸಿವು-ಬಾಯಾರಿಕೆಗಳಿಂದ ಪೀಡಿತರಾದ 
ಅವರು ಬ್ರಹ್ಮದೇವರನ್ನೇ ತಿಂದುಹಾಕಲು ಓಡಿಬಂದರು. "ಈತನನ್ನು 
ತಿಂದುಹಾಕಿ, ಇವನನ್ನು ರಕ್ಷಿಸಬೇಡಿ' ಎಂದು ಕೂಗಿ ಕೊಂಡರು. 
ಏಕೆಂದರೆ, ಅವರಲ್ಲಿ ಹಸಿವು-ಬಾಯಾರಿಕೆಗಳು ಅಷ್ಟು ಉತ್ಕಟ 
ವಾಗಿದ್ದವು. ॥ ೨೦ ॥ ಆಗ ಬ್ರಹ್ಮದೇವರು ಗಾಬರಿಗೊಂಡು ಎಲೈ! 
ನೀವು ನನ್ನ ಸಂತಾನಗಳು. ಆದ್ದರಿಂದ ನನ್ನನ್ನು ತಿನ್ನಬೇಡಿರಿ. ನನ್ನನ್ನು 
ಕಾಪಾಡಿರಿ. (ಅವರಲ್ಲಿ "ತಿಂದುಬಿಡಿ' ಎಂದು ಹೇಳಿದವರು ಯಕ್ಷ 
ರಾದರು. "ಇವನನ್ನು ರಕ್ಷಿಸಬೇಡಿ' ಎಂದು ಹೇಳಿದವರು ರಾಕ್ಟಸ 
ರಾದರು). ॥ ೨೧ ॥ 

ಮತ್ತೆ ಬ್ರಹ್ಮದೇವರು ಸಾತ್ತ್ವಿಕ ಪ್ರಭೆಯಿಂದ ಬೆಳಗುತ್ತಾ 
ಮುಖ್ಯ-ಮುಖ್ಯರಾದ ದೇವತೆಗಳನ್ನು ಸೃಷ್ಟಿಸಿದರು. ಅವರು ಆಟ 
ವಾಡುತ್ತಾ ಇದ್ದು ಬ್ರಹ್ಮದೇವರು ತ್ಯಾಗಮಾಡಿದ ಹಗಲುರೂಪ 
ವಾದ ಪ್ರಕಾಶಮಯ ಶರೀರವನ್ನು ಪರಿಗ್ರಹಿಸಿದರು. ॥ ೨೨ ॥ 
ಅನಂತರ ಬ್ರಹ್ಮದೇವರು ತಮ್ಮ ಜಘನ ಪ್ರದೇಶದಿಂದ ಕಾಮಾಸಕ್ತ 
ರಾದ ಅಸುರರನ್ನು ಸೃಷ್ಟಿಸಿದನು. ಅವರು ಅತ್ಯಂತ ಕಾಮಲೋಲು 
ಪರಾಗಿದ್ದರಿಂದ ಹುಟ್ಟಿದೊಡನೆಯೇ ಮೈಥುನಕ್ಕಾಗಿ ಬ್ರಹ್ಮದೇವರ 
ಕಡೆಗೆ ಓಡಿ ಬಂದರು. ॥ ೨೩ ॥ ಅದನ್ನು ಕಂಡು ಬ್ರಹ್ಮದೇವರಿಗೆ 
ಮೊದಲಿಗೆ ನಗುಬಂತು. ಆದರೆ ಅವರು ನಾಚಿಕೆಗೆಟ್ಟು ತನ್ನನ್ನು 
ಹಿಂಬಾಲಿಸುತ್ತಿರುವುದನ್ನು ಕಂಡು, ಕೋಪಗೊಂಡು ಭಯದಿಂದ 
ಪಲಾಯನಮಾಡಿದರು. ॥ ೨೪ ॥ 


20 ಅಧ್ಯಾಯ] 


ತೃತೀಯ ಸ್ಕಂಧ 


263 


EL ಟ್‌ 


ಸ ಉಪವ್ರಜ್ಯ ವರದಂ ಪ್ರಪನ್ನಾರ್ತಿಹರಂ ಹರಿಮ್‌ । 
ಅನುಗ್ರಹಾಯ ಭಕ್ತಾನಾಮನುರೂಪಾತ್ಮದರ್ಶನಮ್‌ 
॥| ೨೫ ॥ 


ಪಾಹಿ ಮಾಂ ಪರಮಾತ್ಮಂಸ್ತೇ ಪ್ರೇಷಣೇನಾಸ್ಫಜಂ ಪ್ರಜಾಃ । 
ತಾ ಇಮಾ ಯಭಿತುಂ ಪಾಪಾ ಉಪಾಕ್ರಾಮಂತಿ ಮಾಂ ಪ್ರಭೋ 
I ೨೬ ॥ 


ತ್ವಮೇಕಃ ಕಿಲ ಲೋಕಾನಾಂ ಕ್ಲಿಷ್ಟಾನಾಂ ಕ್ಲೇಶನಾಶನಃ । 
ತ್ವಮೇಕ: ಕ್ಲೇಶದಸ್ತೇಷಾಮನಾಸನ್ನಪದಾಂ ತವ 
1 ೨೭ 1 


ಸೋರವಧಾರ್ಯಾಸ್ಯ ಕಾರ್ಪಣ್ಯಂ ವಿವಿಕ್ತಾಧ್ಯಾತ್ಮದರ್ಶನ: | 
ವಿಮುಂಚಾತೃತನುಂ ಘೋರಾಮಿತ್ಕುಕ್ತೋ ವಿಮುಮೋಚ ಹ 
॥ ೨೮ ॥ 


ತಾಂ ಕ್ವಣಚ್ಚರಣಾಂಭೋಜಾಂ ಮದವಿಹ್ವಲಲೋಚನಾಮ್‌ । 
ಕಾಂಚೀಕಲಾಪವಿಲಸದ್ದುಕೂಲಚ್ಛನ್ನರೋಧಸಮ್‌ 
2೯ 


ಅನ್ಯೋನ್ಯಶ್ಲೇಷಯೋತ್ತುಂಗನಿರಂತರಪಯೋಧರಾಮ್‌ । 


ಸುನಾಸಾಂ ಸುದ್ದಿಜಾಂ ಟಾ 
1೩೦ 


ಗೂಹಂತೀಂ ವ್ರೀಡಯಾತತತ್ಥಾನಂ 
ನೀಲಾಲಕವರೂಧಿನೀಮ್‌ 1 
ಉಪಲಭ್ಯಾಸುರಾ ಧರ್ಮ ಸರ್ವೇ 
ಸಮ್ಮುಮುಹುಃ ಸ್ವ್ರಿಯಮ್‌ ॥1೩೧॥ 


ಅಹೋ ರೂಪಮಹೋ ಧೈರ್ಯಮಹೋ ಅಸ್ಯಾ ನವಂ ವಯಃ। 
ಮಧ್ಯೇ ಕಾಮಯಮಾನಾನಾಮಕಾಮೇವ ವಿಸರ್ಪತಿ 
॥1 ೩೨॥ 


ವಿತರ್ಕಯಂತೋ ಬಹುಧಾ ತಾಂ ಸಂಧ್ಯಾಂ ಪ್ರಮದಾಕೃತಿಮ್‌ । 
ಅಭಿಸಂಭಾವ್ಯ ವಿಶ್ರಂಭಾತ್ವರ್ಯಪೃಚ್ಛನ್‌ ಕುಮೇಧಸಃ 
॥1 ೩೩ ॥ 


ಕಾಸಿ ಕಸ್ಕಾಸಿ ರಂಭೋರು ಕೋ ವಾರ್ಥಸ್ಟೇತತ್ರ ಭಾಮಿನಿ । 
ರೂಪದ್ರವಿಣಪಣ್ಯೇನ ದುರ್ಭಗಾನ್ನೋ ವಿಜಾಧಸೇ 
1 ೩೪ ॥ 


ಬಳಿಕ ಅವರು ಭಕ್ತರನ್ನು ಅನುಗ್ರಹಿಸಲು ಅವರ ಭಾವನೆಗನು 
ಸಾರವಾಗಿ ರೂಪಗಳನ್ನು ಧರಿಸಿ ದರ್ಶನ ನೀಡುವವನೂ, 
ಶರಣಾಗತವತ್ತಲನೂ, ವರದಾಯಕನೂ ಆದ ಶ್ರೀಹರಿಯ ಬಳಿಗೆ 
ಹೋಗಿ ಇಂತೆಂದರು -॥ ೨೫ ॥ ಪ್ರಭೋ। ಪರಮಾತ್ಮಾ! ನನ್ನನ್ನು 
ರಕ್ಷಿಸಿರಿ. ನಾನು ನಿನ್ನ ಅಪ್ಪಣೆಯಂತೆ ಪ್ರಜೆಗಳನ್ನು ಸೃಷ್ಟಿಸಿದೆ. ಆದರೆ 
ಈ ದುಷ್ಟ ಸಂತಾನವು ಪಾಪದಲ್ಲಿ ತೊಡಗಿ ನನ್ನನ್ನೇ ಸತಾಯಿಸುತ್ತಿ 
ದ್ಹಾರಲ್ಲ! ॥ ೨೬ ॥ ಸ್ವಾಮಿ! ದುಃಖದಿಂದ ತಲ್ಲಣಿಸುವ ಜೀವರ 
ದುಃಖವನ್ನು ಹೋಗಲಾಡಿಸುವವನು ನೀನೊಬ್ಬನೇ. ನಿನ್ನ ಪಾದ 
ಗಳನ್ನು ಆಶ್ರಯಿಸದೆ ಇರುವ ಜೀವಿಗಳಿಗೆ ದುಃಖವನ್ನು ಕೊಡು 
ವವನೂ ನೀನೇ ಆಗಿರುವೆ. ॥ ೨೭ ॥ 

ಭಗವಂತನು ಎಲ್ಲರ ಹೃದಯದ ಭಾವನೆಗಳನ್ನು ಪ್ರತ್ಯಕ್ಷದಂತೆ 
ನೋಡುತ್ತಿರುವನು. ಅವನು ಬ್ರಹ್ಮದೇವರ ಆ ದೈನ್ಯಪರಿಸ್ಥಿತಿಯನ್ನು 
ಕಂಡು ಕನಿಕರದಿಂದ - "ವತ್ಸ! ನೀನು ಈ ನಿನ್ನಕಾಮಕಲುಷಿತವಾದ 
ಘೋರವಾದ ದೇಹವನ್ನು ತೊರೆದುಬಿಡು' ಎಂದು ಆದೇಶ 
ನೀಡಲು ಅವರು ಆ ದೇಹವನ್ನು ತೊರೆದುಬಿಟ್ಟರು. ॥ ೨೮॥ 
(ಬ್ರಹ್ಮದೇವರು ತೊರೆದ ಆ ಶರೀರವು ಒಂದು ಸುಂದರವಾದ 
ಸ್ವೀರೂಪ ತಾಳಿತು - ಅದೇ ಸಾಯಂಸಂಧ್ಯೆಯು.) ಅವಳೆ ಕಾಲು 
ಗಳಲ್ಲಿ ಕಾಲ್ಲಡಗಳು ರುಣ-ರುಣ ಶಬ್ದಮಾಡುತ್ತಿದ್ದವು. ಕಣ್ಣು 
ಗಳು ಮದದಿಂದ ಮತ್ತೇರಿದ್ದವು. ನಡುವು ಒಡ್ಯಾಣದಿಂದ ಶೋಭಿ 
ಸುತ್ತಿರುವ ಸುಂದರವಾದ ಸೀರೆಯಿಂದ ಅಲಂಕೃತವಾಗಿತ್ತು. 
॥ ೨೯ ॥ ಉನ್ನತವಾದ ಸ್ತನಗಳು ನಡುವಿನಲ್ಲಿ ಅಂತರವೇ ಇಲ್ಲ 
ದಷ್ಟು ಒಂದಕ್ಕೊಂದು ಸೇರಿಕೊಂಡಿದ್ದವು. ಆಕೆಯ ಮೂಗು ಮತ್ತು 
ದಂತಪಂಕ್ರಿಗಳು ಅತ್ಯಂತ ಆಕರ್ಷಣೀಯವಾಗಿದ್ದವು. ಆ ಸುಂದರಿಯು 
ಮಧುರವಾದ ಮಂದಹಾಸದಿಂದ, ಹಾವ-ಭಾವ ಪೂರ್ಣವಾದ 
ದೃಷ್ಟಿಯಿಂದ ಅಸುರರನ್ನು ದಿಟ್ಟಿಸುತ್ತಿದ್ದಳು. ॥ ೩೦ ॥ ತನ್ನ ಕಪ್ಪಾದ 
ಮುಂಗುರುಳುಗಳಿಂದ ಶೋಭಿಸುತ್ತಿರುವ ಆ ಸುಕುಮಾರಿಯು 
ಲಜ್ಜೆಯಿಂದ ತನ್ನ ಸೀರೆಯಲ್ಲೇ ಮುಚ್ಚಿಹೋಗಿರುವಳೋ ಎಂದು 
ಕಾಣುತ್ತಿದ್ದಳು. ವಿದುರನೇ | ಆಕೆಯನ್ನು ಕಂಡು ಆಸುರ ರೆಲ್ಲರೂ 
ಆಕೆಯಲ್ಲಿ ಮೋಹವಶರಾದರು. ॥ ೩೧ ॥ ಆಹಾ! ಈಕೆಯದು 
ಎಂತಹ ಅದ್ಭುತವಾದ ರೂಪು! ಎಂತಹ ಅಲೌಕಿಕ ದೈರ್ಯ! 
ಎಂತಹ ಹೊಸ ಯೌವನ! ಕಾಮಪೀಡಿತರಾದ ನಮ್ಮ ನಡುವೆ ಈ 
ವೈಯ್ಯಾರಿಯು ದಿಟ್ಟತನದಿಂದ ಓಡಾಡುತ್ತಿರುವಳಲ್ಲ! ॥ ೩೨ ॥ 

ಹೀಗೆ ಆ ದುಷ್ಟುದ್ಧಿಯ ದೈತ್ವರು ಸ್ವೀರೂಪಿಣಿಯಾದ ಸಂಧ್ಯೆಯ 
ವಿಷಯದಲ್ಲಿ ಬಗೆ-ಬಗೆಯ ತರ್ಕ-ವಿತರ್ಕಗಳನ್ನು ಮಾಡುತ್ತಾ, 
ಆಕೆಯನ್ನು ಬಹಳವಾಗಿ ಆದರಿಸುತ್ತಾ ಪ್ರೇಮಪೂರ್ವಕವಾಗಿ 
ಕೇಳಿದರು -॥ ೩೩ ॥ “ಎಲೆಗೆ ಸುಂದರೀ! ನೀನು ಯಾರು? 
ಯಾರ ಮಗಳಾಗಿರುವೆ ? ಭಾಮಿನಿ! ನೀನು ಇಲ್ಲಿಗೆ ಬಂದಿರುವ 
ಪ್ರಯೋಜನವೇನು ? ನಿನ್ನ ಅನುಪಮವಾದ ಸೌಂದರ್ಯವೆಂಬ 
ಅಮೂಲ್ಯವಾದ ಮಾರಾಟದ ವಸ್ತುವನ್ನು ತೋರಿಸಿ, ದುರದೃಷ್ಟ 
ಶಾಲಿಗಳಾದ ನಮ್ಮನ್ನು ಏಕೆ ಪೀಡಿಸುತ್ತಿರುವೆ ॥ ೩೪ ॥ 


282 


ತಾನಿ ಚೈಕೈಕಶಃ ಸ್ರಷ್ಟುಮಸಮರ್ಥಾನಿ ಭೌತಿಕಮ್‌ । 
ಸಂಹತ್ಯ ದೈವಯೋಗೇನ ಹೈಮಮಂಡಮವಾಸ್ಕಜನ್‌ 
॥1 ೧೪ 1 


ಸೋತಶಯಿಷ್ಠಾಬ್ದಿಸಲಿಲೇ ಆಂಡಕೋಶೋ ನಿರಾತ್ಮಕಃ [ 
ಸಾಗ್ರಂ ವೈ ವರ್ಷಸಾಹಸ್ರಮನ್ನವಾತ್ಲೀತ್ತಮೀಶ್ವ್ಚರಃ 
` 11 ೧೫ ॥ 


ತಸ್ಯ ನಾಭೇರಭೂತ್ಪದಂ ಸಹಸ್ರಾರ್ಕೋರುದೀಧಿತಿ । 
ಸರ್ವಜೀವನಿಕಾಯೌಕೋ ಯತ್ರ ಸ್ವಯಮಭೂತ್ಸರಾಟ್‌ 
Wl ೧೬% 


ಸೋತ ನುವಿಷ್ಟೋ ಭಗವತಾ ಯಃ ಶೇತೇ ಸಲಿಲಾಶಯೇ | 
ಲೋಕಸಂಸ್ಥಾಂ ಯಥಾಪೂರ್ವಂ ನಿರ್ಮಮೇ ಸಂಸ್ಥಯಾ ಸ್ವಯಾ 
1 ೧೭ ॥ 


ಸಸರ್ಜಚ್ಛಾಯಯಾ ವಿದ್ಯಾಂ ಪಂಚಪರ್ವಾಣಮಗ್ರತಃ | 
ತಾಮಿಸ್ರಮಂಧತಾಮಿಸ್ರಂ ತಮೋ ಮೋಹೋ ಮಹಾತಮಃ 
॥1 ೧೮ I 


ವಿಸಸರ್ಜಾತ್ಮನಃ ಕಾಯಂ ನಾಭಿನಂದಂಸಮೋಮಯಮ್‌ । 
ಜಗೃಹುರ್ಯಕ್ಟರಕ್ಟಾಂಸಿ ರಾತ್ರಿಂ ಕ್ಷುತ್ಪಟಮುದ್ದವಾಮ್‌ 
॥೧೯॥ 
ಕ್ಟುತೃಡ್ಬ್ಯಾಮುಪಸೃಷ್ಟಾಸ್ತೇ ತಂ ಜಗ್ಗುಮಭಿದುದ್ರುವುಃ । 
ಮಾ ರಕ್ಪತೈನಂ ಜಕ್ಸಧ್ವಮಿತ್ಯೂಚುಃ ಕ್ಲುತೃಡರ್ದಿತಾಃ 
20 ॥ 


ದೇವಸ್ತಾನಾಹ ಸಂವಿಗ್ನೋ ಮಾ ಮಾಂ ಜಕ್ಚತ ರಕತ । 
ಅಹೋ ಮೇ ಯಕ್ಷರಕ್ಷಾಂಸಿ ಪ್ರಜಾ ಯೂಯಂ ಬಭೂವಿಥ 
1 ೨೧ ॥ 


ದೇವತಾ: ಪ್ರಭಯಾ ಯಾ ಯಾ ದೀವ್ಯನ್‌ ಪ್ರಮುಖತೋಸಸ್ಫಜತ್‌ । 
ತೇ ಅಹಾರ್ಪುದೇವಯಂತೋ ವಿಸೃಷ್ಟಾಂ ತಾಂ ಪ್ರಭಾಮಹಃ 
॥| ೨೨ ॥ 


ದೇವೋ5ದೇವಾಂಜಫನತಃ ಸೃಜತಿ ಸ್ಥಾತಿಲೋಲುಪಾನ್‌ I 
ತ ಏನಂ ಲೋಲುಪತಯಾ ಮೈಥುನಾಯಾಭಿಪೇದಿರೇ 
॥ ೨೩ ॥ 


ತತೋ ಹಸನ್‌ ಸ ಭಗವಾನಸುರೈರ್ನಿರಪತ್ರಪೈಃ | 
ಅನ್ಹೀಯಮಾನಸ್ತರಸಾ ಕ್ರುದ್ಧೋ ಭೀತಃ ಪರಾಪತತ್‌ 
॥| ೨೪ ॥॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಅವೆಲ್ಲವೂ ಬೇರೆ-ಬೇರೆಯಾಗಿದ್ದಾಗ ಭೂತಗಳ ಕಾರ್ಯ 
ರೂಪೀ ಬ್ರಹ್ಮಾಂಡವನ್ನು ರಚಿಸಲು ಅಸಮರ್ಥವಾಗಿದ್ದವು. 
ಅದಕ್ಕಾಗಿ ಅವು ಭಗವಂತನ ಶಕ್ಕಿಯಿಂದ ಪರಸ್ಪರ ಕಲೆತು ಒಂದು 
ಸುವರ್ಣಮಯ ಅಂಡವು ನಿರ್ಮಿತವಾಯಿತು. ॥ ೧೪॥ ಆ 
ಅಂಡವು ಚೈತನ್ಯಶೂನ್ಯವಾದ ಸ್ಥಿತಿಯಲ್ಲಿ ಒಂದು ಸಾವಿರ ವರ್ಷ 
ಗಳಿಗಿಂತಲೂ ಹೆಚ್ಚುಕಾಲ ಕಾರಣಜಲದ ಮಧ್ಯದಲ್ಲಿ ಬಿದ್ದು 
ಕೊಂಡಿತ್ತು. ಮತ್ತೆ ಭಗವಂತನು ಆ ಅಂಡಕೋಶದಲ್ಲಿ ಪ್ರವೇಶಿಸಿ 
ದನು. ॥ ೧೫ ॥ ಅದರಲ್ಲಿ ಅಧಿಷ್ಠಿತನಾದ ಬಳಿಕ ಅವನ ನಾಭಿ 
ಯಿಂದ ಸಾವಿರಾರು ಸೂರ್ಯರಿಗೆ ಸಮಾನವಾಗಿ. ಬೆಳಗುತ್ತಿರುವ 
ಒಂದು ಕಮಲವು ಪ್ರಕಟಗೊಂಡಿತು. ಅದು ಎಲ್ಲ ಜೀವಸಮು 
ದಾಯಗಳಿಗೆ ಆಶ್ರಯವಾಗಿತ್ತು. ಅದರಿಂದಲೇ ಸ್ವಯಂ ಬ್ರಹ್ಮ 
ದೇವರೂ ಆವಿರ್ಭವಿಸಿದರು. ॥ ೧೬ ॥ 

ಅನಂತರ ಸಾಗರಜಲಶಾಯಿಯಾದ ಶ್ರೀಮನ್ನಾರಾಯಣನು 
ತನ್ನ ಸಂಕಲ್ಪದಿಂದ ಆ ಬ್ರಹ್ಮದೇವರಲ್ಲಿ ಪ್ರವೇಶಿಸಿದನು. ಆಗ ಬ್ರಹ್ಮ 
ದೇವರು ಹಿಂದಿನ ಕಲ್ಪಗಳಲ್ಲಿ ತಾನೇ ನಿಶ್ಚಯಿಸಿದ್ದ ನಾಮ-ರೂಪ 
ಮಯ ವ್ಯವಸ್ಥೆಗಳಿಗೆ ಅನುಸಾರವಾಗಿ ಲೋಕಗಳನ್ನು ನಿರ್ಮಿಸ 
ತೊಡಗಿದರು. ॥ ೧೭ ॥ ಮೊಟ್ಟಮೊದಲಿಗೆ ಅವರು ತನ್ನ ಛಾಯೆ 
ಯಿಂದ ತಾಮಿಸ್ರ, ಅಂಧತಾಮಿಸ್ರ, ತಮ, ಮೋಹ ಮತ್ತು ಮಹಾ 
ಮೋಹಗಳೆಂಬ ಐದು ಬಗೆಯ ಅವಿದ್ಯೆಗಳನ್ನು ಸೃಷ್ಟಿಮಾಡಿ 
ದರು. ॥ ೧೮ ॥ ಬ್ರಹ್ಮದೇವರಿಗೆ ಆ ತಮೋಮಯವಾದ ಶರೀರವು 
ಮನಸ್ಸಿಗೆ ಒಪ್ಪದಿರಲು ಅವರು ಅವನ್ನು ತೊರೆದುಬಿಟ್ಟರು. ಆ 
ಶರೀರದಿಂದ ಉಂಟಾದ ಯಕ್ಷ-ರಾಕ್ಸಸರು ಹಸಿವು - ಬಾಯಾರಿಕೆ 
ಗಳಿಗೆ ಕಾರಣವಾದ ಆ ರಾತ್ರಿರೂಪವಾದ ದೇಹವನ್ನು ಪರಿಗ್ರಹಿಸಿ 
ದರು. ॥ ೧೯ ॥ ಆಗ ಹಸಿವು-ಬಾಯಾರಿಕೆಗಳಿಂದ ಪೀಡಿತರಾದ 
ಅವರು ಬ್ರಹ್ಮದೇವರನ್ನೇ ತಿಂದುಹಾಕಲು ಓಡಿಬಂದರು. "ಈತನನ್ನು 
ತಿಂದುಹಾಕಿ, ಇವನನ್ನು ರಕ್ಷಿಸಬೇಡಿ' ಎಂದು ಕೂಗಿ ಕೊಂಡರು. 
ಏಕೆಂದರೆ, ಅವರಲ್ಲಿ ಹಸಿವು-ಬಾಯಾರಿಕೆಗಳು ಅಷ್ಟು ಉತ್ಕಟ 
ವಾಗಿದ್ದವು. ॥ ೨೦ ॥ ಆಗ ಬ್ರಹ್ಮದೇವರು ಗಾಬರಿಗೊಂಡು ಎಲ್ಫೆ! 
ನೀವು ನನ್ನ ಸಂತಾನಗಳು. ಆದ್ದರಿಂದ ನನ್ನನ್ನು ತಿನ್ನಬೇಡಿರಿ. ನನ್ನನ್ನು 
ಕಾಪಾಡಿರಿ. (ಅವರಲ್ಲಿ “ತಿಂದುಬಿಡಿ' ಎಂದು ಹೇಳಿದವರು ಯಕ್ಷ 
ರಾದರು. “ಇವನನ್ನು ರಕ್ಷಿಸಬೇಡಿ' ಎಂದು ಹೇಳಿದವರು ರಾಕ್ಷಸ 
ರಾದರು). ॥ ೨೧ ॥ 

ಮತ್ತೆ ಬ್ರಹ್ಮದೇವರು ಸಾತ್ತಿ 45 ಪ್ರಭೆಯಿಂದ ಬೆಳಗುತ್ತಾ 
ಮುಖ್ಯ-ಮುಖ್ಯರಾದ ದೇವತೆಗಳನ್ನು ಸೃಷ್ಟಿಸಿದರು. ಅವರು ಆಟ 
ವಾಡುತ್ತಾ ಇದ್ದು ಬ್ರಹ್ಮದೇವರು ತ್ಯಾಗಮಾಡಿದ ಹಗಲುರೂಪ 
ವಾದ ಪ್ರಕಾಶಮಯ ಶರೀರವನ್ನು ಪರಿಗ್ರಹಿಸಿದರು. ॥ ೨೨ ॥ 
ಅನಂತರ ಬ್ರಹ್ಮದೇವರು ತಮ್ಮ ಜಘನ ಪ್ರದೇಶದಿಂದ ಕಾಮಾಸಕ್ತ 
ರಾದ ಅಸುರರನ್ನು ಸೃಷ್ಟಿಸಿದನು. ಅವರು ಅತ್ಯಂತ ಕಾಮಲೋಲು 
ಪರಾಗಿದ್ದರಿಂದ ಹುಟ್ಟಿದೊಡನೆಯೇ ಮೈಥುನಕ್ಕಾಗಿ ಬ್ರಹ್ಮದೇವರ 
ಕಡೆಗೆ ಓಡಿ ಬಂದರು. ॥ ೨೩ ॥ ಅದನ್ನು ಕಂಡು ಬ್ರಹ್ಮದೇವರಿಗೆ 
ಮೊದಲಿಗೆ ನಗುಬಂತು. ಆದರೆ ಅವರು ನಾಚಿಕೆಗೆಟ್ಟು ತನ್ನನ್ನು 
ಹಿಂಬಾಲಿಸುತ್ತಿರುವುದನ್ನು ಕಂಡು, ಕೋಪಗೊಂಡು ಭಯದಿಂದ 
ಪಲಾಯನಮಾಡಿದರು. ॥ ೨೪ ॥ 


2೫ ಅಧ್ಯಾಯ] 


ತೃತೀಯ ಸ್ಕಂಧ 


263 


ಸ ಉಪವ್ರಜ್ಯ ವರದಂ ಪ್ರಪನ್ನಾರ್ತಿಹರಂ ಹರಿಮ್‌ । 
ಅನುಗ್ರಹಾಯ ಭಕ್ತಾನಾಮನುರೂಪಾತ್ಮದರ್ಶನಮ್‌ 
॥ ೨೫ ॥ 


ಪಾಹಿ ಮಾಂ ಪರಮಾತ್ಹಂಸ್ತೇ ಪ್ರೇಷಣೇನಾಸ್ಫಜಂ ಪ್ರಜಾಃ । 
ತಾಇಮಾ ಯಭಿತುಂ ಪಾಪಾ ಉಪಾಕ್ರಾಮಂತಿ ಮಾಂಪ್ರಭೋ 


॥ ೨೬ ॥ 
ತ್ವಮೇಕಃ ಕಿಲ ಲೋಕಾನಾಂ ಕ್ಲಿಷ್ಟಾನಾಂ ಕ್ಲೇಶನಾಶನ:ಃ । 
ತ್ವಮೇಕ: ಕ್ಲೇಶದಸ್ತೇಷಾಮನಾಸನ್ನಪದಾಂ ತವ 

॥ ೨೭ ॥ 


ಸೋತವಧಾರ್ಯಾಸ್ಯ ಕಾರ್ಪಣ್ಯಂ ವಿವಿಕ್ವಾಧ್ಯಾತ್ಮದರ್ಶನ: । 
ವಿಮುಂಚಾತ್ಮತನುಂ ಘೋರಾಮಿತ್ಯುಕ್ತೋ ವಿಮುಮೋಚ ಹ 
॥ ೨೮ ॥ 


ತಾಂ ಕ್ಹಣಚ್ಚರಣಾಂಭೋಜಾಂ ಮದವಿಷಲಲೋಚನಾಮ್‌ | 
ಕಾಂಚೀಕಲಾಪವಿಲಸದ್ದುಕೂಲಚ್ಛನ್ನರೋಧಸಮ್‌ 


॥೨೯॥ 
ಅನ್ಯೋನ್ಯಶ್ಲೇಷಯೋತ್ತುಂಗನಿರಂತರಪಯೋಧರಾಮ್‌ । 
ಸುನಾಸಾಂ ಸುದ್ದಿಜಾಂ ಸ್ಥಿಗಹಾಸಲೀಲಾವಲೋಕನಾಮ್‌ 

1೩೦ 
ಗೂಹಂತೀಂ ವ್ರೀಡಯಾ$sತ್ಥಾನಂ 

ನೀಲಾಲಕವರೂಧಿನೀಮ್‌ 1 
ಉಪಲಭ್ಯಾಸುರಾ ಧರ್ಮ ಸರ್ವೇ 
ಸಮ್ಮುಮುಹುಃ ಸಿಯಮ್‌ ॥೩೧॥ 
ಡೆ 


ಅಹೋ ರೂಪಮಹೋ ಧೈರ್ಯಮಹೋ ಅಸ್ಯಾ ನವಂ ವಯಃ॥ 
ಮಧ್ಯೇ ಕಾಮಯಮಾನಾನಾಮಕಾಮೇವ ವಿಸರ್ಪತಿ 
॥1 ೩೨ ॥ 


ವಿತರ್ಕಯಂತೋ ಬಹುಧಾ ತಾಂ ಸಂಧ್ಯಾಂ ಪ್ರಮದಾಕೃತಿಮ್‌ । 
ಅಭಿಸಂಭಾವ್ಯ ವಿಶ್ರಂಭಾತ್ಚರ್ಯಪೃಚ್ಛನ್‌ ಕುಮೇಧಸಃ 
(೩೩ ॥ 


ಕಾಸಿ ಕಸ್ಯಾಸಿ ರಂಭೋರು ಕೋ ವಾರ್ಥಸ್ಟೇತತ್ರ ಭಾಮಿನಿ । 
ರೂಪದ್ರವಿಣಪಣ್ಯೇನ ದುರ್ಭಗಾನ್ನೋ ವಿಬಾಧಸೇ 
1 ೩೪ ॥ 


ಬಳಿಕ ಅವರು ಭಕ್ತರನ್ನು ಅನುಗ್ರಹಿಸಲು ಅವರ ಭಾವನೆಗನು 
ಸಾರವಾಗಿ ರೂಪಗಳನ್ನು ಧರಿಸಿ ದರ್ಶನ ನೀಡುವವನೂ, 
ಶರಣಾಗತವತ್ತಲನೂ, ವರದಾಯಕನೂ ಆದ ಶ್ರೀಹರಿಯ ಬಳಿಗೆ 
ಹೋಗಿ ಇಂತೆಂದರು - ॥ ೨೫ ॥ ಪ್ರಭೋ | ಪರಮಾತ್ಸಾ। ನ 
ರಕ್ಷಿಸಿರಿ. ನಾನು ನಿನ್ನ ಹ ಪ್ರಜೆಗಳನ್ನು A Ki 
ಈ ದುಷ್ಟ ಸಂತಾನವು ಪಾಪದಲ್ಲಿ ತೊಡಗಿ ನನ್ನನ್ನೇ ಸತಾಯಿಸುತ್ತಿ 
ದ್ಹಾರಲ್ಲ! ॥ ೨೬ ॥ ಸ್ವಾಮಿ! ದುಃಖದಿಂದ ತಲ್ಲಣಿಸುವ ಜೀವರ 
ದುಃಖವನ್ನು ಹೋಗಲಾಡಿಸುವವನು ನೀನೊಬ್ಬನೇ. ನಿನ್ನ ಪಾದ 
ಗಳನ್ನು ಆಶ್ರಯಿಸದೆ ಇರುವ ಜೀವಿಗಳಿಗೆ ದುಃಖವನ್ನು ಕೊಡು 
ವವನೂ ನೀನೇ ಆಗಿರುವೆ. ॥ ೨೭ ॥ 

ಭಗವಂತನು ಎಲ್ಲರ ಹೃದಯದ ಭಾವನೆಗಳನ್ನು ಪ್ರತ್ಯಕ್ಷದಂತೆ 
ನೋಡುತ್ತಿರುವನು. ಅವನು ಬ್ರಹ್ಮದೇವರ ಆ ದೈನ್ಯಪರಿಸ್ಥಿತಿಯನ್ನು 
ಕಂಡು ಕನಿಕರದಿಂದ - “ವತ್ಸ! ನೀನು ಈ ನಿನ್ನಕಾಮಕಲುಷಿತವಾದ 
ಘೋರವಾದ ದೇಹವನ್ನು ತೊರೆದುಬಿಡು' ಎಂದು ಆದೇಶ 
ನೀಡಲು ಅವರು ಆ ದೇಹವನ್ನು ತೊರೆದುಬಿಟ್ಟರು. ॥ ೨೮ ॥ 
(ಬ್ರಹ್ಮದೇವರು ತೊರೆದ ಆ ಶರೀರವು ಒಂದು ಸುಂದರವಾದ 
ಸ್ವ್ರೀರೂಪ ತಾಳಿತು - ಅದೇ ಸಾಯಂಸಂಧ್ಯೆಯು.) ಅವಳ ಕಾಲು 
ಗಳಲ್ಲಿ ಕಾಲ್ಲಡಗಳು ರುಣ-ರುಣ ಶಬ್ದಮಾಡುತ್ತಿದ್ದವು. ಕಣ್ಣು 
ಗಳು ಮದದಿಂದ ಮತ್ತೇರಿದ್ದವು. ನಡುವು ಒಡ್ಯಾಣದಿಂದ ಶೋಭಿ 
ಸುತ್ತಿರುವ ಸುಂದರವಾದ ಸೀರೆಯಿಂದ ಅಲಂಕೃತವಾಗಿತ್ತು. 
॥ ೨೯ ॥ ಉನ್ನತವಾದ ಸ್ತನಗಳು ನಡುವಿನಲ್ಲಿ ಅಂತರವೇ ಇಲ್ಲ 
ದಷ್ಟು ಒಂದಕ್ಕೊಂದು ಸೇರಿಕೊಂಡಿದ್ದವು. ಆಕೆಯ ಮೂಗು ಮತ್ತು 
ದಂತಪಂಕ್ಷಿಗಳು ಅತ್ಯಂತ ಆಕರ್ಷಣೀಯವಾಗಿದ್ದವ್ರ. ಆ ಸುಂದರಿಯು 
ಮಧುರವಾದ ಮಂದಹಾಸದಿಂದ, ಹಾವ-ಭಾವ ಪೂರ್ಣವಾದ 
ದೃಷ್ಟಿಯಿಂದ ಅಸುರರನ್ನು ದಿಟ್ಟಿಸುತ್ತಿದ್ದಳು. ॥೩೦॥ ತನ್ನ ಕಪ್ಪಾದ 
ಮುಂಗುರುಳುಗಳಿಂದ ಶೋಭಿಸುತ್ತಿರುವ ಆ ಸುಕುಮಾರಿಯು 
ಲಜ್ಜೆಯಿಂದ ತನ್ನ ಸೀರೆಯಲ್ಲೇ ಮುಚ್ಚಿಹೋಗಿರುವಳೋ ಎಂದು 
ಕಾಣುತ್ತಿದ್ದಳು. ವಿದುರನೇ | ಆಕೆಯನ್ನು ಕಂಡು ಅಸುರ ರೆಲ್ಲರೂ 
ಆಕೆಯಲ್ಲಿ ಮೋಹವಶರಾದರು. ॥ ೩೧ ॥ ಆಹಾ! ಈಕೆಯದು 
ಎಂತಹ ಅದ್ಭುತವಾದ ರೂಪು! ಎಂತಹ ಅಲೌಕಿಕ ಧೈರ್ಯ! 
ಎಂತಹ ಹೊಸ ಯೌವನ! ಕಾಮಪೀಡಿತರಾದ ನಮ್ಮ ನಡುವೆ ಈ 
ವೈಯ್ಯಾರಿಯು ದಿಟ್ಟತನದಿಂದ ಓಡಾಡುತ್ತಿರುವಳಲ್ಲ! ॥ ೩೨ ॥ 

ಹೀಗೆ ಆ ದುಷ್ಪಬುದ್ಧಿಯ ದೈತ್ಯರು ಸ್ವೀ ಸೀರೂಪಿಣಿಯಾದ ಸಂಧ್ಯೆಯ 
ವಿಷಯದಲ್ಲಿ ಬಗೆ-ಬಗೆಯ ತರ್ಕ-ವಿತರ್ಕಗಳನ್ನು ಮಾಡುತ್ತಾ, 
ಆಕೆಯನ್ನು ಬಹಳವಾಗಿ ಆದರಿಸುತ್ತಾ ಪ್ರೇಮಪೂರ್ವಕವಾಗಿ 
ಕೇಳಿದರು -॥ ೩೩ ॥ “ಎಲೆಗೆ ಸುಂದರೀ! ನೀನು ಯಾರು? 
ಯಾರ ಮಗಳಾಗಿರುವೆ ? ಭಾಮಿನಿ! ನೀನು ಇಲ್ಲಿಗೆ ಬಂದಿರುವ 
ಪ್ರಯೋಜನವೇನು 9 ನಿನ್ನ ಅನುಪಮವಾದ ಸೌಂದರ್ಯವೆಂಬ 
ಅಮೂಲ್ಯವಾದ ಮಾರಾಟದ ವಸ್ತುವನ್ನು ತೋರಿಸಿ, ದುರದೃಷ್ಟ 
ಇರಾ ನಮ್ಮನ್ನು ಏಕೆ ಪೀಡಿಸುತ್ತಿರುವೆ. ॥ ೩೪ ॥ 


284 


ಯಾವಾ ಕಾಚಿತ್ತ _ಮುಬಲೇ ದಿಷ್ಟ್ಯಾ ಸಂದರ್ಶನಂ ತವ । 
ಉತ್ತುನೋಷೀಕ್ಷಮಾಣಾನಾಂ ಕಂದುಕಕ್ರೀಡಯಾ ಮನಃ 
॥ ೩೫ ॥ 
ನೈಕತ್ರ ತೇ ಜಯತಿ ಶಾಲಿನಿ ಪಾದಪದ್ಧಂ 
ಫ್ಲಂತ್ಯಾ ಮುಹುಃ ಕರತಲೇನ ಪತತ್ತತಂಗಮ್‌ । 
ಮಧ್ಯಂ ವಿಷೀದತಿ ಬೃಹತ್ಸ್ವನ ಭಾರಭೀತಂ 
ಶಾಂತೇವ ದೃಷ್ಟಿರಮಲಾ ಸುಶಿಖಾಸಮೂಹಃ ॥ ೩೬ ॥ 


ಸಾಯಂತನೀಂ ಸಂಧ್ಯಾ- 
ಮಸುರಾಃ ಪ್ರಮದಾಯತೀಮ್‌ । 
ಪ್ರಲೋಭಯಂತೀಂ ಜಗೃಹುರ್ಮತ್ವಾ 
ಮೂಢಧಿಯ: ಸ್ವಿಯಮ್‌ 1೩೭ ॥ 


ಪ್ರಹಸ್ಯ ಭಾವಗಂಭೀರಂ ಜಿಪ್ರಂತ್ಯಾತ್ಮಾನಮಾತ್ಮನಾ । 
ಕಾಂತ್ಯಾ ಸಸರ್ಜ ಭಗವಾನ್ನಂಧರ್ವಾಪ್ಪರಸಾಂ ಗಣಾನ್‌ 


ಇತಿ 


1 ೩೮॥ 
ವಿಸಸರ್ಜ ತನುಂ ತಾಂ ವೈ 
ಜ್ಯೋತ್ಸಾಾಂ ಕಾಂತಿಮತೀಂ ಪ್ರಿಯಾಮ್‌ । 
ತ ಏವ ಚಾದದುಃ ಪ್ರೀತ್ಯಾ 
ವಿಶ್ವಾವಸುಪುರೋಗಮಾಃ ॥1೩೯॥ 


ಸೃಷ್ಟ್ವಾ ಭೂತಪಿಶಾಚಾಂಶ್ಚ ಭಗವಾನಾತ್ಮತಂದ್ರಿಣಾ I 
ದಿಗ್ದಾಸಸೋ ಮುಕ್ತಕೇಶಾನ್ಸೀಕ್ಷ 4 ಜೌಮೀಲಯದ್ದೃಶೌ 
1 ೪೦॥ 
ಜಗೃಹುಸ್ತದ್ದಿಸೃಷ್ಟಾಂ ತಾಂ ಜೃಂಭಣಾಖ್ಯಾಂ ತನುಂ ಪ್ರಭೋಃ | 
ನಿದ್ರಾಮಿಂದ್ರಿಯವಿಕ್ಷೇದೋ ಯಯಾ ಭೂತೇಷು ದೃಶ್ಯತೇ । 
ಯೇನೋಚ್ಛಿಷ್ಟಾಂಧರ್ಷಯಂತಿ ತಮುನ್ಮಾದಂ ಪ್ರಚಕ್ಷತೇ 
I ೪೧॥ 
ಊರ್ಜಸ್ವಂತಂ ಮನ್ಯಮಾನ ಆತ್ಮಾನಂ ಭಗವಾನಜಃ । 
ಸಾಧ್ಯಾನ್‌ ಗಣಾನ್‌ ಪಿತೃಗಣಾನ್‌ ಪರೋಕ್ಷೇಣಾಸ್ಫಜತ್ವಭಃ 
॥1೪೨॥ 
ತ ಆತ್ಮಸರ್ಗಂ ತಂ ಕಾಯಂ ಪಿತರ: ಪ್ರತಿಪೇದಿರೇ । 
ಸಾಧ್ಯೇಭೃಶ್ವ ಪಿತೃಭ್ಯಶ್ವ್ತ ಕವಯೋ ಯದ್ವಿತನ್ನತೇ 
॥1 ೪೩ ॥ 
ಸಿದ್ಧಾನಿದ್ಯಾಧರಾಂಶ್ಚೈವ ತಿರೋಧಾನೇನ ಸೋತಸ್ಪಜತ್‌ । 
ತೇಭ್ಯೋ ದದಾತ್ರಮಾತ್ಮಾ ನಮಂತರ್ಧಾನಾಖ್ಯಮದ್ಭುತಮ್‌ 
11೪೪ ॥ 
ಸ ಕಿನ್ನರಾನ್‌ ಕಿಂಪುರುಷಾನ್ಫತ್ಯಾತ್ಮ್ವೇನಾಸೃಜತ್ಚಭು: I 


ಮಾನಯನ್ನಾತ್ಮನಾ $ತ್ಥಾನಮಾತ್ಸಾಭಾಸಂ ವಿಲೋಕಯನ್‌ 
u ೪೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಅಬಲೆಯೇ | ನೀನು ಯಾರೇ ಆಗಿರು. ನಿನ್ನ ದರ್ಶನವಾಗಿರು 
ವುದೇ ನಮ್ಮ ದೊಡ್ಡ ಸೌಭಾಗ್ಯವು. ನೀನು ಚೆಂಡನ್ನು ಆಡಿಸುತ್ತಾ 
ದರ್ಶಕರಾಗಿರುವ ನಮ್ಮ ಮನಸ್ಸನ್ನು ಕಲಕುತ್ತಿದ್ದೀಯೇ. ॥ ೩೫ ॥ 
ಸುಂದರಿಯೇ ! ಪುಟಿಯುತ್ತಿರುವ ಚೆಂಡನ್ನು ಅಂಗೈಯಿಂದ ನೀನು 
ಹೊಡೆಯುತ್ತಿರುವಾಗ ನಿನ್ನ ಪಾದಕಮಲಗಳು ಒಂದೆಡೆ ನಿಲ್ಲದೆ 
ಚಲಿಸುತ್ತಾ ಇರುತ್ತವೆ. ನಿನ್ನ ಕಟಿಪ್ರದೇಶವು ಸ್ಥೂಲವಾದ ಸ್ತನಗಳ 
ಭಾರದಿಂದ ಆಯಾಸಗೊಂಡಂತಿದೆ. ನಿನ್ನ ನಿರ್ಮಲವಾದ ದೃಷ್ಟಿಯೂ 
ಬಳಲಿದಂತಿದೆ. ಆಹಾ! ನಿನ್ನ ಕೇಶಪಾಶವು ಎಷ್ಟು ಸುಂದರ 
ವಾಗಿದೆ!” ॥ ೩೬ ॥ ಈ ರೀತಿಯಲ್ಲಿ ಸ್ವೀರೂಪದಿಂದ ಪ್ರಕಟ 
ಗೊಂಡ ಸಾಯಂಸಂಧ್ಯೆಯು ಅವರನ್ನು ಅತ್ಯಂತ ಕಾಮಾಸಕ್ತ 
ಗೊಳಿಸಿತು. ಆ ಮೂರ್ಯರು ಆಕೆಯನ್ನು ರಮಣೀರತ್ನವೆಂದು 
ಭಾವಿಸಿ ಪರಿಗ್ರಹಿಸಿದರು. ॥ ೩೭ ॥ 

ಅನಂತರ ಬ್ರಹ್ಮದೇವರು ಗಂಭೀರಭಾವದಿಂದ ನಗುತ್ತಾ ತನ್ನ 
ಸೌಂದರ್ಯವನ್ನು ತಾನೇ ಸವಿಯುತ್ತಿರುವಂತೆ ಕಂಗೊಳಿಸುತ್ತಿದ್ದ 
ತನ್ನ ಕಾಂತಿಮಯವಾದ ಮೂರ್ತಿಯಿಂದ ಗಂಧರ್ವರನ್ನೂ ಮತ್ತು 
ಅಪ್ಪರೆಯರನ್ನು ಸೃಷ್ಟಿಸಿದರು. ॥ ೩೮ ॥ ಆಗ ಅವರು ಚಂದ್ರಿಕಾ 
ರೂಪವಾದ ತಮ್ಮ ಕಾಂತಿಮಯ ಪ್ರಿಯಶರೀರವನ್ನು ತ್ಯಜಿಸಿದರು. 
ಆ ದೇಹವನ್ನು ವಿಶ್ವಾವಸುವೇ ಮುಂತಾದ ಗಂಧರ್ವರು ಪ್ರೀತಿ 
ಯಿಂದ ಪರಿಗ್ರಹಿಸಿದರು. (ಆ ದೇಹವನ್ನು ಪ್ರಾತಹಂಧ್ಯೆಯೆಂದು 
ಕರೆಯುತ್ತಾರೆ.) ॥ ೩೯ ॥ 

ಇದಾದ ಬಳಿಕ ಬ್ರಹ್ಮದೇವರು ತನ್ನ ಆಲಸ್ಯ(ತಂದ್ರಾ)ದಿಂದ 
ಭೂತ-ಪಿಶಾಚಗಳನ್ನು ಸೃಷ್ಟಿಸಿದರು. ಅವು ದಿಗಂಬರವಾಗಿ ತಲೆ 
ಗೆದರಿಕೊಂಡಿರುವುದನ್ನು ಕಂಡು ಅವರು ಕಣ್ಣುಗಳನ್ನು ಮುಚ್ಚಿ 
ಕೊಂಡರು. ॥ ೪೦ ॥ ಬ್ರಹ್ಮದೇವರು ತ್ಯಜಿಸಿದ ಆ ಆಕಳಿಕೆಯ 
ರೂಪವಾದ ದೇಹವನ್ನು ಭೂತ-ಪಿಶಾಚಿಗಳು ಪರಿಗ್ರಹಿಸಿದರು. 
ಅದನ್ನೇ ನಿದ್ದೆಯೆಂದೂ ಕರೆಯುತ್ತಾರೆ. ಅದು ಜೀವಿಗಳ ಇಂದ್ರಿಯ 
ಗಳಲ್ಲಿ ಶೈಥಿಲ್ಯವನ್ನುಂಟುಮಾಡುತ್ತದೆ. ಮನುಷ್ಯನು ಎಂಜಲು 
ಬಾಯಿಯಿಂದ ಮಲಗಿದರೆ ಆತನನ್ನೂ ಭೂತ-ಪಿಶಾಚಾದಿಗಳು 
ಆಕ್ರಮಿಸುತ್ತವೆ. ಇದನ್ನೇ ಉನ್ನಾದವೆಂದೂ ಹೇಳುತ್ತಾರೆ. ॥ ೪೧ ॥ 

ಮತ್ತೆ ಬ್ರಹ್ಮದೇವರು - “ನಾನು ತೇಜೋಮಯನಾಗಿದ್ದೇನೆ ' 
ಎಂದು ಭಾವಿಸಿಕೊಂಡು ತಮ್ಮ ಅದೃಶ್ಯರೂಪದಿಂದ ಸಾಧ್ಯಗಣ 
ಗಳನ್ನು ಮತ್ತು ಪಿತೃಗಣಗಳನ್ನೂ ಸೃಷ್ಟಿಸಿದರು. ॥ ೪೨॥ ತಮ್ಮ ಸ್ಥಾನ 
ವಾದ ಆ ಅದೃಶ್ಯಶರೀರವನ್ನು ಪಿತ್ಫದೇವತೆಗಳು ಪರಿಗ್ರಹಿಸಿದರು. 
ಅದನ್ನೇ ಗುರಿಯಾಗಿಟ್ಟುಕೊಂಡು ಪಂಡಿತರು ಶ್ರಾದ್ಧಾದಿಗಳ 
ಮೂಲಕ ಪಿತೃದೇವತೆಗಳಿಗೂ ಮತ್ತು ಸಾಧ್ಯಗಣಗಳಿಗೂ ಕ್ರಮವಾಗಿ 
ಕವ್ಯ(ಪಿಂಡ)ಗಳನ್ನು, ಹವ್ಯಗಳನ್ನೂ ಅರ್ಪಿಸುತ್ತಾರೆ. ॥ ೪೩ ॥ 

ಬ್ರಹ್ಮದೇವರು ತಮ್ಮತಿರೋಧಾನಶಕ್ತಿಯಿಂದ ಸಿದ್ಧರನ್ನೂ ವಿದ್ಯಾ 
ಧರರನ್ನೂ ಸೃಷ್ಟಿಮಾಡಿ ಅವರಿಗೆ ತಮ್ಮ ಅಂತರ್ಧಾನವೆಂಬ ಅದ್ಭುತ 
ವಾದ ಶರೀರವನ್ನು ಅನುಗ್ರಹಿಸಿದರು. ॥ ೪೪ ॥ ಒಮ್ಮೆ ಬ್ರಹ್ಮದೇವರು 
ತಮ್ಮ ಪ್ರತಿಬಿಂಬವನ್ನು ಕಂಡು ಸಂತೋಷಗೊಂಡರು. ತಮ್ಮನ್ನು 
ಅತಿಸುಂದರರೆಂದು ಭಾವಿಸಿಕೊಂಡು ಆ ಪ್ರತಿಬಿಂಬದಿಂದ 
ಕಿನ್ನರರನ್ನೂ ಮತ್ತು ಕಿಂಪುರುಷರನ್ನೂ ಸೃಷ್ಟಿಮಾಡಿದರು. ॥ ೪೫ ॥ 


20 ಅಧ್ಯಾಯ] 


ತೃತೀಯ ಸೃಂಧ 


285 


ತೇ ತು ತಜ್ಞಗೃಹೂ ರೂಪಂ ತೃಕ್ತಂ ಯತ್ನರಮೇಷ್ಠಿನಾ । 
ಮಿಥುನೀಭೂಯ ಗಾಯಂತಸ್ತಮೇವೋಷಸಿ ಕರ್ಮಭಿಃ 
1 ೪೬॥ 


ದೇಹೇನ ವೈ ಭೋಗವತಾ ಶಯಾನೋ ಬಹುಚಿಂತಯಾ । 
ಸರ್ಗೇತನುಪಚಿತೇ ಕ್ರೋಧಾದುತಸರ್ಜ ಹ ತದ್ದಪು: 
1 ೪೭॥ 


ಯೇತಹೀಯಂತಾಮುತಃ ಕೇಶಾ ಅಹಯಸ್ಟೇತಂಗ ಜಜ್ಜಿರೇ । 
ಸರ್ಪಾಃ ಪ್ರಸರ್ಪತಃ ಕ್ರೂರಾ ನಾಗಾ ಭೋಗೋರುಕಂಧರಾಃ 
11 ೪೮ ॥ 


ಸ ಆತ್ಮಾನಂ ಮನ್ಯಮಾನಃ ಕೃತಕೃತ್ಯಮಿವಾತ್ಮಭೂಃ I 
ತದಾ ಮನೂನ್ನಸರ್ಜಾಂತೇ ಮನಸಾ ಲೋಕಭಾವನಾನ್‌ 
11೪೯ 


ತೇಭ್ಯಃ ಸೋತತೃಸೃಜತ್ತ್ವೀಯಂ ಪುರಂ ಪುರುಷಮಾತ್ಮವಾನ್‌ । 
ತಾನ್‌ದೃಷ್ಟ್ವಾಯೇ ಪುರಾ ಸೃಷ್ಟಾ! ಪ್ರಶಶಂಸುಃ ಪ್ರಜಾಪತಿಮ್‌ 
i ೫೦ ॥ 


ಅಹೋ ಏತಜ್ಯಗತ್ವಷ್ಟ ಸುಕೃತಂ ಬತ ತೇ ಕೃತಮ್‌ । 
ಪ್ರತಿಷ್ಠಿತಾಃ ಕ್ರಿಯಾ ಯಸ್ಮಿನ್‌ ಸಾಕಮನ್ನಮದಾಮಹೇ 
॥1 ೫೧ ॥ 


ತಪಸಾ ವಿದ್ಯಯಾ ಯುಕ್ತೋ ಯೋಗೇನ ಸುಸಮಾಧಿನಾ । 
ಖಷೀನೃಷಿರ್ಹೃಷೀಕೇಶಃ ಸಸರ್ಜಾಭಿಮತಾಃ ಪ್ರಜಾಃ 
i ೫೨ ॥ 


ತೇಭೃಶ್ಚೆಕ್ಳಿಕಶಃ ಸ್ವಸ್ಯ ದೇಹಸ್ಯಾಂಶಮದಾದಜಃ । 
ಯತ್ತತಮಾಧಿಯೋಗರ್ಧಿತಪೋವಿದ್ಯಾವಿರಕ್ಷಿಮತ್‌ 
॥ ೫೩ 1 


ಬ್ರಹ್ಮದೇವರು ತಮ್ಮ ಆ ಪ್ರತಿಬಿಂಬಶರೀರವನ್ನು ತ್ಯಜಿಸಲು 
ಕಿನ್ನರರೂ ಮತ್ತು ಕಿಂಪುರುಷರೂ ಅದನ್ನು ಸ್ವೀಕರಿಸಿದರು. 
ಅದರಿಂದಲೇ ಇವರೆಲ್ಲರೂ ಉಷಃಾಲದಲ್ಲಿ ತಮ್ಮ ಪತ್ನಿಯ 
ರಿಂದೊಡಗೂಡಿ ಬ್ರಹ್ಮದೇವರ ಗುಣ-ಕರ್ಮಗಳನ್ನು ಹಾಡಿ 
ಹೊಗಳುತ್ತಾರೆ. ॥ ೪೬ ॥ 

ಒಮ್ಮೆ ಬ್ರಹ್ಮದೇವರು ಸೃಷ್ಟಿಯ ವೃದ್ಧಿಯು ಆಗದಿರುವುರಿಂದ 
ತುಂಬಾ ಚಿಂತಾಪರವಶರಾಗಿ ಕೈ-ಕಾಲು ಮುಂತಾದ ಅವಯವ 
ಗಳನ್ನು ಚಾಚಿಕೊಂಡು ಮಲಗಿಬಿಟ್ಟರು. ಮತ್ತೆ ಕ್ರೋಧವಶರಾಗಿ 
ತಮ್ಮ ಭೋಗಮಯ ಶರೀರವನ್ನು ತ್ಯಜಿಸಿಬಿಟ್ಟರು. ॥ ೪೭ ॥ 
ಆ ದೇಹದಿಂದ ಕೆಳಗೆ ಉದುರಿದ ಕೂದಲುಗಳಿಂದ ಅಹಿಗಳೆಂಬ 
ಹಾವುಗಳು ಉಂಟಾದವು. ಅವರು ಆ ದೇಹದಿಂದ ಚಲಿಸಿದಾಗ 
ಕ್ರೂರಸ್ವಭಾವವುಳ್ಳ ಸರ್ಪಗಳೂ ಮತ್ತು ನಾಗಗಳೆಂಬ ಹಾವುಗಳು 
ಜನಿಸಿದವು. ಅವುಗಳ ದೇಹಗಳು ಹೆಡೆಗಳ ರೂಪದಲ್ಲಿ ಹೆಗಲಿನ 
ಹತ್ತಿರ ವಿಸ್ತಾರವಾಗಿ ಹರಡಿಕೊಂಡಿದೆ. ॥ ೪೮ ॥ 

ಒಮ್ಮೆ ಬ್ರಹ್ಮದೇವರಿಗೆ ತಾವು ಕೃತಕೃತ್ಯರಾದಂತೆ ಅನುಭವ 
ಉಂಟಾಯಿತು. ಆಗ ಅವರು ಸೃಷ್ಟಿಯ ಕೊನೆಯಲ್ಲಿ ತಮ್ಮ ಮನಸ್ಸಿ 
ನಿಂದ ಮನುಗಳನ್ನು ಸೃಷ್ಟಿಸಿದರು. ಇವರೆಲ್ಲರೂ ಪ್ರಜೆಗಳನ್ನು 
ಬೆಳೆಸುವವರಾಗಿರುತ್ತಾರೆ. ॥ ೪೯ ॥ ಪ್ರಶಸ್ತವಾದ ಮನಸ್ಸುಳ್ಳ ಬ್ರಹ್ಮ 
ದೇವರು ಅವರಿಗಾಗಿ ತನ್ನ ಪುರುಷಾಕಾರ ಶರೀರವನ್ನು ತ್ಯಜಿಸಿದರು. 
ಮನುಗಳನ್ನು ಕಂಡು ಅವರಿಗಿಂತಲೂ ಮೊದಲು ಸೃಷ್ಟಿಸಲ್ಪಟ್ಟ 
ದೇವತೆಗಳೂ, ಗಂಧರ್ವರೂ ಮುಂತಾದವರು ಬ್ರಹ್ಮದೇವರನ್ನು 
ಸ್ತುತಿಸೊಡಗಿದರು. ॥ ೫೦ ॥ 'ವಿಶ್ವಸೃಷ್ಟಿಯನ್ನು ಮಾಡಿದ ದೇವರೇ | 
ನಿಮ್ಮ ಈ ಮನುಗಳ ಸೃಷ್ಟಿಯು ಬಹಳ ಸುಂದರವಾಗಿದೆ. ಇದರಲ್ಲಿ 
ಅಗ್ನಿಹೋತ್ರಾದಿ ಎಲ್ಲ ಕರ್ಮಗಳು ನೆಲೆಗೊಂಡಿವೆ. ಇದರ 
ಸಹಾಯದಿಂದ ನಾವೂ ಕೂಡ ನಮ್ಮ ಹವಿರ್ಭಾಗವೆಂಬ ಅನ್ನವನ್ನು 
ಸ್ವೀಕರಿಸಬಲ್ಲೆವು.' ॥ ೫೧ ॥ 

ಅನಂತರ ಆದಿಯಷಿಯಾದ ಬ್ರಹ್ಮದೇವರು ಇಂದ್ರಿಯ 
ಸಂಯಮಪೂರ್ವಕವಾದ ತಪಸ್ಸು ವಿದ್ಯೆ, ಯೋಗ, ಸಮಾಧಿ ಇವು 
ಗಳಿಂದ ಸಂಪನ್ನರಾಗಿ ತಮ್ಮ ಪ್ರಿಯಸಂತಾನವಾದ ಯಷಿಗಣವನ್ನು 
ರಚಿಸಿದರು. ಅವರಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಸಮಾಧಿ, 
ಯೋಗ, ಐಶ್ವರ್ಯ, ತಪಸ್ಸು ವಿದ್ಯೆ, ವೈರಾಗ್ಯಮಯವಾದ 
ಶರೀರದ ಅಂಶಗಳನ್ನು ದಯಪಾಲಿಸಿದರು. ॥ ೫೨-೫೩ ॥ 


ಇಪ್ಪತನೆಯ ಅಧ್ಯಾಯವು ಮುಗಿಯಿತು. ॥ ೨೦ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ವಿಂಶೋತಧ್ಯಾಯಃ॥ ೨೦ ॥ 


Oe 


286 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಇಪ್ಪತ್ತೊಂದನೆಯ ಅಧ್ಯಾಯ 
ಕರ್ದಮರ ತಪಸ್ಪುಮತ್ತು ಭಗವಂತನ ವರಪ್ರದಾನ 


ವಿದುರಉವಾಚ 


ಸ್ವಾಯಂಭುವಸ್ಯ ಚ ಮನೋರ್ವಂಶಃ ಪರಮಸಮ್ಮತಃ । 
ಕಥ್ಯತಾಂ ಭಗವನೃತ್ರ ಮೈಥುನೇನೈಧಿರೇ ಪ್ರಜಾಃ 

॥ ೧॥ 

ಪ್ರಿಯವ್ರತೋತ್ತಾನಪಾದೌ ಸುತೌ ಸ್ವಾಯಂಭುವಸ್ಯ ವೈ । 
ಯಥಾಧರ್ಮಂ ಜುಗುಪತು: ಸಪ್ಪದ್ಧೀಪವತೀಂ ಮಹೀಮ್‌ 

॥ ೨ ॥ 

ತಸ್ಯ ವೈ ದುಹಿತಾ ಬ್ರಹ್ಮನ್‌ ದೇವಹೂತೀತಿ ವಿಶ್ರುತಾ । 
ಪತ್ನೀ ಪ್ರಜಾಪತೇರುಕ್ತಾ ಕರ್ದಮಸ್ಯ ತ್ವಯಾನಘ 

॥ ೩ ॥ 

ತಸ್ಯಾಂ ಸ ವೈ ಮಹಾಯೋಗೀ ಯುಕ್ತಾಯಾಂ ಯೋಗಲಕ್ಷಣ: | 
ಸಸರ್ಜ ಕತಿಧಾ ವೀರ್ಯಂ ತನ್ನೇ ಶುಶ್ರೂಷವೇ ವದ 

1 ೪ ॥ 

ರುಚಿರ್ಯೋ ಭಗವಾನ್‌ ಬ್ರಹ್ಮನ್‌- 

ದಕ್ಲೋ ವಾ ಬ್ರಹ್ಮಣಃ 

ಯಥಾ ಸಸರ್ಜ ಭೂತಾನಿ 

ಲಬ್ಬಾ ಭಾರ್ಯಾಂ ಚ ಮಾನವೀಮ್‌ ॥ ೫ ॥ 


ಸುತಃ 1 


ಮೈತ್ರೇಯ ಉವಾಚ 


ಪ್ರಜಾಃ ಸೃಜೇತಿ ಭಗವಾನ್‌ ಕರ್ದಮೋ ಬ್ರಹ್ಮಣೋದಿತಃ । 
ಸರಸ್ಪತ್ಕ್ಯಾಂ ತಪಸ್ತೇಪೇ ಸಹಸ್ರಾಣಾಂ ಸಮಾ ದಶ 
॥ ೬ 1 
ತತಃ ಸಮಾಧಿಯುಕ್ತೇನ ಕ್ರಿಯಾಯೋಗೇನ ಕರ್ದಮ; । 
ಸಂಪ್ರಪೇದೇ ಹರಿಂ ಭಕ್ತ್ಯಾ ಪ್ರಪನ್ನವರದಾಶುಷಮ್‌ 
॥ ೭ ॥ 
ತಾವತ್ಸಸನ್ನೋ ಭಗವಾನ್‌ ಪುಷ್ಕರಾಕ್ನಃ ಕೃತೇ ಯುಗೇ । 
ದರ್ಶಯಾಮಾಸ ತಂ ಕತ್ತ: ಶಾಬ್ದಂ ಬ್ರಹ್ಮ ದಧದ್ದಪು: 


1 ೮॥ 
ಸ ತಂ ವಿರಜಮರ್ಕಾಭಂ ಸಿತಪದ್ಧೋತ್ಸಲಸ್ರಜಮ್‌ । 
ಸಿಗ್ನನೀಲಾಲಕವ್ರಾತವಕ್ಷಾಬ್ಲೂ ವಿರಜೋತಂಬರಮ್‌ 

॥ ೯॥ 
ಕಿರೀಟಿನಂ ಕುಂಡಲಿನಂ ಶಂಖಚಕ್ರಗದಾಧರಮ್‌ । 
ಶ್ವೇತೋತ್ಸಲಕ್ರೀಡನಕಂ ಮನಃಸ್ಪರ್ಶಸ್ಥಿತೇಕ್ವ್ಷಣಮ್‌ 

॥ ೧೦॥ 


ವಿದುರನು ಕೇಳಿದನು - ಪೂಜ್ಯ ಮೈತ್ರೇಯರೇ! ಸ್ವಾಯಂ 
ಭುವ ಮನುವಿನ ವಂಶವು ಅತ್ಯಂತ ಆದರಣೀಯವೆಂದು ಕೇಳಿದ್ದೇನೆ. 
ಅದರಲ್ಲಿ ಮೈಥುನಧರ್ಮದ ಮೂಲಕ ಪ್ರಜೆಯ ವೃದ್ಧಿಯಾಗಿತ್ತು. 
ಈಗ ನೀವು ನನಗೆ ಅವನ ಕಥೆಯನ್ನು ಹೇಳಿರಿ. ॥ ೧ ॥ ಪೂಜ್ಯರೇ | 
ಸ್ವಾಯಂಭುವ ಮನುವಿನ ಪುತ್ರರಾದ ಪ್ರಿಯವ್ರತ ಮತ್ತು 
ಉತ್ತಾನಪಾದ ಇವರು ಸಪ್ಪದ್ವೀಪಗಳಿಂದ ಒಡಗೊಂಡ ಪೃಥ್ವಿಯನ್ನು 
ಧರ್ಮದಿಂದ ಆಳಿದರು ಹಾಗೂ ಖ್ಯಾತಳಾದ ಪುತ್ರಿ ದೇವಹೂತಿ 
ಎಂಬುವಳು ಕರ್ದಮ ಪ್ರಜಾಪತಿಯನ್ನುವಿವಾಹವಾಗಿದ್ದಳು ಎಂದು 
ತಾವು ತಿಳಿಸಿರುವಿರಿ. ॥ ೨-೩ ॥ ದೇವಹೂತಿಯು ಯಮ-ನಿಯಮ 
ಗಳೇ ಮುಂತಾದ ಯೋಗಲಕ್ಷಣಗಳಿಂದ ಸಂಪನ್ನಳಾಗಿದ್ದಳು. ಅವಳು 
ಕರ್ದಮ ಪ್ರಜಾಪತಿಯಿಂದ ಎಷ್ಟು ಸಂತಾನಗಳನ್ನು ಪಡೆದಳು? 
ಎಂಬುದನ್ನು ತಿಳಿಯಲು ಇಚ್ಛೆಪಡುತ್ತಿದ್ದೇನೆ. ಈ ಎಲ್ಲ ಪ್ರಸಂಗವನ್ನು 
ನನಗೆ ತಿಳಿಸುವವರಾಗಿರಿ. ॥ ೪ ॥ ಹಾಗೆಯೇ ಭಗವಾನ್‌ ರುಚಿಯೂ 
ಮತ್ತು ಬ್ರಹ್ಮಪುತ್ರನಾದ ದಕ್ಕಪ್ರಜಾಪತಿಯೂ ಸ್ವಾಯಂಭುವ 
ಮನುವಿನ ಪುತ್ರಿಯರನ್ನು ವಿವಾಹವಾಗಿ ಅವರಿಂದ ಎಷ್ಟೆಷ್ಟು 
ಸಂತಾನಗಳನ್ನು ಪಡೆದರು? ಇದೆಲ್ಲ ಚರಿತ್ರೆಯನ್ನೂ ನನಗೆ 
ಹೇಳುವವರಾಗಿರಿ. ॥ ೫ ॥ 

ಶ್ರೀಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ - ವಿದುರನೇ | 
ಬ್ರಹ್ಮದೇವರು ಪೂಜ್ಯರಾದ ಕರ್ದಮರಿಗೆ - "ನೀನು ಸಂತಾನವನ್ನು 
ಪಡೆ' ಎಂದು ಆಜ್ಞಾಫಿಸಿದಾಗ ಅವರು ಸರಸ್ವತಿನದೀತೀರದಲ್ಲಿ 
ಹತ್ತುಸಾವಿರ ವರ್ಷ ತಪಸ್ಸು ಮಾಡಿದರು. ॥ ೬ ॥ ಕರ್ದಮ 
ಪ್ರಜಾಪತಿಗಳು ಏಕಾಗ್ರಚಿತ್ತದಿಂದ ಭಕ್ತಿಪೂರ್ವಕ ಪೂಜೋಪಚಾರಾ 
ದಿಗಳಿಂದ (ಕ್ರಿಯಾಯೋಗ) ಶರಣಾಗತರಿಗೆ ವರದಾಯಕನಾದ 
ಶ್ರೀಹರಿಯನ್ನು ಆರಾಧಿಸತೊಡಗಿದರು. ॥ ೭ ॥ ಆಗ ಕೃತ ಯುಗದ 
ಪ್ರಾರಂಭದಲ್ಲಿಪುಂಡರೀಕಾಕ್ಟನಾದ ಭಗವಾನ್‌ ಶ್ರೀಹರಿಯು ಅವರ 
ತಪಸ್ಸಿನಿಂದ ಸಂತುಷ್ಠನಾಗಿ ತನ್ನ ಶಬ್ದಬ್ರಹ್ಮಮಯ ರೂಪದಿಂದ 
ಸಾಕಾರನಾಗಿ ಅವರಿಗೆ ದರ್ಶನವನ್ನು ಕರುಣಿಸಿದನು. ॥ ೮ ॥ 

ಕರ್ದಮರಿಗೆ ದರ್ಶನವಿತ್ರ ಭಗವಂತನ ಶ್ರೀವಿಗ್ರಹವು ಸೂರ್ಯ 
ನಂತೆ ತೇಜಸ್ವಿಯಾಗಿತ್ತು. ಅವನು ಕಂಠದಲ್ಲಿಕಮಲ ಮತ್ತು ಕುಂದ 
ಪುಷ್ಪಗಳ ಮಾಲೆಗಳನ್ನು ಧರಿಸಿದ್ದನು. ಮುಖಕಮಲವು ನುಣುಪಾದ 
ನೀಲಿಬಣ್ಣದ ಮುಂಗುರುಳುಗಳಿಂದ ಕಂಗೊಳಿಸುತ್ತಿತ್ತು. ಸ್ವಾಮಿಯು 
ನಿರ್ಮಲವಾದ ವಸ್ತ್ರಗಳನ್ನು ಧರಿಸಿದ್ದನು. ॥ ೯ ॥ ಅವನ ತಲೆಯ 
ಮೇಲೆ ಥಳ-ಥಳಿಸುವ ಸ್ವರ್ಣಕಿರೀಟವೂ, ಕಿವಿಗಳಲ್ಲಿ ಹೊಳೆಯು 
ತ್ತಿರುವ ಕರ್ಣಕುಂಡಲಗಳು, ಕರಕಮಲಗಳಲ್ಲಿ ಶಂಖ, ಚಕ್ರ, ಗದೆ 
ಮುಂತಾದ ದಿವ್ಯಾಯುಧಗಳು ವಿರಾಜಿಸುತ್ತಿದ್ದವು. ಒಂದು ಕೈಯಲ್ಲಿ 
ಬಿಳಿಯ ಲೀಲಾಕಮಲವು ಆಡುತ್ತಿತ್ತು. ಪ್ರಭುವಿನ ಮಧುರ ಮಂದ 
ಹಾಸದಿಂದ ಶೋಭಿಸುತ್ತಿದ್ದ ದೃಷ್ಟಿಯು ಚಿತ್ರವನ್ನು ಅಪಹರಿಸು 
ವಂತಿತ್ತು. ॥ ೧೦ ॥ 


21 ಅಧ್ಯಾಯ] ತೃತೀಯ ಸೃಂಧ 287 
ವಿನ್ಮಸ್ಛಚರಣಾಂಭೋಜಮಂಸದೇಶೇ ಗರುತೃತಃ । ಅವನ ಪಾದಾರವಿಂದಗಳು ಗರುಡದೇವನ ಹೆಗಲ ಮೇಲೆ 
ದೃಷ್ಟ್ಯಾ ಖೇರವಸ್ಥಿತಂ ವಕ್ಚಕ್ರಿಯಂ ಕೌಸ್ತುಭಕಂಧರಮ್‌ | ವಿರಾಜಸುತ್ತಿದ್ದವ. ಪಕ್ಷದಲ್ಲಿ ಶೀಲಕ್ಷೀ ದೇವಿಯೂ, ಕಂಠದಲ್ಲಿ 


॥ ೧೧ ॥ 


ಜಾತಹರ್ಷೋತಪತನ್ನೂರ್ಧಾ ಕೌ ಲಬ್ಧಮನೋರಥಃ I 


ಗೀರ್ಭಿಸ್ತ ಸಸ್ಯಗೃಣಾತ್ರೀತಿಸ್ವಭಾವಾತ್ಮಾ ಕೃತಾಂಜಲಿಃ 
11 ೧೨ ॥ 
ಖಷಿರುವಾಚ 
ಜುಷ್ಪಂ ಬತಾದ್ಯಾಖಲಸತ್ತ ಫೌಶೇಃ 
ಸಾಂಸಿಧ್ಯಮಕ್ಟೊ ್ಲ್ಸೀಸವ ದರ್ಶನಾನ್ನಃ | 
ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಧಿ- 


ರಾಶಾಸತೇ ಯೋಗಿನೋ ರೂಢಯೋಗಾಃ ॥ ೧೩ ॥ 


ಯೇ ಮಾಯಯಾ ತೇ ಹತಮೇಥಧಸಸ್ತ ತ್‌ 
ಪಾದಾರವಿಂದಂ ಭವಸಿಂಧುಪೋತಮ್‌ ।ಟ 
ಉಪಾಸತೇ ಕಾಮಲವಾಯ ತೇಷಾಂ 
ರಾಸೀಶ ಕಾಮಾನ್ನಿರಯೇತಪಿ ಯೇ ಸ್ಯುಃ ॥ ೧೪॥ 


ತಥಾ ಸ ಚಾಹಂ ಪರಿವೋಢುಕಾಮಃ 
ಸಮಾನಶೀಲಾಂ ಗೃಹಮೇಧಧೇನುಮ್‌ । 
ಉಪೇಯಿವಾನ್ನೂಲಮೆಶೇಷಮೂಲಂ 
ದುರಾಶಯಃ ಕಾಮದುಘಾಂಪ್ರಪಸ್ಯ ॥ ೧೫॥ 
ಪ್ರಜಾಪತೇಸ್ತೇ ವಚಸಾಧೀಶ ತಂತ್ಯಾ 
ಲೋಕಃ ಕಿಲಾಯಂ ಕಾಮಹತೋತನುಬದ್ಧ | 
ಅಹಂ ಚ ಲೋಕಾನುಗತೋ ವಹಾಮಿ 
ಬಲಿಂ ಚ ಶುಕ್ಲಾನಿಮಿಷಾಯ ತುಭ್ಯಮ್‌ ॥ ೧೬॥ 
ಲೋಕಾಂಶ್ಚ ಲೋಕಾನುಗತಾನ್ಪಶೂಂಶ್ಚ 
ಹಿತ್ವಾ ಶ್ರಿತಾಸ್ತೇ ಚರಣಾತಪತ್ರಮ್‌ ಟ 
ಪರಸ್ಪರಂ ತ್ವದ್ಧುಣವಾದಸೀಧು- 
ಪೀಯೂಪನಿರ್ಯಾಪಿತಡೇಹಧರ್ಮಾಃ ॥೧೭॥ 
ನ ತೇಠಜರಾಕ್ಷಭ್ರಮಿರಾಯುರೇಷಾಂ 
ತ್ರಯೋದಶಾರಂ ತ್ರಿಶತಂ ಷಷ್ಟಿಪರ್ವ 1 
ಷಣ್ನೇಮ್ಯನಂತಚ್ಛದಿ ಯತ್ತೀಣಾಭಿ 
ಕರಾಲಸ್ರೋತೋ ಜಗದಾಚ್ಛಿದ್ಯ ಧಾವತ್‌ ॥ ೧೮॥ 


ಕೌಸ್ತುಭ ಮಣಿಯೂ ಶೋಭಿಸುತ್ತಿತ್ತು. ಆಕಾಶದಲ್ಲಿ ಬೆಳಗುತ್ತಿದ್ದ 
ಭಗವಂತನ ಮನೋಹರ ಮೂರ್ತಿಯನ್ನು ದರ್ಶನ ಮಾಡುತ್ತಾ 
ಕರ್ದಮರು ಪರಮಾನಂದದಲ್ಲಿ ಮುಳುಗಿ, ಸಕಲ ಕಾಮನೆಗಳೂ 
ಈಡೇನಿದಂತೆ ಭಾವಿಸಿದರು. ಅವರು ಆನಂದ ತುಂಬಿದ ಹೃದಯದಿಂದ 
ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪ್ರೇಮಪೂರ್ಣ 
ವಾದ ಚಿತ್ತದಿಂದ ಕೈಜೋಡಿಸಿಕೊಂಡು ಸವಿಮಾತುಗಳಿಂದ 
ಸ್ವಾಮಿಯನ್ನು ಸ್ತುತಿಸತೊಡಗಿದರು. ॥ ೧೧-೧೨ ॥ 
ಕರ್ದಮರು ನುಡಿದರು - ಸ್ತುತಿಸಲು ಯೋಗ್ಯವಾದ 
ಪರಮೇಶ್ವರಾ | ನೀನು ಸಂಪೂರ್ಣ ಸತ್ತ್ವ್ವಗುಣದ ಆಧಾರ 
ನಾಗಿರುವೆ | ಯೋಗಿಗಳು ಉತ್ತರೋತ್ತರ ಶುಭಯೋನಿಗಳಲ್ಲಿ ಜನಿಸಿ, 
ಕೊನೆಗೆ ಯೋಗಾರೂಢರಾಗಿ ಯಾರನ್ನು ದರ್ಶಿಸಲು ಬಯಸು 
ತ್ತಾರೋ, ಅಂತಹ ನಿನ್ನ ಅದೇ ದರ್ಶನವನ್ನು ಪಡೆದು ಇಂದು ನನ್ನ 
ಕಣ್ಣುಗಳು ಸಫಲವಾದುವು. ॥ ೧೩ ॥ ನಿನ್ನ ಚರಣಕಮಲಗಳು 
ಭವಸಾಗರವನ್ನುದಾಟಲು ನಾವೆಯಾಗಿವೆ. ಅಂತಹ ಪಾದಾರವಿಂದ 
ಗಳನ್ನು ನಿನ್ನ ಮಾಯೆಯಿಂದ ವಿವೇಕವನ್ನು ಕಳೆದುಕೊಂಡವರು 
ಮಾತ್ರ ತುಚ್ಛವೂ, ಕ್ಷಣಿಕವೂ ಆದ ವಿಷಯಸುಖಗಳಿಗಾಗಿ 
ಆಶ್ರಯಿಸುತ್ತಾರೆ. ಆ ಸುಖಗಳು ನರಕದಲ್ಲೂ ದೊರೆಯಬಲ್ಲವು. 
ಆದರೆಸ್ವಾಮಿ | ನೀನಾದರೋ ಅವರಿಗೆ ಆ ವಿಷಯ ಭೋಗಗಳನ್ನೂ 
ಕೊಡುತ್ತೀಯೆ. ॥ ೧೪ ॥ ಪ್ರಭುವೇ! ನೀನು ಕಲ್ಪವೃಕ್ಚನಾಗಿರುವೆ. 
ನಿನ್ನ ಚರಣಗಳು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸು 
ವಂತಹವುಗಳು. ನನ್ನ ಹೃದಯವು ಕಾಮದಿಂದ ಕಲುಷಿತವಾಗಿದೆ. 
ನಾನು - ನನಗೆ ಅನುರೂಪಳಾಗಿ, ಗೃಹಸ್ಥಧರ್ಮವನ್ನು ಪಾಲನೆ 
ಮಾಡಲು ಸಹಾಯಕಳಾದ ಶೀಲವತಿಯಾದ ಕನ್ಯೆಯನ್ನು ಪತ್ನಿಯ 
ನಾಗಿ ಪಡೆಯಲಿಕ್ಕಾಗಿಯೇ ನಿನ್ನ ಅಡಿದಾವರೆಗಳಲ್ಲಿ ಶರಣು 
ಹೊಂದಿರುವೆನು. ॥ ೧೫ ॥ ಸರ್ವೇಶ್ವರಾ | ನೀನು ಸಮಸ್ತ ಲೋಕಗಳ 
ಅಧಿಪತಿಯಾಗಿರುವೆ. ನಾನಾ ಪ್ರಕಾರದಕಾಮನೆಗಳಿಗೆ ಸಿಲುಕಿಕೊಂಡ 
ಈ ಲೋಕವು ನಿನ್ನ ವೇದವಾಣಿರೂಪವಾದ ಹಗ್ಗದಿಂದ ಬಂಧಿ 
ತವಾಗಿದೆ. ಧರ್ಮಮೂರ್ತಿಯೇ ! ಅದನ್ನೇ ಅನುಸರಿಸುತ್ತಾ ನಾನೂ 
ಕೂಡ ಕಾಲಸ್ವರೂಪನಾದ ನಿನಗೆ ಆಜ್ಞಾಫಾಲನರೂಪೀ ಪೂಜೆ- 
ಉಪಹಾರಾದಿಗಳನ್ನು ಸಮರ್ಪಿಸುತ್ತಿದ್ದೇನೆ. ॥ ೧೬ ॥ 
ಮಹಾಪ್ರಭೋ। ವಿಷಯಸುಖಗಳಲ್ಲಿ ಆಸಕ್ತರಾದ ಜನರನ್ನೂ 
ಅವರ ಮಾರ್ಗಾವಲಂಬಿಯಾದ ನನ್ನಂತಹ ಕರ್ಮಜಡರಾದ ಪಶು 
ಗಳನ್ನೂ ನಿನ್ನ ಏಕಾಂತಭಕ್ತರು ಸ್ವಲ್ಪವೂ ಲೆಕ್ಕಿಸದೆ ನಿನ್ನ ಪಾದಾರ 
ವಿಂದಗಳ ನೆರಳನ್ನೆ ಆಶ್ರಯಿಸುತ್ತಾರೆ. ನಿನ್ನ ಗುಣ-ಕೀರ್ತನರೂಪವಾದ 
ದಿವ್ಯೋನ್ಸಾದವನ್ನುಂಟುಮಾಡುವ ಸುಧೆಯನ್ನು ಪಾನಮಾಡುತ್ತಾ 
ಹಸಿವು ಬಾಯಾರಿಕೆಗಳೇ ಮುಂತಾದ ದೇಹಧರ್ಮಗಳನ್ನು 
ಶಮನಗೊಳಿಸಿಕೊಳ್ಳುತ್ತಾರೆ. ॥ ೧೭ ॥ ಸ್ವಾಮಿ! ಈ ಕಾಲಚಕ್ರವು 
ತುಂಬಾ ಬಲಿಷ್ಠವಾದುದು. ಸಾಕ್ಟಾತ್‌ ಪರಬ್ರಹ್ಮವೇ ಇದರ ಅಚ್ಚು. 
ಅಧಿಕಮಾಸದಿಂದ ಕೂಡಿದ ಹದಿಮೂರು ತಿಂಗಳುಗಳು ಇದರ 
ಅರೆ(ಕಾಲು)ಗಳು. ಮುನ್ನೂರಅರವತ್ತು ದಿವಸಗಳು ಇದರ ಗಿಣ್ಣು 


ಏಕಃ ಸ್ವಯಂ ಸಂಜಗತಃ ಸಿಸೃಕ್ಷಯಾ- 
ದ್ವಿತೀಯಯಾ5 sತ್ಠನ್ನಧಿಯೋಗಮಾಯಯಾ I 
ಸೃಜಸ್ಯದ:ಃ ಪಾಸಿ ಪುನರ್ಗ್ರಸಿಷ್ಕಸೇ 
ಯಥೋರ್ಣನಾಭಿರ್ಭಗವನ್ನಶಕ್ಕಿಭಿಃ ॥ ೧೯ un 
ನೈತದ್ಧಶಾಧೀಶ, ಪದಂ ತವೇಪ್ಲಿತಂ 
ಯನ್ನಾಯಯಾ ನಸ್ತನುಷೇ ಭೂತಸೂಕ್ಷ್ಮ ಮ್‌ | 
ಅನುಗ್ರಹಾಯಾಸ್ಥಫಿ ಯರ್ಹಿ ಮಾಯಯಾ 
ಲಸತ್ತುಲಸ್ಯಾ ತನುವಾ ಎಲಕ್ಷಿತಃ ॥ ೨೦ ॥ 


ತಂ ತ್ವಾನುಭೂತ್ಯೋಪರತಕ್ರಿಯಾರ್ಥಂ 
ಸ್ವಮಾಯಯಾ ವರ್ತಿತಲೋಕತಂತ್ರಮ್‌ । 


ನಮಾಮ್ಯಭೀಕ್ಸ್ಮಂ ನಮನೀಯಪಾದ- 
ಸರೋಜಮಲ್ಲೀಯಸಿ ಕಾಮವರ್ಷಮ್‌ 11೨೧ ॥ 
ಯಷಿರುವಾಚೆ 
ಇತ್ಯವ್ಯಲೀಕಂ  ಪ್ರಣುತೋತಬ್ದನಾಭ- 
ಸ್ಪಮಾಬಭಾಷೇ ವಚಸಾಮೃತೇನ । 
ಸುಪರ್ಣಪಕ್ಟೋಪರಿ ರೋಚಮಾನಃ 
ಪ್ರೇಮಸ್ಥಿತೋದ್ವೀಕ್ಷಣವಿಭ್ರಮದ್ವೂಃ ॥ ೨೨ ॥ 
ಶ್ರೀಭಗವಾನುವಾಚ 
ವಿದಿತ್ವಾ ತವ ಚೈತ್ಯಂ ಮೇ ಪುರೈವ ಸಮಯೋಜಿ ತತ್‌ । 
ಯದರ್ಥವಮಾತ್ಮನಿಯಮೈಸ್ತ ಹವಾಹಂ ಸಮರ್ಚಿತಃ | 
I ೨೩ ॥ 


ನ ವೈ ಜಾತು ಮೃಷ್ಠೆವ ಸ್ಯಾತ್ವಚಾಧ್ಯಕ್ಷ ಮದರ್ಹಣಮ್‌ । 
ಭವದ್ದಿಧೇಷ್ಟ ತಿತರಾಂ ಮಯಿ ಸಂಗ್ಭೃಭಿತಾತ್ಮನಾಮ್‌ 


॥ ೨೪॥ 
ಪ್ರಜಾಪತಿಸುತಃ ಸಮ್ರಾಣ್ಮನುರ್ವಿಖ್ಯಾತಮಂಗಲ: । 
ಬ್ರಹ್ಮಾವರ್ತಂ ಯೋ ಧಿವಸನ್‌ ಶಾಸ್ತಿ ಸಪ್ತಾರ್ಣವಾಂ ಮಹೀಮ್‌ 

u ೨೫ ॥ 


ಸ ಚೇಹ ವಿಪ್ರ ರಾಜರ್ಷಿರ್ಮಹಿಷ್ಯಾ ಶತರೂಪಯಾ । 
ಆಯಾಸ್ಯತಿ ದಿದ್ಧಕ್ನುಸ್ತಾ ಫಿ ಪರಶ್ಲೋ ಧರ್ಮಕೋವಿದಃ 
' ॥ ೨೬ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 21 


ಗಳು. ಇದು ಆರು ಯತುಗಳೆಂಬ ಅಂಚುಪಟ್ಟಿಗಳಿಂದಲೂ, ಅನಂತ 
ವಾದ ಕಲಾ-ಕಾಷ್ಠಾದಿ ಪತ್ರಾಕಾರವಾದ ಧಾರೆಗಳಿಂದಲೂ, ಮೂರು 
ಚಾತುರ್ಮಾಸ್ಯ ಇದರ ಆಧಾರಭೂತ ನಾಭಿಯಿಂದಲೂ ಕೂಡಿದೆ. 
ಇದು ಅತ್ಯಂತ ವೇಗವುಳ್ಳ ಸಂವತ್ತರರೂಪೀ ಕಾಲಚಕ್ರವು ಜಗತ್ತಿನ 
ಆಯುಪ್ಯನ್ನುಕತ್ತರಸುತ್ತಾ ಸುತ್ತುತ್ತಿದೆ. ಆದರೆ ಇದು ನಿನ್ನಐಕಾಂತಭಕ್ತರ 
ಆಯುಸ್ನನ್ನು ಕಳೆಯಲಾರದು. [ ೧೮ ॥ ಭಗವಂತನೇ |! ಜೇಡರ 
ಹುಳುವು ತನ್ನ ಬಲೆಯನ್ನು ತಾನೇ ಹೊರಹೊಮ್ಮಿಸಿ, ಅದನ್ನು 
ರಕ್ಷಿಸುತ್ತಾ ಕೊನೆಗೆ ನುಂಗಿಹಾಕುತ್ತದೆ. ಹಾಗೆಯೇ ನೀನೊಬ್ಬನೇ 
ನಿನ್ನಿಂದ ಅಭಿನ್ನವಾದ ಯೋಗಮಾಯೆಯನ್ನು ಅವಲಂಬಿಸಿ 
ಅದರಿಂದ ವ್ಯಕ್ತವಾದ ನಿನ್ನ ಸತ್ತ್ವಾದಿಶಕ್ಕಿಗಳಿಂದ ಈ ಜಗತ್ತನ್ನು 
ಸೃಷ್ಟಿಸಿ, ರಕ್ಷಿಸಿ, ಲಯಗೊಳಿಸುತ್ತೀಯೆ. ॥ ೧೯ ॥ ಪ್ರಭೋ! ಈಗ 
ನೀನು ತನ್ನ: ತುಲಸೀಮಾಲೆಯಿಂದ ಅಲಂಕೃತವಾದ, ಮಾಯೆಯಿಂದ 
ಪರಿಚ್ಛಿನ್ನನಂತೆ ಕಂಡುಬರುವ ಸಗುಣಮೂರ್ತಿಯಾಗಿ ದರ್ಶನವನ್ನು 
ನನಗೆ ದಯಪಾಲಿಸಿರುವೆ. ನೀನು ನಮ್ಮಂತಹ ಭಕ್ತರಿಗೆ ಕರುಣಿಸುವ 
ಶಬ್ದಾದಿ ವಿಷಯ-ಸುಖಗಳು ಮಾಯಿಕವಾಗಿದ್ದರೂ, ನಿನಗೆ 
ಇಷ್ಟವಿಲ್ಲದಿದ್ದರೂ, ಪರಿಣಾಮದಲ್ಲಿ ನಮಗೆ ಶುಭವೇ ಉಂಟಾಗು 
ವಂತೆ ಇಂತಹ ಐಹಿಕಸುಖಗಳನ್ನು ಕೊಡುವವನಾಗು. ॥ ೨೦ ॥ 

ಸ್ವಾಮಿ! ನೀನು ಸ್ವರೂಪತಃ ನಿಷ್ಕ್ರಿಯನಾಗಿದ್ದರೂ ಮಾಯಾ 
ಶಕ್ಕಿಯಿಂದ ಇಡೀ ಪ್ರಪಂಚದ ವ್ಯವಹಾರಗಳನ್ನು ನಡೆಸುತ್ತಿದ್ದೀಯೆ. 
ಸ್ವಲ್ಪವೇ ಉಪಾಸನೆ ಮಾಡುವವರ ಮೇಲೆಯೂ ಕೂಡ ನೀನು 
ಬಯಸಿದ ಎಲ್ಲ ವಸ್ತುಗಳನ್ನು ಮಳೆಗರೆಯುತ್ತಾ ಇರುತ್ತೀಯೆ. ನಿನ್ನ 
ವಂದನೀಯವಾದ ಚರಣಕಮಲಗಳಿಗೆ ನಾನು ಮತ್ತೆ-ಮತ್ತೆ 
ನಮಸ್ಕರಿಸುತ್ತಿದ್ದೇನೆ. ॥ ೨೧ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ಕರ್ದಮರು 
ಹೀಗೆ ನಿಷ್ಠಪಟಭಾವದಿಂದ ಭಗವಂತನನ್ನು ಸ್ತೋತ್ರಮಾಡಲು 
ಸ್ವಾಮಿಯು ಅತ್ಯಂತ ಪ್ರಸನ್ನನಾದನು. ಗರುಡದೇವನ ಹೆಗಲಮೇಲೆ 
ವಿರಾಜಿಸುತ್ತಿರುವ ಭಗವಂತನು ಪ್ರೇಮಪೂರ್ಣವಾದಕಿರುನಗೆಯನ್ನು 
ಸೂಸುತ್ತಾ, ಪ್ರೇಮತುಂಬಿದ ದೃಷ್ಟಿಯನ್ನು ಬೀರುತ್ತಾ ಅಮೃತಮಯ 
ವಚನಗಳಿಂದ ಕರ್ದಮರಿಗೆ ಇಂತೆಂದನು. ॥ ೨೨ ॥ 

ಶ್ರೀಭಗವಂತನು ಹೇಳಿದನು - ಮಹರ್ಷಿಯೇ! ಯಾವ 
ಪ್ರಯೋಜನಕ್ಕಾಗಿ ನೀನು ಆತ್ಮಸಂಯಮಾದಿಗಳ ಮೂಲಕ ನನ್ನನ್ನು 
ಆರಾಧಿಸಿರುವೆಯೋ, ಆ ನಿನ್ನಷೃದಯದ ಭಾವವನ್ನುಅರಿತವನಾದ 
ನಾನು ಮೊದಲಿನಿಂದಲೇ ಅದರ ವ್ಯವಸ್ಥೆ ಮಾಡಿರುವೆನು. ॥ ೨೩ ॥ 
ಪ್ರಜಾಪತಿಯೇ | ನನ್ನನ್ನು ಕುರಿತು ಮಾಡಿದ ಪೂಜೆಯು ಎಂದಿಗೂ 
ವಿಫಲವಾಗುವುದಿಲ್ಲ ಏಕಾಂತಭಕ್ತಿಯಿಂದ ನನ್ನಲ್ಲೇ ಚಿತ್ತವನ್ನು 
ತೊಡಗಿಸಿರುವ ನಿನ್ನಂತಹ ಮಹಾತ್ಮರು ಮಾಡಿದ ಉಪಾಸನೆಗಾದರೋ 
ಅತ್ಯಧಿಕವಾದ ಫಲವು ಸಿಕ್ಕಿಯೇ ಸಿಕ್ಕುವುದು. ॥ ೨೪ ॥ ಬ್ರಹ್ಮದೇವರ 
ಸುಪುತ್ರನಾದ ಸ್ವಾಯಂಭುವಮನು ಚಕ್ರವರ್ತಿಯು ಸದಾಚಾರ 
ಸಂಪನ್ನನಾಗಿ ಬ್ರಹ್ಮಾವರ್ತದಲ್ಲಿದ್ದು ಸಪ್ತ ಸಮುದ್ರಗಳಿಂದ ಕೂಡಿದ 
ಇಡೀ ಭೂಮಂಡಲವನ್ನು ಈಗ ಆಳುತ್ತಿದ್ದಾನೆ. ॥ ೨೫ ॥ 
ವಿಪ್ರಶ್ರೇಷ್ಠನೇ ! ಆ ಪರಮಧರ್ಮಜ್ಞನಾದ ಮಹಾರಾಜನು ತನ್ನ 
ಪತ್ನಿಯಾದ ಶತರೂಪಾದೇವಿಯೊಂದಿಗೆ ನಿನ್ನನ್ನು ಭೆಟ್ಟಿಯಾಗಲು 
ನಾಳಿದ್ದು ಇಲ್ಲಿಗೆ ಬರುವನು. ॥ ೨೬ ॥ 


21 ಅಧ್ಯಾಯ] 


ತೃತೀಯ ಸ್ಕಂಧ 


289 


ಆತ್ಮಜಾಮಸಿತಾಪಾಂಗೀಂ ವಯಃಶೀಲಗುಣಾನಿತಾಮ್‌ | 
ಮೃಗಯಂತೀಂ ಪತಿಂ ದಾಸ್ಕತ್ಯನುರೂಪಾಯ ತೇ ಪ್ರಭೋ 

॥ ೨೭ ॥ 
ಸಮಾಹಿತಂ ತೇ ಹೃದಯಂ ಯತ್ರೇಮಾನ್ಹರಿವತ್ತರಾನ್‌ । 
ಸಾ ತ್ವಾಂ ಬ್ರಹ್ಮನ್ನಪವಧೂ: ಕಾಮಮಾಶು ಭಜಿಷ್ಯತಿ 

॥ ೨೮ ॥ 
ಯಾ ತ ಆತ್ಮಭೃತಂ ವೀರ್ಯಂ ನವಧಾ ಪ್ರಸವಿಷ್ಠತಿ। 
ವೀರ್ಯೇ ತ್ತದೀಯೇ ಯಹಷಯ ಆಧಾಸ್ಯಂತ್ಯಂಜಸಾ$ $ತ್ಮನಃ 

॥ ೨೯ 
ತ್ವಂಚ ಸಮ್ಯಗನುಷ್ಠಾಯ ನಿದೇಶಂ ಮ ಉಶತ್ತಮಃ। 
ಮಯಿ ತೀರ್ಥಿಕೃತಾಶೇಷಕ್ರಿಯಾರ್ಥೊೋ ಮಾಂ ಪ್ರಪತ ಶ್ತ್ಯಸೇ 

॥೩೦॥ 
ಕೃತ್ವಾದಯಾಂ ಚ ಜೀವೇಷು ದತ್ತ್ವಾ ಚಾಭಯಮಾತ್ಮವಾನ್‌ । 
ಮಯ್ಯಾತ್ಮಾನಂ ಸಹ ಜಗದ ್ರಕ್ಷ್ಯಸ್ಯಾತ್ಮನಿ ಚಾಪಿ ಮಾಮ್‌ 

॥1೩೧॥ 
ಸಹಾಹಂ ಸ್ಟಾಂಶಕಲಯಾ ತ್ವದ್ವೀರ್ಯೇಣ ಮಹಾಮುನೇ । 
ತವ ಕ್ಷೇತ್ರೇ ದೇವಹೂತ್ಯಾಂ ಪ್ರಣೇಷ್ಟೇ ತತ್ತಸಂಹಿತಾಮ್‌ 

॥1 ೩೨॥ 

ಮೈತ್ರೇಯ ಉವಾಚ 


ತಮನುಭಾಷ್ಯಾಥ ಭಗವಾನೃತ್ಯಗಕ್ಷಜಃ | 
ಸರಸ್ವತ್ಯಾ ಪರಿಶ್ರಿತಾತ್‌ 


1೩೩ 1 
ನಿರೀಕೃತಸ್ತಸ್ಯ ಯಯಾವಶೇಷ- 
ಸಿದ್ಧೇಶ್ವರಾಭಿಷ್ಟುತಸಿದ್ಧಮಾರ್ಗ: | 
ಆಕರ್ಣಯನ್‌ ಪತ್ರರಥೇಂದ್ರಪಕ್ಸೈ- 
ರುಚ್ಚಾರಿತಂ ಸ್ಫೋಮಮುದೀರ್ಣಸಾಮ 1೩೪ 


ಏವಂ 
ಜಗಾಮ ಬಿಂದುಸರಸಃ 


ಅಥ ಸಂಪ್ರಸ್ಥಿತೇ ಶುಕ್ಷೇ ಕರ್ದಮೋ ಭಗವಾನೃಷಿಃ | 
ಆಸ್ತೇ ಸ್ಥ ಬಿಂದುಸರಸಿ ತಂ ಕಾಲಂ ಪ್ರತಿಪಾಲಯನ್‌ 
11೩೫ ॥ 


ಮನುಃ ಸಂದನಮಾಸ್ಥಾಯ ಶಾತಕೌಂಭಪರಿಚ್ಛದಮ್‌ । 


ಆರೋಪ್ಯ ಸ್ಟಾಂ ದುಹಿತರಂ ಸಭಾರ್ಯಃ ಪರ್ಯಟನ್ನಹೀಮ್‌ 
1 ೩೬ I 


ತಸ್ಮಿನ್‌ ಸುಧನ್ನನ್ನಹನಿ ಭಗವಾನ್ಯತ್ತಮಾದಿಶತ್‌ | 
ಉಪಾಯಾದಾಶ್ರಮಪದಂ ಮುನೇಃ ಶಾಂತವ್ರತಸ್ಯ ತತ್‌ 
1೩೭ 


ಅವನಿಗೆ ರೂಪ, ಯೌವನ, ಗುಣ-ಶೀಲಗಳಿಂದ ಸಂಪನ್ನಳಾಗಿ 
ರುವ ಶ್ಯಾಮಲಲೋಚನೆಯಾದ ವಿವಾಹಯೋಗ್ಯಳಾದ ಕನ್ಶೆಯೊಬ್ಬ 
ಇದ್ದಾಳೆ. ಆಕೆಗೆ ನೀನೇ ಯೋಗ್ಯನಾದ ವರನಾಗಿರುವೆ. ಆಕೆಯನ್ನು 
ನಿನಗೆ ಆ ರಾಜನು ವಿವಾಹ ಮಾಡಿಕೊಡುವನು. ॥ ೨೭ ॥ 
ಬ್ರಾಹ್ಮಣೋತ್ತಮನೇ | ಕಳೆದ ಅನೇಕ ವರ್ಷಗಳಿಂದ ನಿನ್ನ ಮನಸ್ಸು 
ಎಂತಹ ಭಾರ್ಯೆಯನ್ನುಪಡೆಯಬೇಕೆಂದು ನೆಲೆಗೊಂಡಿದೆಯೋ, 
ಅಂತಹ ಪತ್ನಿಯಾಗಿ ಆ ರಾಜಕುಮಾರಿಯು ಬೇಗನೇ ನಿನಗೆ 
ದೊರೆತು ಯಥೇಷ್ಟವಾಗಿ ಸೇವೆಮಾಡುವಳು. ॥ ೨೮ ॥ ಆಕೆಯು 
ನಿನ್ನ ವೀರ್ಯವನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡು ಅದರಿಂದ 
ಒಂಭತ್ತು ಕನ್ಯೆಯರನ್ನು ಹಡೆಯುವಳು. ಅನಂತರ ಮರೀಚಿಗಳೇ 
ಮುಂತಾದ ಮಹಾತ್ಮರು ಅವರನ್ನು ವಿವಾಹವಾಗಿ ಅವರಿಂದ 
ಸಂತಾನಗಳನ್ನು ಪಡೆಯುವರು. ॥ ೨೯ ॥ ನೀನೂ ಕೂಡ ನನ್ನ 
ಆಜ್ಞೆಯನ್ನು ಚೆನ್ನಾಗಿ ಪಾಲಿಸುವುದರಿಂದ ಚಿತ್ತಶುದ್ಧಿಯಾಗಿ, ಮತ್ತೆ 
ತನ್ನ ಎಲ್ಲ ಕರ್ಮಫಲಗಳನ್ನು ನನಗೆ ಅರ್ಪಿಸಿ ನನ್ನನ್ನೇ ಪಡೆ 
ಯುವೆ. ॥ ೩೦ ॥ ಸಮಸ್ತ ಜೀವಿಗಳಲ್ಲಿಯೂ ದಯೆಯನ್ನುತೋರಿ, 
ಅವುಗಳಿಗೆ ಆಭಯದಾನವನ್ನಿತ್ತು ಆತ್ಮಜ್ಞಾನವನ್ನು ಹೊಂದುವೆ. 
ಮತ್ತೆ ತನ್ನ ಸಹಿತ ಇಡೀ ಜಗತ್ತನ್ನು ನನ್ನಲ್ಲಿಯೂ ಮತ್ತು ನನ್ನನ್ನು 
ತನ್ನಲ್ಲಿಯೂ ಸ್ಥಿತನೆಂದು ನೋಡುವೆ. ॥ ೩೧ ॥ ಮಹಾಮುನಿಯೇ | 
ನಾನೂ ಕೂಡ ನನ್ನ ಅಂಶ-ಕಲೆಯಿಂದ ನಿನ್ನವೀರ್ಯದ ಮೂಲಕ 
ನಿನ್ನ ಪತ್ನಿಯಾದ ದೇವಹೂತಿಯ ಗರ್ಭದಲ್ಲಿ ಅವತರಿಸಿ 
ಸಾಂಖ್ಯಶಾಸ್ತ್ರದ ಪ್ರವರ್ತಕನಾಗುವೆನು. ॥ ೩೨ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ। ಅಂತರ್ಮುಖ 
ವಾದ ಇಂದ್ರಿಯಗಳಿಗೆ ಗೋಚರನಾಗುವ ಶ್ರೀಹರಿಯು ಕರ್ದಮ 
ಖಯಷಿಗಳೊಡನೆ ಹೀಗೆ ಸಂಭಾಷಿಸಿ ಸರಸ್ವತೀನದಿಯಿಂದ ಸುತ್ತುವರ 
ಯಲ್ಪಟ್ಟ ಬಿಂದುಸರೋವರ ತೀರ್ಥದಿಂದ ತನ್ನ ಲೋಕಕ್ಕೆ 
ಹೊರಟನು. ॥ ೩೩ ॥ ಮಹಾಮಹಿಮರಾದ ಕರ್ದಮರು ನೋಡು 
ತ್ವಿರುವಂತೆಯೇ ಗರುಡನನ್ನೇರಿ ಅವನ ರೆಕ್ಕೆಗಳಿಂದ ಕೇಳಿಬರುತ್ತಿದ್ದ 
ಸಾಮಗಾನವನ್ನೂ ಸ್ತೋಮವೆಂಬ ಯಕ್ಕುಗಳ ಸ್ತುತಿಯನ್ನುಕೇಳುತ್ತಾ 
ಜ್ಣಾ ನಸಿದ್ಧರಾದ ಮಹಾಯೋಗಿಗಳು ಶ್ಲಾಘಿಸುತ್ತಿರುವ ಸಿದ್ದಮಾರ್ಗ 
ದಿಂದ ಶ್ರೀಹರಿಯು ವೈಕುಂಠಕ್ಕೆ ತೆರಳಿದನು. ॥ ೩೪ ॥ 

ವಿದುರನೇ! ಭಗವಂತನು ಹಾಗೆ ತೆರಳಿದ ಬಳಿಕ ಪೂಜ್ಯರಾದ 
ಕರ್ದಮರು ಆತನು ಹೇಳಿದ್ದ ಕಾಲವನ್ನು ಎದುರುನೋಡುತ್ತಾ 
ಬಿಂದುಸರೋವರದ ಬಳಿಯಲ್ಲೇ ಇದ್ದರು. ॥ 3.೫ ॥ ಇತ್ತಕಡೆಯಿಂದ 
ಸ್ಹಾಯಂಭುವಮನುವು ಮಹಾರಾಣಿ ಶತರೂಪಾಳೊಂದಿಗೆ 
ಸುವರ್ಣಮಯ ರಥದಲ್ಲಿ ತನ್ನ ಮಗಳೊಂದಿಗೆ ಭೂಮಿಯಲ್ಲಿ 
ಸಂಚರಿಸುತ್ತಾ ಶ್ರೀಭಗವಂತನು ಹೇಳಿದ್ದ ದಿವಸದಲ್ಲಿ ಶಾಂತಿ 
ಪರಾಯಣ, ವ್ರತನಿಷ್ಠರಾದ ಮಹರ್ಷಿಕರ್ದಮರ ಆಶ್ರಮವನ್ನು 
ತಲುಪಿದರು. ॥ ೩೬-೩೭ ॥ ಸರಸ್ವತೀನದಿಯ ಜಲದಿಂದ ತುಂಬಿ 
ತುಳುಕುತ್ತಿದ್ದ ಆ 'ಬಿಂದುಸರೋವರೆ'ವು ತನ್ನ ಶರಣಾಗತ ಭಕ್ತನಾದ 
ಕರ್ದಮರ ವಿಷಯದಲ್ಲಿ ಪರಮ ಕರುಣೆತುಂಬಿದ ಕಣ್ಣುಗಳಿಂದ 
ಭಗವಂತನ ಕಣ್ಣೀರಿನ ಬಿಂದುಗಳು ಉದುರಿದ್ದರಿಂದ ಇದಕ್ಕೆ ಈ ಹೆಸರು 
ಬಂದಿತ್ತು. ಆ ತೀರ್ಥವು ಅತ್ವಂತ ಪವಿತ್ರವಾದುದು. ಅದರ 


290 ಶ್ರೀಮದ್ಭಾಗವತ [ ಅಧ್ಯಾಯ 21 
ಯಸ್ಸಿನ್ನಗವತೋ ನೇತ್ರಾನ್ಸ್ಯಪತನ್ನಶ್ರುಬಿಂದವಃ । | ಜಲವು ಮಂಗಳಮಯವೂ, ಅಮೃತದಂತೆ ಮಧುರವಾದುದು. 
ಕೃಪಯಾ ಸಂಪರೀತಸ್ಯ ಪ್ರಪನ್ನೇ5ರ್ಪಿತಯಾ ಭೃಶಮ್‌ | ಮಹರ್ಷಿಗಡಣವು ಸದಾಕಾಲ ಅದನ್ನು ಸೇವಿಸುತ್ತಿದ್ದರು. 


1೩೮॥ 
ತದ್ವೈ ಬಿಂದುಸರೋ ನಾಮ ಸರಸ್ವತ್ಯಾ ಪರಿಪ್ಲುತಮ್‌ 
ಪುಣ್ಯಂ ಶಿವಾಮೃತಜಲಂ ಮಹರ್ಷಿಗಣಸೇವಿತಮ್‌ 

AF un 
ಕೂಚತ್ತುಣ್ಯಮೃಗದ್ದಿಚಿ: 
ವನರಾಜಿಶ್ರಿಯಾನ್ವಿತಮ್‌ 

1 ೪೦॥ 
ಮತ್ತದ್ದಿಜಗಣೈರ್ಫುಷ್ಟಂ ಮತ್ತಭ್ರಮರವಿಭ್ರಮಮ್‌ । 
ಮತ್ತಬರ್ಹಿನಟಾಟೋಪಮಾಹ್ವಯನ್ಫತ್ತಕೋಕಿಲಮ್‌ 

॥೪೧॥ 
ಕದಂಬಚಂಪಕಾಶೋಕಕರಂಜಬಕುಲಾಸನೈೆ: I 
ಕುಂದಮಂದಾರಕುಟಜೈಶ್ಥೂತಪೋತೈರಲಂಕೃತಮ್‌ 

1೪೨ 
ಕಾರಂಡವೈ: ಪುವೈರ್ಹಂಸೆ: ಕುರರೈರ್ಜಲಕುಕ್ಕು; 
ಸಾರಸೈೆಶ್ಚಕ್ರವಾಕೈಶ್ಚ ಚಕೋರೈರ್ವಲ್ಲು ಕೂಜಿತಮ್‌ 

1 ೪೩॥ 
ತಥೈವ ಹರಿಣೈಃ ಕ್ರೋಡೈಃ ಶ್ವಾವಿದ್ಧವಯಕುಂಜರೈ: 1 
ಗೋಪಚ್ಛೆ ಬರ್ಹರಿಭಿರ್ಮರ್ಕೈೆರ್ನಕುಲೈರ್ನಾಭಿಭಿರ್ವತಮ್‌ 

11 ೪೪ ॥ 
ಪ್ರವಿಶ್ಯ ತತ್ತೀರ್ಥವರಮಾದಿರಾಜಃ ಸಹಾತ್ಸಜಃ । 
ದದರ್ಶ ಮುನಿಮಾಸೀನಂ ತಸ್ಮಿನ್‌ ಹುತಹುತಾಶನಮ್‌ 

॥ ೪೫ ॥ 
ವಿದ್ಯೋತಮಾನಂ ವಪುಷಾ ತಪಸ್ಯುಗ್ರಯುಜಾ ಚಿರಮ್‌ । 
ನಾತಿಕ್ಟಾಮಂ ಭಗವತಃ ಸ್ಲಿಗ್ಗಾಪಾಂಗಾವಲೋಕನಾತ್‌ । 
ತದ್ವ್ವಾಹೃತಾಮೃತಕಲಾಪೀಯೂಷಶ್ರವಣೇನ ಚ 

॥ ೪೬ ॥ 
ಪ್ರಾಂಶುಂ ಪದ್ಧಪಲಾಶಾಕ್ಹಂ ಜಟಿಲಂ ಚೀರವಾಸಸಮ್‌ । 
ಉಪಸಂಸೃತ್ಯ ಮಲಿನಂ ಯಥಾರ್ಹಣಮಸಂಸ್ಕೃತಮ್‌ 

॥1 ೪೭ ॥ 
ಅಥೋಟಜಮುಪಾಯಾತಂ ನೃದೇವಂ ಪ್ರಣತಂ ಪುರಃ । 
ಸಪರ್ಯಯಾ ಪರ್ಯಗೃಹ್ಗಾತ್ರತಿನಂದ್ಯಾನುರೂಪಯಾ 

1೪೮॥ 
ಗೃಹೀತಾರ್ಹಣಮಾಸೀನಂ ಸಂಯತಂ ಪ್ರೀಣಯನ್ನುನಿ: । 
ಸ್ಮರನ್‌ ಭಗವದಾದೇಶಮಿತ್ಯಾಹ ಶ್ಲಕ್ಷ್ಣಯಾ ಗಿರಾ 

uv i 
ನೂನಂ ಚಂಕ್ರಮಣಂ ದೇವ ಸತಾಂ ಸಂರಕ್ಷಣಾಯ ತೇ | 
ವಧಾಯ ಚಾಸತಾಂ ಯಸ್ತ 2 ಹರೇಃ ಶಕ್ಕಿರ್ಹಿ ಪಾಲಿನೀ 

i ೫೦ ॥ 


ಪುಣ್ಯದ್ರುಮಲತಾಜಾಲ್ಟೆ: 
ಸರ್ವರ್ತುಫಲಪುಷಾಢ್ಯಂ 


॥ ೩೮-೩೯ ॥ ಆ ಸರೋವರವು ಬಗೆ- ಬಗೆಯಾಗಿ ಶಬ್ದಮಾಡುತ್ತಿದ್ದ 
ಪವಿತ್ರವಾದ ಮೃಗಗಳಿಂದಲೂ, ಪಕ್ಚಿಗಳಿಂದಲೂ ಕೂಡಿದ್ದು, ಪುಣ್ಯ 
ವೃಕ್ಚಗಳಿಂದಲೂ, ಬಳ್ಳಿಗಳಿಂದಲೂ ಸುತ್ತುವರಿಯಲ್ಪಟ್ಟಿತ್ತು. ಎಲ್ಲ 
ಯತುಗಳಲ್ಲಿಯೂ ಬಿಡುವ ಹೂವು-ಹಣ್ಣುಗಳಿಂದ ಸಂಪನ್ನವಾಗಿ 
ಸುಂದರವಾದ ವನಶ್ರೇಣಿಯಿಂದ ಅದರ ಶೋಭೆ ಹೆಚ್ಚಿಸಿತ್ತು. ॥೪೦॥ 
ಅಲ್ಲಿ ಮದಿಸಿದ ಹಕ್ಕಿಗಳ ಹಿಂಡುಗಳು ಚಿಲಿ-ಪಿಲಿಗುಟ್ಟುಶ್ತಿದ್ದವು. 
ಮದಭರಿತ ದುಂಬಿಗಳು ರೋಂಕರಿಸುತ್ತಿದ್ದವು. ಉನ್ನತ್ರ ನವಿಲುಗಳು 
ಗರಿಗಳನ್ನು ಕೆದರಿಕೊಂಡು ನಟರಂತೆ ಕುಣಿದಾಡುತ್ತಿದ್ದವು. ಮದಿಸಿದ 
ಕೋಗಿಲೆಗಳು 'ಕುಹೂ-ಕುಹೂ' ಎಂದು ಶಬ್ದಮಾಡುತ್ತಾ 
ಒಂದನ್ನೊಂದು ಕರೆಯುವಂತೆಕಾಣುತ್ತಿದ್ದವು. ॥ ೪೧ ॥ ಆ ಆಶ್ರಮವು 
ಕದಂಬ, ಚಂಪಕ, ಅಶೋಕ, ಕರಂಜ (ಹೊಂಗೆ), ಬಕುಳ, ಅಸನ, 
ಕುಂದ, ಮಂದಾರ, ಕುಟಜ, ಚೂತ ಮುಂತಾದ ವೃಕ್ಟಗಳಿಂದ 
ತುಂಬಿಕೊಂಡು ರಮಣೀಯವಾಗಿತ್ತು. ॥ ೪೨ ॥ ಹಾಗೆಯೇ ಅಲ್ಲಿ 
ಕಾರಂಡವ, ಪ್ಲವ, ಹಂಸ, ಕುಕರ, ನೀರುಕೋಳಿ, ಸಾರಸ, ಚಕ್ರವಾಕ, 
ಚಕೋರ ಮುಂತಾದ ಪಕ್ಚಿಗಳು ಇಂಪಾಗಿ ಕಲರವಮಾಡು 
ತಿದ್ದವು. ॥ ೪೩ ॥ ಜಿಂಕೆ, ಹಂದಿ, ಶಲ್ಯಕ, ಗವಯ, ಗಜ, ಗೋಪುಚ್ಛ 
ಸಿಂಹ, ವಾನರ, ಮುಂಗುಸಿ, ಕಸ್ತೂರಿಮ್ಮಗ ಮುಂತಾದ 
ವನ್ಯಜೀವಿಗಳೂ ಅಲ್ಲಿ ಓಡಾಡುತ್ತಿದ್ದವು. I ೪೪॥ 

ಅಂತಹ ಆಶ್ರಮವನ್ನೂ, ತೀರ್ಥವನ್ನೂ ಆದಿರಾಜನಾದ 
ಸ್ವಾಯಂಭುವ ಮನುವು ತನ್ನಕನ್ಕೆಯೊಡನೆ ತಲುಪಿದಾಗ ಕರ್ದಮ 
ಮುನಿಗಳು ಅಗ್ನಿಹೋತ್ರಾದಿಗಳಿಂದ ನಿವೃತ್ತರಾಗಿ ಸುಖಾಸೀನರಾಗಿರು 
ವುದನ್ನು ಕಂಡನು. ॥ ೪೫ ॥ ಬಹಳ ದಿವಸಗಳ ಕಾಲ ಉಗ್ರವಾದ 
ತಪಸಿನಿಂದಾಗಿ ಅವರ ಶರೀರವು ಮಹಾತೇಜಸಿನಿಂದ ಬೆಳಗುತ್ತಿತ್ತು. 
ದೀರ್ಫಕಾಲ ತಪಸ್ಸು ಆಚರಿಸಿದ್ದರೂ ಅವರು ಬಳಲಿದಂತೆ 
ಕಾಣುತ್ತಿರಲಿಲ್ಲ ಏಕೆಂದರೆ, ಭಗವಂತನ ಸ್ನೇಹಪೂರ್ಣವಾದ 
ದೃಷ್ಟಿಯಿಂದಲೂ, ಕರ್ಣಾಮೃತವಾದ ವಚನಗಳಿಂದಲೂ ಆವರಿಗೆ 
ಅನುಗ್ರಹವಾಗಿತ್ತು. ॥ ೪೬ ॥ ಅವರ ದೇಹವು ನೀಳವಾಗಿದ್ದು 
ಕಣ್ಣುಗಳು ಕಮಲದ ಎಸಳಿನಂತೆ ಕಮನೀಯವಾಗಿದ್ದವು. ತಲೆಯಲ್ಲಿ 
ಜಟಾಜೂಟವೂ, ನಡುವಿನಲ್ಲಿ ನಾರುಮಡಿಯು ಶೋಭಿಸುತ್ತಿತ್ತು. 
ಹತ್ತಿರದಿಂದ ನೋಡಿದರೆ ಅವರು ಸಾಣೆ ಹಿಡಿಯದಿರುವ 
ಮಹಾಮೂಲ್ಯ ರತ್ನದಂತೆ ಮಲಿನರಾಗಿ ಕಾಣುತ್ತಿದ್ದರು. ॥ ೪೭ ॥ 
ಮಹಾರಾಜ ಸ್ವಾಯಂಭುವಮನುವು ತನ್ನ ಕುಟೀರಕ್ಕೆ ಬಂದು 
ತನಗೆ ನಮಸ್ಕರಿಸುವುದನ್ನು ಕಂಡು ಅವರು ಆತನನ್ನು ಆಶೀರ್ವಾದ 
ದಿಂದ ಸಂತೋಷಗೊಳಿಸಿ ಯಥೋಚಿತವಾದ ಆತಿಥ್ಯದಿಂದ 
ಸತ್ಕರಿಸಿದರು. ॥ ೪೮ ॥ 

ಮನುವು ಅವರ ಸತ್ಕಾರವನ್ನು ಸ್ವೀಕರಿಸಿ, ಶಾಂತವಾದ 
ಮನಸ್ಸಿನಿಂದ ಆಸನದಲ್ಲಿ ಸುಖವಾಗಿ ಕುಳಿತುಕೊಳ್ಳಲು - ಮುನಿ 
ವರ್ಯರು ಭಗವಂತನ ಆಜ್ಞೆಯನ್ನು ಸ್ಮರಿಸಿಕೊಂಡು ಅವನನ್ನು 
ಮಧುರವಾಣಿಯಿಂದ ಸಂತೋಷಪಡಿಸುತ್ತಾ ಹೀಗೆಂದರು 
-॥ ೪೯ ದೇವಾ! ಪೂಜ್ಯನಾದ ನೀನು ಭಗವಂತನಾದ ಮಹಾ 


22 ಅಧ್ಯಾಯ] 


ಯೋಕರ್ಕೆಂದ್ದಗ್ನೀಂದ್ರವಾಯೂನಾಂ 
ಯಮಧರ್ಮಪ್ರಚೇತಸಾಮ್‌ (। 
ರೂಪಾಣಿ ಸ್ಥಾನ ಆಧತ್ತೇ 


ತಸ್ಮೈ ಶುಕ್ಲಾಯ ತೇ ನಮಃ ॥೫೧॥ 


ನ ಯದಾ ರಥಮಾಸ್ಟ್ರಾಯ ಚೈತ್ರಂ ಮಣಿಗಣಾರ್ಪಿತಮ್‌ । 
ವಿಸ್ಫೂರ್ಜಚ್ಛಂಡ ಕೋದಂಡೋ ರಥೇನ ತ್ರಾಸಯನ್ನಘಾನ್‌ 


॥ ೫೨ ॥ 
ಸ್ವಸ್ಪನ್ಯಚರಣಕ್ಟುಣ್ಣಂ  ವೇಪಯನ್ನಂಡಲಂ ಭುವಃ । 
ವಿಕರ್ಷನ್‌ ಬೃಹತೀಂ ಸೇನಾಂ ಪರ್ಯಟಸ್ಕಂಶುಮಾನಿವ 

॥ ೫೩ ॥ 


ತದೈವ ಸೇತವಃ ಸರ್ವೇ ವರ್ಣಾಶ್ರಮನಿಬಂಧನಾಃ । 
ಭಗವದ್ರಚಿತಾ ರಾಜನ್‌ ಭಿದ್ಯೇರನ್ನಶ ದಸ್ಯುಭಿಃ 
u ೫೪॥ 


ಅಧರ್ಮಶ್ಚ ಸಮೇಧೇತ ಲೋಲುಪೈರ್ವ್ಯಂಕುಶೈರ್ನೃಭಿಃ | 
ಶಯಾನೇ ತ್ವಯಿ ಲೋಕೋಠ5 ಯಂ ದಸ್ಯುಗ್ರಸ್ತೋ ವಿನಂಕ್ಚ್ಯತಿ 
॥ ೫೫ ॥ 
ಅಥಾಪಿ ಪೃಚ್ಛೇ ತ್ವಾಂ ವೀರ ಯದರ್ಥಂ ತ್ವಮಿಹಾಗತಃ 1 
ತದ್ದಯಂ ನಿರ್ವ್ಯಲೀಕೇನ ಪ್ರತಿಪದ್ಯಾಮಹೇ ಹೃದಾ 


ತೃತೀಯ ಸ್ಕಂಧ 


291 


ವಿಷ್ಣುವಿನ ಪಾಲನಶಕ್ತಿರೂಪನು. ಆದ್ದರಿಂದ ನಿನ್ನ ಸಂಚಾರದ 
ಉದ್ದೇಶವು ನಿಹಂಶಯವಾಗಿ ಸಜ್ಜನರ ರಕ್ಷಣೆ ಮತ್ತು ದುರ್ಜನರ 
ಸಂಹಾರಕ್ಕಾಗಿಯೇ ಇರುವುದು. ॥ ೫೦ ॥ ನೀನು ಸಾಕ್ಷಾತ್ತಾಗಿ 
ಪರಿಶುದ್ಧವಾದ ವಿಷ್ಣುರೂಪಿಯೇ ಆಗಿದ್ದು ಬೇರೆ-ಬೇರೆ 
ಕರ್ಮಗಳಿಗೋಹ್ಕರ ಸೂರ್ಯ, ಚಂದ್ರ, ಇಂದ್ರ, ಅಗ್ನಿ ವಾಯು, 
ಯಮ, ವರುಣ ಮುಂತಾದ ರೂಪಗಳನ್ನು ಧರಿಸುವವ 
ನಾಗಿದ್ದೀಯೇ. ನಿನಗೆ ನಮಸ್ಕಾರಗಳು. ॥ ೫೧ ॥ ನೀನು ರತ್ನಘಟಿತ 
ವಾದ ವಿಜಯರಥದಲ್ಲಿ ಕುಳಿತು ಪ್ರಚಂಡವಾದ ಧನುಸ್ಸನ್ನು 
ಟಂಕಾರಮಾಡುತ್ತಾ ರಥದ ಘುರ್ಫರ ಧ್ವನಿಯಿಂದಲೇ ಪಾಪಿಗಳು 
ಭಯಗ್ರಸ್ತರಾಗುವಂತೆ ಮಾಡುವೆ. ಸೈನ್ಯದ ಪದಹತಿಯಿಂದ ಭೂಮಿ 
ಯನ್ನು ನಡುಗಿಸುತ್ತಾ ವಿಶಾಲವಾದ ಸೇನೆಯೊಡನೆ ಭೂಮಿಯ 
ಮೇಲೆ ಸೂರ್ಯನಂತೆ ಸಂಚರಿಸುತ್ತಿರುವೆ. ನೀನೇನಾದರೂ ಹೀಗೆ 
ಮಾಡದಿದ್ದರೆ ದಸ್ಕುಗಳು - ಭಗವಂತನು ರಚಿಸಿದ ವರ್ಣಾ 
ಶ್ರಮಧರ್ಮಗಳ ಮರ್ಯಾದೆಯನ್ನು ಒಡನೆಯೇ ನಾಶ ಮಾಡಿ 
ಬಿಡುವರು. ವಿಷಯಾಸಕ್ತರಾದ ಜನರು ಅಡೆ-ತಡೆಗಳಿಲ್ಲದೆ ಎಲ್ಲೆಡೆ 
ಅಧರ್ಮವನ್ನೇ ಹರಡುವರು. ನೀನೇನಾದರೂ ಲೋಕದ ಕಡೆಗೆ 
ಗಮನ ಕೊಡದೆ ನಿಶ್ಚಿಂತನಾಗಿಬಿಟ್ಟರೆ ಈ ಲೋಕವು ದುರಾಚಾರಿಗಳ 
ತೆಕ್ಕೆಯಲ್ಲಿ. ಸಿಕ್ಕಿಬಿದ್ದು ನಾಶವಾಗಿ ಬಿಡುವುದು. ॥ ೫೨-೫೫ ॥ ಎಲೈ 
'ಮಹಾವೀರನೇ | ಇಷ್ಟೆಲ್ಲಾ ಇದ್ದರೂ "ನೀನು ಇಲ್ಲಿಗೆ ಯಾನ 
ಪ್ರಯೋಜನಕ್ಕಾಗಿ ಬಂದಿರುವೆ 1 ಎಂದು ನಾನು ಕೇಳುತ್ತೇನೆ. 
ನೀವು ಯಾವುದೇ ಅಪ್ಪಣೆ ಮಾಡಿದರೂ ಅದನ್ನು ನಾನು 
ನಿಷ್ಠಪಟಭಾವದಿಂದ ಸಂತೋಷವಾಗಿ ಸ್ವೀಕರಿಸುವೆನು. ॥ ೫೬ ॥ 


H ೫೬ ॥ ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು. ॥ ೨೧ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ ಏಕವಿಂಶೋ5ಧ್ಯಾಯಃ॥ ೨೧ ॥ 
ee 
ಇಪ್ಪತ್ತೆರಡನೆಯ ಅಧ್ಯಾಯ 
ದೇವಹೂತಿ-ಕರ್ದಮರ ವಿವಾಹ 


ಮೈತ್ರೇಯ ಉವಾಚ 


ಏವಮಾವಿಷೃತಾಶೇಷಗುಣಕರ್ಮೋದಯೋ ಮುನಿಮ್‌ । 
ಸವ್ರೀಡ ಇವ ತಂ ಸಮ್ರಾಡುಪಾರತಮುವಾಚ ಹ 
॥ ೧॥ 


ಮನುರುವಾಚಿ 


ಬ್ರಹ್ಮಾಸೃಜತ್ಸ ಮುಖತೋ ಯುಷ್ಮಾನಾತ್ಮಪರೀಪ್ಲಯಾ । 
ಛಂದೋಮಯಸ್ತಪೋವಿದ್ಯಾಯೋಗಯುಕ್ತಾನಲಂಪಟಾನ್‌ 
॥ ೨ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಹೀಗೆ 
ಕರ್ದಮರು ಮನುವಿನ ಸಮಸ್ತ ಗುಣ-ಕರ್ಮಗಳನ್ನು ವರ್ಣಿಸಿ 
ದಾಗ ಸಾಮ್ರಾಟನಾದ ಸ್ವಾಯಂಭುವಮನುವು ಆ ನಿವೃತ್ತಿ ಪರಾ 
ಯಣ ಮುನಿಯ ಬಳಿ ಸಂಕೋಚದಿಂದಲೇ ಹೀಗೆಂದನು. ॥ ೧॥ 

ಮನುವು ಹೇಳುತ್ತಾನೆ - ಮುನಿವರ್ಯರೇ! ವೇದ 
ಮೂರ್ತಿಗಳಾದ ಬ್ರಹ್ಮದೇವರು ತಮ್ಮ ವೇದಮಯವಾದ ದಿವ್ಯ 
ವಿಗ್ರಹದ ರಕ್ಷಣೆಗಾಗಿ ತಪಸ್ಸು ವಿದ್ಯೆ, ಯೋಗಗಳಿಂದ ಸಂಪನ್ನ 
ರಾದ, ವಿಷಯಲಂಪಟತೆಯಿಲ್ಲದ ಬ್ರಾಹ್ಮಣರಾದ ನಿಮ್ಮನ್ನು ತಮ್ಮ 
ಮುಖದಿಂದ ಪ್ರಕಟಸಿದರು. ಮತ್ತೆ ಸಹಸ್ರಪಾದನಾದ ವಿರಾಟ್‌ 
ಪುರುಷನು ನಿಮ್ಮ ರಕ್ಷಣೆಗಾಗಿಯೇ ತನ್ನ ಸಹಸ್ರಭುಜಗಳಿಂದ 
ಕ್ವತ್ರಿಯರಾದ ನಮ್ಮನ್ನು ಸೃಷ್ಟಿಮಾಡಿದನು. ಹೀಗೆ ಅವನಿಗೆ 


292 


ತತ್ತಾಣಾಯಾಸ್ಟಜಚ್ಚಾಸ್ಮಾನ್‌ದೋಸಹಹಸ್ರಾತ್ಪಹಸ್ರಪಾತ್‌ । 
ಡೆ ಲ ಚ ~ 

ಹೃದಯಂ ತಸ್ಯ ಹಿ ಬ್ರಹ್ಮ ಕ್ಷತ್ರಮಂಗಂ ಪ್ರಚಕ್ಷತೇ 

॥ ೩ ॥ 

ಅತೋ ಹೃನ್ಯೋನ್ಯಮಾತ್ಮಾನಂ ಬ್ರಹ್ಮ ಕೃತ್ರಂ ಚ ರಕ್ಷತಃ । 
ರಕ್ಷತಿ ಸ್ಥಾವ್ಯಯೋ ದೇವಃ ಸ ಯಃ ಸದಸದಾತ್ಮಕ: 

॥ ೪ ॥ 

ತವ ಸಂದರ್ಶನಾದೇವಚ್ಛಿನ್ನಾ ಮೇ ಸರ್ವಸಂಶಯಾಃ । 
ಯತ ಯಂ ಭಗವಾನ್ವೀತ್ಕಾ ಧರ್ಮಮಾಹ ರಿರಕ್ಷಿಷೋಃ 


11 ೫ ॥ 
ದಿಷ್ಟ್ಯಾ ಮೇ ಭಗವಾನ್‌ ದೃಷ್ಟೋ 
ದುರ್ದರ್ತೊೋ ಯೋಕಕೃತಾತ್ಮನಾಮ್‌ I 
ದಿಷ್ಟ್ಯಾ ಪಾದರಜಃ ಸ್ತ ಹೂ 
ಶೀರ್ಪಾ ಮೇ ಭವತಃ ಶಿವಮ್‌ ॥ ೬ ॥ 


ದಿಷ್ಟ್ಯಾ ತ್ವಯಾನುಶಿಷ್ಟೋ5ಹಂ ಕೃತಶ್ಥಾನುಗ್ರಹೋ ಮಹಾನ್‌ । 
ಅಪಾವೃತೈೈಃ ಕರ್ಣರಂಧೈರ್ಜುಷ್ಟಾ ದಿಷ್ಟೋಶತೀರ್ಗಿರಃ 
॥ ೭ ॥ 
ಸ ಭವಾಂದುಹಿತೃಸ್ನೇಹಪರಿಕ್ಲಿಷ್ಟಾತ್ಮನೋ ಮಮ । 
ಶ್ರೋತುಮರ್ಹಸಿ ದೀನಸ್ಯ ಶ್ರಾವಿತಂ ಕೃಪಯಾ ಮುನೇ 
॥ ೮ ॥ 
ಪ್ರಿಯವ್ರತೋತ್ತಾನಪದೋಃ ಸ್ವಸೇಯಂ ದುಹಿತಾ ಮಮ । 
ಅನ್ವಿಚ್ಛತಿ ಪತಿಂ ಯುಕ್ತಂ ವಯಶೀಲಗುಣಾದಿಭಿಃ 
11 ೯ ॥ 
ಯದಾ ತು ಭವತಃ ಶೀಲಶ್ರುತರೂಪವಯೋಗುಣಾನ್‌ । 
ಅಶೃಣೋನ್ನಾರದಾದೇಷಾ ತ್ವಯ್ಯಾಸೀತೃತನಿಶ್ಚಯಾ 
1 ೧೦॥ 
ತತ್ಛತೀಚ್ಛ ದ್ವಿಜಾಗ್ಯೇಮಾಂ ಶ್ರದ್ಧದೋಪಹೃತಾಂ ಮಯಾ | 
ಸರ್ವಾತ್ಮನಾನುರೂಪಾಂ ತೇ ಗೃಹಮೇಧಿಷು ಕರ್ಮಸು 
it ೧೧॥ 
ಉದ್ಯತಸ್ಯ ಹಿ ಕಾಮಸ್ಯ ಪ್ರತಿವಾದೋ ನ ಶಸ್ಯತೇ। 
ಅಪಿ ನಿರ್ಮುಕ್ಷಸಂಗಸ್ಯ ಕಾಮರಕ್ಕಸ್ಯ ಕಿಂ ಪುನಃ 
1 ೧೨॥ 
ಯ ಉದ್ಯತಮನಾದೃತ್ಯ ಕೀನಾಶಮಭಿಯಾಚತೇ । 
ಕ್ಲೀಯತೇ ತದ್ಯಶಃ ಸ್ಥೀತಂ ಮಾನಶ್ಚಾವಜ್ಞಯಾ ಹತಃ 
I ೧೩॥ 
ಅಹಂ ತ್ವಾಶೃಣವಂ ವಿದ್ಧನ್ನಿವಾಹಾರ್ಥಂ ಸಮುದ್ಯತಮ್‌ | 
ಅತಸ್ತ್ರಮುಪಕುರ್ವಾಣಃ ಪ್ರತ್ತಾಂ ಪ್ರತಿಗೃಹಾಣ ಮೇ 
10೪ u 


ಶ್ರೀಮದ್ಭಾಗವತ 


[ ಅಧ್ಯಾಯ 22 


ಬ್ರಾಹ್ಮಣರು ಹೃದಯವೆಂದೂ, ಕ್ಷತ್ರಿಯರು ಶರೀರವೆಂದೂ ಕರೆಯಲ್ಪ 
ಡುತ್ತಾರೆ. ॥ ೨-೩ ॥ ಆದ್ದರಿಂದ ಒಂದೇ ಶರೀರಕ್ಕೆ ಸಂಬಂಧ 
ಪಟ್ಟಿರುವುದರಿಂದ ತಮ್ಮ-ತಮ್ಮನ್ನು ಮತ್ತು ಒಬ್ಬರು ಮತ್ತೊಬ್ಬರನ್ನು 
ರಕ್ಷಿಸುತ್ತಿರುವ ಆ ಬ್ರಾಹ್ಮಣ ಮತ್ತು ಕೃತ್ರಿಯರನ್ನು - ಸಮಸ್ತ ಕಾರಣ 
ರೂಪನಾಗಿದ್ದರೂ ವಾಸ್ತವದಲ್ಲಿ ನಿರ್ವಿಕಾರನಾಗಿರುವ ಶ್ರೀಹರಿಯೇ 
ರಕ್ಷಿಸುತ್ತಾನೆ. ॥ ೪ ॥ ತಮ್ಮ ದರ್ಶನದಿಂದಲೇ ನನ್ನ ಎಲ್ಲ ಸಂದೇಹ 
ಗಳೂ ದೂರವಾದುವು. ಏಕೆಂದರೆ, ತಾವು ನನ್ನ ಪ್ರಶಂಸೆಯ 
ನೆಪದಲ್ಲಿ ಪ್ರಜಾಪಾಲನೆಯ ಇಚ್ಛೆಯುಳ್ಳ ರಾಜನ ಧರ್ಮಗಳನ್ನು 
ತುಂಬು ಪ್ರೇಮದಿಂದ ನಿರೂಪಿಸಿದಿರಿ. ॥ ೫ ॥ ಜೀತೇಂದ್ರಿಯನಲ್ಲ 
ದವರಿಗೆ ತಮ್ಮ ದರ್ಶನವು ಬಹು ದುರ್ಲಭವಾಗಿದೆ. ತಮ್ಮ 
ದರ್ಶನವನ್ನು ಪಡೆದು, ನಿಮ್ಮ ಚರಣಗಳ ಮಂಗಳಮಯ ಧೂಳಿ 
ಯನ್ನು ತಲೆಯಲ್ಲಿ ಮುಡಿದುಕೊಂಡಿರುವ ನಾನು ದೊಡ್ಡ ಭಾಗ್ಯ 
ವಂತನೇ ಸರಿ!॥೬॥ ನನ್ನ ಸೌಭಾಗ್ಯದಿಂದಲೇ ನೀವು ನನಗೆ 
ರಾಜ ಧರ್ಮಗಳನ್ನು ಉಪದೇಶಿಸಿ ಮಹದನುಗ್ರಹವನ್ನು ಮಾಡಿ 
ರುವಿರಿ. ತಮ್ಮ ಪವಿತ್ರವಾದ ವಾಣಿಯನ್ನು ನಾನು ಕಿವಿಯಾರೆ 
ಕೇಳಿರುವುದಕ್ಕೂ ನನ್ನ ಶುಭ ಪ್ರಾರಬ್ಧದ ಉದಯವೆಂದೇ 
ತಿಳಿಯುತ್ತೇನೆ. ॥ ೭ ॥ 

ಮುನಿಗಳೇ! ಈ ಕನ್ಯೆಯ ಮೇಲಿರುವ ಪ್ರೇಮದಿಂದ ನನ್ನ 
ಮನಸ್ಸು ತುಂಬಾ ಚಿಂತಾಗ್ರಸ್ತವಾಗಿದೆ. ಆದುದರಿಂದ ದೀನನಾದ 
ನನ್ನ ಈ ಪ್ರಾರ್ಥನೆಯನ್ನು ತಾವು ಕೃಪಾಪೂರ್ವಕವಾಗಿ ಕೇಳಬೇಕು. 
॥ ೮ ॥ ಪ್ರಿಯವ್ರತ ಮತ್ತು ಉತ್ತಾನಪಾದ - ಇವರ ತಂಗಿಯಾಗಿ 
ರುವ ಈ ನನ್ನ ಮಗಳು ವಯಸ್ಸು ಶೀಲ-ಗುಣಗಳಿಂದ ತನಗೆ 
ಅನುರೂಪನಾದ ಪತಿಯನ್ನು ಪಡೆಯಲು ಬಯಸುತ್ತಾಳೆ. ॥ ೯॥ 
ಈಕೆಯು ಶ್ರೀನಾರದಮಹರ್ಷಿಗಳ ಬಾಯಿಯಿಂದ - ತಮ್ಮ ಶೀಲ, 
ವಿದ್ಯೆ, ರೂಪ, ಆಯುಸ್ಸು ಗುಣಗಳ ವರ್ಣನೆಯನ್ನು ಕೇಳಿದಂದಿ 
ನಿಂದಲೇ ತಮ್ಮನ್ನು ತನ್ನ ಪತಿಯನ್ನಾಗಿ ಮಾಡಿಕೊಳ್ಳಲು ನಿಶ್ಚಯಿಸಿ 
ಬಿಟ್ಟಿದ್ದಾಳೆ. ॥ ೧೦ ॥ ಬ್ರಾಹ್ಮಣಶ್ರೇಷ್ಠರೇ | ನಾನು ಅತ್ಯಂತ ಶ್ರದ್ಧೆ 
ಯಿಂದ ಈ ಕನ್ಯೆಯನ್ನು ತಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ. 
ತಾವು ಈಕೆಯನ್ನು ಸ್ವೀಕರಿಸಬೇಕು. ಇವಳು ಗೃಹಸ್ಥೋಚಿತ ಎಲ್ಲ 
ರೀತಿಯ ಕಾರ್ಯಗಳಲ್ಲಿ ತಮಗೆ ಯೋಗ್ಯಳಾಗಿದ್ದಾಲೆ. ॥೧೧॥ 
ತಾನಾಗಿಯೇ ಬಂದೊದಗಿದ ಭೋಗವನ್ನು ತಿರಸ್ಕರಿಸುವುದು 
ವಿರಕ್ಷನಿಗೂ ಉಚಿತವಲ್ಲ ಹಾಗಿರುವಾಗ ವಿಷಯಾಸಕ್ತನಾದವನ 
ವಿಷಯದಲ್ಲಿ ಹೇಳುವ ಮಾತೇನಿದೆ ? ॥ ೧೨ ॥ ತಾನಾಗಿಯೇ 
ಒದಗಿಬಂದ ಭೋಗವನ್ನು ಕಡೆಗಣಿಸಿ ಮತ್ತೆ ಬೇರೆ ಯಾರೋ 
ಕೃಪಣನ ಮುಂದೆ ಕೈಚಾಚುವವನು ವಿಸ್ತಾರವಾಗಿ ಹರಡಿಕೊಂಡಿ 
ರುವ ತನ್ನ ಕೀರ್ತಿಯನ್ನು ಕಳೆದುಕೊಳ್ಳುವನು ಹಾಗೂ ಮತ್ತೊಬ್ಬರ 
ತಿರಸ್ಕಾರದಿಂದ ಆತನಿಗೆ ಮಾನಭಂಗವೂ ಆಗುವುದು. ॥ ೧೩ ॥ 
ಜ್ಲಾನಿಶ್ರೇಷ್ಠರೇ ! ತಾವು ವಿವಾಹಮಾಡಿಕೊಳ್ಳಲು ಸಿದ್ಧರಾಗಿದ್ದೀ 
ರೆಂದು ನಾನು ಕೇಳಿದ್ದೇನೆ. ತಮ್ಮ ಬ್ರಹ್ಮಚರ್ಯಕ್ಕೆ ಒಂದು ಎಲ್ಲೆ 
ಇದೆ. ತಾವು ನೈಷ್ಠಿಕ ಬ್ರಹ್ಮಚಾರಿಗಳಲ್ಲವಲ್ಲ! ಆದ್ದರಿಂದ ತಾವು ಈ 
ಕನ್ಯೆಯನ್ನು ಸ್ವೀಕರಿಸಿರಿ. ನಾನು ಈಕೆಯನ್ನು ತಮಗೆ ಸಮರ್ಪಿ 
ಸುತ್ತಿದ್ದೇನೆ. ॥ ೧೪ ॥ 


22 ಅಧ್ಯಾಯ] 


ತೃತೀಯ ಸೃಂಧ 


293 


ಯಪಷಿರುವಾಚ 


ಬಾಢಮುದ್ವೋಢುಕಾಮೋ5ಹಮಶ್ರತ್ತಾ ಚತವಾತ್ಮಜಾ। 
ಆವಯೋರನುರೂಪೋತಸಾವಾದ್ಯೋ ವೈವಾಹಿಕೋ ವಿಧಿಃ 
1 ೧೫ ॥ 
ಕಾಮಃ ಸ ಭೂಯಾನ್ನರದೇವ ತೇತಸ್ಯಾಃ 
ಪುತ್ರ್ಯಾಃ ಸಮಾಮ್ನಾಯವಿಧೌ ಪ್ರತೀತಃ । 
ಕ ಏವ ತೇ ತನಯಾಂ ನಾದ್ರಿಯೇತ 
ಸ್ವಯೈವ ಕಾಂತ್ಯಾ ಕ್ಲಿಪತೀಮಿವ ಶ್ರಿಯಮ್‌ ॥ ೧೬ ॥ 


ಯಾಂ ಹರ್ಮ್ಯಪ್ಪಷ್ಠೇ ಕ್ಷಣದಂಫ್ರಿಶೋಭಾಂ 
ವಿಕ್ರೀಡತೀಂ ಕಂದುಕವಿಹ್ನಲಾಕ್ಟೀಮ್‌ 

ವಿಶ್ವಾವಸುರ್ನ್ಯಪತತ್ಹಾ ್ಲಿದ್ದಿಮಾನಾದ್‌ 
ವಿಲೋಕ್ಯ ಸಮ್ಮೋಹವಿಮೂಢಚೇತಾಃ 


1 ೧೭ ॥ 


ತಾಂ ಪ್ರಾರ್ಥಯಂತೀಂ ಲಲನಾಲಲಾಮ- 
ಮಸೇವಿಶಶ್ರೀಚರಣೈರದೃಷ್ಟಾಮ್‌ | 

ವತಾಂ ಮನೋರುಚ್ಛಪದಃ ಸ್ವಸಾರಂ 
ಕೋ ನಾನುಮನ್ಯೇತ ಬುಧೋತಭಿಯಾತಾಮ್‌ ॥ ೧೮ ॥ 


ಅತೋ ಭಜಿಷ್ಟೇ ಸಮಯೇನ ಸಾದ್ವೀಂ 
ಯಾವತ್ತೇಜೋ ಬಿಭ್ಛಯಾದಾತ್ಮನೋ ಮೇ ಟ 

ಅತೋ ಧರ್ಮಾನ್ಹಾರಮಹಂಸ್ಕಮುಖ್ಯಾನ್‌ 
ಶುಕ್ಲಪ್ರೋಕ್ಠಾನ್‌ ಬಹು ಮನ್ಯೇಶವಿಹೀಸ್ರಾನ್‌ ॥ ೧೯ ॥ 


ಯತೋ ಭವದ್ವಿಶ್ಚಮಿದಂ ವಿಚಿತ್ರಂ 

ಸಂಸ್ಥಾಸ್ಕತೇ ಯತ್ರ ಚ ವಾವತಿಷ್ಠತೇ 1 
ಪ್ರಜಾಪತೀನಾಂ ಪತಿರೇಷ ಮಹ್ಯಂ 
ಪರಂ ಪ್ರಮಾಣಂ ಭಗವಾನನಂತಃ ॥ ೨೦॥ 


ಮೈತ್ರೇಯ ಉವಾಚ 


ಉಗ್ರಧನ್ನನ್ನಿಯದೇವಾಬಭಾಷೇ 
ಆಸೀಚ್ಚ ತೂಷ್ಟೀಮರವಿಂದನಾಭಮ್‌ 1 
ಧಿಯೋಪಗೃಹ್ನನ್‌ ಸ್ಥಿತಕೋಭಿತೇನ 
ಮುಖೇನ ಚೇತೋ ಲುಲುಭೇ ದೇವಹೂತ್ಯಾಃ ॥ ೨೧॥ 


* ಮನುಸ್ತ್ರತಿಯಲ್ಲಿ ಎಂಟು ಬಗೆಯ ವಿವಾಹಗಳನ್ನು ಉಲ್ಲೇಖಿಸಿದೆ - (೧) ಬ್ರಾಹ್ಮ (೨) ದೈವ, (೩) ಆರ್ಷ, 
(೬) ಗಾಂಧರ್ವ, (೭) ರಾಕ್ಷಸ, (೮) ಪೈಶಾಚ. ಇವುಗಳಲ್ಲಿ ಮೊದಲನೆಯದಾದ 'ಬ್ರಾಹ್ಹೆ ವಿವಾಹವು ಶ್ರ 


ಶ್ರೀಕರ್ದಮ ಮುನಿಗಳು ಹೇಳಿದರು - ಮಹಾರಾಜನೇ! 
ಸರಿ. ನಾನು ವಿವಾಹವಾಗಲು ಬಯಸುತ್ತಿದ್ದೇನೆ. ನಿಮ್ಮ ಕನ್ಯೆಯ 
ವಾಗ್ದಾನವು ಯಾರೊಂದಿಗೂ ಆಗಲಿಲ್ಲವಲ್ಲ! ಆದ್ದರಿಂದ ನಮ್ಮಿಬ್ಬರ 
ವಿವಾಹವು ಸರ್ವಶ್ರೇಷ್ಠ ಬ್ರಾಹ್ಮವಿಧಿಯಿಂದ * ಆಗುವುದು ಉಚಿತವೇ 
ಆಗಿದೆ. ॥ ೧೫ ॥ ಎಲ್ಫೆ ರಾಜನೇ! ವೇದೋಕ್ತ ವಿವಾಹ-ವಿಧಿ 
ಯಲ್ಲಿ "ಗೃಭ್ನಾಮಿ ತೇ' ಮುಂತಾದ ಮಂತ್ರಗಳಲ್ಲಿ ಹೇಳಿರುವ 
ಸಂತಾನಕಾಮನೆಯು ನಿಮ್ಮ ಈ ಕನ್ಯೆಯೊಂದಿಗೆ ನಮ್ಮ ಸಂಬಂಧ 
ಬೆಳೆಯುವುದರಿಂದ ಸಫಲವಾಗುವುದು. ತನ್ನ ಅಂಗಕಾಂತಿಯಿಂದ 
ಆಭೂಷಣಗಳ ಶೋಭೆಯನ್ನೂ ತಿರಸ್ಕರಿಸುತ್ತಿರುವ ನಿಮ್ಮ ಕನ್ಯೆ 
ಯನ್ನು ಯಾರು ತಾನೇ ಅನಾದರಿಸುವನು ? ॥ ೧೬ ॥ ಒಮ್ಮೆ 
ಈಕೆಯು ತನ್ನ ಅರಮನೆಯ ಮೇಲ್ಮಹಡಿಯಲ್ಲಿ ಚೆಂಡಾಟವನ್ನು 
ಆಡುತ್ತಿದ್ದಳು. ಚೆಂಡಿನ ಹಿಂದೆ-ಹಿಂದೆ ಅತ್ತ-ಇತ್ತ ಓಡುತ್ತಿರುವುದ 
ರಿಂದ ಆಕೆಯ ಕಣ್ಣುಗಳು ಚಂಚಲವಾಗಿದ್ದುವು. ಕಾಲಿನ ಕಾಲಂದು 
ಗೆಗಳು ರುಣ-ರುಣ ಶಬ್ದಮಾಡುತ್ತಿದ್ದವು. ಆಗ ಈಕೆಯನ್ನು 
ಕಂಡು ಮೋಹಗೊಂಡ ವಿಶ್ವಾವಸು ಗಂಧರ್ವನು ಪ್ರಜ್ಞೆಯಿಲ್ಲದೆ 
ವಿಮಾನದಿಂದ ಕೆಳಗೆ ಉರುಳಿದ್ದನು. ॥ ೧೭ ॥ ಅಂತಹ ಸೌಂದರ್ಯ 
ರಾಶಿಯಾದ ಈಕೆಯು ತಾನಾಗಿ ಬಂದು ಪ್ರಾರ್ಥಿಸಿದಾಗ ಯಾವ 
ವಿವೇಕಿಯು ತಾನೇ ಇವಳನ್ನು ಸ್ವೀಕರಿಸದೆ ಹೋದಾನು? ಇವ 
ಳಾದರೋ ಸಾರ್ವಭೌಮ ಸ್ವಾಯಂಭುವ ಮನುವಿನ ಕಣ್ಮಣಿ 
ಯಾದ ಸುಪುತ್ರಿಯು. ಉತ್ತಾನಪಾದನ ಪ್ರೀತಿಯ ತಂಗಿ ಹಾಗೂ 
ರಮಣೀಯ ರತ್ನವಾಗಿದ್ದಾಳೆ. ಶ್ರೀಲಕ್ಷ್ಮೀದೇವಿಯ ಚರಣಗಳನ್ನು 
ಎಂದಿಗೂ ಉಪಾಸನೆ ಮಾಡದವರಿಗೆ ಈಕೆಯ ದರ್ಶನವೂ 
ಆಗಲಾರದು. ॥ ೧೮ ॥ ಆದ್ದರಿಂದ ನಾನು ನಿನ್ನ ಈ ಸಾಧ್ವಿಯಾದ 
ಕನ್ಯೆಯನ್ನು ಅವಶ್ಯವಾಗಿ ಸ್ವೀಕರಿಸುವೆನು. ಆದರೆ ಒಂದು 
ನಿಬಂಧನೆ ಇದೆ. ಈಕೆಯಲ್ಲಿ ಸಂತಾನ ಉಂಟಾಗುವವರೆಗೆ ನಾನು 
ಗೃಹಸ್ಥ ಧರ್ಮಾನುಸಾರವಾಗಿ ಇವಳೊಂದಿಗೆ ಇರುವೆನು. ಅನಂತರ 
ಭಗವಂತನು ಹೇಳಿರುವ ಸಂನ್ಯಾಸಪ್ರಧಾನವಾದ ಹಿಂಸಾರಹಿತ 
ವಾದ ಶಮ-ದಮಾದಿ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತನೀಡುವೆನು. 
॥ ೧೯ ॥ ಈ ವಿಚಿತ್ರವಾದ ಜಗತ್ತು ಯಾರಿಂದ ಉಂಟಾಗಿದೆಯೋ, 
ಯಾರಲ್ಲಿ ಲೀನವಾಗಿ ಹೋಗುತ್ತದೋ, ಯಾರ ಆಶ್ರಯದಿಂದ 
ಇದು ಸ್ಥಿರವಾಗಿ ಇದೆಯೋ - ಆ ಪ್ರಜಾಪತಿಗಳಿಗೂ ಪತಿಯಾದ 
ಭಗವಾನ್‌ ಶ್ರೀಅನಂತನೇ ನನಗೆ ಅತ್ಯಂತ ಅಧಿಕವಾಗಿ ಮಾನ್ಯ 
ನಾಗಿದ್ದಾನೆ. ॥ ೨೦ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಪ್ರಚಂಡ ಧನುರ್ಧಾರಿ 
ಯಾದ ವಿದುರನೇ | ಕರ್ದಮರು ಇಷ್ಟನ್ನು ಮಾತ್ರಹೇಳಿ ಹೃದಯ 
ದಲ್ಲಿ ಭಗವಾನ್‌ ಪದ್ಧನಾಭನನ್ನು ಧ್ಯಾನಿಸುತ್ತಾ ಮೌನವಾದರು. 
ಆಗ ಅವರ ಮಂದಹಾಸಯುಕ್ತ ಮುಖಕಮಲವನ್ನು ನೋಡಿ 
ದೇವಹೂತಿಯ ಚಿತ್ತವು ಸೂರೆಗೊಂಡಿತು. ॥ ೨೧ ॥ 


(೪) ಪ್ರಾಜಾಪತ್ಯ, (೫) ಆಸುರ, 
ತ್ತದೆ. ಇದರಲ್ಲಿ ತಂದೆಯೇ 


ಯೋಗ್ಯನಾದ ವರನನ್ನು ಆರಿಸಿ ಆತನಿಗೆ ತನ್ನ ಕನ್ಯೆಯನ್ನು ದಾನಮಾಡುತ್ತಾನೆ. 


34 

ಸೋರತನುಜ್ಞಾತ್ವಾವ್ಯವಸಿತಂ ಮಹಿಷ್ಯಾ ದುಹಿತುಃ ಸ್ಟುಟಮ್‌ । 

ತಸ್ಪೈ ಗುಣಗಣಾಢ್ಯಾಯ ದದೌ ತುಲ್ಯಾಂ ಪ್ರಹರ್ಷಿತಃ 
॥1 ೨೨ ॥ 


ಶತರೂಪಾ ಮಹಾರಾಜಿ ್ಲ್ಲೀ ಪಾರಿಬರ್ಹಾನ್ಗಹಾಧನಾನ್‌ | 
ದಂಪತ್ಯೋಃ ಪರ್ಯದಾತ್ಮೀತ್ಕಾ ಭೂಷಾವಾಸಃ ಪರಿಚ್ಛದಾನ್‌ 
1 ೨೩ ॥ 


ಪ್ರತ್ತಾಂ ದುಹಿತರಂ ಸಮ್ರಾಟದ್ಧಕ್ಷಾಯ ಗತವ್ಯಥಃ । 

ಉಪಗುಹ್ಯ ಚ ಬಾಹುಭ್ಯಾಮೌತೃಂಠ್ಯೋನ್ನಥಿತಾಶಯಃ 
1 ೨೪ ॥ 

ಅಶಕ್ತುವಂಸ್ತದ್ದಿರಹಂ ಮುಂಚನ್‌ ಬಾಷ್ಟಕಲಾಂ ಮುಹುಃ । 


ಆಸಿಂಚದಂಬ ವತ್ತೇತಿ ನೇತ್ರೋದೈರ್ದುಹಿತುಃ ಶಿಖಾ: 
॥ ೨೫ ॥ 


ಆಮಂತ್ರ್ಯ ತಂ ಮುನಿವರಮನುಜ್ಞಾತಃ ಸಹಾನುಗಃ । 
ಪ್ರತಸ್ಥೇ ರಥಮಾರುಹ್ಯ ಸಭಾರ್ಯಃ ಸ್ವಪುರಂ ನೃಪಃ 


॥ ೨೬ ॥ 
ಉಭಯೋರ್ಯಷಿಕುಲ್ಯಾಯಾ: ಸರಸ್ವತ್ಯಾಃ ಸುರೋಧಸೋಃ | 
ಯಷೀಣಾಮುಪಶಾಂತಾನಾಂ ಪಶ್ಯನ್ನಾಶ್ರಮಸಂಪದಃ 

1 ೨೭ 


ತಮಾಯಾಂತಮಭಿಪ್ರೇತ್ಯ ಬ್ರಹ್ಮಾವರ್ತಾತ್ಮಚಾಃ ಪತಿಮ್‌ । 
ಗೀತಸಂಸ್ತುತಿವಾದಿತ್ಸೈಃ ಪ್ರತ್ಯುದೀಯು: ಪ್ರಹರ್ಷಿತಾಃ 
॥ ೨೮ ॥ 


ಬರ್ಹಿಷ್ಠತೀ ನಾಮ ಪುರೀ ಸರ್ವಸಂಪತ್ತಮನಿತಾ । 
ನ್ಯಪತನ್‌ ಯತ್ರ ರೋಮಾಣಿ ಯಜ್ಞಸ್ಯಾಂಗಂ ವಿಧುನ್ನತಃ 
॥1 ೨೯ 


ಕುಶಾಃ ಕಾಶಾಸ್ತ್ರ ಏವಾಸನ್‌ ಶಶ್ವದ೦ಿತವರ್ಚಸಃ 1 
ಯಷಯೋ ಯೈ: ಪರಾಭಾವ್ಯ ಯಜ್ಞಘ್ನಾನ್ಯಜ್ನಮೀಜಿರೇ 
1೩0 


ಕುಶಕಾಶಮಯಂ ಬರ್ಹಿರಾಸ್ತೀರ್ಯ ಭಗವಾನ್ನನು: । 
ಅಯಜದ್ಯಜ್ಞ ಪುರುಷಂ ಲಬ್ದಾ ಸ್ಥಾನಂ ಯತೋ ಭುವಮ್‌ 
W೩0೧ 


ಬರ್ಹಿಷ್ಠತೀಂ ನಾಮ ವಿಭುರ್ಯಾಂ ನಿರ್ವಿಶ್ಯ ಸಮಾವಸತ್‌ । 
ತಸ್ಯಾಂ ಪ್ರವಿಷ್ಟೋ ಭವನಂ ತಾಪತ್ರಯವಿನಾಶನಮ್‌ 
11೩೨ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 22 


ಈ ಸಂಬಂಧದಲ್ಲಿ ಮಹಾರಾಣಿ ಶತರೂಪಾ ಮತ್ತು ರಾಜ 
ಕುಮಾರಿಯ ಸ್ಪಷ್ಟ ಅನುಮತಿಯಿದೆ ಎಂದು ಗಮನಿಸಿ ಮನುವು 
ಅನೇಕಗುಣಸಂಪನ್ನರಾದ ಕರ್ದಮರಿಗೆ ಅವರಷೆ ಷ್ಟೇ ಗುಣಸಂಪನ್ನ 
ಳಾದ ತನ್ನ ಕನ್ಯೆ ಯನ್ನು ಸಂತೋಷವಾಗಿ ದಾನಮಾಡಿದನು. 
॥ ೨೨ ॥ ಮಹಾರಾಣಿ ಶತರೂಪೆಯೂ ಕೂಡ ಮಗಳಿಗೂ - 
ಅಳಿಯನಿಗೂ ಅತ್ಯಂತ ಪ್ರೇಮ ದಿಂದ ಬಹುಮೂಲ್ಯವಾದ ಅನೇಕ 
ವಸ್ತ್ರಾಭೂಷಣಗಳನ್ನೂ ಗೃಹಸ್ಥ ಜೀವನಕ್ಕೆ ಬೇಕಾದ ಪಾತ್ರೆ 
ಮುಂತಾದುವುಗಳನ್ನು ಬಳುವಳಿಯನ್ನಾಗಿ ಕೊಟ್ಟಳು. ॥ ೨೩ ॥ 
ಹೀಗೆ ಸುಯೋಗ್ಯನಾದ ವರನಿಗೆ ಕನ್ಯೆಯನ್ನು ಕೊಟ್ಟು ಮನು 
ಮಹಾರಾಜನು ನಿಶ್ಚಿಂತನಾದನು. ಹೊರಡುವಾಗ ಮಗಳ ಅಗಲಿಕೆ 
ಯನ್ನು ಸಹಿಸಲಾರದೆ ದುಃಖದಿಂದ ಆಕೆಯನ್ನು ಎದೆಗೊತ್ತಿ 
ಕೊಂಡು ಮಗಳೇ! ಮಗೂ! ಎಂದು ಹೇಳಿ ಅಳತೊಡಗಿದರು. 
ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರಿನ ಪ್ರವಾಹದಿಂದ ಆತನು 
ದೇವಹೂತಿಯ ತಲೆಗೂದಲನ್ನು ee ॥ 2೪-೨೫ ॥ 
ಅನಂತರ ಮನುವು ಮುನಿವರ್ಯ ಕರ್ದಮರಲ್ಲಿ ಹೋಗಿ ಬರುವೆ 
ನೆಂದು ಹೇಳಿ, ಅವರಿಂದ ಅನುಮತಿಯನ್ನು ಪಡೆದು ಮಹಾರಾಣಿ 
ಯೊಂದಿಗೆ ರಥದಲ್ಲಿ ಕುಳಿತು, ತನ್ನ ಸೇವಕರೊಡನೆ ಯಷಿಗಣ 
ಗಳಿಂದ ಸೇವಿತನಾದ ಸರಸ್ವತೀನದಿಯ ಎರಡೂ ದಡಗಳಲ್ಲಿದ್ದ 
ಖಷ್ಯುಶ್ರಮಗಳ ಸೊಬಗನ್ನು ನೋಡುತ್ತಾ ತನ್ನ ರಾಜಧಾನಿಗೆ ಹೊರಟು 
ಹೋದನು. ॥ ೨೬-೨೭॥ 

ತಮ್ಮ ಪ್ರಭುಗಳು ಬರುತ್ತಿರುವ ಸಮಾಚಾರವನ್ನು ತಿಳಿದೊಡನೆ 
ಬ್ರಹ್ಮಾವರ್ತದ ಪ್ರಜೆಗಳು ಪರಮಾನಂದ ಪುಳಕಿತರಾಗಿ ಸ್ತೋತ್ರ- 
ಗೀತ ಹಾಗೂ ವಾದ್ಯದ್ವನಿಗಳೊಡನೆ ಆತನನ್ನು ಸ್ವಾಗತಿಸಲು ರಾಜಧಾನಿ 
ಯಿಂದ ಹೊರಗೆ ಬಂದರು. ॥ ೨೮ ॥ ಸಮಸ್ತ ಸಂಪತ್ತುಗಳಿಂದ 
ಸಂಪನ್ನವಾಗಿದ್ದ "ಬರ್ಹಿಷ್ಠತಿನಗರ'ವು ಸ್ವಾಯಂಭುವ ಮನುವಿನ 
ರಾಜಧಾನಿಯಾಗಿತ್ತು. ಭಗವಂತನಾದ ಶ್ರೀವರಾಹಸ್ವಾಮಿಯು 
ರಸಾತಳದಿಂದ ಭೂಮಿಯನ್ನು ಮೇಲಕ್ಕೆತ್ತಿ ತಂದಾಗ ತನ್ನ ದೇಹ 
ವನ್ನು ಕೊಡಹಲು ಅದರಿಂದ ರೋಮಗಳು ಉದುರಿದ ಜಾಗ 
ವದು. ॥ ೨೯ ॥ ಆ ರೋಮಗಳೇ ಸದಾ ಹಸಿರು-ಪಚ್ಚೆಯಿಂದ 
ಶೋಭಿಸುವ 'ಕುಶ' ಮತ್ತು 'ಕಾಶ'ಗಳೆಂಬ ಹುಲ್ಲುಗಳಾದವು. 
ಅವುಗಳ ಮೂಲಕ ಮುನಿಗಳು ಯಜ್ಞದಲ್ಲಿ ವಿಫ್ಲವನ್ನುಂಟು 
ಮಾಡುತ್ತಿದ್ದ ದೈತ್ಯರನ್ನು ತಿರಸ್ಕರಿಸಿ ಭಗವಾನ್‌ ಯಜ್ಞಘುರುಷನನ್ನು 
ಯಜ್ಞಗಳ ಮೂಲಕ ಆರಾಧಿಸಿದ್ದರು. ॥ ೩೦ ॥ ಮನುಸಾರ್ವ 
ಭೌಮನೂ ಕೂಡ ಶ್ರೀವರಾಹದೇವರ ಅನುಗ್ರಹದಿಂದ ಭೂಮಿ 
ಯೆಂಬ ನಿವಾಸಸ್ಥಾನವು ದೊರೆತ ಬಳಿಕ, ಅದೇ ಜಾಗದಲ್ಲಿ ಕುಶ 
ಮತ್ತು ಕಾಶಗಳ ಆಸನವನ್ನು ಹರಡಿ ಯಜ್ಞಪುರುಷನನ್ನು 
ಪೂಜಿಸಿದ್ದನು. ॥ ೩೧ ॥ 

ಮನುವು ತನ್ನ ನಿವಾಸಸ್ಥಾನವಾದ ಬರ್ಹಿಷ್ಠತಿನಗರಿಯನ್ನು 
ತಲುಪಿ, ತಾಪತ್ರಯಗಳನ್ನು ಹೋಗಲಾಡಿಸುವ ತನ್ನ ಅರಮನೆ 
ಯನ್ನು ಪ್ರವೇಶಮಾಡಿದನು. ॥ ೩೨ ॥ ಅಲ್ಲಿ ಅವನು ತನ್ನ ಭಾರ್ಯೆ 
ಹಾಗೂ ಸಂತಾನಗಳೊಡನೆ ಧರ್ಮ, ಅರ್ಥ ಮತ್ತು ಮೋಕ್ಸಗಳಿಗೆ 
ಅನುಕೂಲವಾಗಿರುವ ಭೋಗಗಳನ್ನು ಅನುಭವಿಸತೊಡಗಿದನು. 


23 ಅಧ್ಯಾಯ] 


ತೃತೀಯ ಸೃಂಧ 


285 


ಸಭಾರ್ಯಃ ಸಪ್ರಜಃ ಕಾಮಾನ್ಯುಭುಜೇರನ್ಯಾವಿರೋಧತಃ । 


ಸಂಗೀಯಮಾನಸತ್ಕೀರ್ತಿಃ ಸಸ್ಟೀಭಿಃ ಸುರಗಾಯಕೈ: । 
ಪ್ರತ್ಯೂಷೇಷ್ಟನುಬದ್ಧೇನ ಹೃದಾ ಶೃಣ್ವನ್‌ ಹರೇಃ ಕಥಾ: 
11 ೩೩ ॥ 
ನಿಷ್ಠಾತಂ ಯೋಗಮಾಯಾಸು 
ಮುನಿಂ ಸ್ವಾಯಂಭುವಂ ಮನುಮ್‌ | 
ಯದಾ ಭ್ರಂಶಯಿತುಂ ಭೋಗಾ 
ನ ಶೇಕುರ್ಭಗವತ್ತರಮ್‌ ॥ ೩೪ ॥ 


ಅಯಾತಯಾಮಾಸಸ್ಕಾಸನ್‌ ಯಾಮಾಃ ಸ್ವಾಂತರಯಾಪನಾಃ । 
ಶೃಣ್ವತೋ ಧ್ಯಾಯತೋ ವಿಷ್ಣೋಃ ಕುರ್ವತೋ ಬ್ರುವತಃ ಕಥಾ: 
॥೩೫ಟ 


ಸ ಏವಂ ಸ್ವಾಂತರಂ ನಿನ್ಯೇ ಯುಗಾನಾಮೇಕಸಪ್ಪತಿಮ್‌ I 


ವಾಸುದೇವಪ್ರಸಂಗೇನ ಪರಿಭೂತಗತಿತ್ರಯಃ 
nat ॥ 


ಶಾರೀರಾ ಮಾನಸಾ ದಿವ್ಯಾ ವೈಯಾಸೇ ಯೇ ಚಮಾನುಷಾಃ | 
ಭೌತಿಕಾಶ್ಚ ಕಥಂ ಕ್ಲೇಶಾ ಬಾಧಂತೇ ಹರಿಸಂಶ್ರಯಮ್‌ 


1೩೭ 
ಯಃ ಪೃಷ್ಟೋ ಮುನಿಭಿಃ ಪ್ರಾಹ 
ಧರ್ಮಾನ್ನಾನಾವಿಧಾನ್‌ ಶುಭಾನ್‌ ಟ 
ನೃಣಾಂ ವರ್ಣಾಶ್ರಮಾಣಾಂ ಚ 
ಸರ್ವಭೂತಹಿತಃ ಸದಾ ॥೩೮॥ 
ಏತತ್ತ ಆದಿರಾಜಸ್ಯ ಮನೋಶ್ಚರಿತಮದ್ದುತಮ್‌ । 
ವರ್ಣಿತಂ ವರ್ಣನೀಯಸ್ಕ ತದಪತ್ಯೋದಯಂ ಶೃಣು 
1 ೩೯॥ 


ಪ್ರಾತಣಾಲವಾದೊಡನೆ ಗಂಧರ್ವರು ತಮ್ಮ ಹೆಂಡಿರೊಡನೆ ಆತನ 
ಕೀರ್ತಿಯನ್ನು ಕೊಂಡಾಡುತ್ತಿದ್ದರು. ಆದರೆ ಆತನು ಅದರಲ್ಲಿ ಆಸಕ್ತಿ 
ತೋರದೆ ಪ್ರೇಮಪೂರ್ಣವಾದ ಹೃದಯದಿಂದ ಶ್ರೀಹರಿಯ ಕಥೆ 
ಗಳನ್ನೇ ಕೇಳುತ್ತಿದ್ದನು. ॥ ೩೩ ॥ ಆ ಮನುವು ಇಷ್ಟಬಂದ ಭೋಗ 
ಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು. ಆದರೆ 
ಮನನಶೀಲನೂ, ಭಗವತ್‌ಪರಾಯಣನೂ ಆದ ಆ ಯೋಗಿ 
ಯನ್ನು ಭೋಗಗಳು ಕಿಂಚಿತ್ತಾದರೂ ಕದಲಿಸದೆ ಹೋದುವು. 
॥ ೩೪ ॥ ತನ್ನ ಮನ್ವಂತರವೆಂಬ ಕಾಲದಲ್ಲಿ ಒಂದು ಕ್ಷಣಕಾಲವನ್ನು 
ಅವನು ವ್ಯರ್ಥಮಾಡುತ್ತಿರಲಿಲ್ಲ ಶ್ರೀಮಹಾವಿಷ್ಣುದಿನ ಕಥೆಗಳನ್ನು 
ಕೇಳುವುದರಲ್ಲಿಯೂ, ಧ್ಯಾನಿಸುವುದರಲ್ಲಿಯೂ, ರಚಿಸುವುದ 
ರಲ್ಲಿಯೂ, ನಿರೂಪಿಸುವುದರಲ್ಲಿಯೂ, ಎಲ್ಲ ಕಾಲವನ್ನು ಸದುಪ 
ಯೋಗ ಪಡಿಸುತ್ತಿದ್ದನು. ॥ ೩೫ ॥ ಹೀಗೆ ಅವನು ತನ್ನ ಜಾಗ್ರತ್‌, 
ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳನ್ನೂ ಸತ್ತ್ವ, ರಜ, ತಮ 
ಗಳೆಂಬ ತ್ರಿಗುಣಗಳನ್ನು ತಿರಸ್ಕರಿಸಿ ತ್ರಿಗುಣಾತೀತನಾಗಿ ಶ್ರೀವಾಸು 
ದೇವನ ಕಥಾಪ್ರಸಂಗದಲ್ಲೇ ಇರುತ್ತಾ ತನ್ನ ಮನ್ವಂತರದ ಎಪ್ಪ 
ತ್ತೊಂದು ಚತುರ್ಯುಗಗಳನ್ನು ಸಫಲವಾಗಿ ಕಳೆದನು. ॥೩೬॥ 
ವ್ಯಾಸಪುತ್ರನಾದ ವಿದುರನೇ | ಶ್ರೀಹರಿಯನ್ನು ಆಶ್ರಯಿಸಿರುವ 
ಸುಕೃತಿಯನ್ನು ಶಾರೀರಿಕ, ಮಾನಸಿಕ, ದೈವಿಕ, ಮಾನುಷಿಕ ಅಥವಾ 
ಭೌತಿಕ ದುಃಖಗಳು ಹೇಗೆ ತಾನೇ ಕಾಡಿಸಿಯಾವು. ॥೩೭॥ 
ಮಹಾಪುರುಷನಾದ ಮನುವು ಸಮಸ್ತ ಪ್ರಾಣಿಗಳ ಹಿತದಲ್ಲೇ 
ತೊಡಗಿರುತ್ತಿದ್ದವು. ಮುನಿಗಳು ಆತನನ್ನು ಪ್ರಶ್ನಿಸಿದಾಗ ಆ 
ಧರ್ಮಜ್ಞ ಪ್ರಭುವು - ಮನುಷ್ಯರಿಗೂ ಹಾಗೂ ಎಲ್ಲ ವರ್ಣ 
ಗಳಿಗೂ, ಆಶ್ರಮಗಳಿಗೂ ಸಂಬಂಧಪಟ್ಟ ಅನೇಕ ಮಂಗಲಮಯ 
ಧರ್ಮಗಳನ್ನೂ ವರ್ಣಿಸಿದನು. (ಅದು “ಮನುಸಂಹಿತಾ' ಎಂಬ 
ಗ್ರಂಥದ ರೂಪದಲ್ಲಿ ಈಗಲೂ ಉಪಲಬ್ಧವಾಗಿದೆ.) ೩೮ ॥ 
ಜಗತ್ತಿನ ಮೊಟ್ಟಮೊದಲನೆಯ ಚಕ್ರವರ್ತಿಯೂ, ಪುರುಷ ಶ್ರೇಷ್ಠನೂ 
ಪುಣ್ಯಶ್ಲೋಕನೂ ಆದ ಸ್ವಾಯಂಭುವ ಮನುವಿನ ಅದ್ಭುತ ಚರಿತ್ರೆ 
ಯನ್ನು ನಾನು ನಿನಗೆ ವರ್ಣಿಸಿರುವೆನು. ಈಗ ಆತನ ಕನ್ಯಾರತ್ನ 
ವಾದ ದೇವಹೂತಿಯ ಮಹಿಮೆಯನ್ನುಕೇಳುವವನಾಗು. ॥ ೩೯ ॥ 


ಇಪ್ಪತೆರಡನೆಯ ಅಧ್ಯಾಯವು ಮುಗಿಯಿತು. ॥ ೨೨ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ ದ್ವಾವಿಂಶೋ5ಧ್ಯಾಯಃ॥ ೨೨ ॥ 
ಅಲಾ ಬ್ರ ಗ್ರ ಭೋಪಾಲ... 


ಇಪತ್ರಮೂರನೆಯ ಅಧ್ಯಾಯ 
ಕರ್ದಮ-ದೇವಹೂತಿಯರ ವಿಹಾರ 


ಮೈತ್ರೇಯ ಉವಾಚ 
ಪಿತೃಭ್ಯಾಂ ಪ್ರಸ್ನಿತೇ ಸಾಧ್ವೀ ಪತಿಮಿಂಗಿತಕೋವಿದಾ ॥ 


ನಿತ್ಯಂ ಪರ್ಯಚರತ್ತಿ ತ್ಯಾ ಭವಾನೀವ ಭವಂ ಪ್ರಭುಮ್‌ 
॥ ೧ ॥ 


ಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! 
Pa ಹೊರಟುಹೋದ ಬಳಿಕ ಪತಿಯ ಇಂಗಿತವನ್ನು 
ತಿಳಿಯುವುದರಲ್ಲಿ ಕುಶಲೆಯಾದ, ಸಾಧ್ವೀಮಣಿ ದೇವಹೂತಿಯು. 
ಶ್ರೀಪಾರ್ವತೀದೇವಿಯು ಪರಶಿವನನ್ನು ಪೂಜಿಸುವಂತೆ ಪ್ರತಿ 
ದಿನವೂ ಪ್ರೇಮಪೂರ್ವಕವಾಗಿ ಪತಿಯಸೇವೆ, ಶುಶ್ರೂಷೆಗಳನ್ನು 
ಮಾಡತೊಡಗಿದಳು. ॥ ೧॥ 


296 


ವಿಶ್ರಮ್ಜೇಣಾತ್ವಶೌಚೇನ ಗೌರವೇಣ ದಮೇನ ಚ । 
ಶುಶ್ರೂಷಯಾ ಸೌಹೃದೇನ ವಾಚಾ ಮಧುರಯಾ ಚ ಭೋಃ 
nu 


ವಿಸೃಜ್ಯ ಕಾಮಂ ದಂಭಂ ಚ ದ್ವೇಷಂ ಲೋಭಮಘಂ ಮದಮ್‌ । 
ಅಪ್ರಮತ್ತೋದ್ಧತಾ ನಿತ್ಯಂ ತೇಜೀಯಾಂಸಮತೋಷಯತ್‌ 
॥೩॥ 


ಸ ವೈ ದೇವರ್ಷಿವರ್ಯಸ್ತಾಂ ಮಾನವೀಂ ಸಮನುವ್ರತಾಮ್‌ । 
ದೈವಾದ್ಧರೀಯಸಃ ಪತ್ಯುರಾಶಾಸಾನಾಂ ಮಹಾಶಿಷಃ 
NT 


ಕಾಲೇನ ಭೂಯಸಾ ಕ್ಲಾಮಾಂ ಕರ್ಶಿತಾಂ ವ್ರಶಚರ್ಯಯಾ । 
ಪ್ರೇಮಗದ್ಗದಯಾ ವಾಚಾ ಪೀಡಿತಃ ಕೃಪಯಾಬ್ರವೀತ್‌ 
1 ೫॥ 


ಕರ್ದಮ ಉವಾಚ 


ತುಷ್ಬೋ5ಹಮದ್ಯ ತವ ಮಾನವಿ ಮಾನದಾಯಾಃ 
ಶುಶ್ರೂಷಯಾ ಪರಮಯಾ ಪರಯಾ ಚ ಭಕ್ತ್ಯಾ | 
ಯೋ ದೇಹಿನಾಮಯಮತೀವ ಸುಹೃತ್ತದೇಹೋ 
ನಾವೇಕ್ಷಿತಃ ಸಮುಚಿತಃ ಕೃಷಿತುಂ ಮದರ್ಥೇ ॥ ೬ ॥ 


ಯೇ ಮೇ ಸ್ವಧರ್ಮನಿರತಸ್ಯ ತಪಹಮಾಧಿ- 
ವಿದ್ಯಾತ್ಮಯೋಗವಿಜಿತಾ ಭಗವತ್ಸಸಾದಾಃ I 
ತಾನೇವ ತೇ ಮದನುಸೇವನಯಾವರುದ್ದಾನ್‌ 
ದೃಷ್ಟಿಂ ಪ್ರಪಶ್ವ ವಿತರಾಮ್ಮಭಯಾನಶೋಕಾನ್‌ ॥ ೭ ॥ 


ಅನ್ಯೇ ಪುನರ್ಭಗನತೋ ಭುವ ಉದ್ವಿಜೃಂಭ- 
ವಿಭ್ರಂಶಿತಾರ್ಥರಚನಾಃ ಕಿಮುರುಕ್ರಮಸ್ಯ । 
ಸಿದ್ಧಾಸಿ ಭುಂಕ್ಷೃವಿಭವಾನ್ನಿಜಧರ್ಮದೋಹಾನ್‌ 


ದಿವ್ಯಾನ್ನರೈರ್ದುರಧಿಗಾನ್ನ ಪವಿಕ್ರಿಯಾಭಿಃ ॥ ೮ ॥ 


ವಿವಂ ಬ್ರುವಾಣಮಬಲಾಖಿಲಯೋಗಮಾಯಾ- 
ವಿದ್ಯಾವಿಚಕ್ಣಣಮವೇಕ್ಬೃ ಗತಾಧಿರಾಸೀತ್‌ । 
ಸಂಪ್ರಶ್ರಯಪ್ರಣಯವಿಹ್ಟಬಯಾ ಗಿರೇಷದ್‌ 


ವ್ರೀಡಾವಲೋಕವಿಲಸದ್ಧಸಿತಾನನಾನ5ಹ ॥ ೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 23 


ಅವಳು ಕಾಮವಾಸನೆಯನ್ನೂ ದಂಭವನ್ನೂ ದ್ವೇಷವನ್ನೂ 
ಲೋಭವನ್ನೂ ಪಾಪವನ್ನೂ ಮದವನ್ನೂ ಪರಿತ್ಯಜಿಸಿ ಬಹಳ ಎಚ್ಚರಿಕೆ 
ಯಿಂದಲೂ, ಆಸಕ್ತಿಯಿಂದಲೂ ಪತಿಸೇವೆಯಲ್ಲಿ ತತ್ತರಳಾಗಿದ್ದು 
ವಿಶ್ವಾಸ, ಪರಿಶುದ್ಧಿ ಪಾವಿತ್ರ್ಯ, ಗೌರವ, ಸಂಯಮ, ಶುಶ್ರೂಷೆ 
ಒಲವು, ಸವಿಮಾತು ಮುಂತಾದ ಸದ್ಗುಣ-ಸದಾಚಾರಗಳಿಂದ 
ಪರಮ ತೇಜಸ್ವಿಯಾದ ಪತಿದೇವರನ್ನು ಸಂತೋಷಪಡಿಸಿದಳು. 
॥ ೨-೩ ॥ ದೇವಹೂತಿಯು ಪತಿಯನ್ನು ದೇವರಿಗಿಂತಲೂ ಹೆಚ್ಚೆಂದು 
ಭಾವಿಸಿ ಆತನ ಮಹಾಶೀರ್ವಾದಗಳನ್ನು ಬಯಸುತ್ತಾ, ಅವನ 
ಸೇವೆಯಲ್ಲೇ ತತ್ತರಳಾಗಿದ್ದಳು. ಈ ಪ್ರಕಾರ ಬಹಳ ದಿನಗಳವರೆಗೂ 
ತನ್ನನ್ನು ಅನುವರ್ತಿಸುತ್ತಾ, ವ್ರತಾದಿಗಳನ್ನು ಆಚರಿಸಿದ್ದರಿಂದ ಆ 
ರಾಜಪುತ್ರಿಯು ದುರ್ಬಲಳಾಗಿದ್ದುದನ್ನು ಕಂಡ ಕರ್ದಮರು 
ಕನಿಕರದಿಂದ ಕೂಡಿ ನೊಂದುಕೊಂಡು ಪ್ರೇಮದಿಂದ ಗದ್ಗದವಾದ 
ವಾಣಿಯಿಂದ ಆಕೆಗೆ ಇಂತೆಂದರು. ॥ ೪-೫ ॥ 

ಕರ್ದಮರು ಹೇಳಿದರು - ಮನುನಂದಿನಿ! ನೀನು ನನ್ನಲ್ಲಿ 
ತೋರಿದ ಪ್ರೀತ್ಯಾದರಗಳಿಂದ ಮಾಡಿದ ಪರಮ ಶುಶ್ರೂಷೆ 
ಯಿಂದ, ಇಟ್ಟ ಪರಮಭಕ್ತಿಯಿಂದ ನಾನು ಬಹಳ ಸಂತೋಷ 
ವಾಗಿದ್ದೇನೆ. ಎಲ್ಲ ದೇಹಧಾರಿಗಳಿಗೂ ತಮ್ಮ ಶರೀರದಲ್ಲಿ ಅತೀವ 
ಪ್ರೀತಿ ಹಾಗೂ ಆದರವಿರುತ್ತದೆ. ಆದರೆ ನೀನು ನನ್ನ ಸೇವೆಯ 
ಮುಂದೆ ಶರೀರವು ಕ್ಲೀಣಿಸುವುದನ್ನು ಲೆಕ್ಕಿಸಲಿಲ್ಲ ॥ ೬ ॥ ಅದ 
ರಿಂದ ಸ್ವಧರ್ಮಪಾಲನೆಯಾದ ತಪಸ್ಸು ಸಮಾಧಿ, ಉಪಾಸನೆ, 
ಯೋಗ ಮುಂತಾದವುಗಳ ಮೂಲಕ ನಾನು ಭಯ-ಶೋಕರಹಿತ 
ವಾದ ವಿಭೂತಿ (ಸಿದ್ಧಿಗಳನ್ನು ಭಗವದನುಗ್ರಹದಿಂದ ಸಂಪಾದಿಸಿ 
ರುವೆನು. ಅವುಗಳ ಮೇಲೆ ನೀನು ನಿನ್ನ ಸೇವಾಯೋಗದಿಂದ ಅಧಿ 
ಕಾರವನ್ನು ಗಳಿಸಿದ್ದೀಯೆ. ನಾನು ನಿನಗೆ ದಿವ್ಯ ದೃಷ್ಟಿಯನ್ನು 
ಕೊಡುತ್ತೇನೆ. ಅದರಿಂದ ನೀನು ಅವುಗಳನ್ನು ನೋಡುವವಳಾಗು. 
॥ ೭॥ ಇತರ ಭೋಗಗಳಾದರೋ ಭಗವಾನ್‌ ಶ್ರೀಹರಿಯ 
ಭ್ರುಕುಟಿವಿಲಾಸ ಮಾತ್ರದಿಂದ ನಾಶವಾಗಿ ಹೋಗುತ್ತವೆ. ಆದ್ದ 
ರಿಂದ ಅವುಗಳು ನಾನು ತೋರುವ ಈ ವಿಭೂತಿಗಳ ಮುಂದೆ 
ಏನೂ ಅಲ್ಲ ನೀನು ನನ್ನ ಸೇವೆಯಿಂದ ಕೃತಕೃತ್ಯಳಾಗಿರುವೆ. ಪಾತಿ 
ವ್ರತ್ಯ ಧರ್ಮವನ್ನು ಪಾಲಿಸಿದ್ದರಿಂದ ನಿನಗೆ ಈ ದಿವ್ಯಭೋಗಗಳು 
ದೊರಕಿವೆ. ನೀನು ಇವುಗಳನ್ನು ಭೋಗಿಸಬಹುದು. "ನಾವು 
ರಾಜರು, ನಮಗೆ ಎಲ್ಲವೂ ಸುಲಭವಾಗಿದೆ' ಎಂಬ ದುರಭಿ 
ಮಾನವೇ ಮುಂತಾದ ವಿಕಾರಗಳು ಇರುವ ಮನುಷ್ಯರಿಗೆ ಈ 
ದಿವ್ಯಭೋಗಗಳು ದೊರೆಯಲಾರವು. ॥ ೮ ॥ 

ಕರ್ದಮರು ಹೀಗೆ ಹೇಳಲು, ತನ್ನ ಪತಿಯು ಸಂಪೂರ್ಣವಾದ 
ಯೋಗಮಾಯೆಗಳಲ್ಲೂ ವಿದ್ಯೆಗಳಲ್ಲಿಯೂ ನಿಷ್ಠಾತರೆಂದು ಅರಿತು ಆ 
ಅಬಲೆಯ ಸರ್ವಚಿಂತೆಗಳು ದೂರವಾದುವು. ಆಕೆಯ ಮುಖವು 
ಸ್ವಲ್ಪ ಸಂಕೋಚದಿಂದ ತುಂಬಿದ ದೃಷ್ಟಿಯಿಂದಲೂ, ಮಧುರವಾದ 
ಮುಗುಳ್ಗೆಗೆಯಿಂದಲೂ ಅರಳಿತು. ವಿನಯ ಮತ್ತು ಪ್ರೀತಿಯಿಂದ 
ಗದ್ಗದವಾದ ವಾಣಿಯಿಂದ ತನ್ನ ಪತಿಯಲ್ಲಿ ಹೀಗೆಂದಳು. ॥ ೯ ॥ 


23 ಅಧ್ಯಾಯ] 


ತೃತೀಯ ಸೃಂಧ 


297 


ದೇವಹೂತಿರುವಾಚ 


ರಾದ್ಧಂ ಬತ ದ್ವಿಜವೃಷೈತದಮೋಘಯೋಗ- 
ಮಾಯಾಧಿಪೇ ತ್ವಯಿ ವಿಭೋ ತದವೈಮಿ ಭರ್ತಃ । 
ಯಸ್ತೇ5 ಭ್ಯಧಾಯಿ ಸಮಯ: ಸಕೃದಂಗಸಂಗೋ 
ಭೂಯಾದ್ಗರೀಯಸಿ ಗುಣಃ ಪ್ರಸವಃ ಸತೀನಾಮ್‌ ॥ ೧೦ ॥ 


ತತ್ರೇತಿಕೃತ್ಯಮುಪಶಿಕ್ಷ ಯಥೋಪದೇಶಂ 
ಯೇನೈಷಮೇ ಕರ್ಶಿತೋತತಿರಿರಂಸಯಾ5 ತ್ಮಾ 1 
ಸಿದ್ವೇತ ತೇ ಕೃತಮನೋಭವಧರ್ಷಿತಾಯಾ 
ದೀನಸ್ತದೀಶ ಭವನಂ ಸದೃಶಂ ವಿಚಕ್ಸ್ವ ॥೧೧॥ 
ಮೈತ್ರೇಯ ಉವಾಚ 
ಪ್ರಿಯಾಯಾಃ ಪ್ರಿಯಮನ್ಸಿ್ಸನ್ನರ್ದಮೋ ಯೋಗಮಾಸ್ಟಿತಃ । 
ವಿಮಾನಂ ಕಾಮಗಂ ಕೃತ್ರಸ್ಪರ್ಹ್ಯೇವಾವಿರಚೀಕರತ್‌ 
1೧೨ 1 


ಸರ್ವಕಾಮದುಘಂ ದಿವ್ಯಂ ಸರ್ವರತ್ನ ಸಮನ್ವಿತಮ್‌ | 
ಸರ್ವರ್ದ್ವ್ವಪಚಯೋದರ್ಕಂ ಮಣಿಸ್ತಮೈೈರುಪಸೃತಮ್‌ 
॥ ೧೩ ॥ 


ದಿವ್ಯೋಪಕರಣೋಪೇತಂ ಸರ್ವಕಾಲಸುಖಾವಹಮ್‌ । 
ಪಟ್ಟಿಕಾಭಿಃ ಸಾಚಾ ಭಿರಲಂಕೃತಮ್‌ 
॥ ೧೪ ॥ 


ಸ್ರಗ್ವಿರ್ವಿಚಿತ್ರಮಾಲ್ಯಾಭಿರ್ಮಂಜುಶಿಂಜತ್ನಡಂಘ್ರಿಭಿಃ 1 
ದುಕೂಲಕ್ಕೌಮಕೌಶೇಯೈರ್ನಾನಾವಸ್ಥೆ ಕ್ರ್ರೈರ್ವಿರಾಜಿತಮ್‌ 
॥ ೧೫ ॥ 


ಉಪರ್ಯುಪರಿ ವನ್ಯಸ್ತನಿಲಯೇಷು ಪೃಥಕ್ತ ಫ್‌! 


ಕ್ಲಿಪೆ ್ರೈಃ ಕಶಿಪುಭಿಃ ಕಾಂತಂ ಪರ್ಯಂಕ ವ್ಯಜನಾಸನೈಃ 
1 ೧೬ I 
ತತ್ರ ತತ್ರ ವಿನಿಕ್ಸಿಪ್ತನಾನಾಶಿಲ್ಲೋಪಶೋಭಿತಮ್‌ । 


ಮಹಾಮರಕತಸ್ನಲ್ಯಾ ಜುಷ್ಟಂ ವಿದ್ರುಮವೇದಿಭಿಃ 
ಛ 
1೧೭ ॥ 


ದ್ಯಾಸು ಎದ್ರುಮದೇಹಲ್ಯಾ ಭಾತಂ ವಜ್ರಕಪಾಟವತ್‌ । 


ಶಿಖರೇಷ್ವಿಂದ್ರನೀಲೇಷು ಹೇಮಕುಂಭೈರಧಿಶ್ರಿ ತಮ್‌ 
॥ ೧೮ ॥ 


ದೇವಹೂತಿಯು ಹೇಳಿದಳು - *'ಬ್ರಾಹ್ಮಣಶ್ರೇಷ್ಠರೇ | 
ಪತಿದೇವಾ | ಎಂದಿಗೂ ವಿಫಲವಾಗದಿರುವ ಯೋಗಶಕ್ಕಿ ಮತ್ತು 
ತ್ರಿಗುಣಾತ್ಮಕವಾದ ಮಾಯೆಯ ಮೇಲೆ ಅಧಿಕಾರ ಹೊಂದಿರುವ 
ನಿಮಗೆ ಈ ಐಶ್ವರ್ಯಗಳೆಲ್ಲವೂ ಇವೆಯೆಂದು ನಾನು ಬಲ್ಲೆನು. 
ಆದರೆ ವಿವಾಹ ಸಮಯದಲ್ಲಿ ನೀವು - "ಗರ್ಭಾಧಾನವಾಗು 
ವವರೆಗೆ ನಾನು ನಿನ್ನೊಡನೆ ಗೃಹಸ್ಥಸುಖಗಳನ್ನು ಅನುಭವಿಸುವೆನು' 
ಎಂದು ಪ್ರತಿಜ್ಞೆ ಮಾಡಿದುದನ್ನು ಈಗ ನೆರವೇರಿಸಿಕೊಡಬೇಕು. 
ಏಕೆಂದರೆ, ಸತ ಪತಿಯಿಂದ ಸಂತಾನವನ್ನು ಪಡೆಯುವುದೇ 
ಪತಿವ್ರತಾ ಸ್ತ್ರೀಯಳಿಗೆ ಪರಮಲಾಭವು. ॥ ೧೦ ॥ ನಮ್ಮಿಬ್ಬರ ಸಮಾ 
ಗಮಕ್ಕೆ ಶಾಸಾ )ಿನುಸಾರವಾಗಿ ಮಾಡಬೇಕಾದ ಕರ್ತವ್ಯಗಳನ್ನು ತಾವು 
ಉಪದೇಶ ಮಾಡಿರಿ. ಗಂಧ, ಮಾಲ್ಯ, ಲೇಪನ, ಭೋಜನ - 
ಮುಂತಾದ ಉಪಯುಕ್ತ ಸಾಮಗ್ರಿಗಳನ್ನು ಸೇರಿಸಿರಿ. ನಿಮ್ಮ ಸಂಗ 
ವನ್ನು ಬಯಸುವ ನನ್ನ ಈ ದುರ್ಬಲವಾದ ಶರೀರವು ನಿಮ್ಮ ಅಂಗ 
ಸಂಗಕ್ಕೆ ಯೋಗ್ಯವಾಗಬೇಕಲ್ಲ! ನೀವೇ ಹೆಚ್ಚಿಸಿರುವ ಕಾಮದಿಂದ 
ನಾನು ಪೀಡಿತಳಾಗಿರುವೆನು. ಸ್ವಾಮಿ! ಇದಕ್ಕೆ ಯೋಗ್ಯವಾದ 
ಒಂದು ಭವ್ಯಭವನವೂ ನಿರ್ಮಾಣವಾಗುವಂತೆ ತಾವು ವಿಚಾರ 
ಮಾಡಿರಿ.'' ॥ ೧೧ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ | ಕೇಳು. 
ಕರ್ದಮ ಮಹರ್ಷಿಗಳು ತನ್ನ ಇನಿಯಳ ಇಚ್ಛೆಯನ್ನು ಈಡೇರಿಸಲು 
ಒಡನೆಯೇ ಯೋಗದಲ್ಲಿ ಸ್ಥಿತನಾಗಿ, ಇಷ್ಟುನುಸಾರವಾಗಿ ಎಲ್ಲೆಡೆ 
ಸಂಚರಿಸುವಂತಹ ಒಂದು ದಿವ್ಯ ವಿಮಾನವನ್ನು ರಚಿಸಿದರು. 
॥ ೧೨॥ ಆ ವಿಮಾನವು ಎಲ್ಲ ಇಷ್ಟಾರ್ಥಭೋಗಗಳನ್ನು ಈಡೇ 
ರಿಸುತ್ತಿತ್ತು. ಅದು ಅತ್ಯಂತ ಸುಂದರವಾಗಿದ್ದು ಎಲ್ಲ ರೀತಿಯ ರತ್ನ 
ಗಳಿಂದ ಕೂಡಿದ್ದು ಎಲ್ಲ ಸಂಪತ್ತುಗಳು ಉತ್ತರೋತ್ತರ ವೃದ್ಧಿಯಿಂದ 
ಸಂಪನ್ನವಾಗಿತ್ತು. ರತ್ನಮಯ ಕಂಬಗಳಿಂದ ಅತ್ಯಂತ ಶೋಭಾ 
ಯಮಾನವಾಗಿತ್ತು. ॥ ೧೩ ॥ ಅದು ಎಲ್ಲ ಖಯತುಗಳಲ್ಲಿಯೂ 
ಸುಖವನ್ನುಂಟುಮಾಡುವ ಅದ್ಭುತವಾದ ವಿಮಾನ. ಎಲ್ಲೆಡೆಗಳಲ್ಲೂ 
ಬಗೆ-ಬಗೆಯ ದಿವ್ಯಸಾಮಗ್ರಿಗಳಿಂದ ಕೂಡಿದ್ದು ಚಿತ್ರ-ವಿಚಿತ್ರ 
ವಾದ ರೇಶ್ನೆಯ ಧ್ವಜ-ಪತಾಕೆಗಳಿಂದ ಸಿಂಗರಿಸಲ್ಪಟ್ಟಿತ್ತು. ॥ ೧೪ ॥ 
ಮಧುರವಾಗಿ ರೋಂಕರಿಸುವ ದುಂಬಿಗಳ ಹಿಂಡಿನಿಂದ ಕೂಡಿದ 
ಬಣ್ಣ-ಬಣ್ಣದ ಪುಷ್ಪಮಾಲೆಗಳಿಂದಲೂ, ನಾನಾ-ಪ್ರಕಾರದ ರೇಶ್ವೆ 
ನಾರು, ನೂಲುಗಳ ಪಟ್ಟೆ ಮಡಿವಸ್ಟಗಳಿಂದಲೂ ಅದು ಅತ್ಯಂತ 

ಶೋಭಾಯಮಾನವಾಗಿತ್ತು. ॥ ೧೫ ॥ ಒಂದರ ಭಟಟ 
ನಿರ್ಮಿತವಾಗಿದ್ದ ಕೊಠಡಿಗಳಲ್ಲಿ ಬೇರೆ-ಬೇರೆಯಾಗಿ ಹಾಸಲ್ಪಟ್ಟಿದ್ದ 
ಹಾಸಿಗೆಗಳು, ಮಂಚಗಳು, ಬೀಸಣಿಗೆಗಳು ಮತ್ತು ಆಸನಗಳಿಂದ 
ಕೂಡಿ ಅತ್ಯಂತ ರಮಣೀಯವಾಗಿತ್ತು. ॥ ೧೬॥ "ಅಲ್ಲಲ್ಲಿ ಗೋಡೆ 
ಗಳಲ್ಲಿ ಕೆತ್ತಲ್ಪಟ್ಟ ಸುಂದರ ಕೆತ್ತನೆ ಶಿಲ್ಪಗಳಿಂದ ಅದು ಅಪೂರ್ವವಾಗಿ 
ಶೋಜಿಸುತ್ತಿತ್ತು ಅದರಲ್ಲಿ 'ಮರಕತಮಣೆಯ ನೆಲವನ್ನೂ ಕುಳಿತು 
ಕೊಳ್ಳಲು ಯೋಗ್ಯವಾದ "ಹವಳದ ವೇದಿಕೆಗಳನ್ನು ನಿರ್ಮಿಸಿದ್ದರು. 
I ೧೭ Il ಬಾಗಿಲುಗಳು ಹವಳದ ಹೊಸಿಲುಗಳಿಂದಲೂ, ವಜದ 
ಕವಾಟಗಳಿಂದಲೂ ವಿರಾಜಸುತ್ತಿದ್ದವು. ಇಂದ್ರನೀಲಮಣಿಗಳ 
ಶಿಖರಗಳ ಮೇಲೆ ಚಿನ್ನದ ಕಲಶಗಳು ಹೊಳೆಯುತ್ತಿದ್ದವು. ॥ ೧೮॥ 


298 ಶ್ರೀಮದ್ಭಾಗವತ [ ಅಧ್ಯಾಯ 23 
ಚಕ್ಟುಷ್ಠತ್ತದ್ಧರಾಗಾಗ್ರೈರ್ವಜ್ರಭಿತ್ತಿಷು ನಿರ್ಮಿತ್ಯೆಃ । ಅದರ ವಜ್ರಮಣಿಯ ಗೋಡೆಗಳಲ್ಲಿ ಕೋದ ಥಳ-ಥಳಿಸುವ 
ಜುಪ್ಪ ವಿಚಿತ್ರವೈತಾನೈರ್ಮಹಾರ್ಹೈರ್ಹೇಮತೋರಣೆ: | ಪದ್ಧರಾಗಮಣಿಗಳು ಎಮಾನದ ಕಣ್ಣುಗಳಂತೆ ಕಂಗೊಳಿಸುತ್ತಿದ್ದವು. 


॥ ೧೯ ॥ 


ಹಂಸಪಾರಾವತವ್ರಾತ್ಮೈಸ್ತತ್ರ ತತ್ರ ನಿಕೂಜಿತಮ್‌ । 
ಕೃತ್ರಿಮಾನ್‌ ಮನ್ಶಮಾನೈಃ ಸ್ವಾನಧಿರುಹ್ಯಾಧಿರುಹ್ಯ ಚ 


॥1 ೨೦ ॥ 
ವಿಹಾರಸ್ಥಾನವಿಶ್ರಾಮಸಂವೇಶಪ್ರಾಂಗಣಾಜಿರೈ: | 
ಯಥೋಪಜೋಷಂ ರಚಿತೈರ್ವಿಸ್ಥಾಪನಮಿವಾತ್ಮನಃ 

॥ ೨೧॥ 


ಈದೃಗೃಹಂ ತತ್ಪಶ್ರಂತೀಂ ನಾತಿಪ್ರೀತೇನ ಚೇತಸಾ । 
ಸರ್ವಭೂತಾಶಯಾಭಿಜ್ಗ ಪ್ರಾವೋಚತ್ಕರ್ದಮಃ ಸ್ವಯಮ್‌ 
॥1 ೨೨ ॥ 


ನಿಮಜಾ ಕಸ್ಮಿನ್‌ ಪ್ರದೇ ಭೀರು ವಿಮಾನಮಿದಮಾರುಹ । 


ಇದಂ ಶುಕ್ಷೃತಂ ತೀರ್ಥಮಾಶಿಷಾಂ ಯಾಪಕಂ ನೃಣಾಮ್‌ 
12೩ 1 
ಸಾ ತದರ್ತ್ಶುಃ ಸಮಾದಾಯ ವಚಃ ಕುವಲಯೇಕ್ಬಣಾ | 


ಸರಜಂ ಬಿಭ್ರತೀ ವಾಸೋ ವೇಣೀಭೂತಾಂಶ್ಚಮೂರ್ಧಜಾನ್‌ 
॥ ೨೪॥ 


ಅಂಗಂ ಚ ಮಲಪಂಕೇನ ಸಂಛನ್ನಂ ಶಬಲಸ್ತನಮ್‌ । 
ಆವಿವೇಶ ಸರಸ್ವತ್ಯಾ: ಸರಃ ಶಿವಜಲಾಶಯಮ್‌ 
11 ೨೫ 1 


ಸಾಂತಪರಸಿ ವೇಶ್ಚಸ್ಥಾಃ ಶತಾನಿ ದಶ ಕನ್ಯಕಾಃ | 
ಸರ್ವಾಃ ಕಿಶೋರವಯಸೋ ದದರ್ಶೋತ್ಟಲಗಂಧಯಃ 


॥| ೨೬ 11 
ತಾಂ ದೃಷ್ಟಾ ಹೆ ಸಹಸೋತ್ಥಾಯ 
ಪ್ರೋಚುಃ ಪ್ರಾಂಜಲಯಃ ಸ್ಪೀಯಃ । 
ವಯಂ ಕರ್ಮಕರೀಸ್ತುಭ್ಯಂ 
ಶಾಧಿ ನಃ ಕರವಾಮ ಕಿಮ್‌ ॥ ೨೭॥ 


ಸ್ನಾನೇನ ತಾಂ ಮಹಾರ್ಹೇಣ ಸ್ನಾಪಯಿತ್ವಾ ಮನ್ಸಿನೀಮ್‌ | 
ದುಕೂಲೇ ನಿರ್ಮಲೇ ನೂತ್ತೇ ದದುರಸ್ಕೈ ಚ ಮಾನದಾಃ 
॥ಟ ೨೮ ॥ 
ಭೂಷಣಾನಿ ಪರಾರ್ಧ್ಯಾನಿ ವರೀಯಾಂಸಿ ದ್ಯುಮಂತಿ ಚ। 
ಅನ್ನಂ ಸರ್ವಗುಣೋಪೇಶಂ ಪಾನಂ ಚೈವಾಮೃತಾಸವಮ್‌ 
॥ ೨೯ ॥ 


ಬಹುಮೂಲ್ಯವಾದ ಚಿತ್ರ-ವಿಚಿತ್ರವಾದ ತೋರಣಗಳಿಂದಲೂ, 
ಚಿನ್ನದ ಮೇಲ್ಕಟ್ಟುಗಳಿಂದಲೂ ಆ ವಿಮಾನವು ಮನೋಹರ 
ವಾಗಿತ್ತು. ॥ ೧೯ ॥ ಆ ವಿಮಾನದಲ್ಲಿ ಅಲ್ಲಲ್ಲಿ ಅತಿಸುಂದರವಾದ 
ಕೃತ್ರಿಮ ಹಂಸಗಳೂ, ಪಾರಿವಾಳಗಳೂ ನಿರ್ಮಿಸಿದ್ದರು. ಅವು 
ಗಳನ್ನು ಸಜೀವಪಕ್ಷಿಗಳೆಂದೇ ಭ್ರಮಿಸಿ ಬಹುಸಂಖ್ಯೆಯಲ್ಲಿ ಜೀವಂತ 
ಹಂಸಗಳೂ - ಪಾರಿವಾಳಗಳೂ ಅವುಗಳ ಬಳಿಯಲ್ಲಿ ಕುಳಿತು 
ತಮ್ಮ ಧ್ವನಿಗಳಿಂದ ಕೂಗಿಡುತ್ತಿದ್ದವು. ॥ ೨೦ ॥ ಅದರಲ್ಲಿ ಆವಶ್ಯಕತೆ 
ಗನುಸಾರ ಆಟದ ಉದ್ಯಾನಗಳೂ, ಶಯನಗೃಹಗಳೂ, ಕುಳಿತು 
ಕೊಳ್ಳುವ ಸ್ಥಾನಗಳಿಂದಲೂ, ಅಂಗಳಗಳಿಂದಲೂ, ಹಜಾರಗ 
ಳಿಂದಲೂ ರಾರಾಜಿಸುತ್ತಿತ್ತು. ಅದನ್ನು ತನ್ನ ಸಿದ್ದಿಯಿಂದ ನಿರ್ಮಿಸಿದ 
ಕರ್ದಮರನ್ನು ಬೆರಗುಗೊಳಿಸುವಂತಿತ್ತು ಆ ವಿಮಾನವು. ॥ ೨೧ ॥ 

ಇಂತಹ ಸುಂದರವಾದ ಭವನವನ್ನು (ವಿಮಾನವನ್ನು) 
ನೋಡಿದರೂ ದೇವಹೂತಿಗೆ ಮನಸಿನಲ್ಲಿ ಪ್ರಸನ್ನತೆ ಉಂಟಾಗಿಲ್ಲ 
ವೆಂಬುದನ್ನು ಅರಿತು-ಎಲ್ಲ ಭೂತಗಳ ಭಾವನೆಗಳನ್ನು ತಿಳಿಯುವ 
ಜ್ಞಾನಿಗಳಾದ ಕರ್ದಮರು ತನ್ನ ಇನಿಯಳನ್ನು ಕುರಿತು ಹೇಳಿದರು 
-॥ ೨೨॥ "ಪ್ರಿಯೇ! ನೀನು ಈ ಬಿಂದು ಸರೋವರದಲ್ಲಿ 
ಸ್ನಾನಮಾಡಿ ವಿಮಾನವನ್ನು ಹತ್ತು. ಭಗವಾನ್‌ ಶ್ರೀಮಹಾವಿಷ್ಠುವಿ 
ನಿಂದ ನಿರ್ಮಿತವಾದ ಈ ತೀರ್ಥಕ್ಕೆ ಮನುಷ್ಯರ ಸರ್ವಕಾಮನೆ 
ಗಳನ್ನು ಈಡೇರಿಸುವ ಶಕ್ತಿಯಿದೆ.' ॥ ೨೩ ॥ 

ಕಮಲಲೋಚನೆಯಾದ ದೇವಹೂತಿಯು ಪತಿಯ ಮಾತಿ 
ನಂತೆ ಸರಸ್ವತಿಯ ಪವಿತ್ರಜಲದಿಂದ ತುಂಬಿದ್ದ ಬಿಂದು ಸರೋವರ 
ವನ್ನು ಪ್ರವೇಶಿಸಿದಳು. ಆ ಸಮಯದಲ್ಲಿ ಆಕೆಯ ಬಟ್ಟೆಗಳು 
ಮಲಿನವಾಗಿದ್ದವು. ತಲೆಕೂದಲುಗಳು ಅಂಟಿಕೊಂಡು ಜಡೆಕಟ್ಟ 
ದ್ದವು. ದೇಹದಲ್ಲಿ ಕೊಳೆ ತುಂಬಿಕೊಂಡಿತ್ತು. ಸ್ತನಗಳು ಕಾಂತಿಹೀನ 
ವಾಗಿದ್ದವು. ॥ ೨೪-೨೫ ॥ ಸರೋವರದಲ್ಲಿ ಮುಳುಗಿದೊಡ 
ನೆಯೇ ಅದರೊಳಗೆ ಆಕೆಯು - ಒಂದು ಭವ್ಯ ಅರಮನೆಯನ್ನೂ 
ಅದರೊಳಗೆ ಕಮಲಗಂಧಿಯರಾದ, ಕಿಶೋರಾವಸ್ಥೆಯಲ್ಲಿದ್ದ 
ಒಂದು ಸಾವಿರ ಕನ್ಯೆಯರನ್ನು ನೋಡಿದಳು. ॥ ೨೬ ॥ ದೇವಹೂತಿ 
ಯನ್ನು ಕಂಡೊಡನೆ ಅವರು ಎದ್ದುನಿಂತು ಕೈಜೋಡಿಸಿಕೊಂಡು - 
“ನಾವು ನಿಮ್ಮ ದಾಸಿಯರು. ಏನು ಸೇವೆಮಾಡಬೇಕು ? ಅಪ್ಪಣೆ 
ಯಾಗಲಿ' ಎಂದು ಅರಿಕೆಮಾಡಿಕೊಂಡರು. ॥ ೨೭ ॥ 

ಎಲೈ ವಿದುರನೇ! ಸ್ವಾಮಿನಿಗೆ ಸಮ್ಮಾನಕೊಡುವಂತಹ ಆ 
ಕುಶಲ ರಮಣಿಯರು ಅಮೂಲ್ಯವಾದ ಕಂಪು-ತಂಪುಗಳಿಂದ 
ಕೂಡಿದ ಚೂರ್ಣ ಮುಂತಾದವುಗಳಿಂದ ಮಿಶ್ರಿತವಾದ ತೀರ್ಥ 
ಜಲದಿಂದ ಆಕೆಗೆ ಸ್ನಾನಮಾಡಿಸಿ ನಿರ್ಮಲವಾದ ನೂತನ 
ಪಟ್ಟೆ ಮಡಿಗಳನ್ನು ಉಡಲು ಕೊಟ್ಟರು. ॥ ೨೮ ॥ ಮತ್ತೆ ಕಾಂತಿ 
ಯುತವೂ, ಕಮನೀಯವು ಆದ ಬಹುಮೂಲ್ಯ ಒಡವೆ 
ಗಳನ್ನು ತೊಡಲು ಅರ್ಪಿಸಿದರು. ಸರ್ವಗುಣಗಳಿಂದಲೂ ಕೂಡಿದ 
ಅನ್ನಾಹಾರಗಳನ್ನೂ ಅಮೃತಕ್ಕೆಣೆಯಾದ ಪಾನೀಯ 
ಗಳನ್ನೂ ನೀಡಿದರು. ॥ ೨೯ ॥ 


23 ಅಧ್ಯಾಯ] 


ತೃತೀಯ ಸ್ಕಂಧ 


ಅಥಾದರ್ಶೇ ಸ್ವಮಾತ್ಮಾನಂ ಸ್ರಗ್ನಿಣಿಂ ವಿರಜಾಂಬರಮ್‌ । 
ವಿರಜಂ ಕೃತಸ್ಪಸ ಗ್ರೃಯನಂ ಕನ್ಯಾಭಿರ್ಬಹುಮಾನಿತಮ್‌ 
1೩೦॥ 


ಸ್ನಾತಂ ಕೃತಶಿರ:ಸ್ನಾನಂ ಸರ್ವಾಭರಣಭೂಷಿತಮ್‌ | 
ನಿಷೃಗ್ರೀವಂ ವಲಯಿನಂ ಕೂಜತ್ಕಾಂಚನನೂಪುರಮ್‌ 
11೩೧॥ 


ಶ್ರೋಣ್ಯೋರಧ್ಯಸ್ತಯಾ ಕಾಂಚ್ಯಾ ಕಾಂಚನ್ಯಾ ಬಹುರತ್ನಯಾ । 
ಹಾರೇಣ ಚ ಮಹಾರ್ಹೇಣ ರುಚಕೇನ ಚ ಭೂಷಿತಮ್‌ 
11೩೨ 1 


ಸುದತಾ ಸುಭ್ರುವಾ ಶಕ್ಷ್ಮ್ಯಸ್ಪಿಗ್ಗಾಪಾಂಗೇನ ಚಕ್ಕುಪಾ । 
ಪದ್ಗಕೋಶಸ್ತ ಧೌ ನೀಲೈರಲಕ್ಕೆಶ್ಚ ಲಸನ್ನುಖಮ್‌ 
1೩೩ 1 


ಯದಾ ಸಸ್ಮಾರ ಯಷಭಮೃಷೀಣಾಂ ದಯಿತಂ ಪತಿಮ್‌ । 
ತತ್ರ ಚಾಸ್ಟೇ ಸಹ ಸ್ವೀಭಿರ್ಯತ್ರಾಸ್ತೇ ಸ ಪ್ರಜಾಪತಿ: 
॥೩೪॥ 


ಭರ್ತುಃ ಪುರಸ್ತಾದಾತ್ಮಾನಂ ಸ್ವೀಸಹಸ್ರವೃತಂ ತದಾ । 
ನಿಶಾಮ್ಯ ತದ್ಯೋಗಗತಿಂ ಸಂಶಯಂ ಪ್ರತ್ಯಪದ್ಯತ 
೩೫ ॥ 


ಸ ತಾಂ ಕೃತಮಲಸ್ನಾನಾಂ ವಿಭ್ರಾಜಂತೀಮಪೂರ್ವವತ್‌ । 
ಆತ್ಮನೋ ಬಿಭ್ರತೀಂ ರೂಪಂ ಸಂವೀತರುಚಿರಸ್ತನೀಮ್‌ 
॥೩೬॥ 


ವಿದ್ಯಾಧರೀಸಹಸ್ರೇಣ ಸೇವ್ಯಮಾನಾಂ ಸುವಾಸಸಮ್‌ । 


ಜಾತಭಾವೋ ವಿಮಾನಂ ತದಾರೋಹಯದಮಿತ್ತಹನ್‌ 
1೩೭ ॥ 


ತಸ್ಥಿನ್ನಲುಪಮಹಿಮಾ ಪ್ರಿಯಯಾನುರಕ್ತೋ 
“ಎದ್ದ ್ಯಾಧರೀಭಿರುಪಚೀರ್ಣವಪುರ್ವಿಮಾನೇ 1 

ಬಭ್ರಾಜ ಉತ್ಕಚಕುಮುದ್ದಣವಾನಪೀಚ್ಯ- 
ಸ್ವಾರಾಭಿರಾವೃತ ಇವೋಡುಪತಿರ್ನಭಃಸ್ತ 1 ೩೮ ॥ 


ತೇನಾಷ್ಟಲೋಕಪವಿಹಾರಕುಲಾಚಲೇಂದ್ರ- 
ದ್ರೋಣೀಷ್ಟನಂಗಸಖಮಾರುತಸೌಭಗಾಸು I 

ಸಿದ್ದೆ ರ್ಸ್ನುತೋ ದ್ಯುಧುನಿಪಾತಶಿವಸ್ತನಾಸು 
ಔೇಮೇ ಚಿರಂ ಧನದವಲ್ಲಲನಾವರೂಧಥೀ ॥ ೩೯ ॥ 


ದೇವಹೂತಿಯು ತಾನು ಬಗೆ-ಬಗೆಯಾದ ಸುಗಂಧಪುಷ್ಪಗಳ 
ಹಾರಗಳಿಂದಲೂ, ಸ್ವಚ್ಛವಾದ ವಸ್ಟ್ರಗಳಿಂದಲೂ ಅಲಂಕೃತಳಾಗಿರು 
ವುದನ್ನೂ ಹಾಗೆಯೇ ತನ್ನ ದೇಹವು ನಿರ್ಮಲಕಾಂತಿಯಿಂದ 
ಶೋಭಿಸುತ್ತಿರುವುದನ್ನೂ ಆ ಕನ್ಕೆಯರು ಅತೀವ ಆದರದಿಂದ 
ತನಗೆ ಮಾಂಗಲಿಕ ಶೃಂಗಾರಮಾಡಿರುವುದನ್ನು ಕನ್ನಡಿಯಲ್ಲಿ 
ನೋಡಿಕೊಂಡಳು. ॥ ೩೦ ॥ ಅವಳನ್ನು ತಲೆಗೆ ಸ್ನಾನಮಾಡಿಸಿ, 
ಅಂಗಾಂಗಗಳನ್ನು ಅನೇಕ ಅಭರಣಗಳಿಂದ ಅಲಂಕರಿಸಲಾಗಿತ್ತು. 
ಅವಳ ಕಂಠಕ್ಕೆ ಒಪ್ಪುವ ಸ್ವರ್ಣಹಾರಗಳನ್ನೂ ರತ್ನಹಾರಗಳನ್ನೂ 
ಕೈಗಳಿಗೆ ಬಳೆ-ಉಂಗುರಗಳನ್ನು ಕಾಲುಗಳಿಗೆ ರುಣ-ರುಣಿಸುವ 
ಚಿನ್ನದ ಕಾಲಂದುಗೆಗಳನ್ನು ತೊಡಿಸಿದ್ದರು. ॥ ೩೧ ॥ ನಡುವಿನಲ್ಲಿ 
ನವರತ್ನಗಳು ಕೋದ ಸ್ವರ್ಣದ ಒಡ್ಕಾಣದಿಂದಲೂ, ಅಂಗಾಂಗ 
ಗಳಲ್ಲಿ ಕುಂಕುಮ-ಕೇಸರಿ ಮುಂತಾದ ಮಂಗಳದ್ರವ್ಯ ಲೇಪನ 
ಗಳಿಂದಲೂ ಅವಳು ಅಪೂರ್ವ ಕಾಂತಿಯಿಂದ ಕಂಗೊಳಸುತ್ತಿ 
ದ್ಗಳು. ॥ ೩೨ ॥ ಆಕೆಯ ಮುಖವು ಸುಂದರ ದಂತಪಃಕ್ಷಿ 
ಗಳಿಂದಲೂ, ಮನೋಹರವಾದ ಹುಬ್ಬುಗಳಿಂದಲೂ, ಕಮಲದ 
ಮೊಗ್ಗಿನೊಡನೆ ಸರ್ಧಿಸುತ್ತಿದೆಯೋ ಎಂಬಂತಿರುವ ಪ್ರೇಮಕಟಾಕ್ಷ 
ದಿಂದ ಕಂಗೊಳಿಸುವ ಕಣ್ಣುಗಳಿಂದಲೂ, ಮೋಹಕವಾದ ಮುಂಗು 
ರುಳುಗಳಿಂದಲೂ, ಬಹು ಅಂದವಾಗಿ ಕಾಣುತ್ತಿತ್ತು. ॥ ೩೩ ॥ 
ವಿದುರನೇ | ದೇವಹೂತಿಯು ತನ್ನ ಪ್ರಿಯಪತಿಯನ್ನು ನೆನೆದೊಡನೆ 
ತಾನು ತನ್ನ ಗೆಳತಿಯರೊಡನೆ ಪ್ರ ಪ್ರಜಾಪತಿ ಕರ್ದಮರ ಬಳಿಯಲ್ಲೇ 
ವಿರಾಜಸುತ್ತಿರುವುದನ್ನು ನೋಡಿ ಗತ ॥ ೩೪ ॥ ಆಗ ತಾನು 
ಸಾವಿರಾರು ಸ್ವೀಯರೊಡನೆ ತನ್ನ ಪ್ರಾಣನಾಥನ ಮುಂದೆಯೇ 
ಇರುವುದನ್ನು ಕಂಡು, ಇದೆಲ್ಲಾ ಆತನ ಯೋಗದ ಪ್ರಭಾವವೆಂದೇ 
ತಿಳಿದು ಆಕೆಗೆ ತುಂಬಾ ಅಚ್ಚರಿಯಾಯಿತು. n ೩೫ ॥ 

ಶತ್ರುವಿಜಯಿ ವಿದುರನೇ | ದೇವಹೂತಿಯ ದೇಹವು 
ಸ್ನಾನಾದಿಗಳಿಂದ ಆತ್ಯಂತ ನಿರ್ಮಲವಾಗಿದೆ. ವಿವಾಹಕ್ಕೆ ಮೊದಲಿದ್ದ 
ರೂಪ-ಸೌಂದರ್ಯದಿಂದ ಅಪೂರ್ವವಾದ ಶೋಭೆಯಿಂದ ಕೂಡಿ 
ರುವಳು. ಆಕೆಯು ಶುಭ್ರವಾದ ವಸ್ಸಗಳನ್ನೂ ಧರಿಸಿದ್ದು ಆಕೆಯ 
ಸುಂದರ ವಕ್ಚಸ್ಥಳಗಳು ಕುಪ್ಪನದಿಂದೆ. ಮುಚ್ಚಲ್ಟನ. ಕು 
ಮಂದಿ ವಿದ್ಯಾ ಧರ ಸ್ವ್ರೀಯರು ಆಕೆಯ ಸೇವೆಯಲ್ಲಿ ತೊಡಗಿರು 
ವರು. ಇದನ್ನು ನೋಡಿ ಸಂತಸಗೊಂಡ ಕರ್ದಮ ಪ್ರಜಾಪತಿ ಪತಿಗಳು 
ಆಕೆಯನ್ನು ಅತ್ಯಂತ ಪ್ರೇಮದಿಂದ ವಿಮಾನಕ್ಕೆ ಹತ್ತಿಸಿದರು. 
| ೩೬- ೩೭ il an ಕರ್ದಮರು ತನ್ನ ಪ್ರಿಯೆಯ ವಿಷಯದಲ್ಲಿ 
ಅನುರಕ್ಷರಾಗಿದ್ದರೂ ಅವರ ಮಹಿಮೆಯು (ಮನಸ್ಸು ಇಂದ್ರಿಯ 
ಗಳ ಮೇಲಿನ ಹತೋಟಿ) ಕಡಿಮೆಯಾಗಲಿಲ್ಲ ವಿದ್ಯಾಧರ ಚಾ 
ಅವರ ಸೇವೆಯನ್ನು ಮಾಡುತ್ತಿದ್ದರು. ಅರಳಿದ ಸದ ಪು 
ಗಳಿಂದ ತಮ್ಮನ್ನು “ಂಗರಿಸಿಕೊಂಡು ರಾರಾಜಿಸುತ್ತಿದ್ದ ಸ 
ಆಕಾಶದಲ್ಲಿ ನಕ್ಷತ್ರಗಡದಿಂದ ಸುತ್ತುವರಿಯಲ್ಪಟ್ಟ ಚಂದ್ರನಂತೆ 
ಬೆಳಗುತ್ತಿದ್ದರು. ॥೩೮॥ ಆ ವಿಮಾನದಲ್ಲಿ ವಾಸಮಾಡುತ್ತಾ ಅವರು 

ಕುಬೇರನಂತೆ ಮೇರುಪರ್ವತದ ತಪ್ಪಲುಗಳಲ್ಲಿ ದೀರ್ಫ ಕಾಲದ 
ವರೆಗೆ ವಿಹರಿಸುತ್ತಿದ್ದರು. ಆ ತಪ್ಪಲುಗಳು ಎಂಟು ಲೋಕಪಾಲರ 
ವಿಹಾರಭೂಮಿಯಾಗಿತ್ತು. ಕಾಮವನ್ನು ಹೆಚ್ಚಿಸುವ ತಂಪು-ಕಂಪು 


300 

ವೈಶ್ರಂಭಕೇ ಸುರಸನೇ ನಂದನೇ ಪುಷ್ಪಭದ್ರಕೇ । 

ಮಾನಸೇ ಚೈತ್ರರಥ್ಯೇ ಚ ಸ ರೇಮೇ ರಾಮಯಾ ರತಃ 
॥೪೦॥ 


ಭ್ರಾಜಿಷ್ಣುನಾ ವಿಮಾನೇನ ಕಾಮಗೇನ ಮಹೀಯಸಾ । 
ವೈಮಾನಿಕಾನತ್ಯಶೇತ ಚರಲ್ಲೋಕಾನ್ಯಥಾನಿಲಃ 
H ೪೧॥ 


ಕಿಂ ದುರಾಪಾದನಂ ತೇಷಾಂ ಪುಂಸಾಮುದ್ಧಾಮಚೇತಸಾಮ್‌। 
ಯೈರಾಶ್ರಿತಸ್ತೀರ್ಥಪದಶ್ಚರಣೋ  ವೃಸನಾತ್ಮಯಃ 
॥ ೪೨ ॥ 


ಪ್ರೇಕ್ಷಯಿತ್ವಾಭುವೋಗೋಲಂ ಪತ್ತೈ ಯಾವಾನ್ಸ್ನಸಂಸ್ಥಯಾ | 
ಬಹಷ್ಪಾಶ್ಚರ್ಯಂ ಮಹಾಯೋಗೀ ಸ್ವಾಶ್ರಮಾಯ ನೃವರ್ತತ 
I ೪೩ ॥ 


ವಿಭಜ್ಯ ನವಧಾ55ತ್ಕಾನಂ ಮಾನವೀಂ ಸುರತೋತ್ಸುಕಾಮ್‌ । 
ರಾಮಾಂ ನಿರಮಯನ್ರೇಮೇ ವರ್ಷಪೂಗಾನ್ನುಹೂರ್ತವತ್‌ 
1೪೪ ॥ 


ತಸ್ಮಿನ್ವಿಮಾನ ಉತೃೃಷ್ಟಾಂ ಶಯ್ಯಾಂ ರತಿಕರೀಂ ಶ್ರಿತಾ। 
ನ ಚಾಬುಧೃತ ತಂ ಕಾಲಂ ಪತ್ಯಾಪೀಚ್ಛೇನ ಸಂಗತಾ 
॥1 ೪೫ 1 


ಏವಂ ಯೋಗಾನುಭಾವೇನ ದಂಪತ್ಯೋ ರಮಮಾಣಯೋಃ | 
ಶತಂ ವೃತೀಯುಃ ಶರದ: ಕಾಮಲಾಲಸಯೋರ್ಮನಾಕ್‌ 
1 ೪೬ I 


ತಸ್ಯಾಮಾಧತ್ರ ರೇತಸ್ತಾಂ ಭಾವಯನ್ನಾರ 5ತ್ಥನಾತ್ಮವಿತ್‌ I 
ನೋಧಾ ವಿಧಾಯ ರೂಪಂ ಸ್ವಂ ಸರ್ವಸಂಕಲ್ಪವಿದ್ದಿಭುಃ 
1೪೭ 


ಶ್ರೀಮದ್ಭಾಗವತ 


[ ಅಧ್ಯಾಯ 23 


ಗಳಿಂದ ಕೂಡಿದ ಮಂದಮಾರುತವು ಬೀಸುತ್ತಾ ಅಲ್ಲಿ ಸುಖ- 
ಸೌಂದರ್ಯಗಳನ್ನು ವಿಸ್ತರಿಸುತ್ತಿತ್ತು. ಶ್ರೀಗಂಗೆಯು ಸ್ವರ್ಗದಿಂದ 
ಧುಮುಕುತ್ತಿದ್ದ ಮಂಗಳಧ್ವನಿಯು ನಿರಂತರ ಪ್ರತಿಧ್ವನಿಸುತ್ತಿತ್ತು. 
ಆಗಲೂ ಕೂಡ ದಿವ್ಯವಿದ್ಯಾಧರಿಯರು ಅವರ ಸೇವೆಗಾಗಿ ಸಿದ್ಧ 
ರಾಗಿದ್ದರು. ಸಿದ್ಧರ ಸಮುದಾಯವು ಅವರಿಗೆ ವಂದನೆ 
ಸಲ್ಲಿಸುತ್ತಿತ್ತು. ॥ ೩೯ ॥ 

ಹೀಗೆ ತನ್ನ ಪ್ರಾಣವಲ್ಲಭೆಯೊಡನೆ ಕರ್ದಮರು ವೈಶ್ರಂಭಕ, 
ಸುರಸನ, ನಂದನ, ಪುಷ್ಪಭದ್ರ, ಚೈತ್ರರಥ ಮುಂತಾದ ಅನೇಕ 
ದೇವತೋದ್ಯಾನಗಳಲ್ಲಿಯೂ, ಮಾನಸಸರೋವರದಲ್ಲಿಯೂ ಪರ 
ಮಾನುರಾಗದಿಂದ ವಿಹರಿಸುತ್ತಿದ್ದರು. ॥ ೪೦ ॥ ಇಚ್ಛಾನುಸಾರ 
ಸಂಚರಿಸುತ್ತಿದ್ದ ಆ ಕಾಂತಿಯುಕ್ತ ಶ್ರೇಷ್ಠವಾದ ವಿಮಾನದಲ್ಲಿ ಕುಳಿತು 
ವಾಯುವಿನಂತೆ ಎಲ್ಲ ಲೋಕಗಳಲ್ಲಿ ಸಂಚರಿಸುತ್ತಾ ವಿಮಾನ 
ವಿಹಾರಿಗಳಾದ ದೇವತೆಗಳಿಗಿಂತಲೂ ಹೆಚ್ಚು ಸುಖ-ಸಂಪತ್ತು 
ಗಳನ್ನು ಅವರು ಅನುಭವಿಸಿದರು. ॥ ೪೧ ॥ ವಿದುರನೇ! 
ಭಗವಂತನ ಭವಭಯಹಾರಿಯಾದ ಪವಿತ್ರ ಪಾದಪದ್ಧಗಳನ್ನು 
ಆಶ್ರಯಿಸಿರುವ ಸುಕೃತಿಗಳಿಗೆ ಯಾವ ವಸ್ತುವು ಅಥವಾ ಶಕ್ತಿಯು 
ತಾನೇ ದುರ್ಲಭವಾಗಿದೆ ? ॥ ೪೨ ॥ 

ಹೀಗೆ ಮಹಾಯೋಗಿಗಳಾದ ಕರ್ದಮರು ತಮ್ಮ ಪ್ರಿಯೆಗೆ 
ಜಂಬೂದ್ವೀಪವೇ ಮುಂತಾದ ದ್ವೀಪಗಳೂ, ಭಾರತ-ಕಿಂಪುರುಷ 
ಮುಂತಾದ ವರ್ಷಗಳೂ, ವಿಚಿತ್ರವಾದ ರಚನೆಯಿಂದ ಅತ್ಯಂತ 
ಆಶ್ಚರ್ಯಕರವಾಗಿ ಕಾಣುತ್ತಿರುವ ಇಡೀ ಭೂಮಂಡಲವನ್ನು 
ತೋರಿಸಿ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ॥ ೪೩ ॥ ಮತ್ತೆ 
ಅವರು ತನ್ನನ್ನು ಒಂಭತ್ತು ರೂಪಗಳಲ್ಲಿ ವಿಭಕ್ತಗೊಳಿಸಿಕೊಂಡು ರತಿ 
ಸುಖಕ್ಕಾಗಿ ಅತ್ಯಂತ ಉತ್ಸುಕಳಾದ ಮನುಕುಮಾರಿ ದೇವಹೂತಿ 
ಯನ್ನು ಆನಂದಪಡಿಸುತ್ತಾ, ಅವಳೊಂದಿಗೆ ಅನೇಕ ವರ್ಷಗಳ 
ಕಾಲ ವಿಹರಿಸಿದರು. ಆದರೆ ಆ ಅತಿದೀರ್ಥ್ಫ್ಥಕಾಲವು ಒಂದು 
ಮುಹೂರ್ತದಂತೆ ಕಳೆದುಹೋಯಿತು. ॥ ೪೪ ॥ ಆ ವಿಮಾನ 
ದಲ್ಲಿ ರತಿಸುಖವನ್ನು ಹೆಚ್ಚಿಸುವ ಅತಿ ಸುಂದರವಾದ ಶಯ್ಕೆಯನ್ನು 
ಆಶ್ರಯಿಸಿ, ಪರಮ ಸೌಂದರ್ಯನಿಧಿಯಾದ ತನ್ನ ಪ್ರಿಯತಮ 
ನೊಡನೆ ಇರುತ್ತಿದ್ದ ದೇವಹೂತಿಗೆ ಆ ಕಾಲದ ಪರಿವೆ ಸ್ವಲ್ಪವೂ 
ಉಂಟಾಗಲಿಲ್ಲ ॥ ೪೫ ॥ ಹೀಗೆ ರಮಿಸುತ್ತಾ ಆ ದಂಪತಿಗಳು 
ತಮ್ಮ ಯೋಗಬಲದಿಂದ ನೂರಾರುವರ್ಷಗಳ ಕಾಲ ವಿಹರಿಸು 
ತ್ರಿದ್ದರೂ ಅವರಿಗೆ ಆ ಕಾಲವು ಅತಿ ಸ್ವಲ್ಪ ಸಮಯದಂತೆ ಕಳೆದು 
ಹೋಯಿತು. ॥ ೪೬ ॥ ಆತ್ಮಜ್ಞಾನಿಗಳಾದ ಕರ್ದಮರು ಎಲ್ಲ 
ಸಂಕಲ್ಪಗಳನ್ನು ಬಲ್ಲವರಾಗಿದ್ದರು. ದೇವಹೂತಿಯು ಸಂತಾನವನ್ನು 
ಪಡೆಯಲು ಉತ್ಸುಕಳಾಗಿರುವುದನ್ನು ಗಮನಿಸಿ, ಹಾಗೆಯೇ ಭಗ 
ವಂತನ ಆದೇಶವನ್ನು ಸ್ಮರಿಸಿಕೊಂಡು, ಅವರು ತಮ್ಮ ಸ್ವರೂಪವನ್ನು 
ಒಂಭತ್ತು ಬಗೆಯಾಗಿ ವಿಭಾಗಿಸಿಕೊಂಡು ಕನ್ಯೆಯರನ್ನು ಪಡೆ 
ಯಲಿಕ್ಕಾಗಿ ಏಕಾಗ್ರಚಿತ್ರದಿಂದ ಅರ್ಧಾಂಗರೂಪದಲ್ಲಿ ತಮ್ಮ ಪತ್ನಿ 
ಯನ್ನು ಭಾವಿಸುತ್ತಾ ಆಕೆಯ ಗರ್ಭದಲ್ಲಿ ವೀರ್ಯವನ್ನು 
ಸ್ಥಾಪಿಸಿದರು. ೪೭ ॥ 


23 ಅಧ್ಯಾಯ] 


ತೃತೀಯ ಸ್ಥಂಧ 


301 


ಳೇ 


ಅತಃ ಸಾ ಸುಷುವೇ ಸದ್ಯೋ ದೇವಹೂತಿಃ ಸ್ವಿಯಃ ಪ್ರಜಾಃ | 
ಸರ್ವಾಸ್ತಾಶ್ಚಾರುಸರ್ವಾಂಗ್ಯೋ ಲೋಹಿತೋತ್ತಲಗಂಧಯಃ 
1 ೪೮ I 


ಪತಿಂ ಸಾ ಪ್ರವ್ರಜಿಷ್ಯಂತಂ ತದಾ5 ಆಲಕ್ಷೊ ಫ್ಯೀಶತೀ ಸತೀ । 
ಸ್ಮಯಮಾನಾ ವಿಕ್ಷವೇನ ಹೃದಯೇನ ವಿದೂಯತಾ 
೪೯ 


ಲಿಖಂತ್ಯಧೋಮುಖೀ ಭೂಮಿಂ ಪದಾ ನಖಮಣಿಶ್ರಿಯಾ । 
ಉವಾಚ ಲಲಿತಾಂ ವಾಚಂ ನಿರುಧ್ಯಾಶ್ರುಕಲಾಂ ಶನೈಃ 
11೫೦ ॥ 


ದೇವಹೂತಿರುವಾಚ 


ಸರ್ವಂ ತದ್ಭ್ಧಗವಾನ್ನಹ್ಯಮುಪೋವಾಹ ಪ್ರತಿಶ್ರುತಮ್‌ । 
ಅಥಾಪಿ ಮೇ ಪ್ರಪನ್ನಾಯಾ ಅಭಯಂ ದಾತುಮರ್ಹಸಿ 
11 ೫೧ 1 


ಬ್ರಹ್ಮನ್‌ ದುಹಿತೃಭಿಸ್ತುಭ್ಯಂ ವಿಮೃಗ್ಯಾಃ ಪತಯಃ ಸಮಾಃ । 
ಕಶ್ಚಿತ್ಸ್ಯಾನ್ಮೇ ವಿಶೋಕಾಯ ತ್ವಯಿ ಪ್ರವ್ರಜಿತೇ ವನಮ್‌ 
॥ ೫೨ ॥ 


ಏತಾವತಾಲಂ ಕಾಲೇನ ವ್ಯತಿಕ್ರಾಂತೇನ ಮೇ ಪ್ರಭೋ ॥ 
ಇಂದ್ರಿಯಾರ್ಥಪ್ರಸಂಗೇನ ಪರಿತ್ಯಕ್ಷಪರಾತ್ಸನ: 
1 ೫೩ 1 


ಇಂದ್ರಿಯಾರ್ಥೇಷು ಸಜ್ಜಂತ್ಕಾ ಪ್ರಸಂಗಸ್ತ್ವಯಿ ಮೇ ಕೃತಃ । 
ಅಜಾನಂತ್ಯಾ ಪರಂ ಭಾವಂ ತಥಾಪ್ಯಸ್ತ ಹನಯಾಯಮೇ 
11 ೫೪ ॥ 


ಸಂಗೋ ಯಃಸಂ ಂಸ್ಕತೇರ್ಹೇತುರಸತ್ತು ವಿಹಿತೋರಧಿಯಾ । 
ಸ ಏವ ಸಾಧುಷು ಕೃತೋ ನಿಃಹಂಗತ್ವಾಯ ಕಲ್ಪತೇ 
॥ ೫೫ ॥ 


ನೇಹ ಯತ್ಯರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೇ । 
ನ ತೀರ್ಥಪದಸೇವಾಯ್ಕೆ ಜೀವನ್ನಪಿ ಮೃತೋ ಹಿ ಸಃ 
॥ ೫೬ ॥ 


ಸಾಹಂ ಭಗವತೋ ನೂನಂ ವಂಚಿತಾ ಮಾಯಯಾ ದೃಢಮ್‌ । 
ಯತ್ರ್ರಾಂ ವಿಮುಕ್ತಿದಂ ಪ್ರಾಪ್ಯ ನ ಮುಮುಕ್ಷೇಯ ಬಂಧನಾತ್‌ 
॥೫೭॥ 


ಅದರ ಫಲವಾಗಿ ದೇವಹೂತಿಯು ಒಟ್ಟಿಗೆ ಒಂಭತ್ತುಮಂದಿ 
ಕನ್ಯೆಯರಿಗೆ ಜನ್ಮನೀಡಿದಳು. ಅವರೆಲ್ಲರೂ ಸರ್ವಾಂಗ ಸುಂದರಿ 
ಯರಾಗಿದ್ದು ಅವರ ದೇಹದಿಂದ ಕೆಂದಾವರೆಯ ಕಂಪು 
ಸೂಸುತ್ತಿತ್ತು. ॥ ೪೮ ॥ ಅದೇ ಸಮಯದಲ್ಲಿ ಶುದ್ಧ ಸ್ವಭಾವವುಳ್ಳ 
ದೇವಹೊತಿಯು ತನ್ನ ಪತಿಯಾದ ಕರ್ದಮರು ತಮ್ಮ ಹಿಂದಿನ 
ಪ್ರತಿಜ್ಞೆಯಂತೆ ಸಂನ್ಯಾಸವನ್ನು ಸ್ವೀಕರಿಸಲು ಬಯಸುತ್ತಿದ್ದಾರೆ 
ಎಂಬುದನ್ನು ಗಮನಿಸಿದಳು. ಹ ಅವಳು ಉಕ್ಕಿಬರುತ್ತಿದ್ದ ತನ್ನ 
ಕಣ್ಣೀರನ್ನು ತಡೆದುಕೊಂಡು ಮೇಲ್ಮೆಯ ಮುಗುಳುನಗುತ್ತಾ ಕಡು 
ಕಳವಳಗೊಂಡ ಮನಸ್ಸಿನಿಂದ ಸವಿಮಾತಿನಲ್ಲಿ ತನ್ನ ಪತಿಯಲ್ಲಿ 
ಮೆಲ್ಲ-ಮೆಲ್ಲನೆ ಮಾತನಾಡಿದಳು. ಆಗ ಆಕೆಯು ತಲೆಯನ್ನು ತಗ್ಗಿಸಿ 
ಕೊಂಡು ನಖಮಣಿಗಳಿಂದ ಬೆಳಗುತ್ತಿದ್ದ ಕಾಲಿನಿಂದ ನೆಲವನ್ನು 
ಕೆರೆಯುತ್ತಿದ್ದಳು. ॥ ೪೯-೫೦ ॥ 

ದೇವಹೂತಿಯು ಹೇಳಿದಳು - ಪೂಜ್ಯಪಾದರೇ ! 
ತಾವೇನೋ ಮಾಡಿದ್ದ ಪ್ರತಿಜ್ಞೆಯನ್ನು ಪೂರ್ಣವಾಗಿ ನಿಭಾಯಿಸಿ 
ಬಿಟ್ಟಿರಿ. ಆದರೂ ನಾನು ತಮ್ಮಲ್ಲಿ ಶರಣಾಗತಾಗಿದ್ದೇನೆ. ಆದ್ದರಿಂದ 
ನನಗೆ ತಾವು ಮತ್ತೊಂದು ಆಭಯಪ್ರದಾನವನ್ನು ನೀಡಬೇಕು. 
॥ ೫೧ ॥ ಬ್ರಾಹ್ಮಣೋತ್ತಮರೇ! ಈ ಕನ್ಯೆಯರಿಗೆ ಯೋಗ್ಯರಾದ 
ಪತಿಗಳನ್ನು ಹುಡುಕಬೇಕಾಗಿದೆ. ಇದಲ್ಲದೆ ತಾವು ಅರಣ್ಯಕ್ಕೆ 
ಹೊರಟುಹೋದ ಬಳಿಕ ನನ್ನ ಜನನ-ಮರಣರೂಪೀ ಶೋಕವನ್ನು 
ದೂರ ಮಾಡುವುದಕ್ಕೆ ಒಬ್ಬರು ಜೊತೆಯಲ್ಲಿರಬೇಕಲ್ಲವೇ 9 
॥ ೫೨ ॥ ಪ್ರಭುವೇ! ಇಲ್ಲಿಯವರೆಗೂ ಪರಮಾತ್ಮನಿಂದ ವಿಮುಖ 
ಳಾಗಿ, ಇಂದ್ರಿಯಗಳ ಸುಖವನ್ನು ಭೋಗಿಸುವುದರಲ್ಲಿ ಕಳೆದು 
ಹೋದ ನನ್ನ ಸಮಯವಾದರೋ ನಿರರ್ಥಕವೇ ಆಗಿದೆ. ॥ ೫೩ । 
ತಮ್ಮ ಪ ಪರಮ ಪ್ರಭಾವವನ್ನು ತಿಳಿಯದಿರುವ ಕಾರಣದಿಂದಲೇ 
ನಾನು ಇಂದ್ರಿಯವಿಷಯಗಳಲ್ಲೇ ಆಸಕ್ತಳಾಗಿದ್ದು ತಮ್ಮಲ್ಲಿ ಅನು 
ರಾಗವನ್ನು ತೋರಿಸುತ್ತಿದ್ದೆ ಆದರೆ ಅದೂ ಕೂಡ ನನ್ನ ಸಂಸಾರ 
ಭಯವನ್ನು ನೀಗಿಸುವ ಸಾಮಥ್ಯ ೯ವನ್ನು ಹೊಂದಿರಲೇ ಬೇಕು. 
॥1೫೪॥ 'ಅಜ್ಞಾನವಶದಿಂದ ಅಸಜ್ಜನರೊಡನೆ ಮಾಡಿದ ಸಹ 
ವಾಸವು ಸಂಸಾರ- ಬಂಧನಕ್ಕೆ ಕಾರಣವಾಗುತ್ತದೆ. ಅದೇ ಸಹವಾಸ 
ವನ್ನು ಸಜ್ಜನರೊಡನೆ ಮಾಡಿದ್ದೇ ಆದರೆ ಅದರಿಂದ ನಿಸ್ಪಂಗತೆ 
ಉಂಟಾಗುವುದು. ॥ ೫೫ ॥ ಈ ಪ್ರಪಂಚದಲ್ಲಿ ಕರ್ಮಗಳಿಂದ 
ಧರ್ಮಾಧರ್ಮವನ್ನು ಸಂಪಾದಿಸದಿರುವವನು, ವೈರಾಗ್ಯ ಉಂಟಾ 
ಗದವನು, ಭಗವಂತನ ಸೇವೆಯನ್ನು ಮಾಡದವನು ಬದುಕಿದ್ದರೂ 
ಸತ್ತಿರುವನಂತೆಯೇ ಸರಿ. ॥ ೫೬ ॥ ಸ್ವಾಮಿ! ಖಂಡಿತವಾಗಿ ನಾನು 
ಭಗವಂತನ ಮಾಯೆಯಿಂದ ಮೋಸಹೋಗಿರುವೆನು. ಏಕೆಂದರೆ, 
ತಮ್ಮಂತಹ ಮುಕ್ತಿಪ್ರದರಾದ ಪತಿದೇವರನ್ನು ಪಡೆದರೂ ಸಂಸಾರ 
ಬಂಧನದಿಂದ ಬಿಡುಗಡೆಯನ್ನು ಬಯಸದೆ ಹೋದೆನಲ್ಲ! ॥ ೫೭ ॥ 

ಇಪ್ತತಮೂರನೆಯ ಅಧ್ಯಾಯವು ಮುಗಿಯಿತು. ॥ ೨೩ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ವಂಧೇ 
ಕಾಪಿಲೇಯೋಪಾಖ್ಯಾನೇ ತ್ರಯೋವಿಂಶೋತಧ್ಯಾಯಃ॥ ೨೩ ॥ 


—e Qe ——— 


[1739111 A 


"562 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಇಪ್ಪತ್ತನಾಲ್ಕನೆಯ ಅಧ್ಯಾಯ 
ಭಗವಾನ್‌ ಶ್ರೀಕಪಿಲರ ಅವತಾರ 


ಮೈತ್ರೇಯ ಉವಾಚ 


ನಿರ್ವೇದವಾದಿನೀಮೇವಂ ಮನೋರ್ದುಹಿತರಂ ಮುನಿಃ । 
ದಯಾಲುಃ ಶಾಲಿನೀಮಾಹ ಶುಕ್ಸಾಭಿವ್ಯಾಹೃತಂ ಸ್ಮರನ್‌ 
॥ ೧ ॥ 
ಯಖಷಿರುವಾಚ 


ಮಾ ಖದೋ ರಾಜಪುತ್ರೀತ್ಸಮಾತ್ಸಾನಂ, ಪ್ರತ್ಯನಿಂದಿತೇ । 
ಭಗವಾಂಸ್ಟೇತಕ್ಷರೋ ಗರ್ಭಮದೂರಾತ್ತಂಪ್ರಪತ್ವ್ಯತೇ 

॥ ೨ ॥ 
ಧೃತವ್ರತಾಸಿ ಭದ್ರಂ ತೇ ದಮೇನ ನಿಯಮೇನ ಚ । 
ತಪೋದ್ರವಿಣದಾನೈಶ್ಚ ಶ್ರದ್ಧಯಾ ಚೇಶ್ಚರಂ ಭಜ 

1 ೩॥ 
ಸ ತ್ವಯಾ ರರಾಧಿತಃ ಶುಕ್ಲೋ ವಿತನ್ನನ್ನಾಮಕಂ ಯಶಃ । 
ಛೇತ್ತಾ ತೇ ಹೃದಯಗ್ರಂಥಿಮೌದರ್ಯೊ ಬ್ರಹ್ಮಭಾವನಃ 

॥ ೪॥ 

ಮೈತ್ರೇಯ ಉವಾಚ 


ದೇವಹೂತ್ಯಪಿ ಸಂದೇಶಂ ಗೌರವೇಣ ಪ್ರಜಾಪತೇಃ । 
ಸಮ್ಯಕ್‌ ಶ್ರದ್ಧಾಯ ಪುರುಷಂ ಕೂಟಸ್ವಮಭಜದ್ಗುರುಮ್‌ 

11 ೫ ॥ 
ತಸ್ಯಾಂ ಬಹುತಿಥೇ ಕಾಲೇ ಭಗವಾನ್ನಧುಸೂದನಃ I 
ಕಾರ್ದಮಂ ವೀರ್ಯಮಾಪನ್ನೋ ಜಜ್ಞೇ ಗ್ಲಿರಿವ ದಾರುಣಿ 

1 ೬ ॥ 
ಅವಾದಯಂಸ್ತದಾ ವ್ಯೋಮ್ನಿ ವಾದಿತ್ರಾಣಿ ಘನಾಫನಾಃ । 
ಗಾಯಂತಿ ತಂ ಸ್ಮಗಂಧರ್ವಾ ನೃತ್ಯಂತೃಪುರಸೋ ಮುದಾ 

॥ ೭ ॥ 
ಪೇತುಃ ಸುಮನಸೋ ದಿವ್ಯಾಃ ಖೇಚರೈರಪವರ್ಜಿತಾಃ । 
ಪ್ರಸೇದುಶ್ಚ ದಿಶಃ ಸರ್ವಾ ಅಂಭಾಂಸಿ ಚ ಮನಾಂಸಿ ಚ 

1 ೮ ॥ 
ತತ್ಯರ್ದಮಾಶ್ರಮಪದಂ ಸರಸ್ವತ್ಯಾ ಪರಿಶ್ರಿತಮ್‌ ।ಟ 
ಸ್ವಯಂಭೂಃ ಸಾಕಮೃಷಿಭಿರ್ಮರೀಚ್ಯಾದಿಭಿರಭ್ಯಯಾತ್‌ 

॥ ೯ ॥ 
ಭಗವಂತಂ ಪರಂ ಬ್ರಹ್ಮ ಸತ್ತೇನಾಂಶೇನ ಶತ್ರುಹನ್‌ । 
ತತ್ತ್ವಸಂಖ್ಯಾನವಿಜ್ಞಪೆ ಕ್ಯ ಜಾತಂ ವಿದ್ವಾನಜಃ ಸ್ಪಧಾಟ್‌ 

1 ೧೦॥ 


[17391118 


ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ | ಗುಣಶಾಲಿನಿ 
ಯಾದ ಮನುಕುಮಾರಿ ದೇವಹೂತಿಯು ಹೀಗೆ ವೈರಾಗ್ಯದಿಂದ 
ಕೂಡಿದ ಮಾತುಗಳನ್ನು ಹೇಳಿದಾಗ ಕರುಣಾಳುಗಳಾದ ಕರ್ದಮ 
ಮುನಿಗಳು ಭಗವಾನ್‌ ಶ್ರೀವಿಷ್ಣುವಿನ ಮಾತುಗಳನ್ನು ಸ್ನರಿಸಿ 
ಕೊಂಡು, ಆಕೆಗೆ ಹೇಳಿದರು -॥ ೧॥ 

ಕರ್ದಮರು ಇಂತೆಂದರು - ನಿರ್ದೋಷಳಾದ ರಾಜ 
ಕುಮಾರಿಯೇ | ನಿನ್ನ ಬಗೆಗೆ ಹೀಗೆ ವಿಷಾದಪಟ್ಟುಕೊಳ್ಳಬೇಡ. ಅವಿ 
ನಾಶಿಯಾದ ಭಗವಾನ್‌ ಶ್ರೀಹರಿಯು ಶೀಘ್ರದಲ್ಲಿಯೇ ನಿನ್ನಗರ್ಭಕ್ಕೆ 
ದಯಮಾಡಿಸುವನು. ॥ ೨ ॥ ಪ್ರಿಯೆ! ನೀನು ಅನೇಕ ಪ್ರಕಾರದ 
ವ್ರತಗಳನ್ನು ಪಾಲಿಸಿದ್ದೀಯೆ. ಅದರಿಂದ ನಿನ್ನ ಮಂಗಳವೇ 
ಆಗುವುದು. ಈಗ ನೀನು ಸಂಯಮ, ನಿಯಮ, ತಪಸ್ಸು ದಾನಾದಿ 
ಗಳನ್ನುಮಾಡುತ್ತಾ ಶ್ರದ್ಧೆಯಿಂದ ಭಗವಂತನನ್ನುಭಜಿಸುತ್ತಿರು. ॥ ೩ ॥ 
ನೀನು ಹೀಗೆ ಆರಾಧಿಸುತ್ತಿದ್ದರೆ ಶ್ರೀಹರಿಯು ನಿನ್ನ ಗರ್ಭದಲ್ಲಿ 
ಅವತರಿಸಿ, ನನ್ನಕೀರ್ತಿಯನ್ನುಹೆಚ್ಚಿಸುವನು ಹಾಗೂ ಬ್ರಹ್ಮಜ್ಞಾನವನ್ನು 
ಉಪದೇಶಮಾಡಿ ನಿನ್ನ ಅಜ್ಞಾನದ ಗಂಟನ್ನು ಕತ್ತರಿಸಿಹಾಕುವನು. ॥ ೪ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಸಾಧುಶ್ರೇಷ್ಠನಾದ 
ವಿದುರನೇ ! ದೇವಹೂತಿಯು ಕರ್ದಮ ಪ್ರಜಾಪತಿಗಳ ಆದೇಶ 
ದಲ್ಲಿ ಗೌರವಬುದ್ಧಿ ತೋರಿ, ಪೂರ್ಣ ನಂಬಿಕೆಯಿಂದ ನಿರ್ವಿಕಾರಿ 
ಯಾದ ಜಗದ್ಗುರು ಭಗವಾನ್‌ ಶ್ರೀಹರಿಯನ್ನು ಚೆನ್ನಾಗಿ ಆರಾಧಿಸ 
ತೊಡಗಿದಳು. ॥ ೫ ॥ ಹೀಗೆ ಬಹಳ ಸಮಯ ಕಳೆಯಲು ಭಗ 
ವಾನ್‌ ಶ್ರೀಮಧುಸೂದನನು ಕರ್ದಮರ ವೀರ್ಯವನ್ನು ಆಶ್ರಯಿಸಿ 
ಕಟ್ಟಿಗೆಯಿಂದ ಅಗ್ನಿಯು ಉದ್ಭದಿಸುವಂತೆ ದೇವಹೂತಿಯ ಗರ್ಭ 
ದಿಂದ ಪ್ರಕಟನಾದನು. ॥ ೬ ॥ ಆಗ ಆಕಾಶದಲ್ಲಿ ದೇವದುಂದುಭಿ 
ಗಳು ಮೊಳಗಿದವು. ಮೋಡಗಳು ಗುಡುಗುತ್ತಾ ಅಮೃತದ ಮಳೆ 
ಯನ್ನು ಕರೆದವು. ಗಂಧರ್ವರು ಗಾನ ಮಾಡತೊಡಗಿದರು. ಅಪ್ಸರೆ 
ಯರು ಆನಂದದಿಂದ ನೃತ್ಯವಾಡತೊಡಗಿದರು. ॥ ೭ ॥ ಆಕಾಶ 
ದಿಂದ ದೇವತೆಗಳು ಹೂಮಳೆಯನ್ನು ಸುರಿಸಿದರು. ಎಲ್ಲ ದಿಕ್ಕು 
ಗಳಲ್ಲಿಯೂ ಆನಂದವು ಹರಡಿತು. ಜಲಾಶಯಗಳ ಜಲವು ನಿರ್ಮಲ 
ವಾಯಿತು. ಎಲ್ಲ ಜೀವಿಗಳ ಮನಸ್ಸು ಪ್ರಸನ್ನಗೊಂಡವು. ॥ ೮ ॥ 
ಇದೇ ಸಮಯಕ್ಕೆ ಸರಸ್ವತೀನದಿಯಿಂದ ಸುತ್ತುವರಿಯಲ್ಪಟ್ಟ ಕರ್ದ 
ಮರ ಆಶ್ರಮಕ್ಕೆ ಮರೀಚಿಯೇ ಮುಂತಾದ ಮುನಿಗಳ ಸಹಿತ 
ಶ್ರೀಬ್ರಹ್ಮದೇವರು ದಯಮಾಡಿಸಿದರು. ॥ ೯ ॥ ಎಲ್ಫೆ ಶತ್ರುದಮನ 
ವಿದುರನೇ! ಸಾಕ್ಟಾತ್‌ ಪರಬ್ರಹ್ಮ ಭಗವಾನ್‌ ಶ್ರೀವಿಷ್ಣುವೇ ಸಾಂಖ್ಯ 
ಶಾಸ್ತ್ರವನ್ನು ಪ್ರವರ್ತನೆ ಮಾಡಲು ತನ್ನ ಪರಿಶುದ್ಧ ಸತ್ತ್ಯಮಯವಾದ 
ಅಂಶದಿಂದ ಅಲ್ಲಿ ಅವತರಿಸಿರುವನು ಎಂಬುದು ಸ್ವಯಂಸಿದ್ದ 
ಜ್ಞಾನದಿಂದ ಸಂಪನ್ನರೂ ಜನ್ಮರಹಿತರೂ ಆದ ಬ್ರಹ್ಮದೇವರಿಗೆ 
ಸ್ಪಷ್ಟವಾಗಿ ತಿಳಿದುಬಂದಿತ್ತು. ॥ ೧೦ ॥ 


24 ಅಧ್ಯಾಯ] 


ಸಭಾಜಯನ್‌ ವಿಶುದ್ಧೇನ ಚೇತಸಾ ತಚ್ಛಿಕೀರ್ಷಿತಮ್‌ । 
ಪ್ರಹೃಷ್ಯಮಾಣೈರಸುಭಿಃ ಕರ್ದಮಂ ಚೇದಮಭ್ಯಧಾತ್‌ 
nu ೧೧॥ 
ಬ್ರಹ್ಮೋವಾಚ 
ತ್ವಯಾ ಮೇಠಪಚಿತಿಸ್ತಾತ ಕಲ್ಪಿತಾ ನಿರ್ವ್ಯಲೀಕತಃ । 
ಯನ್ನೇ ಸಂಜಗೃಹೇ ವಾಕ್ಯಂ ಭವಾನ್ಮಾನದ ಮಾನಯನ್‌ 
11 ೧೨॥ 
ಏತಾವತ್ಯೇವ ಶುಶ್ರೂಷಾ ಕಾರ್ಯಾ ಪಿತರಿ ಪುತ್ರಕ್ಕೆ: । 
ಬಾಢಮಿತ್ಯನುಮನ್ಯೇತ ಗೌರವೇಣ ಗುರೋರ್ವಚಃ 
1೧೩॥ 
ಇಮಾ ದುಹಿತರಃ ಸಭ್ಯ ತವ ವತ್ಸ ಸುಮಧ್ಯಮಾಃ । 
ಸರ್ಗಮೇತಂ ಪ್ರಭಾವೈಃ ಸ್ವೈರ್ಬ್ಬಂಹಯಿಪಷ್ಯಂತ್ಯನೇಕಧಾ 
॥ ೧೪ ॥ 
ಅತಸ್ಪ್ಯಮೃಷಿಮುಖ್ಯೇಭ್ಯೋ ಯಥಾಶೀಲಂ ಯಥಾರುಚಿ । 
ಆತ್ಮಜಾಃ ಪರಿದೇಹ್ಯದ್ಯ ವಿಸ್ತೃಣೀಹಿ ಯಶೋ ಭುವಿ 
॥ ೧೫ ॥ 
ವೇದಾಹಮಾದ್ಯಂ ಪುರುಷಮಮೇರ್ಣಂ ಸ್ವಮಾಯಯಾ I 
ಭೂತಾನಾಂ ಶೇವಧಿಂ ದೇಹಂ ಬಿಭ್ರಾಣಂ ಕಪಿಲಂ ಮುನೇ 
॥ O೬ ॥ 
ಜ್ಞಾನವಿಜ್ಞಾನಯೋಗೇನ ಕರ್ಮಣಾಮುದ್ಧರಂಜಟಾಃ । 
ಹಿರಣ್ಯಕೇಶಃ ಪದ್ಮಾಕ್ಷ್ಯ. ಪದ್ಮಮುದ್ರಾಪದಾಂಬುಜಃ 
ಕ ॥1 ೧೭ ॥ 
ಏಷ ಮಾನವಿ ತೇ ಗರ್ಭಂ ಪ್ರವಿಷ್ಣು ಕೈಟಭಾರ್ದನಃ । 
ಅವಿದ್ಯಾಸಂಶಯಗ್ರಂಥಿಂ ಛಿತ್ತ್ವಾ ಗಾಂ ವಿಚರಿಷ್ಯತಿ 
॥ ೧೮ ॥ 
ಅಯಂ ಸಿದ್ಧ್ದಗಣಾಧೀಶ: ಸಾಂಖ್ಯಾಚಾರ್ಯೈಃ ಸುಸಮ್ಮತಃ । 
ಲೋಕೇ ಕಪಿಲ ಇತ್ಯಾಖ್ಯಾಂ ಗಂತಾ ತೇ ಕೀರ್ತಿವರ್ಧನಃ 
॥1೧೯॥ 
ಮೈತ್ರೇಯ ಉವಾಚ 
ತಾವಾಶ್ವಾಸ್ಯ ಜಗತ್ತ ಕುಮಾರೈ: ಸಹನಾರದಃ | 
ಹಂಸೋ 'ಹಂಸೇನ ಯಾನೇನ ತ್ರಿಧಾಮಪರಮಂ ಯಯಾ 
॥ ೨೦ 1 
ಗತೇ ಶತದ್ಭತೌ ಕ್ಷತ್ತಃ ಕರ್ದಮಸ್ತೇನ ಚೋದಿತಃ । 
ಯಥೋದಿತಂ ಸ್ವದುಹಿತ್ಛಃ ಪ್ರಾದಾದ್ದಿಫ್ಷಸ್ಪಜಾಂ ತತಃ 
॥ ೨೧ ॥ 
ಮರೀಚಯೇ ಕಲಾಂ ಪ್ರಾದಾದನಸೂಯಾಮಥಾತ್ರಯೇ । 


ಶ್ರ ದ್ಲಾಮಂಗಿರಸೇ5 ಯಚ್ಛತ್ತುಲಸ್ಟ್ಯಾ ಯ ಹವಿರ್ಭುವಮ್‌ 
॥ ೨೨ ॥ 


[1739111 0 


ತೃತೀಯ ಸ್ಕಂಧ 


-863 


ಆದ್ದರಿಂದ ಭಗವಂತನು ಮಾಡಬೇಕೆಂದಿದ್ದ ಕಾರ್ಯವನ್ನು 
ಅವರು ವಿಶುದ್ಧವಾದ ಚಿತ್ತದಿಂದ ಅಭಿನಂದನೆ ಮಾಡುತ್ತಾ, 
ಆದರಿಸುತ್ತಾ, ತಮ್ಮ ಎಲ್ಲ ಇಂದ್ರಿಯಗಳಿಂದಲೂ ಪ್ರಸನ್ನತೆಯನ್ನು 
ಪ್ರಕಟಿಸುತ್ತಾ ಕರ್ದಮರನ್ನು ಕುರಿತು ಇಂತೆಂದರು -|॥ ೧೧ ॥ 

ಶ್ರೀಬ್ರಹ್ಮದೇವರು ಹೇಳಿದರು - ವತ್ಸ ಕರ್ದಮ! ಬೇರೆ 
ಯವರಿಗೆ ಮಾನವನ್ನು ಕೊಡುವವನೇ | ನೀನು ನನ್ನನ್ನು ಸಮ್ಮಾ 
ನಿಸುತ್ತಾ, ನನ್ನ ಆಜ್ಞೆಯನ್ನು ಪಾಲಿಸಿರುವೆ. ಇದರಿಂದ ನಿನ್ನ ನಿಷ್ಠಪಟ 
ಭಾವದಿಂದ ನನ್ನ ಪೂಜೆಯನ್ನು ಸಲ್ಲಿಸಿರುವೆ. ॥ ೧೨॥ ಮಕ್ಕಳಾ 
ದವರು - “ಏನಪ್ಪಣೆ ' ಎಂದು ಹೇಳಿ ಅತ್ಯಂತ ಆದರದಿಂದ ಅವನ 
ಆಣತಿಯನ್ನು ಪಾಲಿಸುವುದೇ ತಂದೆಗೆ ಸಲ್ಲಿಸಬೇಕಾದ ಅತ್ಯಂತ 
ಶ್ರೇಷ್ಠವಾದ ಸೇವೆಯಾಗಿದೆ. ॥ ೧೩ ॥ ಮಗು | ನೀನು ಸಭ್ಯನಾಗಿ 
ರುವೆ. ನಿನ್ನ ಸುಂದರಿಯರಾದ ಈ ಕನ್ಯೆಯರು ತಮ್ಮ ವಂಶ 
ಸಂತತಿಗಳ ಮೂಲಕ ಈ ಸೃಷ್ಟಿಯನ್ನು "ಆನೆ ಪ್ರಕಾರದಿಂದ 
ಹೆಚ್ಚಿಸುವರು. ॥ ೧೪ ॥ ಈಗ ನೀನು ಈ Ra ಮುಂತಾದ 
ಮುನಿವರ್ಯರಿಗೆ ಇವರ ಸ್ವಭಾವ ಮತ್ತು ರುಚಿಗಳಿಗೆ ತಕ್ಕಂತೆ ನಿನ್ನ 
ಕನ್ಯೆಯರನ್ನು ವಿವಾಹಮಾಡಿಕೊಟ್ಟು ಪ್ರಪಂಚದಲ್ಲಿ ಸತ್ಕೀರ್ತಿಯನ್ನು 
ಹರಡುವವನಾಗು. ॥ ೧೫॥ ಮುಖವರ್ಯನೇ ಸಮಸ್ತ ಪ್ರಾಣಿ 
ಗಳಿಗೂ ನಿಧಿಯಾಗಿ, ಅವರ ಅಭೀಷ್ಟಗಳನ್ನು ಈಡೇರಿಸುವ ಆ 
ಆದಿಪುರುಷನಾದ ಶ್ರೀಮನ್ನಾರಾಯಣನೇ ಈಗ ತನ್ನ ಯೋಗ 
ಮಾಯೆಯಿಂದ ಕಪಿಲನೆಂಬ ಹೆಸರಿನಿಂದ ಅವತರಿಸಿರುವನು. 
॥ ೧೬ ॥ (ಮತ್ತೆ ದೇವಹೂತಿಗೆ ಹೇಳಿದರು -) ರಾಜಕುಮಾರಿ | 
ಹೊನ್ನಿನಂತೆ ಹೊಳೆಯುವ ಕೇಶಗಳಿಂದಲೂ, ತಾವರೆ ಹೂವಿನಂತೆ 
ಕಂಗೊಳಿಸುವ ಕಣ್ಣುಗಳಿಂದಲೂ, ಪದ್ಮಾಂಕಿತವಾದ ಪದಾರವಿಂದ 
ಗಳಿಂದಲೂ ಕೂಡಿ, ಶಿಶುರೂಪದಿಂದ ಕೈಟಭಾರಿಯಾದ ಶ್ರೀಮಹಾ 
ವಿಷ್ಣುವೇ ಜ್ಞಾ ನ-ವಿಜ್ಞಾ ನಗಳ ಮೂಲಕ ಕರ್ಮಗಳ ವಾಸನೆಯನ್ನು 
ನಿರ್ಮೂಲಗೊಳಿಸಲು ನಿನ್ನ ಗರ್ಭದಲ್ಲಿ ಪ್ರವೇಶಿಸಿರುವನು. 
ಈತನು ಅವಿದ್ಯೆಯಿಂದುಂಟಾದ ಮೋಹದ ಗಂಟನ್ನು ಕತ್ತರಿಸಿ, 
ಭೂಮಿಯಲ್ಲಿ ಯಥೇಚ್ಛವಾಗಿ ಸಂಚರಿಸುವನು. ॥ ೧೭-೧೮ ॥ 
ಇವನು ಸಿದ್ಧ೦ಿಗೂ, ಸಾಂಖ್ಯಾಚಾರ್ಯರಿಗೂ ಸಮ್ಮಾನಯೋಗ್ಯ 
ನಾಗುವನು. "ಪಲ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಲೊಕದಲ್ಲಿ 
ನಿನ್ನ ಜಸ ಹೆಚ್ಚಿಸುವನು. ॥೧೯॥ 

ಮೈತ್ರೇಯರು "ಹೇಳುತ್ತಾರೆ - ವಿದುರನೇ! ಜಗತ್ತನ್ನು 

ಜತ ಶ್ರೀಬ್ರಹ್ಮದೇವರು ಅವರಿಬರಿಗೂ ಹೀಗೆ ಸಂತೈಸಿ “ಸನ 
ಕಾದಿಗಳನ್ನೂ ನಾರದರನ್ನೂ ಜೊತೆಗೂಡಿ ಹಂಸುಕೊಡರಾಗಿ 
ತಮ್ಮ ಬ್ರಹ್ಮಲೋಕಕ್ಕೆ ಹೊರಟುಹೋದರು. ॥ ೨೦ ॥ ಶ್ರೀಬ್ರಹ್ಟ 
ದೇವರು ಹೋದಬಳಿಕ ಕರ್ದಮರು ಅವರ ಅಪ್ಪಣೆಯಂತೆ 
ಮರೀಚಿಗಳೇ ಮುಂತಾದ ಪ್ರಜಾಪತಿಗಳಿಗೆ ತಮ್ಮ ಕನ್ಯೆಯರನ್ನು 
ಕೊಟ್ಟುವಿವಾಹ ಮಾಡಿದರು. ॥ ೨೧ ॥ ಅವರು ತಮ್ಮಕನ್ಯಾಮಣಿ 
ಗಳಲ್ಲಿ 'ಕಲಾ' ಎಂಬಾಕೆಯನ್ನು ಮರೀಚಿ ಮಹರ್ಷಿಗಳಿಗೂ, 
“ಅನಸೂಯೆ ಯನ್ನು ಅತ್ರಿಗಳಿಗೂ, “ಶ್ರದ್ಧೆಯನ್ನು ಅಂಗೀರಸರಿಗೂ, 
“ಹವಿರ್ಭೂ' ಎಂಬಾಕೆಯನ್ನು ಪುಲಸ್ನಧಿಗೂ ಕೊಟ್ಟು ವಿವಾಹ 
ಮಾಡಿದರು. ॥ ೨೨ ॥ 


386 


ಪುಲಹಾಯ ಗತಿಂ ಯುಕ್ತಾಂ ಕ್ರತವೇ ಚ ಕ್ರಿಯಾಂ ಸತೀಮ್‌ । 
ಖ್ಯಾತಿಂ ಚ ಭೃಗವೇ5 ಯಚ್ಛದ್ದಹಿಷ್ಕಾಯಾಪೃರುಂಧತೀಮ್‌ 
i ೨೩ ॥ 
ಅಥರ್ವಣೇತದದಾಚ್ಛಾಂತಿಂ ಯಯಾ ಯಜ್ಞೋ ವಿತನ್ಠತೇ । 
ವಿಪ್ರರ್ಷಭಾನ್ಯತೋದ್ವಾಹಾನ್ನದಾರಾನ್ಸಮಲಾಲಯತ್‌ 
॥ ೨೪॥ 
ತತಸ್ತ ಯಹಷಯಃ ಕ್ಷತ್ತಃ ಕೃತದಾರಾ ನಿಮಂತ್ರ್ಯತಮ್‌ । 
ಪ್ರಾತಿಷ್ಠನ್ನಂದಿಮಾಪನ್ನಾಃ ಸಂ ಸ್ವಮಾಶ್ರಮಮಂಡಲಮ್‌ 
Il ೨೫ ॥ 
ಸಚಾಮೇರ್ಣಂ ತ್ರಿಯುಗಮಾಜ್ಞಾಯ ವಿಬುಧರ್ಷಭಮ್‌ । 


ವಿವಿಕ್ತ ಉಪಸಂಗಮ್ಮ ಪ್ರಣಮ್ಯ ಸಮಭಾಷತ 
I ೨೬ ॥ 


ಅಹೋ ಪಾಪಚ್ಯಮಾನಾನಾಂ ನಿರಯೇ ಸ್ವೈರಮಂಗಲೈ: । 
ಕಾಲೇನ ಭೂಯಸಾ ನೂನಂ ಪ್ರಸೀದಂತೀಹ ದೇವತಾಃ 


॥ ೨೭ 
ಬಹುಜನೃವಿಪಕ್ವೇನ ಸಮ್ಯಗ್ಯೋಗಸಮಾಧಿನಾ | 
ದ್ರಷ್ಟುಂ ಯತಂತೇ ಯತಯಃ ಶೂನ್ಯಾಗಾರೇಷು ಯತ್ತದಮ್‌ 

u ೨೮ ॥ 


ಸ ಏವ ಭಗವಾನದ್ಯ ಹೇಲನಂ ನಗಣಯ್ಯ ನಃ । 
ಗೃಹೇಷು ಜಾತೋ ಗ್ರಾಮ್ಯಾಣಾಂ ಯಃ ಸ್ವಾನಾಂ ಪಕ್ಷಪೋಷಣಃ 
॥೨೯॥ 


ಸ್ವೀಯಂ ವಾಕ್ಕಮೃತಂ ಕರ್ತುಮಮೇರ್ಣೋ ಸಿ ಮೇ ಗೃಹೇ I 
ಚಿಕೀರ್ಷುರ್ಭಗವಾನ್‌ ಜ್ಞಾನಂ ಭಕ್ತಾನಾಂ ಮಾನವರ್ಧನಃ 
॥1೩೦॥ 


ತಾನ್ಯೇವ ತೇ5ಭಿರೂಪಾಣಿ ರೂಪಾಣಿ ಭಗವಂಸ್ತವ | 
ಯಾನಿ ಯಾನಿ ಚ ರೋಚಂತೇ ಸ್ವಜನಾನಾಮರೂಪಿಣಃ 
೩0 1 
ತ್ಯಾ ಸೂರಿಭಿಸ್ತತ್ತ್ವಬುಭುತ್ತಯಾದ್ದಾ 
ಸದಾಭಿವಾದಾರ್ಹಣಪಾದಪೀಠಮ್‌ I 
ಐಶ್ಚರ್ಯವೈರಾಗ್ಯಯಶೋ5 ವಬೋದಧ- 
ವೀರ್ಯಶ್ರಿಯಾ ಪೂರ್ತಮಹಂ ಪ್ರಪದ್ಯೇ 


ಪರಂ ಪ್ರಧಾನಂ ಪುರುಷಂ ಮಹಾಂತಂ 
ಕಾಲಂ ಕವಿಂ ತ್ರಿವೃತಂ ಲೋಕಪಾಲಮ್‌ । 

ಆತ್ಮಾನುಭೂತ್ಯಾನುಗತಪ್ರಪಂಚಂ 
ಸ್ವಚ್ಛಂದಶಕ್ತಿಂ  ಕಪಿಲಂ 


॥೩೨॥ 


ಪ್ರಪದ್ಯೇ ॥೩೩॥ 


[1739111 0 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಮಹರ್ಷಿ ಪುಲಹರಿಗೆ ಅನುರೂಪಳಾದ "ಗತಿ' ಎಂಬ ಕನ್ಯೆ 
ಯನ್ನೂ ಕ್ರತುವಿಗೆ ಸಾದ್ವೀಮಣಿಯಾದ ಕ್ರಿಯೆ' ಎಂಬುವಳನ್ನೂ 
ಭೃಗು ಮಹರ್ಷಿಗಳಿಗೆ 'ಖ್ಯಾತಿ' ಎಂಬಾಕೆಯನ್ನೂ ಮಹರ್ಷಿ 
ವಸಿಷ್ಠರಿಗೆ "ಅರುಂಧತಿ'ಯನ್ನೂ ವಿವಾಹ ಮಾಡಿಕೊಟ್ಟರು. 
॥ ೨೩ ॥ ಅಥರ್ವಾ ಮಹರ್ಷಿಗಳಿಗೆ ಯಜ್ಞಕ್ಷರ್ಮವನ್ನು ವಿಸ್ತ 
ರಿಸುವ "ಶಾಂತಿ' ಎಂಬ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿದರು. 
ಕರ್ದಮರು ವಿವಾಹಿತರಾದ ಮಹರ್ಷಿಗಳನ್ನೂ ಅವರ ಪತ್ನಿ 
ಯರನ್ನೂ ಪ್ರೀತಿಯಿಂದ ತುಂಬಾ ಸತ್ಕಾರಮಾಡಿದರು. ॥ ೨೪ ॥ 
ವಿದುರನೇ | ಹೀಗೆ ವಿವಾಹಮಾಡಿಕೊಂಡ ಆ ಮಹರ್ಷಿಗಳೆಲ್ಲರೂ 
ಕರ್ದಮರ ಅನುಮತಿಯನ್ನು ಪಡೆದು ಪರಮಾನಂದದಿಂದ 
ತಮ್ಮ-ತಮ್ಮ ಆಶ್ರಮಗಳಿಗೆ ಹೊರಟುಹೋದರು. ॥ ೨೫ ॥ 

ದೇವಾಧಿದೇವನಾದ ಸಾಕ್ಟಾತ್‌ ಶ್ರೀಹರಿಯೇ ತಮ್ಮ ಮನೆ 
ಯಲ್ಲಿ ಅವತರಿಸಿರುವುದನ್ನು ಗಮನಿಸಿ ಕರ್ದಮರು ಏಕಾಂತದಲ್ಲಿ 
ಅವನ ಬಳಿಗೆ ಹೋಗಿ, ಅವನಿಗೆ ನಮಸ್ಕರಿಸಿ ಇಂತೆಂದರು - 
॥ ೨೬ ॥ ಆಹಾ! ನನ್ನದು ಎಂತಹ ಪುಣ್ಯ ! ತಮ್ಮ ಪಾಪಕರ್ಮಗಳ 
ಫಲವಾಗಿ ಈ ದುಖುಮಯ ಪ್ರಪಂಚದಲ್ಲಿ ನಾನಾ ಪ್ರಕಾರದ 
ಪೀಡೆಗಳನ್ನು ಅನುಭವಿಸುತ್ತಿರುವ ಮನುಷ್ಯರ ಮೇಲೆ ದೇವತೆಗಳು 
ಪ್ರಸನ್ನರಾಗಬೇಕಾದರೆ ಬಹಳ ಸಮಯಬೇಕು. ॥ ೨೭ ॥ ಆದರೆ 
ಯಾರ ಸ್ವರೂಪವನ್ನು ಯೋಗಿಜನರು ಅನೇಕ ಜನ್ಮಗಳ ಸಾಧನೆ 
ಯಿಂದ ಸುದ್ಧಢವಾದ ಸಮಾಧಿಯ ಮೂಲಕ ಏಕಾಂತದಲ್ಲಿ 
ನೋಡಲು ಪ್ರಯತ್ನಿಸುವರೋ ಅಂತಹ ತನ್ನ ಭಕ್ತರನ್ನು ರಕ್ಷಿಸು 
ತಿರುವ ಶ್ರೀಹರಿಯು ನಭ ವಿಷಯಲೋಲುಪರ ಮೂಲಕ 
ಅಗುವ ತನ್ನ ಅವಜ್ಞತೆಯನ್ನು ಸ್ವಲ್ಪವೂ ಲೆಕ್ಕಿಸದೆ ಇಂದು ನಮ್ಮ 
ಮನೆಯಲ್ಲಿ ಅವತರಸಿದ್ದಾನಲ್ಲ ॥ ೨೮- ೨೯ ॥ ಸ್ವಾಮಿಯೇ! 
ನೀನು ನಿಜವಾಗಿಯೂ ನಿನ್ನ ಭಕ್ತರ ಮಾನವನ್ನು 'ಹೆಚ್ಚಿಸುವವ 
ನಾಗಿರುವೆ. ನೀನು ನಿನ್ನ ವಾಕ್ಯ ವನ್ನು ಸತ್ಯ ವಾಗಿಸಲೋಸುಗ' ಮತ್ತು 
ಸಾಂಖ್ಯಯೋಗವನ್ನು ಉಪ ಪದೇಶಮಾಡುವುದಕ್ಕಾಗಿಯೇ ನಮ್ಮಲ್ಲಿ 
ಅವತರಿಸಿರುವೆ. || ೩೦ ॥ ಭಗವಂತಾ! ನೀನು ಪ್ರಾಕೃತರೂಪ 
ರಹಿತನಾಗಿರುವೆ. ನಿನ್ನ ಚತುರ್ಭುಜಾದಿ ಅಲೌಕಿಕ ರೂಪಗಳೇ 
ನಿನಗೆ ಯೋಗ್ಯವಾಗಿವೆ. ಆದರೆ ನಿನ್ನ ಸ್ವಜನರಾದ ಭಕ್ತರಿಗೆ ರುಚಿ 
ಸುವ ಮನುಷ್ಯರೂಪಗಳೇ ನಿನಗೂ ಪ್ರಿಯವಾಗಿ ಅವನ್ನು 
ಧರಿಸುತ್ತೀಯೆ ॥ ೩೧ ॥ ನಿನ್ನ ಪಾದಪೀಠವು ತತ್ತ ಎಜ್ನಾನೇಚ್ಛು 
ಗಳಾದ ವಿದ್ವಾಂಸರಿಂದ ಸರ್ವದಾ ವಂದನೀಯವಾಗಿದೆ. ಹಾಗೂ 
ನೀನು ಐಶ್ವರ್ಯ, ವೈರಾಗ್ಯ, ಯಶ, ಜ್ಞಾನ, ವೀರ್ಯ, ಶ್ರೀ - 
ಹೀಗೆ ಆರು ಐಶ್ವರ್ಯಗಳಿಂದ ಪೂರ್ಣನಾಗಿರುವೆ. ನಾನು ನಿನಗೆ 
ಶರಣಾಗಿದ್ದೇನೆ. ॥ ೩೨ ॥ ಭಗವಂತನೇ! ನೀನು ಸಾಕ್ಟಾತ್‌ ಪರ 
ಬ್ರಹ್ಮನಾಗಿರುವೆ. ಎಲ್ಲ ಶಕ್ತಿಗಳು ನಿನ್ನ ಅಧೀನವಾಗಿವೆ. ಪ್ರಕೃತಿ, 
ಪುರುಷ, ಮಹತ್ತತ್ವ, ಕಾಲ, ತ್ರಿವಿಧ ಅಹಂಕಾರ, ಸಮಸ್ಯ 
ಲೋಕಗಳು ಮತ್ತು ಲೋಕಪಾಲರ ರೂಪದಲ್ಲಿ ನೀನೇ ಪ್ರಕಟನಾಗಿ 
ರುವೆ. ಸರ್ವಜ್ಞಪ। ಪರಮಾತ್ಮನಾದ ನೀನೇ ಈ ಸಮಸ್ತ ಪ್ರಪಂಚವನ್ನು 
ತನ್ನ ಚೈತನ್ಯಶಕ್ತಿಯ ಮೂಲಕ ತನ್ನಲ್ಲಿ ಆಗೂ 
ಕೊಳ್ಳುವೆ. ಆದರಿಂದ ಇವೆಲ್ಲವುಗಳಿಂದಲೂ ನೀನು ಅತೀತನಾಗಿ 
ರುವ” ಇಂತಹ ಭಗವಾನ್‌ ಕಪಿಲನಾದ ನಿನ್ನನ್ನು ನಾನು ಶರಣು 
ಹೊಂದುತ್ತೇನೆ. ॥ ೩೩ ॥ 


24 ಅಧ್ಯಾಯ) 


ಆ ಸ್ಥಾಭಿಪೃಚ್ಛೇನದ್ಯ ಪತಿಂ ಪ್ರಜಾನಾಂ 
ತ್ವಯಾವತೀರ್ಣಾರ್ಣ ಉತಾಪ್ಪಕಾಮಃ । 
ಪರಿವ್ರಜತ್ತದವೀಮಾಸ್ಸಿತೋತಹಂ 
ಚರಿಷ್ಯೇ ತ್ಹಾಂ ಹೃದಿ ಯುಂಜನ್ವಿಶೋಕಃ ॥೩೪॥ 


ಶ್ರೀಭಗವಾನುವಾಚ 


ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಕಲೌಹೇ । 
ಅಥಾಜನಿ ಮಯಾ ತುಭ್ಯಂ ಯದವೋಚಮೃತಂ ಮುನೇ 
1 ೩೫ ॥ 


ಏತನ್ಮೇ ಜನ್ಮ ಲೋಕೇಶಸ್ಥಿನ್ನುಮುಕ್ಟೂಣಾಂ ದುರಾಶಯಾತ್‌ । 
ಪ್ರಸಂಖ್ಯಾನಾಯ ತತ್ತಾ ನಾಂ ಸಮೃತಾಯಾತ್ಮದರ್ಶನೇ 


11೩೬ 


ಏಷ ಆತ್ಮಪಥೋತವ್ಯಕ್ತೋ ನಷ್ಟ ಕಾಲೇನ ಭೂಯಸಾ । 
ತಂ ಪ್ರವರ್ತಯಿತುಂ ದೇಹಮಿಮಂ ವಿದ್ಧಿಮಯಾ ಭೃತಮ್‌ 
11೩೩! 


ಗಚ್ಛಕಾಮಂ ಮಯಾ ಪೃಷ್ಟೋ ಮಯಿ ಸಂನ್ಯಸ್ತಕರ್ಮಣಾ [ 
ಜಿತ್ವಾ ಸುದುರ್ಜಯಂ ಮೃತ್ಯುಮಮೃತತ್ವಾಯ ಮಾಂ ಭಜ 


॥೩೮॥ 
ಮಾಮಾತ್ಮಾನಂ ಸ್ಹಯಂಜ್ಯೋತಿಃ ಸರ್ವಭೂತಗುಹಾಶಯಮ್‌ । 
ಆತ್ಮನ್ಯೇವಾತ್ಮನಾ ವೀಕ್ಷ್ಯ ವಿಶೋಕೋತಭಯಮೃಚ್ಚಸ 

1೩೯ 


ಮಾತ್ರ ಆಧ್ಯಾತ್ಮಿಕೀಂ ವಿದ್ಯಾಂ ಶಮನೀಂ ಸರ್ವಕರ್ಮಣಾಮ್‌ । 


ವತರಿಷ್ಯೇ ಯಯಾ ಚಾಸೌ ಭಯಂ ಚಾತಿತರಿಷ್ಯತಿ 


11 ೪೦ I 
ಮೈತ್ರೇಯ ಉವಾಚ 


ಏವಂ ಸಮುದಿತಸ್ಟೇನ ಕಪಿಲೇನ ಪ್ರಜಾಪತಿಃ । 
ದಕ್ಕಿಣೀಕೃತ್ಯ ತಂ ಪ್ರೀತೋ ವನಮೇವ ಜಗಾಮ ಹ 

ಬ. ಲಲಿ 
॥ ೪೧ ॥ 


ವ್ರತಂ ಸ ಆಸ್ಥಿತೋ ಮೌನಮಾತ್ಮೈಕಶರಣೋ ಮುನಿಃ । 
ನಿಃಸಂಗೋ ವ್ಯಚರತ್ಕೋಣೀಮನಗ್ಗಿರನಿಕೇತನ: 
u ೪೨ ॥ 


ಮನೋ ಬ್ರಹ್ಮಣಿ ಯುಂಜಾನೋ ಯತ್ತತದಸತಃ ಪರಮ್‌ । 


ಗುಣಾವಭಾಸೇ ವಿಗುಣ ಏಕಭಕಾ ್ಯನುಭಾವಿತೇ 
॥ ೪೩ 1 


ತೃತೀಯ ಸೃ್ಪಂಧ 


306: 


ಸ್ವಾಮಿ | ನಿನ್ನ ಕೃಪೆಯಿಂದ ನಾನು ಮೂರೂ ಖಣಗಳಿಂದ 
ಮುಕ್ತನಾಗಿರುವೆ. ನನ್ನ ಎಲ್ಲ ಮನೋರಥಗಳೂ ಪೂರ್ಣ 
ವಾದುವು. ಇನ್ನು ನಾನು ಸಂನ್ಯಾಸಮಾರ್ಗವನ್ನು ಹಿಡಿದು ನಿನ್ನನ್ನೇ 
ಚಿಂತಿಸುತ್ತಾ ಶೋಕರಹಿತನಾಗಿ ಸಂಚರಿಸುವನು. ನೀನು ಸಮಸ್ತ 
ಪ್ರಜೆಗಳ ಒಡೆಯನಾಗಿರುವೆ. ಆದ್ದರಿಂದ ಇದಕ್ಕಾಗಿ ನಿನ್ನ ಆಜ್ಞೆ 
ಅನುಮತಿಯನ್ನು ಪ್ರಾರ್ಥಿಸುತ್ತೇನೆ. ॥ ೩೪ ॥ 

ಶ್ರೀಭಗವಂತನೆಂದನು - ಎಲ್ಫ ಮುನೀಂದ್ರನೇ| ವೈದಿಕ 
ಮತ್ತು ಲೌಕಿಕ ಎಲ್ಲ ಕರ್ಮಗಳಲ್ಲಿ ಪ್ರಪಂಚಕ್ಕಾಗಿ ನಾನು ಹೇಳಿ 
ದುದೇ ಪ್ರಮಾಣವಾಗಿದೆ. ಅದಕ್ಕಾಗಿ - "ನಾನು ನಿಮ್ಮಲ್ಲಿ ಅವತರಿ 
ಸುವೆ' ಎಂದು ಹೇಳಿದುದನ್ನು ಸತ್ಯವಾಗಿಸಲೆಂದೇ ನಾನು ಇಲ್ಲಿ 
ಅವತರಿಸಿರುವೆನು. ॥ ೩೫ ॥ ಅಂತೆಯೇ ಲಿಂಗಶರೀರದಿಂದ 
ಬಿಡುಗಡೆಹೊಂದುವ ಬಯಕೆಯುಳ್ಳ ಮುನಿಗಳಿಗೆ ಆತ್ಮ ದರ್ಶನಕ್ಕೆ 
ಉಪಯೋಗವಾಗುವ ಪ್ರಕೃತಿಯೇ ಮುಂತಾದ ತತ್ತ್ವಗಳನ್ನು 
ವಿವೇಚನೆ ಮಾಡುವುದಕ್ಕಾಗಿಯೂ ನನ್ನ ಈ ಅವತಾರವಾಗಿದೆ. 
॥ ೩೬ ॥ ಆತ್ಮಜ್ಞಾನದ ಸೂಕ್ಷ್ಮವಾದ ಈ ಮಾರ್ಗವು ಬಹಳ ಕಾಲ 
ದಿಂದಲೂ ಲುಪ್ತವಾಗಿಬಿಟ್ಟಿದೆ. ಅದನ್ನು ಮತ್ತೆ ಪ್ರವರ್ತನೆ ಮಾಡು 
ವುದಕ್ಕಾಗಿಯೇ ನಾನು ಈ ಶರೀರವನ್ನು ಧರಿಸಿರುವೆನು ಎಂದು 
ತಿಳಿ. ॥ ೩೭ ॥ ಮುನಿವರ್ಯನೇ!। ನಾನು ಅನುಮತಿಯನ್ನು 
ನೀಡಿರುವೆನು. ನೀನು ನಿನ್ನ ಇಷ್ಟಾನುಸಾರವಾಗಿ ಹೋಗಬಹುದು. 
ಸಮಸ್ತ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆಮಾಡುತ್ತಾ, ದುರ್ಜಯ 
ವಾದ ಮೃತ್ಯುವನ್ನು ಗೆದ್ದುಕೊಂಡು ಮೋಕ್ಟವನ್ನು ಪಡೆಯುವು 
ದಕ್ಕಾಗಿ ನನ್ನನ್ನು ಭಜಿಸುತ್ತಾ ಇರು. ॥ ೩೮ ॥ ನಾನು ಸ್ವಯಂ 
ಪ್ರಕಾಶನೂ, ಸಮಸ್ತ ಜೀವರ ಅಂತಃಕರಣದಲ್ಲಿ ವಾಸಿಸುವ 
ಪರಮಾತ್ಮನೇ ಆಗಿರುವೆ. ಆದ್ದರಿಂದ ನೀನು ವಿಶುದ್ಧಬುದ್ಧಿಯ 
ಮೂಲಕ ನಿನ್ನ ಅಂತಃಕರಣದಲ್ಲಿ ನನ್ನನ್ನು ಸಾಕ್ಟಾತ್ಮರಿಸಿಕೊಂಡಾಗ 
ಎಲ್ಲ ರೀತಿಯ ಶೋಕಗಳಿಂದ ಬಿಡುಗಡೆಹೊಂದಿ ನಿರ್ಭಯಪದ 
(ಮೋಕ್ಸ) ವನ್ನು ಪಡೆದುಕೊಳ್ಳುವೆ. ॥ ೩೯ ॥ ತಾಯಿಯಾದ ದೇವ 
ಹೂತಿಗೂ ನಾನು ಸಮಸ್ಥ ಕರ್ಮಗಳಿಂದ ಬಿಡುಗಡೆಹೊಂದುವ 
ಆತ್ಮಜ್ಞಾನವನ್ನು ಕರುಣಿಸುವೆನು. ಅದರಿಂದ ಅವಳು ಈ ಸಂಸಾರ 
ಭಯದಿಂದ ಪಾರಾಗಿಹೋಗುವಳು. ॥ ೪೦ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಭಗವಾನ್‌ ಕಪಿಲನು ಹೀಗೆ 
ಹೇಳಿದೊಡನೆ ಪ್ರಜಾಪತಿಯಾದ ಕರ್ದಮರು ಅವನನ್ನು ಪ್ರದಕ್ಷಿಣೆ 
ಗೈದು ಸಂತೋಷದಿಂದ ಕಾಡಿಗೆ ಹೊರಟುಹೋದರು. ॥ ೪೧ ॥ 

ಅಲ್ಲಿ ಅಹಿಂಸಾಮಯ ಸಂನ್ಯಾಸಧರ್ಮವನ್ನು ಪಾಲಿಸುತ್ತಾ 
ಅವರು ಏಕಮಾತ್ರ ಶ್ರೀಭಗವಂತನಲ್ಲಿ ಶರಣಾದರು. ಬಳಿಕ ಅಗ್ನಿ 
ಯನ್ನೂ ಆಶ್ರಮವನ್ನೂ ತ್ಯಜಿಸಿ ನಿಷಂಗಭಾವದಿಂದ ಭೂಮಿ 
ಯಲ್ಲಿ ಸಂಚರಿಸತೊಡಗಿದರು. ॥ ೪೨ ॥ ಯಾವಾತನು ಕಾರ್ಯ 
ಕಾರಣದಿಂದ ಅತೀತವಾಗಿರುವನೋ, ಸತ್ವ್ವಾದಿ ತ್ರಿಗುಣಗಳ 
ಪ್ರಕಾಶಕನೂ, ಗುಣಾತೀತನೂ, ಅನನ್ಯ ಭಕ್ತಿಯಿಂದಲೇ ಪ್ರತ್ಯಕ್ಷ 
ನಾಗುವನೋ ಆ ಪರಬ್ರಹ್ಮನಲ್ಲಿ ಅವರು ತಮ್ಮ ಮನವನ್ನು 
ತೊಡಗಿಸಿದರು. ॥ ೪೩ ॥ 


7866 


ನಿರಹಂಕೃತಿರ್ನಿರ್ಮಮಶ್ಚ ನಿರ್ದ್ವಂದ್ವ. ಸಮದ್ಧಕ್ಷದ್ಭಕ್‌ 
ಪ್ರತ್ಯಕ್ಕಶಾಂತಧೀರ್ಧೀರಃ ಪ್ರಶಾಂತೋರ್ಮಿರಿವೋದಧಿ: 


1 ೪೪ ॥ 
ವಾಸುದೇವೇ ಭಗವತಿ ಸರ್ವಜ್ಞೇ ಪತ್ರ್ಯಗಾತ್ಮನಿ । 
ಪರೇಣ ಭಕ್ತಿಭಾವೇನ ಲಬ್ಬಾತ್ಮಾ” ಮುಕ್ತಬಂಧನಃ 

11 ೪೫ ॥ 


ಆತ್ಮಾನಂ ಸರ್ವಭೂತೇಷು ಭಗವಂತಮವಸ್ಥಿತಮ್‌ I 


ಅಪಶ್ಯತರ್ವಭೂತಾನಿ ಭಗವತ್ಯಪಿ ಚಾತ್ಮನಿ 
I ೪೬॥ 
ಇಚ್ಛಾದ್ದೇಷವಿಹೀನೇನ ಸರ್ವತ್ರ ಸಮಚೇತಸಾ । 
ಭಗವದ್ಧಕ್ತಿಯುಕ್ತೇನ ಪ್ರಾಪ್ತಾ ಭಾಗವತೀ ಗತಿಃ 
11೪೭ I 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ಅವರು ಅಹಂಕಾರ, ಮಮತೆ ಮತ್ತು ಸುಖ-ದುಖಾದಿ 
ದ್ವಂದ್ವಗಳಿಂದ ಬಿಡುಗಡೆಹೊಂದಿ, ಸಮದರ್ಶಿಯಾಗಿ, ಎಲ್ಲದರಲ್ಲಿ 
ತನ್ನ ಆತ್ಮವನ್ನೇ ನೋಡತೊಡಗಿದರು. ಅವರ ಬುದ್ಧಿ ಅಂತ 
ರ್ಮುಖಿಯೂ, ಶಾಂತವೂ ಆಯಿತು. ಆಗ ಧೀರರಾದ ಕರ್ದ 
ಮರು ಪ್ರಶಾಂತವೂ, ಗಂಭೀರವೂ ಆದ ಸಮುದ್ರದಂತೆ ಕಂಡು 
ಬರುತ್ತಿದ್ದರು. ॥ ೪೪ ॥ ಪರಮ ಭಕ್ತಿಭಾವದ ಮೂಲಕ ಸರ್ವಾಂತ 
ರ್ಯಾಮಿಯೂ, ಸರ್ವಜ್ಞನೂ ಆದ ಶ್ರೀವಾಸುದೇವನಲ್ಲಿ ಚಿತ್ತವು 
ಸ್ಥಿರವಾದ್ದರಿಂದ ಅವರು ಎಲ್ಲ ಬಂಧನಗಳಿಂದಲೂ ಮುಕ್ತರಾಗಿ 
ಹೋದರು. ॥ ೪೫ ॥ ಸಮಸ್ತ ಪ್ರಾಣಿಗಳಲ್ಲಿ ತನ್ನ ಆತ್ಮಸ್ವರೂಪಿ 
ಶ್ರೀಹರಿಯನ್ನು ಮತ್ತು ಸಮಸ್ತಪ್ರಾಣಿಗಳನ್ನು ಆತ್ಮಸ್ವರೂಪ ಶ್ರೀಭಗ 
ವಂತನಲ್ಲಿ ಇರುವುದನ್ನು ನೋಡತೊಡಗಿದರು. ॥ ೪೬ ॥ ಹೀಗೆ 
ಇಚ್ಛಾ ದ್ವೇಷಗಳಿಂದ ರಹಿತರಾಗಿ ಸರ್ವತ್ರ ಸಮಬುದ್ಧಿ ಮತ್ತು 
ಭಗವದಕ್ರಿಯಿಂದ ಸಂಪನ್ನರಾದ ಶ್ರೀಕರ್ದಮರು ಭಗವಂತನ 
ಪರಮಪದವನ್ನು ಪ ಪಡೆದುಕೊಂಡರು. ॥೪೭॥ 


ಇಪ್ಪತ್ತನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೨೪ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ಕಾಪಿಲೇಯೋಪಾಖ್ಯಾನೇ ಚತುರ್ವಿಂಶೋ5ಧ್ಯಾಯಃ॥ ೨೪ ॥ 


BOS 
ಇಪ್ಪತ್ತೈದನೆಯ ಅಧ್ಯಾಯ 
ದೇವಹೂತಿಯ ಪ್ರಶ್ನೆಗೆ ಕಪಿಲರಿಂದ ಭಕ್ತಿಯೋಗದ ಮಹಿಮೆಯ ವರ್ಣನೆ 


ಶೌನಕ ಉವಾಚ 


ಕಪಿಲಸ್ತತ್ತ ಪಸಂಖ್ಯಾತಾ ಭಗವಾನಾತ್ಮಮಾಯಯಾ | 
ಜಾತಃ ಸ್ಪ್ವಯಮಜಃ ಸಾಕ್ಟಾದಾತ್ಮಪ್ರಜ್ಞಪ್ರಯೇ ನೃಣಾಮ್‌ 
won 


ನ ಹ್ಯಸ್ಯ ವರಣ: ಪುಂಸಾಂ ವರಿಮ್ಮ ಸರ್ವಯೋಗಿನಾಮ್‌ । 
ವಿಶ್ರುತೌ ಶ್ರುತದೇವಸ್ಯ ಭೂರಿ ತೃಪ್ಯಂತಿ ಮೇ5ಸವಃ 
॥೨॥ 


ಯದೃದ್ವಿದತ್ತೇ ಭಗವಾನ ನ ಚಂದಾತ್ಸಾ 5ತ್ಟಮಾಯಯಾ | 
ತಾನಿ ಮೇ ಶ್ರದ್ಧಧಾನಸ್ಯ ಕೀರ್ತನ್ಯಾನ್ಯನುಕೀರ್ತಯ 
nan 


ಸೂತ ಉವಾಚ 
ದ್ವೈಪಾಯನಸಖಸ್ತೆ ಪಿವಂ ಮೈತ್ರೇಯೋ ಭಗವಾಂಸ್ತಥಾ । 
ಪ್ರಾಹೇದಂ ವಿದುರಂ ಪ್ರೀತ ಆನ್ವೀಕ್ಷಿಕ್ಯಾಂ ಪ್ರಚೋದಿತಃ 
॥1೪॥ 


ಶೌನಕರು ಹೇಳುತ್ತಾರೆ - ಸೂತಪುರಾಣಿಕರೇ | ತತ್ತ್ವಗಳನ್ನು 
ಲೆಕ್ಕಿಸುವ ಸಾಂಖ್ಯದರ್ಶನ ಪ್ರವರ್ತಕರಾದ ಭಗವಾನ್‌ ಕಪಿಲರು 
ಸಾಕ್ಸಾತ್‌ ಅಜನ್ಮನಾದ ನಾರಾಯಣನೇ ಆಗಿದ್ದರೂ ಕೂಡ ಜನರಿಗೆ 
ಆತ್ಮಜ್ಞಾನವನ್ನು ಉಪದೇಶಿಸಲು ತನ್ನ ಮಾಯೆಯಿಂದ ಅವತರಿಸಿ 
ರುವನು ಎಂದು ತಿಳಿದುಬಂತು. ॥ ೧ ॥ ನಾನು ಭಗವಂತನ 
ಬಹಳಷ್ಟು ಚರಿತ್ರೆಗಳನ್ನು ಕೇಳಿದ್ದರೂ ಈ ಯೋಗಿವರ್ಯ, 
ಪುರುಷಶ್ರೇಷ್ಠ ಕಪಿಲರ ಕೀರ್ತಿಯನ್ನು ಕೇಳಿದಷ್ಟು ನನ್ನ ಇಂದ್ರಿಯ 
ಗಳಿಗೆ ತೃಪ್ತಿಯಾಗಿಲ್ಲ ॥ ೨ ॥ ಸಪರ್ಛಷಾನಿ ಸ್ವತಂತ್ರನಾಗಿರುವ 
ಶ್ರೀಹರಿಯು ತನ್ನ ಯೋಗಮಾಯೆಯ ಮೂಲಕ ಭಕ್ತರ ಬಯಕೆ 
ಗನುಸಾರ ಶರೀರಗಳನ್ನು ಧರಿಸಿ ಮಾಡುವ ಲೀಲೆಗಳೆಲ್ಲವೂ 
ಕೀರ್ತನೆಗೆ ಯೋಗ್ಯವಾಗಿವೆ. ಆದ್ದರಿಂದ ತಾವು ಅವೆಲ್ಲವನ್ನು ನನಗೆ 
ಹೇಳಿರಿ. ಅದನ್ನು ಕೇಳುವುದರಲ್ಲಿ ನನಗೆ ಬಹಳ ಶ್ರದ್ಧೆ ಇದೆ. ॥ ೩ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷಿಗಳೇ! 
ನಿಮ್ಮಂತೆಯೇ ವಿದುರನೂ ಈ ಆತ್ಮಜ್ಞಾನ ಸಂಬಂಧವಾದ 
ಪ್ರಶ್ನೆಯನ್ನು ಮಾಡಿದ್ದನು. ಆಗ ವ್ಯಾಸರ ಸ್ನೇಹಿತರಾದ ಪೂಜ್ಯರಾದ 
ಶ್ರೀಮೈತ್ರೇಯರು ಪ್ರಸನ್ನರಾಗಿ ವಿದುರನಿಗೆ ಹೀಗೆ ಹೇಳತೊಡ 
ಇ 
ಗಿದರು -॥ ೪ ॥ 


25 ಅಧ್ಯಾಯ] 


ತೃತೀಯ ಸೃಂಧ 


ಕಿ? 


ಮೈತ್ರೇಯ ಉವಾಚ 


ಪಿತರಿ ಪ್ರಶ್ಥಿತೇ5ರಣ್ಯಂ ಮಾತುಃ ಪ್ರಿಯಚಿಕೀರ್ಷಯಾ । 
ತಸ್ಮಿನ್‌ ಬಿಂದುಸರೇತವಾತ್ಲೀದ್ದಗವಾನ್ಯಪಿಲ: ಕಿಲ 
11೫ 1 
ತಮಾಸೀನಮಕರ್ಮಾಣಂ ತತ್ತ್ವಮಾರ್ಗಾಗ್ರದರ್ಶನಮ್‌ । 
ಸ್ಪಸುತಂ ದೇವಹೂತ್ಯಾಹ ಧಾತುಃ ಸಂಸ್ಕರತೀ ವಚಃ 
Wt 

ದೇವಹೂತಿರುವಾಚ 


ನಿರ್ವಿಣ್ಣಾ ನಿತರಾಂ ಭೂಮನ್ನಸದಿಂದ್ರಿಯತರ್ಷಣಾತ್‌ । 
ಯೇನ ಸಂಭಾವ್ಯಮಾನೇನ ಪ್ರಪನ್ನಾಂಧಂ ತಮಃ ಪ್ರಭೋ 
॥ ೭ ॥ 
ತಸ್ಯ ತ್ವಂ ತಮಸೋರಂಧಸ್ಕ ದುಷ್ಟಾರಸ್ಯಾದ್ಯ ಪಾರಗಮ್‌ । 
ಸಚ್ಛಕ್ಟುರ್ಜನ್ಮನಾಮಂತೇ ಲಬ್ಬಂ ಮೇ ತ್ವದನುಗ್ರಹಾತ್‌ 
॥ ೮ ॥ 
ಯ ಆದ್ಯೋ ಭಗವಾನ್ಪುಂಸಾಮೀಶ್ವರೋವೈ ಭವಾನ್ಮಿಲ। 
ಲೋಕಸ್ಯ ತಮಸಾಂಧಸ್ಯ ಚಕ್ಟು ಸೂರ್ಯ ಇವೋದಿತಃ 
॥ ೯ ॥ 
ಅಥ ಮೇ ದೇವ ಸಮ್ಮೋಹಮಪಾಕ್ರಷ್ಟುಂ ತ್ವಮರ್ಹಸಿ । 
ಯೋಕತವಗ್ರಹೋ5ಹಂಮಮೇತೀತ್ಯೇತಸ್ಥಿನ್ಯೋಜಿತಸ್ತ್ಯಯಾ 
I ೧೦ ॥ 
ತಂ ತ್ವಾ ಗತಾಹಂ ಶರಣಂ ಶರಣ್ಯಂ 
ಸ್ವಭ್ಛತ್ಯ ಸಂಸಾರತರೋಃ ಕುಠಾರಮ್‌ । 
ಜಿಜ್ಞಾಸಯಾಹಂ ಪ್ರಕೃತೇಃ ಪೂರುಷಸ್ಯ 
ನಮಾಮಿ ಸದ್ಧರ್ಮವಿದಾಂ ವರಿಷ್ಠಮ್‌ ॥ ೧೧॥ 
ಮೃತ್ರೇಯ ಉವಾಚ 
ಸ್ವಮಾತುರ್ನಿರವದ್ಯಮೀಪ್ಲಿತಂ 
ನಿಶಮ್ಯ ಪುಂಸಾಮಪವರ್ಗವರ್ಧನಮ್‌ । 
ಧಿಯಾಭಿನಂದ್ಯಾತ್ಮವತಾಂ ಸತಾಂ ಗತಿ- 
ರ್ಬಭಾಷ ಈಷತ್ತಿತಶೋಭಿತಾನನಃ ॥ ೧೨ 1 


ಶ್ರೀಭಗವಾನುವಾಚ 


ಯೋಗ ಆಧ್ಯಾತ್ಮಿಕ; ಪುಂಸಾಂ ಮತೋ ನಿಃಶ್ರೇಯಸಾಯ ಮೇ। 
ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ 


ಇತಿ 


1 ೧೩ ॥ 
ತಮಿಮಂ ತೇ ಪ್ರವಕ್ಕ್ಯಾಮಿ 
ಯಮವೋಚಂ ಪುರಾನಘೇ 1 
ಯಷೀಣಾಂ ಶ್ರೋತುಕಾಮಾನಾಂ 
ಯೋಗಂ ಸರ್ವಾಂಗ ನೈಪುಣಮ್‌ ॥ 0೪ I 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ। 
ತಂದೆಯು ಕಾಡಿಗೆ ಹೋದಬಳಿಕ ಭಗವಾನ್‌ ಕಪಿಲರು ತನ್ನ ತಾಯಿ 
ಯನ್ನು ಸಂತೋಷಪಡಿಸಲು ಆ ಬಿಂದುಸರೋವರ ತೀರ್ಥಕ್ನೇತ್ರದಲ್ಲೇ 
ಇರತೊಡಗಿದರು. ॥ ೫ ॥ ಒಂದು ದಿನ ತತ್ತ್ವಜ್ಞಾನದಲ್ಲಿ ಪಾರಂಗ 
ತರೂ, ಕರ್ಮಕಲಾಪ ಅತೀತರೂ ಆದ ಭಗವಾನ್‌ ಕಪಿಲರು ಸುಖಾ 
ಸೀನರಾಗಿದ್ದಾಗ ದೇವಹೂತಿಯು ಬ್ರಹ್ಮದೇವರು ಹಿಂದೆ ಹೇಳಿದ 
ಮಾತನ್ನು ಸ್ಥರಿಸಿಕೊಂಡು ತನ್ನ ಪುತ್ರನಬಳಿ ಇಂತೆಂದಳು. ॥ ೬ ॥ 

ದೇವಹೂತಿಯು ಕೇಳಿದಳು - ಪ್ರಭುವೇ! ಈ ದುಷ್ಟ 
ಇಂದ್ರಿಯಗಳ ವಿಷಯ-ಲಾಲಸೆಯಿಂದ ನಾನು ಬೇಸರ ಗೊಂಡಿ 
ರುವೆನು. ಇವುಗಳ ಇಚ್ಛೆಯನ್ನು ಪೂರೈಸುವುದರಿಂದಲೇ ಘೋರ 
ವಾದ ಅಜ್ಜಾ ್ಲನಾಂಧಕಾರದಲ್ಲಿ ಬಿದ್ದು ತೊಳಲಾಡುತ್ತಿದ್ದೇನೆ. nd I 
ಈಗ ನಿನ್ನ ಅನುಗ್ರಹದಿಂದ ನನ್ನ ಜನ್ಮಪರಂಪರೆಯು ಕೊನೆಗೊಂಡಿದೆ. 
ಇದರಿಂದ ದಾಟಲಸದಳವಾದ ಅಜ್ಜಾ ನದ ಈ ಕತ್ತಲೆಯನ್ನು 
ದಾಟಲೋಸುಗ ಒಳ್ಳೆಯ ಕಣ್ಣುಗಳಂತಿರುವ ನೀನು ನನಗೆ ದೊರೆ 
ತಿರುವೆ. ॥ ೮ ॥ ನೀನು ಸಮಸ್ತ ಜೀವರಿಗೂ ಪ್ರಭುವಾದ ಭಗವಾನ್‌ 
ಆದಿಪುರುಷನಾಗಿರುವೆ. ಅಜ್ಞಾನದ ಕತ್ತಲೆಯಿಂದ ಕುರುಡಾಗಿರುವ 
ಮನುಷ್ಯರಿಗೆ ಕಣ್ಣಾಗಿರುವ ಸೂರ್ಯನಂತೆ ಉದಯ ಹೊಂದಿ 
ದ್ದೀಯೆ. ॥ ೯ ॥ ದೇವನೇ! ಈ ದೇಹ-ಗೇಹ ಮುಂತಾದವು 
ಗಳಲ್ಲಿ "ನಾನು-ನನ್ನದು' ಎಂದು ಇರುವ ದುರಾಗ್ರಹವನ್ನು ಕೂಡ 
ನೀನೇ ಉಂಟುಮಾಡಿರುವೆ. ಆದ್ದರಿಂದ ನೀನೇ ಈಗ ನನ್ನ ಈ 
ಮಹಾಮೋಹವನ್ನು ದೂರಗೊಳಿಸು. ॥ ೧೦॥ 

ನೀನು ಭಕ್ತರ ಸಂಸಾರವೃಕ್ಚವನ್ನು ಕಡಿದುಹಾಕುವುದರಲ್ಲಿ 
ಕೊಡಲಿಯಂತಿರುವೆ. ಪ್ರಕೃತಿ ಮತ್ತು ಪುರುಷರ ಜ್ಞಾನವನ್ನು ಪಡೆ 
ಯುವ ಇಚ್ಛೆಯಿಂದ ಶರಣಾಗತವತ್ಸಲನಾದ ನಿನ್ನಲ್ಲಿ ಶರಣಾಗಿ 
ದ್ದೇನೆ. ಭಾಗವತ ಧರ್ಮಜ್ನರಲ್ಲಿ ಸರ್ವಶ್ರೇಷ್ಠನಾದ ನಿನಗೆ ನಾನು 
ನಮಸ್ಕರಿಸುತ್ತೇನೆ. ॥ ೧೧॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಹೀಗೆ ತಾಯಿಯಾದ 
ದೇವಹೂತಿಯು ಪ್ರಕಟಪಡಿಸಿದ ತನ್ನ ಅಭಿಲಾಷೆಯು ಪರಮ 
ಪವಿತ್ರವೂ ಜನರಿಗೆ ಮೋಕ್ಚಮಾರ್ಗದಲ್ಲಿ ಅನುರಾಗ ಉಂಟಾಗು 
ವಂತಹದೂ ಆಗಿದೆ. ಅದನ್ನು ಕೇಳಿ ಆತ್ಮಜ್ಞರಾದ ಸತ್ತುರುಷರಿಗೆಲ್ಲಾ 
ಶರಣ್ಯರಾದ ಶ್ರೀಕಪಿಲ ಮುನಿಗಳು - ಅವಳನ್ನು ಮನಸ್ಸಿನಲ್ಲೇ ಶ್ಲಾಘಿಸಿ, 
ಮತ್ತೆ ಮೃದುವಾದ ಮಂದಹಾಸದಿಂದ ಶೋಭಿಸುವ ಮುಖಾರ 
ವಿಂದದಿಂದ ಹೀಗೆ ಹೇಳತೊಡಗಿದರು. ॥ ೧೨ ॥ 

ಶ್ರೀಭಗವಾನ್‌ ಕಪಿಲರು ಹೇಳುತ್ತಾರೆ - ಅಮ್ಮಾ! ಅಧ್ಯಾತ್ಮ 
ಯೋಗವೇ ಮನುಷ್ಯರ ಆತ್ಮಂತಿಕ ಕಲ್ಯಾಣವನ್ನುಂಟು ಮಾಡುವ 
ಪ್ರಧಾನ ಸಾಧನೆಯಾಗಿವೆ. ಅದರಿಂದ ದುಃಖ ಮತ್ತು ಸುಖಗಳು 
ಪೂರ್ಣವಾಗಿ ನಿವೃತ್ತಿಯಾಗುತ್ತದೆ ಎಂಬುದೇ ನನ್ನ ನಿಶ್ಚಯವಾಗಿದೆ. 
॥ ೧೩॥ ಪುಣ್ಯಾತ್ಮಳೇ! ಸರ್ವಾಂಗಸಂಪನ್ನವಾಗಿರುವ ಅಂತಹ 
ಯೋಗವನು ಕೇಳಲು ಬಯಸಿದ ನಾರದರೇ ಮುಂತಾದ ಮುನಿ 
ಗಳ ಮುಂದೆ ನಾನು ಹಿಂದೆ ಇದನ್ನು ವರ್ಣಿಸಿದ್ದೆನು. ಅದನ್ನೇ ಈಗ 
ನಿನಗೂ ಹೇಳುತ್ತೇನೆ. ॥ ೧೪ ॥ 


೪ 


ಚೇತಃ ಖಲ್ಪಸ್ಥ ಬಂಧಾಯ ಮುಕ್ತಯೇ ಚಾತ್ಮನೋ ಮತಮ್‌ । 
ಗುಣೇಷು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ 
॥ ೧೫ ॥ 
ಅಹಂಮಮಾಭಿಮಾನೋತ್ಸೆ p ಕಾಮಲೋಭಾದಿಭಿರ್ಮಲೈ: । 
ವೀತಂ ಯದಾ ಮನಃ ಶುದ್ದಮದುಃಖಮಸುಖಂ ಸಮಮ್‌ 
॥1 ೧೬ I 
ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೇಃ ಪರಮ್‌ । 
ನಿರಂತರಂ ಸ್ವಯಂಜ್ಯೋತಿರಣಿಮಾನಮಖಂಡಿತಮ್‌ 
11 ೧೭ 1 
ಜ್ಞಾನವೈರಾಗ್ಯಯುಕ್ತೇನ ಭಕ್ತಿಯುಕ್ತೇನ ಚಾತ್ಸನಾ | 
ಪರಿಪಶ್ಯತ್ಯುದಾಸೀನಂ ಪ್ರಕೃತಿಂ ಚ ಹತೌಜಸಮ್‌ 
1೧೮ ॥ 
ನ ಯುಜ್ಯಮಾನಯಾ ಭಕ್ತ್ಯಾ ಭಗವತೃಖಲಾತ್ಮನಿ । 
ಸದೃಶೋಶಸ್ತಿ ಶಿವ: ಪಂಥಾ ಯೋಗಿನಾಂ ಬ್ರಹ್ಮಸಿದ್ದಯೇ 
॥೧೯॥ 
ಪ್ರಸಂಗಮಜರಂ ಪಾಶಮಾತ್ಮನ: ಕವಯೋ ವಿದುಃ ॥ 
ಸ ಏವ ಸಾಧುಷು ಕೃತೋ ಮೋಕ್ಚದ್ವಾರಮಪಾವೃತಮ್‌ 
॥ ೨೦ ॥ 
ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಮ್‌ । 
ಆಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ 
॥ ೨೧ ॥ 
ಮಯ್ಯನನ್ಮೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಮ್‌ । 


ಮತೃತೇ ತೃಕ್ಷಕರ್ಮಾಣಸ್ಯಕ್ತಸ್ವಜನಬಾಂಧವಾಃ 
1೨2೨ 

ಮದಾಶ್ರಯಾಃ ಕಥಾ ಮೃಷ್ಯಾ ಶೃಣ್ವಂತಿ ಕಥಯಂತಿ ಚ । 

ತಪಂತಿ ವಿವಿಧಾಸ್ತಾಪಾ ನೈತಾನ್ನದ್ಧತಚೇತಸಃ 
॥ ೨೩ ॥ 


ತ ಏತೇ ಸಾಧವಃ ಸಾಧ್ವಿ ಸರ್ವಸಂಗ ವಿವರ್ಜಿತಾಃ ॥ 
ಸಂಗಸ್ತೇಷ್ಟಥ ತೇ ಪ್ರಾರ್ಥ್ಯಃ ಸಂಗ ದೋಷಹರಾ ಹಿ ತೇ 
॥ ೨೪ ॥ 
ಸತಾಂ ಪ್ರಸಂಗಾನ್ನಮ ವೀರ್ಯಸಂವಿದೋ 
ಭವಂತಿ ಹೃತ್ಯರ್ಣರಸಾಯನಾಃ ಕಥಾಃ 1 
ತಜ್ಜೋಷಣಾದಾಶ್ಚಪವರ್ಗವರ್ತ್ವನಿ 
ಶ್ರದ್ಧಾ ರತಿರ್ಭಕ್ಕಿರನುಕ್ರಮಿಷ್ಯತಿ ॥ ೨೫ ॥ 


ಜಾ ್ಯ ಪ್ರಮಾಂಜಾತವಿರಾಗ ಐಂದ್ರಿಯಾದ್‌ 
ದೃಷ್ಟಶ್ರುತಾನ್ನದ್ರಚನಾನುಚಿಂತಯಾ I 

ಚಿತ್ತ ಯತ್ರೋ ಗ್ರಹಣೇ ಯೋಗಯುಕ್ತೋ 
ಯತಿಷ್ಕತೇ ಖಯಜುಭಿರ್ಯೋಗಮಾರ್ಗೈಃ ॥ ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ಈ ಜೀವಿಯ ಬಂಧನ ಮತ್ತು ಮೋಕ್ಷಗಳ ಕಾರಣ ಮನಸ್ಸೇ 
ಆಗಿದೆ ಎಂಬುದು ಬಲ್ಲವರ ಅಭಿಪ್ರಾಯವಾಗಿದೆ. ಆ ಮನಸ್ಸು 
ವಿಷಯಗಳಲ್ಲಿ ಆಸಕ್ತವಾದರೆ ಬಂಧನಕ್ಕೆ ಕಾರಣವಾಗುತ್ತದೆ 
ಹಾಗೂ ಪರಮಾತ್ಮನಲ್ಲಿ ಅನುರಕ್ತವಾದರೆ ಅದೇ ಮೋಕ್ಷಕ್ಕೆ ಕಾರಣ 
ವಾಗುತ್ತದೆ. ॥ ೧೫ ॥ ಈ ಮನಸ್ಸು ನಾನು-ನನ್ನದು ಎಂಬುದ 
ರಿಂದ ಉಂಟಾಗುವ ಕಾಮ-ಲೋಭಾದಿ ವಿಕಾರಗಳಿಂದ ಮುಕ್ತ 
ಹಾಗೂ ಶುದ್ಧವಾದಾಗ ಅದು ಸುಖ-ದುಖುಗಳಿಂದ ಬಿಡುಗಡೆ 
ಹೊಂದಿ ಸಮತೆಯನ್ನು ಪಡೆಯುತ್ತದೆ. ॥ ೧೬ ॥ ಆಗ ಜೀವಿಯು 
ತನ್ನ ಜ್ಞಾನ-ವೈರಾಗ್ಯ ಮತ್ತು ಭಕ್ತಿಗಳಿಂದ ಕೂಡಿದ ಹೃದಯದಿಂದ 
ಆತ್ಮವು ಪ್ರಕೃತಿಯಿಂದ ಅತೀತವೂ, ಏಕಮಾತ್ರ (ಅದ್ವಿತೀಯ), 
ಭೇದರಹಿತವೂ ಸ್ವಯಂಪ್ರಕಾಶವೂ, ಸೂಕ್ಷ್ಮವೂ, ಅಖಂಡವೂ 
ಹಾಗೂ ಉದಾಸೀನವೂ (ಸುಖ-ದುಖಶೂನ್ಯ) ಎಂಬುದಾಗಿ 
ನೋಡುತ್ತಾನೆ ಹಾಗೂ ಪ್ರಕೃತಿಯು ಶಕ್ತಿಹೀನವೆಂದು ಅನುಭವಿಸು 
ತ್ತಾನೆ. ॥ ೧೭-೧೮ ॥ ಯೋಗಿಗಳಿಗೆ ಬ್ರಹ್ಮಸಿದ್ಧಿಗಾಗಿ ಸರ್ವಾತ್ಮಾ 
ಶ್ರೀಹರಿಯ ಕುರಿತು ಮಾಡಿದ ಭಕ್ತಿಗೆ ಸಾಟಿಯಾದ ಬೇರೆ ಯಾವುದೇ 
ಮಂಗಳಮಯವಾದ ಮಾರ್ಗವು ಇರುವುದಿಲ್ಲ ॥ ೧೯ ॥ ಸಂಗ 
ಅಥವಾ ಆಸಕ್ತಿಯನ್ನೇ ತುಂಡರಿಸಲಾರದ ಆತ್ಮನ ಬಂಧನವೆಂದು 
ವಿವೇಕಿಗಳು ತಿಳಿಯುತ್ತಾರೆ. ಆದರೆ ಅದೇ ಸಂಗ ಅಥವಾ 
ಆಸಕ್ತಿಯು ಸಂತ ಮಹಾತ್ಮರ ಕುರಿತು ಉಂಟಾದಾಗ ಅದು 
ಮೋಕ್ಷಕ್ಕೆ ತೆರೆದ ಬಾಗಿಲಾಗುತ್ತದೆ. ॥ ೨೦ ॥ 

ಸಹನಶೀಲರೂ, ದಯಾಳುಗಳೂ, ಸಮಸ್ತದೇಹಧಾರಿಗಳ 
ಅಕಾರಣ ಮಿತ್ರರೂ, ಯಾರೊಂದಿಗೂ ಶತ್ರುಭಾವವನ್ನು ಇರಿಸ 
ದವರೂ, ಸರಳಸ್ವಭಾವರೂ, ಸತ್ಸುರುಷರನ್ನು ಗೌರವಿಸುವವರೂ, 
ನನ್ನಲ್ಲಿ ಅನನ್ಯ ಭಾವದಿಂದ ಸುದ್ಧಢವಾದ ಭಕ್ತಿಯನ್ನು ಮಾಡುವ 
ವರೂ, ನನಗಾಗಿ ಸಮಸ್ತ ಕರ್ಮ ಹಾಗೂ ತನ್ನ ನಿಜ ಸಂಬಂಧಿ 
ಗಳನ್ನೂ ತ್ಯಜಿಸುವವರೂ, ನನ್ನಲ್ಲಿ ಪರಾಯಣನಾಗಿ, ನನ್ನ ಪವಿತ್ರ 
ಕಥೆಗಳ ಶ್ರವಣ, ಕೀರ್ತನೆಮಾಡುವವರೂ ಹಾಗೂ ನನ್ನಲ್ಲೇ ಚಿತ್ತ 
ವನ್ನು ನೆಟ್ಟಿರುವವರೂ, ಆದ ಇಂತಹ ಭಕ್ತರಿಗೆ ಸಂಸಾರದ ಬಗೆ- 
ಬಗೆಯ ಸಂತಾಪಗಳು ಯಾವುದೇ ಕಷ್ಟವನ್ನು ಕೊಡಲಾರವು. 
॥ ೨೧-೨೩ ॥ ಇಂತಹ ಸರ್ವಸಂಗಪರಿತ್ಯಾಗಿ ಮಹಾಪುರುಷರೇ 
ಸಾಧುಗಳೆನಿಸುವರು. ನೀನು ಇಂತಹವರ ಸಂಗದ ಇಚ್ಛೆಯನ್ನೇ 
ಮಾಡಬೇಕು. ಏಕೆಂದರೆ, ಅವರು ಆಸಕ್ತಿಯಿಂದುಂಟಾದ ಎಲ್ಲ 
ದೋಷಗಳನ್ನು ನಿವಾರಿಸುತ್ತಾರೆ. ॥ ೨೪ ॥ ಸತ್ತುರುಷರ ಸಮಾಗಮ 
ದಿಂದ ನನ್ನ ಪರಾಕ್ರಮದ ಯಥಾರ್ಥ ಜ್ಞಾನವನ್ನುಂಟುಮಾಡುವ 
ಹಾಗೂ ಹೃದಯಕ್ಕೂ, ಕಿವಿಗಳಿಗೂ ಪ್ರಿಯವಾದ ಕಥೆಗಳು 
ತಿಳಿದುಬರುತ್ತವೆ. ಅವುಗಳನ್ನು ಸೇವಿಸುವುದರಿಂದ ಶೀಘ್ರವಾಗಿ 
ಮೋಕ್ಷಮಾರ್ಗದಲ್ಲಿ ಶ್ರದ್ಧೆ ಪ್ರೇಮ, ಭಕ್ತಿ ಇವುಗಳು ಕ್ರಮವಾಗಿ 
ವಿಕಾಸ ಹೊಂದುತ್ತವೆ. ॥ ೨೫ ॥ ಅನಂತರ ನನ್ನ ಸೃಷ್ಟಿಯೇ ಮುಂತಾದ 
ಲೀಲೆಗಳನ್ನು ಚಿಂತನೆ ಮಾಡುವುದರಿಂದ ಉಂಟಾಗುವ ಭಕ್ತಿಯ 
ಮೂಲಕ ಲೌಕಿಕ ಮತ್ತು ಪಾರಲೌಕಿಕ ಸುಖಗಳಲ್ಲಿ ವೈರಾಗ್ಯ 
ವುಂಟಾಗುವುದು. ಆಗ ಮನುಷ್ಯನು ಸಾವಧಾನವಾಗಿ ಯೋಗದ 
ಭಕ್ತಿಪ್ರಧಾನವಾದ ಸರಳ ಉಪಾಯಗಳಿಂದ ಸಮಾಹಿತನಾಗಿ 
ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನಿಸುವನು. ॥ ೨೬ ॥ 


25 ಅಧ್ಯಾಯ] 


ತೃತೀಯ ಸೃಂಧ 


309 


ಅಸೇವಯಾಯಂ ಪ್ರಕೃತೇರ್ಗುಣಾನಾಂ 
ಜ್ಞಾನೇನ ವೈರಾಗ್ಯವಿಜೃಂಭಿತೇನ I 
ಯೋಗೇನ ಮಯ್ಯರ್ಪಿತಯಾ ಚ ಭಕ್ತಾ ್ಯ 


ಮಾಂ ಪ್ರತ್ಯಗಾತ್ಗಾನಮಿಹಾವರುಂಧೇ ॥೨೭॥ 


ದೇವಹೂತಿರುವಾಚ 


ಕಾಚಿತ್ತ _ಯ್ಯಚಿತಾ ಭಕ್ತಿಃ ಕೀದೃಶೀ ಮಮ ಗೋಚರಾ । 
ಯಯಾ ಪದಂತೇ ನಿರ್ವಾಣಮಂಜಸಾನ್ಸಾಶ್ಲವಾ ಅಹಮ್‌ 


॥| ೨೮ 1 
ಯೋ ಯೋಗೋ ಭಗವದ್ದಾಣೋ- 
ನಿರ್ವಾಣಾತೃಂಸ್ತ ಎಟೋದಿತಃ I 
ಕೀದೃಶಃ ಕತಿ ಚಾಂಗಾನಿ 
ಯತಸ್ಪತ್ತಾವಬೋಧನಮ್‌ ॥೨೯॥ 


ತದೇತನ್ನೇ ವಿಜಾನೀಹಿ ಯಥಾಹಂ ಮಂದಧೀರ್ಹರೇ ।ಟ 
ಸುಖಂ ಬುದ್ವೇಯ ದುರ್ಬೋಧಂ ಯೋಷಾ ಭವದನುಗ್ರಹಾತ್‌ 


॥೩೦॥ 
ಮೈತ್ರೇಯ ಉವಾಚ 
ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ಥಂ 
ಜಾತಸ್ನೇಹೋ ಯತ್ರ ತನ್ನಾಭಿಜಾತಃ । 


ತತ್ತ್ವಾಮ್ನಾಯಂ ಯತ್ನವದಂತಿ ಸಾಂಖ್ಯಂ 
ಪ್ರೋವಾಚ ವೈ ಭಕ್ಕಿವಿತಾನಯೋಗಮ್‌ ॥೩೧॥ 


ಶ್ರೀಭಗವಾನುವಾಚ 


ದೇವಾನಾಂ ಗುಣಲಿಂಗಾನಾಮಾನುಶ್ರವಿಕರ್ಮಣಾಮ್‌ । 
ಸತ್ತ್ವ ಏವೈಕಮನಸೋ ವೃತ್ತಿಃ ಸ್ವಾಭಾವಿಕೀ ತು ಯಾ 
॥೩೨॥ 


ಅನಿಮಿತ್ತಾ ಭಾಗವತೀ ಭಕ್ತಿಃ ಸಿದ್ದೇರ್ಗರೀಯಸೀ I 
ಜರಯತ್ಯಾಶು ಯಾ ಕೋಶಂ ನಿಗೀರ್ಣಮನಲೋ ಯಥಾ 


1 ೩೩1 
ನೈಕಾತ್ಮತಾಂ ಮೇ ಸ್ಪಹಯಂತಿ ಕೇಚಿನ್‌ 
ಮತ್ಪಾದಸೇವಾಭಿರತಾ ಮದೀಹಾಃ 1 
ಯೇತನ್ಯೋನ್ಯತೋ ಭಾಗವತಾಃ ಪ್ರಸಜ್ಯ 
ಸಭಾಜಯಂತೇ ಮಮ ಪೌರುಷಾಣಿ ॥೩೪॥ 


ಹೀಗೆ ಪ್ರಕೃತಿಯ ಗುಣಗಳಿಂದ ಉಂಟಾದ ಶಬ್ದಾದಿ ವಿಷಯ 
ಗಳನ್ನು ತ್ಯಾಗಮಾಡುವುದರಿಂದ ವೈರಾಗ್ಯಯುಕ್ತ ಜ್ಞಾನದಿಂದ, 
ಯೋಗದಿಂದ ಹಾಗೂ ನನ್ನ ವಿಷಯವಾದ ಸುದೃಢ ಭಕ್ತಿಯಿಂದ 
ಮನುಷ್ಯನು ತನ್ನ ಅಂತರಾತ್ಮನಾಗಿರುವ ನನ್ನನ್ನು ಇಲ್ಲಿಯೇ ಈ 
ದೇಹದಲ್ಲೇ ಪಡೆದುಕೊಳ್ಳುವನು. ॥ ೨೭ ॥ 

ದೇವಹೂತಿಯು ಕೇಳಿದಳು - ಭಗವಂತನೇ | ನಿನಗೆ ಉಚಿತ 
ಮುಗಿರುವ ಭಕ್ತಿಯ ಸ್ವರೂಪವೇನು ? ನನ್ನಂತಹ ಅಬಲೆಯರಿಗೆ 
ಎಂತಹ ಭಕ್ತಿಯು ಸರಿಯಾದುದು? ಅದರಿಂದ ನಾನು ಸಹಜ 
ವಾಗಿಯೇ ನಿನ್ನ ನಿರ್ವಾಣಪದವನ್ನು ಹೊಂದಬಲ್ಲೆನು ? ॥ ೨೮ ॥ 
ಮೋಕ್ಟಸ್ವರೂಪನಾದ ಪ್ರಭುವೇ ! ಯಾವುದರಿಂದ ತತ್ತ ಜ್ನಾನ 
ಉಂಟಾಗುವುದೋ ಮತ್ತು ಗುರಿಗೆ ಸರಿಯಾಗಿ ಹೊಡೆದ ಬಾಣ 
ದಂತೆ ಭಗವಂತನನ್ನು ಪ್ರಾಪ್ತಿಯಾಗಿಸುವ, ನೀನು ಹೇಳುವ 
ಯೋಗವು ಯಾವುದು? ಹಾಗೂ ಅದರ ಅಂಗಗಳು ಎಷ್ಟಿವೆ? 
॥ ೨೯ ॥ ಹರಿಯೇ! ತಿಳಿಯಲು ಕಷ್ಟವಾಗಿರುವ ಈ ವಿಷಯಗಳನ್ನು 
ಮಂದಮತಿಯಾದ ನನ್ನಂತಹ ಸ್ತ್ರೀಯರೂ ಕೂಡ ನಿನ್ನ ಕೃಪೆಯಿಂದ 
ಸುಲಭವಾಗಿ ಅರಿಯಲು ಸಾಧ್ಯವಾಗುವಂತೆ ನಿರೂಪಿಸ ಬೇಕು.॥ ೩೦॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ತನ್ನ 
ಜನ್ಮಕ್ಕೆ ಕಾರಣಳಾದ ಆ ಮಹಾತಾಯಿಯ ಅಭಿಪ್ರಾಯವನ್ನು 
ತಿಳಿದು ಕಪಿಲರ ಹೃದಯದಲ್ಲಿ ಸ್ನೇಹವು ಉಕ್ಕಿಬಂತು. ಆಗ 
ಅವರು ಆಕೆಗೆ ಪ್ರಕೃತಿಯೇ ಮುಂತಾದ ತತ್ತ ಗಳನ್ನು ನಿರೂಪಣೆ 
ಮಾಡುವ "ಸಾಂಖ್ಯ'ವೆಂಬ ಜ್ಞಾ ನವನ್ನು ಉಪದೇಶಿಸಿದರು. ಜೊತೆ 
ಯಲ್ಲೇ ಭಕ್ತಿಯ ವಿಸ್ತಾರವನ್ನೂ ಯೋಗವನ್ನೂ, ಉಪದೇಶಿ 
ಸಿದರು. ॥ ೩೧ ॥ 

ಶ್ರೀಭಗವಂತನೆಂದನು - ಅಮ್ಚಾ! ಏಕಮಾತ್ರ ಭಗವಂತನಲ್ಲೇ 
ನೆಲೆಗೊಂಡ ಚಿತ್ತವುಳ್ಳ ಮನುಷ್ಯನ - ವೇದವಿಹಿತ ಕರ್ಮಗಳಲ್ಲಿ 
ತೊಡಗಿರುವ ಹಾಗೂ ವಿಷಯಗಳ ಜ್ಞಾನವನ್ನು ಮಾಡಿಸುವಂತಹ 
(ಕರ್ಮೇಂದ್ರಿಯ ಹಾಗೂ ಜ್ಞಾನೇಂದ್ರಿಯ - ಎರಡೂ ಪ್ರಕಾರದ) 
ಇಂದ್ರಿಯಗಳ ಸತ್ವ್ವಮೂರ್ತಿ ಶ್ರೀಹರಿಯ ಕುರಿತು ಇರುವ 
ಸ್ವಾ ಭಾವಿಕ ಪ್ರವೃತ್ತಿಯೇ ಭಗವಂತನ ಅಹೈತುಕೀ ಭಕ್ತಿಯಾಗಿದೆ. 
ಇದು ಮುಕ್ತಿಗಿಂತಲೂ ಮಿಗಿಲಾದುದು. ಏಕೆಂದರೆ, ತಿಂದಿರುವ 
ಅನ್ನವನ್ನು ಜಠರವೂ ಜೀರ್ಣಗೊಳಿಸುವಂತೆ ಈ ಭಕ್ತಿಯೂ ಕೂಡ 
ಕರ್ಮಸಂಸ್ಕಾರಗಳ ಭಂಡಾರವಾದ ಲಿಂಗಶರೀರವನ್ನು ಒಡನೆಯೇ 
ಭಸ್ಮವಾಗಿಸಿಬಿಡುತ್ತದೆ. ॥ ೩೨-೩೩ ॥ ನನ್ನ ಚರಣಸೇವೆಯಲ್ಲೇ 
ಪ್ರೀತಿಯನ್ನಿಟ್ಟಿರುವ ಹಾಗೂ ನನ್ನ ಪ್ರಸನ್ನತೆಗಾಗಿಯೇ ಸಮಸ್ತ 
ಕಾರ್ಯಗಳನ್ನು ಮಾಡುವಂತಹ ಭಾಗ್ಯವಂತರಾದ ಭಕ್ತರು ಪರಸ್ಪರ 
ಸೇರಿ ಪ್ರೇಮಪೂರ್ವಕ ನನ್ನ ಪರಾಕ್ರಮವೇ ಮುಂತಾದ ಗುಣ 
ಗಳಿಂದ ಕೂಡಿದ ಚರಿತ್ರೆಗಳನ್ನೇ ಚರ್ಚಿಸುತ್ತಾರೆ. ಅವರು ನನ್ನೊಡನೆ 
ಏಕಾತ್ಮರೂಪವಾದ ಸಾಯುಜ್ಯಮುಕ್ತಿಯನ್ನೂ ಕೂಡ ಇಚ್ಛಿಸುವು 
ದಿಲ್ಲ ॥ ೩೪ ॥ ಅಮ್ಚಾ! ಆ ಮಹಾತ್ಮರು ಕೆಂದಾವರೆಯನ್ನುಹೋಲುವ 
ಕಣ್ಣುಗಳಿಂದಲೂ, ಪ್ರಸನ್ನವಾದ ಮುಖದಿಂದಲೂ ಕಂಗೊಳಿಸುವ 
ಪರಮಸುಂದರವೂ, ವರಪ್ರದವೂ ಆದ ನನ್ನ ದಿವ್ಯಮಂಗಳ ವಿಗ್ರಹ 
ವನ್ನು ಸಂದರ್ಶಿಸುತ್ತಾ, ನನ್ನೊಡನೆ ಸವಿಮಾತುಗಳಿಂದ ಸಂಭಾಷಣೆ 


340. 


ಪಶ್ಯಂತಿ ತೇ ಮೇ ರುಚಿರಾಣ್ಯಿಂಬ ಸಂತಃ 
ಪ್ರಸನ್ನವಕ್ಷಾಧುಣಲೋಚನಾನಿ | 

ರೂಪಾಣಿ ದಿವ್ಯಾನಿ ವರಪ್ರದಾನಿ 
ಸಾಕಂ ವಾಚಂ ಸ್ಪೃಹಣೇಯಾಂ ವದಂತಿ 


ತೈರ್ದರ್ಶನೀಯಾವಯವೈರುದಾರ- 
ವಿಲಾಸಹಾಸೇಕ್ಲಿತವಾಮಸೂಕ್ಟೆ: I 
ಹೃತಾತ್ಸನೋ ಹೃತಪ್ರಾಣಾಂಶ್ಚ ಭಕ್ತಿ- 
ರನಿಚ್ಛತೋ ಮೇ ಗತಿಮಣ್ಣೀಂ ಪ್ರಯುಂಕ್ಷೇ ॥ ೩೬ ॥ 
ಅಥೋ ವಿಭೂತಿಂ ಮಮ ಮಾಯಾವಿನಸ್ತಾ- 
ಮೈಶ್ಚರ್ಯಮಷ್ಟಾಂಗಮನುಪ್ರವ್ಧತ್ತಮ್‌ I 
ಶ್ರಿಯಂ ಭಾಗವತೀಂ ವಾಸ್ತೃಹಯಂತಿ ಭದ್ರಾಂ' 
ಪರಸ್ಯ ಮೇ ತೇಠಶ್ನುವತೇ ತು ಲೋಕೇ ॥ ೩೭ ॥ 


ನ ಕರ್ಹಿಚಿನ್ನತರಾಃ ಶಾಂತರೂಪೇ 

ನಂಕ್ಸ್ಯಂತಿ ನೋ ಮೇನಿಮಿಷೋ ಲೇಢಿ ಹೇತಿಃ । 
ಯೇಷಾಮಹಂ ಪ್ರಿಯ ಸುತಶ್ಚ 

ಸಖಾ ಗುರುಃ ಸುಹೃದೋ ದೈವಮಿಷ್ಠಮ್‌ ॥ ೩೮ ॥ 


ಇಮಂ ಲೋಕಂ ತಥೈವಾಮು- 

ಮಾತ್ಮಾನಮುಭಯಾಯಿನಮ್‌ | 

ಆತ್ಗಾನಮನು ಯೇ ಚೀಹ ಯೇ 

ರಾಯಃ ಪಶವೋ ಗೃಹಾಃ ॥೩೯॥ 

ವಿಸೃಜ್ಯ ಸರ್ವಾನನ್ಯಾಂಶ್ಚ ಮಾಮೇವಂ ವಿಶ್ವಶೋಮುಖಮ್‌ । 

ಭಜಂತ್ಯನನ್ಯಯಾ ಭಕ್ತಾ ಸ್ಯ ತಾನ್ಫತ್ಯೋರತಿಪಾರಯೇ 
1೪೦ ॥ 


I ೩೫ ॥ 


ನಾನ್ಯತ್ರ  ಮದ್ಧಗವತಃ ಪ್ರಧಾನಪುರುಷೇಶ್ಚರಾತ್‌ । 
ಆತ್ಮನಃ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೇ 
॥೪೧॥ 


ಮದ್ಧಯಾದ್ದಾತಿ ವಾತೋತ5ಯಂ ಸೂರ್ಯಸ್ತಪತಿ ಮದ್ಭಯಾತ್‌ । 
ವರ್ಷತೀಂದ್ರೋ ದಹತ್ಯಗ್ನಿರ್ಮ್ವತ್ಕುಶ್ನರತಿ ಮದ್ಭಯಾತ್‌ 

॥ ೪೨॥ 
ಜ್ಞಾನವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಯೋಗಿನಃ । 
ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶಂತ್ಯಕುತೋಭಯಮ್‌ 

॥ ೪೩ ॥ 
ಏತಾವಾನೇವ ಲೋಕೇತಸ್ಥಿನ್ನುಂಸಾಂ ನಿಶ್ರೇಯಸೋದಯಃ। 
ತೀವ್ರೇಣ ಭಕ್ತಿಯೋಗೇನ ಮನೋ ಮಯ್ಯರ್ಪಿತಂ ಸ್ಥಿರಮ್‌ 

1 ೪೪॥ 


ಶ್ರೀಮದ್ಭಾಗವತ 


[ಅಧ್ಯಾಯ 25 


ಮಾಡುತ್ತಿರುತ್ತಾರೆ. ಅದಕ್ಕಾಗಿ ದೊಡ್ಡ-ದೊಡ್ಡ ತಪಸ್ವಿಗಳೂ ಆಸೆ 
ಪಡುತ್ತಿರುವರು. ॥ ೩೫ ॥ ಕಮನೀಯವಾದ ಅಂಗೋಪಾಂಗ 
ಗಳಿಂದಲೂ, ಉದಾರವಾದ ಮಂದಹಾಸವಿಲಾಸಗಳಿಂದಲೂ, 
ಮನೋಹರವಾದ ನೋಟಗಳಿಂದಲೂ, ಮಧುರವಾದ ಮಾತು 
ಗಳಿಂದಲೂ ಕೂಡಿದ ನನ್ನ ಆ ರೂಪದ ಮಾಧುರ್ಯದಲ್ಲಿ ಅವರ 
ಮನಸ್ಸು ಇಂದ್ರಿಯಗಳು ಮುಳುಗಿಹೋಗುತ್ತವೆ. ಇಂತಹ ನನ್ನ 
ಭಕ್ತಿಯು ಬಯಸದಿದ್ದರೂ ಅವರಿಗೆ ಪರಮಪದವನ್ನು ದೊರಕಿಸಿ 
ಕೊಡುತ್ತದೆ. ॥ ೩೬ ॥ ಅವಿದ್ಯೆಯ ನಿವೃತ್ತಿಯಾದ ಬಳಿಕವೂ 
ಅವರು ಮಾಯಾಪತಿಯಾದ ನನ್ನ ಸತ್ಯಲೋಕಾದಿಗಳ ಭೋಗ 
ಸಂಪತ್ತು, ಭಕ್ತಿಯ ಅನಂತರ ತಾನಾಗಿ ದೊರೆಯುವ ಅಷ್ಟಶಿದ್ದಿಗಳು 
ಅಥವಾ ವೈಕುಂಠಧಾಮದ ಭಗವತ್‌ ಐಶ್ವರ್ಯವನ್ನೂ ಕೂಡ 
ಇಚ್ಛಿಸದಿದ್ದರೂ, ನನ್ನ ಪರಮಧಾಮವನ್ನು ತಲುಪಿದಾಗ ಅವರಿಗೆ 
ಇವೆಲ್ಲ ವಿಭೂತಿಗಳು ತಾನಾಗಿಯೇ ಪ್ರಾಪ್ತವಾಗುತ್ತವೆ. ॥ ೩೭ ॥ 
ಅಮ್ಮಾ! ಏಕಮಾತ್ರ ನಾನೇ ಪ್ರಿಯನೂ, ಆತ್ಮನೂ, ಪುತ್ರನೂ, ಮಿತ್ರನೂ, 
ಗುರುವೂ, ಹಿತಕಾರಿಯೂ, ಇಷ್ಟದೇವನೂ ಆಗಿರುವ ನನ್ನ ಆಶ್ರಯ 
ದಲ್ಲೇ ಇರುವ ಆ ಭಕ್ತಜನರು ಶಾಂತಿಪೂರ್ಣವಾದ ವೈಕುಂಠ 
ಧಾಮವನ್ನು ತಲುಪುವರು. ಅಲ್ಲಿ ಅವರಿಗೆ ಯಾವ ದಿವ್ಯ 
ಭೋಗಗಳ ಕೊರತೆಯೂ ಇರುವುದಿಲ್ಲಹಾಗೂ ನನ್ನ ಕಾಲಚಕ್ರವೂ 
ಅವರನ್ನು ಕಬಳಿಸಲಾರದು. ॥ ೩೮ ॥ 

ತಾಯೇ! ಇಹಲೋಕ-ಪರಲೋಕ ಹಾಗೂ ಇವೆರಡೂ ಲೋಕ 
ಗಳಲ್ಲಿ ಜೊತೆಯಲ್ಲೇ ಹೋಗುವ ಲಿಂಗದೇಹವನ್ನೂ ಶರೀರ 
ದೊಂದಿಗೆ ಸಂಬಂಧವಿರಿಸುವ ಧನ, ಪಶು, ಗೃಹ ಮುಂತಾದ 
ಪದಾರ್ಥಗಳೆಲ್ಲವನ್ನು ಮತ್ತು ಇತರ ಸಂಗ್ರಹವನ್ನು ತೊರೆದು ಅನನ್ಯ 
ಭಕ್ತಿಯಿಂದ ಎಲ್ಲರೀತಿಯಿಂದ ನನ್ನನ್ನೇ ಭಜಿಸುವುವವರನ್ನು ನಾನು 
ಮೃತ್ಯುರೂಪೀ ಸಂಸಾರಸಾಗರದಿಂದ ಪಾರಾಗಿಸಿಬಿಡುತ್ತೇನೆ. 
॥ ೩೯-೪೦ ॥ ನಾನು ಸಾಕ್ಟಾತ್‌ ಭಗವಂತನಾಗಿರುವೆನು. ಪ್ರಕೃತಿ 
ಮತ್ತು ಪುರುಷರಿಗೂ ಕೂಡ ಒಡೆಯನಾಗಿದ್ದೇನೆ. ಸಮಸ್ತ ಪ್ರಾಣಿ 
ಗಳ ಆತ್ಮನಾಗಿದ್ದು ನನ್ನನ್ನಲ್ಲದೆ ಬೇರೆ ಯಾವುದರ ಆಶ್ರಯವನ್ನೂ 
ಪಡೆದರೂ ಮೃತ್ಯುರೂಪವಾದ ಮಹಾಭಯದಿಂದ ಬಿಡುಗಡೆ 
ದೊರೆಯಲಾರದು. ॥ ೪೦ ॥ ನನ್ನ ಭಯದಿಂದ ವಾಯುವು 
ಬೀಸುತ್ತದೆ. ನನ್ನ ಭಯದಿಂದಲೇ ಸೂರ್ಯನು ಪ್ರಕಾಶಿಸುತ್ತಿರು 
ವನು. ನನ್ನ ಭಯದಿಂದಲೇ ಇಂದ್ರನು ಮಳೆಗರೆಯುವನು ಮತ್ತು 
ಅಗ್ನಿಯು ಉರಿಯುತ್ತದೆ. ನನ್ನ ಭಯದಿಂದಲೇ ಮೃತ್ಯುವು ತನ್ನ 
ಕಾರ್ಯದಲ್ಲಿ ತೊಡಗುತ್ತದೆ. ॥ ೪೨ ॥ ಯೋಗಿಗಳು ಜ್ಞಾನ- 
ವೈರಾಗ್ಯಗಳಿಂದ ಕೂಡಿದ ಭಕ್ತಿಯೋಗದ ಮೂಲಕ ಶಾಂತಿಯನ್ನು 
ಪಡೆಯುವುದಕ್ಕಾಗಿ ನನ್ನ ನಿರ್ಭಯ ಚರಣಕಮಲಗಳನ್ನೇ 
ಆಶ್ರಯಿಸುತ್ತಾರೆ. ॥ ೪೩ ॥ ಚಿತ್ತವು ತೀವ್ರವಾದ ಭಕ್ಕಿಯೋಗದಿಂದ 
ನನ್ನಲ್ಲಿ ಸಂಲಗ್ಗವಾಗಿ ಸ್ಥಿರವಾಗುವುದೇ ಪ್ರಪಂಚದಲ್ಲಿ ಮನುಷ್ಯನಿಗೆ 
ಎಲ್ಲಕ್ಕಿಂತ ದೊಡ್ಡ ಶ್ರೇಯಸ್ಕರವಾದುದು. ॥ ೪೪ ॥ 

ಇಪ್ಪತ್ತೈದನೆಯ ಅಧ್ಯಾಯವು ಮುಗಿಯಿತು. ॥ ೨೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ಕಾಪಿಲೇಯೋಪಾಖ್ಯಾನೇ ಪಂಚವಿಂಶೋತಧ್ಯಾಯಃ॥ ೨೫ ॥ 
SS 


26 ಅಧ್ಯಾಯ] 


ತೃತೀಯ ಸೃಂಧ 


318 


ಇಪತಾರನೆಯ ಅಧಾಯ 
ಊಂ “3೪ 
ಮಹತ್ತು ಮುಂತಾದ ಬೇರೆ-ಬೇರೆ ತತ್ತ ಪ್‌ ಉತ್ಪತ್ತಿಯ ವರ್ಣನೆ 


ಶ್ರೀಭಗವಾನುವಾಚ 


ಅಥ ತೇ ಸಂಪ್ರವಕ್ಟ್ರಾಮಿ ತತ್ತ್ಯಾನಾಂ ಲಕ್ಷಣಂ ಪೃಥಕ್‌ । 
ಯದ್ವಿದಿತ್ವಾ ವಿಮುಚ್ಛೇತ ಪುರುಷಃ ಪ್ರಾಕೃತೈರ್ಗುಣ್ಯೆ: 
wo 


ಜ್ಞಾನಂ ನಿಶ್ರೇಯಸಾರ್ಥಾಯ ಪುರುಷಸ್ಯಾತ್ಮದರ್ಶನಮ್‌ । 
ಯದಾಹುರ್ವರ್ಣಯೇ ತತ್ತೇ ಹೃದಯಗ್ರಂಥಿಭೇದನಮ್‌ 
un 


ಅನಾದಿರಾತ್ಮಾ ಪುರುಷೋ ನಿರ್ಗುಣಃ ಪ್ರಕೃತೇಃ ಪರಃ । 
ಪ್ರತ್ಯಗ್ಧಾಮಾ ಸ್ವಯಂಜ್ಯೋತಿರ್ವಿಶ್ಚ ಯೇನ ಸಮನ್ನಿತಮ್‌ 


॥1೩॥ 


ಸ ಏಷ ಪ್ರಕೃತಿಂ ಸೂಕ್ಷ್ಮಾಂ ದೈವೀಂ ಗುಣಮಯಿಂ ವಿಭುಃ । 
ಯದೃಚ್ಛಯೈವೋಪಗತಾಮಭ್ಯಪದ್ಯತ ಲೀಲಯಾ 
॥೪॥ 


ಗುಣೈರ್ವಿಚಿತ್ರಾಃ ಸೃಜತೀಂ ಸ್ವರೂಪಾ: ಪ್ರಕೃತಿಂ ಪ್ರಜಾ: । 
ವಿಲೋಕ್ಯ ಮುಮುಹೇ ಸದ್ಯಃ ಸ ಇಹ ಜ್ಞಾನಗೂಹಯಾ 
1 ೫ ॥ 


ಏವಂ ಪರಾಭಿಧ್ಯಾನೇನ ಕರ್ತೃತ್ವಂ ಪ್ರಕೃತೇಃ ಪುಮಾನ್‌ । 
ಕರ್ಮಸು ಕ್ರಿಯಾಮಾಣೇಷು ಗುಣ್ಯೆರಾತ್ಮನಿ ಮನ್ಯತೇ 
uk 


ತದಸ್ಯ ಸಂಸೃತಿರ್ಬಂಧಃ ಪಾರತಂತ್ರ್ಯಂ ಚ ತತೃತಮ್‌ I 
ಭವತ್ಯಕರ್ತುರೀಶಸ್ಯ ಸಾಕ್ಸಿಣೋ ನಿರ್ವ್ವತಾತ್ಮನಃ 
wi 


ಕಾರ್ಯಕಾರಣಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದುಃ । 
ಭೋಕ್ಸತ್ತೇ ಸುಖದುಖಾನಾಂ ಪುರುಷಂ ಪ್ರಕೃತೇಃ ಪರಮ್‌ 
॥೮॥ 


ದೇವಹೂತಿರುವಾಚ 


ಪ್ರಕೃತೇಃ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ । 
ಬ್ರೂಹಿ ಕಾರಣಯೋರಸ್ಯ ಸದಸಚ್ಚ ಯದಾತ್ಮಕಮ್‌ 
॥೯॥ 


ಶ್ರೀಭಗವಂತನು ಹೇಳುತ್ತಾನೆ - ಅಮ್ಚಾ! ಈಗ ನಾನು ನಿನಗೆ 
ಪ್ರಕ್ಷತಿಯೇ ಮುಂತಾದ ಎಲ್ಲ ತತ್ತ್ವಗಳ ಬೇರೆ-ಬೇರೆಯಾದ 
ಲಕ್ಷಣವನ್ನು ಹೇಳುವೆನು. ಇದನ್ನು ತಿಳಿದುಕೊಂಡ ಮನುಷ್ಯನು 
ಪ್ರಕೃತಿಯ ಗುಣಗಳಿಂದ ಮುಕ್ತನಾಗುವನು. ॥ ೧ ॥ ಆತ್ಮದರ್ಶನ 
ರೂಪವಾದ ಜ್ಞಾನವೇ ಪುರುಷನಿಗೆ ಮೋಕ್ಷದ ಕಾರಣವಾಗಿದೆ. 
ಅದೇ ಅವನ ಅಹಂಕಾರರೂಪೀ ಹೃದಯಗ್ರಂಥಿಯನ್ನು ಕತ್ತರಿಸು 
ವುದಾಗಿದೆ ಎಂದು ಪಂಡಿತರು ಹೇಳುತ್ತಾರೆ. ಅದೇ ಜ್ಞಾನವನ್ನು 
ನಾನು ಮುಂದೆ ನಿನಗೆ ವರ್ಣಿಸುವೆನು. ॥ ೨ ॥ ಈ ಇಡೀ ಜಗತ್ತು 
ಯಾರಿಂದ ವ್ಯಾಪ್ತವಾಗಿ ಪ್ರಕಾಶಿಸುತ್ತದೋ ಆ ಆತ್ಮನೇ ಪುರುಷ 
ನಾಗಿದ್ದಾನೆ. ಅವನು ಅನಾದಿಯೂ, ನಿರ್ಗುಣನೂ, ಪ್ರಕೃತಿಗಿಂತ 
ಅತೀತನೂ, ಅಂತಃಕರಣದಲ್ಲಿ ಸ್ಫುರಿತನಾಗುವವನೂ, ಸ್ವಯಂ 
ಪ್ರಕಾಶನೂ ಆಗಿರುವನು. ॥ ೩ ॥ ಆ ಸರ್ವವ್ಯಾಪಕ ಪುರುಷನು 
ತನ್ನ ಬಳಿಗೆ ಲೀಲಾವಿಲಾಸಪೂರ್ವಕವಾಗಿ ಬಂದಿರುವ ಅವ್ಯಕ್ತ 
ಮತ್ತು ತ್ರಿಗುಣಾತ್ಮಿಕೆಯಾದ ವೈಷ್ಣವೀಮಾಯೆಯನ್ನು ತನ್ನ ಇಚ್ಛೆ 
ಯಿಂದಲೇ ಸ್ವೀಕರಿಸಿದನು. ॥ ೪ ॥ ಲೀಲಾಪರಾಯಣಳಾಗಿರುವ 
ಪ್ರಕೃತಿಯು ತನ್ನ ಸತ್ತ್ವಾದಿ ಗುಣಗಳಿಂದ, ಅವುಗಳಿಗೆ ಅನುರೂಪ 
ವಾದ ಪ್ರಜೆಗಳನ್ನು ಸೃಷ್ಟಿಸತೊಡಗಿದಳು. ಇದನ್ನು ಕಂಡ ಪುರುಷನು 
ಜ್ಞಾನವನ್ನು ಮುಚ್ಚಿಹಾಕುವ ಅದರ ಆವರಣಶಕ್ಷಿಯಿಂದ ಮೋಹಿತ 
ನಾಗಿ ತನ್ನ ಸ್ವರೂಪವನ್ನು ಮರೆತುಬಿಟ್ಟನು. ॥೫॥ ಹೀಗೆ ತನ್ನಿಂದ 
ಭಿನ್ನವಾದ ಪ್ರಕೃತಿಯನ್ನೇ ತನ್ನ ಸ್ವರೂಪವೆಂದು ತಿಳಿದುಕೊಂಡಿದ್ದ 
ರಿಂದ ಪುರುಷನು ಪ್ರಕೃತಿಯ ಗುಣಗಳ ಮೂಲಕ ಮಾಡಲಾಗುವ 
ಕರ್ಮಗಳಲ್ಲಿ ತನ್ನನ್ನೇ ಕರ್ತಾ ಎಂದು ತಿಳಿಯತೊಡಗಿದನು. ॥ ೬ ॥ 
ಕರ್ತ್ಯತ್ತ್ವಾಭಿಮಾನದಿಂದಲೇ ಅಕರ್ಸವೂ, ಸ್ವಾಧೀನನೂ, ಸಾಕ್ಷಿಯೂ, 
ಆನಂದಸ್ವರೂಪನೂ ಆದ ಪುರುಷನಿಗೆ ಜನ್ಮ-ಮೃತ್ಯುರೂಪವಾದ 
ಬಂಧನವೂ ಹಾಗೂ ಪರತಂತ್ರತೆಯೂ ಪ್ರಾಪ್ತವಾಯಿತು. ॥ ೭ ॥ 
ಕಾರ್ಯರೂಪವಾದ ಶರೀರದಲ್ಲಿಯೂ, ಕಾರಣರೂಪವಾದ 
ಇಂದ್ರಿಯಗಳಲ್ಲಿಯೂ, ಕರ್ತ್ಯರೂಪವಾದ ಇಂದ್ರಿಯಗಳ ಅಭಿಮಾನೀ 
ದೇವತೆಗಳಲ್ಲಿಯೂ ಪುರುಷನು “ಅವು ನನ್ನವ' ಎಂದು ಆರೋಪಿಸಿ 
ಕೊಳ್ಳುವುದಕ್ಕೆ ಪ್ರಕೃತಿಯೇ ಕಾರಣವೆಂದು ಪಂಡಿತರು ಹೇಳುತ್ತಾರೆ. 
ವಾಸ್ತವದಲ್ಲಿ ಪ್ರಕೃತಿಗೆ ಅತೀತನಾಗಿದ್ದರೂ ಪ್ರಕೃತಿಸ್ಥನಾದ ಆ 
ಪುರುಷನನ್ನೇ ಸುಖ-ದುಃಖಗಳನ್ನೂ ಭೋಗಿಸಲು ಕಾರಣನೆಂದು 
ತಿಳಿಯುತ್ತಾರೆ. ॥ ೮ ॥ 

ದೇವಹೂತಿಯು ಕೇಳಿದಳು - ಪುರುಷೋತ್ತಮನೇ ! ಈ 
ವಿಶ್ವದ ಸ್ಥೂಲ-ಸೂಕ್ಷಕಾರ್ಯಗಳಿಲ್ಲವೂ ಯಾರ ಸ್ವರೂಪವಾಗಿ 
ದೆಯೋ ಹಾಗೂ ಯಾರು ಇದರ ಕಾರಣನಾಗಿದ್ದಾನೋ, ಆ 
ಪ್ರಕೃತಿ-ಪುರುಷರ ಲಕ್ಷಣವನ್ನೂ ಕೂಡ ನೀನು ನನಗೆ ತಿಳಿಸು 
ವೆವನಾಗು. ॥ ೯ ॥ 


312 


ಶ್ರೀಭಗವಾನುವಾಚ 
ಯತ್ತತ್ತಿಗುಣಮವ್ಯಕ್ಕಂ ನಿತ್ಯಂ. ಸದಸದಾತ್ಮಕಮ್‌ । 
ಪ್ರಧಾನಂ ಪ್ರಕೃತಿಂ ಪ್ರಾಹುರವಿಶೇಷಂ ವಿಶೇಷವತ್‌ 
॥ ೧೦ ॥ 


ಪಂಚಭಿಃ ಪಂಚಭಿರ್ಬ್ರಹ್ಮ ಚತುರ್ಭಿರ್ದಶಭಿಸ್ತಥಾ । 
ಏತಚ್ಛತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಃ 
"| 11 ೧೧ 1 


ಮಹಾಭೂತಾನಿ ಪಂಚೈವ ಭೂರಾಪೋಠಗ್ವಿರ್ಮರುನ್ನಛಃ । 
ತನ್ನಾತ್ರಾಣಿ ಚ ತಾವಂತಿ ಗಂಧಾದೀನಿ ಮತಾನಿ ಮೇ 
H ೧೨॥ 
ಇಂದ್ರಿಯಾಣಿ ದಶ ಶ್ರೋತ್ರಂ ತ್ವಗ್‌ದೃಗ್‌ರಸನನಾಸಿಕಾಃ | 
ವಾಕ್ಕರೌ ಚರಣೌ ಮೇಡ್ರಂ ಪಾಯುರ್ದಶಮ ಉಚ್ಛತೇ 
W ೧೩ ॥ 


ಮನೋ ಬುದ್ಧಿರಹಂಕಾರಶ್ಚಿತ್ರಮಿತ್ಯಂತರಾತ್ಮಕಮ್‌ | 
ಚತುರ್ಧಾ ಲಕ ಕೃೃತೇ ಭೇದೋ ವೃತ್ತಾ ರ್ಯ ಲಕ್ಷಣರೂಪಯಾ 
1 ೧೪॥ 


ಏತಾವಾನೇವ ಸಂಖ್ಯಾತೋ ಬ್ರಹ್ಮಣಃ ಸಗುಣಸ್ಯ ಹ। 
ಸನ್ನಿವೇಶೋ ಮಯಾ ಪ್ರೋಕ್ತೋ ಯಃ ಕಾಲಃ ಪಂಚವಿಂಶಕಃ 
॥1 ೧೫ ॥ 


ಪ್ರಭಾವಂ ಪೌರುಷಂ ಪ್ರಾಹುಃ ಕಾಲಮೇಕೇ ಯತೋ ಭಯಮ್‌ । 
ಅಹಂಕಾರವಿಮೂಢಸ್ಯ ಕರ್ತುಃ ಪ್ರಕೃತಿಮೀಯುಷಃ 
॥ O೬ ॥ 


ಪ್ರಕೃತೇರ್ಗುಣಸಾಮ್ಯಸ್ಯ ನಿರ್ವಿಶೇಷಸ್ಕ ಮಾನವಿ। 
ಚೇಷ್ಟಾ ಯತಃ ಸ ಭಗವಾನ್ಯಾಲ ಇತ್ಯುಪಲಕ್ಷಿತಃ 
1 ೧೭ ॥ 
ಅಂತಃ ಪುರುಷರೂಪೇಣ ಕಾಲರೂಪೇಣ ಯೋ ಬಹಿಃ 1 
ಸಮನ್ವೇತ್ಯೇಷ ಸತ್ತ್ಯಾನಾಂ ಭಗವಾನಾತ್ಮಮಾಯಯಾ 
11 ೧೮ ॥ 


ದೈವಾತ್ಕುಭಿತಧರ್ಮಿಣ್ಯಾಂ ಸ್ಯಾಂ ಯೋನೌ ಪರಃ ಪುಮಾನ್‌ । 
ಆಧತ್ತ ವೀರ್ಯಂ ಸಾಸೂತ ಮಹತ್ತತ್ತ ೨ ಹಿರಣ್ಣಯಮ್‌ 


॥ ೧೯ ॥ 
ವಿಶ್ವಮಾತ್ಮಗತಂ ವ್ಯಂಜನ್ಯೂಟಸ್ನೋ ಜಗದಂಕುರ: ॥ 
ಸತ್ರೇಜಸಾಪಿಬತ್ತೀವ್ರಮಾತ್ಸಪ್ರಸ್ವಾಪನಂ ತಮಃ 

॥ ೨೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 26 


ಶ್ರೀಭಗವಂತನು ಹೇಳಿದನು - ತಾಯೇ! ಯಾವುದು 
ತ್ರಿಗುಣಾತ್ಮಕವೂ, ಅವ್ಯಕ್ತವೂ, ನಿತ್ಯವೂ ಆಗಿ ಕಾರ್ಯಕಾರಣರೂಪ 
ವಾಗಿದೆಯೋ ಹಾಗೂ ಸ್ವತಃ ನಿರ್ವಿಶೇಷವಾಗಿದ್ದರೂ ಸಮಸ್ತ 
ವಿಶೇಷ ಧರ್ಮಗಳಿಗೆ ಆಶ್ರಯವಾಗಿದೆಯೋ - ಆ ಪ್ರಧಾನವೆಂಬ 
ತತ್ವವನ್ನೇ ಪ್ರಕೃತಿ ಎನ್ನುತ್ತಾರೆ. ॥ ೧೦ ॥ ಪಂಚಮಹಾಭೂತಗಳೂ, 
ಪಂಚತನ್ಮಾತ್ರೆಗಳೂ, ನಾಲ್ಕು ಅಂತಃಕರಣ ವಿಶೇಷಗಳೂ, ಹತ್ತು 
ಇಂದ್ರಿಯಗಳೂ ಹೀಗೆ ಈ ಇಪ್ಪತ್ತನಾಲ್ಕು ತತ್ತ್ವಗಳ ಸಮೂಹವನ್ನು 
ವಿದ್ವಾಂಸರು ಪ್ರಕೃತಿಯ ಕಾರ್ಯವೆಂದು ತಿಳಿಯುತ್ತಾರೆ. ॥ ೧೧ ॥ 
ಪೃಥಿವಿ, ಜಲ, ತೇಜ, ವಾಯು, ಆಕಾಶ - ಇವು ಪಂಚಮಹಾ 
ಭೂತಗಳು. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇವು ಪಂಚತನ್ಸಾತ್ರೆ 
ಗಳು ಎಂದು ತಿಳಿಯಲಾಗಿದೆ. ॥ ೧೨ ॥ ಕಿವಿ, ಚರ್ಮ, ಕಣ್ಣು ನಾಲಿಗೆ 
ಮೂಗು, ಮಾತು, ಕೈ, ಕಾಲು, ಉಪಸ್ಥ ಪಾಯು - ಎಂಬ ಈ 
ಹತ್ತು ಇಂದ್ರಿಯಗಳು. ॥ ೧೩ ॥ ಮನ, ಬುದ್ಧಿ ಚಿತ್ರ, ಅಹಂಕಾರ 
ಎಂಬ ಇವೇ ಅಂತಃಕರಣ ರೂಪಗಳು. ಇವುಗಳಿಗೆ ಕ್ರಮವಾಗಿ 
ಸಂಕಲ್ಪ ನಿಶ್ಚಯ, ಚಿಂತೆ, ಅಭಿಮಾನ ಎಂಬ ನಾಲ್ಕು ಪ್ರವೃತ್ತಿಗಳು. 
॥ ೧೪ ॥ ತತ್ತ್ವಜ್ಞಾನಿಗಳು ಹೀಗೆ ಸಗುಣಬ್ರಹ್ಮನ ಸನ್ನಿವೇಶಸ್ಥಾನಗಳ 
ನ್ನಾಗಿ ಇಪ್ಪತ್ತನಾಲ್ಕು ತತ್ತ್ವಗಳ ಸಂಖ್ಯೆಯನ್ನು ತಿಳಿಸಿರುವರು. ಇವು 
ಗಳಲ್ಲದೆ ಕಾಲ ಎಂಬುದು ಇಪ್ಪತ್ತೈದನೆಯ ತತ್ವವಾಗಿದೆ. ॥ ೧೫ ॥ 
ಕೆಲವು ಜ್ಞಾನಿಗಳು ಕಾಲವನ್ನು ಪುರುಷನಿಂದ ಬೇರೆಯಾದ ತತ್ತ್ವ 
ವೆಂದು ತಿಳಿಯದೆ, ಪುರುಷನ ಪ್ರಭಾವ ಅಂದರೆ ಈಶ್ವರನ 
ಸಂಹಾರಕಾರಕ ಶಕ್ತಿಯನ್ನಾಗಿ ತಿಳಿಸುತ್ತಾರೆ. ಅದರಿಂದ ಮಾಯೆಯ 
ಕಾರ್ಯವಾದ ದೇಹಾದಿಗಳನ್ನು ಆತ್ಮವೆಂದು ಅಭಿಮಾನಪಟ್ಟು 
ಅಹಂಕಾರದಿಂದ ಮೋಹಿತನಾಗಿ ತನ್ನನ್ನು ಕರ್ತಾ ಎಂದು 
ತಿಳಿಯುವ ಜೀವನಿಗೆ ನಿರಂತರವಾದ ಭಯವು ಇದ್ದೇ ಇರುತ್ತದೆ. 
॥ ೧೬ ॥ ಅಮ್ಮಾ! ಮನುಪುತ್ರಿಯೇ! ಯಾರ ಪ್ರೇರಣೆಯಿಂದ 
ಗುಣಗಳ ಸಾಮ್ಯಾವಸ್ಥೆಯ ರೂಪದಲ್ಲಿರುವ ನಿರ್ವಿಶೇಷವಾದ 
ಪ್ರಕೃತಿಯಲ್ಲಿ ಗತಿಯು ಉಂಟಾಗುತ್ತದೋ, ಆ ಪುರುಷರೂಪಿ 
ಯಾದ ಭಗವಂತನೇ ವಾಸ್ತವವಾಗಿ "ಕಾಲ'ನೆಂದು ಕರೆಯಲ್ಪಡು 
ತ್ತಾನೆ. ॥ ೧೭॥ ಹೀಗೆ ತನ್ನ ಮಾಯೆಯ ಮೂಲಕ ಎಲ್ಲ ಪ್ರಾಣಿ 
ಗಳೊಳಗೆ ಜೀವರೂಪದಿಂದಲೂ ಹೊರಗೆ ಕಾಲರೂಪದಿಂದಲೂ 
ವ್ಯಾಪ್ತನಾಗಿರುವ ಭಗವಂತನೇ ಇಪ್ಪತ್ತೈದನೆಯ ತತ್ತ್ವವು. ॥ ೧೮ ॥ 

ಪರಮಪುರುಷ ಪರಮಾತ್ಮನು ಜೀವರ ಅದೃಷ್ಟವಶದಿಂದ 
ಕ್ಟೋಭೆಗೊಂಡ ಸರ್ವಜೀವಿಗಳ ಉತ್ಪತ್ರಿಸ್ಠಾನರೂಪವಾದ ತನ್ನ 
ಮಾಯೆಯಲ್ಲಿ ಚಿಚ್ಛಕಿರೂಪವಾದ ವೀರ್ಯವನ್ನು ಸ್ಥಾಪಿಸಿದಾಗ 
ಅದರಿಂದ ತೇಜೋಮಯ ಮಹತ್ತತ್ತ ವವ ಉತ್ಪನ್ನವಾಯಿತು. 
॥ ೧೯ ॥ ಲಯ-ವಿಕ್ದೇಪಾದಿ ರಹಿತ ಹಾಗೂ ಜಗತ್ತಿಗೆ ಅಂಕುರ 
ದಂತಿರುವ ಈ ಮಹತ್ರತ್ವ್ವವು ತನ್ನಲ್ಲಿದ್ದ ವಿಶ್ವವನ್ನು ಪ್ರಕಟಪಡಿಸಲು 
ತನ್ನ ಸ್ವರೂಪವನ್ನು ಮುಚ್ಚಿಕೊಂಡಿದ್ದ ಪ್ರಳಯಕಾಲದ 
ಕಗ್ಗತ್ತಲೆಯನ್ನು ತನ್ನದೇ ತೇಜದಿಂದ ಕುಡಿದುಬಿಟ್ಟಿತು. ॥ ೨೦ Il 


26 ಅಧ್ಯಾಯ] ತೃತೀಯ ಸ್ಥಂಧ ೫3 


ಯತ್ತತ್ತತ್ತಗುಣಂ ಸ್ವಚ್ಛಂ ಶಾಂತಂ ಭಗವತಃ ಪದಮ್‌ । 
ಯದಾಹುರ್ವಾಸುದೇವಾಖ್ಯಂ ಚಿತ್ತಂ ತನ್ನಹದಾತ್ಮಕಮ್‌ 
1 ೨೧ ॥ 


ಸ್ವಚ್ಛತ್ವಮವಿಕಾರಿತ್ಚಂ ಶಾಂತತ್ವದಿತಿ ಚೇತಸಃ 
ವೃತ್ತಿಭಿರ್ಲಕ್ಟಣಂ ಪ್ರೋಕ್ತಂ ಯಥಾಪಾಂ ಪ್ರಕೃತಿಃ ಪರಾ 
11 ೨೨ ॥ 


ಸತ್ವಗುಣಮಯವಾಗಿ, ಸ್ಪ ಸ್ವಚ್ಛವಾಗಿ, ಶಾಂತವಾಗಿ, 
ಭಗವಂತನ ಉಪಲಬ್ಬಿಸ್ಥಾನವಾದ ಚಿತ್ತವೇ ಮಹತ್ತತ್ತ, ವಾಗಿದೆ. 
ಅದನ್ನೇ "ವಾಸುದೇವ ' * ಎಂದೂ ಹೇಳುತ್ತಾರೆ. ॥ ೨6 In ಪೃಥಿ 
ವಿಯೇ ಮುಂತಾದ ಪದಾರ್ಥಗಳೊಡನೆ ಸಂಸರ್ಗಹೊಂದುವ 
ಮೊದಲು ನೀರು ನೊರೆ-ಗುಳ್ಳೆಗಳೇ ಇಲ್ಲದೆ ಸಹಜಸ್ಥಿತಿಯಲ್ಲಿರು 
ವಾಗ ಅತ್ಯಂತ ಸ್ವಚ್ಛವೂ, ವಿಕಾರಶೂನ್ಯವೂ, ಶಾಂತವೂ ಆಗಿರು 
ತ್ತದೆ. ಹಸ ತನ್ನ ಸ್ವಾಭಾವಿಕ ಅವಸ್ಥೆಯ ದೃಷ್ಟಿಯಿಂದ 
ಸ್ವಚ್ಛತ್ವ್ವ, ಅವಿಕಾರಿತ್ವ ಮತ್ತು ಶಾಂತತ್ವಗಳೇ ವೃ್ತಿಗಳೊಡನೆ. ಚಿತ್ತದ 
ಲಕ್ಷಣವೆಂದು ಹೇಳಲಾಗಿದೆ. I ೨೨. ॥ ಅನಂತರ ಭಗವಂತನ 
ವೀರ್ಯರೂಪವಾದ ಚಿತ್‌-ಶಕ್ಕಿಯಿಂದ ಉತ್ಪನ್ನವಾದ ಮಹತ್ತತ್ವ 
ದಲ್ಲಿ ವಿಕಾರ ಉಂಟಾದಾಗ, ಅದರಿಂದ ಕ್ರಿಯಾಶಕ್ತಿಪ್ರಧಾನವಾದ 
ಅಹಂಕಾರವು ಉತ್ಪನ್ನವಾಯಿತು. ಅದು ವೈಕಾರಿಕ, ತೈಜಸ ಮತ್ತು 
ತಾಮಸ ಎಂಬ ಮೂರು ಪ್ರಕಾರದಿಂದ ಕೂಡಿದೆ. ಅದರಿಂದಲೇ 
ಕ್ರಮವಾಗಿ ಮನಸ್ಸು ಇಂದ್ರಿಯಗಳು ಮತ್ತು ಪಂಚಭೂತಗಳ 
ಉತ್ಪತ್ತಿಯಾಯಿತು. ॥ ೨೩-೨೪ ॥ ಈ ಭೂತ, ಇಂದ್ರಿಯ ಮತ್ತು 
ಮನೋರೂಪ ವಾದ ಅಹಂಕಾರವನ್ನೇ ಪಂಡಿತರು ಸಾಕ್ಟಾತ್‌ 
"ಸಂಕರ್ಷಣ' ಹೆಸರಿನ ಸಾವಿರತಲೆಯುಳ್ಳ "ಅನಂತ-ನಾಗರಾಜ' 
ಎಂದು ಕರೆಯುತ್ತಾರೆ. ॥ ೨೫ ॥ ಈ ಸತಾರ ಲಕ್ಷಣವು 
ದೇವತಾರೂಪದಿಂದ ಕರ್ತೃತ್ವ, ಇಂದ್ರಿಯರೂಪದಿಂದ ಕರಣತ್ನ, 
ಪಂಚಭೂತರೂಪದಿಂದ ಕಾರ್ಯತ್ವವಾಗಿದೆ ಹಾಗೂ ಸತ್ತಾ ದಿ 
ಗುಣಗಳ ಸಂಬಂಧದಿಂದ ಶಾಂತತ್ವ, ಘೋರತ್ತ, ಮತ್ತು ಮೂಢತ್ವವೂ 
ಇದರ ಲಕ್ಷಣವಾಗಿದೆ. ॥ ೨೬ ॥ ಮೇಲೆ ಹೇಳಿದ ಮೂರು ಬಗೆಯ 
ಅಹಂಕಾರದಲ್ಲಿನ ವೈಕಾರಿಕ ಅಹಂಕಾರವು ವಿಕೃತವಾದಾಗ ಅದ 
ರಿಂದ ಮನಸ್ಸುಂಟಾಯಿತು. ಅದರ ಸಂಕಲ್ಪ-ವಿಕಲ್ಲಗಳಿಂದ ಕಾಮನೆ 
ಗಳ ಉತ್ಪತ್ತಿಯಾಗುತ್ತದೆ. ॥ ೨೭ ॥ ಈ ಮನಸ್ಥತ್ತ್ವವೇ ಇಂದ್ರಿಯ 
ಗಳಿಗೆ ಅಧಿಷ್ಠಾತ್ಯವಾದ "ಅನಿರುದ್ದ' ಎಂಬ ಹೆಸರಿನಿಂದ ಪ್ರಸಿದ್ಧ 
ವಾಗಿದೆ. ಯೋಗಿಗಳು ಶರತ್ಕಾಲದ ನೀಲಕಮಲದಂತೆ ಶ್ಯಾಮಲ 
ವರ್ಣವುಳ್ಳ ಈ ಅನಿರುದ್ಧನನ್ನು ಮೆಲ್ಲ-ಮೆಲ್ಲನೆ ಮನಸ್ಸನ್ನು 
ಸ್ವಾಧೀನಪಡಿಸಿಕೊಂಡು ಆರಾಧಿಸುತ್ತಾರೆ. ॥ ೨೮ ॥ ಎಲ್ಫೆ 
ಸಾಧ್ವಿಯೇ | ಮತ್ತೆ ತೈಜಸ ಅಹಂಕಾರವು ಎಕಾರಗೊಳ್ಳಲು ಅದ 
ರಿಂದ ಬುದ್ಧಿತತ್ವ್ವವು ಉಂಟಾಯಿತು. ವಸ್ತುವಿನ ಸ್ಫೂರ್ತಿರೂಪ 
ವಾದ ವಿಜ್ಞಾನ ಮತ್ತು ಇಂದ್ರಿಯಗಳ ವ್ಯಾಪಾರದಲ್ಲಿ ಸಹಾಯಕ 
ವಾಗುವಿಕೆ - ಪದಾರ್ಥಗಳ ವಿಶೇಷಜ್ಞಾ ಚ ಪಡೆಯುವಿಕೆ - ಇವು 
ಬುದ್ಧಿಯ ಕಾರ್ಯವಾಗಿವೆ. ॥ ೨೯ ॥ ವೃತ್ತಿಗಳ ಭೇದದಿಂದ 
ಸಂಶಯ, ವಿಪರ್ಯಯ (ವಿಪರೀತ ಜ್ಞಾನ), ನಿಶ್ಚಯ, ಸತಿ 
ಮತ್ತು ನಿದ್ದೆ ಇವುಗಳೂ ಬುದ್ದಿಯ ಲಕ್ಷಣಗಳಾಗಿವೆ. ಈ ಬುದ್ಧಿ 
ತತ್ರ್ವವೇ "ಪ್ರದ್ಧುಮ'ನೆನಿಸುತ್ತದೆ. ॥ ೩೦ ॥ 


ಮಹತ್ತತ್ತಾ ಫೌರ್ವಾಣಾದ್ದಗವದ್ದೀರ್ಯಸಂಭವಾತ್‌ I 
ಕ್ರಿಯಾಶಕ್ಷಿರಹಂಕಾರಸ್ತಿ; ವಿಧಃ ಸಮಪದ್ಯತ 
2೩ 1 


ವೈಕಾರಿಕಸ್ಸೈಜಸಶ್ಚ ತಾಮಸಶ್ಚ ಯತೋ ಭವಃ । 
ಮನಃಸಶ್ಚೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ 
1 ೨೪ ॥ 


ಸಹಸ್ರಶಿರಸಂ ಸಾಕ್ಟಾದ್ಯಮನಂತಂ ಪ್ರಚಕ್ಷತೇ । 
ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯಮನೋಮಯಮ್‌ 
॥ ೨೫ ॥ 


ಕರ್ತೃತ್ವಂ ಕರಣತ್ಸಂ ಚ ಕಾರ್ಯತ್ಪಂ ಚೇತಿ ಲಕ್ಷಣಮ್‌ । 
ಶಾಂತ ಘೋರವಿಮೂಡತ್ವಮಿತಿ ವಾ ಸ್ಯಾದಹಂಕೃತೇಃ 
॥ ೨೬ ॥ 


ವೈಕಾರಿಕಾದ್ವಿಕುರ್ವಾಣಾನ್ಮನಸ್ಪತ್ವಮಜಾಯತ | 
ಯತ್ನಂಕಲ್ಪದಿಕಲ್ಪಾಭ್ಯಾಂ ವರ್ತತೇ ಕಾಮಸಂಭವಃ 
11 ೨೭ ॥ 


ಯದ್ವಿದುರ್ಷ್ಯನಿರುದ್ಧಾಖ್ಯಂ ಹೃಷೀಕಾಣಾಮಧೀಶ್ಚರಮ್‌ । 
ಶಾರದೇಂದೀವರಶ್ಯಾಮಂ ಸಂರಾಧ್ಯಂ ಯೋಗಿಭಿಃ ಶನೈಃ 
॥ ೨೮॥ 


ತೈಜಸಾತ್ತು ವಿಕುರ್ವಾಣಾದ್ದುದ್ದಿ ತತ್ತ Jನುಭೂತತಿ । 
ದ್ರವ್ಯಸ್ನುರಣವಿಜ್ಞಾನಮಿಂದ್ರಿಯಾಣಾಮನುಗ್ರಹಃ 
2೯ 1 


ಸಂಶಯೋತಥ ವಿಷರ್ಯಾಸೋ ನಿಶ್ಚಯಃ ಸ್ಥೃತಿರೇವ ಚ । 
ಸ್ವಾಪ ಇತ್ಯುಚ್ಛತೇ ಬುದ್ದೇರ್ಲಕ್ಷಣಂ ವೃತ್ತಿತಃ ಪೃಥಕ್‌ 
Wao 


* ಅಧ್ಯಾತ್ಮದಲ್ಲಿ ಯಾವುದನ್ನು ಚಿತ್ರವೆಂದು ಕರೆಯುವರೋ, ಅದನ್ನೇ ಅಧಿಭೂತದಲ್ಲಿ ಮಹತ್ತತ್ವ್ವ ಎಂದು ಹೇಳಲಾಗುತ್ತದೆ. ಚಿತ್ತದಲ್ಲಿ ಅಧಿ 
ಷ್ಯಾತ್ರನಾಗಿರುವವನು. “ಕ್ಷೇತ್ರಜ್ಜನು' ಮತ್ತು ಉಪಾಸ್ಕದೇವನು *ವಾಸುದೇವ'ನಾಗಿದ್ದಾನೆ. ಹೀಗೆಯೇ ಅಹಣಾರದಲ್ಲಿ ) ಅಧಿ್ಯಾ್ರನಾಗರುವವನು 
ರುದ್ರನು ಮತ್ತು ಉಪಾಸ್ಕ ದೇವನು ಸಂಕರ್ಷಣನಾಗಿದ್ದಾನೆ. ಬುದ್ದಿಯಲ್ಲಿ ಅಧಿಷ್ಠಾ ಇತ್ಯವಾಗಿರುವನು ಬ್ರಹ್ಮನು ಮತ್ತು ಉಪಾಸ್ಕದೇವನು ಪ್ರದ್ಯುಮನು. 
ಮನಸ್ಸಿನಲ್ಲಿ ಅಧಿಷ್ಠಾತ್ಸನಾದವನು ಚಂದ್ರನು ಮತ್ತು ಉಪಾಸ್ತದೇವನು “ಅನಿರುದ್ದೆನಾಗಿದ್ದಾನೆ. 


33% ಶ್ರೀಮದ್ಭಾಗವತ [ ಅಧ್ಯಾಯ 26 
ತೈಜಸಾನೀಂದ್ರಿಯಾಣ್ಯೇವ ಕ್ರಿಯಾಜ್ಲಾನವಿಭಾಗಶಃ । ಇಂದ್ರಿಯಗಳೂ ಕೂಡ ತೈಜಸ ಅಹಂಕಾರದ್ದೇ ಕಾರ್ಯ 
ಪ್ರಾಣಸ್ಯ ಹಿ ಕ್ರಿಯಾ ಶಕ್ತಿರ್ಬುದ್ವೇರ್ವಿಜ್ಞಾನಶಕ್ಕಿತಾ ವಾಗಿದೆ. ಕರ್ಮ ಮತ್ತು ಜ್ಞಾನ. ಇವುಗಳ ವಿಭಾಗದಿಂದ ಅವುಗಳಲ್ಲಿ 


11೩೧ ॥ 


ತಾಮಸಾಚ್ಚ ವಿಕರ್ವಾಣಾದ್ಧಗವದ್ದೀರ್ಯಚೋದಿತಾತ್‌ | 
ಶಬ್ದ ಮಾತ್ರಮಭೂತ್ತಸ್ಥಾನ್ನಭಃ ಶ್ರೋತ್ರಂ ತು ಶಬ್ದಗಮ್‌ 
೬ 1೩೨ ॥ 


ಅರ್ಥಾಶ್ರಯತ್ಪಂ ಶಬ್ದಸ್ಯ ದ್ರಷ್ಟುರ್ಲಿಂಗತ್ವಮೇವ ಚ। 
ತನ್ಮಾತ್ರತ್ವಂ ಚ ನಭಸೋ ಲಕ್ಷಣಂ ಕವಯೋ ವಿದುಃ 
I ೩೩॥ 


ಭೂತಾನಾಂ ಛಿದ್ರದಾತೃತ್ವಂ ಬಹಿರಂತರಮೇವ ಚ! 
ಪ್ರಾಣೇಂದ್ರಿಯಾತ್ಮಧಿಷ್ನ ತ್ವಂ ನಭಸೋ ವೃತ್ತಿಲಕ್ಷಣಮ್‌ 
11೩೪ ॥ 


ನಭಸಃ ಶಬ್ದತನ್ಶಾತ್ರಾತ್‌ ಕಾಲಗತ್ಯಾ ವಿಕುರ್ವತಃ । 
ಸರ್ಶೋತಭವತ್ತತೋ ವಾಯುಸ್ತ್ರಕ್‌ ಸ್ಪರ್ಶಸ್ಯ ಚ ಸಂಗ್ರಹಃ 
॥ ೩೫ ॥ 


ಮೃದುತ್ವ: ಕಠಿನತ್ವಂ ಚ ಶೈತ್ಯಮುಷ್ಠತ್ತಮೇವ ಚ । 


ಏತತ್ಸ್ಪರ್ಶಸ್ಯ ಸ್ಪರ್ಶತ್ವಂ ತನ್ನಾತ್ರತ್ವಂ ನಭಸ್ವತಃ 
॥೩೬॥ 


ಚಾಲನಂ ವ್ಯೂಹನಂ ಪ್ರಾಪ್ತಿರ್ನೇತೃತ್ವಂ ದ್ರವ್ಯಶಬ್ದಯೋಃ | 
ಸರ್ವೇಂದ್ರಿಯಾಣಾಮಾತೃತ್ತಂ ವಾಯೋಃ ಕರ್ಮಾಭಿಲಕ್ಷಣಮ್‌ 
1೩೭ 


ವಾಯೋಶ್ಚ ಸರ್ಶತನಾತ್ರಾದ್ರೂಪಂ ದೈವೇರಿತಾದಭೂತ್‌ । 
ಸಮುತ್ನಿತಂ ತತಸ್ತೇಜಶ್ಠಕ್ಲೂ ರೂಪೋಪಲಂಭನಮ್‌ 
I ೩೮ ॥ 


ದ್ರವ್ಯಾಕೃತಿತು ಗುಣತಾ ವ್ಯಕ್ಕಿಸಂಸ್ಥಾತ್ತಮೇವ ಚ। 
ತೇಜಸ್ತ್ವಂ ತೇಜಸಃ ಸಾಧ್ವಿ ರೂಪಮಾತ್ರಸ್ಯ ವೃತ್ತಯಃ 
11೩೯ದ 


ದ್ಯೋತನಂ ಪಚನಂ ಪಾನಮದನಂ ಹಿಮಮರ್ದನಮ್‌ | 
ತೇಜಸೋ ವ್ಹತ್ತಯಸ್ತೆ ವ್ರೆತಾಃ ಶೋಷಣಂ ಕ್ಷುತ್ಪಡೇವ ಚ 
॥1 ೪೦ ॥। 


ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳೆಂಬ ಎರಡು ಭೇದ 
ಗಳಿವೆ. ಇವುಗಳಲ್ಲಿ ಕರ್ಮ ಪ್ರಾಣದ ಶಕ್ತಿ ಮತ್ತು ಜ್ಞಾ I) ಬುದ್ಧಿಯ 
ಶಕ್ತಿಯಾಗಿದೆ. ॥ ೩೧ ॥ 

ಭಗವಂತನ ಚೈತನ್ಯಶಕ್ತಿಯ ಪ್ರೇರಣೆಯಿಂದ ತಾಮಸ ಅಹಂ 
ಕಾರವು ವಿಕೃತವಾದಾಗ ಅದರಿಂದ ಶಬ್ದತನ್ಮಾತ್ರೆಯು ಉದ್ಭವಿಸಿತು. 
ಶಬ್ದ ತನ್ನಾತ್ರೆಯಿಂದ ಆಕಾಶ ಹಾಗೂ ಶಬ್ದಜ್ಞಾನವನ್ನುಂಟು ಮಾಡುವ 
ಶ್ರೋತ್ರೇಂದ್ರಿಯವು ಉತ್ಪನ್ನವಾಯಿತು. ॥೩೨॥ ಅರ್ಥವನ್ನು ಪ್ರಕಾಶ 
ಪಡಿಸುವುದು, ಪರೋಕ್ಷದಲ್ಲಿ ಮಾತನಾಡುವವನ ಜ್ಞಾ ನವನ್ನು 
ಉಂಟುಮಾಡುವುದು, ಆಕಾಶದಂತೆ ಸೂಕ್ಷ್ಮರೂಪವಾಗುವಿಕೆ, ಇವೇ 
ಶಬ್ದದ ಲಕ್ಷಣವೆಂಬುದು ವಿದ್ವಾಂಸರ ಮತವಾಗಿದೆ. ॥ ೩೩ ॥ ಭೂತ 
ಗಳಿಗೆ ಅವಕಾಶ ಕೂಡುವಿಕೆ, ಎಲ್ಲರ ಒಳ-ಹೊರಗೆ ಇರುವುದು 
ಮತ್ತು ಪ್ರಾಣ, ಇಂದ್ರಿಯ, ಮನಸ್ಸುಗಳಿಗೆ ಆಶ್ರಯವಾಗಿರುವಿಕೆ, 
ಇವಿಷ್ಟೂ ಆಕಾಶದ ವೃತ್ತಿ (ಕಾರ್ಯ) ರೂಪವಾದ ಲಕ್ಷಣವಾಗಿದೆ. 
॥೩೪ೃ 

ಅನಂತರ ಶಬ್ದತನ್ನಾತ್ರೆಯ ಕಾರ್ಯವಾದ ಆಕಾಶದಲ್ಲಿ ಕಾಲ 
ಗತಿಯಿಂದ ವಿಕಾರವುಂಟಾದಾಗ ಸ್ಪರ್ಶತನ್ನಾತ್ರೆಯು ಉಂಟಾಯಿತು 
ಮತ್ತು ಅದರಿಂದ ವಾಯು ಹಾಗೂ ಸ್ಪರ್ಶಗ್ರಹಣವನ್ನು ಮಾಡಿಸುವ 
ತ್ವಗಿಂದ್ರಿಯ (ತ್ವಚಾ)ವು ಉತ್ಪನ್ನವಾಯಿತು. ॥ ೩೫ ॥ ಕೋಮಲತೆ, 
ಕಠೋರತೆ, ಶೀತಲತೆ, ಉಷ್ಣತೆ ಮತ್ತು ವಾಯುವಿನಂತೆ ಸೂಕ್ಷ್ಮರೂಪ 
ವಾಗುವುದು - ಇವು ಸ್ಪರ್ಶದ ಲಕ್ಷಣಗಳಾಗಿವೆ. ॥ ೩೬॥ ಮರದ 
ಕೊಂಬೆಯೇ ಮುಂತಾದವುಗಳನ್ನು ಅಲ್ಲಾಡಿಸುವುದು, ಹುಲ್ಲು 
ಇತ್ಯಾದಿಗಳನ್ನು ಒಟ್ಟುಗೂಡಿಸುವುದು, ಎಲ್ಲೆಡೆಗೂ ತಲುಪುವುದು, 
ಗಂಧಾದಿಗಳಿಂದ ಕೂಡಿದ ದ್ರವ್ಯವನ್ನು ಫ್ರಾಣಾದಿ ಇಂದ್ರಿಯದ 
ಬಳಿಗೆ ಮತ್ತು ಶಬ್ದವನ್ನು ಶ್ರೋತ್ರೇಂದ್ರಿಯದ ಬಳಿಗೆ ಒಯ್ಯುವುದು 
ಹಾಗೂ ಎಲ್ಲಇಂದ್ರಿಯಗಳಿಗೆ ಕಾರ್ಯಶಕ್ಕಿಯನ್ನು ಕೊಡುವುದು - 
ಇವು ವಾಯುವಿನ ವೃತ್ತಿಗಳ ಲಕ್ಷಣವಾಗಿವೆ. ॥ ೩೭ ॥ 

ಇದಾದ ನಂತರ ದೈವ ಪ್ರೇರಣೆಯಿಂದ ಸ್ಪರ್ಶತನ್ಮಾತ್ರೆಯಿಂದ 
ಕೂಡಿದ ವಾಯುವು ವಿಕಾರಗೊಂಡಾಗ ಅದರಿಂದ ರೂಪತ 
ನ್ಯಾತ್ರೆಯು ಉಂಟಾಯಿತು. ಅದರಿಂದ ತೇಜಸ್ಸೂ ಮತ್ತು ರೂಪ 
ವನ್ನು ಅರಿವಿಗೆ ತರುವ ನೇತ್ರೇಂದ್ರಿಯವೂ ಆವಿರ್ಭವಿಸಿದವು. 
॥ ೩೮ ॥ ಎಲ್ಫೆ ಸಾಧ್ವಿಯೇ | ವಸ್ತುವಿನ ಆಕಾರದ ಅರಿವನ್ನುಂಟು 
ಮಾಡುವುದು, ಗೌಣವಾಗುವುದು ಅಂದರೆ ದ್ರವ್ಯದ ಅಂಗರೂಪ 
ವಾಗಿ ಭಾಸವಾಗುವುದು, ದ್ರವ್ಯಕ್ಕೆ ಇರುವ ಆಕಾರ-ಪ್ರಕಾರ, 
ಪರಿಮಾಣ ಮುಂತಾದವುಗಳನ್ನು ಅದೇ ರೂಪದಲ್ಲಿ ಉಪಲಕ್ಕಿತ 
ವಾಗುವುದು ಹಾಗೂ ತೇಜಸಿಗೆ ಸ್ವರೂಪಭೂತವಾಗುವುದು - 
ಇವೆಲ್ಲವೂ ರೂಪತನ್ಮಾತ್ರೆಯ ವೃತ್ತಿಗಳಾಗಿವೆ. ॥ ೩೯ ॥ ಹೊಳೆಯು 
ವುದು, ಬೇಯಿಸುವುದು, ಚಳಿಯನ್ನು ಹೋಗಲಾಡಿಸುವುದು, 
ಒಣಗಿಸುವುದು, ಹೆಸಿವು-ಬಾಯಾರಿಕೆಗಳನ್ನು ಉಂಟುಮಾಡು 
ವುದು ಮತ್ತು ಅವುಗಳನ್ನು ಕಳೆದುಕೊಳ್ಳಲು ಆಹಾರ-ಪಾನೀಯ 
ಗಳನ್ನು ಸೇವಿಸುವಂತೆ ಮಾಡುವುದು - ಇವು ತೇಜಸಿನ 
ವೃತ್ತಿಗಳು. ॥ ೪೦ ॥ 


26 ಅಧ್ಯಾಯ] 


ರೂಪಮಾತ್ರಾದ್ವಿಜುರ್ವಾಣಾತ್ರೇಜಸೋ ದೈವಚೋದಿತಾತ್‌ । 
ರಸಮಾತ್ರಮಭೂತ್ತಸ್ಥಾದಂಭೋ ಜಿಹ್ವಾ ರಸಗ್ರಹಃ 
1 ೪೧॥ 


ಕಷಾಯೋ ಮಧುರ್ಷಿಕ್ತಃ ಕಟ್ಟಮ್ಸ ಇತಿ ನೈಕಧಾ । 
ಭೌತಿಕಾನಾಂ ವಿಕಾರೇಣ ರಸ ಏಕೋ ವಿಭಿದ್ಯತೇ 
11 ೪೨॥ 


ಕ್ಲೇದನಂ ಪಿಂಡನಂ ತೃಪ್ತಿ: ಪ್ರಾಣನಾಪ್ಯಾಯನೋಂದನಮ್‌ । 
ತಾಪಾಪನೋದೋ ಭೂಯಸ್ಪ ುಂಭಸೋ ವೃತ್ತಯಸ್ಸಿಮಾಃ 
u ೪೩ ॥ 


ರಸಮಾತ್ರಾದ್ದಿಕುರ್ವಾಣಾದಂಭಸೋ ದೈವಚೋದಿತಾತ್‌ । 
ಗಂಧಮಾತ್ರಮಭೂತ್ರಸ್ಥಾತ್ರೃಥ್ದೀ ಘ್ರಾಣಸ್ತು ಗಂಧಗಃ 
| ೪೪॥ 


ಕರಂಭಪೂತಿಸೌರಭ್ಯಶಾಂತೋಗ್ರಾಮ್ಲಾದಿಭಿಃ ಪೃಥಕ್‌ ! 
ದ್ರವ್ಯಾವಯವವೈಷಮ್ಯಾದ್ಗಂಧ ಏಕೋ ವಿಭಿದ್ಯತೇ 
॥ ೪೫ ॥ 


ಭಾವನಂ ಬ್ರಹ್ಮಣಃ ಸ್ಥಾನಂ ಧಾರಣಂ ಸದ್ದಿಕೇಷಣಮ್‌ I 
ಸರ್ವಸತ್ತ ಫುಣೋದ್ಬೇದಃ ಪೃಥಿವೀವೃತ್ತಿಲಕ್ಷಣಮ್‌ 
॥ V೬ ॥ 


ನಭೋಗುಣವಿಶೇಷೋ5ರ್ಥೋ 
ಯಸ್ಯ ತಚ್ಛ್ರೋತ್ರಮುಚ್ಛತೇ | 
ವಾಯೋರ್ಗುಣವಿಶೇಷೋ5ರ್ಥೋ 
ಯಸ್ಯ ತತ ರ್ಶನಂ ವಿದುಃ ॥ ೪೭॥ 
ಗು 
ತೇಜೋಗುಣವಿಶೇಷೋ5ರರ್ಥೋ ಯಸ್ಕ ತಚ್ಚತ್ತುರುಚ್ಛತೇ | 
ಅಂಭೋಗುಣವಿಶೇಷೋ5ರ್ಥೊ ಯಸ್ಕ ತದ್ರಸನಂ ವಿದುಃ | 


ಭೂಮೇರ್ಗುಣವಿಶೇಷೋತರ್ಥೋ ಯಸ್ಯ ಸಘ್ರಾಣ ಉಚ್ಛತೇ 
1 ೪೮ ॥ 


ಪರಸ್ಯ ದೃಶ್ಯತೇ ಧರ್ಮೋ ಹ್ಯಪರಸ್ಥಿನಮನ್ವಯಾತ್‌ ಟ 


ಆತೋ ವಿಶೇಷೋ ಭಾವಾನಾಂ ಭೂಮಾವೇವೋಪಲಕ್ಷ್ಯತೇ 
॥1೪೯॥ 


ತೃತೀಯ ಸ್ಕಂಧ 


೫8. 


ಮತ್ತೆ ದೈವದ ಪ್ರೇರಣೆಯಿಂದ ರೂಪತನ್ಮಾತ್ರಮಯವಾದ 
ತೇಜಸ್ಸು ವಿಕಾರಗೊಳ್ಳಲು, ಅದರಿಂದ ರಸತನ್ಮಾತ್ರೆಯು ಉಂಟಾ 
ಯಿತು ಮತ್ತು ಅದರಿಂದ ಜಲ ಹಾಗೂ ರಸವನ್ನು ಗ್ರಹಣ ಮಾಡಿ 
ಸುವ ರಸನೇಂದ್ರಿಯ (ಜಿಹ್ವೆ)ವು ಉತ್ಪನ್ನವಾಯಿತು. ॥ ೪೧ ॥ 
ರಸವು ತನ್ನ ಶುದ್ಧಸ್ತ್ವ ರೂಪದಲ್ಲಿ ಒಂದೇ ಆಗಿದ್ದರೂ ಬೇರೆ ಭೌತಿಕ 
ಪದಾರ್ಥಗಳ ಸಂಯೋಗದಿಂದ ಅದು ಒಗರು, ಸಿಹಿ, ಕಾರ, ಕಖ, 
ಹುಲಿ, ಉಪ್ಪು ಮುಂತಾಗಿ ನಾನಾಪ್ರಕಾರವಾಗುವುದು. ॥ ೪೨ ॥ 
ಪದಾರ್ಥಗಳನ್ನು ನೆನೆಸಿ ಒದ್ದೆ ಮಾಡುವುದು, ಮಣ್ಣುಮುಂತಾದವು 
ಗಳನ್ನು ಮುದ್ದೆಯನ್ನಾಗಿಸುವುದು, ತೃಪ್ತಿಯನ್ನುಂಟುಮಾಡುವುದು, 
ಜೀವಂತವಾಗಿಡುವುದು, ಬಾಯಾರಿಕೆ ಹೋಗಲಾಡಿಸುವುದು, 
ಪದಾರ್ಥಗಳನ್ನು ಮೃದುವಾಗಿಸುವುದು, ತಾಪವನ್ನು ಶಮನ 
ಗೊಳಿಸುವುದು, ಬಾವಿಯೇ ಮುಂತಾದವುಗಳಿಂದ ತೆಗೆದರೂ 
ಅಲ್ಲಿ ಮತ್ತೆ-ಮತ್ತೆ ಪ್ರಕಟವಾಗುವುದು - ಇವು ಜಲದ ವೃತ್ತಿ 
ಗಳಾಗಿವೆ. ॥ ೪೩ ॥ 

ಇದಾದ ಬಳಿಕ ಭಗವತ್‌ಪ್ರೇರಣೆಯಂತೆ ರಸಸ್ವರೂಪವಾದ 
ಜಲವು ವಿಕಾರಗೊಳ್ಳಲು ಅದರಿಂದ ಯು ಉಂಟಾ 
ಯಿತು ಮತ್ತು ಅದರಿಂದ ಪೃಥ್ವಿಯೂ ಹಾಗೂ ಗಂಧವನ್ನು ಗ್ರಹ 
ಸುವ ಘ್ರಾಣೇಂದ್ರಿಯವೂ ಪ್ರಕಟಗೊಂಡಿತು. ॥ ೪೪ ॥ ಗಂಧವು 
ಒಂದೇ ಆಗಿದ್ದರೂ ಪರಸ್ಪರ ಬೆರೆತಿರುವ ದ್ರವ್ಯಭಾಗಗಳ ಹೆಚ್ಚು- 
ಕಡಿಮೆಯಿಂದ ಅದು ಮಿಶ್ರಿತಗಂಧ, ದುರ್ಗಂಧ, ಸುಗಂಧ, 
ಮೃದು, ತೀವ್ರ, ಹುಳಿ ಮುಂತಾದ ನಾನಾ ಪ್ರಕಾರಗಳಾಗುವವು. 
॥ ೪೫ ॥ ಪ್ರತಿಮಾದಿ ರೂಪದಿಂದ ಬ್ರಹ್ಮನ ಸಾಕಾರ ಭಾವನೆಗೆ 
ಆಶ್ರಯವಾಗುವಿಕೆ, ಜಲವೇ ಮುಂತಾದ ಕಾರಣ ತತ್ವಗಳಿಂದ 
ಭಿನ್ನವಾದ ಯಾವುದೇ ಆಶ್ರಯದ ಅಪೇಕ್ಷೆ ಇಲ್ಲದೆಯೇ ಇರು 
ವುದು, ಜಲವೇ ಮುಂತಾದ ಬೇರೆ ಪದಾರ್ಥಗಳನ್ನು ಧರಿಸು 
ವುದು, ಆಕಾಶಾದಿಗಳಿಗೆ ಅವಚ್ಛೇದಕವಾಗುವುದು - ಅಂದರೆ 
ಘಟಾಕಾಶ, ಮಠಾಕಾಶ ಮುಂತಾದ ಭೇದಗಳನ್ನು ಸಿದ್ಧಪಡಿಸು 
ವುದು, ಹಾಗೂ ಪರಿಣಾಮ ವಿಶೇಷದಿಂದ ಸರ್ವಪ್ರಾಣಿಗಳ ಸ್ವೀತ್ವ 
- ಪುರುಷತ್ವ ಮುಂತಾದ ಗುಣಗಳನ್ನು ಪ್ರಕಟಪಡಿಸುವುದು - 
ಇವು ಪೃಥಿವಿಯ ಕಾರ್ಯರೂಪೀ ಲಕ್ಷಣಗಳು. ॥ ೪೬ ॥ 

ಆಕಾಶದ ವಿಶೇಷ ಗುಣವಾದ ಶಬ್ದವನ್ನು ಗ್ರಹಿಸುವುದೇ 
ಶ್ರೋತ್ರೇಂದ್ರಿಯವೆನಿಸುವುದು. ವಾಯುವಿನ ವಿಶೇಷಗುಣವಾದ 
ಸರ್ಶವನ್ನೇ ವಿಷಯವಾಗಿರುವುದು ತ್ವಕ್‌ (ಚರ್ಮ) ಇಂದ್ರಿಯವು. 
1೪೭ I ತೇಜದ ವಿಶೇಷಗುಣವಾದ ರೂಪವನ್ನೇ ವಿಷಯವಾಗಿ 
ರುವ ಇಂದ್ರಿಯವೇ ನೇತ್ರೇಂದ್ರಿಯ. ಜಲದ ಬಿಶೇಷಗುಣವಾದ 
ರಸವನ್ನೇ ವಿಷಯವನ್ನಾಗಿ ಹೊಂದಿರುವ ಇಂದ್ರಿಯವು ರಸ 
ನೇಂದ್ರಿಯ(ನಾಲಿಗೆ)ವಾಗಿದೆ. ಪೃಥಿವಿಯ ವಿಶೇಷಗುಣವಾದ 
ಗಂಧವನ್ನೇ ವಿಷ ಷಯವಾಗಿರುವ ಇಂದ್ರಿಯವು ಫ್ರಾಣೇಂದ್ರಿಯ 
(ಮೂಗು) ಎಂದು ಹೆಳುತ್ತಾರೆ. ॥ ೪೮ ॥ ವಾಯುವೇ ಮುಂತಾದ 
ಕಾರ್ಯತತ್ತ್ವ ಗಳಲ್ಲಿ ಆಕಾಶಾದಿ ಕಾರಣತತ್ತ್ವ ಗಳು ಇರುವುದ 
ರಿಂದ ಅವುಗಳ ಗುಣಗಳೂ ಅನುಸರಿಸಿ ಬಂದಿರುವುದು ನೋಡ 
ಲಾಗುತ್ತದೆ. ಅದಕ್ಕಾಗಿ ಸಮಸ್ತ ಮಹಾಭೂತಗಳ ಗುಣ-ಶಬ್ದ 
ಸ್ಪರ್ಶ, ರೂಪ, ರಸ ಗಂದ ಕೇವಲ ಪೃಥ್ವಿ ಯಲ್ಲೇ ದೊರೆ 
ಯುತ್ತವೆ. ॥ ೪೯ ॥ 


316 
ಏತಾನ್ಯಸಂಹತ್ಯ ಯದಾ ಮಹದಾದೀನಿ ಸಪ್ತ ವೈ | 


ಕಾಲಕರ್ಮಗುಣೋಹೇತೋ ಜಗದಾದಿರುಪಾವಿಶತ್‌ 
1 ೫೦ 


ತತಸ್ರೇನಾನುವಿದ್ದೇಭ್ಯೋ ಯುಕ್ಯೇಭ್ಯೋಠ ಂಡಮಚೇತನಮ್‌ । 
ಉತ್ಲಿತಂ ಪುರುಷೋ ಯಸ್ಮಾದುದತಿಷ್ಠದಸೌ ವಿರಾಟ್‌ 
I ೫೧॥ 


ಏತದಂಡಂ ವಿಶೇಷಾಖ್ಯಂ ಕ್ರಮವೃದ್ದೆ ೈರ್ದಶೋತ್ರರೈ: 
ತೋಯಾದಿಭಿಃ ಪರಿವೃತಂ ಪ್ರಧಾನೇನಾವೃತೈರ್ಬಹಿಃ 
ಯತ್ರ ಲೋಕವಿತಾನೋ5ಯಂ ರೂಪಂ ಭಗವತೋ ಹರೇಃ 

11 ೫೨॥ 


ಹಿರಣ್ಣಯಾದಂಡಕೋಶಾದುತ್ನಾಯ ಸಲಿಲೇಶಯಾತ್‌ । 
ತಮಾವಿಶ್ಯ ಮಹಾದೇವೋ ಬಹುಧಾ ನಿರ್ಬಿಭೇದ ಖಮ್‌ 
॥ ೫೩ ॥ 


ನಿರಭಿದ್ಯತಾಸ್ಕ ಪ್ರಥಮಂ ಮುಖಂ ವಾಣೀ ತತೋತಭವತ್‌ । 
ವಾಣ್ಯಾ ವಹ್ನಿರಥೋ ನಾಸೇ ಪ್ರಾಣೋ5ತೋ ಫ್ರಾಣ ಏತಯೋಃ 
1 ೫೪ ॥ 


ಘ್ರಾಣಾದ್ವಾಯುರಭಿದ್ಯೇತಾಮಕ್ಷಿಣೀ ಚಕ್ಬುರೇತಯೋಃ । 
ತಸ್ಕಾತ್ಪೂರ್ಯೋ ವ್ಯಭಿದ್ಯೇತಾಂ ಕರ್ಣೌ ಶ್ರೋತ್ರಂತತೋ ದಿಶಃ 
॥1 ೫೫ ॥ 


ನಿರ್ಬಿಭೇದ ವಿರಾಜಸ್ತಗ್‌ ರೋಮಶ್ಚಶ್ರ್ವಾದಯಸ್ತತಃ । 
ತತ ಓಷಧಯಶ್ಚಾಸನ್‌ ಶಿಶ್ನಂ ನಿರ್ಬಿಭಿದೇ ತತಃ 
॥ ೫೬ ॥ 


ರೇತಸ್ತಸ್ಥಾದಾಪ ಆಸನ್ನಿರಭಿದ್ಯತ ವೈ ಗುದಮ್‌ । 
ಗುದಾದಪಾನೋಠಪಾನಾಚ್ಚ ಮೃತ್ಕುರ್ಲೋಕಭಯಂಕರಃ 


॥1 ೫೭ ॥ 


ಹಸ್ತೌ ಚ ನಿರಭಿದ್ಯೇತಾಂ ಬಲಂ ತಾಭ್ಯಾಂ ತತಃ ಸ್ವರಾಟ್‌ । 
ಪಾದೌ ಚ ನಿರಭಿದ್ಯೇತಾಂ ಗತಿಸ್ತಾಭ್ಯಾಂ ತತೋ ಹರಿಃ 
॥ ೫೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 26 


ಮಹತ್ತತ್ವ, ಅಹಂಕಾರ ಮತ್ತು ಪಂಚಭೂತ - ಈ ಏಳು 
ತತ್ತ್ವಗಳು ಪರಸ್ಪರ ಸೇರಿಕೊಳ್ಳದೆ ಬೇರೆ-ಬೇರೆಯಾಗಿದ್ದಾಗ ಜಗತ್ತಿನ 
ಆದಿಕಾರಣನಾದ ಶ್ರೀಮನ್ನಾರಾಯಣನು ಕಾಲ, ಅದೃಷ್ಟ ಮತ್ತು 
ಸತ್ತಾ ಎದಿಗುಣಗಳೊಂದಿಗೆ ಅವುಗಳಲ್ಲಿ ಪ್ರವೇಶಿಸಿದನು. ॥ ೫೦ ॥ 

ಅನಂತರ ಪರಮಾತ್ಮನ ಪ್ರವೇಶದಿಂದ ಕ್ಟೋಭೆಗೊಂಡು ಒಂದ 
ರೊಡನೊಂದು ಬೆರೆತುಕೊಂಡ ಆ ತತ್ವಗಳಿಂದ ಒಂದು ಜಡ 
ವಾದ ಅಂಡವು ಉತ್ಪನ್ನವಾಯಿತು. ಆ ಅಂಡದಿಂದಲೇ ಈ 
ವಿರಾಟ್‌ ಪುರುಷನು ಅಭಿವ್ಯಕ್ತಗೊಂಡನು. ॥ ೫೧ ॥ ಆ ಅಂಡದ 
ಹೆಸರು "ವಿಶೇಷ ' ಎಂದಾಗಿದೆ. ಇದರೊಳಗೆ ಇದ್ದ ಶ್ರೀಹರಿಯ 
ಸ್ವರೂಪಭೂತ ಹದಿನಾಲ್ಕು ಭುವನಗಳ ವಿಸ್ತಾರವಿದೆ. ಇದು 
ನಾಲ್ಕೂ ಕಡೆಗಳಿಂದ ಕ್ರಮವಾಗಿ ಒಂದು ಮತ್ತೊಂದಕ್ಕೆ ಹತ್ತರಷ್ಟು 
ಇರುವ ಜಲ, ಅಗ್ನಿ ವಾಯು, ಆಕಾಶ, ಅಹಂಕಾರ ಮತ್ತು 
ಮಹತ್ತತ್ವ - ಎಂಬ ಆರು ಆವರಣಗಳಿಂದ ಕೂಡಿದೆ. ಇದೆಲ್ಲದರ 
ಹೊರಗೆ ಏಳನೆಯ ಆವರಣ ಪ್ರಕೃತಿಯದಾಗಿದೆ. ॥ ೫೨ ॥ 
ಅನಂತರ ಕಾರಣಮಯವಾದ ನೀರಿನಲ್ಲಿದ್ದ ಆ ತೇಜೋಮಯ 
ಅಂಡದಿಂದ ಮೇಲಕ್ಕೆದ್ದು ಆ ವಿರಾಟಪುರುಷನು ಪುನಃ ಅದರಲ್ಲಿ 
ಪ್ರವೇಶಮಾಡಿದನು ಮತ್ತು ಅದರಲ್ಲಿ ಹಲವು ಬಗೆಯ ಛಿದ್ರಗಳನ್ನು 
ಮಾಡಿದನು. ॥ ೫೩ ॥ ಎಲ್ಲಕ್ಕಿಂತ ಮೊದಲು ಅದರಲ್ಲಿ ಬಾಯಿಯು 
ಪ್ರಕಟಗೊಂಡಿತು. ಅದರಲ್ಲಿ ವಾಗಿಂದ್ರಿಯವಾದ ನಾಲಿಗೆಯೂ 
ಮತ್ತು ಅನಂತರ ಅದರ ಅಧಿಷ್ಠಾತೃದೇವತೆಯೂ ಆದ ಅಗ್ನಿಯು 
ಉತ್ಪನ್ನವಾಯಿತು. ಮತ್ತೆ ಮೂಗಿನಹೊಳ್ಳೆಗಳು ಪ್ರಕಟ ಗೊಂಡವು. 
ಅದರಿಂದ ಪ್ರಾಣಸಹಿತ ಘ್ರಾಣೇಂದ್ರಿಯವು ಉತ್ಪತ್ತಿಯಾಯಿತು. 
॥ ೫೪ ॥ ಫ್ರಾಣೇಂದ್ರಿಯದ ಬಳಿಕ ಅದರ ಅಧಿಷ್ಠಾತ್ತ ವಾಯುವು 
ಉತ್ಪನ್ನವಾಯಿತು. ಆಮೇಲೆ ಕಣ್ಣಿನ ಗೋಳಗಳು ಪ್ರಕಟಗೊಂಡವು. 
ಅದರಿಂದ ನೇತ್ರೇಂದ್ರಿಯವು ಪ್ರಕಟವಾಗಿ, ಮತ್ತೆ ಅದರ ಅಧಿ 
ಷ್ಠಾತೃದೇವತೆಯಾದ ಸೂರ್ಯನು ಉತ್ಪನ್ನನಾದನು. ಅನಂತರ 
ಕಿವಿಗಳ ರಂಧ್ರಗಳು ಪ್ರಕಟಗೊಂಡವು. ಅವುಗಳಿಂದ ಅವುಗಳ 
ಇಂದ್ರಿಯವಾದ ಶ್ರೋತ್ಸ ಮತ್ತು ಅದರ ಅಭಿಮಾನಿದೇವತೆಯಾದ 
ದಿಗ್ಬೇವತೆಯೂ ಪ್ರಕಟಗೊಂಡಿತು. ॥ ೫೪ ॥ ಅನಂತರ ಈ 
ಎರಾಟ್‌ಪುರುಷನ ತ್ವಚೆ ಉಂಟಾಯಿತು. ಅದರಿಂದ ಮೈಗೂದಲು, 
ಗಡ್ಡ-ಮೀಸೆಗಳೂ, ತಲೆಗೂದಲುಗಳು ಆವಿರ್ಭವಿಸಿದವು. ಅನಂತರ 
ತ್ವಚೆಯ ಅಭಿಮಾನೀ ಔಷಧಿ (ಅನ್ನ ಮುಂತಾದವು) ಗಳು ಉತ್ಪನ್ನ 
ವಾದವು. ಇದಾದ ಬಳಿಕ ಲಿಂಗವು ಪ್ರಕಟಗೊಂಡಿತು. ॥ ೫೬ ॥ 
ಅದರಿಂದ ವೀರ್ಯ ಮತ್ತು ವೀರ್ಯದಿಂದ ಲಿಂಗದ ಅಭಿಮಾನಿ 
ದೇವತೆಯಾದ ಆಪೋ (ಜಲ) ದೇವತೆಯೂ ಉತ್ಪನ್ನವಾಯಿತು. 
ಮತ್ತೆ ಗುದವು ಪ್ರಕಟಗೊಂಡು, ಅದರಿಂದ ಅಪಾನವಾಯುವೂ 
ಮತ್ತು ಅಪಾನವಾಯುವಿನ ಬಳಿಕ ಅದರ ಅಭಿಮಾನಿಯಾದ 
ಲೋಕಗಳಲ್ಲಿ ಭಯವನ್ನುಂಟುಮಾಡುವ ಮೃತ್ಯುದೇವತೆ ಕಾಣಿಸಿ 
ಕೊಂಡಿತು. ॥ ೫೭ ॥ ಅದಾದಮೇಲೆ ಹಸ್ತ(ಕೈ)ಗಳು ಪ್ರಕಟ 
ಗೊಂಡವು. ಅದರಿಂದ ಬಲ ಮತ್ತು ಬಲದ ಬಳಿಕ ಹಸ್ತೇಂದ್ರಿಯದ 
ಅಭಿಮಾನಿ ಇಂದ್ರನು ಉತ್ಪನ್ನನಾದನು. ಮತ್ತೆ ಚರಣ (ಕಾಲು) 
ಗಳು ಪ್ರಕಟಗೊಂಡವು. ಅವುಗಳಿಂದ ನಡೆ ಎಂಬ ಕ್ರಿಯೆಯೂ, 
ಪಾದೇಂದ್ರಿಯವೂ, ಅದರ ಅಭಿಮಾನಿಯಾದ ವಿಷ್ಣು 
ದೇವತೆಯೂ ಪ್ರಕಟಗೊಂಡನು. ॥ ೫೮ ॥ 


28 ಅಧ್ಯಾಯ] 


ನಾಡ್ಕೋತಸ್ಯ ನಿರಭಿದ್ಯಂತ ತಾಭ್ಯೋ ಲೋಹಿತಮಾಭ್ಯತಮ್‌ I 
ನದ್ಯಸ್ತತಃ ಸಮಭವನ್ನುದರಂ ನಿರಭಿದ್ಯತ 
1 ೫೯ 1 


ಕ್ಲುತ್ತಿಪಾಸೇ ತತಃ ಸ್ಯಾತಾಂ ಸಮುದ್ರಸ್ನೇತಯೋರಭೂತ್‌ । 
ಅಥಾಸ್ಯ ಹೃದಯಂ ಭಿನ್ನಂ ಹೃದಯಾನ್ಮನ ಉತ್ಥಿತಮ್‌ 
॥೬೦॥ 


ಮನಸಶ್ಚಂದ್ರಮಾ ಜಾತೋ ಬುದ್ಧಿರ್ಬುದ್ವೇರ್ಗಿರಾಂ ಪತಿಃ । 
ಅಹಂಕಾರಸ್ತತೋ ರುದ್ರಶ್ಚಿತ್ತಂ ಚೈತ್ಯಸ್ತತೋ5ಭವತ್‌ 
॥೬೧॥ 


ಏತೇ ಹೃಭ್ಯುತ್ತಿತಾ ದೇವಾ ನೈವಾಸ್ಯೋತ್ಥಾಪನೇ5ಶಕನ್‌ | 
ಪುನರಾವಿವಿಶುಃ ಖಾನಿ ತಮುತ್ಥಾಪಯಿತುಂ ಕ್ರಮಾತ್‌ 
11 ೬೨ ॥ 


ವಹಿರ್ವಾಚಾ ಮುಖಂ ಭೇಜೇ ನೋದತಿಷ್ಟತ್ತದಾ ವಿರಾಟ್‌ । 
ಫ್ರಾಣೇನ ನಾಸಿಕೇ ವಾಯುರ್ನೋದತಿಪತ್ರದಾ ವಿರಾಟ್‌ 
1೬೩ 


ಅಕ್ಷಿಣೀ ಚಕ್ಬುಷಾ5 5 ದಿತ್ಯೋ ನೋದತಿಷ್ಠತ್ತದಾ ವಿರಾಟ್‌ ॥ 
ಶ್ರೋತ್ರೇಣ ಕರ್ಣೌ ಚ ದಿಶೋ ನೋದತಿಷ್ಠತ್ತದಾ ವಿರಾಟ್‌ 
1೬೪! 


ತ್ವಂ ರೋಮಬಿರೋಷಧ್ಯೋ ನೋದತಿಷತ್ರದಾ ವಿರಾಟ್‌ ॥ 
ರೇತಸಾ ಶಿಶ್ಲಮಾಷಸ್ತು ನೋದತಿಷ್ಠತ್ರದಾ ವಿರಾಟ್‌ 
1 ೬೫ ॥ 


ಗುದಂ ಮೃತ್ಯುರಪಾನೇನ ನೋದತಿಷ್ಠತ್ತದಾ ವಿರಾಟ್‌ । 
ಹಸ್ತಾವಿಂದ್ರೋ ಬಲೇನೈವ ನೋಡತಿಷ್ಠತ್ತದಾ ವಿರಾಟ್‌ 
mt ॥ 


ವಿಷ್ಣುರ್ಗತೈ ವ ಚರಣೌ ನೋದತಿಷ್ಠತ್ತದಾ ವಿರಾಟ್‌ । 
ನಾಡೀರ್ನದ್ಯೋ ಲೋಹಿತೇನ ನೋದತಿಷ್ಟತ್ರದಾ ವಿರಾಟ್‌ 
11೬೭ ॥ 


ಕುುತೃಡ್ಟ್ಯಾಮುದರಂ ಸಿಂಧುರ್ನೋದತಿಷ್ಟತ್ರದಾ ವಿರಾಟ್‌ । 
ಹೃದಯಂ ಮನಸಾ ಚಂದ್ರೋ ನೋದತಿಷ್ಟತ್ರದಾ ವಿರಾಟ್‌ 
11 ೬೮ ॥ 


ಬುದ್ಧ್ವಾ ಬ್ರಹ್ಮಾಪಿ ಹೃದಯಂ ನೋದತಿಷ್ಟತ್ರದಾ ವಿರಾಟ್‌ । 
ರುದ್ರೋ5ಭಿಮತ್ಕಾ ಹೃದಯಂ ನೋದತಿಷ್ಠತ್ರದಾ ವಿರಾಟ್‌ 
nF 


ತೃತೀಯ ಸೃಂಧ 


318 


ಹೀಗೆಯೇ ವಿರಾಟ್‌ ಪುರುಷನ ನಾಡಿಗಳು ಪ್ರಕಟಗೊಂಡಾಗ 
ಅವುಗಳಿಂದ ರಕ್ತವೂ ಉತ್ಪನ್ನವಾಯಿತು ಮತ್ತು ಅದರಿಂದ 
ನದಿಗಳು ಆವಿರ್ಭವಿಸಿದವು. ಮತ್ತೆ ಆತನ ಹೊಟ್ಟೆಯು 
ಪ್ರಕಟವಾಯಿತು. ॥ ೫೯ ॥ ಅದರಿಂದ ಹಸಿವು-ಬಾಯಾರಿಕೆಗಳು 
ಕಾಣಿಸಿಕೊಂಡವು. ಬಳಿಕ ಉದರದ ಅಭಿಮಾನಿ ಸಮುದ್ರದೇವತೆ 
ಉತ್ಪನ್ನವಾಯಿತು. ಅದಾದ ಬಳಿಕ ಅವನ ಹೃದಯ ಪ್ರಕಟ 
ವಾಯಿತು. ಅದರಿಂದ ಮನಸ್ಸಿನ ಪ್ರಾಕಟ್ಯವಾಯಿತು. ॥ ೬೦ ॥ 
ಮನಸ್ಸಿನ ಬಳಿಕ ಅದರ ಅಭಿಮಾನಿದೇವತೆ ಚಂದ್ರನು ಉಂಟಾ 
ದನು. ಮತ್ತೆ ಹೃದಯದಿಂದಲೇ ಬುದ್ಧಿಯೂ, ಅದರ ಅಭಿಮಾನೀ 
ದೇವತೆ ಯಾದ ಬ್ರಹ್ಮನೂ ಕಾಣಿಸಿಕೊಂಡನು. ಅನಂತರ 
ಅಹಂಕಾರವೂ, ಅದರ ಅಭಿಮಾನಿ ರುದ್ರದೇವತೆಯೂ ಉತ್ಪನ್ನ 
ವಾಯಿತು. ಇದಾದಬಳಿಕ ಚಿತ್ತ ಮತ್ತು ಅದರ ಅಭಿಮಾನಿ 
ಕ್ಷೇತ್ರಜ್ನನು ಪ್ರಕಟನಾದನು. ॥ ೬೧ ॥ 

ಈ ಕ್ಷೇತ್ರಜ್ಞನನ್ನು ಬಿಟ್ಟು ಇತರ ಎಲ್ಲ ದೇವತೆಗಳು ಉತ್ಪನ್ನ 
ರಾದರೂ ಕೂಡ ವಿರಾಟ್‌ಪುರುಷನನ್ನು ಎಬ್ಬಿಸಲು ಅಸಮರ್ಥ 
ರಾದಾಗ, ಅವನನ್ನು ಎಬ್ಬಿಸಲು ಅವರು ಕ್ರಮವಾಗಿ ಮತ್ತೆ 
ತಮ್ಮ-ತಮ್ಮ ಉತ್ಪತ್ರಿಸ್ಥಾನಗಳಲ್ಲಿ ಪ್ರವೇಶಮಾಡಿದರು. ॥ ೬೨ ॥ 
ಅಗ್ನಿಯು ವಾಣಿಯೊಂದಿಗೆ ಬಾಯೊಳಗೆ ಪ್ರವೇಶಿಸಿದನು. ಆದರೆ 
ಇದರಿಂದ ವಿರಾಟ್‌ಪುರುಷನು ಏಳಲಿಲ್ಲ ವಾಯುವು ಪ್ರಾಣೇಂದ್ರಿಯ 
ಸಹಿತ ಮೂಗಿನಹೊಳ್ಳೆಗಳಲ್ಲಿ ಪ್ರವೇಶಿಸಿದನು. ಆದರೂ 
ವಿರಾಟ್‌ಪುರುಷನು ಏಳಲಿಲ್ಲ ॥ ೬೩ ॥ ಸೂರ್ಯನು ಚಕ್ಷು 
ಗಳೊಂದಿಗೆ ನೇತ್ರಗಳಲ್ಲಿ ಪ್ರವೇಶಿಸಿದನು. ಆದರೂ ವಿರಾಟ್‌ ಪುರುಷನು 
ಏಳಲಿಲ್ಲ ದಿಕ್ಕುಗಳು ಶ್ರವಣೇಂದ್ರಿಯ ಸಹಿತ ಕಿವಿಯಲ್ಲಿ ಪ್ರವೇಶಿಸಿ 
ದವು. ಆದರೂ ವಿರಾಟ್‌ಪುರುಷನು ಏಳಲಿಲ್ಲ ॥ ೬೪ ॥ ಔಷಧಿ 
ಗಳು ರೋಮಗಳೊಡನೆ ತ್ವಚೆಯಲ್ಲಿ ಪ್ರವೇಶಿಸಿದವು. ಆಗಲೂ 
ವಿರಾಟ್‌ಪುರುಷನು ಏಳಲಿಲ್ಲ ಜಲವು ವೀರ್ಯದೊಂದಿಗೆ ಲಿಂಗ 
ದಲ್ಲಿ ಪ್ರವೇಶಿಸಿತು. ಆಗಲೂ ವಿರಾಟ್‌ಪುರುಷನು ಏಳಲಿಲ್ಲ 
॥ ೬೫॥ ಮೃತ್ಯುವು ಅಪಾನದೊಂದಿಗೆ ಗುದದೊಳಗೆ ಪ್ರವೇಶಿ 
ಸಿತು. ಆದರೂ ವಿರಾಟ್‌ಪುರುಷನು ಏಳಲಿಲ್ಲ ಇಂದ್ರನು ಬಲ 
ದೊಂದಿಗೆ ಕೈಗಳಲ್ಲಿ ಪ್ರವೇಶಿಸಿದನು. ಆದರೂ ವಿರಾಟ್‌ಪುರುಷನು 
ಏಳಲಿಲ್ಲ ॥ ೬೬ ॥ ವಿಷ್ಣುದೇವರು ಗತಿಯೊಡನೆ ಚರಣಗಳಲ್ಲಿ 
ಹೊಕ್ಕರೂ ವಿರಾಟ್‌ಪುರುಷನು ಏಳಲಿಲ್ಲ ನದಿಗಳು ರಕ್ತದೊಡನೆ 
ನಾಡಿಗಳಲ್ಲಿ ಪ್ರವೇಶಿಸಿದರೂ ಎರಾಟ್‌ಪುರುಷನು ಏಳಲಿಲ್ಲ 
1 ೬೭ ॥ ಸಮುದ್ರವು ಹಸಿವು-ಬಾಯಾರಿಕೆಗಳೊಂದಿಗೆ ಉದರ 
ದಲ್ಲಿ ಪ್ರವೇಶಮಾಡಿತು. ಆದರೂ ವಿರಾಟ್‌ಪುರುಷನು ಏಳಲಿಲ್ಲ 
ಚಂದ್ರನು ಮನಸಿನ ಸಹಿತ ಹೃದಯದಲ್ಲಿ ಹೊಕ್ಕರೂ ವಿರಾಟ್‌ 
ಪುರುಷನು ಏಳಲಿಲ್ಲ. ॥ ೬೮ ॥ ಬ್ರಹ್ಮದೇವರು ಬುದ್ಧಿಯಸಹಿತ 
ಹೃದಯದಲ್ಲಿ ಪ್ರವೇಶಿಸಿದನು ಆಗಲೂ ವಿರಾಟ್‌ಪುರುಷನು 
ಏಳಲಿಲ್ಲ ರುದ್ರದೇವರು ಅಹಂಕಾರದೊಂದಿಗೆ ಅದೇ ಹೃದಯ 
ದಲ್ಲಿ ಪ್ರವೇಶಿಸಿದರೂ ಎರಾಟ್‌ಪುರುಷನು ಏಳಲಿಲ್ಲ ॥ ೬೯ ॥ 


318 


ಚಿತ್ತೇನ ಹೃದಯಂ ಚೈತ್ಯಃ ಕ್ಷೇತ್ರಜ್ಞ ಪ್ರಾವಿಶದೃದಾ । 
ವಿರಾಟ್‌ ತದೈವ ಪುರುಷಃ ಸಲಿಲಾದುದತಿಷ್ಠತ 
W ೭೦॥ 


ಯಥಾ ಪ್ರಸುಪ್ರಂ ಪುರುಷಂ ಪ್ರಾಣೇಂದ್ರಿಯಮನೋಧಿಯ:ಃ । 
ಪ್ರಭವಂತಿ ವಿನಾ ಯೇನ ನೋತ್ಥಾಪಯಿತುಮೋಜಸಾ 
1 ೭೧॥ 


ತಮಸ್ಸಿನ್ನತ್ಯಗಾತ್ಸಾನಂ ಧಿಯಾ ಯೋಗಪ್ರವೃತ್ತಯಾ । 
ಭಕ್ತ್ಯಾ ವಿರಕಾ ್ಯ್ಯ ಜ್ಞಾನೇನ ವಿವಿಚ್ಯಾತ್ಮನಿ, ಚಿಂತಯೇತ್‌ 
॥ ೭೨॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 27 


ಆದರೆ ಚಿತ್ತದ ಅಧಿಷ್ಠಾತೃ ಕ್ಷೇತ್ರಜ್ಞನು ಚಿತ್ರದೊಂದಿಗೆ ಹೃದಯ 
ದಲ್ಲಿ ಪ್ರವೇಶಿಸಿದಾಗ ವಿರಾಟ್‌ಪುರುಷನು ಒಡನೆಯೇ ಜಲದಿಂದ 
ಮೇಲೆದ್ದು ನಿಂತುಕೊಂಡನು. ॥ ೭೦ ॥ ಲೋಕದಲ್ಲಿ ನಿರ್ರಿಸು 
ತಿರುವ ಪ್ರಾಣಿಯನ್ನು - ಪ್ರಾಣ, ಇಂದ್ರಿಯಗಳು, ಮನಸ್ಸು, 
ಬುದ್ಧಿ ಮುಂತಾದವುಗಳೂ - ಚಿತ್ತದ ಅಧಿಷ್ಠಾತ್ಸವಾಗಿರುವ 
ಕ್ಷೇತ್ರಜ್ಞನ ಸಹಾಯವಿಲ್ಲದೆ ತಮ್ಮ ಬಲದಿಂದ ಏಳಿಸಲಾರವೋ, 
ಹಾಗೆಯೇ ಎರಾಟ್‌ಪುರುಷನನ್ನೂ ಕೂಡ ಅವರು ಕ್ಷೇತ್ರಜ್ನನಾದ 
ಪರಮಾತ್ಮನಲ್ಲದೆ ಏಳಿಸಲು ಅಸಮರ್ಥರಾದುವು. ॥ ೭೧ ॥ 
ಆದ್ದರಿಂದ ಭಕ್ತಿ, ವೈರಾಗ್ಯ ಮತ್ತು ಚಿತ್ರದ ಏಕಾಗ್ರತೆಯಿಂದ ಪ್ರಕಟ 
ಗೊಂಡ ಜ್ಞಾನದ ಮೂಲಕ ಆ ಅಂತರಾತ್ಮಸ್ವರೂಪನಾದ ಕ್ಷೇತ್ರಜನು 
ಈ ಶರೀರದಲ್ಲಿ ಇದ್ದರೂ ಇದರಿಂದ. ನಿರ್ಲಿಪ್ರನೆಂದು ತಿಳಿದು 
ಕೊಂಡು ಅವನನ್ನು ಚಿಂತಿಸಬೇಕು. ॥ ೭೨ ॥ 


ಇಪ್ಪತ್ತಾರನೆಯ ಅಧ್ಯಾಯವು ಮುಗಿಯಿತು. । ೨೬ ॥ 


ಆತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ಕಾಪಿಲೇಯೇ ತತ್ತ _ಸಮಾಮ್ನಾಯೇ ಷಡ್ವಿಂಶೋ5 ಧ್ಯಾಯಃ॥ ೨೬ ॥ 


ಕಾನನ ಎೂುಾಾಕಾ, 


ಇಪ್ಪತ್ತೇಳನೆಯ ಅಧ್ಯಾಯ 
ಪ್ರಕೃತಿ-ಪುರುಷರ ವಿವೇಕದಿಂದ ಮೋಕ್ಷಪ್ರಾಪ್ತಿಯ ವರ್ಣನೆ 


ಶ್ರೀಭಗವಾನುವಾಚ 
ಪ್ರಕೃತಿಸ್ಟೋ5ಪಿ ಪುರುಷೋ ನಾಜ್ಯತೇ ಪ್ರಾಕೃತೈರ್ಗುಣ್ಯೆಃ 1 


೨ 
ಅವಿಕಾರಾದಕರ್ತೃತ್ವಾನ್ನಿರ್ಗುಣತ್ವಾಜಲಾರ್ಕವತ್‌ 


1 ೧ ॥ 


ಸ ಏಷ ಯರ್ಜಿ ಪ್ರಕೃತೇರ್ಗುಣೇಷ್ಟಭಿವಿಷಜ್ಞತೇ । 
ಅಹಂಕ್ರಿಯಾವಿಮೂಢಾತ್ಮಾ ಕರ್ತಾಸ್ಥೀತ್ಯಭಿಮನ್ಯತೇ 
॥1 ೨ ॥॥ 


ತೇನ ಸಂಸಾರಪದವೀಮವಶೋಬಭ್ಯೇತ್ಯನಿರ್ವೃತಃ 1 
ಪ್ರಾಸಂಗಿಕ್ಕೆ: ಕರ್ಮದೋಷ್ಠೆಃ ಸದಸನ್ನಿಶ್ರಯೋನಿಷು 
॥ ೩ ॥ 


ಅರ್ಥೇ ಹ್ಯವಿದ್ಯಮಾನೇರಪಿ ಸಂಸ್ಕತಿರ್ನ ನಿವರ್ತತೇ । 
ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೇನನರ್ಥಾಗಮೋ ಯಥಾ 
॥ ೪ ॥ 


ಶ್ರೀಕಪಿಲಭಗವಂತನು ಹೇಳುತ್ತಾನೆ - ತಾಯೆ! ಸೂರ್ಯನು 
ನೀರಿನಲ್ಲಿ ಪ್ರತಿಬಿಂಬಿಸಿದ್ದಾಗ ಆ ಪ್ರತಿಬಿಂಬದಲ್ಲಿ ನೀರಿನಲ್ಲಿರುವ 
ಶೈತ್ಯ, ಚಂಚಲತೆ ಮುಂತಾದ ಗುಣಗಳು ಅಂಟಿಕೊಳ್ಳದಂತೆ, ಆತ್ಮನು 
ಪ್ರಕೃತಿಯ ಕಾರ್ಯವಾದ ಶರೀರದಲ್ಲಿಇದ್ದರೂ ಅದರ ಗುಣಗಳಾದ 
ಸುಖ-ದುಃಖಾದಿಗಳಿಂದ ವಾಸ್ತವವಾಗಿ ಲಿಪ್ತನಾಗುವುದಿಲ್ಲ 
ಏಕೆಂದರೆ, ಅವನು ಸ್ವಭಾವದಿಂದಲೇ ನಿರ್ವಿಕಾರನೂ, ಅಕರ್ತನೂ, 
ನಿರ್ಗುಣನೂ ಆಗಿರುವನು. ॥ ೧ ॥ ಆದರೆ ಅವನೇ ಪ್ರಾಕೃತಗುಣಗ 
ಳೊಂದಿಗೆ ತನ್ನ ಸಂಬಂಧವನ್ನು ಸ್ಥಾಪಿಸಿಕೊಂಡಾಗ ಅಹಂಕಾರದಿಂದ 
ಮೋಹಿತನಾಗಿ - "ನಾನು ಕರ್ತಾ ಆಗಿದ್ದೇನೆ ' ಎಂದು ಭಾವಿಸ 
ತೊಡಗುತ್ತಾನೆ. ॥ ೨ ॥ ಆ ಅಭಿಮಾನದ ಕಾರಣದಿಂದಲೇ ಅವನು 
ದೇಹದ ಸಂಸರ್ಗದಿಂದ ಮಾಡಲಾದ ಪುಣ್ಯ- ಪಾಪರೂಪವಾದ 
ಕರ್ಮಗಳ ದೋಷದಿಂದ ತನ್ನಸ್ವಾಧೀನತೆ ಯನ್ನೂ, ಶಾಂತಿಯನ್ನೂ 
ಕಳೆದುಕೊಂಡು, ಉತ್ತಮ, ಮಧ್ಯಮ, ನೀಚ ಯೋನಿಗಳಲ್ಲಿ 
ಜನ್ಮತಳೆದು ಸಂಸಾರಚಕ್ರದಲ್ಲಿ ಸುತ್ತುತ್ತಿರುವನು. ॥ ೩ ॥ ಸ್ವಪ್ನದಲ್ಲಿ 
ಭಯ-ಶೋಕಾದಿಗಳಿಗೆ ಯಾವುದೇ ಕಾರಣವಿಲ್ಲದಿದ್ದರೂ ಸ್ವಪ್ನದ 
ಪದಾರ್ಥಗಳಲ್ಲಿ ಆಸ್ಥೆಯು ಉಂಟಾದ ಕಾರಣ ದುಃಖವನ್ನು 
ಅನುಭವಿಸಬೇಕಾಗುತ್ತದೆ. ಹಾಗೆಯೇ ಭಯ-ಶೋಕ, ಅಹಂಕಾರ- 
ಮಮಕಾರ, ಮತ್ತು ಜನ್ಮ-ಮರಣ ಮುಂತಾದ ಸಂಸಾರಕ್ಕೆ ಯಾವ 
ಅಸ್ತಿತ್ವವೂ ಇಲ್ಲದಿದ್ದರೂ, ಅವಿದ್ಯೆಗೆ ವಶನಾಗಿ ವಿಷಯಗಳನ್ನು 


. ಚಿಂತಿಸುತ್ತಿರುವುದರಿಂದ ಜೀವಿಯ ಸಂಸಾರ ಚಕ್ರವು ಎಂದಿಗೂ 


ತೊಲಗುವುದಿಲ್ಲ ॥ ೪ ॥ 


27 ಅಧ್ಯಾಯ] ತೃತೀಯ ಸೃಂಧ 318: 


ಅತ ಏವ ಶನೈಶ್ಚಿತ್ರಂ ಪ್ರಸಕ್ತಮಸತಾಂ ಪಥಿ । 
ಭಕ್ತಿಯೋಗೇನ ತೀವ್ರೇಣ ವಿರಕ್ತ್ಯಾ ಚ ನಯೇದ್ದಶಮ್‌ 
॥ ೫ ॥ 


ಯಮಾದಿಭಿರ್ಯೋಗಪಥೈರಭ್ಯಸನ್‌ ಶ್ರದ್ಧಯಾನ್ವಿತಃ । 
ಮಯಿ ಭಾವೇನ ಸತ್ಯೇನ ಮತ್ಕಥಾಶ್ರವಣೇನ ಚ 


॥ ೬॥ 
ಸರ್ವಭೂತಸಮತ್ವೇನ ನಿರ್ವೆರೇಣಾಪ್ರಸಂಗತಃ | 
ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಬಲೀಯಸಾ 

॥ ೭॥ 


ಯದೃಚ್ಛಮೋಪಲಬ್ಬೇನ ಸಂತುಷ್ಟೋ ಮಿತಭುಜ್‌ ಮುನಿಃ । 
ವಿವಿಕ್ಷಶರಣಃ ಶಾಂತೋ ಮೈತ್ರಃ ಕರುಣ ಆತ್ಮವಾನ್‌ 
॥೮॥ 


ಸಾನುಬಂಧೇ ಚ ದೇಹೇತಸ್ಥಿನ್ಷಕುರ್ವನ್ನಸದಾಗ್ರಹಮ್‌ । 
ಜ್ಞಾನೇನ ದೃಷ್ಟ ತತ್ತ್ವೇನ ಪ್ರಕೃತೇಃ ಪುರುಷಸ್ಯ ಚ 
॥ ೯॥ 


ನಿವೃತ್ತಬುದ್ಧ ವಸ್ಥಾನೋ ದೂರೀಭೂತಾನ್ಯದರ್ಶನ:ಃ । 


ಉಪಲಭಾಸನಾಂಯಾನ ಚಕ್ಬುಷೇವಾರ್ಕಮಾತ್ಮದ್ಭಕ್‌ 
Ww ೧೦॥ 


ಮುಕ್ತಲಿಂಗಂ ಸದಾಭಾಸಮಸತಿ ಪ್ರತಿಪದ್ಯತೇ । 


ಸತೋಬಂಧು ಮಸಚ್ಚು ಸರ್ವಾನುಸ್ಯೂತಮದ್ವಯಮ್‌ 
I ೧೧॥ 


ಯಥಾ ಜಲಸ್ಥ ಆಭಾಸಃ ಸ್ಥಲಸ್ನೇನಾವದೃಶ್ಯತೇ । 
ಸ್ವಾಭಾಸೇನ ತಥಾ ಸೂರ್ಯೋ ಜಲಸ್ನೇನ ದಿವಿ ಸ್ಥಿತಃ 
10೨ 1 


ಏವಂ ತ್ರಿವೃದಹಂಕಾರೋ ಭೂತೇಂದ್ರಿಯಮನೋಮಯ್ಯಿ: । 
ಸ್ವಾಭಾಸೈರ್ಲಕ್ಷಿತೋ5ನೇನ ಸದಾಭಾಸೇನ ಸತ್ಯದ್ಭಕ್‌ 
॥ ೧೩॥ 


ಭೂತಸೂಕ್ಷ್ಮೇಂದ್ರಿಯಮನೋಬುದ್ಧಾ ದಿಷಿಹ ನಿದ್ರಯಾ | 
ಲೀನೇಷ್ಟಸತಿ ಯಸ್ತತ್ರ ವಿನಿದ್ರೋ ನಿರಹಂಕ್ರಿಯಃ 
॥ ೧೪ ॥ 


ಅದಕ್ಕಾಗಿ ಬುದ್ಧಿವಂತರಾದವರು ಎಷಯಚಿಂತನೆಯೆಂಬ 
ದುರ್ಮಾರ್ಗದಲ್ಲಿ ಸಿಕ್ಕಿಹಾಕಕೊಂಡಿರುವ ಚಿತ್ತವನ್ನು ತೀವ್ರವಾದ 
ಭಕ್ತಿಯೋಗ ಮತ್ತು ವೈರಾಗ್ಯಗಳ ಮೂಲಕ ನಿಧಾನವಾಗಿ ವಶಪಡಿಸಿ 
ಕೊಳ್ಳಬೇಕು. 1೫॥ 

ಯಮ-ನಿಯಮಾದಿ ಯೋಗಸಾಧನೆಯನ್ನು ಶ್ರದ್ಧೆಯಿಂದ 
ಅಭ್ಯಾಸಮಾಡುತ್ತಾ, ಚಿತ್ರವನ್ನು ಪದೇ-ಪದೇ ಏಕಾಗ್ರಗೊಳಿಸುತ್ತಾ, 
ನನ್ನಲ್ಲಿ ನಿಜವಾದ ಭಾವವನ್ನಿಟ್ಟು, ನನ್ನ ಕಥೆಗಳನ್ನು ಕೇಳುತ್ತಾ, 
ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಭಾವವನ್ನಿರಿಸಿ, ಯಾರಲ್ಲಿಯೂ 
ವೈರಭಾವವನ್ನು ತಾಳದೆ, ಆಸಕ್ತಿಯನ್ನು ತೊರೆದು, ಬ್ರಹ್ಮ ಚರ್ಯ- 
ಮೌನವ್ರತಗಳನ್ನು ಹೊಂದಿ, ಪ್ರಾರಟ್ಛಕ್ರನುಗುಣವಾಗಿ ಸಿಕ್ಕಿದಷ್ಟರಲ್ಲಿ 
ಸಂತೋಷಪಟ್ಟುಕೊಳ್ಳುತ್ತಾ , ಮಿತವಾಗಿ ಆಹಾರವನ್ನುಸೇವಿಸುತ್ತಾ . 
ಏಕಾಂತದಲ್ಲಿ ವಾಸಿಸುತ್ತಾ, ಶಾಂತಸ್ವಭಾವವುಳ್ಳವನಾಗಿ, ಎಲ್ಲರಿಗೂ 
ಮಿತ್ರನಾಗಿ, ದಯಾಳುವಾಗಿ, ಧೈರ್ಯಶಾಲಿಯಾಗಿ, ಪ್ರಕೃತಿ- 
ಪುರುಷರ ನಿಜವಾದ ಸ್ವರೂಪದ ಅನುಭವದಿಂದ ದೊರೆತಿರುವ 
ತತ್ತ ಎಡದ ಕಾರಣ ಪತ್ನೀ, ಪುತ್ರಾದಿಗಳಿಂದ ಕೂಡಿದ ಈ ದೇಹ 
ದಲ್ಲಿ'ನಾನು-ನನ್ನದು' ಎಂಬ ಮಿಥ್ಯಾ ಅಭಿಮಾನವನ್ನು ತೊರೆದು, 
ಬುದ್ಧಿಯ ಜಾಗ್ರದಾದಿ ಅವಸ್ಥೆಗಳಿಂದ ತನ್ನನ್ನು ಬೇರ್ಪಡಿಸಿಕೊಂಡು, 
ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ನೋಡದ 
ಆತ್ಮದರ್ಶಿಯಾದ ಮುನಿಗೆ ಆ ಬ್ರಹ್ಮಪದವು ದೊರೆಯುವುದು. 
ಅವನು ಕಣ್ಣುಗಳಿಂದ ಸೂರ್ಯನನ್ನುನೋಡುವಂತೆ ತನ್ನಶುದ್ಧವಾದ 
ಅಂತಕರಣದ ಮೂಲಕ ಪರಮಾತ್ಮನನ್ನು ಸಾಕ್ಟಾತ್ರರಿಸಿಕೊಂಡು, 
ದೇಹವೇ ಮುಂತಾದ ಎಲ್ಲ ಉಪಾಧಿಗಳಿಂದಲೂ ಬೇರೆಯಾಗಿ, 
ಅಹಂಕಾರಾದಿ ಮಿಥ್ಯಾ ವಸ್ತುಗಳಲ್ಲಿ ಸದ್ವಸ್ತುವಾಗಿ ಬೆಳಗುತ್ತಿರುವ, 
ಜಗತ್ಕಾರಣಭೂತವಾದ ಪ್ರಕೃತಿಗೂ ಅಧಿಷ್ಠಾನವಾಗಿರುವ, ಮಹ 
ದಾದಿ ಕಾರ್ಯವರ್ಗಗಳ ಪ್ರಕಾಶಕನಾಗಿರುವ, ಕಾರ್ಯ- ಕಾರಣ 
ರೂಪವಾದ ಸಮಸ್ತ ಪದಾರ್ಥಗಳಲ್ಲಿವ್ಯಾಪ್ತನಾಗಿರುವ ಅದ್ವಿತೀಯ 

ಪರಬ್ರಹ್ಮನ ಪದವನ್ನು ಪಡೆಯುವನು. ॥ ೬-೧೧ ॥ 

ನೀರಿನಲ್ಲಿ ಪ್ರತಿಬಿಂಬಿಸುವ ಸೂರ್ಯನ ಪ್ರಕಾಶವು ಮನೆ 
ಯೊಳಗೆ ಹೊಕ್ಕು ಗೋಡೆಯಮೇಲೆ ಬಿದ್ದಾಗ, ಅಲ್ಲಿಯ ಜನರು 
ಈ ಬಿಸಿಲು ಎಲ್ಲಿಂದ ಬಂತು ಎಂದು ವಿಚಾರ ಮಾಡುತ್ತಾ ಅದಕ್ಕೆ 
ಆಧಾರವಾಗಿ ನೀರಿನಲ್ಲಿರುವ ಸೂರ್ಯಪ್ರತಿಬಿಂಬವನ್ನು ಕಂಡು, 
ಅದಕ್ಕೆ ಮೂಲವಾದ ನಿಜವಾದ ಸೂರ್ಯನನ್ನು ಕಾಣುವರು. 
ಹಾಗಯೇ ವೈಕಾರಿಕಾದಿ ಭೇದದಿಂದ ಮೂರು ರೀತಿಯ ಅಹಂ 
ಕಾರವು - ದೇಹ, ಇಂದ್ರಿಯ ಮತ್ತು ಮನಸಿನಲ್ಲಿ ಕಂಡುಬರುವ 
ತನ್ನ ಪ್ರತಿಬಿಂಬಗಳಿಂದ ತಿಳಿದುಬರುತ್ತದೆ. ಮತ್ತು ಪುನಃ ಸತ್‌ಪ ಪರ 
ಮಾತೃನ ಪ್ರತಿಬಿಂಬದಿಂದ ಕೂಡಿದ ಅಹಂಕಾರದ ಮೂಲಕ 
ಸತ್ವಜ್ಞಾನಸ್ವರೂಪ ಪರಮಾತ್ಮನ ದರ್ಶನವಾಗುತ್ತದೆ. ಅದು - 
ಸುಷುಪ್ತಿಯಲ್ಲಿ ನಿದ್ರೆಯಿಂದ ಶಬ್ಬಾದಿ ಭೂತಸೂಕ್ಸ ಇಂದ್ರಿಯ 
ಮತ್ತು ಮನಸ್ಸು ಬುದ್ಧಿ ಮುಂತಾದವುಗಳು ಅವ್ಯಾಕೃತದಲ್ಲಿ 
ಲೀನವಾದ ಬಳಿಕ, ಸ ಕ್ಟಿಯಂ ಎಚ್ಚರವಾಗಿದ್ದು ಸರ್ವಥಾ ಆರ 
ಶೂನ್ಯವಾಗಿರುತ್ತದೆ. ॥ ೧೨- ೧೪' i 


(820 


ಮನ್ಯಮಾನಸ್ರದಾ5 5ತ್ಥಾನಮನಷ್ಟೋ ನಷ್ಟವನ ಹಾ! 


ನಷ್ಟೇ5 ಹಂಕರಣೇ ದ್ರಷ್ಟಾ ನಷ್ಟವಿತ್ತ ಇವಾತುರಃ 
॥॥ ೧೫ ॥ 
ಏವಂ ಪ್ರತ್ಯವಮೃಶ್ಯಾಸಾವಾತ್ಮಾನಂ ಪ್ರತಿಪದ್ಯತೇ ಟ 


ಸಾಹಂಕಾರಸ್ಯ ದ್ರವ್ಯಸ್ಯ ಯೋಕವಸ್ಥಾನಮನುಗ್ರಹಃ 
॥ ೧೬॥ 
ದೇವಹೂತಿರುವಾಚ 


ಪುರುಷಂ ಪ್ರಕೃತಿರ್ಬ್ರಹ್ಮನ್‌ ನ ವಿಮುಂಚತಿ ಕರ್ಹಿಚಿತ್‌ । 
ಅನ್ಕೋನ್ಯಾಪಾಶ್ರಯತ್ವಾಚ್ಚನಿತ್ಯತ್ವಾದನಯೋಃ ಪ್ರಭೋ 
| ೧೭॥ 
ಯಥಾ ಗಂಧಸ್ಯ ಭೂಮೇಶ್ಚ ನ ಭಾವೋ ವ್ಯತಿರೇಕತಃ । 
ಅಪಾಂ ರಸಸ್ಯ ಚ ಯಥಾ ತಥಾ ಬುದ್ಧೇಃ ಪರಸ್ಯ ಚ 
॥ ೧೮॥ 
ಅಕರ್ತುಃ ಕರ್ಮಬಂಧೋತಯಂ ಪುರುಷಸ್ಯ ಯದಾಶ್ರಯಃ । 
ಗುಣೇಷು ಸತ್ತು ಪ್ರಕೃತೇಃ ಕೈವಲ್ಯಂ ತೇಷ್ಠತಃ ಕಥಮ್‌ 
| ೧೯॥ 
ಕೃಚಿತ್ತತ್ತಾ ನಮರ್ಶೇನ ನಿವ್ಠತ್ತಂ ಭಯಮುಲ್ಬಣಮ್‌ । 
ಅನಿವೃತ್ತನಿಮಿತ್ತತ್ನಾತ್ಲುನಃ ಪ್ರತ್ಯವತಿಷ್ಠತೇ 
॥॥ 2೦ 1 
ಶ್ರೀಭಗವಾನುವಾಚ 


ಅನಿಮಿತ್ತನಿಮಿತ್ತೇನ ಸ್ವಧರ್ಮೇಣಾಮಲಾತ್ಮನಾ | 
ತೀವ್ರಯಾ ಮಯಿ ಭಕ್ತಾ ೫ ಚ ಶ್ರುತಸಂಭೃತಯಾ ಚಿರಮ್‌ 
॥ ೨೧ ॥ 


ಜ್ಞಾನೇನ ದೃಷ್ಠತತ್ತೇನ ವೈರಾಗ್ಯೇಣ ಬಲೀಯಸಾ ।ಟ 
ಣಾ ಲಲೆಎ ಲ 
ತಪೋಯುಕ್ತೇನ ಯೋಗೇನ ತೀವ್ರೇಣಾತ್ಮಸಮಾಧಿನಾ 


| ॥1 ೨೨॥ 

ಪ್ರಕೃತಿಃ ಪುರುಷಸ್ಯೇಹ ದಹ್ಯಮಾನಾ ತ್ವಹರ್ನಿಶಮ್‌ । 

ತಿರೋಭವಿತ್ರೀ ಶನಕೈರಗ್ಹೇರ್ಯೋನಿರಿವಾರಣಿಃ 
॥ ೨೩ ॥ 


ಭುಕ್ತಭೋಗಾ ಪರಿತ್ಯಕ್ತಾ ದೃಷ್ಟದೋಷಾ ಚ ನಿತ್ಯಶಃ । 
ನೇಶ್ಚರಸ್ಯಾಶುಭಂ ಧತ್ತೇ ಸ್ವೇ ಮಹಿಮ್ನಿ ಸ್ಥಿತಸ್ಯ ಚ 

u 2೪ 

ಯಥಾ ಹೈಪ್ರತಿಬುದ್ಧಸ್ಯ ಪ್ರಸ್ವಾಪೋ ಬಹ್ಹನರ್ಥಬೃತ್‌ | 
ಸ ಏವ ಪ್ರತಿಬುದಸ್ಥ ನ ವೈ ಮೋಹಾಯ ಕಲತೇ 
ಎಕೆ ಭ್ರ ಪಿ 

॥ ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 27 


(ಜಾಗ್ರತ್‌-ಅವಸ್ಥೆಯಲ್ಲಿ ಈ ಆತ್ಮನು ಭೂತಸೂಕ್ಜ್ಮಾದಿ 
ದೃಶ್ಯವರ್ಗದ ದೃಷ್ಟಾರೂಪದಲ್ಲಿ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತಾನೆ. 
ಆದರೆ -) ಸುಷುಪ್ತಿಯಲ್ಲಿ ತನ್ನ ಉಪಾಧಿಭೂತ ಅಹಂಕಾರದ ನಾಶ 
ವಾದ್ದರಿಂದ ಅವನು ಭ್ರಮೆಯಿಂದ ತಾನೇ ನಾಶವಾದೆನೆಂದು 
ತಿಳಿದುಕೊಳ್ಳುತ್ತಾನೆ. ಧನವು ನಾಶವಾದಾಗ ತಾನೇ ನಾಶವಾದೆ 
ನೆಂದು ತಿಳಿದು ಅತ್ಯಂತ ದುಃಖಿತನಾಗುವಂತೆ ಅವನೂ ಕೂಡ 
ಅತ್ಯಂತ ವಿವಶನಾಗಿ ನಷ್ಟವಾದಂತೆ ಆಗಿಹೋಗುತ್ತಾನೆ. ॥ ೧೫ ॥ 
ಅಮ್ಮಾ! ಇವೆಲ್ಲ ಮಾತುಗಳನ್ನು ಮನನಗೈದು ವಿವೇಕಿ ಪುರುಷನು - 
ಅಹಂಕಾರಸಹಿತ ಸಮಸ್ಯ ತತ್ತ ಗಳೆ ಅಧಿಷ್ಠಾನವೂ, ಪ್ರಕಾಶಕವೂ 
ಆದ ತನ್ನ ಆತ್ಮದ ಅನುಭವವನ್ನು ಪಡೆದುಕೊಳ್ಳುತ್ತಾನೆ. ॥ ೧೬॥ 

ದೇವಹೂತಿಯು ಕೇಳಿದಳು - ಪ್ರಭುವೇ। ಪ್ರಕೃತಿ ಮತ್ತು 
ಪುರುಷ ಇವೆರಡೂ ನಿತ್ಯವೂ, ಒಂದನ್ನೊಂದರ ಆಶ್ರಯದಿಂದಲೂ 
ಇರುವವು. ಅದಕ್ಕಾಗಿ ಪ್ರಕೃತಿಯಾದರೋ ಪುರುಷನನ್ನು ಎಂದೂ 
ಬಿಟ್ಟಿರಲಾರದು. ॥ ೧೭ ॥ ಬ್ರಹ್ಮಸ್ವರೂಪನೇ ! ಗಂಧವು ಪೃಥಿ 
ವಿಯ, ರಸವು ಜಲದ ಬೇರೆಬೇರೆಯಾದ ಸ್ಥಿತಿಯು ಹೇಗೆ 
ಆಗಲಾರದೋ ಹಾಗೆಯೇ ಪುರುಷ ಮತ್ತು ಪ್ರಕೃತಿಯೂ ಒಂದ 
ನೊಂದು ಬಿಟ್ಟು ಇರಲಾರವು. ॥ ೧೮॥ ಆದ್ದರಿಂದ ಯಾವುದರ 
ಆಶ್ರಯದಿಂದ ಅಕರ್ತೃವಾದ ಪುರುಷನಿಗೆ ಈ ಕರ್ಮಬಂಧನ 
ಉಂಟಾಗಿದೆಯೋ ಆ ಪ್ರಕೃತಿಯ ಗುಣಗಳು ಇರುವಾಗಲೇ 
ಅವನಿಗೆ ಕೈವಲ್ಯಪದವು ಹೇಗೆ ದೊರಕಬಲ್ಲದು? ॥ ೧೯ ॥ 
ತತ್ತ್ವಗಳ ವಿಚಾರ ಮಾಡುವುದರಿಂದ ಎಂದಾದರೂ ಈ ಸಂಸಾರ 
ಬಂಧನದ ತೀವ್ರ ಭಯವು ನಿವೃತ್ತವಾದರೂ ಕೂಡ ಅದರ ನಿಮಿತ್ತ 
ಭೂತ ಪ್ರಾಕೃತ ಗುಣಗಣಗಳ ಅಭಾವ ಆಗದಿರುವುದರಿಂದ ಆ 
ಭಯವು ಪುನಃ ಉಂಟಾಗಬಹುದಲ್ಲ? ॥ ೨೦ ॥ 

ಶ್ರೀಭಗವಂತನು ಹೇಳಿದನು - ತಾಯೇ | ಅರಣಿಯಿಂದಲೇ 
ಉತ್ಪನ್ನವಾದ ಅಗ್ನಿಯಿಂದ ಅದರ ಉತ್ಪತ್ತಿಸ್ನಾನವಾದ ಅರಣಿಯೂ 
ಸುಟ್ಟು ಬೂದಿಯಾಗಿ ಹೋಗುವಂತೆ, ನಿಷ್ಕಾಮಭಾವದಿಂದ 
ಮಾಡಲಾದ ಸ್ವಧರ್ಮಪಾಲನೆಯ ಮೂಲಕ ಶುದ್ಧವಾದ ಅಂತಃ 
ಕರಣದಿಂದ ಬಹಳಕಾಲ ಭಗವತ್ಯಥೆಗಳನ್ನು ಕೇಳುತ್ತಿರುವುದ 
ರಿಂದ ಪುಷ್ಟಿಗೊಂಡ ನನ್ನ ತೀವ್ರವಾದ ಭಕ್ತಿಯಿಂದ, ತತ್ತ್ವ 
ಸಾಕ್ಟಾತ್ಕಾರ ಮಾಡಿಸುವ ಜ್ಞಾನದಿಂದ, ಪ್ರಬಲ ವೈರಾಗ್ಯದಿಂದ, 
ವ್ರತನಿಯಮಗಳೊಂದಿಗೆ ಗೈದ ಧ್ಯಾನಾಭ್ಯಾಸದಿಂದ ಮತ್ತು ಚಿತ್ರದ 
ಪ್ರಗಾಢವಾದ ಏಕಾಗ್ರತೆಯಿಂದ ಪುರುಷನ ಪ್ರಕೃತಿಯು (ಅವಿದ್ಧೆಯು) 
ಹಗಲೂ-ರಾತ್ರಿಯೂ ಕ್ಷೀಣಿಸುತ್ತಾ ನಿಧಾನವಾಗಿ ಲೀನವಾಗಿ 
ಹೋಗುತ್ತದೆ. ॥ ೨೧-೨೩ ॥ ಮತ್ತೆ ಪ್ರತಿದಿನವೂ ದೋಷಗಳನ್ನು 
ನೋಡಿ ಭೋಗಿಸಿ - ತ್ಯಜಿಸಿದ ಆ ಪ್ರಕೃತಿಯು - ತನ್ನ ಸ್ವರೂಪದಲ್ಲಿ 
ಸ್ಥಿತನಾದ ಸ್ವತಂತ್ರ (ಬಂಧಮುಕ್ತ )ನಾದ ಆ ಪುರುಷನ ಯಾವುದೇ 
ಅಹಿತವನ್ನು ಮಾಡಲಾರಳು. ॥ ೨೪ ॥ ಮಲಗಿರುವ ಮನುಷ್ಯನಿಗೆ 
ಸ್ವ ಪ್ನದಲ್ಲಿ ಎಷ್ಟೇ ಅನರ್ಥಗಳ ಅನುಭವಗಳಾದರೂ ಎಚ್ಚರ 
ವಾದಾಗ ಅವನಿಗೆ ಆ ಸ್ವಪ್ನದ ಅನುಭವದಿಂದ ಯಾವುದೇ 
ಮೋಹವು ಉಂಟಾಗುವುದಿಲ್ಲ ॥ ೨೫ ॥ 


28 ಅಧ್ಯಾಯ] 


ತೃತೀಯ ಸ್ಕಂಧ 


321 


ಏವಂ ವಿದಿತತತ್ತ್ವಸ್ಯ ಪ್ರಕೃತಿರ್ಮಯಿ ಮಾನಸಮ್‌ । 
ಯುಂಜತೋ ನಾಪಕುರುತ ಆತ್ಮಾರಾಮಸ್ಯ ಕರ್ಹಿಚಿತ್‌ 
॥ ೨೬ ॥ 


ಯದೈವಮಧ್ಯಾತ್ಮರತಃ 
ಸರ್ವತ್ರ ಜಾತವೈರಾಗ್ಯ 


ಕಾಲೇನ ಬಹುಜನ್ಮನಾ I 


ಆಬ್ರಹ್ಮ ಭುವನಾನ್ಸುನಿ: 
1 ೨೭ 


ಮದ್ಭಕ್ತಃ ಪ್ರತಿಬುದ್ಧಾರ್ಫೋ ಮತ್ನಸಾದೇನ ಭೂಯಸಾ । 
ನಿಃಶ್ರೇಯಸಂ ಸ್ವಸಂಸ್ಥಾನಂ ಕೈವಲ್ಯಾಖ್ಯಂ ಮದಾಶ್ರಯಮ್‌ 
1 ೨೮ ॥ 


ಪ್ರಾಪ್ನೋತೀಹಾಂಜಸಾ ಧೀರಃ ಸ್ವದ್ಧಶಾಂಛಿನ್ನಸಂಶಯ: । 
ಯದ್ಭತ್ವಾ ನ ನಿವರ್ತೇತ ಯೋಗೀ ಲಿಂಗಾದ್ವಿನಿರ್ಗಮೇ 
॥೨೯॥ 


ಯದಾ ನ ಯೋಗೋಪಚಿತಾಸು ಚೇತೋ 

ಮಾಯಾಸು ಸಿದ್ಧಸ್ಯ ವಿಷಜ್ಯತೇತಂಗ । 
ಅನನ್ಯಹೇತುಷ್ಪಥ ಮೇ ಗತಿಃ ಸ್ಯಾದ್‌ 

ಆತ್ಯಂತಿಕೀ ಯತ್ರ ನ ಮೃತ್ಯುಹಾಸಃ ॥ ೩೦॥ 


ಹಾಗೆಯೇ ತತ್ತ್ವಜ್ಞಾನ ಉಂಟಾದವನು ನಿರಂತರವಾಗಿ 
ನನ್ನಲ್ಲೇ ಮನಸ್ಸನ್ನು ತೊಡಗಿಸಿರುತ್ತಾನೆ. ಅಂತಹ ಆತ್ಮಾರಾಮ 
ಮುನಿಗೆ ಪ್ರಕೃತಿಯು ಯಾವ ತೊಂದರಯನ್ನೂ ಮಾಡಲಾರಳು. 
॥ ೨೬ ॥ ಅನೇಕ ಜನ್ಮಗಳಲ್ಲಿ ಮನುಷ್ಯನು ದೀರ್ಫಕಾಲದವರೆಗೆ 
ಹೀಗೆ ಆತ್ಮಚಿಂತನೆಯಲ್ಲಿಯೇ ಮುಳುಗಿದ್ದರೆ, ಆಗ ಅವನಿಗೆ 
ಬ್ರಹ್ಮಲೋಕದವರೆಗಿನ ಎಲ್ಲ ರೀತಿಯ ಭೋಗಗಳಿಂದ ವೈರಾಗ್ಯ 
ಉಂಡಾಗುತ್ತದೆ. ॥ ೨೭ ॥ ಧೀರನಾದ ನನ್ನ ಆ ಭಕ್ತನು ನನ್ನ 
ಮಹತ್‌ಕೃಪೆಯಿಂದ ತತ್ವಜ್ಞಾನವನ್ನು ಪಡೆದು ಕೊಂಡು ಆತ್ಮಾನು 
ಭವದ ಮೂಲಕ ಎಲ್ಲ ಸಂಶಯಗಳಿಂದಲೂ ಮುಕ್ತನಾಗಿ ಹೋಗು 
ತ್ತಾನೆ. ಮತ್ತೆ ಲಿಂಗದೇಹವು ಭಂಗವಾದ ಮೇಲೆ ಏಕಮಾತ್ರ ನನ್ನನ್ನೇ 
ಆಶ್ರಯಿಸಿರುವ ತನ್ನ ಸ್ವರೂಪಭೂತ ಕೈವಲ್ಯವೆಂಬ ಮಂಗಳಮಯ 
ವಾದ ಸ್ಥಾನವನ್ನು ಸಹಜವಾಗಿಯೇ ಪಡೆದುಕೊಳ್ಳುವನು. ಅದನ್ನು 
ತಲುಪಿದ ಬಳಿಕ ಯೋಗಿಯು ಪುನಃ ಸಂಸಾರಕ್ಕೆ ಮರಳುವುದಿಲ್ಲ 
॥ ೨೮-೨೯ ॥ ಅಮ್ಮಾ! ಯೋಗಿಯ ಚಿತ್ತವು-ಯೋಗಸಾಧನೆ 
ಯಿಂದ ಹೆಚ್ಚಾಗಿರುವ ಮಾಯಾಮಯ ಅಣಿಮಾದಿ ಅಷ್ಪಸಿದ್ಧಿ 
ಗಳಲ್ಲಿ ಅದರ ಪ್ರಾಪ್ತಿಗಾಗಿ ಯೋಗಸಾಧನೆಗಿಂತ ಬೇರೆ ಯಾವ 
ಸಾಧನವೂ ಇಲ್ಲವೆಂದು ತಿಳಿದು ಅವುಗಳಲ್ಲಿ ಸಿಕ್ಕಿಹಾಕಿಕೊಳ್ಳ 
ದಿದ್ದರೆ, ಅವನಿಗೆ ಅವಿನಾಶಿಯಾದ ನನ್ನ ಪರಮಪದವು ಪ್ರಾಪ್ತ 
ವಾಗುತ್ತದೆ. ಮತ್ತೆ ಮೃತ್ಯುವಿನ ಯಾವುದೇ ಪ್ರಭಾವ ಉಳಿ 
ಯುವುದಿಲ್ಲ ॥ ೩೦ ॥ 


ಇಪ್ಪತ್ತೇಳನೆಯ ಅಧ್ಯಾಯವು ಮುಗಿಯಿತು. ॥ ೨೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ಕಾಪಿಲೇಯೋಪಾಖ್ಯಾನೇ ಸಪ್ತವಿಂಶೋ5 ಧ್ಯಾಯಃ॥ ೨೭ ॥ 


ಹರಾ ಸ, ದ್ರಿ ಸಾ-ಕಾವ........ 
ಇಪ್ಪತ್ತೆಂಟನೆಯ ಅಧ್ಯಾಯ 
ಅಷ್ಟಾಂಗಯೋಗದ ವಿಧಿ 


ಶ್ರೀಭಗವಾನುವಾಚ 


ಯೋಗಸ್ಯ ಲಕ್ಷಣಂ ವಕ್ಷ್ಯೇ ಸಬೀಜಸ್ಯ ನೃಪಾತ್ಮಜೇ I 
ಮನೋ ಯೇನೈವ ವಿಧಿನಾ ಪ್ರಸನ್ನಂ ಯಾತಿ ಸತ್ತಥಮ್‌ 
॥ ೧ ॥ 


ಸ್ವಧರ್ಮಾಚರಣಂ ಶಕಾ ತ ವಿಧರ್ಮಾಚ್ಚ ನಿವರ್ತನಮ್‌ । 
ದೈವಾಲ್ಲಬ್ಬೇನ ಸಂತೋಷ ಆತ್ಮವಿಚ್ಛ್ಚರಣಾರ್ಚನಮ್‌ 


॥ ೨ ॥ 
ಗ್ರಾಮ್ಯಧರ್ಮನಿವೃತ್ತಿಶ್ವ ಮೋಕ್ಟಧರ್ಮರತಿಸ್ತಥಾ I 
ಮಿತಮೇಧ್ಯಾದನಂ ಶಶ್ಪದ್ಧಿದಿಕಕ್ಸೇಮಸೇವನಮ್‌ 


॥1 ೩ ॥! 


ಶ್ರೀಕಪಿಲಭಗವಂತನು ಹೇಳುತ್ತಾನೆ - ಅಮ್ಮಾ! ರಾಜ 
ಪುತ್ರಿಯೇ ! ಈಗನಾನು ನಿನಗೆ ಸಬೀಜದ (ಸಗುಣಭಕ್ತಿ ಯೋಗದ) 
ಲಕ್ಷಣವನ್ನು ಹೇಳುವೆನು. ಇದರಿಂದ ಚಿತ್ತವು ಶುದ್ಧ ಹಾಗೂ 
ಪ್ರಸನ್ನವಾಗಿ ಪರಮಾತ್ಮನ ಮಾರ್ಗವನ್ನೇ ಹಿಡಿಯುತ್ತದೆ. ॥ ೧॥ 
ಈ ಯೋಗವನ್ನು ಸಾಧನೆಮಾಡುವವನು ಶಾಸ್ತ್ರವಿಹಿತವಾದ 
ಸ್ವಧರ್ಮವನ್ನು ಯಥಾಶಕ್ತಿ ಆಚರಿಸಬೇಕು. ಶಾಸ್ತ್ರವಿರುದ್ಧ ಆಚರಣೆ 
ಯನ್ನು ಪರಿತ್ಯಜಿಸಬೇಕು. ಪ್ರಾರಬ್ಧಕ್ತನುಸಾರ ದೊರೆತುದರಲ್ಲಿ 


 ಸಂತುಷ್ಠನಾಗಬೇಕು. ಆತ್ಮಜ್ಞಾನಿಗಳ ಚರಣಗಳನ್ನು ಪೂಜಿಸಬೇಕು. 


॥ ೨ ॥ ವಿಷಯವಾಸನೆಗಳನ್ನು ಹೆಚ್ಚಿಸುವ ಕರ್ಮಗಳಿಂದ ದೂರ 
ವುಳಿಯಬೇಕು. ಸಂಸಾರಬಂಧನದಿಂದ ಬಿಡಿಸುವಂತಹ ಧರ್ಮ 
ದಲ್ಲಿಪ್ರೇಮವಿರಿಸಬೇಕು. ಪವಿತ್ರ ಹಾಗೊ ಪರಿಮಿತ ಭೋಜನವನ್ನು 
ಮಾಡಬೇಕು. ನಿರಂತರ ಏಕಾಂತವೂ, ನರ್ಭಯವೂ ಆದ ಸ್ಥಾನದಲ್ಲಿ 
ವಾಸಿಸಬೇಕು. ॥ ೩ ॥ 


322 


ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥಪರಿಗ್ರಹಃ । 
ಬ್ರಹ್ಮಚರ್ಯಂ ತಪಃ ಶೌಚಂ ಸ್ವಾಧ್ಯಾಯ: ಪುರುಷಾರ್ಚನಮ್‌ 
॥ ೪ ॥ 


ಮೌನಂ ಸದಾ55ಸನಜಯಜ್ಟೈರ್ಯಂ ಪ್ರಾಣಜಯ: ಶನೈಃ । 
ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ನನಸಾ ಹೃದಿ 
॥ ೫॥ 


ಸ್ವಧಿಷ್ಟಾನಾಮೇಕದೇಶೇ ಮನಸಾ ಪ್ರಾಣಧಾರಣಮ್‌ । 
ವೈಕುಂಠಲೀಲಾಭಿಧ್ಯಾನಂ ಸಮಾಧಾನಂ ತಥಾ5 ತ್ಗನಃ 
॥ ೬ ॥ 


ಏತ್ಫೆರನ್ಕೆಶ್ಚ ಪಥಿಭಿರ್ಮನೋ ದುಪ್ಪಮಸತ್ತಥಮ್‌ । 
ಬುದ್ಧ್ವಾ ಯುಂಜೀತ ಶನಕೈರ್ಜಿತಪ್ರಾಣೋ ಹ್ಯತಂದ್ರಿತ: 
1 ೭ 


ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಮ್‌ । 
ತಸ್ಮಿನ್ನಸ್ಪಿ ಸಮಾಸೀನ ಖುಜುಕಾಯ: ಸಮಭ್ಯಸೇತ್‌ 
॥ ೮ ॥ 


ಪ್ರಾಣಸ್ಯ ಶೋಧಯೇನ್ಸಾರ್ಗಂ ಪೂರಕುಂಭಕರೇಚಕ್ಕೆಃ । 
ಪ್ರತಿಕೂಲೇನ ವಾ ಚಿತ್ತಂ ಯಥಾ ಸ್ಥಿರಮಚಂಚಲಮ್‌ 
1 ೯॥ 


ಮನೋ ಚಿರಾತಾ ್ಸ್ರಿದ್ದಿರಜಂ ಜಿತಶ್ಚಾಸಸ್ಯ ಯೋಗಿನಃ । 
ವಾಯ್ದಗ್ನಿಭ್ಕಾಂ ಯಥಾ ಲೋಹಂ ಧ್ಯಾತಂ ತ್ಯಜತಿ ವೈ ಮಲಮ್‌ 
11 ೧೦॥ 


ಪ್ರಾ ಣಾಯಾಮೈ ರ್ದಹೇದ್ದೋಷಾನ್‌ ಧಾರಣಾಭಿಶ ಕಿಲ್ಫಿಷಾನ್‌ I 
ಪ್ರತ್ಯಾ ಹಾರೇಣ. ಸಂಸರ್ಗಾನ್‌ ಧ್ಯಾನೇನಾನೀಶ್ಚರಾನ್ಗುಣಾನ್‌ 
11 ೧೧ ॥ 


ಯದಾ ಮನಃ ಸ್ವಂ ವಿರಜಂ ಯೋಗೇನ ಸುಸಮಾಹಿತಮ್‌ । 
ಕಾಷ್ಠಾಂ ಭಗವತೋ ಧ್ಯಾಯೇತ್ಸ್ವನಾಸಾಗ್ರಾವಲೋಕನಃ 
॥1 ೧೨ ॥ 


ಪ್ರಸನ್ನವದನಾಂಭೋಜಂ ಪದ್ಮಗರ್ಭಾರುಣೇಕ್ಟಣಮ್‌ | 
ನೀಲೋತ್ಸಲದಲಶ್ಯಾಮಂ ಶಂಖಚಕ್ರಗದಾಧರಮ್‌ 
॥1 ೧೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 28 


ಯಾವುದೇ ಪ್ರಾಣಿಯನ್ನು ತ್ರಿಕರಣಗಳಿಂದಲೂ ಹಿಂಸಿಸ 
ಬಾರದು. ಸತ್ಯವಾಗಿ ಮಾತನಾಡಬೇಕು. ಕಳ್ಳತನ ಮಾಡಬಾರದು. 
ಆವಶ್ಯಕತೆಗಿಂತ ಹೆಚ್ಚಿನ ವಸ್ತುಗಳನ್ನು ಸಂಗ್ರಹಿಸಬಾರದು. ಬ್ರಹ್ಮ 
ಚರ್ಯವನ್ನು ಪಾಲಿಸಬೇಕು. ತಪಸ್ತನ್ನಾಚರಿಸಬೆಕು. ಒಳ-ಹೊರಗೆ 
ಪವಿತ್ರವಾಗಿರಬೇಕು. ಶಾಸ್ತ್ರಗಳನ್ನು ಅಧ್ವಯನ ಮಾಡುತ್ತಾ, ಭಗ 
ವಂತನನ್ನು ಪೂಜಿಸಬೇಕು. ॥ ೪ ॥ ವಾಣಿಯ ಸಂಯಮವಿರಿಸ 
ಬೇಕು. ಒಳ್ಳೆಯ ಯೋಗಾಸನಗಳನ್ನು ಅಭ್ಯಾಸಮಾಡಿ ಸ್ಥಿರವಾಗಿ 
ಕುಳಿತುಕೊಳ್ಳಬೇಕು. ನಿಧಾನವಾಗಿ ಪ್ರಾಣಾಯಾಮದ ಮೂಲಕ 
ಶ್ವಾಸವನ್ನು ಜಯಿಸಿಕೊಳ್ಳಬೇಕು. ಇಂದ್ರಿಯಗಳನ್ನು ಮನಸ್ಸಿನ 
od "ಎ ಷಯಗ ಸೆಳೆದುಕೊಂಡು ಹೃದಯದಲ್ಲಿ ನೆಲೆ 
ಗೊಳಿಸಬೇಕು. ॥ ೫ ॥ ಮೂಲಾಧಾರವೇ ಮುಂತಾದ ಯಾವುದಾ 
ದರೊಂದು ಕೇಂದ್ರದಲ್ಲಿ ಮನಸ್ಸಿನಸಹಿತ ಪ್ರಾಣಗಳನ್ನು ಸ್ಥಿರವಾಗಿಸ 
ಬೇಕು. ನಿರಂತರವಾಗಿ ಭಗವಂತನ ಲೀಲೆಗಳನ್ನು ಚಿಂತಿಸುತ್ತಾ 
ಚಿತ್ರವನ್ನು ಸಮಾಧಾನಪಡಿಸಿಕೊಳ್ಳಬೇಕು. ॥ ೬ ॥ ಇವುಗಳಿಂದ 
ಹಾಗೂ ವ್ರತ-ದಾನಾದಿಗಳಿಂದ ಬೇರೆ ಸಾಧನೆಗಳಿಂದಲೂ ಸಾವ 
ಧಾನವಾಗಿ ಪ್ರಾಣಗಳನ್ನು ಜಯಿಸಿ, ಕುಮಾರ್ಗದಲ್ಲಿ ಸಂಚರಿಸುವ 
ದುಷ್ಟ ಚಿತ್ತವನ್ನು ಬುದ್ಧಿಯ ಮೂಲಕ ಮೆಲ್ಲಮೆಲ್ಲನೆ ಏಕಾಗ್ರ 
ಗೊಳಿಸಿ ಅದನ್ನು ಪರಮಾತ್ಮನ ಧ್ಯಾನದಲ್ಲಿತೊಡಗಿಸಬೇಕು. ॥ ೭ ॥ 

ಮೊದಲು ಆಸನಜಯವನ್ನು ಸಾಧಿಸಿ, ಪ್ರಾಣಾಯಾಮದ 
ಅಭ್ಯಾಸಕ್ಕಾಗಿ ಶುಚಿಯಾದ ಜಾಗದಲ್ಲಿ ಕುಶ-ಮೃಗಚರ್ಮವೇ 
ಮುಂತಾದವುಗಳಿಂದ ಕೂಡಿದ ಆಸನವನ್ನು ಹಾಸಿಕೊಳ್ಳಬೇಕು. 
ಅದರ ಮೇಲೆ ದೇಹವನ್ನು ನೆಟ್ಟಗೆ ಸ್ಥಿರವಾಗಿ ಇರಿಸಿಕೊಂಡು 
ಸುಖವಾಗಿ ಕುಳಿತು ಅಭ್ಯಾಸ ಮಾಡಬೇಕು. ॥ ೮ ॥ ಆರಂಭದಲ್ಲಿ 
ಪೂರಕ, ಕುಂಭಕ, ರೇಚಕ ಕ್ರಮದಿಂದ ಅಥವಾ ಇದಕ್ಕೆ ವಿಪರೀತ 
ವಾಗಿ ರೇಚಕ, ಕುಂಭಕ, ಪೂರಕ, ಕ್ರಮದಲ್ಲಿ ಪ್ರಾಣಾಯಾಮ 
ಮಾಡಿ ಪ್ರಾಣದ ಮಾರ್ಗವನ್ನು ಶುದ್ಧಿಪಡಿಸಬೇಕು. ಅದರಿಂದ 
ಚಿತ್ತವು ಸ್ಥಿರವೂ, ನಿಶ್ಚಲವೂ ಆಗುವುದು. ॥ ೯ ॥ ಗಾಳಿ ಮತ್ತು 
ಬೆಂಕಿಯಿಂದ ಶೋಧಿಸಿದ ಚಿನ್ನವು ತನ್ನ ಕೊಳೆಯನ್ನು ಕಳೆದುಕೊಳ್ಳು 
ವಂತೆ - ಪ್ರಾಣವಾಯುವನ್ನು ಜಯಿಸಿದ ಯೋಗಿಯ ಚಿತ್ರವು 
ಶೀಘ್ರವಾಗಿ ಶುದ್ಧವಾಗುವುದು. ॥ ೧೦ ॥ ಆದುದರಿಂದ ಯೋಗಿ . 
ಯು- ಪ್ರಾಣಾಯಾಮದಿಂದ ವಾತಪಿತ್ತಾದಿಗಳಿಂದ ಉಂಟಾದ 
ದೋಷಗಳನ್ನೂ ಧಾರಣೆಯಿಂದ ಪಾಪವನ್ನೂ ಪ್ರತ್ಯಾಹಾರದಿಂದ 
ವಿಷಯಗಳ ಸಂಬಂಧವನ್ನೂ ಹಾಗೂ ಧ್ಯಾನದಿಂದ ಭಗವಂತ 
ನಿಂದ ವಿಮುಖಗೊಳಿಸುವಂತಹ ರಾಗ-ದ್ವೇಷಾದಿ ದುರ್ಗುಣ 
ಗಳನ್ನು ದೂರಮಾಡಬೇಕು. ॥ ೧೧ ॥ ಯೋಗದ ಅಭ್ಯಾಸ 
ಮಾಡುತ್ತಾ-ಮಾಡುತ್ತಾ ಚಿತ್ತವು. ನಿರ್ಮಲವೂ, ಏಕಾಗ್ರವೂ 
ಆದಾಗ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ನೆಟ್ಟು ಈ ರೀತಿಯಿಂದ 
ಭಗವಂತನ ಮೂರ್ತಿಯ ಧ್ಯಾನವನ್ನು ಮಾಡಬೇಕು. ॥ ೧೨ ॥ 

ಶ್ರೀಭಗವಂತನ ಮುಖಕಮಲವು ಪ್ರಸನ್ನವಾಗಿ ಆನಂದದಿಂದ 
ಅರಲಿದೆ. ಕಣ್ಣುಗಳು ಕಮಲಕೋಶದಂತೆ ನಸುಗೆಂಪಾಗಿವೆ. ಶರೀರವು 
ನೀಲಕಮಲದಳದಂತೆ ಶ್ಯಾಮಲ ವರ್ಣದಿಂದ ಶೋಭಿಸುತ್ತಿದೆ. 
ಕೈಗಳಲ್ಲಿ ಶಂಖ, ಚಕ್ರ, ಗದೆಪದ್ದೆಗಳು ಅಲಂಕೃತವಾಗಿವೆ. ॥ ೧೩ ॥ 


28 ಅಧ್ಯಾಯ] 


ತೃತೀಯ ಸ್ಕಂಧ 


323; 


ಲಸತ್ಪಂಕಜಕಿಂಜಲೃಪೀತಕೌಶೇಯವಾಸಸಮ್‌ I 
ಶ್ರೀವತವಕ್ನಸಂ ಭ್ರಾಜತ್ಕೌಸ್ತುಭಾಮುಕ್ತಕಂಧರಮ್‌ 
॥ ೧೪ ॥ 


ಮತ್ತದ್ವಿರೇಫಕಲಯಾ ಪರೀತಂ ವನಮಾಲಯಾ |। 
ಪರಾರ್ಧ್ಯಹಾರವಲಯಕಿರೀಟಾಂಗದನೂಪುರಮ್‌ 
॥ ೧೫ ॥ 


ಕಾಂಚೀಗುಣೋಲ್ಲಸಚ್ಛೋಣಿಂ ಹೃದಯಾಂಭೋಜವಿಷ್ಠರಮ್‌ I 
ದರ್ಶನೀಯತಮಂ ಶಾಂತಂ ಮನೋನಯನವರ್ಧನಮ್‌ 


1 ೧೬॥ 
ಅಪೀಚ್ಯದರ್ಶನಂ ಶಶ್ತತರ್ವಲೋಕನಮಸೃತಮ್‌ । 
ಸಂತಂ ವಯಸಿ ಕೈಶೋರೇ ಭೃತ್ಯಾನುಗ್ರಹಕಾತರಮ್‌ 

1 ೧೭॥ 
ಕೀರ್ತನ್ಯತೀರ್ಥಯಶಸಂ ಪುಣ್ಯಶ್ಲೋಕಯಶಸ್ಕರಮ್‌ । 
ಧ್ಯಾಯೇದ್ದೇವಂ ಸಮಗ್ರಾಂಗಂ ಯಾವನ್ನ ಚೃವತೇ ಮನಃ 

u ೧೮॥ 


ಸ್ಥಿತಂ ವ್ರಜಂತಮಾಸೀನಂ ಶಯಾನಂ ವಾ ಗುಹಾಶಯಮ್‌ | 


ಪ್ರೇಕ್ಟಣೀಯೇಹಿತಂ ಧ್ಯಾಯೇಚ್ಛುದ್ಧಭಾವೇನ ಚೇತಸಾ 
॥೧೯॥ 


ತಸ್ಮಿನ್‌ ಲಬ್ಧಪದಂ ಚಿತ್ತಂ ಸರ್ವಾವಯವಸಂಸ್ಥಿತಮ್‌ | 


ವಿಲಕ್ಷ್ಮೈಕತ್ರ ಸಂಯುಜ್ಯಾದಂಗೇ ಭಗವತೋ ಮುನಿಃ 
॥ ೨೦॥ 


ಸಂಚಿಂತಯೇದ್ದಗವತಶ್ನರಣಾರವಿಂದಂ 
ವಜ್ರಾಂಕುಶದ್ಧಜಸರೋರುಹಲಾಂಛನಾಢಡ್ಕಮ್‌ | 

ಉತ್ತುಂಗರಕ್ಕವಿಲಸನ್ನಖಚಕ್ರವಾಲ- 
ಜ್ಯೋತ್ಸಾಭಿರಾಹತಮಹದ್ದ ಶ್ಲ ದಯಾಂಧಕಾರಮ್‌ 1 ೨೧॥ 


ಯಚೌ ಸಿಚನಿಸೃತಸರಿತ್ಸದರೋದಕೇನ 

ತೀರ್ಥೇನ ಮೂರ್ದ್ವಧಿಕೃತೇನಶಿವ:ಶಿವೋ5ಭೂತ್‌। 
ಧ್ಯಾತುರ್ಮನಃಶಮಲಶೈಲನಿಸೃಷ್ಟವಜ್ರಂ 

ಧ್ಯಾಯೇಚ್ಛಿರಂ ಭಗವತಶ್ಚರಣಾರವಿಂದಮ್‌ ॥ ೨೨! 


ಕಮಲದ ಕೇಸರದಂತೆ ಪೆಟ್ಟೆಪೀತಾಂಬರವು ಸ್ವಾಮಿಯ 
ಉಡಿಗೆಯಲ್ಲಿ ಕಳ-ಕಳಿಸುತ್ತಿದೆ. ವಕ್ಚಹ್ಥಳದಲ್ಲಿ ಶ್ರೀವತ್ಸಚಿಹ್ನೆಯಿದೆ. 
ಕೊರಳಲ್ಲಿ ಕೌಸ್ತುಭಮಣಿಯು ಧಳ-ಥಳಿಸುತ್ತಿದೆ. ॥ ೧೪ ॥ ವನ 
ಮಾಲೆಯು ಚರಣಗಳವರೆಗೂ ಲಂಬಿಸಿದೆ. ಅದರ ಸುತ್ತಲೂ 
ದುಂಬಿಗಳು ಸುಗಂಧದಿಂದ ಮದವೇರಿ ಇಂಪಾಗಿ ರಂಕರಿ 
ಸುತ್ತಿವೆ. ಸ್ವಾಮಿಯ ಅಂಗಾಂಗಗಳಲ್ಲಿ ಅಮೂಲ್ಯವಾದ ಹಾರಗಳೂ, 
ಕಂಕಣ, ಕಿರೀಟ, ಭುಜಕೀರ್ಶಿ,' ಕಾಲಂದುಗೆಗಳೇ ಮುಂತಾದ 
ಆಭೂಷಣಗಳು ವಿರಾಜಿಸುತ್ತಿವೆ. ॥ ೧೫ ॥ ನಡುವಿನಲ್ಲಿ ಧರಿಸಿದ 
ಓಡ್ಕಾಣದ ಎಳೆಗಳು ಅದರ ಕಾಂತಿಯನ್ನು ಹೆಚ್ಚಿಸುತ್ತಿವೆ. ಭಕ್ತರ 
ಹೃದಯಕಮಲವೇ ಆ ಭಗವಂತನ ಆಸನವಾಗಿದೆ. ಶ್ಯಾಮಸುಂದರನ 
ಆ ಪ್ರಶಾಂತಮೂರ್ತಿಯು ಎಲ್ಲರ ಕಣ್ಮನಗಳನ್ನೂ ಸೂರೆ 
ಗೊಳ್ಳುತ್ತಿದೆ. ॥ ೧೬॥ ಎಳೆವಯಸಿನಲ್ಲಿರುವ ಆ ಮನೋಹರ 
ಮೂರ್ತಿಯು ಭಕ್ತರಮೇಲೆ ಕರುಣೆಯನ್ನುಹರಿಸಲುತವಕಪಡುತ್ತಿದೆ. 
ತುಂಬಾ ಮನೋಹರವಾದ ದರ್ಶನವದು. ಆ ಭಗವಂತನು 
ಸಮಸ್ಪಲೋಕಗಳಿಂದಲೂ ಸದಾ ವಂದಿತನಾಗಿದ್ದಾನೆ. ॥ ೧೭ ॥ ಅವನ 
ಪವಿತ್ರಕೀರ್ತಿಯು ಪರಮಕೀರ್ತನೀಯವಾಗಿದೆ. ಅವನು ರಾಜಾ 
ಬಲಿಯೇ ಮುಂತಾದ ಪರಮಯಶಸ್ವಿಗಳ ಯಶವನ್ನೂ ಕೂಡ 
ಹೆಚ್ಚಿಸುವವನಾಗಿದ್ದಾನೆ. ಹೀಗೆ ಶ್ರೀಮನ್ನಾರಾಯಣನ ಸಮಸ್ತ 
ಅಂಗಗಳಲ್ಲಿ ಚಿತ್ತವು ಜಾರದೆ ಸ್ಥಿರವಾಗುವವರೆಗೆ ಧ್ಯಾನಮಾಡ 
ಬೇಕು. ॥ ೧೮ ॥ ಭಗವಂತನ ಲೀಲೆಗಳು ತುಂಬಾ ದರ್ಶನೀಯ 
ವಾಗಿವೆ. ಆದ್ದರಿಂದ ತನ್ನ ಅಭಿರುಚಿಗನುಸಾರವಾಗಿ ನಿಂತಿರುವ, 
ನಡೆಯುತ್ತಿರುವ, ಕುಳಿತುಕೊಂಡ, ಮಲಗಿರುವ ಮುಂತಾಗಿ 
ಯಾವುದೇ ಭಂಗಿಯಲ್ಲಿರುವ ಅಥವಾ ಅಂತರ್ಯಾಮಿರೂಪದಲ್ಲಿ 
ಸ್ಥಿತನಾದ ಅವನ ಸ್ವರೂಪವನ್ನು ವಿಶುದ್ಧಭಾವದಿಂದ ಕೂಡಿದ 
ಚಿತ್ತದಿಂದ ಚಿಂತನೆಮಾಡಬೇಕು. ॥ ೧೯॥ ಹೀಗೆ ಸರ್ವಾಂಗ 
ಗಳಲ್ಲಿಯೂ ನೆಲೆಪಡೆದು ರಮಿಸುತ್ತಿರುವ ಚಿತ್ತವನ್ನು ಒಂದೊಂದೇ 
ಅವಯವದಲ್ಲಿ ನಿಲ್ಲಿಸುತ್ತಾ ಅಡಿಯಿಂದ ಮುಡಿಯವರೆಗೂ 
ಧ್ಯಾನಮಾಡಬೇಕು. ॥ ೨೦ ॥ 

ಮೊದಲಿಗೆ ಭಗವಂತನ ಚರಣಕಮಲಗಳನ್ನು ಧ್ಯಾನಿಸಬೇಕು. 
ಅವು - ವಜ್ರ, ಅಂಕುಶ, ಧ್ವಜ, ಕಮಲಗಳ ಮಂಗಳರೇಖೆ ಚಿಹ್ನೆ 
ಗಳಿಂದ ರಾರಾಜಿಸುತ್ತಿವೆ. ಸ್ವಲ್ಪ ಉಬ್ಬಿಕೊಂಡು, ನಸುಗೆಂಪಿನಿಂದ 
ಶೋಭಿಸುತ್ತಿರುವ ನಖಚಂದ್ರಮಂಡಲದ ತಿಂಗಳಬೆಳಕಿನಿಂದ 
ಧ್ಯಾನಿಸುತ್ತಿರುವ ಭಕ್ತರ ಹೃದಯದ ಅಜ್ಜಾ ್ಲನರೂಪೀ ಕತ್ತಲೆಯನ್ನು 
ದೂರಮಾಡುತ್ತದೆ. ॥ ೨೧ ॥ ಬ್ರಹ್ಮದೇವರು ಇವುಗಳನ್ನು ತೊಳೆ 
ದಾಗಲೇ ನದಿಗಳಲ್ಲಿ ಶ್ರೇಷ್ಠವಾದ ಗಂಗೆಯು ಪ್ರಕಟಳಾದಳು. 
ಅಂತಹ ಪವಿತ್ರ ಜಲವನ್ನು ಮಸ್ತಕದಲ್ಲಿ ಧರಿಸಿದ್ದರಿಂದಲೇ ಸ್ವತಃ 
ಮಂಗಳಸ್ವರೂಪನಾಗಿದ್ದರೂ ಶ್ರೀಶಿವನು ಹೆಚ್ಚು ಮಂಗಳ 
ಸ್ವರೂಪನಾದನು. ಇವು ತನ್ನ ಧ್ಯಾನಮಾಡುವವರ ಪಾಪಗಳೆಂಬ 
ಪರ್ವತಗಳ ಮೇಲೆ ಪ್ರಯೋಗಿಸಿದ ಇಂದ್ರನ ವಜ್ರಾಯುಧ 
ದಂತಿವೆ. ಭಗವಂತನ ಈ ಚರಣಕಮಲಗಳನ್ನು ಚಿರಕಾಲದವೆರಗೂ 
ಚಿಂತಿಸುತ್ತಿರಬೇಕು. ॥ ೨೨ ॥ 


324 ಶ್ರೀಮದ್ಭಾಗವತ [ ಅಧ್ಯಾಯ 28 


ಜಾನುದ್ವಯಂ ಜಲಜಲೋಚನಯಾ ಜನನ್ಯಾ ಜನ್ಮರಹಿತನಾದ ಭವಭಯಹಾರಿ ಶ್ರೀಹರಿಯ ಮೊಣಕಾಲು 
ಲಕ್ಷ್ಮ್ಯಾಖಿಲಸ್ಯ ಸುರವಂದಿತಯಾ ವಿಧಾತುಃ । ಗಳನ್ನು ಧ್ಯಾನಿಸಬೇಕು. ವಿಶ್ವವಿಧಾತೃಗಳಾದ ಬ್ರಹ್ಮದೇವರಿಗೂ 
ಉರ್ವೋರ್ನಿಧಾಯಕರಪಲ್ಲವರೋಜಿಷಾ ಯತ್‌ ಜನನಿಯಾದ, ಸರ್ವದೇವವಂದಿತೆಯಾದ ಪದ್ಧನಯನೆ ಪದ್ಮಾ 


ದೇವಿಯು ತನ್ನತೊಡೆಗಳ ಮೇಲೆ ಇರಿಸಿಕೊಂಡು ತನ್ನಕಾಂತಿಯುತ 
ವಾದ ಕರಪಲ್ಲವಗಳಿಂದ ಸೇವಿಸುತ್ತಿರುವ ಪಾದಪದ್ಧಗಳನ್ನು ಹೃದಯ 
ದಲ್ಲಿ ಧ್ಯಾನಿಸಬೇಕು. ॥ ೨೩ ॥ ಅನಂತರ ಭಗವಂತನ ತೊಡೆಗಳ 
ಧ್ಯಾನಮಾಡಬೇಕು. ಅವು ಮಹಾಬಲಶಾಲಿಗಳಾಗಿದ್ದು ವೇದ 
ಮೂರ್ತಿಯಾದ ಗರುಡನ ಹೆಗಲನ್ನು ಅಲಂಕರಿಸಿರುವ, ಅಗಸೆಯ 
ಹೂವಿನಂತೆ ನೀಲಿಯ ಬಣ್ಣದ ಕಾಂತಿಯಿಂದ ಕಂಗೊಳಿಸುತ್ತಿವೆ. 
ತರುವಾಯ ಕಣಕಾಲಿನವರೆಗೂ ಲಂಬಿಸಿರುವ ಪೀತಾಂಬರದಿಂದ 
ಮುಚ್ಚಲ್ಪಟ್ಟು ಅವುಗಳ ಮೇಲೆ ಧರಿಸಿರುವ ರತ್ನಖಚಿತವಾದ 
ನಡುದಾರ ಓಡ್ಯಾಣದ ಎಳೆಗಳನ್ನು ಆಲಿಂಗಿಸುತ್ತಿರುವ ಭಗವಂತನ 
ನಿತಂಬವನ್ನು ಧ್ಯಾನಿಸಬೇಕು. ॥ ೨೪ ॥ 

ಬಳಿಕ ದೇವದೇವನ ಉದರದಲ್ಲಿ ಬೆಳಗುತ್ತಿರುವ ಸುಳಿ 
ನಾಭಿಯ ಸರೋವರವನ್ನು ಧ್ಯಾನಿಸಬೇಕು. ಅದು ಸಮಸ್ತ ಲೋಕ 
ಗಳಿಗೂ ಆಶ್ರಯಸ್ಥಾನವು. ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಆಧಾರ 
ವಾದ ಸರ್ವಲೋಕಮಯ ಕಮಲವು ಇಲ್ಲಿಯೇ ಪ್ರಕಟಗೊಂಡಿದೆ 
ಯಲ್ಲ! ಅನಂತರ ಮರಕತಮಣಿಗಳಂತೆ ಕಂಗೊಳಿಸುತ್ತಾ ವಕ್ಚಸ್ಥಳ 
ದಲ್ಲಿ ಅಲಂಕೃತವಾಗಿರುವ ಧವಳವಾದ ಹಾರಗಳ ಕಿರಣಗಳಿಂದ 
ಬೆಳ್ಳಗೆ ಪ್ರಕಾಶಿಸುತ್ತಿರುವ ಎರಡೂ ಸ್ತನಗಳನ್ನು ಧ್ಯಾನಿಸ 
ಬೇಕು. ॥ ೨೫ ॥ ಆಮೇಲೆ ಮಹಾಲಕ್ಷ್ಮಿಗೆ ನೆಲೆಯಾಗಿರುವ, ಎಲ್ಲ 
ಪುರುಷರ ಕಣ್ಮನಗಳಿಗೆ ಮುದವನ್ನೂ ನೀಡುವ ಪುರುಷೋತ್ತಮನ 
ವಕ್ವಷ್ನಳವನ್ನು ಧ್ಯಾನಿಸಬೇಕು. ಮತ್ತೆ ಮಣಿಗಳಿಗೆ ಭೂಷಣ 
ವಾಗಿರುವ ಕೌಸ್ತುಭಮಣಿಯನ್ನು ಧರಿಸಿಕೊಂಡಿರುವ ಸರ್ವಲೋಕ 
ನಮಸ್ಕೃತವಾದ ಶ್ರೀನಾರಾಯಣನ ಕೊರಳನ್ನು ಧ್ಯಾನಿಸಬೇಕು. 
॥ ೨೬ 1 

ತರುವಾಯ ಲೋಕಪಾಲಕರಿಗೆ ಆಶ್ರಯವಾಗಿರುವ ಭಗ 
ವಂತನ ನಾಲ್ಕು ಭುಜಗಳನ್ನೂ ಧ್ಯಾನಮಾಡಬೇಕು. ಅವುಗಳಲ್ಲಿ 


ಸಂಲಾಲಿತಂ ಹೃದಿ ವಿಭೋರಭವಸ್ಯ ಕುರ್ಯಾತ್‌ ॥ ೨೩ ॥ 


ಊರೂ ಸುಪರ್ಣಭುಜಯೋರಧಿ ಶೋಭಮಾನಾ- 
ವೋಜೋನಿಧೀ ಅತಸಿಕಾಕುಸುಮಾವಭಾಸೌ | 

ವ್ಯಾಲಂಬಿಪೀತವರವಾಸಸಿ ವರ್ತಮಾನ- 
ಕಾಂಚೀಕಲಾಪಪರಿರಂಭಿ ನಿತಂಬಬಿಂಬಮ್‌ ॥ ೨೪ ॥ 


ನಾಭಿಪ್ರದಂ ಭುವನಕೋಶಗುಹೋದರಸ್ಥಂ 
ಯತ್ರಾತ್ಮಯೋನಿಧಿಷಣಾಖಿಲಲೋಕಪದ್ಧಮ್‌ | 
ವ್ಯೂಢಂ ಹರಿನ್ನಣಿವೃಷಸ್ತನಯೋರಮುಷ್ಯ 
ಧ್ಯಾಯೇದ್ದ ಯಂ ವಿಶದಹಾರಮಯೂಖಗೌರಮ್‌ ॥ ೨೫ ॥ 


ವಕ್ಚೋ5 ಧಿವಾಸಮೃಷಭಸ್ಯ ಮಹಾವಿಭೂತೇಃ 
ಪುಂಸಾಂ ಮನೋನಯನನಿರ್ವೃತಿಮಾದಧಾನಮ್‌ | 

ಕಂಠಂ ಚ ಕೌಸ್ತುಭಮಣೇರಧಿಭೂಷಣಾರ್ಥಂ 
ಕುರ್ಯಾನ್ನನಸ್ಯ ಖಲಲೋಕನಮಸ್ಯೃತಸ್ಯ ॥ ೨೬॥ 


ಬಾಹೂಂಶ್ಚಮಂದರಗಿರೇಃ ಪರಿವರ್ತನೇನ ಧರಿಸಿರುವ ಕಂಕಣಾದಿ ಉಜ್ವಲ ಆಭೂಷಣಗಳು ಸಮುದ್ರ 
ನಿರ್ಣಿಕ್ಶಬಾಹುವಲಯಾನಧಿಲೋಕಪಾಲಾನ್‌ । ಮಂಥನದ ಸಮಯದಲ್ಲಿ ಮಂದರಾಚಲದ ಘರ್ಷಣೆಯಿಂದ 
ಸಂಚಿಂತಯೇದ್ದಶಶತಾರಮಸಹ್ಯತೇಜಃ ಸಾಣೆ ಹಿಡಿದಿವೆಯೋ ಎಂಬಂತೆ ರುಗ-ರುಗಿಸುತ್ತಿವೆ. ಹಾಗೆಯೇ 


ಸಹಿಸಲಸದಳವಾದ ತೇಜಸ್ಸಿನಿಂದ ಬೆಳಗುತ್ತಿರುವ, ಸಾವಿರ ಅಲಗು 
ಗಳುಳ್ಳ ಸುದರ್ಶನ ಚಕ್ರವನ್ನೂ ಮತ್ತು ಕರಕಮಲದಲ್ಲಿ ರಾಜಹಂಸ 
ದಂತೆ ವಿರಾಜಿಸುತ್ತಿರುವ ಶ್ರೀಪಾಂಚಜನ್ಯಶಂಖವನ್ನೂ ಚಿಂತಿಸ 
ಬೇಕು. ॥ ೨೭ ॥ ಬಳಿಕ ಶತ್ರುವೀರರ ರಕ್ತದಿಂದ ತೊಯ್ದ ಪ್ರಭುವಿನ 
ಪ್ರಿಯವಾದ ಕೌಮೋದಕೀ ಗದೆಯನ್ನೂ ದುಂಬಿಗಳ ರೀಂಕಾರ 


ಶಂಖಂ ಚ ತತ್ಕರಸರೋರುಹರಾಜಹಂಸಮ್‌ ॥ ೨೭ ॥ 


ಕೌಮೋದಕೀಂ ಭಗವತೋ ದಯಿತಾಂ ಸ್ಫರೇತ 


ದಿಗ್ದಾಮರಾತಿಭಟಶೋಣಿತಕರ್ದಮೇನ 1 ದಿಂದ ಕೂಡಿದ ವನಮಾಲೆಯನ್ನೂ ಮತ್ತು ಅವನ ಕೊರಳಿನಲ್ಲಿ 
ಮಾಲಾಂ ಮಧುವ್ರತವರೂಥಗಿರೋಪಘುಷ್ಟಾಂ ಶೋಭಾಯಮಾನವಾದ ಸಮಸ್ತ ಜೀವಗಳ ಪರಿಶುದ್ಧ ತತ್ತ್ವರೂಪ 


ಚೈತ್ಯಸ್ಯ ತತ್ತ್ವಮುಮಲಂ ಮಣಿಮಸ್ಯ ಕಂಠೇ ॥ ೨೮ ॥ 


*  “ಆತ್ನಾನಮಸ್ಯ ಜಗತೋ ನಿರ್ಲೇಪಮಗುಣಾಮಲಮ್‌ | ಬಿಭರ್ತಿ ಕೌಸ್ತುಭಮಣಿಂ ಸ್ವರೂಪಂ ಭಗವಾನ್‌ ಹರಿಃ ॥ ' ಎಂಬಂತೆ ಈ ಜಗತ್ತಿನ 
ನಿರ್ಲಿಪ್ರವೂ, ನಿರ್ಮಲವೂ, ಗುಣಾತೀತವೂ ಆದ ಆತ್ಮಸ್ವರೂಪವನ್ನೇ ಶ್ರೀಹರಿಯು ಕೌಸ್ತುಭಮಣಿಯ ರೂಪದಲ್ಲಿ ಧರಿಸಿರುವನು. 
(ವಿಷ್ಣುಪುರಾಣ) 


ವಾಗಿರುವ ಕೌಸ್ತುಭಮಣಿಯನ್ನು ಸ ಧ್ಯಾನಿಸಬೇಕು. ॥ ೨೮ ॥ 


28 ಅಧ್ಯಾಯ] 


ತೃತೀಯ ಸೃಂಧ 


325 


NS Sid 


ಭೃತ್ಯಾನುಕಂಪಿತಧಿಯೇಹ ಗೃಹೀತಮೂರ್ತೆಃ 
ಸಂಚಿಂತಯೇ € ವದನಾರವಿಂದಮ್‌ । 
ಯದ್ದಿಸ್ಸುರನ್ಮಕರಕುಂಡಲವಲ್ಲಿತೇನ 
ವಿದ್ಯೋತಿತಾಮಲಕಪೋಲಮುದಾರನಾಸಮ್‌ ॥ ೨೯ ॥ 


ಯಚ್ಛೀನಿಕೇತಮಲಿಭಿ:ಃ ಪರಿಸೇವ್ಯಮಾನಂ 
ಭೂತ್ಯಾ ಸ್ವಯಾ ಕುಟಿಲಕುಂತಲವೃಂದಜುಷ್ಠಮ್‌ | 
ಮೀನದ್ವಯಾಶ್ರಯಮಧಿಕ್ಟಿಪದಬ್ಬನೇತ್ರಂ 
ಧ್ಯಾಯೇನ್ನನೋಮಯಮತಂದ್ರಿತ ಉಲ್ಲಸದ್ರು ॥ ೩೦ ॥ 


ತಸ್ಯಾವಲೋಕಮಧಿಕಂ ಕೃಪಯಾತಿಘೋರ- 
ತಾಪತ್ರಯೋಪಶಮನಾಯ ನಿಸ್ಕಷ್ಟಮಕ್ನೋಃ 1 

ಸ್ಪಿಗ್ನಸ್ಥಿತಾನುಗುಣಿತಂ ವಿಪುಲಪ್ರಸಾದಂ 
ಧ್ಯಾಯೇಚ್ಛಿರಂ ವಿತತಭಾವನಯಾ ಗುಹಾಯಾಮ್‌ ॥ ೩೧ ॥ 


ಹಾಸಂ ಹರೇರವನತಾಖಲಲೋಕತೀವ್ರ- 
ಶೋಕಾಶ್ರುಸಾಗರವಿಶೋಷಣಮತ್ಯುದಾರಮ್‌ । 

ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ 
ಭ್ರೂಮಂಡಲಂ ಮುನಿಕೃತೇ ಮಕರದ್ದಜಸ್ಯ ॥ ೩೨ ॥ 


ಧ್ಯಾನಾಯನಂ ಪ್ರಹಸಿತಂ ಬಹುಲಾಧರೋಷ್ಠ- 
ಭಾಸಾರುಣಾಯಿತತನುದ್ದಿಜಕುಂದಪಂಕ್ತಿ I 

ಧ್ಯಾಯೇತ್ಸಧೇಹಕುಹರೇತವಸಿತಸ್ಯ ವಿಷ್ಣೋ- 
ರ್ಭಕ್ತ್ಯಾ5ರ್ರ್ರಯಾರ್ಪಿತಮನಾ ನಪ್ಪಥಗ್ಗಿದ್ಯಕ್ಷೇತ್‌ ॥ ೩೩ ॥ 


ಏವಂ ಹರೌ ಭಗವತಿ ಪ್ರತಿಲಬ್ಧ್ಬಭಾವೋ 

ಭಕ್ತ್ಯಾ ದ್ರವದ್ಧದಯ ಉತ್ಪುಲಕಃ ಪ್ರಮೋದಾತ್‌ | 
ಔತ್ಯಂಶ್ಯಬಾಷ್ಟಕಲಯಾ ಮುಹುರರ್ಧ್ಯಮಾನ- 

ಸಚ್ಛಾಪಿ ಚಿತ್ರಬಡಿಶಂ ಶನಕೈರ್ವಿಯುಂಕ್ರೇ ॥ ೩೪ ॥ 


ಅನಂತರ ಭಕ್ತರಾದ ಭೃತ್ಯರ ಮೇಲೆ ದಯೆಯನ್ನು ತೋರು 
ವುದಕ್ಕಾಗಿಯೇ ಇಲ್ಲಿ ಸಾಕಾರರೂಪವನ್ನು ತಳೆದಿರುವ ಶ್ರೀಹರಿಯ 
ಮುಖಕಮಲವನ್ನು ಧ್ಯಾನಿಸಬೇಕು. ಆ ವದನಾರವಿಂದವು ಉದಾರ 
ವಾದ ಮೂಗಿನಿಂದಲೂ, ಹೊಳೆಯುತ್ತಿರುವ ಮಕರ ಕುಂಡಲಗಳು 
ಚಲಿಸುತ್ತಿರುವುದರಿಂದ ಅತಿಶಯವಾದ ಕಾಂತಿಯಿಂದ ಬೆಳಗು 
ತ್ತಿರುವ ಸ್ವಚ್ಛವಾದ ಕಪೋಲಗಳಿಂದಲೂ ವಿಶೇಷವಾಗಿ ಕಂಗೊಳಿ 
ಸುತ್ತಿವೆ. ॥ ೨೯ ॥ ಕಪ್ಪು-ಕಪ್ಪಾದ ಗುಂಗುರು ಮುಂಗುರುಳು 
ಗಳಿಂದ ಶೋಭಿಸುವ ಭಗವಂತನ ಮುಖ ಮಂಡಲವು ತನ್ನ 
ಕಾಂತಿಯಿಂದ-ದುಂಬಿಗಳಿಂದ ಸೇವಿತವಾದ ಕಮಲಕೋಶವನ್ನೂ 
ನಾಚಿಸುತ್ತಿದೆ ಮತ್ತು ಕಮಲದಂತೆ ವಿಶಾಲವಾಗಿ, ಚಂಚಲವಾಗಿ 
ಹೊಳೆಯುತ್ತಿರುವ ಆತನ ಕಣ್ಣುಗಳು ತನ್ನ ಕಾಂತಿಯಿಂದ ಕಮಲ 
ಕೋಶದ ಮೇಲೆ ಜಿಗಿಯುತ್ತಾ ಮಿನುಗುವ ಮೀನುಗಳ ಜೋಡಿ 
ಯನ್ನು ಸೋಲಿಸುತ್ತಿವೆ. ಹಾಗೆಯೇ ಉನ್ನತವಾದ ಹುಬ್ಬುಗಳ 
ಬಳ್ಳಿಯಿಂದಲೂ ಶೋಭಿಸುತ್ತಿರುವ ಭಗವಂತನ ಮನೋಹರ 
ವಾದ ಮುಖಾರವಿಂದವನ್ನು ಮನಸ್ಸಿನಲ್ಲಿ ಧರಿಸಿ ಆಲಸ್ಯವನ್ನು 
ತೊರೆದು ಧ್ಯಾನಿಸುತ್ತಾ ಇರಬೇಕು. ॥ ೩೦ ॥ 

ಹೃದಯಗುಹೆಯಲ್ಲಿ ಬಹಳಕಾಲದವರೆಗೆ ಭಕ್ತಿಭಾವದಿಂದ 
ಭಗವಂತನ ನೇತ್ರಗಳ ನೋಟವನ್ನು ಧ್ಯಾನಮಾಡಬೆಕು. ಆ 
ನೋಟವು ಕೃಪೆಯಿಂದಲೂ, ಪ್ರೇಮಪೂರ್ಣವಾದ ಮಂದಹಾಸ 
ದಿಂದಲೂ ಕ್ಷಣ-ಕ್ಷಣಕ್ಕೂ ವೃದ್ಧಿಯನ್ನು ಹೊಂದುತ್ತಾ ಅನುಗ್ರಹದ 
ಮಳೆಯನ್ನೇ ಸುರಿಸುತ್ತಿರುತ್ತದೆ ಹಾಗೂ ಭಕ್ತಜನರ ಅತಿಘೋರ 
ವಾದ ತ್ರಿತಾಪಗಳನ್ನು ಶಾಂತಗೊಳಿಸಲೆಂದೇ ಪ್ರಕಟವಾಗಿದೆ. 
॥ ೩೧ ॥ ಅನಂತರ ಶರಣಾಗತರಾದ ಭಕ್ತರ ಅತಿ ತೀವ್ರವಾದ 
ಶೋಕದ ಕಣ್ಣೀರಿನ ಕಡಲನ್ನೇ ಬತ್ತಿಸುವಂತಹ ಅತ್ಯಂತ ಉದಾರ 
ವಾಗಿರುವ ಶ್ರೀಹರಿಯ ಹಾಸ್ಯದ ಹೊನಲನ್ನು ಧ್ಯಾನಿಸಬೇಕು. 
ಮುನಿಗಳ ಹಿತಕ್ಕಾಗಿಯೇ, ಮನ್ನಥನಿಗೆ ಮೋಹವನ್ನುಂಟುಮಾಡು 
ವುದಕ್ಕಾಗಿಯೇ ತನ್ನ ಮಾಯೆಯಿಂದ ಶ್ರೀಹರಿಯು ತನ್ನ 
ಭ್ರೂಮಂಡಲವನ್ನು ರಚಿಸಿರುವನು. ಅದನ್ನು ಧ್ಯಾನಿಸಬೇಕು. 
॥ ೩೨ ॥ ಆಮೇಲೆ ಎಣೆಯಿಲ್ಲದ ಪ್ರೇಮಾತಿಶಯದ ಭಾವದಿಂದ 
ತನ್ನ ಹೃದಯದಲ್ಲಿ ವಿರಾಜಿಸುತ್ತಿರುವ ಶ್ರೀಹರಿಯ ನಗುವನ್ನು 
ಧ್ಯಾನಮಾಡಿರಿ. ಇದು ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾಗಿದೆ. 
ನಗುತ್ತಿರುವಾಗ ಮೇಲ್ಲುಟಿ ಮತ್ತು ಕೆಳದುಟಿಗಳ ಬಲು ಕೆಂಪಾದ 
ಕಾಂತಿಯು ಬಾಯಿಯೊಳಗೆ ಶುಭ್ರಬಣ್ಣದ ಕುಂದಪುಷ್ಪದ ಮೊಗ್ಗಿ 
ನಂತೆ ಮೆರೆಯುತ್ತಿರುವ ಪುಟ್ಟಹಲ್ಲುಗಳ ಮೇಲೆ ಕೆಂಪು ಬಣ್ಣವು 
ಬಿದ್ದು ಬೆಳಗುತ್ತಿರುವಂತೆ ಧ್ಯಾನಿಸಬೇಕು. ಹೀಗೆ ಧ್ಯಾನದಲ್ಲಿ ತನ್ನಯ 
ನಾಗಿ ಶ್ರೀಭಗವಂತನನ್ನು ಬಿಟ್ಟು ಬೇರಾವ ಪದಾರ್ಥವನ್ನು 
ನೋಡಲು ಬಯಸಬಾರದು. ॥ ೩೩ ॥ 

ಈ ರೀತಿಯ ಧ್ಯಾನದ ಅಭ್ಯಾಸದಿಂದ ಸಾಧಕನಿಗೆ ಶ್ರೀಹರಿ 
ಯಲ್ಲಿ ಪ್ರೇಮವು ಉಂಟಾಗುತ್ತದೆ. ಅವನ ಹೃದಯವು ಭಕ್ತಿ 
ಯಿಂದ ಕರಗಿಹೋಗುವುದು. ಶರೀರದಲ್ಲಿ ಆನಂದಾತಿರೇಕದಿಂದ 
ನವಿರೇಳುವುದು. ಉತ್ಕಂಠತೆಯಿಂದ ಉಂಟಾದ ಪ್ರೇಮಾಶ್ರುಗಳ 
ಪ್ರವಾಹದಿಂದ ಪದೇ-ಪದೇ ತನ್ನ ಶರೀರಕ್ಕೆ ಸ್ನಾನಮಾಡಿಸುವನು. 


1396 


ಮುಕ್ತಾಶ್ರಯಂ ಯರ್ಹಿ ನಿರ್ವಿಷಯಂ ವಿರಕ್ಕಂ 
ನಿರ್ವಾಣಮೃಚ್ಛತಿ ಮನಃ ಸಹಸಾ ಯಥಾರ್ಚಿಃ | 
.ಆತ್ಮಾನಮತ್ರ ಪುರುಷೋ5ವ್ಯವಧಾನಮೇಕ- 


ಮನ್ಹೀಕ್ಛತೇ ಪ್ರತಿನಿವ್ಹತ್ತಗುಣಪ್ರವಾಹಃ ॥ ೩೫ ॥ 


ಸೋತಪ್ಟೇತಯಾ ಚರಮಯಾ ಮನಸೋನಿವೃತ್ತಾ ನ್ಯ 
ತಸ್ಥಿನ್ನಹಿಮ್ನ ವಸಿತಃ ಸುಖದುಖಬಾಹ್ಯೇ । 
ಹೇತುತ್ವಮಪ್ಕಸತಿ ಕರ್ತರಿ ದುಃಖಯೋರ್ಯತ್‌ 
ಸ್ಪಾತ್ಮನ್ನಿಧತ್ತ ಉಪಲಬ್ಧ ಪರಾತ್ಮಕಾಷ್ಠಃ 11೩೬ ॥ 


ದೇಹಂ ಚ ತಂ ನ ಚರಮಃ ಸ್ಲಿತಮುತ್ನಿತಂ ವಾ 

ಸಿದ್ಧೋ ವಿಪಶ್ಯತಿ ಯತೋ5 ಧ್ಯಗಮತ್ಸರೂಪಮ್‌ । 
ದೈವಾದುಪೇತಮಥ ದೈವವಶಾದಪೇತಂ 

ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧಃ ॥ ೩೭ ॥ 


ದೇಹೋತಪಿ ದೈವವಶಗಃ ಖಲುಕರ್ಮ ಯಾವತ್‌ 
ಸ್ವಾರಂಭಕಂ ಪ್ರತಿಸಮೀಕ್ಷತ ಏವ ಸಾಸು: 

ತಂ ಸಪ್ರಪಂಚಮಧಿರೂಢಸಮಾಧಿಯೋಗು 
ಸ್ವಾಪ್ನಂ ಪುನರ್ನ ಭಜತೇ ಪ್ರತಿಬುದ್ಧವಸ್ತು: 


1 ೩೮ I 


ಯಥಾ ಪುತ್ರಾಚ್ಚ ವಿತ್ತಾಚ್ಚ ಪೃಥಜ್ಞರ್ತ್ಯಃ ಪ್ರತೀಯತೇ । 
ಅಪ್ಯಾತ್ಮತ್ವೇನಾಭಿಮತಾದ್ದೇಹಾದೇಃ ಪುರುಷಸ್ತಥಾ 
॥1೩೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 28 


ಮತ್ತೆ ಮೀನನ್ನು ಹಿಡಿಯುವ ಗಾಳದಂತೆ ಶ್ರೀಹರಿಯನ್ನು ತನ್ನತ್ತ 
ಆಕರ್ಷಿಸಿಕೊಂಡು ಸಾಧನರೂಪವಾದ ಚಿತ್ರವನ್ನೂ ಕೂಡ ಮೆಲ್ಲ- 
ಮೆಲ್ಲನೆ ಧ್ಯೇಯವಸ್ತುವಿನಿಂದ ಅಗಲಿಸಿಬಿಡುತ್ತಾನೆ. ॥ ೩೪ ॥ 
ಎಣ್ಣೆಯು ಮುಗಿದಾಗ ದೀಪಶಿಖೆಯು ತನ್ನ ಕಾರಣರೂಪೀ 
ತೇಜಸ್ತಸ್ವದಲ್ಲಿ ಲೀನವಾಗುವಂತೆ - ಆಶ್ರಯ, ವಿಷಯ ಮತ್ತು 
ರಾಗಗಳಿಂದ ರಹಿತವಾದ ಮನಸ್ಸು ಶಾಂತವಾಗಿ, ಬ್ರಹ್ಮಾಕಾರವಾಗಿ 
ಬಿಡುವುದು. ಈ ಸ್ಥಿತಿಯು ಉಂಟಾದ ಬಳಿಕ ಜೀವವು ಗುಣ 
ಪ್ರವಾಹರೂಪದಲ್ಲಿ ದೇಹಾದಿ ಉಪಾಧಿಗಳಿಂದ ನಿವೃತ್ತನಾದ 
ಕಾರಣ ಧ್ಯಾತಾ, ಧ್ಯಾನ, ಧ್ಯೇಯ ಮುಂತಾದ ವಿಭಾಗಗಳಿಂದ 
ರಹಿತವಾದ ಒಂದು ಅಖಂಡ ಪರಮಾತ್ಮನನ್ನು ಎಲ್ಲೆಡೆ ವ್ಯಾಪಿಸಿ 
ತುಂಬಿರುವುದನ್ನು ನೋಡುವನು. ॥ ೩೫ ॥ ಯೋಗಾಭ್ಯಾಸ 
ದಿಂದ ಉಂಟಾದ ಚಿತ್ತದ ಈ ಅವಿದ್ಯಾರಹಿತ ಲಯರೂಪೀ ನಿವೃತ್ತಿ 
ಯಿಂದ ತನ್ನ ಸುಖ-ದುಃಖರಹಿತವಾದ ಬ್ರಹ್ನ್ಮರೂಪವಾದ 
ಮಹಿಮೆಯಲ್ಲಿ ನೆಲೆಗೊಂಡು ಪರಮಾತ್ಮತತ್ತ್ವವನ್ನು ಯೋಗಿಯು 
ಸಾಕ್ಟಾತ್ರರಿಸಿಕೊಳ್ಳುವನು. ಈ ಹಿಂದೆ ಅಜ್ಞಾನವಶದಿಂದ ಸುಖ- 
ದುಃಖಗಳ ಕರ್ತೃತ್ವವು ತನ್ನ ಸ್ವರೂಪದಲ್ಲೇ ಇದೆಯೆಂದು ತಿಳಿದು 
ಕೊಂಡಿದ್ದ ಆತನು ಆ ಕರ್ತೃತ್ವವು ಅವಿದ್ಯೆಯಿಂದ ಉಂಟಾದ 
ಅಹಂಕಾರದಲ್ಲೇ ಇದೆಯೆಂದು ಅರಿತುಕೊಳ್ಳುವನು. ॥ ೩೬ ॥ 
ಮದ್ಯದ ಅಮಲಿನಲ್ಲಿರುವ ಮನುಷ್ಯನಿಗೆ ತನ್ನ ಸೊಂಟದಲ್ಲಿ ಸುತ್ತಿ 
ಕೊಂಡ ಬಟ್ಟೆಯು ಇರುವುದಾಗಲೀ, ಬಿದ್ದುಹೋದುದಾಗಲೀ 
ಯಾವುದೂ ತಿಳಿಯದಂತೆ - ಚರಮಾವಸ್ಥೆಯನ್ನು ಪಡೆದಿರುವ 
ಸಿದ್ಧ ಪುರುಷನಿಗೂ ತನ್ನ ದೇಹವು ಕುಳಿತಿರುವುದಾಗಲೀ, ಏಳು 
ವುದಾಗಲೀ, ಅಥವಾ ದೈವವಶದಿಂದ ಎಲ್ಲಿಗಾದರೂ ಹೋಗುವು 
ದಾಗಲೀ, ಅಲ್ಲಿಂದ ಹಿಂದಿರುಗುವುದಾಗಲೀ ಯಾವುದೇ ವಿಷ 
ಯದ ಅರಿವು ಇರುವುದಿಲ್ಲ ಏಕೆಂದರೆ, ಅವನು ತನ್ನ ಪರಮಾ 
ನಂದಮಯ ಸ್ವರೂಪದಲ್ಲಿ ಸ್ಥಿತನಾಗಿರುತ್ತಾನೆ. ॥ ೩೭॥ ಅವನ 
ಶರೀರವಾದರೋ ಹಿಂದಿನ ಜನ್ಮದ ಸಂಸ್ಕಾರಗಳ ಅಧೀನವಾಗಿದೆ. 
ಆದ್ದರಿಂದ ಅವನ ಪ್ರಾರಬ್ಧಕರ್ಮವು ಉಳಿದಿರುವವರೆಗೂ ಅವನು 
ಇಂದ್ರಿಯಗಳ ಸಹಿತ ಜೀವಿಸಿರುತ್ತಾನೆ. ಆದರೆ ಯಾರಿಗೆ ಸಮಾಧಿ 
ವರೆಗಿನ ಯೋಗದ ಸ್ಥಿತಿಯು ಉಂಟಾಗಿದೆಯೋ, ಯಾರು 
ಪರಮಾತ್ಮತತ್ತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿರುವನೋ, ಆ ಸಿದ್ಧ 
ಪುರುಷನು ಪತ್ನೀ-ಪುತ್ರಾದಿಗಳ ಸಹಿತ ತನ್ನ ಶರೀರವನ್ನು ಸ್ವಪ್ನದಲ್ಲಿ 
ಕಂಡುಬರುವ ಶರೀರಗಳಂತೆ ಮತ್ತೆ ಸ್ವೀಕರಿಸುವುದಿಲ್ಲ- ಅವುಗ 
ಳಲ್ಲಿ ಅಹಂತೆ-ಮಮತೆ ಇಡುವುದಿಲ್ಲ ॥ ೩೮ ॥ 

ಸಾಧಾರಣ ಮನುಷ್ಯರಿಗೆ ಅತ್ಯಂತ ಸ್ನೇಹದ ಕಾರಣ ಪುತ್ರ, 
ಧನಾದಿಗಳಲ್ಲಿಯೂ ಆತ್ಮಬುದ್ಧಿ ಇರುತ್ತದೆ. ಆದರೆ ಸ್ವಲ್ಪ ವಿಚಾರ 
ಮಾಡುವುದರಿಂದಲೇ ಅವು ತನ್ನಿಂದ ಬೇರೆ ಎಂದು ಸ್ಪಷ್ಟವಾಗಿ 
ಕಂಡುಬರುತ್ತವೆ. ಹಾಗೆಯೇ ತನ್ನ ಆತ್ಮನೆಂದು ಭಾವಿಸಿದ ದೇಹವೇ 
ಮುಂತಾದವುಗಳಲ್ಲಿಯೂ "ಅವು ತಾನಲ್ಲ ಅವುಗಳಿಂದ ಬೇರೆ 
ಯಾದ, ಅವುಗಳಿಗೆ ಸಾಕ್ಷಿಯಾದ ಪುರುಷನು ಇದ್ದಾನೆ ಎಂದು 
ತಿಳಿದು ಬರುತ್ತದೆ. ॥ ೩೯ ॥ 


2೫ ಅಧ್ಯಾಯ] 


ತೃತೀಯ ಸ್ಮಂಧ 


327 


ಯಥೋಲ್ಲುಕಾದ್ದಿಸ್ಲುಲಿಂಗಾದ್ಧೂಮಾದ್ದಾಪಿ ಸ್ಪಸಂಭವಾತ್‌ । 
ಅಪ್ಯಾತೃತ್ವೇನಾಭಿಮತಾದ್ಯಥಾಗ್ನಿ, ಪೃಥಗುಲ್ಯುಕಾತ್‌ 
11೪೦॥ 


ಭೂತೇಂದ್ರಿಯಾಂತಃಕರಣಾತ್ಸಧಾನಾಜ್ನೀವಸಂಜ್ಲಿತಾತ್‌ I 
ಆತ್ಮಾ ತಥಾ ಪೃಥಗ್ನಷ್ಟಾ ಭಗವಾನೃಹ್ನಸಂಜ್ಞಿತಃ 
11 ೪೧॥ 


ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ | 
ಈಕ್ಲೇತಾನನ್ಯಭಾವೇನ ಭೂತೇಷ್ಠಿದ ತದಾತ್ಮತಾಮ್‌ 
॥1೪೨॥ 


ಸ್ಪಯೋನಿಷು ಯಥಾ ಜ್ಯೋತಿರೇಕಂ ನಾನಾ ಪ್ರತೀಯತೇ। 
ಯೋನೀನಾಂ ಗುಣವೈಷಮ್ಮಾತ್ರಥಾ5 ತ್ಮಾ ಪ್ರಕೃತೌ ಸ್ಥಿತ: 
॥1 ೪೩॥ 


ತಸ್ಮಾದಿಮಾಂ ಸ್ಟಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಮ್‌ । 
ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣಾವತಿಷ್ಠತೇ 
H ೪೪ ॥ 


ಉರಿಯುತ್ತಿರುವ ಸೌದೆಗಳಿಂದಲೂ, ಕಿಡಿಗಳಿಂದಲೂ ಮತ್ತು 
ತನ್ನಿಂದಲೇ ಉಂಟಾದ ಹೊಗೆಯಿಂದಲೂ ಹಾಗೂ ಅಗ್ನಿರೂಪ 
ವಾಗಿ ತಿಳಿಯಲ್ಲಡುವ ಉರಿಯುವ ಕಟ್ಟಿಗೆಯಿಂದಲೂ ಅಗ್ನಿಯು 
ವಾಸ್ತವವಾಗಿ ಬೇರೆಯೇ ಆಗಿರುವಂತೆ - ಭೂತ, ಇಂದ್ರಿಯ ಮತ್ತು 
ಅಂತಃಕರಣದಿಂದ ಅವನ ಸಾಕ್ಷಿ ಆತ್ಮನು ಬೇರೆಯೇ ಆಗಿದ್ದಾನೆ 
ಹಾಗೂ ಜೀವನೆಂದು ಕರೆಯಲ್ಪಡುವ ಆ ಆತ್ಮನಿಗಿಂತಲೂ ಬ್ರಹ್ಮವು 
ಭಿನ್ನವಾದುದು ಮತ್ತು ಪ್ರಕೃತಿಗೆ ಸಂಚಾಲಕನಾಗಿರುವ ಪುರುಷೋತ್ತ 
ಮನು ಪ್ರಕೃತಿಗಿಂತ ಭಿನ್ನನಾಗಿರುವನು. ॥ ೪೦-೪೧ ॥ ದೇಹದ್ಭಷ್ಟಿ 
ಯಿಂದ ಜರಾಯುಜ, ಅಂಡಜ, ಸ್ವೇದಜ, ಉದ್ದಿಜ್ಜ ಎಂಬ 
ನಾಲ್ಕು ಪ್ರಕಾರದ ಪ್ರಾಣಿಗಳು ಪಂಚಭೂತಮಾತ್ರವಾಗಿವೆ. 
ಹಾಗೆಯೇ ಸಮಸ್ತ ಜೀವರಲ್ಲಿ ಆತ್ಮನನ್ನು ಮತ್ತು ಆತ್ಮನಲ್ಲಿ ಸಮಸ್ತ 
ಜೀವರನ್ನು ಅನನ್ಯ ಭಾವದಿಂದ ಅನುಗತನೆಂದು ನೋಡ 
ಬೇಕು. ॥ ೪೨ ॥ ಒಂದೇ ಅಗ್ನಿಯು ತನ್ನ ಬೇರೆ-ಬೇರೆ ಆಶ್ರಯ 
ಗಳಲ್ಲಿ ಅವುಗಳ ಭಿನ್ನತೆಯಿಂದಾಗಿ ನಾನಾ ಆಕಾರದಿಂದ ಕಂಡು 
ಬರುವಂತೆ, ದೇವ-ಮನುಷ್ಯಾದಿ ಶರೀರಗಳಲ್ಲಿ ಇರುವ ಒಂದೇ 
ಆತ್ಮನು ತನ್ನ ಆಶ್ರಯಗಳ ಗುಣ-ಭೇದದಿಂದಾಗಿ ಬೇರೆ-ಬೇರೆ 
ಯಾಗಿ ಕಂಡುಬರುತ್ತಾನೆ. ॥ ೪೩ ॥ ಆದ್ದರಿಂದ ಭಗವಂತನ 
ಭಕ್ತನು ಜೀವದ ಸ್ವರೂಪವನ್ನು ಮರೆಸುವ ಕಾರ್ಯಕಾರಣ 
ರೂಪದಿಂದ ಪರಿಣಾಮವನ್ನು ಹೊಂದಿರುವ ಭಗವಂತನ ಈ 
ಅಚಿಂತ್ಯಶಕ್ತಿಯಾದ ಮಾಯೆಯನ್ನು ಭಗವಂತನ ಕೃಪೆಯಿಂದಲೇ 
ಗೆದ್ದು ತನ್ನ ನಿಜವಾದ ಸ್ವರೂಪದಲ್ಲಿ ಬ್ರಹ್ಮರೂಪದಲ್ಲಿ ನೆಲೆಗೊಳ್ಳು 
ವನು. ॥ ೪೪ ॥ 


ಇಪ್ಪತ್ತೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೨೮ ॥ 


ಆತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಫಂಧೇ 
ಕಾಪಿಲೇಯೇ ಸಾಧನಾನುಷ್ಕಾನಂ ನಾಮಾಷ್ಟಾವಿಂಶೋತಧ್ಯಾಯಃ 1 ೨೮ ॥ 


— ಯಾರಾ 
ಇಪತೊಂಭತನೆಯ ಅಧ್ಯಾಯ 
ಅ) ೨2 ".ಂ ಳೆ 
ಭಕ್ತಿಯೋಗದ ಮರ್ಮ ಮತ್ತು ಕಾಲದ ಮಹಿಮೆ 


ದೇವಹೂತಿರುವಾಚ 

ಲಕ್ಷಣಂ ಮಹದಾದೀನಾಂ ಪ್ರಕೃತೇಃ ಪುರುಷಸ್ಯ ಚ 1 

ಸ್ವರೂಪಂ ಲಕ್ಚೃತೇ5ಮೀಷಾಂ ಯೇನ ತತ್ಪಾರಮಾರ್ಥಿಕಮ್‌ 
won 

ಯಥಾ ಸಾಂಖ್ಯೇಷು ಕಥಿತಂ ಯನ್ನೂಲಂ ತತ್ವಚಕ್ಷತೇ I 

ಭಕ್ಷಿಯೋಗಸ್ಥ ಮೇ ಮಾರ್ಗಂ ಬ್ರೂಹಿ ವಿಸ್ತರಃ ಪ್ರಭೋ 
1 ೨॥ 

ವಿರಾಗೋ ಯೇನ ಪುರುಷೋ ಭಗವನರ್ವತೋ ಭವೇತ್‌ । 

ಆಚಕ್ಚ್ವ ಜೀವಲೋಕಸ್ಯ ವಿವಿಧಾ ಮಮ ಸಂಸ್ಫತೀಃ 
nan 


ದೇವಹೂತಿಯು ಕೇಳಿದಳು - ಪ್ರಭುವೇ! ಸಾಂಖ್ಯಶಾಸ್ತ್ರ 
ದಲ್ಲಿ ಪ್ರಕೃತಿ, ಪುರುಷ ಮತ್ತು ಮಹತ್ತತ್ವ್ವಾದಿ ಲಕ್ಷಣಗಳು ಇರು 
ವಂತೆ, ಹಾಗೂ ಯಾವುದರ ಮೂಲಕ ಅವುಗಳ ವಾಸ್ತವಿಕ ಸ್ವರೂಪ 
ವನ್ನು ಬೇರೆ-ಬೇರೆ ತಿಳಿಯಲಾಗುತ್ತದೋ ಮತ್ತು ಭಕ್ತಿಯೋಗ 
ವನೂ, ಅದರ ಪ್ರಯೋಜನವನ್ನೂ ಹೇಳಲಾಗಿದೆಯೋ ಅದೆಲ್ಲ 
ವನ್ನು ನೀನು ನನಗೆ ತಿಳಿಸಿದೆ. ಈಗ ದಯಮಾಡಿ ಭಕ್ತಿಯೋಗದ 
ಮಾರ್ಗವನ್ನು ವಿಸ್ತಾರವಾಗಿ ನನಗೆ ಹೇಳುವವನಾಗು. ॥ ೧-೨ ॥ 
ಇದಲ್ಲದೆ ಜೀವರ ಜನ್ಮ-ಮರಣರೂಪವಾದ ಅನೇಕ ವಿಧವಾದ 
ಗತಿಗಳನ್ನೂ ವರ್ಣಿಸು. ಅವುಗಳನ್ನು ಕೇಳುವುದರಿಂದ ಜೀವನಿಗೆ 
ಎಲ್ಲ ವಿಧದ ವಸ್ತುಗಳಲ್ಲಿ ವೈರಾಗ್ಯ ಉಂಟಾಗುತ್ತದೆ. ॥ ೩ ॥ 


328 


ಶ್ರೀಮದ್ಭಾಗವತ 


[ಅಧ್ಯಾಯ 29 


ಕಾಲಸ್ಯೇಶ್ಚರರೂಪಸ್ಕ ಪರೇಷಾಂ ಚ ಪರಸ್ಕ ತೇ । 
ಸ್ವರೂಪಂ ಬತ ಕುರ್ವಂತಿ ಯದ್ದೇತೋಃ ಕುಶಲಂ ಜನಾಃ 
uv 
ಲೋಕಸ್ಯ ಮಿಥ್ಯಾಭಿಮತೇರಚಕ್ನುಷ- 
ಶ್ಲಿರಂ ಪ್ರಸುಪ್ಪಸ್ಥ ತಮಸ್ಯನಾಶ್ರಯೇ 1 
ಶ್ರಾಂತಸ್ಕ ಕರ್ಮಸ್ಸನುವಿದ್ದಯಾ ಧಿಯಾ 
ತ್ವಮಾವಿರಾಸೀಃ ಕಿಲ ಯೋಗಭಾಸ್ಕರ: 1 ೫ ॥ 


ಮೃತ್ರೇಯ ಉವಾಚ 


ಇತಿ ಮಾತುರ್ವಚಃ ಶಕ್ಷಂ ಪ್ರತಿನಂದ್ಯ ಮಹಾಮುನಿಃ । 
ಆಬಭಾಷೇ ಕುರುಶ್ರೇಷ್ಠ ಪ್ರೀತಸ್ತಾಂ ಕೆರುಣಾರ್ದಿತಃ 
॥1 ೬ ॥ 
ಶ್ರೀಭಗವಾನುವಾಚ 


ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾಮಿನಿ ಭಾವ್ಯತೇ । 
ಸ್ವಭಾವಗುಣಮಾರ್ಗೇಣ ಪುಂಸಾಂ ಭಾವೋ ವಿಭಿದ್ಯತೇ 

1೭! 

ಅಭಿಸಂಧಾಯ ಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವ ವಾ। 
ಸಂರಂಭೀ ಭಿನ್ನದೃಗ್ನಾವಂ ಮಯಿ ಕುರ್ಯಾತ್ತತಾಮಸಃ 

ie un 

ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವ ವಾ। 
ಅರ್ಚಾದಾವರ್ಚಯೇದ್ಯೋ ಮಾಂ ಪೃಥಗ್ಗಾವಃ ಸ ರಾಜಸು 

॥1೯॥ 

ಕರ್ಮನಿರ್ಹಾರಮುದ್ದಿಶ್ಯ ಪರಸ್ಥಿನ್ವಾ ತದರ್ಪಣಮ್‌ । 
ಯಜೇದ್ಯಷ್ಟವ್ಯಮಿತಿ ವಾ ಪೃಥಗ್ಭಾವಃ ಸ ಸಾತ್ರಿ 2 

॥ ೧೦॥ 

ಮದ್ಗುಣಶ್ರುತಿಮಾತ್ರೇಣ ಮಯಿ ಸರ್ವಗುಹಾಶಯೇ । 
ಮನೋಗತಿರವಿಚ್ಛಿನ್ನಾ ಯಥಾ ಗಂಗಾಂಭಸೋತಂಬುಧೌ 

1 ೧೧ 1 

ಲಕ್ಷಣಂ ಭಕ್ಕಿಯೋಗಸ್ಯ ನಿರ್ಗುಣಸ್ಯ ಹ್ಯುದಾಹೃತಮ್‌ । 
ಆಹೈತುಕ್ಯವ್ಯವಹಿತಾ ಯಾ ಭಕ್ತಿಃ ಪುರುಷೋತ್ತಮೇ 

'` 1 ೧೨॥ 
ಸಾಲೋಕೃಸಾರ್ಪ್ಟಿಸಾಮೀಪ್ಯಸಾರೂಪೈ ಕೌತ್ತಮಪುತ 1 
ದೀಯಮಾನಂ ನ ಗೃಹ್ನಂತಿ ವಿನಾ ಮತ್ತೇವನಂ ಜನಾಃ 

1 ೧೩॥ 


ಯಾವುದರ ಭಯದಿಂದ ಜನರು ಶುಭ ಕರ್ಮಗಳಲ್ಲಿ ಪ್ರವೃತ್ತ 
ರಾಗುತ್ತಾರೋ ಮತ್ತು ಯಾವುದು ಬ್ರಹ್ಮಾದಿಗಳಿಗೂ ಶಾಸನ 
ಮಾಡುವಂತಹುದೋ ಆ ಸರ್ವಸಮರ್ಥ ಕಾಲದ ಸ್ವರೂಪ 
ವನ್ನೂ ಕೂಡ ನೀನು ನನಗೆ ಹೇಳು. ॥ ೪ ॥ ಜ್ಲಾನದೃಷ್ಟಿಯು ಲುಪ್ತ 
ವಾದ ಕಾರಣ ದೇಹಾದಿ ಮಿಥ್ಯಾ ವಸ್ತುಗಳಲ್ಲಿ ಯಾರಿಗೆ ಆತ್ಮಾಭಿ 
ಮಾನ ಉಂಟಾಗಿದೆಯೋ, ಹಾಗೂ ಬುದ್ಧಿಯು ಕರ್ಮಾಸಕ್ಕ 
ವಾಗಿರುವ ಕಾರಣ ಅತ್ಯಂತ ಶ್ರಮಪಡುತ್ತಾ ಯಾರು ಬಹಳ ಕಾಲ 
ದಿಂದ ಅಪಾರ ಅಂಧಕಾರಮಯ ಸಂಸಾರದಲ್ಲಿ ಮಲಗಿರು 
ವರೋ ಅಂತಹವರನ್ನು ಎಚ್ಚರಿಸಲು ಯೋಗಭಾಸ್ಕರನಂತೆ ನೀನು 
ಅವತರಿಸಿರುವೆ. ॥ ೫ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಕುರುಶ್ರೇಷ್ಠನಾದ 
ವಿದುರನೇ! ತಾಯಿಯ ಆ ಚೆನ್ನುಡಿಯನ್ನು ಕೇಳಿ ಕಪಿಲ ಮಹಾ 
ಮುನಿಗಳು ಆಕೆಯನ್ನು ಪ್ರಶಂಸಿಸುತ್ತಾ, ಜೀವರ ಕುರಿತು ದಯೆ 
ಯಿಂದ ದ್ರವೀಭೂತರಾಗಿ ಹೆಚ್ಚಾದ ಪ್ರಸನ್ನತೆಯಿಂದ ಅವಳಲ್ಲಿ 
ಹೇಳತೊಡಗಿದರು. ॥ ೬ ॥ 

ಶ್ರೀಭಗವಂತನು ಹೇಳಿದನು - ಅಮ್ಮಾ! ಸಾಧಕರ ಭಾವಕ್ಕನು 
ಸಾರವಾಗಿ ಭಕ್ತಿಯೋಗವು ಅನೇಕ ಪ್ರಕಾರವಾಗಿ ಪ್ರಕಾಶಿಸುತ್ತದೆ. 
ಏಕೆಂದರೆ, ಸ್ವಭಾವ ಮತ್ತು ಗುಣಗಳ ಭೇದದಿಂದ ಮನುಷ್ಯರ 
ಭಾವದಲ್ಲಿಯೂ ವಿಭಿನ್ನತೆ ಬಂದುಬಿಡುತ್ತದೆ. ॥ ೭ ॥ ಭೇದಬುದ್ಧಿ 
ಯಿಂದ ಕೂಡಿ, ಹೃದಯದಲ್ಲಿ ಹಿಂಸೆ ದಂಭ ಅಥವಾ ಮಾತ್ಸರ್ಯ 
ಭಾವವನ್ನಿರಿಸಿಕೊಂಡು ನನ್ನಲ್ಲಿ ಭಕ್ತಿಯನ್ನಿಡುವವನು ನನ್ನ ತಾಮಸ 
ಭಕ್ತನಾಗಿದ್ದಾನೆ. ॥ ೮ ॥  ವಿಷಯಸುಖಕ್ಕಾಗಿಯೇ, ಯಶಸ್ಸು 
ಐಶ್ವರ್ಯದ ಕಾಮನೆಯಿಂದಲೇ ಪ್ರತಿಮಾದಿಗಳಲ್ಲಿ ಭೇದಭಾವ 
ದಿಂದ ನನ್ನನ್ನು ಪೂಜಿಸುವವನು ರಾಜಸ ಭಕ್ತನಾಗಿದ್ದಾನೆ. ॥ ೯ ॥ 
ಪಾಪಗಳನ್ನು ಕಳಕೊಳ್ಳುವುದಕ್ಕಾಗಿಯೇ, ಪರಮಾತ್ಮನಿಗೆ ಅರ್ಪಿಸ 
ಲೋಸುಗವೇ ಮತ್ತು ಪೂಜೆಯು ಕರ್ತವ್ಯವಾಗಿದೆ ಎಂಬ ಬುದ್ಧಿ 
ಯಿಂದ ಭೇದಭಾವದಿಂದ ನನ್ನನ್ನು ಪೂಜಿಸುವವನು ಸಾತ್ತ್ವಿಕ 
ಭಕ್ತನೆನಿಸುವನು. ॥ ೧೦ ॥ ಗಂಗಾಪ್ರವಾಹವು ಅಖಂಡವಾಗಿ 
ಸಮುದ್ರಕಡೆಗೆ ಹರಿಯುವಂತೆಯೇ ನನ್ನ ಗುಣಗಳನ್ನು ಶ್ರವಣ 
ಮಾತ್ರದಿಂದಲೇ ಮನಸ್ಸಿನ ಗತಿಯು ತೈಲಧಾರೆಯಂತೆ ಅವಿಚ್ಛಿನ್ನ 
ರೂಪದಿಂದ ಸರ್ವಾಂತರ್ಯಾಮಿಯಾದ ನನ್ನ ಕಡೆಗೆ ಹರಿಯು 
ವುದು ಹಾಗೂ ಪುರುಷೋತ್ತಮನಾದ ನನ್ನಲ್ಲಿ ನಿಷ್ಕಾಮವಾದ 
ಅನನ್ಯಪ್ರೇಮ ಉಂಟಾಗುವುದು - ನಿರ್ಗುಣಭಕ್ತಿಯ ಲಕ್ಷಣ 
ವೆಂದು ಹೇಳಲಾಗಿದೆ. ॥ ೧೧-೧೨ ॥ ಇಂತಹ ನಿಷ್ಕಾಮಭಕ್ತರು 
ನನ್ನ ಸೇವೆಯನ್ನು ಬಿಟ್ಟು ನಾನು ಕೊಟ್ಟರೂ * ಸಾಲೋಕ್ಯ,” 
ಸಾರ್ಪ್ರಿ' ಸಾಮೀಪ್ಯ ಸಾರೂಪ್ಯ" ಮತ್ತು ಸಾಯುಜ್ಯ” 
ಮುಕ್ತಿಗಳನ್ನೂ ಕೂಡ ಸ್ವೀಕರಿಸುವುದಿಲ್ಲ ॥ ೧೩ ॥ 

ಭಗವಂತನ ಸೇವೆಗಾಗಿಯೇ ಮುಕ್ತಿಯನ್ನು ತಿರಸ್ಕರಿಸುವಂತಹ 
ಈ ಭಕ್ತಿಯೋಗವೇ ಪರಮ ಪುರುಷಾರ್ಥ ಅಥವಾ ಸಾಧ್ಯವೆಂದು 
ಹೇಳಲಾಗಿದೆ. ಇದರ ಮೂಲಕ ಮನುಷ್ಯನು ಮೂರೂ 


«7 ಭಗವಂತನ ನಿತ್ಯಧಾಮದಲ್ಲಿ ವಾಸಿಸುವುದು, * - ಭಗವಂತನಂತೆಯೇ ಐಶ್ವರ್ಯವನ್ನು ಹೊಂದುವಿಕೆ, * - ಸದಾ ಭಗವಂತನ ಸಮೀಪದಲ್ಲಿಯೇ 
ಇರುವುದು, * - ಭಗವಂತನಂತೆಯೇ ರೂಪವನ್ನು ಹೊಂದುವಿಕೆ,  - ಭಗವಂತನ ವಿಗ್ರಹದಲ್ಲಿ ಸೇರಿ ಹೋಗುವುದು. ಅವನೊಂದಿಗೆ ಒಂದಾಗುವುದು. 


ಅಥವಾ ಬ್ರಹ್ಮರೂಪನಾಗುವುದು. 


23 ಅಧ್ಯಾಯ] 


ಸ ಏವ ಭಕ್ತಿಯೋಗಾಖ್ಯ ಆತ್ಯಂತಿಕ ಉದಾಹೃತಃ । 
ಯೇನಾತಿವ್ರಜ್ಯ ತ್ರಿಗುಣಂ ಮದ್ಧಾವಾಯೋಪಪದ್ಯತೇ 

1 ೧೪ ॥ 
ನಿಷೇವಿತೇನಾನಿಮಿತ್ತೇನ ಸ್ವಧರ್ಮೇಣ ಮಹೀಯಸಾ । 
ಕ್ರಿಯಾಯೋಗೇನ ಶಸ್ತ್ರೇನ ನಾತಿಹಿಂಸ್ರೇಣ ನಿತ್ಯಶಃ 

1 ೧೫ ॥ 
ಮದ್ದಿಷ್ಠ ಕ್ಲ್ವದರ್ಶನಸ್ಪರ್ಶಪೂಜಾಸ್ತುತ್ಯಭಿವಂದನೈ: I 
ಭೂತೇಷು ಮದ್ಭಾವನಯಾ ಸತ್ತ್ವೇನಾಸಂಗಮೇನ ಚ 

Wl ೧೬॥ 
ಮಹತಾಂ ಬಹುಮಾನೇನ ದೀನಾನಾಮನುಕಂಪಯಾ । 
ಮೈತ್ರ್ಯಾ ಚೈವಾತ್ಮತುಲ್ಕೇಷು ಯಮೇನ ನಿಯಮೇನ ಚ 

11 ೧೭ ॥ 
ಆಧ್ಯಾತ್ಮಿಕಾನುಶ್ರವಣಾನ್ನಾಮಸಂಕೀರ್ತನಾಚ್ಚ ಮೇ । 
ಆರ್ಜವೇನಾರ್ಯಸಂಗೇನ ನಿರಹಂಕ್ರಿಯಯಾ ತಥಾ 

1 ೧೮॥ 
ಮದ್ಭರ್ಮಣೋ ಗುಣೈರೇತೈಃ ಪರಿಸಂಶುದ್ಧ ಆಶಯಃ | 
ಪುರುಷಸ್ಕಾಂಜಸಾಭ್ಯೇತಿ ಶ್ರುತಮಾತ್ರಗುಣಂ ಹಿ ಮಾಮ್‌ 

i OF I 
ಯಥಾ ವಾತರಥೋ ಫ್ರಾಣಮಾವ್ಯಂಕ್ಷೇ ಗಂಧ ಆಶಯಾತ್‌ । 
ಏವಂ ಯೋಗರತಂ ಚೇತ ಆತ್ಮಾನಮವಿಕಾರಿ ಯತ್‌ 

uw ೨೦ ॥ 
ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ: ಸದಾ । 
ತಮವಜ್ಞಾಯ ಮಾಂ ಮರ್ತ್ಯಃಕುರುತೇ5ರ್ಚಾವಿಡಂಬನಮ್‌ 

u 2೦ 1 
ಯೋ ಮಾಂಸರ್ವೇಷು ಭೂತೇಷು ಸಂತಮಾತ್ಕಾನಮೀಶ್ಚರಮ್‌ । 
ಹಿತ್ಪಾರ್ಚಾಂ ಭಜತೇ ಮೌಡಢ್ಯಾದ್ಧಸ್ಥನ್ಯೇವ ಜುಹೋತಿ ಸಃ 

॥1 ೨೨ ॥ 
ದ್ವಿಷತಃ ಪರಕಾಯೇ ಮಾಂ ಮಾನಿನೋ ಭಿನ್ನದರ್ಶಿನಃ | 
ಭೂತೇಷು ಬದ್ಧವೈರಸ್ಯ ನ ಮನಃ ಶಾಂತಿ ಮೃಚ್ಛತಿ 

i 2೩ ॥ 
ಅಹಮುಚ್ಛಾವಚ್ಛರ್ದವೈಃ ಕ್ರಿಯಯೋತ್ಪನ್ನಯಾನಘೇ । 
ನೈವ ತುಷ್ಕೇರ್ಚಿತೋತರ್ಚಾಯಾಂ ಭೂತಗ್ರಾಮಾವಮಾನಿನ: 

॥ ೨೪ ॥ 
ಅರ್ಚಾದಾವರ್ಚಯೇತ್ತಾವದೀಶ್ನರಂ ಮಾಂ ಸ್ವತರ್ಮಕೃತ್‌ | 
ಯಾವನ್ನ ವೇದ ಸ್ಪಹೃದಿ ಸರ್ವಭೂತೇಷ್ಟವಸ್ಥಿತಮ್‌ 

1 ೨೫ ॥ 
ಆತ್ಮನಶ್ಚ ಪರಸ್ಕಾಪಿ ಯಃ ಕರೋತ್ಯಂತರೋದರಮ್‌ I 
ತಸ್ಯ ಭಿನ್ನದ್ಧಶೋ ಮೃತ್ಯುರ್ವಿದಧೇ ಭಯಮುಲ್ಲಣಮ್‌ 

2೬ ॥ 


ತೃತೀಯ ಸೃಂಧ 


329: 


ಗುಣಗಳನ್ನು ದಾಟಿ ನನ್ನ ಭಾವವನ್ನು ಅಂದರೆ ನನ್ನ ಪ್ರೇಮರೂಪೀ 
ಅಪ್ರಾಕೃತ ಸ್ವರೂಪವನ್ನು ಪಡೆದುಕೊಳ್ಳುವನು. I ಸ || 

ನಿಷ್ಕುಮಭಾವದಿಂದ ಶ್ರದ್ಧಾಪೂರ್ವಕ ತನ್ನ ನಿತ್ಯ- ನೈಮಿತ್ತಿಕ 
ಕರ್ತವ್ಯಗಳನ್ನು ಪಾಲಿಸುತ್ತಾ ಪ್ರಕೆದಿನವೂ ಹಿಂಸಾರಓರ ಉತ್ತಮ 
ಕ್ರಿಯಾಯೋಗವನ್ನು ಅನುಷ್ಠಾನ ಮಾಡುವುದು ; ನನ್ನ ಪ್ರ 
ಯನ್ನು ದರ್ಶನ, ಸ್ಪರ್ಶ, ಪೂಜೆ, ಸ್ತುತಿ, ವಂದನೆ ಸತ 
ಸರ್ವಸ್ಸಾಣಿಗಳಲ್ಲಿ 'ನನ್ನನ್ನು ಭಾವಿಸುವುದು ; ಧೈರ್ಯ ಮತ್ತು 
ವೈರಾಗ್ಯವನ್ನು ಅವಲಂಬಿಸುವುದು; ಮಹಾಪುರುಷರನ್ನು ಗೌರ 
ವಿಸುವುದು ; ದೀನರಲ್ಲಿ ದಯೆ, ಸಮಾನರಲ್ಲಿ ) ಮಿತ್ರತೆಯ ವ್ಯವ 
ಹಾರಮಾಡುವುದು ; ಯಮ-ನಿಯಮಗಳನ್ನು ಪಾಲಿಸುವುದು; 
ಅಧ್ಯಾತ್ಮಶಾಸ್ತ್ರಗಳ ಶ್ರವಣ ಮತ್ತು ನನ್ನ ನಾಮಗಳನ್ನು ಗಟ್ಟಿಯಾಗಿ 
ಕೀರ್ತಿಸುವುದರಿಂದ; ಮನಸ್ಸಿನ ಸರಳತೆ, ಸತ್ತುರುಷರ ಸಂಗ, 
ಅಹಂಕಾರದ ತ್ಯಾಗದಿಂದ ನನ್ನ ಧರ್ಮಗಳನ್ನು (ಭಾಗವತ 
ಧರ್ಮಗಳನ್ನು) ಅನುಷ್ಠಾನ ಮಾಡುವಂತಹ ಭಕ್ತಜನರ ಚಿತ್ತವು 
ಅತ್ಯಂತ ಶುದ್ಧವಾಗಿ ನನ್ನ ಗುಣಗಳ ಶ್ರವಣಮಾತ್ರದಿಂದ ಆಯಾಸ 
ವಿಲ್ಲದೆಯೇ ನನ್ನಲ್ಲಿ ತೊಡಗುತ್ತದೆ. ॥ ೧೫-೧೯ ॥ 

ಸುಗಂಧವು ತನಗೆ ಆಶ್ರಯವಾದ ಪುಷ್ಪದಿಂದ ಗಾಳಿಯೆಂಬ 
ಯಾನದ ಮೂಲಕ ಮೂಗನ್ನು ತಲುಪುವಂತೆಯೇ, ನಿರ್ವಿಕಾರಿ 
ಯಾದ ಚಿತ್ತವು ಭಕ್ತಿಯೋಗದಲ್ಲಿ ತತ್ತರವಾಗಿ ಪರಮಾತ್ಮನನ್ನು ಸೇರಿ 
ಕೊಳ್ಳುತ್ತದೆ. ॥ ೨೦॥ ನಾನು ಆತ್ಮರೂಪದಿಂದ ಸದಾಕಾಲ ಎಲ್ಲ 
ಜೀವರಲ್ಲಿ ಇದ್ದೇನೆ. ಅದಕ್ಕಾಗಿ ಸರ್ವಭೂತಗಳಲ್ಲಿರುವ ಪರಮಾತ್ಮ 
ನಾದ ನನ್ನನ್ನು ಅನಾದರಿಸಿ ಕೇವಲ ಪ್ರತಿಮೆಯಲ್ಲೇ ನನ್ನನ್ನು 
ಪೂಜಿಸುವವರ ಪೂಜೆಯು ಕೇವಲ ವಿಡಂಬನೆಯಾಗಿದೆ. ॥ ೨೧ ॥ 
ಎಲ್ಲರ ಆತ್ಮಾ ಪರಮೇಶ್ವರನಾದ ನಾನು ಎಲ್ಲ ಪ್ರಾಣಿಗಳಲ್ಲಿಯೂ 
ಇದ್ದೇನೆ. ಇಂತಹ ಸ್ಥಿತಿಯಲ್ಲಿ ಮೋಹವಶರಾಗಿ ನನ್ನನ್ನು ಉಪೇಕ್ಷಿಸಿ 
ಕೇವಲ ಪ್ರತಿಮೆಯ ಪೂಜೆಯಲ್ಲೇ ತೊಡಗಿರುವವರು ಬೂದಿ 
ಯಲ್ಲಿ ಹೋಮ ಮಾಡಿದಂತೆ ಆಗುವುದು. ॥ ೨೨ ॥ ಭೇದದೃಷ್ಟಿ 
ಯುಳ್ಳವನು ಅಭಿಮಾನದಿಂದ ಬೇರೆ ಜೀವರೊಂದಿಗೆ ವೈರಕಟ್ಟಿ 
ಕೊಳ್ಳುವನು. ಹೀಗೆ ಅವುಗಳ ದೇಹದಲ್ಲಿ ಇರುವ ಆತ್ಮನಾದ. 
ನನ್ನನ್ನು ದ್ವೇಷಿಸುತ್ತಾನೆ. ಇಂತಹವರ ಮನಸ್ಸಿಗೆ ಎಂದಿಗೂ ಶಾಂತಿ 
ಯು ದೊರೆಯುವುದಿಲ್ಲ ॥ ೨೩ ॥ ತಾಯೇ! ಇತರ ಜೀವರಿಗೆ 
ಅಪಮಾನ ಮಾಡುವವನು ಸಾಮಾನ್ಯವಾದ ಮತ್ತು ಶ್ರೇಷ್ಠವಾದ 
ಹಲವು ಬಗೆಯ ಸಾಮಗ್ರಿಗಳಿಂದ ಅನೇಕ ಪ್ರಕಾರವಾದ ವಿಧಿ 
-ವಿಧಾನಗಳೊಡನೆ ನನ್ನ ಮೂರ್ತಿಯನ್ನು ಮಟಟ ನಾನು 
ಅದರಿಂದ ಪ್ರಸನ್ನನಾಗಲಾರೆನು. ॥ ೨೪ ॥ ತನ್ನ ಹೃದಯದಲ್ಲಿಯೂ 
ಹಾಗೂ ಸಂಪೂರ್ಣ ಪ್ರಾಣಿಗಳಲ್ಲಿಯೂ ಇರುವ ಪ ಪರಮಾತ್ಮನ 
ಅನುಭವವು ಆಗುವವರೆಗೆ 1 ಮನುಷ್ಯನು ತನ್ನಧರ್ಮದ ಅನುಷ್ಠಾ 
ಮಾಡುತ್ತಾ ಈಶ್ವರನಾದ ನನ್ನನ್ನು ಪ್ರ ತಿಮೆಯೇ 
ಗಳಲ್ಲಿ ಪೂಜೆ ಮಾಡುತ್ತಾ Re ॥ ೨೫ ॥ 

ಆತ್ಮ ಮತ್ತು ಪರಮಾತ್ಮರ ನಡುವೆ ಸ್ವಲ್ಪವಾದರೂ ಅಂತರ 
ತೋರುವ ಭೇದದರ್ಶಿಯಾದವನಿಗೆ ನಾನು ಮೃತ್ಯುರೂಪದಿಂದ 
ಮಹಾ ಭಯವನ್ನು ತಂದು ಒಡುತ್ತೇನೆ. ॥ ೨೬ ॥ ಆದ್ದರಿಂದ ಎಲ್ಲ 
ಪ್ರಾಣಿಗಳ ಒಳಗೂ ಮನೆಮಾಡಿಕೊಂಡು ಅವುಗಳ ಆತ್ಮನಾಗಿರುವ 
ಪರಮಾತ್ಮನಾದ ನನ್ನನ್ನು ಯಥೋಚಿತವಾಗಿ ದಾನ, ಸಮ್ಮಾನ, 


[330 


ಅಥ ಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಮ್‌ । 
ಅರ್ಹಯೇದ್ಹಾನಮಾನಾಭ್ಯಾಂ ಮೈತ್ಯಾಭಿನ್ನೇನ ಚಕ್ಷುಷಾ 
1೨೭ ॥ 


ಜೀವಾಃ ಶ್ರೇಷ್ಠಾ ಹೃಜೀವಾನಾಂ ತತಃ ಪ್ರಾಣಭೃತಃ ಶುಭೇ | 
ತತಃ ಸ್ವಚಿತ್ರಾಃ ಪ್ರವರಾಸ್ತತಶ್ನೇಂದ್ರಿಯವೃತ್ತಯಃ 
॥ ೨೮ ॥ 


ತತ್ರಾಪಿ ಸ್ಪರ್ಶವೇದಿಭ್ಯ; ಪ್ರವರಾ ರಸವೇದಿನಃ। 
ತೇಭ್ಯೋ ಗಂಧವಿದಃ ಶ್ರೇಷ್ಠಾಸ್ತತಃ ಶಬ್ದವಿದೋ ವರಾಃ 


॥ ೨೯॥ 
ರೂಪಭೇದವಿದಸ್ತತ್ರ ತತಶ್ಟೋಭಯತೋದತಃ । 
ತೇಷಾಂ ಬಹುಪದಾಃ ಶ್ರೇಷ್ಠಾಶ್ಚತುಷ್ಟಾದಸತೋ ದ್ವಿಪಾತ್‌ : 

॥೩೦॥ 


ತತೋ ವರ್ಣಾಶ್ಚ ಚತ್ವಾರಸ್ತೇಷಾಂ ಬ್ರಾಹ್ಮಣ ಉತ್ತಮಃ 
ಬ್ರಾಹ್ಮಣೇಷ್ಟಸಿ ವೇದಜ್ಞೋ ಹೃರ್ಥಜ್ಲೋರ ಭ್ಯಧಿಕಸ್ತತಃ 
W೩0೧ 1 


ಅರ್ಥಜ್ಞಾತ್ಸಂಶಯಚ್ಛೇತ್ತಾ ತತಃ ಶ್ರೇಯಾನ್ಸಕರ್ಮಕೃತ್‌ । 
ಮುಕ್ತಸಂಗತೋ ಭೂಯಾನದೋಗ್ಲಾ ಧರ್ಮಮಾತ್ಮನಃ 
1೩೨ 


ತಸ್ಥಾನ್ನಯ್ಯರ್ಪಿತಾಶೇಷಕ್ರಿಯಾರ್ಥಾತ್ಮಾ ನಿರಂತರಃ 

ಮಯ್ಯರ್ಪಿತಾತ್ಮನ: ಪುಂಸೋ ಮಯಿ ಸಂನ್ಯಸ್ತಕರ್ಮಣಃ । 

ನ ಪಶ್ಯಾಮಿ ಪರಂ ಭೂತಮಕರ್ತುಃ ಸಮದರ್ಶನಾತ್‌ 
1೩೩ । 


ಮನಸೈೆತಾನಿ ಭೂತಾನಿ ಪ್ರಣಮೇದ್ದಹು ಮಾನಯನ್‌ । 
ಈಶ್ವರೋ ಜೀವಕಲಯಾ ಪ್ರವಿಷ್ಟೋ ಭಗವಾನಿತಿ 
॥1೩೪॥ 


ಭಕ್ತಿಯೋಗಶ್ಚ ಯೋಗಶ್ಚ ಮಯಾ ಮಾನವ್ಯದೀರಿತಃ । 
ಯಯೋರೇಕತರೇಣೈವ ಪುರುಷಃ ಪುರುಷಂ ವ್ರಜೇತ್‌ 
॥ ೩೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 29 


ಸ್ನೇಹದ ವ್ಯವಹಾರ ಹಾಗೂ ಸಮದೃಷ್ಟಿಯ ಮೂಲಕ ಪೂಜಿಸ 
ಬೇಕು. ॥ ೨೭ ॥ 

ಅಮ್ಮಾ! ಕಲ್ಲು ಮುಂತಾದ ಅಚೇತನಗಳಿಗಿಂತ ವೃಕ್ಚವೇ 
ಮುಂತಾದ ಜೀವಗಳು ಶ್ರೇಷ್ಠವಾಗಿವೆ. ಅವುಗಳಿಗಿಂತಲೂ ಉಸಿ 
ರಾಡುವ ಪ್ರಾಣಿಗಳು ಶ್ರೇಷ್ಠರು. ಅವುಗಳಲ್ಲಿಯೂ ಮನಸ್ಸುಳ್ಳ 
ಪ್ರಾಣಿಗಳು ಉತ್ತಮರು. ಅವುಗಳಿಗಿಂತಲೂ ಇಂದ್ರಿಯಗಳ ವೃತ್ತಿಗ 
ಳಿಂದ ಕೂಡಿದ ಪ್ರಾಣಿಗಳು ಶ್ರೇಷ್ಠವಾದವುಗಳು. ಇಂದ್ರಿಯ 
ಗಳುಳ್ಳ ಪ್ರಾಣಿಗಳಿಗಿಂತಲೂ ಕೇವಲ ಸ್ಪರ್ಶವನ್ನು ಮಾತ್ರ ಅನುಭವಿ 
ಸುವ ಪ್ರಾಣಿಗಳೂ, ಅವುಗಳಿಗಿಂತ ರಸವನ್ನು ಗ್ರಹಿಸುವ ಮತ್ತ್ಯವೇ 
ಮುಂತಾದ ಪ್ರಾಣಿಗಳು ಶ್ರೇಷ್ಠ ಹಾಗೂ ರಸವನ್ನು ತಿಳಿಯುವ 
ವರಿಗಿಂತಲೂ ಗಂಧವನ್ನು ಗ್ರಹಿಸುವ ಭ್ರಮರಾದಿಗಳು, ಗಂಧವನ್ನು 
ಗ್ರಹಿಸುವವುಗಳಿಗಿಂತ ಶಬ್ದವನ್ನು ಗ್ರಹಿಸುವ ಸರ್ಪಾದಿ ಪ್ರಾಣಿಗಳೂ 
ಶ್ರೇಷ್ಠ ಎನಿಸುವವು. ॥ ೨೮-೨೯ ॥ ಅವುಗಳಿಗಿಂತಲೂ ರೂಪ 
ವನ್ನು ಅನುಭವಿಸುವ ಕಾಗೆಯೇ ಮುಂತಾದವುಗಳು ಉತ್ತಮ. 
ಅವುಗಳಿಗಿಂತಲೂ ಬಾಯಿಯೊಳಗೆ ಮೇಲೆ-ಕೆಳಗೆ ಹಲ್ಲು ಇರುವ 
ಜೀವರು ಶ್ರೇಷ್ಠವಾಗಿವೆ. ಅವುಗಳಲ್ಲಿಯೂ ಕಾಲುಗಳಿಲ್ಲದ ಜೀವಿ 
ಗಳಿಗಿಂತಲೂ ಅನೇಕ ಚರಣವುಳ್ಳವುಗಳು ಶ್ರೇಷ್ಠವಾಗಿವೆ. ಅನೇಕ 
ಚರಣಗಳುಳ್ಳವುಗಳಿಗಿಂತ ನಾಲ್ಕುಚರಣಗಳುಳ್ಳವುಗಳು ಶ್ರೇಷ್ಠವು. 
ನಾಲ್ಕು ಚರಣಗಳುಳ್ಳವುಗಳಿಗಿತಲೂ ಎರಡು ಕಾಲುಗಳುಳ್ಳ 
ಮನುಷ್ಯನು ಶ್ರೇಷ್ಠನಾಗಿದ್ದಾನೆ. ॥ ೩೦ ॥ ಮನುಷ್ಯರಲ್ಲಿಯೂ ನಾಲ್ಕು 
ವರ್ಣಗಳು ಶ್ರೇಷ್ಠ. ಆ ನಾಲ್ಕು ವರ್ಣಗಳಲ್ಲಿಯೂ ಬ್ರಾಹ್ನಣರು 
ಶ್ರೇಷ್ಠರು. ಬ್ರಾಹ್ಮಣರಲ್ಲಿಯೂ ವೇದಗಳನ್ನು ತಿಳಿದವರು, ವೇದಜ್ಞ 
ರಲ್ಲಿಯೂ ವೇದಗಳ ತಾತ್ಪರ್ಯವನ್ನು ತಿಳಿದವರು ಶ್ರೇಷ್ಠರಾಗಿ 
ದ್ದಾರೆ. ॥ ೩೧ ॥ ತಾತ್ಪರ್ಯ ತಿಳಿದವರಲ್ಲಿ ಸಂಶಯವನ್ನು ಹೋಗ 
ಲಾಡಿಸುವವರೂ, ಅವರಿಗಿಂತಲೂ ತಮ್ಮ ವರ್ಣಾಶ್ರಮೋಚಿತ 
ವಾದ ಧರ್ಮವನ್ನು ಪಾಲಿಸುವವರು ಹಾಗೂ ಅವರಿಗಿಂತಲೂ 
ಆಸಕ್ತಿಯನ್ನು ತ್ಯಜಿಸಿದವರು ಮತ್ತು ತಮ್ಮ ಧರ್ಮವನ್ನು ನಿಷ್ಕಾಮ 
ಭಾವದಿಂದ ಆಚರಿಸುವವರು ಶ್ರೇಷ್ಠರಾಗಿದ್ದಾರೆ. ॥ ೩೨ ॥ ಅವರಿ 
ಗಿಂತಲೂ ತಮ್ಮ ಎಲ್ಲ ಕರ್ಮಗಳನ್ನು ಅವುಗಳ ಫಲವನ್ನು ಹಾಗೂ 
ತಮ್ಮ ಶರೀರವನ್ನೂ ನನ್ನಲ್ಲಿ ಅರ್ಪಿಸಿ ಭೇದಭಾವವನ್ನು ಬಿಟ್ಟು ನನ್ನ 
ಉಪಾಸನೆ ಮಾಡುವವರು ಶ್ರೇಷ್ಠರಾಗಿದ್ದಾರೆ. ಹೀಗೆ ನನ್ನಲ್ಲಿಯೇ 
ಚಿತ್ತವನ್ನು ಮತ್ತು ಕರ್ಮವನ್ನು ಸಮರ್ಪಿಸುವ ಕರ್ತೃತ್ವವನ್ನು 
ತೊರೆದು, ಸಮದರ್ಶಿಗಳಾದ ಮನುಷ್ಯರಿಗಿಂತ ಹೆಚ್ಚಿನ ಬೇರೆ 
ಯಾವ ಪ್ರಾಣಿಯೂ ನನಗೆ ಕಂಡುಬರುವುದಿಲ್ಲ ॥ ೩೩ ॥ ಆದ್ದ 
ರಿಂದ ಸಾಕ್ಟಾತ್‌ ಶ್ರೀಭಗವಂತನೇ ತನ್ನ ಜೀವರೂಪವಾದ ಅಂಶ 
ದಿಂದ ಎಲ್ಲದರಲ್ಲಿ ಪ್ರವೇಶಮಾಡಿದ್ದಾನೆ ಎಂದು ಭಾವಿಸಿ ಸಮಸ್ತ 
ಪ್ರಾಣಿಗಳನ್ನು ತುಂಬು ಆದರದಿಂದ ಮನಸ್ಸಿನಿಂದ ನಮಸ್ಕ 
ರಿಸಬೇಕು. ॥ ೩೪ ॥ 

ಅಮ್ಚಾ! ಹೀಗೆ ನಾನು ನಿನಗಾಗಿ ಭಕ್ತಿಯೋಗ ಮತ್ತು ಅಷ್ಟಾಂಗ 
ಯೋಗವನ್ನು ವರ್ಣಿಸಿರುವೆನು. ಇವುಗಳಲ್ಲಿ ಒಂದನ್ನಾದರೂ 
ಸಾಧನೆಮಾಡುವುದರಿಂದ ಜೀವನು ಪರಮಪುರುಷ ಭಗವಂತ 
ನನ್ನು ಪಡೆದುಕೊಳ್ಳಬಲ್ಲನು. ॥ ೩೫ ॥ 


29 ಅಧ್ಯಾಯ] ತೃತೀಯ ಸೃಂಧ 881 
ಏತದ್ಧಗವತೋ ರೂಪಂ ಬ್ರಹ್ಮಣಃ ಪರಮಾತ್ಮನಃ | | ಪರಮಾತ್ಮ ಪರಬ್ರಹ್ಮನಾದ ಭಗವಂತನ ಅದ್ಭುತವಾದ 
ಪರಂ ಪ್ರಧಾನಂ ಪುರುಷಂ ದೈವಂ ಕರ್ಮವಿಚೇಷ್ಠಿತಮ್‌ ಪ್ರಭಾವದಿಂದ ಸಂಪ ನ್ನವಾಗಿ, ಜಗತ್ತಿನ ಪದಾರ್ಥಗಳ ನಾನಾವಿಧ 


11೩೬ 1 


ರೂಪಭೇದಾಸ್ಪದಂ ದಿವ್ಯಂ ಕಾಲ ಇತ್ಯಭಿಧೀಯತೇ | 
ಭೂತಾನಾಂ ಮಹದಾದೀನಾಂ ಯತೋ ಭಿನ್ನದ್ಧಶಾಂ ಭಯಮ್‌ 
1೩೭ 1 


ಯೋತಂತಃಪ್ರವಿಶ್ಯ ಭೂತಾನಿ ಭೂತೈರತ್ತ ಶ್ರ್ಯಖಿಲಾಶ್ರಯಃ I 
ಸ ವಿಷ್ಣಾಖ್ಯೋತಧಿಯಜ್ಞೋತಸೌ ಕಾಲಃ ಕಲಯತಾಂ ಪ್ರಭುಃ 
॥ ೩೮ ॥ 


ನ ಚಾಸ್ಯ ಕಶ್ಚಿದ್ದಯಿತೋ ನ ದ್ವೇಷ್ಯೋ ನ ಚ ಬಾಂಧವಃ। 


ಆವಿಶತ್ಯಪ್ರಮತ್ತೋ5ಸೌ ಪ್ರಮತ್ತಂ ಜನಮಂತಕೃತ್‌ 
॥೩೯॥ 


ಯದ್ಭಯಾದ್ದಾತಿ ವಾತೋರ5ಯಂ 
ಸೂರ್ಯಸ್ತಪತಿ ಯದ್ದಯಾತ್‌ I 
ಯದ್ಧಯಾದ್ದರ್ಷತೇ ದೇವೋ 


ಭಗಣೋ ಭಾತಿ ಯದ್ಭಯಾತ್‌ ॥ ೪೦ ॥ 


ಯದ್ದನಸ್ಪತಯೋ ಭೀತಾ ಲತಾಶ್ಟ್‌ಷಧಿಭಿ: ಸಹ। 
ಸ್ಟೇ ಸ್ವೇ ಕಾಲೇತಭಿಗೃಹ್ನಂತಿ ಪುಷ್ಪಾಣಿ ಚ ಫಲಾನಿ ಚ 
I ೪೧॥ 


ಸ್ರವಂತಿ ಸರಿತೋ ಭೀತಾ ನೋತ್ಸರ್ಪತ್ಯುದಧಿರ್ಯತಃ 
ಅಗ್ನಿರಿಂಧೇ ಸಗಿರಿಭಿರ್ಭೂರ್ನ ಮಜ್ಜತಿ ಯದ್ಭಯಾತ್‌ 
11 ೪೨॥ 


ನಭೋ ದದಾತಿ ಶ್ಲಸತಾಂ ಪದಂ ಯನ್ನಿಯಮಾದದಃ 


ಲೋಕಂ ಸ್ವದೇಹಂ ತನುತೇ ಮಹಾನಪ್ರಭಿರಾವೃತಮ್‌ 
1 ೪೩ ॥ 


ಗುಣಾಭಿಮಾನಿನೋ ದೇವಾಃ ಸರ್ಗಾದಿಷ್ಠಸ್ಯ ಯದ್ದಯಾತ್‌ I 
ವರ್ತಂತೇಕನುಯುಗಂ ಯೇಷಾಂ ವಶ ಏತಚ್ಛರಾಚರಮ್‌ 
1 ೪೪ ॥ 


ಸೋಠನಂತೋಂತಕರ: ಕಾಲೋತನಾದಿರಾದಿಕೃದವ್ಯಯಃ | 
ಜನಂ ಜನೇನ ಜನಯನ್ನಾರಯನ್ನ ್ಯುನಾಂತಕಮ್‌ 
॥ ೪೫ H 


ವೈಚಿತ್ರ್ಯಕ್ಕೆ ಕ್ಷೆ ಕಾರಣವಾಗಿರುವ ಸ್ವ ರೂಪ ವಿಶೇಷವೇ "ಕಾಲ'ವಾಗಿದೆ. 

ಪ್ರಕೃತಿ ಮತ್ತು ಪ ಪುರುಷರು ಇದರ ರೂಪಗಳೇ ಆಗಿವೆ ಹಾಗೂ ಈ 
ಎರಡರಿಂದಲೂ ಬೇರೆ ಆಗಿದೆ. ಇದು ನಾನಾ ಪ್ರಕಾರದ ಕರ್ಮ 
ಗಳಿಗೆ ಮೂಲವಾದ ಅದೃಷ್ಟವೂ ಆಗಿದೆ. ಮಹತ್ತತ್ತ ನೇ ಮುಂತಾ 
ದವುಗಳಲ್ಲಿ ಅಭಿಮಾನವನ್ನಿಟ್ಟಿರುವ ಭೇದದರ್ಶಿ ಪ್ರಾಣಿಗಳು ಸದಾ 
ಭಯಪಡುತ್ತಿರುವುದೂ ಇದಕ್ಕೆ. ॥ ೩೬-೩೭ ॥ 

ಇದು ಎಲ್ಲಕ್ಕೂ ಆಶ್ರಯವಾಗಿರುವುದರಿಂದ ಎಲ್ಲ ಪ್ರಾಣಿ 
ಗಳಲ್ಲಿಯೂ ಒಳಹೊಕ್ಕು ಭೂತಗಳ ಮೂಲಕವೇ ಅವುಗಳನ್ನು 
ಸಂಹರಿಸುವುದು. ಜಗತ್ತಿನ ಶಾಸನ ಮಾಡುವಂತಹ ಬ್ರಹ್ಮಾದಿ 
ಗಳಿಗೂ ಒಡೆಯನಾದ 'ಭಗವಾನ್‌ ಕಾಲನೇ ಯಜ್ಞಗಳ ಫಲವನ್ನು 
ಕೊಡುವ ವಿಷ್ಣುವಾಗಿದ್ದಾನೆ. ॥ ೩೮ ॥ ಇದಕ್ಕೆ  ಮಿತ್ರರಾಗಲೀ, ಶತ್ರು 
ಗಳಾಗಲೀ ಯಾರೂ ಇಲ್ಲ ಬಂಧು-ಬಾಂಧವರೂ ಇಲ್ಲ ಇದು 
ಸದಾಕಾಲ ಎಚ್ಚರವಾಗಿದ್ದು ತನ್ನ ಸ್ವರೂಪಭೂತ ಶ್ರೀಭಗವಂತನನ್ನು 
ಮರೆತು, ಭೋಗರೂಪ ವಾದ ಪ್ರಮಾದದಲ್ಲಿ ಬಿದ್ದಿರುವ ಪ್ರಾಣಿಗಳ 
ಮೇಲೆ ಆಕ್ರಮಣಗೈದು ಅವರನ್ನುಸಂಹರಿಸುತ್ತದೆ. ॥ ೩೯ ॥ ಇದರ 
ಭಯದಿಂದಲೇ ಗಾಳಿಯು ಬೀಸುವುದು, ಇದರ ಭಯದಿಂದಲೇ 
ಸೂರ್ಯನು ಬೆಳಗುತ್ತಾನೆ. ಇದರ ಭಯದಿಂದಲೇ ಇಂದ್ರನು 
ಮಳೆಗರೆಯುವನು. ಇದರ ಭಯದಿಂದಲೇ ತಾರೆಗಳು 
ಮಿನುಗುತ್ತವೆ. ॥ ೪೦ ॥ ಇದರ ಭಯದಿಂದಲೇ ಔಷಧಿಗಳ ಸಹಿತ 
ಬಳ್ಳಿಗಳು ಮತ್ತು ಎಲ್ಲ ವನಸ್ಪತಿಗಳೂ ಕಾಲ-ಕಾಲದಲ್ಲಿ ಫಲ- 
ಪುಷ್ಪಗಳನ್ನು ಬಿಡುತ್ತವೆ. ॥ ೪೧ ॥ ಇದರ ಭಯದಿಂದಲೇ ನದಿಗಳು 
ಹರಿಯುತ್ತವೆ ಮತ್ತು ಸಮುದ್ರವು ಮೇರೆ ಮೀರುವುದಿಲ್ಲ ಇದರ 
ಭಯದಿಂದಲೇ 'ಅಗ್ಗಿಯು ಪ್ರಜ್ವಲಿಸುತ್ತಿರುವುದು ಹಾಗೂ 
ಪರ್ವತಗಳ ಸಹಿತ ಪೈದ್ಧಿಯು ನೀರಿನಲ್ಲಿ ಮುಳುಗುವುದಿಲ್ಲ 
॥ ೪೨ ॥ ಇದರ ಶಾಸನದಿಂದಲೇ ಈ ಆಕಾಶವು ಜೀವಂತ ಪ್ರಾಣಿ 
ಗಳಿಗೆ ಉಸಿರಾಡಲು ಅವಕಾಶ ಮಾಡಿ ಕೊಡುತ್ತದೆ ಮತ್ತು ಮಹತ್ತ 
ತ್ವವು ಅಹಂಕಾರರೂಪವಾದ ಶರೀರವನ್ನು ಎಳು ಅವರಣಗಳಿಂದ 
ಕೂಡಿರುವ ಬ್ರಹಾಂಡದ ರೂಪದಲ್ಲಿ ವಿಸ್ತರಿಸುತ್ತದೆ. ॥ ೪೩॥ 

ಈ ಚರಾಚರ ಜಗತ್ತೆಲ್ಲವೂ ಯಾರ ಅಧೀನದಲ್ಲಿದೆಯೋ 
ಅಂತಹಸತ್ವ್ವಾ ದಿಗುಣಗಳ ನಿಯಾಮಕನಾದ ವಿಷ್ಣವೇ ಮೊದಲಾದ 
ದೇವತೆಗಳೂ “ಕೂಡ ಇದರ ಭಯದಿಂದಲೇ ಯುಗಗಳ ಕ್ರಮಕ್ಕೆ 
ಅನುಗುಣವಾಗಿ ಜಗತ್ತಿನ ಸೃಷ್ಟಿಯೇ ಮುಂತಾದ ಕಾರ್ಯ "ಗಳಲ್ಲಿ 
ತತ್ತರರಾಗಿರುತ್ತಾರೆ. ॥ ೪೪॥ ॥ ಅವಿನಾಶಿಯಾದ ಈಕಾಲವುಸ್ವಯಂ. 
ಅನಾದಿಯಾಗಿದ್ದರೂ, ಇತರ ತತ್ತ್ವ ಗಳಿಗೆ ಆದಿಯಾಗಿದೆ. ತಾನು ಅನಂತ 
ನಾಗಿದ್ದರೂ ಬೇರೆಯವರ ತಿಂತವನ್ನು ಮಾಡುವುದಾಗಿದೆ. ಜನ 
ರಿಂದ “ನರು ಹ ಹುಟ್ಟುವಂತೆ ಮಾಡಿ ಜಗತ್ತನ್ನು ರಚಿಸುತ್ತದೆ ಮತ್ತು 
ತನ್ನ ಸಂಹಾರಶಕ್ತಿಯಾದ ಮೃತ್ಯು ವಿನ ಮೂಲಕ" ಯಮ 'ರಾಜನನ್ನೂ 
ಕೂಡ ಕೊಂದು ಇದರ ಅಂತವನ್ನು ಮಾಡುತ್ತಾನೆ. ॥ ೪೫ ॥ 

ಇಪ್ಪತ್ಕೊಂಭತ್ತನೆಯ ಅಧ್ಯಾ ಯವು ಮುಗಿಯಿತು. 1೨೯ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ವಂಧೇ 
ಕಾಪಿಲೇಯೋಪಾಖ್ಯಾನೇ ಏಕೋನತ್ರಿಂೋಂಧ್ಯಾಯಃ su ೨೯ ॥ 
ಬಾ ಬ್ರ ಫ್ರಾ ಬೀ ವಾಸಾ... 


332 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಮೂವತ್ತನೆಯ ಅಧ್ಯಾಯ 
ಶರೀರದಲ್ಲಿ- ಮನೆಯಲ್ಲಿಆಸಕ್ತರಾದ ಮನುಷ್ಯರು ಹೊಂದುವ ಅಧೋಗತಿಯ ವರ್ಣನೆ 


ಕಪಿಲ ಉವಾಚ 
ತಸ್ಕೈತಸ್ಯ ಜನೋ ನೂನಂ 
ನಾಯಂ ವೇದೋರುವಿಕ್ರಮಮ್‌ । 
ಕಾಲ್ಕಮಾನೋತಪಿ ಬಲಿನೋ 
ವಾಯೋರಿವ ಘನಾವಲಿ: 


ಯಂ ಯಮರ್ಥಮುಪಾದತ್ತೇ ದುಃಖೇನ ಸುಖಹೇತವೇ । 
ತಂ ತಂ ಧುನೋತಿ ಭಗವಾನ್ಹುಮಾನ್‌ ಶೋಚತಿ ಯತೃತೇ 
॥ ೨॥ 
ಯದಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿಃ । 
ಧ್ರುವಾಣಿ ಮನ್ಯತೇ ಮೋಹಾದ್ಧಹಕ್ಲೇತ್ರವಸೂನಿ ಚ 
H&A 


ಜಂತುರ್ವೈ ಭವ ಏತಸ್ಥಿನ್‌ಯಾಂಯಾಂ ಯೋನಿಮನುವುಜೇತ್‌ । 
ತಸ್ಕಾಂ ತಸ್ಯಾಂ ಸ ಲಭತೇ ನಿರ್ವೃತಿಂ ನ ವಿರಜ್ಯತೇ 
॥ ೪ ॥ 
ನರಕಸ್ನೋತಪಿ ದೇಹಂ ವೈ ನ ಪುಮಾಂಸ್ಕೃಕ್ತುಮಿಚ್ಛಕಿ । 
ನಾರಕ್ಕಾಂ ನಿರ್ವತೌ ಸತ್ಯಾಂ ದೇವಮಾಯಾವಿಮೋಹಿತಃ 
11 ೫ ॥ 
ಆತ್ಮಜಾಯಾಸುತಾಗಾರಪಶುದ್ರವಿಣಬಂಧುಷು | 
ನಿರೂಢಮೂಲಹೃದಯ ಆತ್ಮಾನಂ ಬಹು ಮನ್ಯತೇ 
Wt 
ಸಂದಹ್ಯಮಾನಸರ್ವಾಂಗ  ಏಷಾಮುದ್ದಹನಾಧಿನಾ । 
ಕರೋತ್ಯವಿರತಂ ಮೂಢೋ ದುರಿತಾನಿ ದುರಾಶಯಃ 
1 ೭ ॥ 
ಆಕ್ಷಿಪ್ತಾತ್ಮೇಂದ್ರಿಯಃ ಸ್ಟೀಣಾಮಸತೀನಾಂ ಚ ಮಾಯಯಾ । 
ರಹೋರಚಿತಯಾಲಾಖ್ಟೆ; ಶಿಶೂನಾಂ ಕಲಭಾಷಿಣಾಮ್‌ 
nen 
ಗೃಹೇಷು ಕೂಟಧರ್ಮೇಷು ದುಃಖತಂತ್ರೇಷ್ನತಂದ್ರಿತಃ । 
ಕುರ್ವನ್‌ದುಃಖಪ್ರತೀಕಾರಂ ಸುಖವನ್ಮನ್ಯತೇ ಗೃಹೀ 
॥ ೯ ॥ 
ಅರ್ಥೈರಾಪಾದಿತೈರ್ಗುರ್ವ್ಯಾ ಹಿಂಸಯೇತಸ್ತತಶ್ಚ ತಾನ್‌ | 


ಪುಷ್ಮಾತಿ ಯೇಷಾಂ ಪೋಷೇಣ ಶೇಷಭುಗ್ಯಾತ್ಕಧ: ಸ್ವಯಮ್‌ 
woo 


॥ ೧ ॥ 


ಶ್ರೀಕಪಿಲಭಗವಂತನು ಹೇಳುತ್ತಾನೆ - ಅಮ್ಮಾ! ಪ್ರಬಲವಾದ 
ಬಿರುಗಾಳಿಯು ಹೊಡೆದುಕೊಂಡು ಹೋಗುತ್ತಿರುವ ಮೇಘ 
ಸಮೂಹವು ಗಾಳಿಯ ಬಲವನ್ನು ಅರಿಯದಂತೆ, ಈ ಜೀವಿಯೂ 
ಕೂಡ ಬಲಶಾಲಿಯಾದ ಕಾಲನ ಪ್ರೇರಣೆಯಿಂದ ಬೇರೆ-ಬೇರೆ 
ಅವಸ್ಥೆಗಳಲ್ಲಿಯೂ ಹಾಗೂ ಯೋನಿಗಳಲ್ಲಿಯೂ ಅಲೆದಾಡು 
ತಿದ್ದರೂ ಕಾಲದ ಪ್ರಬಲ ಪರಾಕ್ರಮವನ್ನು ತಿಳಿಯುವುದಿಲ್ಲ ॥ ೧ ॥ 
ಜೀವಿಯು ಸುಖದ ಬಯಕೆಯಿಂದ ಯಾವ-ಯಾವ ವಸ್ತುಗಳನ್ನು 
ತುಂಬಾ ಕಷ್ಟಪಟ್ಟು ಗಳಿಸುತ್ತಾನೆಯೋ, ಅವನ್ನೆಲ್ಲಾ ಕಾಲರೂಪಿ 
ಯಾದ ಭಗವಂತನು ನಾಶಪಡಿಸಿ, ಈ ಜೀವಿಗೆ ಮಹಾಶೋಕವನ್ನು 
ತರುತ್ತಾನೆ. ॥ ೨ ॥ ಮಂದಮತಿಯಾದ ಜೀವಿಯು ತನ್ನ ಈ 
ನಾಶವುಳ್ಳ ಶರೀರವನ್ನೂ ಹಾಗೂ ಇದರ ಸಂಬಂಧಿಗಳನ್ನೂ ಮನೆ, 
ಹೊಲ, ಧನಾದಿಗಳನ್ನು ನಿತ್ಯವೆಂದು ತಿಳಿಯುವುದೇ ಇದರ ಕಾರಣ 
ವಾಗಿದೆ. ॥ ೩ ॥ ಈ ಪ್ರಪಂಚದಲ್ಲಿ ಜೀವಿಯು ತಾನು ಹುಟ್ಟುವ 
ಯೋನಿಗಳಲ್ಲೇ ಆನಂದವನ್ನು ಅನುಭವಿಸತೊಡಗುತ್ತಾನೆ. ಅದ 
ರಿಂದ ಎಂದಿಗೂ ವಿರಕ್ಷನಾಗುವುದೇ ಇಲ್ಲ ॥ ೪ ॥ ಇವನು ಭಗ 
ವಂತನ ಮಾಯೆಯಿಂದ - ಕರ್ಮವಶನಾಗಿ ನರಕಸಂಬಂಧವಾದ 
ಯೋನಿಗಳಲ್ಲಿ ಹುಟ್ಟಿದರೂ ಅಲ್ಲಿಯ ಅಸಹ್ಯ ಪದಾರ್ಥಗಳ 
ಭೋಗಗಳಲ್ಲೇ ಸುಖವನ್ನೂ ತಿಳಿಯುವ ಕಾರಣದಿಂದ ಅದನ್ನು 
ಬಿಡಲಾರದಷ್ಟು ಮೋಹಿತನಾಗುತ್ತಿದ್ದಾನೆ. ॥ ೫ ॥ ಈ ಮೂರ್ವನು 
ತನ್ನ ಶರೀರ, ಪತ್ನೀ, ಪುತ್ರರು, ಮನೆ, ಪಶು, ಧನ, ಬಂಧು-ಬಾಂಧ 
ವರು ಇವರಲ್ಲಿ ಅತ್ಯಂತ ಆಸಕ್ತನಾಗಿ ಅವರ ಸಂಬಂಧದಲ್ಲಿ ನಾನಾ 
ಬಗೆಯ ಮನೋರಥಗಳನ್ನು ಮಾಡುತ್ತಾ, ತನ್ನನ್ನು ಮಹಾಭಾಗ್ಯ 
ಶಾಲಿಯೆಂದು ತಿಳಿಯುತ್ತಿರುವನು. ॥ ೬ ॥ ಅವರನ್ನು ಸಾಕಿ-ಸಲಹುವ 
ಚಿಂತೆಯಿಂದ ಈತನ ಅಂಗಾಂಗಗಳು ಉರಿಯುತ್ತಾ ಇರುತ್ತವೆ. 
ಆದರೂ ಹೃದಯವು ದುಷ್ಟವಾಸನೆಗಳಿಂದ ದೂಷಿತವಾಗಿರುವು 
ದರಿಂದ ಈ ತಿಳಿಗೇಡಿಯು ಅವರಿಗಾಗಿಯೇ ನಾನಾರೀತಿಯ 
ಪಾಪಗಳನ್ನು ಮಾಡುತ್ತಾ ಇರುತ್ತಾನೆ. ॥ ೭ ॥ ಕುಲಟೆಯರು ಏಕಾಂತ 
ದಲ್ಲಿ ತೋರಿಸುವ ಕಪಟಪ್ರೇಮದಲ್ಲಿಯೂ, ಶಿಶುಗಳ ಮುದ್ದು 
ಮಾತುಗಳಲ್ಲಿಯೂ ಮನಸ್ಸು ಇಂದ್ರಿಯಗಳು ಸಿಕ್ಕಿಹಾಕಿಕೊಳ್ಳುವು 
ದರಿಂದ ಗೃಹಸ್ಥನು ಮನೆಗೆ ಸಂಬಂಧಪಟ್ಟ ದುಖಪ್ರಧಾನವಾದ 
ಕಪಟಕರ್ಮಗಳಲ್ಲಿ ನಿರತನಾಗಿರುತ್ತಾನೆ. ಈ ನಡುವೆ ತನ್ನ ಯಾವು 
ದಾದರೂ ಒಂದು ದುಃಖದ ಪ್ರತೀಕಾರಮಾಡಲು ತನಗೆ ಸಾಧ್ಯ 
ವಾದರೆ ಅದನ್ನೇ ಸುಖವೆಂದು ಭ್ರಮಿಸುವನು. ॥ ೮-೯ ॥ 
ಭಯಂಕರವಾದ ಹಿಂಸಾವೃತ್ತಿಯ ಮೂಲಕ ಎಲ್ಲೆಲ್ಲಿಂದಲೂ ಹಣ 
ವನ್ನು ಸಂಗ್ರಹಿಸಿ ಯಾರನ್ನು ಸಾಕುವುದರಿಂದ ತಾನು ನರಕಕ್ಕೆ 
ಹೋಗಬೇಕಾಗುತ್ತದೋ ಅವರನ್ನೇ ಸಾಕುವನು. ಅವರು ತಿಂದು- 
ಕುಡಿದು ಮಿಕ್ಕಿದ್ದನ್ನು ತಾನು ಸೇವಿಸುವನು. ॥ ೧೦ ॥ 


30 ಅಧ್ಯಾಯ] 


ತೃತೀಯ ಸೃಂಧ 


333 


EL NS ad 


ವಾರ್ತಾಯಾಂ ಲುಪ್ಯಮಾನಾಯಾ- 
ಮಾರಬ್ದಾಯಾಂ ಪುನಃ ಪುನಃ । 
ಲೋಭಾಭಿಭೂತೋ ನಿಸತ್ತ್ಯ 
ಪರಾರ್ಥೇ ಕುರುತೇ ಸ್ಪೃಹಾಮ್‌ ॥ ೧೦ ॥ 


ಕುಟುಂಬಭರಣಾಕಲ್ಲೋ ಮಂದಭಾಗ್ಯೋ ವೃಥೋದ್ಯಮಃ | 
ಶ್ರಿಯಾ ವಿಹೀನಃ ಕೃಪಣೋ ಧ್ಯಾಯನ್‌ ್ಠಸಿತಿ ಮೂಢಧೀಃ 


॥ ೧೨ ॥ 
ಏವಂ ಸ್ವಭರಣಾಕಲ್ಪಂ ತತ್ಕಲತ್ರಾದಯಸ್ತಥಾ । 
ನಾದ್ರಿಯಂತೇ ಯಥಾ ಪೂರ್ವಂ ಕೀನಾಶಾ ಇವ ಗೋಜರಮ್‌ 

॥ ೧೩ 1 


ತತ್ರಾಪ್ಯಜಾತನಿರ್ವೇದೋ ಭ್ರಿಯಮಾಣಃ ಸ್ವಯಂಚ್ಛತ್ಛೆ: । 
ಜರಯೋಪಾತ್ರವೈರೂಪ್ಯೋ ಮರಣಾಭಿಮುಖೋ ಗೃಹೇ 
nu ೧೪ ॥ 
ಆಸ್ರೇ5ವಮತ್ಕ್ಯೋಪನ್ಯಸ್ಥಂ ಗೃಹಪಾಲ ಇವಾಹರನ್‌ । 
ಆಮಯಾವ್ಯಪ್ರದೀಪ್ತಾಗ್ನಿರಲ್ದಾಹಾರೋತ ಲ್ಲಚೇಷ್ಠಿತಃ 


It ೧೫ 1 
ವಾಯುನೋತ್ಯಮತೋತ್ತಾರಃ ಕಫಸಂರುದ್ಧನಾಡಿಕಃ । 
ಕಾಸಶ್ವಾಸಕೃತಾಯಾಸಃ ಕಂಠೇ ಘುರಘುರಾಯತೇ 

1೧೬ I 


ಶಯಾನಃ ಪರಿಶೋಚದ್ಧಿಿ ಪರಿವೀತಃ ಸ್ವಬಂಧುಭಿಃ । 
ವಾಚ್ಯಮಾನೋಇಪಿ ನ ಬ್ರೂತೇ ಕಾಲಪಾಶವಶಂ ಗತಃ 

॥ ೧೭॥ 

ಏವಂ ಕುಟುಂಬಭರಣೇ ವ್ಯಾಪ್ಫತಾತ್ಕಾಜಿತೇಂದ್ರಿಯಃ | 
ಮ್ರಿಯತೇ ರುದತಾಂ ಸ್ವಾನಾಮುರುವೇದನಯಾಸ್ತಧೀಃ 

wu ೧೮ ॥ 

ಯಮದೂತೌ ತದಾ ಪ್ರಾಪೌ ಭೀಮೌ ಸರಭಸೇಕ್ಷಣೌ । 
ಸ ದೃಷ್ಟ್ವಾ ತ್ರಸ್ತಹೃದಯಃ ಶಕೃನ್ಯೂತ್ರಂ ವಿಮುಂಚತಿ 

॥೧೯॥ 

ಯಾತನಾದೇಹ ಆವೃತ್ಯ ಪಾಶೈರ್ಬದ್ದಾ ಗಲೇ ಬಲಾತ್‌ । 
ನಯತೋ ದೀರ್ಥಮಧ್ವಾನಂ ದಂಡ್ಕಂ ರಾಜಭಟಾ ಯಥಾ 

॥ ೨೦ ॥ 

ತಯೋರ್ನಿರ್ಭಿನ್ನಷೃದಯಸ್ರರ್ಜನೈರ್ಜಾತವೇಪಥು: I 
ಪಥಿ ಶ್ವಭಿರ್ಭಕ್ಯಮಾಣ ಆರತ್ತೋತಘಂ ಸ್ವಮನುಸ್ಥರನ್‌ 


u ೨೧ ॥ 
ಕ್ದುತ್ರಟ್ಬರೀತೋಶಠರ್ಕದವಾನಲಾನಿಲೈಃ 
ಸಂತಪ್ಯಮಾನಃ ಪಥಿ ತಪ್ಪವಾಲುಕೇ I 
ಕೃಚ್ಛೇಣ ಪೃಷ್ಠೇ ಕಶಯಾ ಚ ತಾಡಿತ- 
॥ ೨೨ ॥ 


ಶಲತ್ಸಶಕೋತಪಿ ನಿರಾಶ್ರಮೋದಕೇ 
ಚ ಕ 


[1739112 A 


ಪದೇ-ಪದೇ ಪ್ರಯತ್ನಪಟ್ಟರೂ ಇವನ ಜೀವನವು ನಡೆಯ 
ದಿದ್ದರೆ ಅವನು ಲೋಭವಶದಿಂದ ಧೈರ್ಯಗೆಟ್ಟು ಮತ್ತೊಬ್ಬರ 
ಹಣವನ್ನು ಕಸಿದುಕೊಳ್ಳಲು ಆಸೆಪಡುವನು. ॥ ೧೧ ॥ ದುರದೃಷ್ಟ 
ದಿಂದ ತನ್ನಯಾವ ಪ್ರಯತ್ನವೂ ಈಡೇರದಿದ್ದರೆ, ಆ ಮೂರ್ಯನು 
ಬಡತನದಿಂದ ಕುಟುಂಬವನ್ನು ಸಾಕಿ-ಸಲಹಲು ಅಸಮರ್ಥ 
ನಾದಾಗ ಅತಿದೈನ್ಯದಿಂದ ಚಿಂತಾತುರನಾಗಿ ನಿಟ್ಟುಸಿರುಬಿಡಲು 
ತೊಡಗುವನು. ॥ ೧೨ ॥ 

ಈತನು ತಮ್ಮನ್ನು ಸಾಕಿ-ಸಲಹಲು ಅಸಮರ್ಥನೆಂದು ತಿಳಿದು 
ಪ್ನೀ-ಪುತ್ರಾದಿಗಳು - ಲೋಬಿಯಾದ ರೈತನು ಮುದಿಯಾದ 
ಎತ್ತನ್ನು ಉಪೇಕ್ಟಿಸುವಂತೆ - ಇವನನ್ನು ಮೊದಲಿನಂತೆ ಆದರಿಸದೆ 
ಉಪೇಕಿಸುತ್ತಾರೆ. ॥ ೧೩ ॥ ಆದರೂ ಇವನಿಗೆ ಸಂಸಾರದಲ್ಲಿ 
ವೈರಾಗ್ಯ ಉಂಟಾಗುವುದಿಲ್ಲ ಈತನು ಹಿಂದೆ ಯಾರನ್ನು ಸಾಕಿ 
ದ್ವನೋ, ಅವರೇ ಈಗ ಈತನನ್ನು ಸಾಕುವರು. ಮುಪ್ಪಿನ ಕಾರಣ 
ದಿಂದ ಇವನ ರೂಪವು ವಿಕಾರಹೊಂದುವುದು. ಶರೀರವು ರೋಗ 
ಗ್ರಸ್ತವಾಗುವುದು. ಜಠರಾಗ್ನಿಯು ಮಂದವಾಗುತ್ತದೆ. ಆಹಾರ 
ಮತ್ತು ಪುರುಷಾರ್ಥವೆರಡೂ ಕಡಿಮೆಯಾಗುವುದು. ಅವನು 
ಮರಣೋನ್ಮುಖವಾಗಿ ಮನೆಯಲ್ಲಿ ಬಿದ್ದುಕೊಂಡಿದ್ದು ಹೆಂಡಿರು - 
ಮಕ್ಕಳೇ ಮುಂತಾದವರು ತಿರಸ್ಕಾರಪೂರ್ವಕವಾಗಿ ಕೊಡುವ 
ಚೂರು-ಪಾರನ್ನು ತಿನ್ನುತ್ತಾ ನಾಯಿಯಂತೆ ಜೀವನವನ್ನು ಕಳೆ 
ಯುವನು. ॥ ೧೪-೧೫ ॥ ಸಾವಿನ ಸಮಯವು ಸಮೀಪಿಸಿದಾಗ 
ಮೇಲುಸಿರು ಬಂದದ್ದರಿಂದ ಈತನ ಕಣ್ಣಾಲಿಗಳು ಮೇಲೇಳುವವು. 
ಉಸಿರಾಟದ ಚೀಲಗಳು ಕಫದಿಂದ ಕಟ್ಟಿಹೋಗುವವು. 
ಕೆಮ್ಮುವುದಕ್ಕೂ ಉಸಿರಾಟಕ್ಕೂ ತುಂಬಾ ಕಷ್ಟವಾಗುವುದು. ಕಫವು 
ಹೆಚ್ಚುವುದರಿಂದ ಗಂಟಲು ಗುರುಗುಟ್ಟತೊಡಗುವುದು. ॥ O೬ 
ಹಾಗೆ ಬಿದ್ದುಕೊಂಡಿರುವ ಈತನ ಸುತ್ತಲೂ ದುಃಖಪೀಡಿತರಾದ 
ನೆಂಟರಿಷ್ಟರು. ನೆರೆಯುವರು. ಆದರೆ ಮೃತ್ಯುಪಾಶಕ್ಕೆ ಸಿಲುಕಿ 
ಕೊಂಡಿರುವುದರಿಂದ ಅವರು ಕರೆದರೂ ಈತನು ಮಾತನಾಡ 
ಲಾರನು. ॥ ೧೭ ॥ 

ಹೀಗೆ ಇಂದ್ರಿಯಗಳನ್ನು ಜಯಿಸದೆ ನಿರಂತರವಾಗಿ ಕುಟುಂಬ 
ಪೋಷಣೆಯಲ್ಲೇ ಆಸಕ್ತನಾಗಿರುವ ಆ ಮೂಢನಾದ ಮನುಷ್ಯನು 
ಅಳುತ್ತಾ, ಗೋಳಾಡುವ ಸ್ವಜನರ ನಡುವೆ ಅತ್ಯಂತ ವೇದನೆ 
ಯಿಂದ ಪ್ರಜ್ಞೆತೃಪ್ಪಿ ಮರಣವನ್ನಪ್ಪುವನು. ॥ ೧೮ ॥ 

ಆ ಸಮಯದಲ್ಲಿ ತನ್ನನ್ನು ಎಳೆದೊಯ್ಯಲು ಬಂದ ಅತಿ 
ಭಯಂಕರರಾದ ಸಿಟ್ಟೇರಿದ ಕಣ್ಣುಗಳುಳ್ಳ ಇಬ್ಬರು ಯಮದೂತ 
ರನು ಕಂಡು ಭಯದಿಂದ ಮಲ-ಮೂತ್ರಗಳನ್ನು ವಿಸರ್ಜಿಸು 
ವನು. ॥ ೧೯ ॥ ಆ ಯಮದೂತರು ಅವನಿಗೆ ಯಾತನಾದೇಹ 
ದೊಳಕ್ಕೆ ಹಾಕಿ ರಾಜಭಟರು ಅಪರಾಧಿಯನ್ನು ಎಳೆದೊಯ್ಯುವಂತೆ 
_ ಕೊರಳಿಗೆ ಪಾಶವನು ಹಾಕಿ ಬಲವಂತವಾಗಿ ಯಮಲೋಕದ 
ದೂರಯಾತ್ರಿಕನನ್ನಾಗಿ ಎಳೆದುಕೊಂಡು ಹೋಗುವರು. ॥ ೨೦ ॥ 
ಅವರ ಬೆದರಿಕೆಯಿಂದ ಆತನ ಹೃದಯವು ಒಡೆದು, ದೇಹವು 
ನಡುಗತೊಡಗುವುದು. ದಾರಿಯಲ್ಲಿ ನಾಯಿಗಳು ಆತನನ್ನು ಕಚ್ಚಿ 
ತಿನ್ನುವರು. ಆಗ ಆತನು ತನ್ನ ಪಾಪಗಳನ್ನು ನೆನೆಯುತ್ತಾ 
ಕಳವಳದಿಂದ ಬಸವಳಿಯುವನು. ॥ ೨೧॥ 


334 


ತತ್ರ ತತ್ರ ಪತನ್‌ ಶ್ರಾಂತೋ ಮೂರ್ಚ್ಚಿತಃ ಪುನರುತ್ಥಿತಃ । 
ಪಥಾ ಪಾಪೀಯಸಾ ನೀತಸ್ತ್ರರಸಾ ಯಮಸಾದನಮ್‌ 
1 ೨೩ ॥ 


ಯೋಜನಾನಾಂ ಸಹಸ್ರಾಣಿ ನವತಿಂ ನವ ಚಾಧ್ದನಃ । 
ತ್ರಿಭಿರ್ಮುಹೂರ್ತೈದರ್ದ್ವಾಭ್ಯಾಂ ವಾ ನೀತಃ ಪ್ರಾಪ್ನೋತಿ ಯಾತನಾ: 
i ॥| 2೪ 


ಆದೀಪನಂ ಸ್ವಗಾತ್ರಾಣಾಂ ವೇಷ್ಟಯಿತ್ಹೋಲ್ಫುಕಾದಿಭಿಃ । 
ಆತ್ಮಮಾಂಸಾದನಂ ಕ್ಲಾಸಿ ಸ್ಪಕ್ಪತ್ರಂ ಪರತೋಪಪಿ ವಾ 


u ೨೫ 1 
ಜೀವತಶ್ಥಾಂತ್ರಾಭ್ಯುದ್ಧಾರಃ ಶೃಗೃಧೈೈರ್ಯಮಸಾದನೇ । 
ಸರ್ಪವೃಶ್ಚಿಕದಂಶಾದ್ಶೈರ್ದಶದ್ಧಿಶ್ಚಾತ್ಮವೈಶಸಮ್‌ 

1 ೨೬ ॥ 


ಕೃಂತನಂ ಚಾವಯವಶೋ ಗಜಾದಿಭ್ಯೋ ಭಿದಾಪನಮ್‌ । 
ಪಾತನಂ ಗಿರಿಶೃಂಗೇಭ್ಯೋ ರೋಧನಂ ಚಾಂಬುಗರ್ತಯೋಃ 
12೯ ॥ 


ಯಾಸ್ತಾಮಿಸ್ರಾಂಧತಾಮಿಸ್ರಾ ರೌರವಾದ್ಯಾಶ್ಚ ಯಾತನಾಃ | 
ಭುಂಕ್ರೇ ನರೋ ವಾ ನಾರೀ ವಾ ಮಿಥಃ ಸಂಗೇನ ನಿರ್ಮಿತಾಃ 
॥ ೨೮॥ 


ಅತ್ಸೈವ ನರಕ: ಸ್ವರ್ಗ ಇತಿ ಮಾತಃ ಪ್ರಚಕ್ಷತೇ। 
ಯಾ ಯಾತನಾ ವೈ ನಾರಕ್ಕಸ್ತಾ ಇಹಾಪ್ಯಪಲಕಿತಾಃ 
॥ ೨೯॥ 


ಏವಂ ಕುಟುಂಬಂ ಬಿಭ್ರಾಣ ಉದರಂಭರ ಏವ ವಾ। 
ವಿಸೃಜ್ಛೇಹೋಭಯಂ ಪ್ರೇತ್ಯ ಭುಂಕ್ಸೇ ತತ್ನಲಮೀದೃಶಮ್‌ 
1೩೦॥॥ 


ಏಕಃ ಪ್ರಪದ್ಯತೇ ಧ್ವಾಂತಂ ಹಿತ್ವೇದಂ ಸ್ಥಕಲೇವರಮ್‌ । 
ಕುಶಲೇತರಪಾಥೇಯೋ ಭೂತದ್ರೋಹೇಣ ಯದ್ಭೃತಮ್‌ 
1೩೧ ॥ 


[17391128 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಹಸಿವು-ಬಾಯಾರಿಕೆಗಳಿಂದ ಆತನು ಬಳಲಿ ಬೆಂಡಾಗಿ ಉರಿ 
ಯುತ್ತಿರುವ ಕಾಡ್ಗಿಚ್ಚಿನ ಜ್ವಾಲೆಗಳಿಂದ ಸುಟ್ಟುಹೋಗತೊಡಗು 
ವನು. ಇಂತಹ ಸ್ಥಿತಿಯಲ್ಲಿ ನೀರು-ನೆರಳಿಲ್ಲದ ಕಾದ ಮರಳಿನ 
ದಾರಿಯಲ್ಲಿ ಒಂದು ಹೆಜ್ಜೆಯೂ ಮುಂದಿಡಲು ಶಕ್ತಿಯೂ ಇಲ್ಲ 
ದಿದ್ದಾಗ ಯಮದೂತರು ಬೆನ್ನಿನ ಮೇಲೆ ಚಾವಟಿಗೆಯ ಏಟು 
ಗಳನ್ನು ಕೊಡುತ್ತಿರುತ್ತಾರೆ. ಆಗಲೂ ಅತಿಕಷ್ಟ೦ಿಂದಲಾದರೂ 
ಮುಂದೆ ಹೋಗಲೇಬೇಕಾಗುತ್ತದೆ. ॥ ೨೨ ॥ ಅಲ್ಲಲ್ಲಿ ಬಳಲಿಕೆ 
ಯಿಂದ ಏಳುತ್ತಾ-ಬೀಳುತ್ತಾ ಮೂರ್ಛೆ ಬೀಳುತ್ತಿದ್ದರೂ, ಜ್ಞಾನ 
ಬಂದ ಮೇಲೆ ಮತ್ತೆ ಏಳುತ್ತಾನೆ. ಹೀಗೆ ಅತಿ ದುಖಮಯ ಮಾರ್ಗ 
ದಿಂದ ಅತ್ಯಂತ ಕ್ರೂರ ಯಮದೂತರು ಅವನನ್ನು ಶೀಘ್ರವಾಗಿ 
ಯಮಲೋಕಕ್ಕೆ ಒಯ್ಯುವರು. ॥ ೨೩ ॥ ಯಮಲೋಕದ ದಾರಿಯ 
ಉದ್ದ ತೊಂಬತ್ತೊಂಭತ್ತು ಸಾವಿರ ಯೋಜನಗಳು. ಅಷ್ಟು ದೂರದ 
ದಾರಿಯನ್ನು ಕೇವಲ ಎರಡು-ಮೂರು ಮುಹೂರ್ತಗಳಲ್ಲೇ 
ದಾಟಿ ಅವನು ನರಕದಲ್ಲಿ ಬಗೆ-ಬಗೆಯ ಯಾತನೆಗಳನ್ನು ಬೋಗಿ 
ಸುವನು. ॥ ೨೪ ॥ ಅಲ್ಲಿ ಆತನ ದೇಹವನ್ನು ಉರಿಯುತ್ತಿರುವ 
ಕಟ್ಟಿಗೆಗಳೇ ಮುಂತಾದವುಗಳ ನಡುವೆ ಹಾಕಿ ಸುಡಲಾಗುವುದು. 
ಕೆಲವು ಕಡೆ ತನ್ನ ದೇಹವನ್ನು ತಾನೇ ಕತ್ತರಿಸಿಕೊಂಡು ಅಥವಾ 
ಇತರರು ಕತ್ತರಿಸಿದ ತನ್ನ ಮಾಂಸವನ್ನೇ ತಿನ್ನಿಸಲಾಗುತ್ತದೆ. ॥ ೨೫ ॥ 
ಯಮಪುರಿಯ ನಾಯಿಗಳು ಅಥವಾ ಹದ್ದುಗಳು ಜೀವಂತವಾಗಿ 
ರುವಾಗಲೇ ಆತನ ಕರುಳುಗಳನ್ನೂ ಕಚ್ಚಿ ಕೀಳುತ್ತವೆ. ಹಾವು, 
ಚೇಳು, ಸೊಳ್ಳೆ, ಚಿಗುಟ ಮುಂತಾದವುಗಳಿಂದ ಕಚ್ಚಿಸಿ ಹಿಂಸಿಸ 
ಲಾಗುತ್ತದೆ. ॥ ೨೬ ॥ ಆತನ ಶರೀರವನ್ನು ತುಂಡು-ತುಂಡಾಗಿ 
ಕತ್ತರಿಸಲಾಗುತ್ತದೆ. ಆನೆಯ ಕಾಲಿನಿಂದ ತುಳಿಸಲಾಗುವುದು. 
ಪರ್ವತಶಿಖರದಿಂದ ತಳ್ಳಲಾಗುತ್ತದೆ. ನೀರಿನಲ್ಲಿ ಅಥವಾ ಹೊಂಡ 
ದಲ್ಲಿ ಹಾಕಿ ಮುಚ್ಚಲಾಗುತ್ತದೆ. ॥ ೨೭ ॥ ಇವೆಲ್ಲ ಯಾತನೆಗಳನ್ನೂ 
ಹಾಗೂ ಇದೇ ರೀತಿಯಲ್ಲಿ ತಾಮಿಸ್ರ, ಅಂಧತಾಮಿಸ್ರ, ರೌರವ 
ಗಳೇ ಮುಂತಾದ ನರಕಗಳ ಇನ್ನೂ ಅನೇಕ ಯಾತನೆಗಳನ್ನು 
ಜೀವಿಯು ಹೆಂಗಸರಾಗಲೀ, ಗಂಡಸರಾಗಲಿ ಪರಸ್ಪರ ದುಷ್ಠವಾದ 
ಸಂಸರ್ಗದಿಂದ ಉಂಟಾದ ಪಾಪಗಳ ಫಲವಾಗಿ ಅನುಭವಿಸ 
ಬೇಕಾಗುತ್ತವೆ. ॥ ೨೮ ॥ ತಾಯೇ | ಸ್ವರ್ಗ ಮತ್ತು ನರಕಗಳಾದರೋ 
ಇದೇ ಭೂಲೋಕದಲ್ಲಿವೆ ಎಂದು ಕೆಲವರು ಹೆಳುತ್ತಾರೆ. ಏಕೆಂದರೆ, 
ನರಕದ ಯಾತನೆಗಳನ್ನು ಇಲ್ಲಿಯೂ ನೋಡಲಾಗುತ್ತದೆ. ॥ ೨೯ ॥ 

ಈ ವಿಧವಾಗಿ ಅನೇಕ ಕಷ್ಟಗಳನ್ನು ಭೋಗಿಸುತ್ತಾ ತಮ್ಮ ಕುಟುಂಬ 
ವನ್ನೇ ಸಾಕುತ್ತಾ ಅಥವಾ ಕೇವಲ ತನ್ನ ಹೊಟ್ಟೆಯನ್ನೇ ತುಂಬಿಸಿ 
ಕೊಳ್ಳುವ ಮನುಷ್ಯನು ಆ ಕುಟುಂಬವನ್ನು ಮತ್ತು ಶರೀರವನ್ನು 
ಎರಡನ್ನೂ ಇಲ್ಲಿಯೇ ಬಿಟ್ಟು ತಾನು ಮಾಡಿದ ಪಾಪಗಳ ಫಲವನ್ನು 
ಸತ್ತನಂತರ ಭೋಗಿಸಬೇಕಾಗುತ್ತದೆ. ॥ ೩೦ ॥ ತನ್ನ ಶರೀರವನ್ನು 
ಇಲ್ಲಿಯೇ ಬಿಟ್ಟು ಪ್ರಾಣಿಗಳಿಗೆ ದ್ರೋಹವನ್ನೆಸಗಿ ಸಂಗ್ರಹಿಸಿದ ಪಾಪ 
ರೂಪವಾದ ಬುತ್ತಿಯನ್ನು ಮಾತ್ರ ತೆಗೆದುಕೊಂಡು ಒಬ್ಬಂಟಗನಾಗಿ 
ನರಕಕ್ಕೆ ಹೋಗುತ್ತಾನೆ. ॥ ೩೧ ॥ ತನ್ನ ಕುಟುಂಬದ ಹೊಟ್ಟೆಹೊರೆ 
ಯಲು ತಾನು ಮಾಡಿದ ಅನ್ಯಾಯದ ಫಲವನ್ನು ಅವನು ತಾನೇ 
ಅನುಭವಿಸಬೇಕಾಗುವುದು. ದೈವದಿಂದ ನಿರ್ದಿಷ್ಟವಾದ ಆ ಪಾಪ 


31 ಅಧ್ಯಾಯ] 


ತೃತೀಯ ಸೃಂಧ 


335 


ದೈವೇನಾಸಾದಿತಂ ತಸ್ಯ ಶಮಲಂ ನಿರಯೇ ಪುಮಾನ್‌ । 
ಭುಂಕ್ರೇ ಕುಟುಂಬಪೋಷಸ್ಯ ಹೃತವಿತ್ತ ಇವಾತುರಃ 
1೩೨ ॥ 
ಕೇವಲೇನ ಹ್ಯಧರ್ಮೇಣ ಕುಟುಂಬಭರಣೋತ್ಸುಕ: | 
ಯಾತಿ ಜೀವೋರ5ಂಧತಾಮಿಸ್ರಂ ಚರಮಂ ತಮಸಃ ಪದಮ್‌ 
೩೩ ॥ 
ಅಧಸ್ತಾನ್ನರಲೋಕಸ್ಯ  ಯಾವತೀರ್ಯಾತನಾದಯಃ । 
ಕ್ರಮಶಃ ಸಮನುಕ್ರಮ್ಯ ಪುನರತ್ರಾವ್ರಜೇಚ್ಛುಚಿ: 
1೩೪ ॥ 


ಗಳ ಫಲವನ್ನು ಆತನು ನರಕದಲ್ಲಿ ಭೋಗಿಸುತ್ತಾನೆ. ತನ್ನ ಸರ್ವಸ್ವವೂ 
ಕೊಳ್ಳೆಹೋಯಿತೋ ಎಂಬಂತೆ ಕಳವಳಕ್ಕೆ ಈಡಾಗುವನು. 
॥ ೩೨ ॥ ಕೇವಲ ಅಧರ್ಮದಿಂದಲೇ ಕುಟುಂಬವನ್ನು ಸಾಕುವುದ 
ರಲ್ಲೇ ಆಸಕ್ತನಾಗಿರುವ ಜೀವಿಯು ಅಂಧತಾಮಿಸ್ರ ನರಕಕ್ಕೆ 
ಹೋಗುತ್ತಾನೆ. ಅದು ಎಲ್ಲ ನರಕಗಳಲ್ಲಿಯೂ ಚರಮಸೀಮೆಯ 
ಕಷ್ಟಪ್ರದಸ್ಥಾನವಾಗಿದೆ. ॥ ೩೩ 1 ಮನುಷ್ಯಜನ್ಮವನ್ನು ಪಡೆಯುವ 
ಮೊದಲು ನರಿ-ನಾಯಿಗಳೇ ಮುಂತಾದ ಯೋನಿಗಳಲ್ಲಿ ಇರುವ 
ಕಷ್ಟಗಳೆಲ್ಲವನ್ನು ಕ್ರಮವಾಗಿ ಅನುಭವಿಸಿ ಶುದ್ಧವಾಗಿ ಮತ್ತೆ ಮನುಷ್ಯ 
ಯೋನಿಯಲ್ಲಿ ಹುಟ್ಟುವನು. ॥ ೩೪ ॥ 


ಮೂವತ್ತನೆಯ ಅಧ್ಯಾಯವು ಮುಗಿಯಿತು. ॥ ೩೦ / 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಮಂಧೇ 
ಕಾಪಿಲೇಯೋಪಾಖ್ಯಾನೇ ಕರ್ಮವಿಪಾಕೋ ನಾಮ ತ್ರಿಂಶೋ5ಧ್ಯಾಯಃ॥ ೩೦ ॥ 


ರಾಯಸ ಪ್ರ SEN — 
ಮೂವತ್ತೊಂದನೆಯ ಅಧ್ಯಾಯ 
ಗರ್ಭಸ್ಥ! ಜೀವಿಯ ಬೆಳವಣಿಗೆ 


ಶ್ರೀಭಗವಾನುವಾಚ 


ಕರ್ಮಣಾ ದೈವನೇತ್ರೇಣ ಜಂತುರ್ದೇಹೋಪಪತ್ತಯೇ । 
ಸ್ತ್ರಿಯಾ: ಪ್ರವಿಷ್ಟ ಉದರಂ ಪುಂಸೋ ರೇತಃಕಣಾಶ್ರಯಃ 
HO 


ಕಲಲಂ ತ್ವೇಕರಾತ್ರೇಣ ಪಂಚರಾತ್ರೇಣ ಬುದ್ದುದಮ್‌ । 
ದಶಾಹೇನ ತು ಕರ್ಕಂಧೂ: ಪೇಶ್ವಂಡಂ ವಾ ತತಃ ಪರಮ್‌ 
॥1೨॥ 


ಮಾಸೇನ ತು ಶಿರೋ ದ್ವಾಭ್ಯಾಂ ಬಾಹ್ಹಂಘ್ರ್ಯಾದ್ಯಂಗವಿಗ್ರಹಃ । 


ನಖಲೋಮಾಸ್ತಿ ಚರ್ಮಾಣಿ ಲಿಂಗಚ್ಛಿದ್ರೋದ್ಧವಸ್ತಿಬಿ: 
nan 


ಚತುರ್ಭಿರ್ಧಾತವಃ ಸಪ್ತ ಪಂಚಭಿಃ ಕುತ್ರ ಡುದ್ಧವಃ | 
ಷಡ್ಡಿರ್ಜರಾಯುಣಾ ವೀತಃ ಕುಕ್ನ ಭ್ರಾಮೃತಿ ದಕ್ಷಿಣೇ 
aT 


ಮಾತುರ್ಜಗ್ಗಾನ್ನಪಾನಾದ್ಯೆ ರೇಧದ್ದಾತುರಸಮ್ಮತೇ I 
ಶೇತೇ ವಿಣ್ಣೂತ್ರಯೋರ್ಗರ್ತೇ ಸ ಜಂತುರ್ಜಂತುಸಂಭವೇ 
TEN 


[17391120 


ಶ್ರೀಕಪಿಲಭಗವಂತನು ಹೇಳುತ್ತಾನೆ - ಅಮ್ಮಾ! ಜೀವಿಯು 
ಮನುಷ್ಯ ದೇಹವನ್ನು ಪಡೆಯಬೇಕಾದಾಗ ಅವನು ಭಗವಂತನ 
ಪ್ರೇರಣೆಯಿಂದ, ತನ್ನ ಹಿಂದಿನ ಕರ್ಮಾನುಸಾರವಾಗಿ - ಪುರುಷನ 
ವೀರ್ಯಕಣದ ಮೂಲಕ ಸ್ತ್ರೀಯ ಗರ್ಭಾಶಯವನ್ನು ಪ್ರವೇಶಿಸು 
ವನು. ॥ ೧॥ ಅಲ್ಲಿ ಒಂದು ರಾತ್ರಿಯಲ್ಲಿ ಸ್ವ್ರೀಯ ರಜಸಿನಲ್ಲಿ 
ಕಲೆತು "ಕಲಲ' ಎಂಬ ರೂಪವನ್ನು ತಾಳುವನು. ಐದು ರಾತ್ರಿಗಳಲ್ಲಿ 
ಬುದ್ದುದನಾಗಿ, ಹತ್ತು ದಿನಗಳಲ್ಲಿ ಬೋರೆಯ ಹಣ್ಣಿನಂತೆ ಸ್ವಲ್ಪ 
ಗಟ್ಟಿಯಾಗುವನು. ಅನಂತರ ಮಾಂಸದ ಮುದ್ದೆಯ ಅಥವಾ 
ಮೊಟ್ಟೆಯ ಆಕಾರವನ್ನು ತಳೆಯುವನು. ॥ ೨ ॥ ಒಂದು ತಿಂಗಳಲ್ಲಿ 
ಅದರಲ್ಲೇ ಅವನ ತಲೆಯು ಏರ್ಪಡುವುದು. ಎರಡು ತಿಂಗಳು 
ಗಳಲ್ಲಿ ಕೈ, ಕಾಲು ಮುಂತಾದ ಅವಯವಗಳ ವಿಭಾಗವಾಗುತ್ತದೆ. 
ಮೂರು ತಿಂಗಳಲ್ಲಿ ಉಗುರು, ರೋಮ, ಎಲುಬು, ಚರ್ಮ,. 
ಹೆಣ್ಣು-ಗಂಡು ಸೂಚಿಸುವ ಚಿಹ್ನೆ ಹಾಗೂ ಇತರ ಛಿದ್ರಗಳು 
ಉತ್ಪನ್ನವಾಗುತ್ತವೆ. ॥ ೩ ॥ ನಾಲ್ಕು ತಿಂಗಳುಗಳಲ್ಲಿ ಮಾಂಸವೇ 
ಮುಂತಾದ ಏಳು ಧಾತುಗಳೂ ಉಂಟಾಗುವವು. ಐದನೆಯ 
ತಿಂಗಳಲ್ಲಿ ಹಸಿವು-ಬಾಯಾರಿಕೆಗಳು ಆಗತೊಡಗುತ್ತವೆ. ಆರನೆಯ 
ತಿಂಗಳಿನಲ್ಲಿ ಅದು ಗರ್ಭದ ಚೀಲದಿಂದ ಆವರಿಸಲ್ಪಟ್ಟು ಗರ್ಭ 
ಕೋಶದ ಬಲಭಾಗದಲ್ಲಿತಿರುಗುವುದು. ॥ ೪ ॥ ಆಗ ತಾಯಿಯು 
ತಿಂದಿರುವ ಅನ್ನ-ನೀರುಗಳಿಂದ ಅದರ ಎಲ್ಲ ಧಾತುಗಳು ಪುಷ್ಪ 
ವಾಗತೊಡಗುವವು. ಹಾಗೆಯೇ ಅದು ಕ್ರಿಮಿ, ಕೀಟ ಮುಂತಾದ 
ಜಂತುಗಳಿಗೆ ಉತ್ಪತ್ರಿಸ್ಥಾನವಾದ ಮಲ-ಮೂತ್ರಗಳ ಹಳ್ಳದಲ್ಲಿ 
ಬಿದ್ದುಕೊಂಡಿರುವುದು. IN 


336 


ಕೃಮಿಭಿಃ ಕ್ಷತಸರ್ವಾಂಗಃ ಸೌಕುಮಾರ್ಯಾತೃತಿಕ್ಷಣಮ್‌ | 
ಮೂರ್ಚ್ಚಾಮಾಪ್ಲೋತುರುಕ್ಷೇಶಸ್ತತ್ರ ಹ ಕ್ಲುಧಿತೈರ್ಮುಹುಃ 


Wt 
ಕಟುತೀಕ್ಟೋಷ್ನಲವಣರೂಕ್ಟಾಮ್ಸಾದಿಭಿರುಲ್ಬಣೈ: | 
ಮಾತೃಭುಕ್ರೈರುಪಸ್ಥ ಕೃಷ್ಣ ಸರ್ವಾಂಗೋತ್ಠಿತವೇದನಃ 

un 


ಉಲ್ಲೇನ ಸಂವೃತಸ್ಪಸ್ಥಿನ್ನಂತ್ರೈಶ್ವ ಬಹಿರಾವೃತಃ 1 
ಆಸ್ತೇ ಕೃತ್ವಾ ಶಿರಃ ಕುಕ್ಸೌ ಭುಗ್ಗಪೃಷ್ಠಶಿರೋಧರ: 
॥॥ ೮ ॥ 


ಅಕಲ್ಪ ಸ್ವಾಂಗಚೇಷ್ಟಾಯಾಂ ಶಕುಂತ ಇವ ಪಂಜರೇ | 

ತತ್ರ ಲಬ್ಧ ಸ್ಮೃತಿರ್ದೆವಾತ್ಕರ್ಮ ಜನ್ಮಶತೋದ್ಧವಮ್‌ । 

ಸ್ವರಂದೀರ್ಫ್ಥಮನುಚ್ಛಾಸಂ ಶರ್ಮ ಕಿಂ ನಾಮ ವಿಂದತೇ 
IF 


ಆರಭ್ಯ ಸಪ್ಪಮಾನ್ಸಾನಾಲ್ಲಬ್ದ ಬೋಧೋತಪಿ ವೇಷಿತಃ | 
ನೈಕತ್ರಾಸ್ತೇ ಸೂತಿವಾತೈರ್ವಿಷ್ಠಾಭೂರಿವ ಸೋದರಃ 
॥೧೦॥ 


ನಾಥಮಾನ ಖುಷಿರ್ಭೀತಃ ಸಪ್ತವಧ್ರಿಃ ಕೃತಾಂಜಲಿಃ । 
ಸುವೀತ ತಂ ವಿಕ್ಷವಯಾ ವಾಚಾ ಯೇನೋದರೇತರ್ಪಿತಃ 
॥ ೧೧॥ 


ಜಂತುರುವಾಚ 


ತಸ್ಕೋಪಸನ್ನಮವಿತುಂ ಜಗದಿಚ್ಛಯಾತ್ತ- 
ನಾನಾತನೋರ್ಭುವಿ ಚಲಚ್ಚರಣಾರವಿಂದಮ್‌ । 
ಸೋನಹಂವ್ರಜಾಮಿಶರಣಂಹೃಬತೋಭಯಂವೇ 
ಯೇನೇದೃಶೀ ಗತಿರದರ್ಶ್ಯಸತೋ5ನುರೂಪಾ ॥ ೧೨॥ 


ಯಸ್ತ ಪಿ ಬದ್ಧ ಇವ ಕರ್ಮಭಿರಾವೃತಾತ್ಮಾ 
ಭೂತೇಂದ್ರಿಯಾಶಯಮಯೀಮವಲಂಬ್ಯ ಮಾಯಾಮ್‌ । 

ಆಸ್ತೇ ವಿಶುದ್ಧ ಮವಿಕಾರಮಖಂಡಬೋದಧ- 
ಮಾತಪ್ಯಮಾನಹೃದಯೇ5ವಸಿತಂ ನಮಾಮಿ ॥ ೧೩॥ 


ಯಃ ಪಂಚಭೂತರಚಿತೇ ರಹಿತಃ ಶರೀರೇ- 

ಚ್ಮನ್ನೋ ಯಥೇಂದ್ರಿಯಗುಣಾರ್ಥಚಿದಾತೃ್ಥ ಕೋರಹಮ್‌ ।ಟ 
ತೇನಾವಿಕುಂಠ ಮಹಿಮಾನಮೃಷಿಂ ತಮೇನಂ 

ವಂದೇ ಪರಂ ಪ್ರಕೃತಿಪೂರುಷಯೋಃ ಪುಮಾಂಸಮ್‌॥ ೧೪ ॥ 


(1739112 0 


ಶ್ರೀಮದ್ದಾಗವತ 


[ ಅಧ್ಯಾಯ 31 


ಅದರ ದೇಹವು ತುಂಬಾ ಕೋಮಲವಾಗಿರುವುದರಿಂದ 
ಅಲ್ಲಿಯ ಹಸಿದ ಕ್ರಿಮಿಗಳು ಅದರ ಅಂಗಾಂಗಗಳನ್ನು ಕಚ್ಚುವವು. 
ಆ ಕ್ಲೇಶವನ್ನು ತಾಳಲಾರದೆ ಕ್ಷಣ-ಕ್ಷಣಕ್ಕೂ ಮೂರ್ಛಿತನಾಗು 
ವನು. ॥ ೬ ॥ ತಾಯಿಯು ತಿಂದಿರುವ ಕಹಿ, ಖಾರ, ಒಗರು, 
ಉಪ್ಪು ಹುಳಿ ಮುಂತಾದ ತೀಕ್ಷ್ಣ ಪದಾರ್ಥಗಳ ಸ್ಪರ್ಶದಿಂದ 
ಅದರ ದೇಹಕ್ಕೆಲ್ಲ ಪೀಡೆಯುಂಟಾಗುವುದು. ॥ ೭॥ ಆ ಜೀವಿಯು 
ತಾಯಿಯ ಗರ್ಭಾಶಯದಲ್ಲಿ ಗರ್ಭಚೀಲದಿಂದ ಮುಚ್ಚಲ್ಪಟ್ಟು 
ಕರುಳಬಳ್ಳಿಗಳಿಂದ ಸುತ್ತುವರಿಯಲಡುತ್ತದೆ. ಅದು ಬೆನ್ನನ್ನೂ 
ಕೊರಳನ್ನೂ ಕುಂಡಲಾಕಾರವಾಗಿ ಬಗ್ಗಿಸಿಕೊಂಡು ತಲೆಯು ಹೊಟ್ಟೆ 
ಯಕಡೆಗೆ ವಾಲಿರುತ್ತದೆ. ॥ ೮ ॥ 

ಅದು ಪಂಜರದಲ್ಲಿ ಸೆರೆಸಿಕ್ಕಿದ ಹಕ್ಕಿಯಂತೆ ಪರಾಧೀನವಾಗಿ, 
ತನ್ನ ಅಂಗಾಂಗಗಳನ್ನು ಆಡಿಸುವುದಕ್ಕೂ ಅಸಮರ್ಥವಾಗಿರುತ್ತದೆ. 
ಆಗಲೇ ಅದೃಷ್ಟದ ಪ್ರೇರಣೆಯಿಂದ ಅದಕ್ಕೆ ಸ್ಥರಣಶಕ್ತಿಯು 
ಉಂಟಾಗುತ್ತದೆ. ಆಗ ತನ್ನ ನೂರಾರು ಜನ್ಮಗಳ ಕರ್ಮಗಳು ನೆನ 
ಪಾಗಿ ಪಶ್ಚಾತ್ತಾಪದಿಂದ ನಿಟ್ಟುಸಿರುಬಿಡುತ್ತಾನೆ. ಅಂತಹ ಸ್ಥಿತಿಯಲ್ಲಿ 
ಅದಕ್ಕೆ ನೆಮ್ಮದಿಯಾದರೂ ಹೇಗೆ ತಾನೇ ದೊರೆಯಬಲ್ಲದು ? 
॥ ೯ ॥ ಏಳನೆಯ ತಿಂಗಳು ಪ್ರಾರಂಭವಾದಾಗಿನಿಂದ ಅದಕ್ಕೆ ಜ್ಞಾನ 
ಶಕ್ಕಿಯೂ ಉಂಟಾಗುವುದು. ಆದರೆ ಪ್ರಸೂತಿವಾಯುನಿಂದ 
ಅತ್ತ-ಇತ್ತ ಕದಲಿಸಲ್ಪಡುತ್ತಾ, ಅದೇ ಹೊಟ್ಟೆಯಲ್ಲಿ ಹುಟ್ಟಿಕೊಂಡ 
ಮಲದ ಕ್ರಿಮಿಯಂತೆ ಒಂದೆಡೆಯಲ್ಲಿ ನಿಲ್ಲದೆ ಅಲ್ಲಿಯೇ ಚಲಿಸು 
ತ್ವಿರುತ್ತದೆ. ॥ ೧೦ ॥ ಆಗ ಸಪ್ಪಧಾತುಗಳಿಂದ ಸ್ಥೂಲಶರೀರದಲ್ಲಿ 
ಬಂಧಿತನಾದ ಆ ದೇಹಾತ್ಮದರ್ಶಿ ಜೀವವು ಅತ್ಯಂತ ಭಯಭೀತನಾಗಿ 
ದೀನವಾಣಿಯಿಂದ ಪರಮಾತ್ಮನ ಕೃಪೆಯನ್ನು ಯಾಚಿಸುವುದು. 
ತನ್ನನ್ನು ಆ ತಾಯಿಯ ಗರ್ಭವಾಸಕ್ಕೆ ಸೇರಿಸಿದ ಸ್ವಾಮಿಯನ್ನು ಕೈ 
ಜೋಡಿಸಿಕೊಂಡು ಹೀಗೆ ಸ್ತುತಿಸುವನು. ॥ ೧೧ ॥ 

ಜೀವವು ಹೇಳುತ್ತದೆ - ಪ್ರಭೂ! ನಾನು ತುಂಬಾ ಅಧಮ 
ನಾಗಿರುವೆನು. ಭಗವಂತನು ಕೊಟ್ಟಿರುವ ಈ ಗತಿಯು ನನಗೆ 
ಯೋಗ್ಯವೇ ಆಗಿದೆ. ಅವನು ಶರಣು ಬಂದಿರುವ ನಶ್ವರ ಜಗತ್ತಿನ 
ರಕ್ಷಣೆಗಾಗಿ ಅನೇಕ ವಿಧದ ರೂಪಗಳನ್ನು ಧರಿಸುತ್ತಾನೆ. ಆದ್ದರಿಂದ 
ನಾನು ಕೂಡ ಭೂತಲದಲ್ಲಿ ವಿಚರಣಮಾಡುವ ಅವನ ನಿರ್ಭಯ 
ಚರಣಾರವಿಂದಗಳಲ್ಲಿ ಶರಣಾಗಿರುವೆನು. ॥ ೧೨ ॥ ನಾನು (ಜೀವ) 
ನನ್ನ ಕರ್ಮವಾಸನೆಯಿಂದ ಬಂಧಿತನಾಗಿದ್ದೇನೆ. ಅಲ್ಲದೆ ಭೂತ, 
ಇಂದ್ರಿಯಗಳಿಗೆ ಆಶ್ರಯವಾಗಿರುವ ದೇಹರೂಪಿ ಮಾಯೆಯನ್ನು 
ಆಶ್ರಯಿಸಿದ್ದೇನೆ. ನನ್ನ ಪರಿತಪ್ರ ಹೃದಯದಲ್ಲಿಯೇ ನೀನು ಇದ್ದರೂ 
ನಿನ್ನ ಸ್ವರೂಪವು ಶುದ್ಧವೂ ಅವಿಕಾರಿಯೂ, ಅಖಂಡ ಜ್ಞಾನ 
ಸ್ವರೂಪವೂ ಆಗಿದೆ. ಅಂತಹ ಪರಮಪುರಷನಿಗೆ ನಾನು ನಮಸ್ಕರಿ 
ಸುತ್ತೇನೆ. ॥ ೧೩ ॥ ನಾನು ವಾಸ್ತವವಾಗಿ ಶರೀರಾದಿಗಳಿಂದ ರಹಿತ 
(ಅಸಂಗ)ನಾಗಿದ್ದರೂ ನೋಡಲು ಪಾಂಚಭೌತಿಕ ಶರೀರದಿಂದ 
ಬದ್ಧನಾಗಿದ್ದೇನೆ. ಇದರಿಂದ ಇಂದ್ರಿಯ, ಗುಣ, ಶಬ್ದಾದಿ ವಿಷಯ 
ಮತ್ತು ಚಿದಾಭಾಸ (ಅಹಂಕಾರ) ರೂಪನಾಗಿ ತಿಳಿಯಲ್ಲಡುವೆನು. 
ಆದ್ದರಿಂದ ಈ ಶರೀರಾದಿ ಆವರಣಗಳಿಂದ ಯಾರ ಮಹಿಮೆಯು 
ಮುಚ್ಚಲ್ಪಟ್ಟಿಲ್ಲವೋ, ಆ ಪ್ರಕೃತಿ ಮತ್ತು ಪುರುಷರ ನಿಯಾಮಕನೂ, 
ಸರ್ವಜ್ಞನೂ ಆದ ಪರಮಪುರುಷನನ್ನು ನಾನು ವಂದಿಸು 
ತಿದ್ದೇನೆ. ॥ ೧೪ ॥ 


31 ಅಧ್ಯಾಯ] 


ತೃತೀಯ ಸ್ಕಂಧ 


337 


ಯನ್ಮಾಯಯೋರುಗುಣಕರ್ಮನಿಬಂಧನೇಶಸ್ಮಿನ್‌ 
ಸಾಂಸಾರಿಕೇ ಪಥಿ ಚರಂಸ್ರದಭಿಶ್ರಮೇಣ । 
ನಪ್ಪಸ್ಥೃತಿಃ ಪುನರಯಂ ಪ್ರವೃಣೀತ ಲೋಕಂ 
ಯುಕ್ತ್ಯಾ ಕಯಾ ಮಹದನುಗ್ರಹಮಂತರೇಣ ॥ ೧೫ ॥ 


ಜ್ಞಾನಂ ಯದೇತದದಧಾತೃತಮಃ ಸ ಜೇವ- 
ಸ್ವೈಕಾಲಿಕಂ ಸ್ಥಿರಚರೇಷ್ಟನುವರ್ತಿತಾಂಶಃ | 

ತಂ ಜೀವಕರ್ಮಪದವೀಮನುವರ್ತಮಾನಾ- 
ಸ್ಥಾಪತ್ರಯೋಪಶಮನಾಯ ವಯಂ ಭಜೇಮ ॥ ೧೬॥ 


ದೇಹ್ಯನ್ಯದೇಹವಿವರೇ ಜಠರಾಗ್ನಿನಾಸ್ಫಗ್‌ 
ವಿಣ್ಣೂತ್ರಕೂಪಪತಿತೋ ಭೃಶತಪ್ಪದೇಹಃ । 
ಇಚ್ಛುತೋ ವಿವಸಿತುಂ ಗಣಯನ್ನಮಾಸಾನ್‌ 
ನಿರ್ವಾಸ್ಯತೇ ಕೃಪಣಧೀರ್ಭಗವನ್‌ಕದಾ ನು॥ ೧೭॥ 


ಯೇನೇದೃಶೀಂ ಗತಿಮಸೌ ದಶಮಾಸ್ಯ ಈಶ 

ಸಂಗ್ರಾಹಿತಃ ಪುರುದಯೇನ ಭವಾದೃಶೇನ । 
ಸ್ವೇನೈವ ತುಪ್ಕತು ಕೃತೇನ ಸ ದೀನನಾಥಃ 

ಕೋ ನಾಮ ತತ್ಯಶಿ ವಿನಾಂಜಲಿಮಸ್ಯ ಕುರ್ಯಾತ್‌ ॥ ೧೮ ॥ 


ಪಶ್ಯತ್ಯಯಂ ಧಿಷಣಯಾ ನನು ಸಪ್ತವಧ್ರಿ: 
ಶಾರೀರಕೇ ದಮಶರೀರ್ಯಪರಃ ಸ್ವದೇಹೇ I 
ಯತ ಶೃಷ್ಟಮಾ55ಸಂತಮಹಂ ಪುರುಷಂ ಪುರಾಣಂ 
ಪಶ್ಯೇ ಬಹಿರ್ಸದಿ ಚ ಚೈತ್ಯಮಿವ ಪ್ರತೀತಮ್‌ ॥ ೧೯॥ 


ಸೋಪತಹಂ ವಸನ್ನಪಿ ವಿಭೋ ಬಹುದುಖುವಾಸಂ 
ಗರ್ಭಾನ್ನ ನಿರ್ಜಿಗಮಿಷೇ ಬಹಿರಂಧಕೂಪೇ ಟ 
ಯತ್ರೋಪಯಾತಮುಪಸರ್ಪತಿ ದೇವಮಾಯಾ 
ಮಿಥ್ಯಾಮತಿರ್ಯದನು ಸಂಸ್ಕೃತಿಚಕ್ರಮೇತತ್‌ ॥ ೨೦ ॥ 


ತಸ್ಮಾದಹಂ ವಿಗತವಿಕ್ಚದ ಉದ್ದರಿಷ್ಯ 
ಆತ್ಮಾನಮಾಶು ತಮಸಃ ಸುಹೃದಾತ್ಮನೈವ I 
ಭೂಯೋ ಯಥಾ ವ್ಯಸನಮೇತದನೇಕರಂಧ್ರಂ 
ಮಾ ಮೇ ಭವಿಷ್ಯದುಪಸಾದಿತವಿಷ್ಣುಪಾದಃ ॥ ೨೧॥ 


ಅವನ ಮಾಯೆಯಿಂದಲೇ ತನ್ನ ಸ್ವರೂಪದ ಸ್ಥೃತಿಯು ನಾಶ 
ವಾದ ಕಾರಣ ಈ ಜೀವವು ಅನೇಕ ರೀತಿಯ ಸತ್ತ್ವಾದಿ ಗುಣಗಳ 
ಮತ್ತು ಕರ್ಮಗಳ ಬಂಧನದಿಂದ ಕೂಡಿದ್ದು ಈ ಸಂಸಾರದಲ್ಲಿ 
ಬಗೆ-ಬಗೆಯ ಕಷ್ಟಗಳನ್ನು ಸಹಿಸುತ್ತಾ ಅಲೆಯುತ್ತಿರುವೆನು. 
ಆದ್ದರಿಂದ ಆ ಪರಮಪುರುಷ ಪರಮಾತ್ಮನ ಕೃಪೆಯಿಲ್ಲದೆ ಬೇರೆ 
ಯಾವುದೇ ಯುಕ್ತಿಗಳಿಂದ ನನಗೆ ನನ್ನ ಸ್ವರೂಪದ ಜ್ಞಾನವು 
ಉಟಾಗಲಾರದು. ॥ ೧೫ ॥ ನನಗೆ ಉಂಟಾದ ತೈಕಾಲಿಕ 
ಜ್ಞಾನವೂ ಆತನು ದಯಪಾಲಿಸಿದುದೇ ಆಗಿದೆ. ಆತನಲ್ಲದೆ ಬೇರೆ 
ಯಾರು ತಾನೇ ಇವನ್ನು ಕೊಡಬಲ್ಲರು ? ಸ್ಥಾವರಜಂಗಮರೂಪ 
ವಾದ ಸಮಸ್ತ ಪ್ರಾಣಿಗಳಲ್ಲಿಯೂ ಅವನೊಬ್ಬನೇ ಅಂತರ್ಯಾಮಿ 
ರೂಪವಾದ ಅಂಶದಿಂದ ನೆಲೆಸಿರುವನು. ಆದುದರಿಂದ ಜೀವಿಗಳ 
ಕರ್ಮಮಾರ್ಗವನ್ನು ಅನುಸರಿಸುತ್ತಿರುವ ನಾನು ತ್ರಿವಿಧತಾಪಗಳ 
ಶಮನಕ್ಕಾಗಿ ಆತನನ್ನೇ ಭಜಿಸುತ್ತೇನೆ. ॥ ೧೬ ॥ 

ಓ ಭಗವಂತಾ ! ಈ ದೇಹಧಾರಿಯಾದ ಜೀವನು ಮತ್ತೊಂದು 
(ತಾಯಿಯ) ದೇಹದಲ್ಲಿ ಮಲ-ಮೂತ್ರ, ರಕ್ತ ಇವುಗಳ ಮಡುವಿ 
ನಲ್ಲಿ ಬಿದ್ದಿರುವನು. ಅವಳ ಜಠರಾಗ್ನಿಯಿಂದ ಇವನ ದೇಹವು 
ಸುಡುತ್ತಿದೆ. ಇಲ್ಲಿಂದ ಯಾವಾಗ ಹೊರಬಿದ್ದೇನು ಎಂದು ತಿಂಗಳು 
ಗಳನ್ನು ಎಣಿಸುತ್ತಿರುವನು. ಭಗವಂತಾ! ಈ ದೀನನು ಯಾವಾಗ 
ಇಲ್ಲಿಂದ ಹೊರಬರುವನೋ ತಿಳಿಯದಾಗಿದೆ. ॥ ೧೭॥ ಸ್ವಾಮಿಯೇ । 
ನೀನು ಪರಮದಯಾಳು ಆಗಿರುವೆ. ನಿನ್ನಂತಹ ಉದಾರಿಯಾದ 
ಪ್ರಭುವೇ! ಈ ಹತ್ತುತಿಂಗಳ ಜೀವಕ್ಕೆ ಈ ಉತ್ಕದ್ಧನಾದ ಜ್ಞಾನವನ್ನು 
ಕೊಟ್ಟಿರುವೆ. ಓ ಇರೂ, ನಿನಗೆ ಕೈ ಜೋಡಿಸುತ್ತೇನೆ, 
ಇಷ್ಟರಿಂದಲೇ ಪ್ರ ಸನ್ನನಾಗು. ಏಕೆಂದರೆ, ಇದಲ್ಲದೆ ನೀನು ಮಾಡಿದ 
ಉಪಕಾರವನ್ನು ಬಾಣರ ಹೇಗೆ ತೀರಿಸಬಲ್ಲರು ? ॥ ೧೮ ॥ 

ಪ್ರಭುವೇ! ಪ್ರಪಂಚದ ಈ ಪಶು-ಪಕ್ಷಿ ಮುಂತಾದ ಬೇರೆ 
ಜೀವರಾದರೋ ತಮ್ಮ ಮೂಢ ಬುದ್ದಿಗನುಸಾರವಾಗಿ ತಮ್ಮ ಶರೀರ 
ದಲ್ಲಾಗುವ ಸುಖ-ದುಃಖಾದಿಗಳನ್ನೇ ಅನುಭವಿಸುತ್ತಿರುತ್ತಾರೆ. 
ಆದರೆ ನಾನಾದರೋ ನಿನ್ನ ಕೃಪೆಯಿಂದ ಶಮ-ದಮಾದಿ ಸಾಧನ 
ಸಂಪನ್ನ ಶರೀರದಿಂದ ಕೂಡಿರುವೆನು. ಆದ್ದರಿಂದ ನೀನು 
ಕೊಟ್ಟಿರುವ ವಿವೇಕದಿಂದ ಕೂಡಿದ ಬುದ್ಧಿಯಿಂದ ಪುರಾಣಪುರುಷ 
ನಾದ ನಿನ್ನನ್ನು ನನ್ನ ಶರೀರದ ಹೊರಗೂ, 'ಹೃದಯದ ಒಳಗೂ ಆತ್ಮ 
ಚೆತನ್ನಸ್ವರೂಪದಂತ ಪ್ರತ್ಯಕ್ಷವಾಗಿ ಅನುಭವಿಸುತ್ತಿದ್ದೇನೆ. ॥ ೧೯ ॥ 

ಶ್ರೀಭಗವಂತನೇ ! ಅತ್ಯಂತ ದುಃಖದಿಂದ ತುಂಬಿರುವ ಈ ಗರ್ಭಾ 
ಶಯದಲ್ಲಿ ನಾನು ಬಹು ಕಷ್ಟದಿಂದ ಇದ್ದರೂ, ಇದರಿಂದ ಹೊರ 
ಬಂದು ಸಂಸಾರಮಯವಾದ ಕತ್ತಲೆಯ ಬಾವಿಯಲ್ಲಿ ಬೀಳಲು 
ಖಂಡಿತವಾಗಿ ನನಗೆ ಇಷ್ಟದಿಲ್ಲ ಏಕೆಂದರೆ, ಅಲ್ಲಿಗೆ 'ಹೋಗುವ 

ಜೀವರನ್ನು ನಿನ್ನ ಮಾಯೆಯು ಅವರಿಸಿಬಿಡುತ್ತದೆ. ಇದರಿಂದ 
ಅವನಿಗೆ ಶರೀರದಲ್ಲಿ ಅಹಂ ಬುದ್ಧಿಯು ಉಂಟಾಗುತ್ತದೆ ಹಾಗೂ 
ಅದರ ಪರಿಣಾಮದಿಂದ : ಪುನಃ ಅ ಸಂಸಾರಚಕ್ತದಲ್ಲೇ ಬೀಳ 
ಬೇಕಾಗುತ್ತದೆ. ॥ ೨೦ ॥ ಆದ್ದರಿಂದ ನಾನು ಕಳವಳವನ್ನು ಬಿಟ್ಟು 
ಹೃದಯದಲ್ಲಿ ಭಗವಾನ್‌ ಶ್ರೀವಿಷ್ಣುವಿನ ಚರಣಗಳನ್ನು ನೆಲೆಗೊಳಿಸಿ 
ಕೊಂಡು, ತನ್ನ ಬುದ್ದಿಯ ಸಹಾಯದಿಂದಲೇ ತನ್ನನ್ನು ಬಹು 
ಬೇಗನೇ ಈ ಸಂಸಾರಸಮುದ್ರದಿಂದ « ಉದ್ಭರಿಸಿಕೊಳ್ಳುವನು. ಅದ 


338 


ಕಪಿಲ ಉವಾಚ 


ಏವಂ ಕೃತಮತಿರ್ಗರ್ಭೇ ದಶಮಾಸ್ಯ: ಸ್ತುವನ್ನಷಿಃ | 
ಸದ್ಯಃ ಕ್ಲಿಪತ್ಯವಾಚೀನಂ ಪ್ರಸೂತ್ಯೈ ಸೂತಿಮಾರುತಃ 
॥ ೨೨ ॥ 


ತೇನಾವಸೃಷ್ಟ ಸಹಸಾ ಕೃತ್ವಾವಾಕ್ಕಿರ ಆತುರಃ 1 
ವಿನಿಷ್ಠಾಮತಿ 'ಕೃಚ್ಛೇಣ ನಿರುಚ್ಛಾ ಹೋ ಹತಸ್ಥ ತಿ 
1 ೨೩ ॥ 


ಪತಿತೋ ಭುವೃಸ್ಥಜೂತ್ರೇ ವಿಷ್ಠಾಭೂರಿವ ಚೇಷ್ಟತೇ । 
ರೋರೂಯತಿ ಗತೇ ಜ್ಞಾನೇ ವಿಪರೀತಾಂ ಗತಿಂ ಗತಃ 
॥ ೨೪ ॥ 


ಪರಚ್ಛಂದಂ ನ ವಿದುಷಾ ಪುಷ್ಕಮಾಣೋ ಜನೇನ ಸಃ । 
ಅನಭಿಪ್ರೇತಮಾಪನ್ನಃ ಪ್ರತ್ಯಾಖ್ಯಾತುಮನೀಶ್ಚರಃ 
u ೨೫ ॥ 


ಶಾಯಿತೋ5ಶುಚಿಪರ್ಯಂಕೇ ಜಂತುಃ ಸ್ಟೇದಜದೂಷಿತೇ I 
ನೇಶಃ ಕಂಡೂ ಯನೇತಂಗಾನಾಮಾಸನೋತ್ಸಾನಚೇಷ್ಠನೇ 
॥| 2೬ 1 


ತುದಂತ್ಯಾಮತ್ವಚಂ ದಂಶಾಃ ಮಶಕಾ ಮತ್ಕುಣಾದಯಃ I 
ರುದಂತಂ ವಿಗತಜ್ಞಾನಂ ಕೃಮಯ: ಕೃಮಿಕಂ ಯಥಾ 
11೨೭ ॥ 


ಇತ್ಯೇವಂ ಶೈಶವಂ ಭುಕ್ತ್ವಾ ದುಃಖಂ ಪೌಗಂಡಮೇವ ಚ । 
ಅಲಬ್ದಾ ಭೀಪ್ಲಿತೋಠ ಜಾ ್ಲವಾದಿದ್ದಮನ್ನು: ಶುಚಾರ್ಪಿತಃ 
॥ ೨೮ ॥ 


ಸಹ ದೇಹೇನ ಮಾನೇನ ವರ್ಧಮಾನೇನ ಮನ್ಯುನಾ । 
ಕರೋತಿ ವಿಗ್ರಹಂ ಕಾಮೀ ಕಾಮಿಷ್ಣಂತಾಯ ಚಾತ್ಮನಃ 
॥ ೨೯ ॥ 


ಭೂತ: ಪಂಚಭಿರಾರಬ್ಬೇ ದೇಹೇ ದೇಷ್ಯ ಬುಧೋತಸಕ್ಕತ್‌ । 
ಅಹಂ ಮಮೇತೃಸದ್ದಾಹಃ ಕರೋತಿ ಕುಮತಿರ್ಮತಿಮ್‌ 
I ೩೦ ॥ 


ತದರ್ಥಂ ಕುರುತೇ ಕರ್ಮ ಯದ್ದದ್ಧೋ ಯಾತಿ ಸಂಸ್ಕೃತಿಮ್‌ I 
ಯೋತನುಯಾತಿ ದದತ್ಕೇಶಮವಿದ್ಯಾಕರ್ಮಬಂಧನಃ 
1೩೧ 


ಶ್ರೀಮದ್ಭಾಗವತ 


[ ಅಧ್ಯಾಯ 31 


ರಿಂದ ಅನೇಕ ಪ್ರಕಾರದ ದೋಷಗಳಿಂದ ಕೂಡಿದ ಈ ಸಂಸಾರದ 
ದುಃಖವು ನನಗೆ ಪುನಃ ದೊರಕದಿರಲಿ. ॥ ೨೧ ॥ 

ಶ್ರೀಕಪಿಲ ಭಗವಂತನು ಹೇಳುತ್ತಾನೆ - ತಾಯೇ | ಆ ಹತ್ತು 
ತಿಂಗಳ ಜೀವವು ಹೀಗೆ ಗರ್ಭದಲ್ಲೇ ವಿವೇಕಸಂಪನ್ನವಾಗಿ ಭಗವಂತ 
ನನ್ನು ಸ್ತುತಿಸಿರುತ್ತದೆ. ಆಗ ಕೆಳಮುಖವಾಗಿರುವ ಶಿಶುವನ್ನು ಪ್ರಸವ 
ಕಾಲದ ವಾಯುವು ಒಡನೆಯೇ ಹೊರಬರಲು ತಳ್ಳಿಬಿಡುತ್ತದೆ. 
॥ ೨೨ ॥ ಹೀಗೆ ಇದ್ದಕ್ಕಿದ್ದಂತೆ ಆ ವಾಯು ಹೊರಗೆ ನೂಕಿದಾಗ ಆ 
ಮಗುವು ತುಂಬಾ ಕಳವಳಗೊಂಡು ತಲೆಕೆಳಗಾಗಿ ಅತಿಕಷ್ಟದಿಂದ 
ಹೊರಗೆ ಬರುವುದು. ಆಗ ಅದರ ಶ್ವಾಸಗತಿಯು ತಡೆಯಲ್ಲಟ್ಟು 
ಹಿಂದಿನ ಸ್ಕೃತಿಯು ಕಳೆದುಹೋಗುವುದು. ॥ ೨೩॥ ತಾಯಿಯ. 
ರಕ್ತ ಮತ್ತು ಮೂತ್ರಗಳೊಡನೆ ಭೂಮಿಯ ಮೇಲೆ ಬಿದ್ದಆ ಶಿಶುವು 


| ಮಲದ ಹುಳದಂತೆ ವಿಲವಿಲನೆ ಚಡಪಡಿಸುವುದು. ಅದರ ಗರ್ಭ 


ವಾಸದಲ್ಲಿ ಉಂಟಾದ ಎಲ್ಲ ಜ್ಞಾನವು ನಾಶಹೊಂದಿ, ಅದಕ್ಕೆ 
ವಿರುದ್ಧವಾದ ಗತಿಯನ್ನು - ಅಂದರೆ, ಅಜ್ಞಾನಾವಸ್ಥೆಯನ್ನು 
ಹೊಂದಿ ಅದು ಗಟ್ಟಿಯಾಗಿ ಅಳತೊಡಗುವುದು. ॥ ೨೪ ॥ 

ಮತ್ತೆ ಶಿಶುವಿನ ಅಭಿಪ್ರಾಯವನ್ನು ಅರಿಯದಿರುವ ಜನರು 
ಅದನ್ನು ಸಾಕಿ ಸಲಹುತ್ತಾರೆ. ಇಂತಹ ಸ್ಥಿತಿಯಲ್ಲಿ ಅದಕ್ಕೆ ಆಗುವ 
ಪ್ರತಿಕೂಲತೆಗಳನ್ನೂ ಕೂಡ ನಿಷೇಧಿಸುವ ಶಕ್ತಿಯೂ "ದರಲ್ಲಿ 
ಇರುವುದಿಲ್ಲ ॥ ೨೫ ॥ ತಿಗಣೆಯೇ ಮುಂತಾದ ಬೆವರಿನಿಂದ ಹುಟ್ಟುವ 
ಜಂತುಗಳಿಂದ ತುಂಬಿರುವ ಕೊಳಕು ಮಂಚಿ-ತೊಟ್ಟಿಲು-ಹಾಸಿಗೆ 
ಯಲ್ಲಿ ಅದನ್ನು ಮಲಗಿಸುವರು. ಆಗ ಅದಕ್ಕೆ ತನ್ನ ಅಂಗಗಳನ್ನು 
ಕೆರೆದುಕೊಳ್ಳುವುದಕ್ಕೂ, ಏಳುವುದಕ್ಕೂ ಹೊರಳಾಡುವುದಕ್ಕೂ 
ಶಕ್ತಿಯಿಲ್ಲದೆ. ಕಷ್ಟಪಡುವುದು. ॥ ೨೬ ॥ ಅದರ ಚರ್ಮವು 
ತುಂಬಾ ಕೋಮಲವಾಗಿರುತ್ತದೆ. ಅದನ್ನು ನೊಣ, ತಿಗಣೆ, ಸೊಳ್ಳೆ 
ಮುಂತಾದ ಕೀಟಗಳು ಚಿಕ್ಕಹುಳುಗಳು ದೊಡ್ಡ ಹುಳುಗಳನ್ನು 
ಕಚ್ಚುವಂತೆ ನೋಯಿಸುತ್ತಾ ಇರುತ್ತವೆ. ಈಗ ಅದರ ಗರ್ಭಾ 
ವಸ್ಥೆಯ ಎಲ್ಲ ಜ್ಞಾನವೂ ಹೊರಟುಹೋಗಿ, ಅಳುವುದಲ್ಲದೆ 
ಅದರಿಂದ ಬೇರೆ ಏನನ್ನೂ ಮಾಡಲಾಗುವುದಿಲ್ಲ ॥ ೨೭ ॥ 

ಈ ಪ್ರಕಾರ ಬಾಲ್ಯ (ಕೌಮಾರ) ಮತ್ತು ಪೌಗಂಡವೆಂಬ 
ಬಾಲ್ಕ-ಯೌವನಗಳ ಮಧ್ಯಾವಸ್ಥೆಯ ದುಃಖವನ್ನು ಅನುಭವಿಸಿದ 
ಆ ಬಾಲಕನು ಯೌವನವನ್ನು ಹೊಂದುವನು. ಆಗ ಆತನಿಗೆ ಇಷ್ಟ 
ವಾದ ಭೋಗವು ಸಿಗದೆ ಇದ್ದರೆ ಅಜ್ಞಾನದಿಂದ ಕೋಪವು ಕೆರಳಿ 
ದುಃಖವೇಗಕ್ಕೆ ಒಳಗಾಗುವನು. ॥ ೨೮ ॥ ದೇಹದೊಂದಿಗೆ ಅಭಿ 
ಮಾನವೂ, ಕ್ರೋಧವೂ ಹೆಚ್ಚುವುದರಿಂದ ಆ ಕಾಮಪರವಶನಾದ 
ಜೀವನು ಇತರ ಕಾಮುಕರೊಡನೆ ತನ್ನವಿನಾಶಕರವಾದ ರೀತಿಯಲ್ಲಿ 
ಸ್ಪರ್ಧಿಸಿ ಕಾದಾಡುವನು. ॥ ೨೯ ॥ ದುರ್ಬುದ್ಧಿಯಿಂದ ಕೂಡಿದ 
ಅಜ್ಞಾನಿಯಾದ ಆ ಜೀವನು ಪಂಚಭೂತಗಳಿಂದ ನಿರ್ಮಿತವಾಗಿ 
ರುವ ಶರೀರದಲ್ಲಿ "ನಾನು-ನನ್ನದು' ಎಂಬ ಅಭಿಮಾನ ಆಗ್ರಹ 

ವನ್ನು ಹೊಂದುವನು. 1೩೦॥ "ಮುಪ್ಪ ಖಾಯಿಲೆ ಮುಂತಾದ 
ಬಗೆ-ಬಗೆಯ ಕಷ್ಟಗಳನ್ನೇ ಕೊಡುತ್ತಾ ; ಅವಿದ್ಯೆ, ಕಾಮ ಮತ್ತು 
ಕರ್ಮಗಳಿಗೆ ಕಟ್ಟುಬಿದ್ದು ಸ ಸದಾ ಈತನನ್ನು ಹಿಂಬಾಲಿಸುತ್ತಿರುವ ಆ 
ದೇಹದ ರಕ್ಷಣೆಗಾಗಿಯೇ ಕರ್ಮಗಳನ್ನು ಮಾಡುತ್ತಾ ಸಂಸಾರ 
ಚಕ್ರದಲ್ಲಿ ಸಿಕ್ಕಿಬೀಳುವನು. ॥ ೩೧ ॥ 


31 ಅಧ್ಯಾಯ] 


ತೃತೀಯ ಸ್ಕಂಧ 


339 


ಯದ್ಯಸದ್ಧಿ; ಪಥಿ ಪುನಃ ಶಿಶ್ನೋದರಕೃತೋದ್ಯಮೈ: I 
ಆಸ್ಥಿತೋ ರಮತೇ ಜಂತುಸ್ತಮೋ ವಿಶತಿ ಪೂರ್ವವತ್‌ 
1 ೩೨॥ 


ಸತ್ಯಂ ಶೌಚಂ ದಯಾ ಮೌನಂ ಬುದ್ಧಿ ಶ್ರೀರ್ರೀರ್ಯಶಃ ಕ್ಷಮಾ। 
ಶಮೋ ದಮೋ ಭಗಶ್ಚೇತಿ ಯತಂಗಾದ್ಯಾತಿ ಸಂಕ್ಷಯಮ್‌ 
1೩೩ n 


ತೇಷ್ಟಶಾಂತೇಷು ಮೂಡೇಷು ಖಂಡಿತಾತ್ಸಸ್ಸಸಾಧುಷು 1 
ಸಂಗಂನ ಕುರ್ಯಾಚ್ಬೋಚ್ಛೇಷು ಯೋಷಿಶ್ಕ್ರೀಡಾಮೃಗೇಷು ಚ 
11೩೪ 1 


ನ ತಥಾಸ್ಯ ಭವೇನ್ಮೋಹೋ ಬಂಧಶ್ಚಾನ್ಯಪ್ರಸಂಗತಃ | 
ಯೋಷಿತ್ಸಂಗಾದ್ಯಥಾ ಪುಂಸೋ ಯಥಾ ತತ್ತಂಗಿಸಂಗತಃ 
॥| ೩೫ ॥ 


ಪ್ರಜಾಪತಿಃ ಸ್ಟಾಂ ದುಹಿತರಂ ದೃಷ್ಟ್ವಾ ತದ್ರೂಪಧರ್ಷಿತಃ । 
ರೋಹಿದ್ಧೂತಾಂ ಸೋನನ್ವಧಾವದೃಕ್ಚರೂಪೀ ಹತತ್ರಪಃ 
ERT 
ತತ್ಸೃಷ್ಠಸೃಷ್ಟಸೃಷ್ಟೇಷು ಕೋ ನ್ವಖಂಡಿತಧೀಃ ಪುಮಾನ್‌ । 
ಯಷಿಂ ನಾರಾಯಣಮೃತೇ ಯೋಷಿನ್ನಯ್ಯೇಹ ಮಾಯಯಾ 
1೩೭ ॥ 


ಬಲಂ ಮೇ ಪಶ್ಯ.ಮಾಯಾಯಾಃ 
ಸ್ವ್ರೀಮಯ್ಯಾ ಜಯಿನೋ ದಿಶಾಮ್‌ । 
ಯಾ ಕರೋತಿ ಪದಾಕ್ರಾಂತಾನ್‌ 
ಭ್ರೂವಿಜೃಂಭೇಣ ಕೇವಲಮ್‌ ॥ ೩೮॥ 
ಸಂಗಂ ನ ಕುರ್ಯಾತ್ಮಮದಾಸು ಜಾತು 
ಯೋಗಸ್ಯ ಪಾರಂ ಪರಮಾರುರುಕ್ಕು ॥ 
ಮತ್ತೇವಯಾ ಪ್ರತಿಲಬ್ದಾತ್ಸಲಾಭೋ 
ವದಂತಿ ಯಾ ನಿರಯದ್ವಾರಮಸ್ಯ ॥೩೯॥ 


ಯೋಪಯಾತಿ ಶನೈರ್ಮಾಯಾ ಯೋಷಿದ್ದೇವವಿನಿರ್ಮಿತಾ 1 
ತಾಮೀಕೇತಾತಕೋ ಮತುಂ ತಣೆ: ಕೂಪಮಿವಾವೃತಮ್‌ 
ಇ ೬ ನು” ಇಲ ಲ 
॥ ೪೦ ॥ 


ಯಾಂಮನ್ಯತೇ ಪತಿಂ ಮೋಹಾನ್ಫನ್ಮಾಯಾಮೃಷಭಾಯತೀಮ್‌ I 
ಸ್ವ್ರೀತ್ವಂ ಸ್ವ್ರೀಸಂಗತಃ ಪ್ರಾಪ್ತೋ ವಿತ್ತಾಪತ್ಯಗೃಹಪ್ರದಮ್‌ 
nu ೪೧॥ 


ಸನ್ಮಾರ್ಗದಲ್ಲಿ ನಡೆಯುತ್ತಿರುವಾಗ ಇವನಿಗೆ ಎಲ್ಲಾದರೂ 
ಆಹಾರ-ಮೈಥುನಗಳಿಗೆ ಪ್ರಯತ್ನಿಸುವ ವಿಷಯಿ-ಜನರೊಡನೆ 
ಸಂಸರ್ಗ ಉಂಟಾದರೆ, ಅವರ ದಾರಿಯನ್ನೇ ಹಿಡಿದು ಹಿಂದಿ 
ನಂತೆಯೇ ಮತ್ತೆ ನರಕಯೋನಿಗಳಲ್ಲಿಯೇ ಬೀಳಬೇಕಾಗುವುದು. 
॥೩೨॥ ಯಾರ ಸಂಗದಿಂದ ಸತ್ಯ, ಶೌಚ (ಒಳ-ಹೊರಗಿನ 
ಶುಚಿತ್ವ), ದಯೆ, ಮಿತಭಾಷಣ, ಸದ್ಬುದ್ಧಿ ಸಂಪತ್ತು, ನಾಚಿಕೆ, 
ಕೀರ್ತಿ, ಕ್ಷಮೆ, ಮನ-ಇಂದ್ರಿಯಗಳ ಸಂಯಮ ಮತ್ತು ಐಶ್ವರ್ಯ 
ಮುಂತಾದ ಎಲ್ಲ ಸದ್ಗುಣಗಳು ನಾಶವಾಗಿ ಬಿಡುವವೋ, ಅಂತಹ 
ಅತ್ಯಂತ ಶೋಚನೀಯರಾದ ಹೆಂಗಸರ ಆಟದ ಬೊಂಬೆ 
ಯಂತಿರುವ - ಅಶಾಂತರೂ, ಮೂರ್ಯರೂ, ದೇಹಾತ್ಮದರ್ಶಿ 
ಗಳೂ, ಆದ ದುಷ್ಪಜನರ ಸಹವಾಸವನ್ನು ಎಂದಿಗೂ ಮಾಡ 
ಬಾರದು. ॥ ೩೩-೩೪ ॥ ಮನುಷ್ಯನಿಗೆ ಸ್ವ್ರೀಯರ ಮತ್ತು ಸ್ವಿಸಂಗಿ 
ಗಳ ಸಂಗದಿಂದ ಉಂಟಾಗುವ ಮೋಹ-ಬಂಧನಗಳು ಬೇರೆ 
ಯಾವುದರಿಂದಲೂ ಇಂತಹ ಮೋಹ-ಬಂಧನಗಳಂತೆ ಉಂಟಾ 
ಗುವುದಿಲ್ಲ ॥ ೩೫ ॥ ಒಮ್ಮೆ ತನ್ನ ಪುತ್ರಿಯಾದ ಸರಸ್ವತಿಯನ್ನು 
ನೋಡಿ ಬ್ರಹ್ಮದೇವರೂ ಕೂಡ ಅವಳ ರೂಪಲಾವಣ್ಯಗಳಿಗೆ 
ಮರುಳಾಗಿದ್ದರು. ಆಕೆಯು ಮೃಗರೂಪವಾಗಿ ಓಡುತ್ತಿದ್ದರೂ 
ತಾನು ನಾಚಿಕೆಗೆಟ್ಟು ಮೃಗರೂಪವಾಗಿ ಓಡತೊಡಗಿದರು. ೩೬ ॥ 
ಹೀಗಿರುವ ಅದೇ ಬ್ರಹ್ಮನು ಸೃಷ್ಟಿಸಿದ ಮರೀಚಿಯೇ ಮುಂತಾದ 
ವರಿಂದ ಸೃಷ್ಟಿಸಲ್ಪಟ್ಟ, ಕಶ್ಯಪರೇ ಮುಂತಾದವರಿಂದ ಬೆಳೆದು 
ಬಂದಿರುವ ಈ ಜೀವಿಗಳಲ್ಲಿ ಯಾರು ತಾನೇ ಸ್ವ್ರೀರೂಪವಾದ 
ಮಾಯೆಗೆ ಒಳಗಾಗದೇ ಇರುವನು ? ಆ ಮಾಯೆಗೆ ಒಳಗಾಗದ 
ಬುದ್ದಿಯುಳ್ಳವನು ಯಪಿಶ್ರೇಷ್ಠನಾದ ನಾರಾಯಣಮುನಿಯೊಬ್ಬನೇ. 
॥ ೩೭ ॥ ಆಹಾ! ನನ್ನ ಈ ಸ್ವ್ರೀರೂಪಿಯಾದ ಮಾಯೆಯ ಬಲ 
ವನ್ನು ನೋಡು! ಅದು ತನ್ನ ಹುಟ್ಟಿನಾಟದಿಂದಲೇ ದಿಗ್ವಿಜಯಿ 
ಗಳಾದ ದೊಡ್ಡ-ದೊಡ್ಡ ವೀರರನ್ನು ಕಾಲಿನಿಂದ ಹೊಸೆದು 
ಹಾಕುವುದು. ॥ ೩೮ ॥ 

ಯೋಗದ ಪರಮ ಪದದಲ್ಲಿ ಆರೂಢನಾಗಲು ಬಯಸು 
ವವನು, ಅಥವಾ ನನ್ನ ಸೇವೆಯ ಪ್ರಭಾವದಿಂದ ಆತ್ಮಲಾಭವನ್ನು 
ಪಡೆದ ವಿವೇಕಿಯು ಸ್ತ್ರೀಯರ ಸಂಗವನ್ನು ಮಾಡಲೇ ಬಾರದು. 
ಏಕೆಂದರೆ, ಸ್ಪೀಸಂಗಿಗಳಿಗೆ ಸರಕದ ಬಾಗಿಲು ತೆರೆದುಕೊಂಡಿರುತ್ತದೆ 
ಎಂದು ಹೇಳುತ್ತಾರೆ. ॥ ೩೯ ॥ ಭಗವಂತನು ರಚಿಸಿದ ಈ 
ಸ್ಟ್ರೀರೂಪಿಯಾದ ಮಾಯೆಯು ಮೆಲ್ಲ-ಮೆಲ್ಲನೆ ಸೇವಾದಿಗಳ 
ನೆಪದಿಂದ ಬಳಿಗೆ ಬರುತ್ತಾಳೆ. ಇವಳು ಹುಲ್ಲು ಮುಚ್ಚಿಕೊಂಡಿರುವ 
ಪಾಳುಬಾವಿಯಂತೆ ತನ್ನ ಮೃತ್ತುವೆಂದೇ ತಿಳಿಯಬೇಕು. ॥ ೪೦ ॥ 

ಸ್ತ್ರೀಯಲ್ಲೇ ಸದಾ ಆಸಕ್ತನಾದ್ದರಿಂದ ಮನುಷ್ಯನು ಆಂತ್ಯಕಾಲ 
ದಲ್ಲಿಯೂ ಸ್ತ್ರೀಯನ್ನೇ ಚಿಂತನೆ ಮಾಡುವುದರಿಂದ ಮುಂದೆ 
ಸ್ವ್ರೀಯೋನಿಯಲ್ಲೇ ಜನಿಸುತ್ತಾನೆ. ಹೀಗೆ ಸ್ತ್ರೀಯೋನಿಯಲ್ಲಿರುವ 
ಜೀವನು ಪುರುಷರೂಪದಲ್ಲಿಕಾಣುವ ನನ್ನ ಮಾಯೆಯನ್ನೇ ಧನ, 
ಪುತ್ರ, ಮನೆ ಮುಂತಾದವುಗಳನ್ನು ಕೊಡುವ ತನ್ನ ಪತಿಯೆಂದು 
ತಿಳಿಯುತ್ತಿರುತ್ತಾನೆ. ವ್ಯಾಧನ ಕಿವಿಗಿಂಪಾದ ಹಾಡನ್ನು ಕೇಳಿದ 


340 ಶ್ರೀಮದ್ಭಾಗವತ [ ಅಧ್ಯಾಯ 31 
ತಾಮಾತ್ಮನೋ ್ಹವಿಜಾನೀಯಾತೃತ್ರಪತ್ಯಗೃಹಾತ್ಮಕಮ್‌ । | ಬಡಪಾಯಿ ಪಶು-ಪಕ್ಸಿಗಳು ಮೋಸಹೋಗಿ ಬಲೆಯಲ್ಲಿ ಸಿಕ್ಕಿಬಿದ್ದು 
ದೈವೋಪಸಾದಿತಂ ಮೃತ್ಯುಂ ಮೃಗಯೋರ್ಗಾಯನಂ ಯಥಾ | ತಮ್ಮ ನಾಶಕ್ಕೆ ಕಾರಣವಾಗುವಂತೆ - ಆ ಜೀವನು ಪುತ್ರ, ಪತಿ, 


॥1 ೪೨ ॥| 


ದೇಹೇನ ಜೀವಭೂತೇನ ಲೋಕಾಲ್ಲೋಕಮನುವ್ರಜನ್‌ । 
ಭುಂಜಾ ನ ಏವ. ಕರ್ಮಾಣಿ ಕರೋತ್ಯವಿರತಂ ಪುಮಾನ್‌ 


1 ೪೩ 
ಜೀವೋ ಹ್ಯಸ್ಯಾನುಗೋ ದೇಹೋ 
ಭೂತೇಂದ್ರಿಯಮನೋಮಯಃ । 
ತನ್ನರೋಧೋತಪಸ್ಯ ಮರಣ- 
ಮಾವಿರ್ಭಾವಸ್ತು ಸಂಭವಃ 1 ೪೪॥ 


ದ್ರವ್ಯೋಪಲಬ್ಬಿಸ್ಥಾನಸ್ಯ ದ್ರವ್ಯೇಕ್ಟಾಯೋಗೃತಾ ಯದಾ । 
ತತ್ಪಂಚತ್ವಮಹಂ  ಮಾನಾದುತ್ತತ್ತಿರ್ದವ್ಯದರ್ಶನಮ್‌ 
॥ ೪೫ ॥ 


ಯಥಾಕ್ಟೋರ್ಧವ್ಯಾವಯವದರ್ಶನಾಯೋಗ್ಯ ತಾ ಯದಾ । 
ತದೈವ ಚಕ್ಟುಷೋ ದ್ರಷ್ಟುರ್ಧೃಷ್ಟತ್ವಾಯೋಗ್ಯ ತಾನಯೋಃ 
॥ ೪೬॥ 


ತಸ್ಥಾನ್ನ ಕಾರ್ಯಃ ಸಂತ್ರಾಸೋ ನ ಕಾರ್ಪಣ್ಯಂ ನ ಸಂಭ್ರಮಃ । 

ಡೆ ಲ 

ಬುದ್ಧ್ವಾ ಜೀವಗತಿಂ ಧೀರೋ ಮುಕ್ತಸಂಗಶ್ಚರೇದಿಹ 
॥೪೭॥ 


ಸಮೃಗ್ಗರ್ಶನಯಾ ಬುದ್ಧ್ವಾ ಯೋಗವೈರಾಗ್ಯಯುಕ್ತಯಾ | 
ಮಾಯಾವಿರಚಿತೇ ಲೋಕೇ ಚರೇನ ಸ್ಯ ಕಲೇವರಮ್‌ 
॥ ೪೮ ॥ 


ಗೃಹಾದಿಗಳು ವಿಧಾತನು ನಿಶ್ಚಯಿಸಿದ ತನ್ನ ಮೃತ್ಯುವೆಂದೇ ತಿಳಿಯ 
ಬೇಕು. ಪುರುಷಸಂಗದಿಂದ ದೂರವುಳಿಯಬೇಕು. ॥ ೪೧-೪೨ ॥ 
ಅಮ್ಮಾ! ಜೀವನು ತನ್ನ ಲಿಂಗದೇಹದಿಂದ ಒಂದು ಲೋಕದಿಂದ 
ಮತ್ತೊಂದು ಲೋಕಕ್ಕೆ ಹೋಗುತ್ತಿರುತ್ತಾನೆ. ತನ್ನ ಪ್ರಾರಬ್ಛಕರ್ಮ 
ಗಳನ್ನು ಅನುಭವಿಸುತ್ತಾ ಬೇರೆ ದೇಹಗಳನ್ನು ಪಡೆಯಲಿಕ್ಕಾಗಿ 
ನಿರಂತರ ಬೇರೆ ಕರ್ಮಗಳನ್ನು ಮಾಡುತ್ತಾ ಇರುತ್ತಾನೆ. ॥ ೪೩ ॥ 
ಜೀವಿಯ ಈ ಉಪಾಧಿರೂಪವಾದ ಲಿಂಗಶರೀರವಾದರೋ 
ಮೋಕ್ಟದವರೆಗೂ ಜೊತೆಯಲ್ಲೇ ಇರುತ್ತದೆ. ಭೂತಗಳು, 
ಇಂದ್ರಿಯಗಳು, ಮನಸ್ಸು ಇವುಗಳ ಕಾರ್ಯರೂಪವಾದ ಸ್ಥೂಲ 
ದೇಹವು ಭೋಗಕ್ಕೆ ಅಧಿಷ್ಠಾನವು. ಈ ಲಿಂಗದೇಹ ಮತ್ತು ಸ್ಥೂಲ 
ದೇಹಗಳು ಒಟ್ಟಿಗೆ ಸೇರಿ ಕೆಲಸಮಾಡದೇ ಇರುವುದು ಮೃತ್ಯುವು. 
ಅವೆರಡೂ ಒಟ್ಟಿಗೆ ಸೇರಿ ಕಾರ್ಯಮಾಡುವುದನ್ನೇ ಜನ್ಮ ಎಂದು 
ಕರೆಯುತ್ತಾರೆ. ॥ ೪೪ ॥ ಪದಾರ್ಥಗಳನ್ನು ಪಡೆಯುವ ಸ್ಥಾನ 
ವಾದ ಈ ಸ್ಥೂಲಶರೀರದಲ್ಲಿ ಅವುಗಳನ್ನು ಗ್ರಹಿಸುವ ಯೋಗ್ಯತೆ 
ಯು ಇಲ್ಲದಿದ್ದಾಗ ಅದರ ಮರಣವಾಗಿದೆ; ಮತ್ತು ಈ ಸ್ಥೂಲ 
ಶರೀರವೇ "ನಾನಾಗಿದ್ದೇನೆ ಈ ಅಭಿಮಾನದೊಂದಿಗೆ ಅದನ್ನು 
ನೋಡುವುದೇ ಜನ್ಮವಾಗಿದೆ. ॥ ೪೫ ॥ ಕಣ್ಣುಗಳಲ್ಲಿ ಯಾವುದೋ 
ದೋಷದಿಂದ ರೂಪಾದಿಗಳನ್ನು ನೋಡುವ ಯೋಗ್ಯತೆಯು 
ಇಲ್ಲದಿದ್ದಾಗ, ಅದರಲ್ಲಿರುವ ಚಕ್ಟುರಿಂದ್ರಿಯವು ರೂಪವನ್ನು ನೋಡಲು 
ಅಸಮರ್ಥವಾಗುತ್ತದೆ. ಕಣ್ಣು ಮತ್ತು ಅದರಲ್ಲಿರುವ ಇಂದ್ರಿಯ 
ಇವೆರಡೂ ರೂಪವನ್ನು ನೋಡಲು ಅಸಮರ್ಥವಾಗುತ್ತದೆ. ಹೀಗೆ 
ಅಸಮರ್ಥವಾದಾಗ ಇವೆರಡರ ಸಾಕ್ಷಿಯಾದ ಜೀವನಲ್ಲಿಯೂ 
ಆ ಯೋಗ್ಯತೆ ಉಳಿಯುವುದಿಲ್ಲ ॥ ೪೬ ॥ ಆದುದರಿಂದ ಮುಮುಕ್ಸು 
ವಾದವನು ಮರಣಕ್ಕೆ ಭಯಪಡಬಾರದು. ಜೀವನಕ್ಕಾಗಿ ದೀನ 
ನಾಗ ಬಾರದು ಅಥವಾ ಮೋಹಿತನಾಗಬಾರದು. ಅವನು ಜೀವಿಯ 
ಸ್ವ ರೂಪವನ್ನು ಅರಿತುಕೊಂಡು ಧೈರ್ಯವಾಗಿ ನಿಸಂಗ ಭಾವ 
ದಿಂದ ವಿಚರಿಸುತ್ತಿರಬೇಕು. ಈ ಮಾಯಾಮಯ ಸಂಸಾರದಲ್ಲಿ 
ಯೋಗ-ವೈರಾಗ್ಯಗಳಿಂದ ಕೂಡಿ ಸಮ್ಯಕ್‌ ಜ್ಞಾನಮಯ ಬುದ್ಧಿ 
ಯಿಂದ ಶರೀರವು ಗಿರವಿಯಿಟ್ಟಿರುವಂತೆ ತಿಳಿದು ಅದರ ಕುರಿತು 
ಅನಾಸಕ್ತನಾಗಿದ್ದುಕೊಂಡು ವಿಚರಿಸುತ್ತಿರಬೇಕು. ॥ ೪೭-೪೮ ॥ 


ಮೂವತ್ತ್ಯೊಂದನೆಯ ಅಧ್ಯಾಯವು ಮುಗಿಯಿತು. ॥ ೩೧ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ವಂಧೇ 
ಕಾಪಿಲೇಯೋಪಾಖ್ಯಾನೇ ಜೀವಗತಿರ್ನಾಮೈಕತ್ರಿಶೋತಧ್ಯಾಯಃ ॥ ೩೧ ॥ 


— -ುಟವಾಕಕಾ,ುಾ 


32 ಅಧ್ಯಾಯ] 


ತೃತೀಯ ಸೃಂಧ 


341 


ಕ ಸೈ ವಾವ ಬಾಜ ರ ತ ಾಗಿಸ ಮಂ ಸುತನ! 
ಮೂವತ್ತೆರಡನೆಯ ಅಧ್ಯಾಯ 


ಧೂಮಮಾರ್ಗ ಮತ್ತು ಅರ್ಚಿರಾದಿ ಮಾರ್ಗಗಳಿಂದ ಹೋಗುವವರ ಗತಿಯ ಮತು 
ಭಕ್ತಿಯೋಗದ ಶ್ರೇಷ್ಠತೆ 


ಕಪಿಲ ಉವಾಚ 


ಅಥ ಯೋ ಗೃಹಮೇಧೀಯಾನ್‌- 
ಧರ್ಮಾನೇವಾವಸನ್ನ ಹೇ I 
ಕಾಮಮರ್ಥಂ ಚ ಧರ್ಮಾನ್ಸಾ ಫ್‌ 
ದೋಗ್ಲಿಭೂಯಃ ಪಿಪರ್ತಿ ತಾನ್‌ ॥ ೧ ॥ 


ಸ ಚಾಪಿ ಭಗವದ್ಭರ್ಮಾತ್ಕಾಮಮೂಢ;ಃ ಪರಾಜ್ಯುಖಃ | 
ಯಜತೇ ಕ್ರತುಭಿರ್ದೆವಾನ್ಪಿತ್ಛ5ಂಶ್ಚ ಶ್ರದ್ಧಯಾನ್ವಿತಃ 
Il ೨॥ 


ತಚ್ಛದ್ಧಯಾಕ್ರಾಂತಮತಿಃ ಪಿತೃದೇವವ್ರತಃ ಪುಮಾನ್‌ । 

ಗತ್ವಾ ಚಾಂದ್ರಮಸಂ ಲೋಕಂ ಸೋಮಪಾಃ ಪುನರೇಷೃತಿ 
Wan 

ಯದಾ ಚಾಹೀಂದ್ರಶಯ್ಯಾಯಾಂ ಶೇತೇ5ನಂತಾಸನೋ ಹರಿಃ । 


ತದಾ ಲೋಕಾಲಯಂ ಯಾಂತಿ ತ ಏತೇ ಗೃಹಮೇಧಿನಾಮ್‌ 
un 


ಯೇ ಸ್ಪಧರ್ಮಾನ್ನ ದುಷ್ಯಂತಿ ಧೀರಾಃ ಕಾಮಾರ್ಥಹೇತವೇ । 
ನಿಃಸಂಗಾ ನೃಸ್ತಕರರ್ಮಾಣಃ ಪ್ರಶಾಂತಾಃ ಶುದ್ಧಚೇತಸಃ 
I ೫ 


ನಿವೃತ್ತಿ ಧರ್ಮನಿರತಾ ನಿರ್ಮಮಾ ನಿರಹಂಕೃತಾಃ I 
ಸ್ಪಧರ್ಮಾಖ್ಯೇನ ಸತ್ತೆ ಪಿನ ಪರಿಶುದ್ದೇನ ಚೇತಸಾ 


॥೬॥ 
ಸೂರ್ಯದ್ವಾರೇಣ ತೇ ಯಾಂತಿ ಪುರುಷಂ ವಿಶ್ವಶೋಮುಖಮ್‌ I 
ಪರಾವರೇಶಂ ಪ್ರಕೃತಿಮಸ್ಕೋತ್ಸತ್ಯಂತಭಾವನಮ್‌ 

॥ ೭1 


ದ್ವಿಪರಾರ್ದಾವಸಾನೇ ಯಃ ಪ್ರಲಯೋ ಬ್ರಹ್ಮಣಸ್ತು ತೇ। 


ತಾವದಧ್ಯಾಸತೇ ಲೋಕಂ ಪರಸ್ಕ ಪರಚಿಂತಕಾಃ 
uo 
ಕ್ಲಾಂಭೋತನಲಾನಿಲವಿಯನ್ನನಇಂದ್ರಿಯಾರ್ಥ- 
ಭೂತಾದಿಭಿಃ ಪರಿವೃತಂ ಪ್ರತಿಸಂಜಿಹೀರ್ಷುಃ | 
ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮಾ 


ಕಾಲಂ ಪರಾಖ್ಯಮನುಭೂಯ ಪರಃ ಸ್ವಯಂಭೂಃ uel 


ಶ್ರೀಭಗವಾನ್‌ ಕಪಿಲರು ಹೇಳುತ್ತಾರೆ - ಅಮ್ಮಾ! ಮನೆ 
ಯಲ್ಲೇ ಇದ್ದುಕೊಂಡು ಸಕಾಮಭಾವದಿಂದ ಗೃಹಸ್ಥಧರ್ಮಗಳನ್ನು 
ಪಾಲಿಸುತ್ತಾ, ಅವುಗಳ ಫಲವಾಗಿ ಅರ್ಥ ಮತ್ತು ಕಾಮಗಳನ್ನು 
ಅನುಭವಿಸುತ್ತಾ ಪುನಃ ಅವನ್ನೇ ಅನುಷ್ಠಾನ ಮಾಡುತ್ತಾ ಇರುವ 
ವನು, ಬಗೆ-ಬಗೆಯ ಕಾಮನೆಗಳಿಂದ ಮೋಹಿತನಾದ್ದರಿಂದ 
ಭಗವದ್ಧರ್ಮಗಳಿಂದ ವಿಮುಖನಾಗುತ್ತಾನೆ ಹಾಗೂ ಯಜ್ಞಗಳ 
ಮೂಲಕ ಶ್ರದ್ಧೆಯಿಂದ ದೇವತೆಗಳನ್ನೂ ಪಿತೃಗಳನ್ನೂ ಆರಾಧಿ 
ಸುತ್ತಾ ಇರುತ್ತಾನೆ. ॥ ೧-೨ ॥ 

ಆತನ ಬುದ್ಧಿಯು ಅದೇ ರೀತಿಯ ಶ್ರದ್ಧೆಯಿಂದ ತುಂಬಿರು 
ತ್ತದೆ. ದೇವತೆಗಳು ಮತ್ತು ಪಿತ್ಳಗಳೇ ಆತನ ಉಪಾಸ್ಯದೇವತೆಗಳಾಗಿ 
ರುತ್ತಾರೆ. ಆದ್ದರಿಂದ ಅವನು ಚಂದ್ರಲೋಕಕ್ಕೆ ಹೋಗಿ ಅವರೊಂದಿಗೆ 
ಸೋಮಪಾನ ಮಾಡುತ್ತಾನೆ. ಮತ್ತೆ ಪುಣ್ಯಕ್ಷೀಣವಾದಾಗ ಇದೇ 
ಲೋಕಕ್ಕೆ ಮರಳುತ್ತಾನೆ. ॥ ೩॥ ಪ್ರಳಯಕಾಲದಲ್ಲಿ ಭಗವಾನ್‌ 
ಶೇಷಶಾಯಿಯು ಪವಡಿಸಿದಾಗ ಸಕಾಮ ಗೃಹಸ್ಥಾಶ್ರಮಿಗಳಿಗೆ 
ದೊರೆಯುವ ಈ ಲೋಕಗಳೆಲ್ಲ ಲೀನವಾಗಿ ಹೋಗುತ್ತವೆ. ॥ ೪ ॥ 

ವಿವೇಕಿಗಳಾದ ಮನುಷ್ಯರು ತಮ್ಮ ಧರ್ಮಗಳನ್ನೂ ಅರ್ಥ- 
ಕಾಮಗಳ ಭೋಗ-ವಿಲಾಸಕ್ಕಾಗಿ ಉಪಯೋಗಿಸುವುದಿಲ್ಲ ಅವರು 
ಶ್ರೀಭಗವಂತನ ಪ್ರಸನ್ನತೆಗಾಗಿಯೇ ಅವನ್ನು ಪಾಲಿಸುತ್ತಾರೆ. ಅಂತಹ 
ಅನಾಸಕ್ತರೂ, ಪ್ರಶಾಂತರೂ, ಶುದ್ಧಚಿತ್ತರೂ, ನಿವೃತ್ತಿ ಧರ್ಮಪಾರಾ 
ಯಣರೂ, ಮಮತಾ ರಹಿತರೂ, ಅಹಂಕಾರಶೂನ್ಕರೂ ಆದ 
ಸುಕೃತಿಗಳು ಸ್ವಧರ್ಮಪಾಲನರೂಪವಾದ ಸತ್ತ್ವಗುಣದಿಂದ 
ಸರ್ವಥಾ ಶುದ್ಧಚಿತ್ತರಾಗುತ್ತಾರೆ. ॥ ೫-೬ ॥ ಅವರು ಕೊನೆಯಲ್ಲಿ 
ಸೂರ್ಯಮಾರ್ಗ (ಅರ್ಚಿಮಾರ್ಗ ಅಥವಾ ದೇವಯಾನ)ದ 
ಮೂಲಕ ಸರ್ವವ್ಯಾಪಿ ಪೂರ್ಣಪುರುಷ ಶ್ರೀಹರಿಯನ್ನೇ ಪಡೆದು 
ಕೊಳ್ಳುವರು. ಅವನೇ ಕಾರ್ಯಕಾರಣರೂಪೀ ಜಗತ್ತಿನ ನಿಯಾಮ 
ಕನೂ, ಪ್ರಪಂಚದ ಉಪಾದಾನ ಕಾರಣನೂ ಹಾಗೂ ಅದರ ಉತ್ತಿ, 
ಪಾಲನೆ, ಸಂಹಾರ ಮಾಡುವವನಾಗಿದ್ದಾನೆ. ॥ ೭ ॥ ಯಾರು 
ಸ್ವಾಮಿಯಾದ ಹಿರಣ್ಯಗರ್ಭನನ್ನು ಪರಮಾತ್ಮದೃಷ್ಟಿಯಿಂದ 
ಉಪಾಸನೆ ಮಾಡುವರೋ ಅವರು ಎರಡು ಪರಾರ್ಧದಲ್ಲಿ 
ಆಗುವ ಬ್ರಹ್ಮದೇವರ ಪ್ರಳಯದವರೆಗೆ ಸತ್ಯಲೋಕದಲ್ಲೇ ವಾಸಿಸು 
ತ್ತಾರೆ. ॥ ೮ ॥ ಯಾವಾಗ ದೇವಶ್ರೇಷ್ಠರಾದ ಬ್ರಹ್ಮದೇವರು ತನ್ನ 
ದ್ವಿಪರಾರ್ಧಕಾಲದ ಅಧಿಕಾರವನ್ನು ಮುಗಿಸಿಕೊಂಡು, ಪೃಥ್ವಿ, 
ಜಲ, ಅಗಿ, ವಾಯು, ಅಕಾಶ, ಮನ, ಇಂದ್ರಿಯಗಳು, ಅವುಗಳ 
ವಿಷಯ (ಶಬ್ದಾದಿ)ಗಳು ಮತ್ತು ಅಹಂಕಾರವೇ ಮುಂತಾದವುಗಳ 
ಸಹಿತ ಇಡೀ ವಿಶ್ವವನ್ನು ಉಪಸಂಹಾರ ಮಾಡಿಕೊಳ್ಳುವ ಇಚ್ಛೆ 
ಯಿಂದ ತ್ರಿಗುಣಾತ್ಮಕವಾದ ಪ್ರಕೃತಿಯೊಂದಿಗೆ ಒಂದಾಗಿ ನಿರ್ವಿಶೇಷ 
ಪರಮಾತ್ಮನಲ್ಲಿ ಲೀನವಾಗಿ ಹೋಗುವರೋ, ಆಗ ಪ್ರಾಣಗಳನ್ನೂ 


342 


ಏವಂ ಪರೇತ್ಯ ಭಗವಂತ ಮನುಪ್ರವಿಷ್ಟಾ 
ಯೇ ಯೋಗಿನೋ ಜಿತಮರುನ್ನನಸೋ ವಿರಾಗಾಃ। 
ತೇನೈವ ಸಾಕಮಮೃತಂ ಪುರುಷಂ ಪುರಾಣಂ 
ಬ್ರಹ್ಮ ಪ್ರಧಾನಮುಪಯಾಂತ್ಯ ಗತಾಭಿಮಾನಾಃ ॥ ೧೦ ॥ 


ಅಥ ತಂ ಸರ್ವಭೂತಾನಾಂ ಹೃತ್ತದ್ಧೇಷು ಕೃತಾಲಯಮ್‌ । 
ಶ್ರುತಾನುಭಾವಂ ಶರಣಂ ವ್ರಜ ಭಾವೇನ ಭಾಮಿನಿ 
` | ೧೧॥ 


ಆದ್ಯಃ ಸ್ಥಿರಚರಾಣಾಂ ಯೋ ವೇದಗರ್ಭಃ ಸಹರ್ಷಿಭಿಃ | 
ಯೋಗೇಶ್ಟಜ್ಟ: ಕುಮಾರಾದ್ಧೈಃ ಸಿದ್ಧೈರ್ಯೋಗಪ್ರವರ್ತಕ್ಕಿ: 
1 ೧೨ ॥ 


ಭೇದದೃಷ್ಟಾಭಿಮಾನೇನ ನಿಃಸಂಗೇನಾಪಿ ಕರ್ಮಣಾ । 
ಕರ್ತೃತ್ವಾತಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭಮ್‌ 
1 ೧೩॥ 


ಸ ಸಂಸ್ಕತ್ಯ ಪುನಃ ಕಾಲೇ ಕಾಲೇನೇಶ್ಚರಮೂರ್ತಿನಾ । 
ಜಾತೇ ಗುಣವೃತಿಕರೇ ಯಥಾಪೂರ್ವಂ ಪ್ರಜಾಯತೇ 
I ೧೪ ॥ 


ಐಶ್ವರ್ಯಂ ಪಾರಮೇಷ್ಮೃಂ ಚತೇ5ಪಿ ಧರ್ಮವಿನಿರ್ಮಿತಮ್‌ । 
ನಿಷೇವ್ಯ ಪುನರಾಯಾಂತಿ ಗುಣವ್ಯತಿಕರೇ ಸತಿ 
॥ ೧೫ ॥ 


ಯೇ ತ್ವಿಪಾಸಕ್ಕಮನಸ: ಕರ್ಮಸು ಶ್ರದ್ಧಯಾನ್ಹಿತಾಃ I 
ಕುರ್ವಂತೃಪ್ರತಿಷಿದ್ದಾನಿ ನಿತ್ಯಾನ್ಯಪಿ ಚ ಕೃತ್ತಃ ಶಃ 
॥ ೧೬ I 


ರಜಸಾ ಕುಂಠಮನಸಃ ಕಾಮಾತ್ಮಾನೋ5 ಜಿತೇಂದ್ರಿಯಾಃ । 
ಪಿತೃನ್ಯಜಂತ್ಯನುದಿನಂ ಗೃಹೇಷ್ಟಭಿರತಾಶಯಾಃ 
॥ ೧೭॥ 


ತ್ಲೈವರ್ಗಿಕಾಸ್ಟೇ ಪುರುಷಾ ವಿಮುಖಾ ಹರಿಮೇಧಸಃ। 
ಕಥಾಯಾಂ ಕಥನೀಯೋರುವಿಕ್ರಮಸ್ಯ ಮಧುದ್ದಿಷಃ 
i 0೮ 1 


ನೂನಂ ದೈವೇನ ವಿಹತಾ ಯೇ ಚಾಚ್ಯುತಕಥಾಸುಧಾಮ್‌ । 
ಹಿತ್ವಾ ಶ್ವಣ್ಣಂತ್ಯಸದ್ದಾಥಾಃ ಪುರೀಷಮಿವ ವಿಡ್ಜುದಃ 
॥೧೯॥ 
ದಕ್ಷಿಣೇನ ಪಥಾರ್ಯಮ್ದಃ ಪಿತ್ತಲೋಕಂ ವ್ರಜಂತಿ ತೇ। 
ಪ್ರಜಾಮನು ಪ್ರಜಾಯಂತೇ ಶ್ಚ್ವಶಾನಾಂತಕ್ರಿಯಾಕೃತಃ 
I ೨೦॥ 


ಶ್ರೀಮದ್ಭಾಗವತ 


[ಅಧ್ಯಾಯ 32 


ಮನಸ್ಸನ್ನೂ ಗೆದ್ದುಕೊಂಡಿರುವ ಆ ವಿರಕ್ತ ಯೋಗಿಗಳೂ ಕೂಡ 
ದೇಹಗಳನ್ನು ತೊರೆದು ಬ್ರಹ್ಟದೇವರ ದೇಹದಲ್ಲಿ ಪ್ರವೇಶಿಸುವರು. 
ಮತ್ತೆ ಅವರೊಂದಿಗೆ ಪರಮಾನಂದಸ್ವರೂಪನೂ, ಪುರಾಣಪುರು 
ಷನೂ ಆದ ಪರಬ್ರಹ್ಮ ಪರಮಾತ್ಮನಲ್ಲಿಲೀನವಾಗಿ ಹೋಗುವರು. ಇದಕ್ಕೆ 
ಮೊದಲು ಅವರು ಭಗವಂತನಲ್ಲಿ ಏಕೆ ಲೀನವಾಗಲಿಲ್ಲ ವೆಂದರೆ 
ಅವರಲ್ಲಿ ಅಹಂಕಾರ ಶೇಷವಾಗಿತ್ತು. ॥ ೯-೧೦ ॥ ಆದ್ದರಿಂದ 
ಅಮ್ಮಾ! ಈಗ ನೀನೂ ಕೂಡ ಅತ್ಯಂತ ಭಕ್ತಿ-ಭಾವದಿಂದ ಆ 
ಶ್ರೀಹರಿಯ ಚರಣಕಮಲಗಳಲ್ಲಿ ಶರಣಾಗು. ಸಮಸ್ತ ಪ್ರಾಣಿಗಳ 
ಹೃದಯಕಮಲವೇ ಅವನ ವಾಸಮಂದಿರವಾಗಿದೆ. ಆತನ 
ಮಹಿಮೆಯನ್ನು ನಾನು ನಿನಗೆ ವರ್ಣಿಸಿರುವೆನಲ್ಲ! ॥ ೧೧ ॥ 
ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳಿಗೆ ಆದಿಕಾರಣರಾದ, 
ವೇದಗರ್ಭ ಬ್ರಹ್ಮದೇವರೂ ಕೂಡ, ಮರೀಚಿಗಳೇ ಮುಂತಾದ 
ಖಷಿಗಳೂ, ಯೋಗೇಶ್ವರರೂ, ಸನಕಾದಿಗಳೂ ಹಾಗೂ ಯೋಗ 
ಪ್ರವರ್ತಕ ಸಿದ್ದರೊಡನೆ ನಿಷ್ಕಾಮಕರ್ಮಗಳ ಮೂಲಕ ಆದಿ 
ಪುರುಷನೂ ಆದ ಸಗುಣಬ್ರಹ್ಮನನ್ನು ಹೊಂದಿದ್ದರೂ ಆಗಲೇ 
ಆತನಲ್ಲಿ ಸೇರಿ ಮುಕ್ತರಾಗುವುದಿಲ್ವ ಏಕೆಂದರೆ, ಅವರಲ್ಲಿಯೂ 
ಭೇದದೃಷ್ಟಿಯೂ, ಕರ್ತೃತ್ವಾಭಿಮಾನವು ಇರುವುದರಿಂದ ಭಗ 
ವಂತನ ಇಚ್ಛೆಯಂತೆ ಸೃಷ್ಟಿಕಾಲವು ಬಂದಾಗ ಕಾಲರೂಪನಾದ 
ಪರಮೇಶ್ವರನ ಪ್ರೇರಣೆಯಂತೆ ತ್ರಿಗುಣಗಳಲ್ಲಿ ಕ್ಟೋಭೆಯುಂಟಾ 
ದಾಗ ಹಿಂದಿನಂತೆಯೇ ಅವರು ಮತ್ತೆ ಪ್ರಕಟಗೊಳ್ಳುವರು. 
॥ ೧೨-೧೪ ॥ ಹಾಗೆಯೇ ಹಿಂದೆ ಹೇಳಿದ ಸಿದ್ಧ: ಯಷಿಗಣಗಳೂ 
ಕೂಡ ತಮ್ಮ ಕರ್ಮಾನುಸಾರವಾಗಿ ಬ್ರಹ್ಠಲೋಕದ ಐಶ್ವರ್ಯವನ್ನು 
ಭೋಗಿಸಿ ಶ್ರೀಭಗವಂತನ ಇಚ್ಛೆಯಿಂದ ಗುಣಗಳಲ್ಲಿ ಕ್ಟೋಭೆ 
ಯುಂಟಾದಾಗ ಪುನಃ ಈ ಲೋಕಕ್ಕೆ ಮರಳಿಬರುವರು. ॥ ೧೫ ॥ 
ಯಾರ ಚಿತ್ತವು ಈ ಲೋಕದಲ್ಲಿಯೇ ಆಸಕ್ತವಾಗಿ, ಕರ್ಮ 
ಗಳಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡಿರುವರೋ, ಅವರು ವೇದೋಕ್ತ 
ವಾದ ಕಾಮ್ಯಕರ್ಮಗಳನ್ನು ಹಾಗೂ ನಿತ್ಯಕರ್ಮಗಳನ್ನು ಸಾಂಗೋ 
ಪಾಂಗವಾಗಿ ಅನುಷ್ಠಾನ ಮಾಡುವುದರಲ್ಲಿಯೇ ತೊಡಗಿರುತ್ತಾರೆ. 
೧೬ ॥ ಅವರ ಬುದ್ದಿಯು ರಜೋಗುಣದ ಹೆಚ್ಚಳದಿಂದ ಕುಂಠಿತ 
ವಾಗಿರುತ್ತದೆ. ಹೃದಯದಲ್ಲಿ ಕಾಮನೆಗಳ ಬಲೆಯು ಹರಡಿಕೊಂಡಿ 
ರುತ್ತದೆ. ಇಂದ್ರಿಯಗಳು ಅವರ ವಶದಲ್ಲಿರುವುದಿಲ್ಲ ಅದರಿಂದ 
ಅವರು ತಮ್ಮ ಮನೆಯಲ್ಲೇ ಆಸಕ್ತರಾಗಿ ಪ್ರತಿದಿನವು ಪಿತೃಗಳ 
ಫೂಜೆಯಲ್ಲೇ ತೊಡಗಿರುತ್ತಾರೆ. ॥ ೧೭ ॥ ಇವರು ಅರ್ಥ, ಧರ್ಮ, 
ಕಾಮಗಳಲ್ಲಿಯೇ ಪರಾಯಣರಾಗಿರುತ್ತಾರೆ. ಆದ್ದರಿಂದ ಕೀರ್ತನೆಗೆ 
ಯೋಗ್ಯನಾದ, ಮಹಾಪರಾಕ್ರಮವುಳ್ಳ, ಭವಭಯ ಹಾರಿಯಾದ 
ಶ್ರೀಮಧುಸೂದನನ ಕಥಾ-ಕೀರ್ತನೆಯಿಂದ ವಿಮುಖರಾಗಿರು 
ತ್ತಾರೆ. ॥ ೧೮ ॥ ಅಯ್ಯೋ। ಹೇಸಿಗೆಯನ್ನೇ ತಿನ್ನುವ ಹಂದಿ- 
ನಾಯಿಗಳು ಅದನ್ನೇ ಬಯಸುವಂತೆ - ಶ್ರೀಭಗವಂತನ ಕಥಾ 
ಮೃತವನ್ನು ಬಿಟ್ಟು ನಿಂದಿತವಾದ ವಿಷಯ-ವಾರ್ತೆಗಳನ್ನೇ ಕೇಳು 
ತ್ತಿರುವ ಜನರು ಎಂತಹ ದೈವಹತರು | ಮಂದ ಭಾಗ್ಯರು! 
॥ ೧೯ ॥ ಗರ್ಭಾಧಾನದಿಂದ ಹಿಡಿದು ಅಂತ್ಕೇಷ್ಟಿಯವರೆಗಿನ ಎಲ್ಲ 
ಸಂಸ್ಕಾರಗಳನ್ನೂ ವಿಧಿಪೂರ್ವಕ ಆಚರಿಸಿದ ಈ ಸಕಾಮಕರ್ಮಿ 


32 ಅಧ್ಯಾಯ] 


ತೃತೀಯ ಸ್ಕಂಧ 


343 


ತತಸ್ತೇ ಕ್ಷೀಣಸುಕೃತಾಃ ಪುನರ್ಲೋಕಮಿಮಂ ಸತಿ। 
ಪತಂತಿ ವಿವಶಾ ದೇವೈಃ ಸದ್ಯೋ ವಿಭ್ರಂಶಿತೋದಯಾಃ 
11 ೨೧ ॥ 


ತಸ್ಸಾತ್ತ ಫಿ ಸರ್ವಭಾವೇನ ಭಜಸ್ವ ಪರಮೇಷ್ಠಿನಮ್‌ | 
ತದ್ಗುಕಾಶ್ರಯಯಾ ಭಕಾ ಕ್ಯ ಭಜನೀಯಪದಾಂಬುಜಮ್‌ 
H ೨೨ ॥ 


ವಾಸುದೇವೇ ಭಗವತಿ ಭಕ್ತಿಯೋಗಃ ಪ್ರಯೋಜಿತಃ । 
ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ಭಹ್ಮದರ್ಶನಮ್‌ 
1 ೨೩ 1 


ಯದಾಸ್ಯ ಚಿತ್ರಮರ್ಥೇಷು ಸಮೇಷ್ಟಿಂದ್ರಿಯವೃತ್ತಿಭಿಃ । 
ನ ವಿಗೃಹ್ನಾತಿ ವೈಷಮ್ಯಂ ಪ್ರಿಯಮಪ್ರಿಯಮಿತ್ಯುತ 
॥ ೨೪ ॥ 


ಸ ತದೈವಾತ್ಮನಾ5 5ತ್ಮಾನಂ ನಿಃಸಂಗಂ ಸಮದರ್ಶನಮ್‌ । 
ಹೇಯೋಪಾದೇಯರಹಿತಮಾರೂಢಂ ಪದಮೀಕ್ಷತೇ 


i ೨೫ ॥ 
ಜ್ಞಾನಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರಃ ಪುಮಾನ್‌ । 
ದೃಶ್ಯಾದಿಭಿಃ ಪೃಥಗ್ಗಾವೈರ್ಭಗವಾನೇಕ ಈಯತೇ 

॥ ೨೬ ॥ 


ಏತಾವಾನೇವ ಯೋಗೇನ ಸಮಗ್ರೇಣೇಹ ಯೋಗಿನಃ । 
ಯುಜ್ಯತೇ5ಭಿಮತೋ ಹೃರ್ಥೋ ಯದಸಂಗಸ್ತು ಕೃತ್ತಶ 
೨೭ 


ಜ್ಞಾನಮೇಕಂ ಪರಾಚೀನೈರಿಂದ್ರಿಯೈರ್ಬ್ರಹ್ಮ ನಿರ್ಗುಣಮ್‌ । 
ಅವಭಾತ್ಯರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾ 
॥ ೨೮ ॥ 


ಯಥಾ ಮಹಾನಹಂರೂಪಸ್ತ್ರಿ ವೃತ್ತಂಚವಿಧಃ ಸ್ವರಾಟ್‌ । 
ಏಕಾದಶವಿಧಸ್ತಸ್ಯ ವಪುರಂಡಂ ಜಗದ್ಯತಃ 
॥ ೨೯ ॥॥ 


ಏತದ್ವೈ ಶ್ರದ್ಧಯಾ ಭಕ್ತ್ಯಾ ಯೋಗಾಭ್ಯಾಸೇನ ನಿತ್ಯಶಃ 1 
ಸಮಾಹಿತಾತ್ಮಾ ನಿಸಂಗೋ ವಿರಕ್ತ್ಯಾ ಪರಿಪಶ್ಯತಿ 
10 I 


ಇತ್ಯೇತತೃಥಿತಂ ಗುರ್ವಿ ಜ್ಞಾನಂ ತದ್ಭಹ್ನದರ್ಶನಮ್‌ | 
ಯೇನಾನುಬುದ್ಧತೇ ತತ್ತ್ವಂ ಪ್ರಕೃತೇಃ ಪುರುಷಸ್ಯ ಚ 
॥1 ೩೧॥ 


ಗಳು ಪಿತ್ಚಯಾನ ಅಥವಾ ಧೂಮಯಾನವೆಂಬ ಮಾರ್ಗದಿಂದ 
ಪಿತ್ಸಲೋಕಕ್ಕೆ ಹೋಗಿ ಮತ್ತೆ ತಮ್ಮ ಸಂತಾನದ ವಂಶದಲ್ಲೇ 
ಜನಿಸುವರು. ॥ ೨೦ ॥ ತಾಯೇ! ಪಿಶೈಲೋಕದ ಭೋಗಗಳನ್ನು 
ಅನುಭವಿಸಿದ ಬಳಿಕ ಅವರ ಪುಣ್ಯವೆಲ್ಲ ಕ್ಷೀಣವಾದಾಗ ದೇವತೆ 
ಗಳು ಅವನನ್ನು ಅಲ್ಲಿಯ ಪಶ್ವರ್ಯದಿಂದ ತಳ್ಳಿಬಿಡುತ್ತಾರೆ. ಮತ್ತೆ 
ಅವರು ವಿವಶರಾಗಿ ಈ ಲೋಕದಲ್ಲೇ ಬಂದುಬೀಳಬೇಕಾಗು 
ವುಬಿ. ॥ ೨೧॥ ಅಮ್ಮಾ! ಆದುದರಿಂದ ನೀನು ಸದಾ ಭಜಿಸಲು 
ಯೋಗ್ಯವಾದ ಚರಣಕಮಲಗಳುಳ್ಳ ಶ್ರೀಭಗವಂತನನ್ನು, ಆತನ 
ಕಲ್ಯಾಣಗುಣಗಳನ್ನೂ ಆಶ್ರಯಿಸಿರುವ ಭಕ್ತಿಯ ಮೂಲಕ ಸರ್ವ 
ಪ್ರಕಾರದಿಂದಲೂ ಭಜಿಸುವವಳಾಗು. ॥ ೨೨ ॥ 

ಭಗವಾನ್‌ ವಾಸುದೇವನ ಕುರಿತು ಮಾಡಿದ ಭಕ್ಕಿಯೋಗವು 
ಶೀಘ್ರವಾಗಿ ಸಂಸಾರದಿಂದ ವೈರಾಗ್ಯ ಮತ್ತು ಬ್ರಹ್ಮಸಾಕ್ಟಾತ್ಕಾರ 
ರೂಪವಾದ ಜ್ಞಾನವನ್ನು ದೊರಕಿಸಿಕೊಡುತ್ತದೆ. ॥ ೨೩॥ ವಸ್ತುತಃ 
ಎಲ್ಲ ಇಂದ್ರಿಯವಿಷಯಗಳು ಭಗವದ್ರೂಪವೇ ಇರುವುದರಿಂದ 
ಸಮಾನವಾಗಿವೆ. ಆದ್ದರಿಂದ ಇಂದ್ರಿಯ ವೃತ್ತಿಗಳ ಮೂಲಕವೂ 
ಭಗವದ್ಧಕ್ಕನ ಚಿತ್ತವು ಅವುಗಳಲ್ಲಿ ಪ್ರಿಯ-ಅಪ್ರಿಯಗಳೆಂಬ ಭೇದ 
ವನ್ನೆಣಿಸದೆ ಸರ್ವತ್ರ ಭಗವಂತನನ್ನೇ ದರ್ಶಿಸುತ್ತದೆ. ಆಗಲೇ 
ಅವನು ಸಂಗದೋಷರಹಿತನಾಗಿ "ಇದು ಗ್ರಾಹ್ಯ' "ಇದು ಗ್ರಾಹ್ಯ 
ವಲ್ಲ' ಎಂಬ ಗುಣದೋಷಗಳಿಂದ ರಹಿತನಾಗಿ ಎಲ್ಲದರಲ್ಲಿಯೂ 
ಸಮವಾಗಿರುವ ತನ್ನ ಸ್ವರೂಪ ಮಹಿಮೆಯಲ್ಲಿ ಆರೂಢನಾಗಿ, 
ತನಗೆ ಆತ್ಮನಾಗಿರುವ ಪರಬ್ರಹ್ಮನನ್ನು ಸಾಕ್ಷಾತ್ಸರಿಸಿ ಕೊಳ್ಳುವನು. 
॥ ೨೪-೨೫ ॥ ಆ ಭಗವಂತನೇ ಜ್ಞಾನಸ್ವರೂಪನೂ, ಪರಬ್ರಹ್ಮನೂ, 
ಪರಮಾತ್ಮನೂ, ಈಶ್ವರನೂ, ಪರಮಪುರುಷನೂ ಆಗಿರುವನು. 
ನಾನಾರೂಪಗಳಲ್ಲಿ ಕಾಣಿಸುವವನೂ ಆತನೋರ್ವನೇ. ॥ ೨೬ ॥ 
ಇಡೀ ಪ್ರಪಂಚದ ಕುರಿತು ಅನಾಸಕ್ತಿಯನ್ನು ಹೊಂದುವುದೇ 
ಯೋಗಿಗಳು ಆಚರಿಸುವ ಎಲ್ಲ ಯೋಗಸಾಧನೆಗಳಿಗೂ ಏಕಮಾತ್ರ 
ಉದ್ದೇಶವಾಗಿದೆ. ॥ ೨೭ ॥ ಬ್ರಹ್ಮವಸ್ತುವು ಒಂದೇ ಆಗಿದ್ದು, 
ಜ್ಞಾನಸ್ವರೂಪನೂ, ನಿರ್ಗುಣನೂ ಆಗಿರುವನು. ಆದರೂ ಅವನು 
ಬಾಹ್ಯವೃತ್ತಿಗಳುಳ್ಳ ಇಂದ್ರಿಯಗಳ ಮೂಲಕ ಭ್ರಾಂತಿಯಿಂದ ಶಬ್ದಾದಿ 
ಧರ್ಮವುಳ್ಳ ಬೇರೆ-ಬೇರೆ ಪದಾರ್ಥಗಳ ರೂಪಗಳಲ್ಲಿ ಕಂಡು 
ಬರುತ್ತಾನೆ. ॥ ೨೮ ॥ ಹೇಗೆ ಒಂದೇ ಪರಬ್ರಹ್ಮವು ಮಹತ್ತತ್ವ್ವ ; 
ವೈಕಾರಿಕ, ರಾಜಸ, ತಾಮಸ-ಮೂರು ರೀತಿಯ ಅಹಂಕಾರ; ಪಂಚೆ 
ಭೂತಗಳೂ ಹಾಗೂ ಹನ್ನೊಂದು ಇಂದ್ರಿಯಗಳೂ ಆಗಿರುವನೋ 
ಮತ್ತು ಪುನಃ ಅದೇ ಸ್ವಯಂ ಪ್ರಕಾಶವು ಇವುಗಳ ಸಂಯೋಗದಿಂದ 
ಜೀವನೆನಿದನೋ - ಅಂತೆಯೇ ಆ ಜೀವನ ಶರೀರರೂಪೀ ಈ 
ಬ್ರಹ್ಮಾಂಡವೂ ವಸ್ತುತಃ ಬ್ರಹ್ಮವೇ ಆಗಿದೆ. ಏಕೆಂದರೆ, ಬ್ರಹ್ಮ 
ನಿಂದಲೇ ಇದರ ಉತ್ತತ್ತಿ ಯಾಗಿದೆ. ॥ ೨೯ ॥ ಆದರೆ ಶ್ರದ್ಧಾ-ಭಕ್ತಿ, 
ವೈರಾಗ್ಯ, ನಿರಂತರ ಯೋಗಾಭ್ಯಾಸದ ಮೂಲಕ ಏಕಾಗ್ರಚಿತ್ತನೂ, 
ಅಸಂಗ ಬುದ್ದಿಯವನೂ ಆದವನೇ ಇದನ್ನು ಬ್ರಹ್ಮರೂಪದಿಂದ 
ನೋಡಬಲ್ಲನು. ॥ ೩೦ ॥ 

ಪೂಜನೀಯಳಾದ ಮಾತೆಯೇ ! ಇದುವರೆಗೆ ನಾನು ನಿನಗೆ 
ಬ್ರಹ್ಮದರ್ಶನರೂಪವಾದ ಶ್ರೇಷ್ಠತಮಜ್ಞಾನವನ್ನು ವಿವರಿಸಿದೆನು. 
ಅದರ ಮೂಲಕ ಪ್ರಕೃತಿ ಮತ್ತು ಪುರುಷರ ಸ್ವರೂಪವನ್ನೂ ಯಥಾ 
ವತ್ತಾಗಿ ತಿಳಿಸಿದೆನು. ॥ ೩೧ ॥ 


344 


ಜ್ಞಾನಯೋಗಶ್ಚ ಮನ್ನಿಷ್ಠೋ ನೈರ್ಗುಣ್ಯೋ ಭಕ್ತಿಲಕ್ಷಣಃ | 
ದ್ವಯೋರಪೈೇಕ ಏವಾರ್ಥೋ ಭಗವಚ್ಛಬ್ಬ ಲಕ್ಷಣಃ 
1೩೨1 
ಯಥೇಂದ್ರಿಯೈೆಃ ಪೃಥಗ್ತಾಗ್ಸೈರರ್ಥೋ ಬಹುಗುಣಾಶ್ರಯಃ 
ಏಕೋ ನಾನೇಯತೇ ತದ್ದದ್ಧಗವಾನ್‌ ಶಾಸ್ತ್ರವರ್ತೃಭಿಃ 
UW ೩೩! 
ಕ್ರಿಯಯಾ ಕ್ರತುಭಿರ್ದಾನ್ಮೆಸ್ತಪಃಸ್ಟಾದ್ಯಾಯಮರ್ಶನೈಃ: । 
ಆತ್ಮೇಂದ್ರಿಯಜಯೇನಾಪಿ ಸಂನ್ಯಾಸೇನ ಚ ಕರ್ಮಣಾಮ್‌ 
1 ೩೪ 
ಯೋಗೇನ ವಿವಿಧಾಂಗೇನ ಭಕ್ತಿಯೋಗೇನ ಚೈವ ಹಿ। 
ಧರ್ಮೇಣೋಭಯಚಿಹ್ನೇನ ಯಃ ಪ್ರವೃತ್ರಿನಿವೃತ್ತಿಮಾನ್‌ 
1 ೩೫ ॥ 
ಆತ್ಮತತ್ತಾವಬೋಧೇನ ವೈರಾಗ್ಯೇಣ ದೃಢೇನ ಚ । 
ಈಯತೇ ಭಗವಾನೇಭಿಃ ಸಗುಣೋ ನಿರ್ಗುಣಃ ಸ್ವದ್ಧಕ್‌ 
॥೩೬॥ 
ಪ್ರಾವೋಚಂ ಭಕ್ಕಿಯೋಗಸ್ಥ ಸ್ವರೂಪಂ ತೇ ಚತುರ್ವಿಧಮ್‌ । 
ಕಾಲಸ್ಯ ಚಾವ್ಯಕ್ತಗತೇರ್ಯೋತಂತರ್ಧಾವತಿ ಜಂತುಷು 
1೩೭ 
ಜೀವಸ್ಯ ಸಂಸ್ಕೃತೀರ್ಬಹ್ವೀರವಿದ್ಯಾಕರ್ಮನಿರ್ಮಿತಾಃ | 
ಯಾಸ್ಟಂಗ ಪ್ರವಿಶನ್ನಾತ್ಮಾ ನ ವೇದ ಗತಿಮಾತ್ಮನಃ 
1 ೩೮ ॥ 
ನೈತತ್ಪಲಾಯೋಪದಿಶೇನ್ನಾ ವಿನೀತಾಯ ಕರ್ಹಿಚಿತ್‌ । 
ನ ಸ್ರಬ್ಧಾಯ ನ ಭಿನ್ನಾಯ ನೈವ ಧರ್ಮದ್ವಜಾಯ ಚ 
11೩೯॥ 
ನ ಲೋಲುಪಾಯೋಪದಿಶೇನ್ನ ಗೃಹಾರೂಢಚೇತಸೇ । 
ನಾಭಕ್ತಾಯ ಚ ಮೇ ಜಾತು ನ ಮದ್ಭಕ್ತದ್ದಿಷಾಮಪಿ 
1೪೦॥ 
ಶ್ರದ್ಧಧಾನಾಯ ಭಕ್ತಾಯ ವಿನೀತಾಯಾನಸೂಯವೇ । 
ಭೂತೇಷು ಕೃತಮೈತ್ರಾಯ ಶುಶ್ರೂಷಾಭಿರತಾಯ ಚ 
1 ೪೧ ॥ 
ಬಹಿರ್ಜಾತವಿರಾಗಾಯ ಶಾಂತಚಿತ್ತಾಯ ದೀಯತಾಮ್‌ । 
ನಿರ್ಮತ್ನರಾಯ ಶುಚಯೇ ಯಸ್ಕಾಹಂ ಪ್ರೇಯಸಾಂ ಪ್ರಿಯಃ 
I ೪೨॥ 
ಯ ಇದಂ ಶೃಣುಯಾದಂಬ ಶ್ರದ್ಧಯಾ ಪುರುಷಃ ಸಕ್ಕತ್‌ । 
ಯೋ ವಾಭಿಧತ್ತೇ ಮಚ್ಚಿತ್ತಃ ಸ ಹ್ಯೇತಿ ಪದವೀಂ ಚ ಮೇ 
॥ ೪4 


ಶ್ರೀಮದ್ಭಾಗವತ 


[ ಅಧ್ಯಾಯ 32 


ದೇವಿ! ನಿರ್ಗುಣ ಬ್ರಹ್ಮವಿಷಯಕ ಜಾ ಪನಯೋಗ ಹಾಗೂ ನನ್ನ 
ಕುರಿತಾಗಿ ಆಚರಿಸಿದ ಭಕ್ತಿಯೋಗ - ಇವೆರಡರ ಫಲವು ಒಂದೇ 
ಆಗಿದೆ. ಅದನ್ನೇ "ಭಗವಂತೆನೆಂಬ ಶಬ್ದದಿಂದ ಹೇಳುತ್ತಾರೆ. ॥ ೩೨ ॥ 
ರೂಪ, ರಸ, ಗಂಧ ಮುಂತಾದ ಅನೇಕ ಗುಣಗಳಿಗೆ ಆಶ್ರಯವಾಗಿ 
ರುವ ಒಂದೇ ಪದಾರ್ಥವು ಬೇರೆ-ಬೇರೆ ಇಂದ್ರಿಯಗಳ ಮೂಲಕ 
ಭಿನ್ನ-ಭಿನ್ನವಾಗಿ ಅನುಭವಕ್ಕೆ ಬರುವದು. ಹಾಗೆಯೇ ಶಾಸ್ತ್ರಗಳ 
ಎಭಿನ್ನ ಮಾರ್ಗಗಳಿಂದ ಒಬ್ಬನೇ ಭಗವಂತನು ಅನೇಕ ಪ್ರಕಾರಗಳಿಂದ 
ಅನುಭವಕ್ಕೆ ಬರುವನು. ॥ ೩೩ ॥ 

ನಾನಾರೀತಿಯ ಕರ್ಮಕಲಾಪಗಳು, ಯಜ್ಞಗಳು, ದಾನಗಳು, 
ತಪಸ್ಸುಗಳು, ವೇದಾಧ್ಯಯನ, ವೇದವಿಚಾರ (ಮಾಮಾಂಸಾ), 
ಮನಸ್ಸು ಇಂದ್ರಿಯಗಳ ಸಂಯಮ, ಕರ್ಮಗಳ ತ್ಯಾಗ, ವಿವಿಧ 
ಅಂಗಗಳುಳ್ಳ ಯೋಗಗಳು, ಭಕ್ತಿಯೋಗ, ನಿವೃತ್ತಿ ಮತ್ತು ಪ್ರವೃತ್ತಿ 
ರೂಪವಾದ ಎರಡೂ ರೀತಿಯ ಧರ್ಮಗಳು, ಆತ್ಮತತ್ವ್ವದ ಜ್ಞಾನ 
ಹಾಗೂ ದೃಢವಾದ ವೈರಾಗ್ಯ ಇವೆಲ್ಲ ಸಾಧನೆಗಳಿಂದ ಸಗುಣ- 
ನಿರ್ಗುಣರೂಪನಾದ ಸ್ವಯಂಪ್ರಕಾಶ ಭಗವಂತನನ್ನೇ ಪಡೆಯ 
ಲಾಗುತ್ತದೆ. ॥ ೩೪-೩೬ ॥ 

ಜನನಿಯೇ | ನಾನು ನಿನಗೆ ಸಾತ್ತ್ವಿಕ, ರಾಜಸ, ತಾಮಸ ಮತ್ತು 
ನಿರ್ಗುಣಗಳೆಂಬ ನಾಲ್ಕು ಪ್ರಕಾರದ ಭಕ್ತಿಯೋಗಗಳನ್ನು ವರ್ಣಿ 
ಸಿರುವೆನು. ಹೀಗೆಯೇ ಪ್ರಾಣಿಗಳ ಜನ್ಮಾದಿ ವಿಕಾರಗಳಿಗೆ ಕಾರಣ 
ಮತ್ತು ಯಾವುದರ ಗತಿಯು ತಿಳಿಯುವುದಿಲ್ಲವೋ ಅಂತಹ 
ಕಾಲದ ಸ್ವರೂಪವನ್ನೂ ವಿವರಿಸಿದ್ದೇನೆ. ॥ ೩೭ ॥ ದೇವಿ! ಅವಿದ್ಯೆ 
ಯಿಂದ ಉಂಟಾದ ಕರ್ಮದ ಕಾರಣ ಜೀವಕ್ಕೆ ಅನೇಕಗತಿಗಳು 
ಉಂಟಾಗುತ್ತವೆ. ಅವುಗಳಲ್ಲಿ ಹೋದಾಗ ಜೀವನು ತನ್ನ ಸ್ವರೂಪ 
ಗಳನ್ನು ಗುರುತಿಸಿಕೊಳ್ಳಲಾರನು. ॥ ೩೮ ॥ ನಾನು ನಿನಗೆ ಮಾಡಿ 
ರುವ ಈ ಜ್ಞಾನೋಪದೇಶವನ್ನು ದುಷ್ಪರಿಗೂ, ಅವಿನೀತರಿಗೂ, 
ಅಹಂಕಾರಿಗಳಿಗೂ, ದುರಾಚಾರಿಗಳಿಗೂ ಧರ್ಮದ ಸೋಗು 
ಹಾಕುವ ಡಾಂಭಿಕರಿಗೂ ಹೇಳಬಾರದು. ॥ ೩೯ ॥ ಹಾಗೆಯೇ 
ವಿಷಯಲಂಪಟರೂ, ಗೃಹಾಸಕ್ತರೂ, ನನ್ನ ಭಕ್ತರಲ್ಲದವರೂ 
ಅಥವಾ ನನ್ನ ಭಕ್ತರನ್ನು ದ್ವೇಷಿಸುವವರೂ - ಇವರಿಗೂ ಇದನ್ನು 
ಎಂದೂ ಉಪದೇಶಿಸಬಾರದು. ॥ ೪೦ ॥ ಯಾರು ಅತ್ಯಂತ ಶ್ರದ್ಧಾ 
ಳುವೂ, ಭಕ್ತನೂ, ವಿನಯಶಾಲಿಯೂ, ಬೇರೆಯವರ ಕುರಿತು ದೋಷ 
ದೃಷ್ಟಿಯಿಲ್ಲದವನೂ, ಎಲ್ಲ ಪ್ರಾಣಿಗಳಲ್ಲಿ ಮೈತ್ರಿಯನ್ನಿಡುವವನೂ, 
ಗುರುಸೇವಾ ತತ್ತರನೂ, ಬಾಹ್ಯವಿಷಯಗಳಲ್ಲಿ ಅನಾಸಕ್ತನೂ, 
ಶಾಂತಚಿತ್ತನೂ, , ಮತ್ತರವಿಲ್ಲದವರೂ, ಶುದ್ಧಚಿತ್ತನೂ, ನನ್ನನ್ನು 
ಪರಮಪ್ರಿಯನೆಂದು ತಿಳಿಯುವವನೂ, ಇಂಥವನಿಗೆ ಮಾತ್ರ ಇದನ್ನು 
ಅವಶ್ಯವಾಗಿ ಉಪದೇಶಿಸ ಸಬೇಕು. ॥ ೪೧-೪೨ ॥ ತಾಯೇ! ನನ್ನಲ್ಲಿ 
ಚಿತ್ತವನ್ನು ತೊಡಗಿಸಿ ಇದನ್ನು ಶ್ರದ್ಧೆಯಿಂದ ಒಮ್ಮೆಯಾದರೂ ಕೇಳು: 
ವವನೂ, ಹೇಳುವವನೂ, ಓದ ಸೆಕೃತಿಯು ನನ್ನ ಪರಮಪದವನ್ನೇ 
ಪಡೆಯುವನು. ॥ ೪೩ ॥ 


ಮೂವತ್ತೆರಡನೆಯ ಅಧ್ಯಾಯವು ಮುಗಿಯಿತು. ॥ ೩೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ಕಂಧೇ 
ಕಾಪಿಲೇಯೇ ದ್ವಾತ್ರಿಶೋರಧ್ಯಾಯಃ॥ ೩೨ ॥ 
ಸಹಾ ್ರಕೀವಾಜಾ 


33 ಅಧ್ಯಾಯ] 


ತೃತೀಯ ಸ್ಕಂಧ 


345 


ಮೂವತ್ತಮೂರನೆಯ ಅಧ್ಯಾಯ 
ದೇವಹೂತಿಗೆ ತತ್ತ್ವಜ್ಞಾನವುಂಟಾಗಿ ಮೋಕ್ಷಪದವಿ ಪ್ರಾಪ್ರವಾದುದು 


ಮೈತ್ರೇಯ ಉವಾಚ 


ಏವಂ ನಿಶಮ್ಯ ಕಪಿಲಸ್ಯ ವಚೋ ಜನಿತ್ರೀ 

ಸಾ ಕರ್ದಮಸ್ಯ ದಯಿತಾ ಕಿಲ ದೇವಹೂತಿ: । 
ವಿಸ್ತಸಮೋಹಪಟಲಾ ತಮಭಿಪ್ರಣಮ್ಯ 

ತುಷ್ಟಾವ ತತ್ತವಿಷಯಾಂಕಿತಸಿದ್ದಿ ಭೂಮಿಮ್‌ ॥ ೧ ॥ 


ದೇವಹೂತಿರುವಾಚ 


ಅಥಾಪ್ಯಜೋಶಠಂತಃಸಲಿಲೇ ಶಯಾನಂ 
ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ಟೇ 

ಗುಣಪ್ರವಾಹಂ ಸದಶೇಷಬೀಜಂ 
ದಧ್ಯೌ ಸ್ವಯಂ ಯಜ್ಞ ಠರಾಬ್ದ ಜಾತಃ ॥ 


ಸ ಏವ ವಿಶ್ವಸ್ಯ ಭವಾನ್ವಿದತ್ತೇ 
ಗುಣಪ್ರವಾಹೇಣ ವಿಭಕ್ಕವೀರ್ಯಃ 
ಸರ್ಗಾದ್ಯ ನೀಹೋತವಿತಥಾಭಿಸಂಧಿ- 
ರಾತ್ಮೇಶ್ವರೋ5ತರ್ಕ್ಯಸಹಸ್ರಶಕ್ಕಿ: i 
ಸತ್ತು ಭೃತೋ ಮೇ ಜಠರೇಣ ನಾಥ 
ಕಥಂ ನು ಯಸ್ಕೋದರ ಏತದಾಸೀತ್‌ । 
ವಿಶ್ವಂ ಯುಗಾಂತೇ ವಟಪತ್ರ ಏಕಃ 
ಶೇತೇ ಸ್ಥ ಮಾಯಾಶಿಶುರಂಫ್ರಿಪಾನಃ ॥ ೪ ॥ 


೨ಟ 


೩॥ 


ತ್ವಂ ದೇಹತಂತ್ರಃ ಪ್ರಶಮಾಯ ಪಾಷ್ಗನಾಂ 
ನಿದೇಶಭಾಜಾಂ ಚ ವಿಭೋ ವಿಭೂತಯೇ | 

ಯಥಾವತಾರಾಸ್ತವ ಸೂಕರಾದಯ- 
ಸ್ತಥಾಯಮಪ್ಯಾತ್ಮಹಥೋಪಲಬ್ಧಯೇ Wl 


ಯನ್ನಾಮಧೇಯಶ್ರವಣಾನುಕೀರ್ತನಾದ್‌ 
ಯತ್ಛಪ್ಪಣಾದೃತ್ನಃ ರಣಾದಪಿ ಕ್ವಚಿತ್‌ । 
ಶ್ವಾದೋಸಪಿ ಸದ್ಯಃ ಸವನಾಯ ಕಲ್ಪತೇ 

ಕುತಃ ಪುನಶ್ತೇ ಭಗವನ್ನು ದರ್ಶನಾತ್‌ ॥ ೬ | 


೫ ॥ 


ಅಹೋ ಬತ ಶ್ವಕಚೋತ5ತೋ ಗರೀಯಾನ್‌ 
ಯಜ್ಜಿಹ್ಪಾಗ್ರೇ ವರ್ತತೇ ನಾಮ ತುಭ್ಯಮ್‌ ! 
ತೇಪುಸ್ತಪಸ್ತೇ ಜುಹುವುಃ ಸಸ್ನುರಾರ್ಯಾ 
ನೂಚುರ್ನಾಮ ಗೃಣಂತಿ ಯೇ ತೇ ॥ ೭1 


ಶ್ರೀಮೈತ್ರೇಯರು ಹೇಳುತ್ತಾರೆ - ಅಯ್ಯಾ | ವಿದುರನೇ 
ಶ್ರೀಕಪಿಲಭಗವಂತನ ಈ ವಚನಗಳನ್ನು ಕೇಳಿ ಕರ್ದಮರ ಪ್ರಿಯಪತ್ನಿ 
ಯಾದ ಮಾತೆ ದೇವಹೂತಿಯ ಮೋಹದ ತೆರೆ ಕಳಚಿಹೋಯಿತು. 
ಆಕೆಯು ತತ್ತ್ವ ಪ್ರತಿಪಾದಕವಾದ ಸಾಂಖ್ಯಶಾಸ್ತ್ರಜ್ಞಾನದ ಅಧಾರ 
ನಿಯಾ ಶ್ರೀಕಪಿಲದೇವರಿಗೆ ನಮಸ್ಕಾರಮಾಡಿ ಅವನನ್ನು 
ಸ್ತುತಿಸತೊಡಗಿದಳು. ॥ ೧॥ ಲ 

ದೇವಹೂತಿಯು ಇಂತೆಂದಳು - ಪ್ರಭುವೇ! ಬ್ರಹ್ಮದೇವರು 
ನಿನ್ನ ನಾಭಿಕಮಲದಿಂದಲೇ ಪ್ರಕಟರಾಗಿದ್ದರು. ಅವರು ಪ್ರಳಯ 
ಕಾಲದಲ್ಲಿ ಪವಡಿಸಿದ್ದ - ಪಂಚಭೂತಗಳೂ, ಇಂದ್ರಿಯಗಳೂ, 
ಶಬ್ದಾದಿ ವಿಷಯಗಳೂ, ಮನೋಮಯವಾದ ನಿನ್ನ ವಿಗ್ರಹವನ್ನೇ 
ಧ್ಯಾನಮಾಡಿದರು. ಸತ್ತ್ಯಾದಿಗುಣಗಳ ಪ್ರವಾಹದಿಂದ ಕೂಡಿ 
ರುವ, ಸತ್ತರೂಪವೂ, ಕಾರ್ಯ- ಕಾರಣಗಳೆರಡಕ್ಕೂ ಬೀಜ 
ರೂಪನೂ ಆದ ನಿನ್ನ ಮಂಗಳವಿಗ್ರಹವನ್ನು ಅವರು ಧ್ಯಾನಮಾಡಿ 
ದರು. ॥ ೨ ॥ ನೀನು ನಿಷ್ಕ್ರಿಯನೂ, ಸತ್ಯಸಂಕಲ್ಪನೂ, ಸಮಸ್ತ 
ಜೀವರ ಪ್ರಭುವೂ, ಸಾವಿರಾರು ಅಚಿಂತ್ಯ ಶಕ್ತಿಗಳಿಂದಲೂ ಸ ಸಂಪ ಪನ್ನ 
ನಾಗಿರುವೆ. ತನ್ನ ಶಕ್ತಿಯನ್ನು ಗುಣಪ್ರವಾಹರೂಪದಿಂದ ಬ್ರಹ್ಮಾದಿ. 
ಅನಂತಮೂರ್ತಿಗಳಲ್ಲಿ, ವಿಭಕ್ತಗೊಳಿಸಿ, ಅವುಗಳ ಮೂಲಕ ಸ್ವತಃ 
ವಿಶ್ವದ ರಚನಾದಿಗಳನ್ನು ಮಾಡುತ್ತಿರುವೆ. ॥ 2. ॥ ಸ್ವಾಮಿ! ಯಾರ 
ಉದರದಲ್ಲಿ ಪ್ರಳಯಕಾಲವು ಬಂದಾಗ ಈ ಇಡೀ ಪ್ರಪಂಚವು 
ಲೀನವಾಗಿ ಹೋಗುತ್ತದೋ, ಯಾರು ಕಲ್ಪಾಂತ್ಯದಲ್ಲಿ ಮಾಯಾ 
ಶಿಶುವಿನ ರೂಪದಲ್ಲಿ ಕಾಲುಹೆಬ್ಬೆರಳನ್ನು ಚೀಪುತ್ತಾ ಒಬ್ಬಂಟಿಗನಾಗಿ 
ವಟವೃಕ್ಷದ ಎಲೆಯಮೇಲೆ ಪವಡಿಸಿರುವನೋ, ಅಂತಹ ನಿನ್ನನ್ನು 
ನಾನು ಗರ್ಭದಲ್ಲಿ ಧರಿಸಿದೆನಲ್ಲ! ಇದೆಂತಹ ಆಶ್ಚರ್ಯ 
ವಾದುದು. ॥ ೪॥ ವಿಭುವೇ! ನೀನು ಪಾಪಿಗಳನ್ನು ದಮನ 
ಗೊಳಿಸಲು ಮತ್ತು ನಿನ್ನ ಆಜ್ಞಾಕಾರಿಯಾದ ಭಕ್ತರ ಅಭ್ಯುದಯ 
ಮತ್ತು ನಿಚ್ರೇಯಸ್ನನ್ನು "ಉಂಟುಮಾಡುವುದಳ್ಕಾಗಿ ಸ್ವೇಚ್ಛೆಯಿಂದ 
ದೇಹವನ್ನು ಧರಿಸುತ್ತೀಯೆ. ವರಾಹವೇ ಮುಂತಾದ ಅವತಾರ 
ಗಳಂತೆಯೇ ಈ ಕಪಿಲಾವತಾರವನ್ನು ಮುಮುಕ್ಬುಗಳಿಗೆ ಜ್ಞಾನ 
ಮಾರ್ಗವನ್ನು ತೋರುವುದಕ್ಕಾಗಿಯೇ ಕೈಗೊಂಡಿದ್ದೀಯೆ. ॥ ೫ ॥ 
ಭಗವಂತಾ! ನಿನ್ನ ನಾಮಗಳನ್ನು ಶ್ರವಣಿಸಿದರೂ, 'ೀರ್ತಿಸಿದರೂ 
ಅಥವಾ ಅಪ್ಪಿತಪ್ಪಿ ಎಂದಾದರೂ ನಿನ್ನನ್ನು ವಂದಿಸಿ, ಸ್ಥರಿಸಿದರೂ 

ಚಾಂಡಾಲನೂ ಕೂಡ ಸೋಮಯಾಜಿ "ಬ್ರಾಹ್ಮಣನಿಗೆ ಸಮಾನ 
ವಾಗಿ ಪೂಜ್ಯನಾಗುತ್ತಾನೆ. ಮತ್ತೆ ನಿನ್ನ ದರ್ಶನದಿಂದ ಕೃತಕೃತ್ಯರಾದ 
ಮನುಷ್ಯರ ಕುರಿತು ಹೇಳುವುದೇನಿ ರ9॥೬॥ ಆಹಾ! "ಆನ 
ನಾಲಿಗೆಯ ತುದಿಯಲ್ಲಿ ನಿನ್ನ ನಾಮವು ವಿರಾಜಮಾನವಾಗಿದೆ. 
ಅದರಿಂದ ಆ ಚಾಂಡಾಲನೂ ಸರ್ವಶ್ರೇಷ್ಠನೇ ಆಗಿದ್ದಾನೆ. ನಿನ್ನ 
ನಾಮಗಳನ್ನು ಉಚ್ಚರಿಸಿದ ಶ್ರೇಷ್ಠ ಪುರುಷರು ತಪಸ್ಸು ಹೋಮ. 
ತೀರ್ಥಸ್ನಾನ, ಸದಾಚಾರ ಪಾಲನೆ ಮತ್ತು ವೇದಾಧ್ಯಯನ — 
ಎಲ್ಲವನ್ನು ಮಾಡಿದಂತೆಯೇ ಸರಿ. ॥ ೭॥ 


346 


ತಂ ತ್ವಾಮಹಂ ಬ್ರಹ್ಮ ಪರಂ ಪುಮಾಂಸಂ 
ಪ್ರತ್ಯಕ್ಟೋತಸ್ಯಾತ್ನನಿ ಸಂವಿಭಾವ್ಯಮ್‌ ॥ 
ಸ್ವತೇಜಸಾ ಧ್ಲಸ್ತಗುಣಪ್ರವಾಹಂ 
ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಮ್‌ ॥ ೮ ॥ 


ಮೈತ್ರೇಯ ಉವಾಚ 


ಈಡಿತೋ ಭಗವಾನೇವಂ ಕಪಿಲಾಖ್ಯಃ ಪರಃ ಪುಮಾನ್‌ । 
ವಾಚಾರ5ವಿಕ್ಚವಯೇತ್ಕಾಹ ಮಾತರಂ ಮಾತೃವತ್ತಲಃ 
11 ೯ ॥ 
ಕಪಿಲ ಉವಾಚ 


ಮಾರ್ಗೇಣಾನೇನ ಮಾತಸ್ಟೇ ಸುಸೇವ್ಳೇನೋದಿತೇನ ಮೇ । 
ಆಸ್ಥಿತೇನ ಪರಾಂ ಕಾಷ್ಠಾ ಮಚಿರಾದವರೋತ್ತಸಿ 
॥ ೧೦॥ 
ಶ್ರದತ್ತ್ವೈತನ್ಠತಂ ಮಹ್ಯಂ ಜುಪ್ಪಂ ಯದ್ಭಹ್ಮವಾದಿಭಿಃ । 
ಯೇನ ಮಾಮಭವಂ ಯಾಯಾ ಮೃತ್ಯುಮೃಚ್ಛಂತೃತದ್ದಿದ: 
i ೧೧॥ 
ಮೈತ್ರೇಯ ಉವಾಚ 


ಇತಿ ಪ್ರದರ್ಶ ಭಗವಾನ್ನತೀಂ ತಾಮಾತ್ಮನೋ ಗತಿಮ್‌ । 
ಸ್ವಮಾತ್ರಾ ಬಹ್ಮವಾದಿನ್ಯಾ ಕಪಿಲೋ5ನುಮತೋ ಯಯೌ 
I ೧೨ 1 
ಸಾ ಚಾಪಿ ತನಯೋಕ್ಲೇನ ಯೋಗಾದೇಶೇನ ಯೋಗಯುಕ್‌ । 
ತಸ್ಮಿನ್ನಾಶ್ರಮ ಆಪೀಡೇ ಸರಸ್ಪತ್ಯಾಃ ಸಮಾಹಿತಾ 
1 ೧೩ 
ಅಭೀಕ್ಣಾವಗಾಹಕಪಿಶಾನ್‌ ಜಟಿಲಾನ್ಯುಟಿಲಾಲಕಾನ್‌ I 
ಆತ್ಮಾನಂ ಚೋಗ್ರತಪಸಾ ಬಿಭ್ರತೀ ಚೀರಿಣಂ ಕೃಶಮ್‌ 
1 ೧೪॥ 
ಪ್ರಜಾಪತೇಃ ಕರ್ದಮಸ್ಯ ತಪೋಯೋಗವಿಜೃಂಭಿತಮ್‌ | 
ಸ್ವಗಾರ್ಹಸ್ಥ್ಯಮನೌಪಮ್ಯಂ ಸತ ವೈಮಾನಿಕೈರಪಿ 
1 ೧೫ ॥ 
ಪಯಃಫೇನನಿಭಾಃ ಶಯ್ಯಾ ದಾಂತಾ ರುಕೃಪರಿಚ್ಛದಾಃ 1 
ಆಸನಾನಿ ಚ ಹೈಮಾನಿ ಸುಸ್ಪರ್ಶಾಸ್ತರಣಾನಿ ಚ 


I ೧೬॥ 
ಸ್ವಚ್ಛ ಸ್ಫಟಿಕಕುಡ್ಕೇಷು ಮಹಾಮಾರಕತೇಷು ಚ। 
ರತ್ತಪ್ರದೀಪಾ ಆಭಾಂತಿ ಲಲನಾರತ್ನಸಂಯುತಾಃ 

॥ ೧೭ ೧ 
ಗೃಹೋದ್ಯಾನಂ ಕುಸುಮಿತೈ ರಮ್ಯಂ ಬಹ್ಹಮರದ್ರುಮೈ: 
ಕೂಜದ್ವಿಹಂಗಮಿಥುನಂ  ಗಾಯನ್ನತ್ತಮಧುವ್ರತಮ್‌ 

॥1 ೧೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 33 


ಸ್ವಾಮಿ! ನೀನು ಸಾಕ್ಟಾತ್‌ ಪರಬ್ರಹ್ಮನಾಗಿರುವೆ. ಪರಮ 
ಪುರುಷನೂ ನೀನೇ. ಚತ್ರವೃ್ತಿಗಳ ಪ್ರವಾಹವನ್ನು ಅಂತರ್ಮುಖ 
ವಾಗಿಸಿ ಅಂತಃ ಕರಣದಲ್ಲಿ ನಿನ್ನನ್ನೇ ಚಿಂತಿಸಲಾಗುವುದು. ನೀನು ತನ್ನ 
ತೇಜದಿಂದ ಮಾಯೆಯ ಕಾರ್ಯವಾದ ಗುಣಪ್ರವಾಹವನ್ನು 
ಶಾಂತಗೊಳಿಸುವೆ ಹಾಗೂ ನಿನ್ನ ಉದರದಲ್ಲೇ ಸಮಸ್ತ ವೇದತತ್ತ್ವ 
ಗಳು ಅಡಗಿವೆ. ಇಂತಹ ಸಾಕ್ಟಾತ್‌ ವಿಷ್ಣುರೂಪನಾದ ನಿನಗೆ ನಾನು 
ನಮಸ್ಕರಿಸುತ್ತೇನೆ. ॥ ೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ತಾಯಿಯು ಹೀಗೆ ಸ್ತುತಿಸಿ 
ದಾಗ ಮಾತೃವತ್ತಲನಾದ ಪರಮಪುರುಷ ಭಗವಾನ್‌ ಕಪಿಲ 
ದೇವರು ಗಂಭೀರವಾದ ವಾಣಿಯಿಂದ ಇಂತೆಂದರು. ॥ ೯ ॥ 

ಶ್ರೀಕಪಿಲಭಗವಂತನು ಹೇಳುತ್ತಾನೆ - ಅಮ್ಮಾ! ನಾನು ನಿನಗೆ 
ಹೇಳಿದ ಈ ಸುಗಮ ಮಾರ್ಗವನ್ನು ಅವಲಂಬಿಸುವುದರಿಂದ 
ನೀನು ಶೀಘ್ರವಾಗಿ ಪರಮಪದವನ್ನು ಪಡೆದುಕೊಳ್ಳುವೆ. ॥ ೧೦ ॥ 
ನನ್ನ ಈ ಮತದಲ್ಲಿ ಶ್ರದ್ಧೆಯನ್ನಿಡು. ಬ್ರಹ್ಮವಾದಿ ಜನರು ಇದನ್ನು 
ಸೇವನೆಮಾಡಿರುವರು. ಇದರ ಮೂಲಕ ನೀನು ನನ್ನ ಜನ್ಮ-ಮರಣ 
ರಹಿತವಾದ ಸ್ವರೂಪವನ್ನು ಪಡೆಯುವೆ. ಈ ಮತವನ್ನು ತಿಳಿಯ 
ದವರು ಜನ್ಮ-ಮರಣದ ಚಕ್ರದಲ್ಲಿ ಸಿಲುಕಿಕೊಳ್ಳುವರು. ॥ ೧೧ ॥ 

ಶ್ರೀಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ - ವಿದುರನೇ | 
ಶ್ರೀಕಪಿಲಭಗವಂತನು ಹೀಗೆ ತನ್ನ ಶ್ರೇಷ್ಠವಾದ ಆತ್ಮಜ್ಞಾನವನ್ನು 
ಉಪದೇಶಿಸಿ, ಬ್ರಹ್ಮವಾದಿನಿಯಾದ ಆ ತಾಯಿಯ ಅನುಮತಿ 
ಯನ್ನು ಪಡೆದು ಅಲ್ಲಿಂದ ಹೊರಟು ಹೋದನು. ॥ ೧೨ ॥ ಆಗ 
ದೇವಹೂತಿಯೂ ಸರಸ್ವತಿನದಿಗೆ ಶಿರೋಭೂಷದಂತಿದ್ದ ತನ್ನ 
ಆಶ್ರಮದಲ್ಲಿ ಪುತ್ರನು ಉಪದೇಶಿಸಿರುವ ಯೋಗಸಾಧನೆಯ 
ಸಲ ಯೋಗಾಭ್ಯಾಸವನ್ನು ಮಾಡುತ್ತಾ ಸಮಾಧಿಯಲ್ಲಿ ಸ್ಥಿತ 
ಳಾದಳು. ॥ ೧೩ ॥ ್ರಿಕಾಲಸ್ನಾನ ಮಾಡುವುದರಿಂದ ಅವಳ 
ಗುಂಗುರುಕೂದಲುಗಳು ಜಟೆಗಟ್ಟಿದವು. ನಾರುಮಡಿಯನ್ನು 
ಧರಿಸಿದ ಆಕೆಯ ದೇಹವು ಉಗ್ರವಾದ ತಪಸಿನಿಂದಾಗಿ ದುರ್ಬಲ 
ವಾಯಿತು. ॥ ೧೪ ॥ ಆಕೆಯು ಕರ್ದಮರ ತಪಸ್ತುಮತ್ತು ಯೋಗ 
ಬಲಗಳಿಂದ ದೊರಕಿದ್ದ, ದೇವತೆಗಳೂ ಅಶಿಸುತ್ತಿದ್ದ, ಅನುಪಮ 
ವಾದ ಗಾರ್ಹಸ್ಥ 5 ಸುಖವನ್ನು ತೊರೆದುಬಿಟ್ಟಳು. ॥ ೧೫ ॥ ಅದ 
ರಲ್ಲಿ ಹಾಲಿನ ನೊರೆಯಂತೆ ಬಿಳುಪಾದ ಮೃದು ಹಾಸಿಗೆಗಳು, ಹಸ್ತಿ 
ದಂತದಿಂದ ಕೂಡಿದ ಮಂಚಗಳೂ, ಸುವರ್ಣದ ಪಾತ್ರೆಗಳು, 
ಮೆದುವಾದ ಮೆತ್ತೆಗಳಿಂದ ಕೂಡಿದ ಚಿನ್ನದ ಸಿಂಹಾಸನಗಳೂ, 
ಮಹಾಮರಕತಮಣಿಗಳಿಂದ ಅಲಂಕೃತವಾಗಿದ್ದ ಸ್ಫಟಿಕದ ಸ್ವಚ್ಛ 
ಗೋಡೆಗಳಲ್ಲಿ ರತ್ನಗಳಿಂದ ಕೆತ್ತಿದ ರಮಣಿಯರ ಮೂರ್ತಿಗಳಿಂದ 
ಕೂಡಿದ್ದು ಮಣಿಮಯ ದೀಪಗಳು ಬೆಳಗುತ್ತಿದ್ದವು. ಅದು ಹೂ 
ಗೊಂಚಲುಗಳಿಂದ ಕಂಗೊಳಿಸುವ ಅನೇಕ ದಿವ್ಯ ವೃಕ್ಷಗಳಿಂದ 
ಶೋಭಿತವಾಗಿತ್ತು. ಅವುಗಳಲ್ಲಿ ಅನೇಕ ಪ್ರಕಾರದ ಪಕ್ಷಿಗಳು ಕಲರವ 
ಮಾಡುತ್ತಾ, ಮತ್ತ ಬೃಂಗಗಳು ರೋಂಕರಿಸುತ್ತಿದ್ದವು. ಕಮಲಗಳ 
ಕಂಪಿನಿಂದ ಸುವಾಸಿತವಾಗಿದ್ದ ತಿಳಿಗೊಳಗಳಿಂದಲೂ ಸೊಗಸು 
ಗೊಂಡು, ಕರ್ದಮರಿಂದ ಮುದ್ದಿಸಲ್ಪ್ಟು ತಾನು ಅಲ್ಲಿಗೆ ವಿಹಾರ 
ಕ್ಯಾಗಿ ಪ್ರವೇಶಿಸಿದೊಡನೆ ಗಂಧರ್ವಗಣಗಳು ಸುತಿಸುತ್ತಿರುವಾಗ, 


33 ಅಧ್ಯಾಯ] 


ತೃತೀಯ ಸೃಂಧ 


347 


ಯತ್ರ ಪ್ರವಿಷ್ಠಮಾತ್ಮಾನಂ ವಿಬುಧಾನುಚರಾ ಜಗುಃ । 
ವಾಪ್ಯಾಮುತ್ತಲಗಂಧಿನ್ಯಾಂ ಕರ್ದಮೇನೋಪಲಾಲಿತಮ್‌ 


HOF 1 
ಹಿತ್ವಾ ತದೀಪಿತತಮಮಪ್ಯಾಖಂಡ ಲಯೋಪಿತಾಮ್‌ । 
ಕಿಂಚಿಚ್ಛ್ಚಾರ ವದನಂ ಪುತ್ರವಿಶ್ಲೇಷಣಾತುರಾ 

॥ ೨೦ ॥ 
ವನಂ ಪ್ರವ್ರಜಿತೇ ಪತ್ಯಾವಪತ್ಯವಿರಹಾತುರಾ । 
ಜ್ಞಾತತತ್ತಾ ಫೈಭೂನಷ್ಟೇ ವತ್ತೇ ಗೌರಿವ ವತ್ತಲಾ 

॥ ೨೧॥ 


ತಮೇವ ಧ್ಯಾಯತೀ ದೇವಮಪತ್ಯಂ ಕಪಿಲಂ ಹರಿಮ್‌ | 
ಬಭೂವಾಚಿರತೋ ವತ್ಸ ನಿಃಸ್ಟೃಹಾ ತಾದೃಶೇ ಗೃಹೇ 


॥| ೨೨ ॥ 
ಧ್ಯಾಯತೀ ಭಗವದ್ರೂಪಂ ಯದಾಹ ಧ್ಯಾನಗೋಚರಮ್‌ । 
ಸುತಃ ಪ್ರಸನ್ನವದನಂ ಸಮಸ್ತವ್ಯಸ್ತಚಿಂತಯಾ 

॥ ೨೩॥ 


ಭಕ್ಕಿಪ್ರವಾಹಯೋಗೇನ ವೈರಾಗ್ಯೇಣ ಬಲೀಯಸಾ । 
ಯುಕ್ತಾನುಷ್ಠಾನಜಾತೇನ ಜ್ಞಾನೇನ ಬ್ರಹ್ಮಹೇತುನಾ 
೯ 
॥ ೨೪॥ 
ವಿಶುದ್ಧೇನ ತದಾತ್ಸಾ; ವಿಶ್ವೋಮುಖಮ್‌ । 
ಸ್ವಾನುಭೂತ್ಯಾ ತಿರೋಭೂತಮಾಯಾಗುಣವಿಶೇಷಣಮ್‌ 
1 ೨೫ ॥ 
ಬ್ರಹ್ಮಣ್ಯವಸ್ಥಿತಮತಿರ್ಭಗವತ್ಯಾತ್ಮಸಂಶ್ರಯೇ | 
ನಿವೃತ್ತಜೀವಾಪತ್ತಿತ್ವಾಶ್ಟೀ ಣಕ್ಷೇಶಾತ 5ಪ್ರನಿರ್ವೃತಿಃ 
॥| ೨೬ ॥ 
ನಿತ್ಯಾರೂಢಸಮಾಧಿತ್ವಾತರಾವೃತ್ತಗುಣಭ್ರಮಾ I 
ನ ಸಸ್ಮಾರ ತದಾ5 5ತ್ಥಾನಂ ಸ್ವಪ್ನೇ ದೃಷ್ಟಮಿವೋತ್ಠಿತಃ 
n ೨೭ I 
ತದ್ದೇಹಃ ಪರತಃ ಪೋಷೋತಪ್ಯಕೃಶಶ್ನಾಧ್ಯಸಂಭವಾತ್‌ । 
ಬಭೌ ಮಲೈರವಚ್ಛನ್ನ ಸಧೂಮ ಇವ ಪಾವಕಃ 
॥ ೨೮ ॥ 
ಸ್ವಾಂಗಂ ತಪೋಯೋಗಮಯಂ ಮುಕ್ತಕೇಶಂ ಗತಾಂಬರಮ್‌ | 
ದೈವಗುಪ್ತಂ ನ ಬುಬುಧೇ ವಾಸುದೇವಪ್ರವಿಷ್ಟದೀಃ 
॥೨೯॥ 
ಏವಂ ಸಾ ಕಪಿಲೋಕ್ವೇನ ಮಾರ್ಗೇಣಾಚಿರತಃ ಪರಮ್‌ । 
ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಮವಾಪ ಹ 
I ೩0 I 
ತದ್ದೀರಾಸೀತ್ಸುಣ್ಯತಮಂ ಕ್ಷೇತ್ರಂ ತ್ರೈಲೋಕೃವಿಶ್ರುತಮ್‌ । 
ನಾಮಾ ಸಿದಹದಂ ಯತ್ರ ಸಾ ಸಂಸಿದ್ದಿಮುಪೇಯುಷೀ 
(Hh | 11 ೩೧॥ 


ಇಂದ್ರನ ಮಡದಿಯರೂ ಆಸೆ ಪಡುತ್ತಿದ್ದ ಆ ಗೃಹೋದ್ಯಾನಗಳ 
ಮಮತೆಯನ್ನು ಆಕೆಯು ತ್ಯಜಿಸಿಬಿಟ್ಟಿದ್ದಳು. ಆದರೆ ಪುತ್ರವಿ 
ಯೋಗದ ದುಖವುಮಾತ್ರ ಆಕೆಯ ಮುಖದಲ್ಲಿ ಕೊಂಚ 
ಕಾಣಿಸುತ್ತಿತ್ತು. ॥ ೧೬-೨೦ ॥ 

ಪತಿಯು ಅರಣ್ಯಕ್ಕೆ ತೆರಳಿದ ಬಳಿಕ ಪುತ್ರನೂ ಅಗಲಿ ದೂರ 
ಹೋಗಲು ಆಕೆಯು ಆತ್ಮಜ್ಞಾನಸಂಪನ್ನಳಾಗಿದ್ದರೂ ಕರುವನ್ನು 
ಅಗಲಿದ ಹಸುವಿನಂತೆ ಕಳವಳಗೊಂಡಳು. ॥ ೨೧ ॥ ವಿದುರನೇ | 
ಆದರೆ ಆಕೆಯು ತನ್ನ ಪುತ್ರನಾಗಿದ್ದ ಕಪಿಲರೂಪಿಯಾದ ಶ್ರೀಹರಿಯ 
ಧ್ಯಾನದಲ್ಲಿ ತೊಡಗಿ ಕೆಲವೇ ದಿನಗಳಲ್ಲಿ ವೈರಾಗ್ಯಸಂಪನ್ನೆಯಾಗಿ ಆ 
ವೈಭವದ ಮನೆಯನ್ನೂ ಬಿಟ್ಟುಬಿಟ್ಟಳು. ॥ ೨೨ ॥ ಅನಂತರ 
ಆಕೆಯು ಶ್ರೀಕಪಿಲಭಗವಂತನು ತನಗೆ ಧ್ಯಾನಯೋಗ್ಯವಾದ ಪ್ರಸನ್ನ 
ವದನಾರವಿಂದದಿಂದ ಕೂಡಿದ ಸ್ವರೂಪವನ್ನು ವರ್ಣನೆಮಾಡಿದ 
ಸ್ವರೂಪದ ಒಂದೊಂದು ಅವಯವವನ್ನೂ ಮತ್ತು ಇಡೀ ವಿಗ್ರಹ 
ವನ್ನು ಚಿಂತಿಸುತ್ತಾ ಧ್ಯಾನಮಗ್ನಳಾದಳು. ॥ ೨೩॥ ಭಗವದ್ಭಕ್ತಿಯ 
ಪ್ರವಾಹ, ಪ್ರಬಲವಾದ ವೈರಾಗ್ಯ, ಯಥೋಚಿತವಾದ ಕರ್ಮಾನು 
ಷ್ಠಾನಗಳಿಂದ ಉಂಟಾದ ಬ್ರಹ್ಮಸಾಕ್ಟಾತ್ಕಾರವನ್ನುಂಟು ಮಾಡಿಸುವ 
ಜ್ಞಾನದಿಂದ ಚಿತ್ತವು ಶುದ್ಧವಾದ್ದರಿಂದ ಆಕೆಯು ತನ್ನ ಸ್ವರೂಪ 
ಪ್ರಕಾಶದಿಂದ ಮಾಯೆಯ ಆವರಣವನ್ನು ಕಳಚಿ ಹಾಕುವ ಸರ್ವ 
ವ್ಯಾಪಕನಾದ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿಹೋದಳು. 
॥ ೨೪-೨೫ ॥ ಹೀಗೆ ಜೀವಕ್ಕೆ ಅಧಿಷ್ಠಾನವಾಗಿರುವ ಪರಬ್ರಹ್ಮನಾದ 
ಭಗವಂತನಲ್ಲಿ ಬುದ್ಧಿಯು ನೆಲೆಗೊಳ್ಳಲು ಆಕೆಯ ಜೀವಭಾವವು 
ಕಳೆದುಹೋಯಿತು ಹಾಗೂ ಸಮಸ್ತ ಕ್ಲೇಶಗಳಿಂದ ಮುಕ್ತಳಾಗಿ 
ಪರಮಾನಂದದಲ್ಲಿ ಮಗ್ನಳಾದಳು. ॥ ೨೬॥ ಈಗ ನಿರಂತರ 
ಸಮಾಧಿಸ್ಥಳಾದ ಕಾರಣ ಆಕೆಗೆ ವಿಷಯಗಳಲ್ಲಿರುವ ಸತ್ಯತ್ವದ 
ಭ್ರಾಂತಿಯು ಅಳಿದುಹೋಯಿತು. ನಿದ್ದೆಯಿಂದ ಎಚ್ಚರಗೊಂಡ 
ವನು ಕನಸಿನಲ್ಲಿನ ದೇಹವನ್ನು ಮರೆಯುವಂತೆ ಆಕೆಗೆ ತನ್ನ ದೇಹದ 
ಎಚ್ಚರವೂ ಇರಲಿಲ್ಲ ॥ ೨೭ ॥ ಆಕೆಯ ಶರೀರದ ಪೋಷಣೆಯನ್ನು 
ಇತರರು ಮಾಡುತ್ತಿದ್ದರು. ಆದರೂ ಯಾವುದೇ ಮಾನಸಿಕ ಕ್ಲೇಶ 
ವಿಲ್ಲದ ಕಾರಣ ಅವಳ ದೇಹವು ದುರ್ಬಲಗೊಂಡಿಲ್ಲ ಅದರ 
ತೇಜಸ್ಸು ಇನ್ನೂ ಹೆಚ್ಚಿತ್ತು. ಹೊರಗಿನ ಕೊಳೆಯಿಂದ ಕೂಡಿದ್ದ ಆ 
ದೇಹವು ಹೊಗೆಯಾಡುವ ಅಗ್ನಿಯಂತೆ ಶೋಭಿಸತೊಡಗಿತು. 
ಆಕೆಯ ಕೂದಲು ಕೆದರಿಹೋಗಿದ್ದವು. ಬಟ್ಟೆಯೂ ಕಳಚಿ ಹೋಗಿತ್ತು. 
ಆದರೂ ನಿರಂತರವಾಗಿ ಅವಳ ಚಿತ್ತವು ಭಗವಂತನಲ್ಲೇ ನೆಟ್ಟಿದ್ದ 
ರಿಂದ ಆಕೆಗೆ ತನ್ನತಪ್ಪೆ ೇಮಯವಾಗಿದ್ದಶರೀರದ ಅರಿವು ಕಿಂಚಿತ್ತೂ 
ಇರಲಿಲ್ಲ ಕೇವಲ ಪ್ರಾರಬ್ಧವೇ ಅದನ್ನು ರಕ್ಷಿಸುತ್ತಿತ್ತು. ॥ ೨೮-೨೯॥ 

ಎಲ್ಫೆ ವಿದುರನೇ! ಹೀಗೆ ದೇವಹೂತಿಯೂ ಶ್ರೀಕಪಿಲ 
ಭಗವಂತನು ಹೆಳಿದ್ದ ಮಾರ್ಗದಲ್ಲಿ ನಡೆದು ಸ್ವಲ್ಪ ಸಮಯದಲ್ಲೇ 
ಪರಮಶಾಂತಸ್ವರೂಪನಾದ ಶ್ರೀಪರಮಾತ್ಮನನ್ನು ಪಡೆದು ಕೊಂಡಳು. 
॥ ೩೦ ॥ ಎಲ್ಫೆ ವೀರವರನೇ | ಅವಳಿಗೆ ಸಿದ್ಧಿಯು ದೊರಕಿದ ಸ್ಥಾನವು 
ಪರಮಪವಿತ್ರ "ಸಿದ್ದಪದ' (ಇದು ಈಗ ಗುಜರಾತದಲ್ಲಿದೆ) ಎಂಬ 
ಹೆಸರಿನಿಂದ ಮೂರು ಲೋಕಗಳಲ್ಲಿ ಪ್ರಸಿದ್ಧವಾಯಿತು. ॥ ೩೧॥ 


348 

ತಸ್ಯಾಸ್ಪ್ಗದ್ಯೋಗವಿಧುತಮಾರ್ತಂ ಮರ್ತ್ಯಮಭೂತ್ಸಿತ್‌ | 

ಸ್ರೋತಸಾಂ ಪ್ರವರಾ ಸೌಮ್ಯ ಸಿದ್ಧಿದಾ ಸಿದ್ಧಸೇವಿತಾ 
1೨ 


ಕಪಿಲೋತಪಿ ಮಹಾಯೋಗೀ ಭಗವಾನಿತುರಾಶ್ರಮಾತ್‌ । 
ಮಾತರಂ ಸಮನುಜ್ಞಾಪ್ಯ ಪ್ರಾಗುದೀಚೀಂ ದಿಶಂ ಯಯೌ 
ಇ 
॥೩೩॥ 


ಸಿದ್ಧಚಾರಣಗಂಧರ್ವೈರ್ಮುನಿಭಿಶ್ವಾಪರೋಗಣ್ಕೆ: | 
ಸ್ಪೂಯಮಾನಃ ಸಮುದ್ರೇಣ ದತ್ತಾರ್ಹಣನಿಕೇತನಃ 
11೩೪ ॥ 


ಆಸೇ ಯೋಗಂ ಸಮಾಸ್ಥಾಯ ಸಾಂಖ್ಯಾಚಾರ್ಯೈರಭಿಷುತಃ I 
ಎದಿ ಛ 
ತ್ರಯಾಣಾಮಪಿ ಲೋಕಾನಾಮುಪಶಾಂತ್ಕೈ ಸಮಾಹಿತಃ 
1 ೩೫ ॥ 


ಏತನ್ನಿಗದಿತಂ ತಾತ ಯತ್ಪ ಷ್ಟೋ5ಹಂ ತವಾನಫ । 
ಕಪಿಲಸ್ಕ ಚ ಸಂವಾದೋ ದೇವಹೂತ್ಯಾಶ್ಚ ಪಾವನಃ 
WA I 


ಯ ಇದಮನುಶೃಣೋತಿ ಯೋತಭಿಧತ್ತೇ 
ಕಪಿಲಮುನೇರ್ಮತಮಾತ್ಮ ಯೋಗಗುಹ್ಕಮ್‌ । 
ಭಗವತಿ ಕೃತಧೀಃ ಸುಪರ್ಣಕೇತಾ- 
ವುಪಲಭತೇ ಭಗವತ್ತದಾರವಿಂದಮ್‌ ॥ ೩೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 33 


ಸಾಧುಶ್ರೇಷ್ಠನೇ ! ಯೋಗಸಾಧನೆಯಿಂದ ಆಕೆಯ ಶರೀರದ 
ಎಲ್ಲ ದೈಹಿಕ ಕೊಳೆಯು ಕಳೆದುಹೋಗಿ ಶುದ್ಧವಾಗಿ ಅದು ಒಂದು 
ನದಿಯರೂಪವನ್ನು ತಾಳಿತು. ಅದು ಸಿದ್ಧಗಣರಿಂದ ಸೇವಿಸ 
ಲಡುತ್ತಾ ಸರ್ವಸಿದ್ದಿಗಳನ್ನೂ ಕೊಡುವುದಾಗಿದೆ. ॥ ೩೨ ॥ 


ಯೋಗಿವರೇಣ್ಯರಾದ ಭಗವಾನ್‌ ಕಪಿಲದೇವರು ತಾಯಿಯ 
ಅಪ್ಪಣೆಯನ್ನು ಪಡೆದು, ತಂದೆಯ ಆಶ್ರಮದಿಂದ ಈಶಾನ್ಯದಿಕ್ಕಿನ 
ಕಡೆಗೆ ಹೊರಟುಹೋದರು. ॥ ೩೩॥ ಅಲ್ಲಿ ಸ್ವತಃ ಸಮುದ್ರ 
ರಾಜನು ಅವರಿಗೆ ಪೂಜೆಮಾಡಿ ಇರಲು ಜಾಗವನ್ನು ನೀಡಿದನು. 
ಅಲ್ಲಿ ಅವರು ಮೂರು ಲೋಕಗಳಿಗೂ ಶಾಂತಿಯನ್ನು ಕೊಡುವುದ 
ಕ್ಕಾಗಿ ಯೋಗಮಾರ್ಗವನ್ನು ಅವಲಂಬಿಸಿ ಸಮಾಧಿಯಲ್ಲಿ ಸ್ಥಿತ 
ರಾದರು. ಸಿದ್ಧ ಚಾರಣ, ಗಂಧರ್ವ, ಮುನಿಗಳು ಹಾಗೂ ಅಪ್ಪರೆ 
ಯರು ಹೀಗೆ ಎಲ್ಲರೂ ಅವರನ್ನು ಸ್ರುತಿಸುತ್ತಿದ್ದಾರೆ ಮತ್ತು ಸಾಂಖ್ಯಾ 
ಚಾರ್ಯರ' ಸಮೂಹವೂ ಅವರನ್ನು ಎಲ್ಲ ವಿಧದಿಂದ ಸ್ತೋತ್ರ 
ಮಾಡುತ್ತಿವೆ. ॥ ೩೪-೩೫ ॥ 

ಪುಣ್ಯಾತ್ಮನಾದ ವಿದುರನೇ | ನೀನು ಕೇಳಿದ್ದಂತೆ ನಾನು ನಿನಗೆ 
ಭಗವಾನ್‌ ಕಪಿಲರ ಮತ್ತು ದೇವಹೂತಿಯ ಪರಮ ಪವಿತ್ರವಾದ 
ಸಂವಾದವನ್ನು ಹೇಳಿರುವೆನು. ॥ ೩೬ ॥ ಶ್ರೀಕಪಿಲಭಗವಂತನ ಈ 
ಸಿದ್ಧಾಂತವು ಅಧ್ಯಾತ್ಮಯೋಗದ ಪರಮ ರಹಸ್ಯವಾಗಿದೆ. ಇದನ್ನು 
ಶ್ರವಣಿಸುವ ಅಥವಾ ವರ್ಣಿಸುವವನು ಭಗವಾನ್‌ ಗರುಡಧ್ವಜನ 
ಭಕ್ತಿಯಿಂದ ಕೂಡಿಕೊಂಡು ಬೇಗನೇ ಶ್ರೀಹರಿಯ ಚರಣಾರವಿಂದ 
ಗಳನ್ನು ಹೊಂದುವನು. ॥ ೩೭ ॥ 


ಮೂವತ್ತಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩೩ 1 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ತೃತೀಯಸ್ವಂಧೇ 
ಕಾಪಿಲೇಯೋಪಾಖ್ಯಾನೇ ತ್ರಯಸ್ವಿಂಶೋ5ಧ್ಯಾಯಃ॥ ೩೩ ॥ 


ಮೂರನೆಯ ಸೃಂಧವು ಸಂಪೂರ್ಣವಾಯಿತು. 


—ತಿತ್ರಿಿಾಾಾ—— 


॥ ಓಂನಮೋಭಗವತೇ ವಾಸುದೇವಾಯ ॥ 
ಶ್ರೀಮದ್ಭಾಗವತಮಹಾಪುರಾಣಮ್‌ 
ಚತುರ್ಥ: ಸ್ಕಂಧಃ 


ಮೊದಲನೆಯ ಅಧ್ಯಾಯ 
ಸ್ವಾಯಂಭುವ ಮನುವಿನ ಕನ್ಯೆಯರ ವಂಶದವರ್ಣನೆ 


ಮೈತ್ರೇಯ ಉವಾಚ 


ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಶಾಶ್ಚ ಜಜ್ಜಿರೇ । 
ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ "ವಿಶ್ರುತಾ: 
11೧॥ 


ಆಕೂತಿಂ ರುಚಯೇ ಪ್ರಾದಾದಪಿ ಭ್ರಾತೃಮತೀಂ ನೃಪಃ । 
ಪುತ್ರಿಕಾಧರ್ಮಮಾಶ್ರಿತ್ಕ ಶತರೂಪಾನುಮೋದಿತಃ 
11 ೨॥॥ 


ಪ್ರಜಾಪತಿಃ ಸ ಭಗವಾನ್ರುಚಿಸ್ಪಸ್ಯಾಮಜೀಜನತ್‌ । 
ಮಿಥುನಂ ಬ್ರಹ್ಮವರ್ಚಸ್ವೀ ಪರಮೇಣ ಸಮಾಧಿನಾ 
an 


ಯಸ್ಥಯೋಃ ಪ್ರ ಷು ಸಾಕ್ಟಾದ್ವಿಸ್ಲುರ್ಯಜ್ಞ ಸ್ವರೂಪದ್ಭಕ್‌ | 
ಯಾ ಸ್ವೀಸಾ ಚಳ ಭೂತೇರಂಶಭೂತಾನಪಾಯಿನೀ 
॥೪॥ 


ಆನಿನ್ಯೇ ಸ್ಪಗೃಹಂ ಪುತ್ರ್ಯಾಃ ಪುತ್ರಂ ವಿತತರೋಚಿಷಮ್‌ । 
ಸ್ಥಾಯಂಭುವೋ ಮುದಾ ಯುಕ್ತೋ ರುಚಿರ್ಜಗ್ರಾಹದಕ್ಷಿಣಾಮ್‌ 
॥1 ೫ ॥ 


ತಾಂ ಕಾಮಯಾನಾಂ ಭಗವಾನುವಾಹ ಯಜುಷಾಂ ಪತಿಃ । 


ತುಷ್ಟಾಯಾಂ ತೋಷಮಾಪನ್ನೋ5ಜನಯದ್ದಾ ನಶಾತ್ಠಜಾನ್‌ 
mtn 


ತೋಷಃ ಪ್ರತೋಷಃ ಸಂತೋಷೋ ಭದ್ರ: ಶಾಂತಿರಿಡಸ್ತತಿಃ । 


ಇದ್ದು ಕವಿರ್ವಿಭುಃ ಸ್ಪಷ್ಟ ಸುದೇವೋ ರೋಚನೋ ದ್ವಿಷಟ್‌ 
du 


ತುಷಿತಾ ನಾಮತೇ ದೇವಾ ಆಸನ್‌ ಸ್ವಾ ಯಮ್ಸುವಾಂತರೇ | 


ಮರೀಚಿಮಿಶ್ರಾ ಯಷಯೋ ಯಜ್ಞ ಸುರಗಣೇಶ್ವರ: 
॥೮॥ 


ಶ್ರೀಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ - ವಿದುರನೇ | 
ಸ್ವಾಯಂಭುವ ಮನುವು ತನ್ನ ಪತ್ನಿಯಾದ ಶತರೂಪಾದೇವಿಯಲ್ಲಿ 
ಪ್ರಿಯವ್ರತ ಮತ್ತು ಉತ್ತಾನಪಾದರಂಬ ಇಬ್ಬರು ಪುತ್ರರು, ಅಲ್ಲದೆ 
ಮೂವರು ಪು ತ್ರಿಯರನ್ನು ಪಡೆದನು. ಅವರು ಆಕೂತಿ, ದೇವ 
ಹೂತಿ, ನ ಎಂಬ ಹೆಸರುಗಳಿಂದ ವಿಖ್ಯಾತರಾದರು. ॥ ೧ ॥ 
ಆಕೂತಿಯನ್ನು ಸೋದರರಿಬ್ಬರು ಇದ್ದರೂ ಮಹಾರಾಣಿ ಶತರೂಪೆಯ 
ಅನುಮತಿಯನ್ನು ಪಡದು. ರುಚಿ "ಪ್ರಜಾಪತಿಯೊಂದಿಗೆ “ಪುತ್ರಿಕಾ 
ಧರ್ಮ' ಕೃನುಸಾರವಾಗಿ* ವಿವಾಹಮಾಡಿ ಕೊಟ್ಟನು. ॥೨॥ 

ಭಗವಂತನ ಅನನ್ಯ ಚಿಂತನೆಯಿಂದ ಪ್ರಜಾಪತಿರುಚಿಯು 
ಬ್ರಹ್ಮತೇಜದಿಂದ ಸಂಪನ್ನನಾಗಿದ್ದನು. ಆತನು ತ್ನ ಪರಮ ಸಮಾಧಿ 
ಯೋಗದ ಫಲವಾಗಿ ಆಕೂತಿಯಲ್ಲಿ ಒಂದು ಗಂಡುಮಗು ಮತ್ತು 
ಒಂದು ಹೆಣ್ಣುಮಗು ಹೀಗೆ ಅವಳಿ ಮಕ್ಕಳನ್ನು ಪಡೆದನು ॥ ೩ ॥ 
ಅವರಲ್ಲಿ ಗಂಡುಮಗುವು ಸಾಕ್ಟಾತ್‌ ಯಜ್ಞಸ್ವರೂಪಧರನಾದ 
ಭಗವಾನ್‌ ವಿಷ್ಣುವಾಗಿದ್ದನು. ಹೆಣ್ಣುಮಗುವು ಭಗವಂತನಿಂದ 
ಎಂದಿಗೂ ಅಗಲದೆ ಇರುವ ಸಾಕ್ಷಾತ್‌ ಶ್ರೀಮಹಾಲಕ್ಷ್ಮಿಯ ಅಂಶ 
ರೂಪಾದ "ದಕ್ಷಿಣಾ'ದೇವಿಯಾಗಿದ್ದಳು. ॥ ೪ ॥ ಸ್ವಾಯಂಭುವ 
ಮನುವು ತನ್ನ ಪುತ್ರಿಯಾದ ಆಕೂತಿಯ ಆ ಪರಮ ತೇಜಸ್ವೀ ಪುತ್ರ 
ನನ್ನು ಅತ್ಯಂತ ಪ್ರಸನ್ನತೆಯಿಂದ ಮನೆಗೆ ತಂದನು ಮತ್ತು ದಕ್ಷಿಣಾ 
ನನ್ನು. ರುಚಿ ಪ್ರಜಾಪತಿಯು ತನ್ನ ಬಳಿ ಇರಿಸಿಕೊಂಡನು. ॥ ೫ I 
ದಕ್ಷಿಣಾದೇವಿಯು ವಿವಾಹಯೋಗ್ಯಳಾದಾಗ ಅವಳು ಭಗವಾನ್‌ 
ಯಜ್ಞನನ್ನೇ ಪತಿರೂಪದಿಂದ ಪಡೆಯುವ ಇಚ್ಛೆಯನ್ನು ಪ್ರಕಟಿಸಿ 
ದಳು. ಆಗ ಭಗವಾನ್‌ ಯಜ್ಞಫಪುರುಷನು ಅವಳೊಂದಿಗೆ ವಿವಾಹ 
ವಾದನು. ಇದರಿಂದ ಪತಿ-ಪತ್ನಿಯರಿಬ್ಬರಿಗೂ ಪರಸ್ಪರ ಸಂತೋಷ 
ವಾಯಿತು. ಹೀಗೆ ಸಂತುಷ್ಠಳಾದ .ದಕ್ಷಿಣಾದೇವಿಯಲ್ಲಿ ಯಜ್ಞನು 
ಹನ್ನೆರಡು ಪುತ್ರರನ್ನು ಪಡೆದನು. ॥ ೬ ॥ ಅವರ ಹೆಸರು ಇಂತಿವೆ - 
ತೋಷ ಪ್ರತೋಷ ಸಂತೋಷ ಭದ್ರ, ಶಾಂತಿ, ಇಡಸ್ಪತಿ, ಇದ್ದ 
ಕವಿ, ವಿಭು, ಸ್ವಹ್ನ ಸುದೇವ ಮತ್ತು ರೋಚನ. ॥ ೭॥ ಈ 
ಹನ್ನೆರಡು ಮಂದಿ ಪುತ್ರರೇ ಸ್ವಾಯಂಭುವ ಮನ್ವಂತರದಲ್ಲಿ 
“ತುಷಿತ'ರೆಂಬ ದೇವತೆಗಳಾದರು. ಆ ಮನ್ವಂತರದಲ್ಲಿ ಮರೀ 
ಚಿಯೇ ಮುಂತಾದವರು ಸಪ್ಪರ್ಷಿಗಳಾಗಿದ್ದರು. ಭಗವಂತನಾದ 
ಯಜ್ಞನೇ ದೇವತೆಗಳೊಡೆಯ ಇಂದ್ರನಾಗಿದ್ದನು. ಮಹಾನ್‌ 


ನಿಬಂಧನೆ ಇರುತ್ತದೆ. 


“ಪುತ್ರಿಕಾಧರ್ಮ'ಕೃನುಸಾರವಾಗಿ ಮಾಡುವ ವಿವಾಹದಲ್ಲಿ ಮಗಳಲ್ಲಿ ಹುಟ್ಟುವ ಮೊದಲನೆಯ ಮಗನನ್ನು ಮಗಳ ತಂದೆಯು ಪಡೆಯುವುದೆಂಬ 


350 


ಪ್ರಿಯವ್ರತೋತ್ತಾನಪಾದೌ ಮನುಪುತ್ರೌ ಮಹೌಜಸೌ । 
ತತ್ತುತ್ರಪೌತ್ರನಪ್ಪಣಾಮನುವೃತ್ತಂ ತದಂತರಮ್‌ 
॥ ೯॥ 


ದೇವಹೂತಿಮದಾತ್ತಾತ ಕರ್ದಮಾಯಾತ್ಮಜಾಂ ಮನುಃ । 
ತತ್ತಮೃಂಧಿ ಶ್ರುತಪ್ರಾಯಂ ಭವತಾ ಗದತೋ ಮಮ 
nu ೧೦ 
ದಕ್ಷಾಯ ಬ್ರಹ್ಮಪುತ್ರಾಯ ಪ್ರಸೂತಿಂ ಭಗವಾನ್ಸನುಃ । 
ಪ್ರಾಯಚ್ಛದೃತ್ಛತಃ ಸರ್ಗಸ್ವಿಬೋಕ್ಯಾಂ ವಿತತೋ ಮಹಾನ್‌ 
॥1 ೧೧ 1 
ಯಾಃ ಕರ್ದಮಸುತಾಃ ಪ್ರೋಕ್ತಾ ನವ ಬ್ರಹ್ಮರ್ಷಿಪತ್ನಯಃ | 
ತಾಸಾಂ ಪ್ರಸೂತಿಪ್ರಸವಂ ಪ್ರೋಚ್ಛಮಾನಂ ನಿಬೋಧ ಮೇ 
॥ ೧೨॥ 
ಪತ್ನೀ ಮರೀಚೇಸ್ತು ಕಲಾ ಸುಷುವೇ ಕರ್ದಮಾತ್ಮಜಾ। 
ಕಶ್ಕಪಂ ಪೂರ್ಣಿಮಾನಂ ಚ ಯಯೋರಾಪೂರಿತಂ ಜಗತ್‌ 
॥ ೧೩ ॥ 


ಪೂರ್ಣಿಮಾಸೂತ ವಿರಜಂ ವಿಶ್ವಗಂ ಚ ಪರಂತಪ। 
ದೇವಕುಲ್ಯಾಂ ಹರೇಃ ಪಾದಶೌಚಾದ್ಯಾಭೂತ್ತಿದ್ದಿವ: 
॥ ೧೪॥ 
ಆತ್ರೇಃ ಪತ್ವನಸೂಯಾ ತ್ರೀನ್‌ ಜಜ್ಞೆಸುಯಶಸಃ ಸುತಾನ್‌ । 
ದತ್ತಂ ದುರ್ವಾಸಸಂ ಸೋಮಮಾತ್ಛೇಶಬ್ರಹ್ಮ ಸಂಭವಾನ್‌ 


॥ ೧೫ ॥ 
ವಿದುರಉವಾಚ 
ಅತ್ರೇರ್ಸ್ಗ್ಗಹೇ ಸುರಶ್ರೇಷ್ಠಾಃ ಸ್ಥಿತ್ಕುತ್ತತ್ತಂತಹೇತವಃ | 
ಕಿಂಚಿಚ್ಚಿಕೀರ್ಷವೋ ಜಾತಾ ಏತದಾಖ್ಯಾಹಿ ಮೇ ಗುರೋ 
I ೧೬ ॥ 
ಮೈತ್ರೇಯ ಉವಾಚ 


ಬ್ರಹ್ಮಣಾ ನೋದಿತಃ ಸೃಷ್ಟಾವತ್ರಿರ್ಬ್ರಹ್ಟವಿದಾಂ ವರಃ | 
ಸಹ ಪತ್ನ್ಯಾ ಯಯೌಜುಕ್ಟಂ ಕುಲಾದ್ರಿಂ ತಪಸಿ ಸ್ಥಿತಃ 

॥ ೧೭॥ 
ತಸ್ಮಿನ್‌ ಪ್ರಸೂನಸ್ಪಬಕಪಲಾಶಾಶೋಕಕಾನನೇ । 
ವಾರ್ಭಿಃ ಸ್ರವದ್ದಿರುದ್ದುಷ್ಟೇ ನಿರ್ವಿಂಧ್ಯಾಯಾಃ ಸಮಂತತಃ 

1 ೧೮॥ 
ಪ್ರಾಣಾಯಾಮೇನ ಸಂಯಮ್ಯ ಮನೋ ವರ್ಷಶತಂ ಮುನಿಃ । 
ಅತಿಷ್ಠದೇಕಪಾದೇನ ನಿರ್ದ್ವಂದ್ವೋ5ನಿಲಭೋಜನಃ 

॥೧೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಪ್ರಭಾವಶಾಲಿ ಪ್ರಿಯವ್ರತ ಮತ್ತು ಉತ್ತಾನಪಾದರೇ ಮನುಪುತ್ರ 
ರಾಗಿದ್ದರು. ಆ ಮನ್ವಂತರವು ಇವರಿಬ್ಬರ ಪುತ್ರರ, ಪೌತ್ರರ 
ದೌಹಿತ್ರರ ವಂಶಗಳಿಂದ ತುಂಬಿಹೋಗಿತ್ತು. ॥ ೮-೯ ॥ 

ಪ್ರಿಯ ವಿದುರನೇ ! ಮನುವಿನ ಎರಡನೆಯ ಮಗಳಾದ ದೇವ 
ಹೂತಿಯು ಕರ್ದಮರನ್ನು ವಿವಾಹವಾಗಿದ್ದಳು. ಅವಳ ಸಂಬಂಧ 
ವಾದ ಎಲ್ಲ ವಿಷಯಗಳನ್ನು ಸಾಮಾನ್ಯವಾಗಿ ನಿನಗೆ ಹೇಳಿಯೇ 
ಆಗಿದೆ. ॥ ೧೦ ॥ ಭಗವಾನ್‌ ಮನುವು ತನ್ನಮೂರನೆಯ ಮಗಳು 
ಪ್ರಸೂತಿಯನ್ನು ಬ್ರಹ್ಮಪುತ್ರನಾದ ದಕ್ಕಪ್ರಜಾಪತಿಗೆ ವಿವಾಹ ಮಾಡಿ 
ಕೊಟ್ಟಿದ್ದನು. ಆಕೆಯ ವಿಶಾಲ ವಂಶಪರಂಪರೆಯು ತ್ರಿಲೋಕಗಳಲ್ಲಿ 
ಹರಡಿಕೊಂಡಿದೆ. ॥ ೧೧ ॥ 

ಕರ್ದಮರು ತಮ್ಮ ಒಂಭತ್ತುಮಂದಿ ಕನ್ಯೆಯರನ್ನು ಒಂಭತ್ತು 
ಬ್ರಹ್ಮರ್ಷಿಗಳಿಗೆ ವಿವಾಹಮಾಡಿಕೊಟ್ಟ ವಿಷಯವನ್ನು ಈ ಮೊದಲೇ 
ವರ್ಣಿಸಿರುವೆನು. ಈಗ ಅವರ ವಂಶಪರಂಪರೆಯನ್ನು ವರ್ಣಿಸು 
ತ್ತೇನೆ; ಕೇಳು. ॥ ೧೨ ॥ ಮರೀಚಿ ಯಷಿಗಳು ತಮ್ಮ ಪತ್ನಿಯಾದ 
ಕರ್ದಮಪುತ್ರಿಯಾದ ಕಲಾದೇವಿಯಿಂದ ಕಶ್ಯಪ ಮತ್ತು ಪೂರ್ಣಿಮಾ 
ಎಂಬ ಈರ್ವರು ಮಕ್ಕಳನ್ನು ಪಡೆದರು. ಇವರ ವಂಶದಿಂದಲೇ 
ಇಡೀ ಜಗತ್ತು ತುಂಬಿಹೋಗಿದೆ. ॥ ೧೩ ॥ ಎಲೈ ಪರಂತಪನೇ | 
ಪೂರ್ಣಿಮಾಗೆ ವಿರಜ ಮತ್ತು ವಿಶ್ವಗ ಎಂಬ ಇಬ್ಬರು ಪುತ್ರರು 
ಹಾಗೂ ದೇವಕುಲ್ಯಾ ಎಂಬ ಕನ್ಯೆಯು ಹುಟ್ಟಿದರು. ಈ ದೇವ 
ಕುಲ್ಕೆಯೇ ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರು ಶ್ರೀಹರಿಯ ಚರಣ 
ಗಳನ್ನು ತೊಳೆದಾಗ ದೇವನದಿ ಗಂಗೆಯರೂಪದಿಂದ ಪ್ರಕಟ 
ಗೊಂಡಳು. ॥ ೧೪ ॥ ಅತ್ರಿ ಮಹರ್ಷಿಗಳ ಪತ್ನೀ ಅನುಸೂಯೆ 
ಯಲ್ಲಿ ದತ್ತಾತ್ರೇಯ, ದುರ್ವಾಸ ಮತ್ತು ಚಂದ್ರ ಎಂಬ ಪರಮ 
ಯಶಸ್ವಿಗಳಾದ ಮೂವರು ಪುತ್ರರು ಹುಟ್ಟಿದರು. ಇವರು ಕ್ರಮ 
ವಾಗಿ ವಿಷ್ಣು ಶಂಕರ ಮತ್ತು ಬ್ರಹ್ಮದೇವರ ಅಂಶಗಳಿಂದ 
ಜನಿಸಿದವರು. ॥ ೧೫ ॥ 

ವಿದುರನು ಕೇಳಿದನು - ಗುರುಗಳೇ | ಜಗತ್ತಿನ ಉತ್ಪತಿ, ಸ್ಥಿತಿ 
ಲಯಗಳಿಗೆ ಕಾರಣರಾದ ಸರ್ವಶ್ರೇಷ್ಠ ದೇವತೆಗಳು ಏತಕ್ಕಾಗಿ 
ಅತ್ರಿಮಹರ್ಷಿಗಳ ಗೃಹದಲ್ಲಿ ಅವತರಿಸಿದರು? ದಯವಿಟ್ಟು 
ತಿಳಿಸುವವರಾಗಿರಿ. ॥ ೧೬॥ 

ಶ್ರೀಮೈತ್ರೇಯರು ಹೇಳಿದರು - ವಿದುರನೇ | ಬ್ರಹ್ಮದೇವರು 
ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಅತ್ರಿಮಹರ್ಷಿಗಳಿಗೆ ಸೃಷ್ಟಿಯನ್ನು 
ಮಾಡುವಂತೆ ಆಜ್ಞಾಫಿಸಲು ಅವರು ತಮ್ಮ ಸಹಧರ್ಮಿಣಿ 
ಅನುಸೂಯೆಯೊಂದಿಗೆ ತಪಸ್ಥನ್ನಾಚರಿಸುವುದಕ್ಕಾಗಿ "ಯಕ್ಸ್‌ 
ಎಂಬ ಕುಲಪರ್ವತಕ್ಕೆ ಹೋದರು. ॥ ೧೭ ॥ ಅಲ್ಲಿಮುತ್ತುಗ ಮತ್ತು 
ಅಶೋಕ ವೃಕ್ಷಗಳ ಒಂದು ವಿಶಾಲವಾದ ವನವಿತ್ತು. ಅದರ ಎಲ್ಲ 
ವೃಕ್ಚಗಳು ಹೂವಿನ ಗೊಂಚಲುಗಳಿಂದ ತುಂಬಿದ್ದವು. ಆ ವನದ 
ಎಲ್ಲ ಕಡೆಗಳಲ್ಲಿ "ನಿರ್ವಿಂಧ್ಯಾ' ಎಂಬ ನದಿಯ ಕಲರವವು 
ಪ್ರತಿಧ್ವನಿಸುತ್ತಿತ್ತು. ॥ ೧೮ ॥ ಆ ವನದಲ್ಲಿ ಮುನಿಶ್ರೇಷ್ಠರು ಪ್ರಾಣಾ 
ಯಾಮದ ಮೂಲಕ ಚಿತ್ರವನ್ನು ವಶಪಡಿಸಿಕೊಂಡು ನೂರು 
ವರ್ಷಗಳ ಕಾಲ ಕೇವಲ ಗಾಳಿಯನ್ನೇ ಕುಡಿದು, ಚಳಿ-ಸೆಕೆಗಳೆಂಬ 
ದ್ವಂದ್ವಗಳನ್ನು ಪರಿಗಣಿಸದೆ ಒಂಟಿಕಾಲಿನ ಮೇಲೆ ನಿಂತು ತಪಸ್ಸನ್ನಾ 
ಚರಿಸಿದರು. ॥ ೧೯ ॥ 


1 ಅಧ್ಯಾಯ] 


ಚತುರ್ಥ ಸೃಂಧ 


351 


ಶರಣಂ ತಂ ಪ್ರಪದ್ಯೇ5ಹಂ ಯ ಏವ ಜಗದೀಶ್ವರ: । 
ಪ್ರಜಾಮಾತ್ಮಸಮಾಂ ಮಹ್ಯಂ ಪ್ರಯಚ್ಛಕ್ತಿತಿ ಚಿಂತಯನ್‌ 
॥ ೨೦ ॥ 


ತಪ್ಯಮಾನಂ ತ್ರಿಭುವನಂ ಪ್ರಾಣಾಯಾಮೈದಥಸಾಗ್ನಿನಾ । 
ನಿರ್ಗತೇನ ಮುನೇರ್ಮೂಧ್ನಃ ಸಮೀಕ್ಷ್ಯ ಪ್ರಭವಸ್ತಯ:ಃ 


I 2೦ 1 
ಅಪ್ಪರೋಮುನಿಗಂಧರ್ವಸಿದ್ದವಿದ್ಯಾಧರೋರಗ್ಗೆ: I 
ವಿತಾಯಮಾನಯಶಸಸ್ತದಾಶ್ರಮಪದಂ ಯಯುಃ 

| ೨೨ ॥ 


ತತ್ಸಾದುರ್ಭಾವಸಂಯೋಗವಿದ್ಯೊ ತಿತಮನಾ ಮುನಿಃ। 
ಉತ್ತಿಷ್ಠನ್ನೇಕಪಾದೇನ ದದರ್ಶ ವಿಬುಧರ್ಷಭಾನ್‌ 
॥ ೨೩॥ 


ಪ್ರಣಮ್ಯ ದಂಡವದ್ಧೂಮಾವುಪತಸ್ಥೇ5ರ್ಹಣಾಂಜಲಿ: | 
ವೃಷಹಂಸಸುಪರ್ಣಸ್ಥಾನ್‌ ಸ್ಟೈ: ಸ್ಹೈಶ್ಚಿಹೈಶ್ಚ ಚಿಹ್ನಿತಾನ್‌ 
1 ೨೪॥ 


ಕೃಪಾವಲೋಕೇನ ಹಸದ್ದದನೇನೋಪಲಂಭಿತಾನ್‌ । 
ತದ್ರೋಚಿಷಾ ಪೂಹ್‌ ನಿಮೀಲ್ಕ್ಯ ಮುನಿರಕ್ಷಿಣೀ 
| '೨೫ ul 


ಚೇತಸ್ತತ್ಥ ಣಂ ಯುಂಜನ್ನಸ್ತಾವೀತ್ರಂಹತಾಂಜಲಿ: । 
ಶಕ್ಷ್ಯ ಯಾ ಸೂಕ್ತಯಾ ವಾಚಾ ಸರ್ವಲೋಕಗರೀಯಸಃ 
॥ ೨೬ ॥ 


ಅತ್ರಿರುವಾಚ 


ವಿಶ್ವೋದ್ಧವಸ್ಥಿತಿಲಯೇಷು ವಿಭಜ್ಯಮಾನೈ 
ರ್ಮಾಯಾಗುಣೈರನುಯುಗಂ ವಿಗೃಹೀತದೇಹಾಃ । 

ತೇ ಬ್ರಹ್ಮವಿಷ್ಣುಗಿರಿಶಾಃ ಪ್ರಣತೋತಸ್ಕ್ಯಹಂ ವ- 
ಸೇಭ್ಯಃ ಕ ಏವ ಭವತಾಂ ಮ ಇಹೋಪಹೂತಃ ॥ ೨೭ ॥ 


ಏಕೋ ಮಯೇಹ ಭಗವಾನ್ವಿಬುಧಪ್ರಧಾನ- 

ಶ್ಚಿತ್ರೀಕೃತಃ ಪ್ರಜನನಾಯ ಕಥಂ ನು ಯೂಯಮ್‌ । 
ಅತ್ರಾಗತಾಸ್ತನುಭೃತಾಂ ಮನಸೋಠ ಪಿ ದೂರಾಃ 

ಬ್ರೂತ ಪ್ರಸೀದತ ಮಹಾನಿಹ ವಿಸ್ಮಯೋ ಮೇ ॥ ೨೮॥ 


ಅವರು ಆಗ ಮನಸ್ಸಿನಲ್ಲಿಯೇ - “ಸಮಸ್ತ ಜಗತ್ತಿಗೆ 
ಸ್ವಾಮಿಯಾದ ಯಾವ ಭಗವಂತನಿರುವನೋ ಆತನನ್ನು ನಾನು 
ಶರಣು ಹೊಂದುತ್ತೇನೆ. ಅವನು ತನಗೆ ಸಮಾನರಾದ ಪುತ್ರರನ್ನು 
ನನಗೆ ಕರುಣಿಸಲಿ' ಎಂದು ಪ್ರಾರ್ಥಿಸುತ್ತಿದ್ದರು. ॥ ೨೦ ॥ 

ಆಗ ಪ್ರಾಣಾಯಾಮವೆಂಬ ಕಟ್ಟಿಗೆಯಿಂದ ಭುಗಿಲೆದ್ದ ಅತ್ರಿ 
ಮಹರ್ಷಿಗಳ ತೇಜಸ್ಸು ಅವರ ಮಸ್ತಕದಿಂದ ಹೊರಬಿದ್ದು ಮೂರು 
ಲೋಕಗಳನ್ನು ಸುಡುತ್ತಿರುವುದನ್ನು ಕಂಡು - ಜಗತ್ತಿಗೆ ಅಧಿಪತಿ 
ಗಳಾದ ಬ್ರಹ್ಯ ವಿಷ್ಣು ಮಹೇಶ್ವರರು ಮಹರ್ಷಿಯ ಆಶ್ರಮಕ್ಕೆ 
ದಯಮಾಡಿಸಿದರು. ಆಗ ಅಪ್ಪರೆಯರೂ, ಮುನಿಗಳೂ, ಗಂಧ 
ರ್ವರೂ, ಸಿದ್ಧರೂ, ವಿದ್ಯಾಧರರೂ, ನಾಗರೂ ಹೀಗೆ ಎಲ್ಲರೂ 
ಅವರ ಸುಕೀರ್ತಿಯನ್ನು ಕೊಂಡಾಡುತ್ತಿದ್ದರು. ॥ ೨೧-೨೨ ॥ ಆ 
ಮೂವರೂ ದೇವತೆಗಳು ಒಟ್ಟಿಗೆ ಪ್ರಾದುರ್ಭವಿಸಿದ್ದರಿಂದ ಅತ್ರಿ 
ಮುನಿಗಳ ಅಂತಃರಣವು ಹರ್ಷದಿಂದ ತುಂಬಿಹೋಯಿತು. 
ಅವರು ಒಂಟಿಕಾಲಿನಲ್ಲಿ ನಿಂತಿದ್ದಂತೆಯೇ ಅವರನ್ನು ನೋಡಿದರು. 
ಒಡನೆಯೇ ಅವರಿಗೆ ದೀರ್ಫದಂಡ ನಮಸ್ಕಾರಮಾಡಿ, ಅರ್ಫ್ಯ- 
ಪುಷ್ಪಾದಿ ಸಾಮಗ್ರಿಗಳಿಂದ ಪೂಜೆಯನ್ನು ಸಲ್ಲಿಸಿದರು. ಆ 
ಮೂವರೂ ತಮ್ಮ-ತಮ್ಮ ವಾಹನಗಳಾದ ಹಂಸ, ಗರುಡ, ವೃಷಭ 
ಗಳ ಮೇಲೆ ಕುಳಿತಿದ್ದು ಕಮಂಡಲು, ಚಕ್ರ, ತ್ರಿಶೂಲ ಮುಂತಾದ 
ತಮ್ಮ-ತಮ್ಮ ಆಯುಧಗಳನ್ನು ಧರಿಸಿದ್ದರು. ॥ ೨೩-೨೪ ॥ 
ಅವರು ಕಣ್ಣುಗಳಿಂದ ಕರುಣೆಯ ಮಳೆಯನ್ನು ಕರೆಯುತ್ತಾ, 
ಮುಖದಿಂದ ಮುಗುಳ್ನಗೆಯ ಬೆಳದಿಂಗಳನ್ನು ಚೆಲ್ಲುತ್ತಾ, ಪ್ರಸನ್ನ 
ಮೂರ್ತಿಗಳಾಗಿದ್ದರು. ಮುನಿವರ್ಯರು ಅವರ ಕೋರೈಸುವ 
ತೇಜಸ್ಸನ್ನು ಕಂಡು ಕಣ್ಣುಗಳನ್ನು ಮುಚ್ಚಿಕೊಂಡರು. ॥ ೨೫॥ 
ಅವರು ತನ್ನ ಚಿತ್ತವನ್ನು ಅವರಲ್ಲೇ ನೆಟ್ಟು ಕೈಜೋಡಿಸಿಕೊಂಡು, 
ಅತಿಮಧುರವೂ, ಭಾವಪೂರ್ಣವೂ ಆದ ನುಡಿಗಳಿಂದ ಸರ್ವ 
ಲೋಕಗಳಲ್ಲಿಯೂ, ಶ್ರೇಷ್ಠತಮರಾದ ಅವರನ್ನು ಸ್ತುತಿಸತೊಡ 
ಗಿದರು. ॥ ೨೬॥ 

ಅತ್ರಿಮಹರ್ಷಿಗಳು ಹೇಳುತ್ತಾರೆ - ಓ ಭಗವಂತಾ! ಪ್ರತಿ 
ಯೊಂದು ಕಲ್ಪದ ಪ್ರಾರಂಭದಲ್ಲೂ ಜಗತ್ತಿನ ಸೃಷ್ಟಿ ಸಿತಿ ಸಂಹಾರ 
ಗಳನ್ನು ಮಾಡುವುದಕ್ಕಾಗಿ ಅದ್ಭುತವಾದ ಮಾಯಾಶಕ್ಕಿಯ ಸತ್ತ್ವ್ವಾದಿ 
ಮೂರು ಗುಣಗಳನ್ನು ವಿಭಾಗಗೈದು ಬೇರೆ-ಬೇರೆ ಶರೀರವನ್ನು 
ಧರಿಸಿರುವಿರಿ. ಬ್ರಹ್ಯಾ ವಿಷ್ಣು ಮಹೇಶ್ವರರಾದ ನಿಮಗೆ ನಮಸ್ಕ 
ರಸುತ್ತಿದ್ದೇನೆ. ನಿಮ್ಮ ಮೂವರಲ್ಲಿ ನಾನು ಆಹ್ವಾನಿಸಿದ ಮಹಾನು 
ಭಾವರು ಯಾರು? ಎಂಬುದನ್ನು ದಯವಿಟ್ಟು ತಿಳಿಸಿರಿ. ॥ ೨೭ ॥ 
ಏಕೆಂದರೆ, ನಾನಾದರೋ ಸಂತಾನದ ಇಚ್ಛೆಯಿಂದ ಸುರೇಶ್ವರ 
ನಾದ ಒಬ್ಬನೇ ಭಗವಂತನನ್ನು ಚಿಂತಿಸಿದ್ದೆ ಹಾಗಿರುವಾಗ ನೀವು 
ಮೂವರು ಇಲ್ಲಿಗೆ ಏಕೆ ದಯಮಾಡಿಸಿದಿರಿ. ದೇಹಧಾರಿಗಳ 
ಮನಸ್ಸಿಗೆ ದೂರವಾಗಿರುವ ನೀವು ಮೂವರೂ ಹೀಗೆ ಬಂದುದು 
ನನಗೆ ಪರಮಾಶ್ಚರ್ಯವನ್ನುಂಟುಮಾಡಿದೆ. ಪ್ರಭುಗಳೇ! ಕೃಪೆ 
ಗೈದು ನಿಮ್ಮ ಈ ರಹಸ್ಯವನ್ನು, ತಿಳಿಸಿರಿ. ॥ ೨೮ ॥ 


352 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಮೈತ್ರೇಯ ಉವಾಚ 
ಇತಿ ತಸ್ಯ ವಚಃ ಶ್ರುತ್ವಾ ತ್ರಯಸ್ತೇ ವಿಬುಧರ್ಷಭಾಃ । 
ಪ್ರತ್ಯಾಹು: ಶಕ್ಷಯಾ ವಾಚಾ ಪ್ರಹಸ್ಯ ತಮೃಷಿಂ ಪ್ರಭೋ 
॥ ೨೯ ॥ 
ದೇವಾ ಊಚುಃ 
ಯಥಾ ಕೃತಸ್ತೇ ಸಂಕಲ್ಲೋ ಭಾವ್ಯಂ ತೇನೈವ ನಾನ್ಯಥಾ । 
ಸತ್ತಂಕಲ್ಪಸ್ಯ ತೇ ಬ್ರಹ್ಮನ್ಯದ್ವೈ ಧ್ಯಾಯತಿ ತೇ ವಯಮ್‌ 
1೩೦॥ 
ಅಥಾಸ್ಥದಂಶಭೂತಾಸ್ಟೇ ಆತ್ಮಜಾ ಲೋಕವಿಶ್ರುತಾಃ । 
ಭವಿತಾರೋ5ಂಗ ಭದ್ರಂ ತೇ ವಿಸ್ರಪ ರ್ರ್ಯಂತಿ ಚತೇ ಯಶಃ 
(1 ೩೧॥ 
ಏವಂ ಕಾಮವರಂ ದತ್ತಾ ಪ್ರತಿಜಗ್ಗುಃ ಸುರೇಶ್ವರಾಃ । 
ಸಭಾಜಿತಾಸ್ವಯೋಃ ಸಮ್ಯಗ್ದಂಪತ್ಯೋರ್ಮಿಷತೋಸ್ತತಃ 


1೩೨ 
ಸೋಮೋತಭೂದ್ಭಹ್ನಣೋತಂಶೇನ 
ದತ್ತೋ ವಿಷ್ಣೋಸ್ತು ಯೋಗವಿತ್‌ । 
ದುರ್ವಾಸಾಃ ಶಂಕರಸ್ಕಾಂಶೋ 
ನಿಬೋಧಾಂಗಿರಸಃ ಪ್ರಜಾಃ ॥೩೩॥ 


ಶ್ರದ್ಧಾ ತ್ವಂಗಿರಸಃ ಪತ್ನೀ ಚತಸ್ರೋತಸೂತ ಕನ್ಯಕಾಃ। 
ಸಿನೀವಾಲೀ ಕುಹೂ ರಾಕಾ ಚತುರ್ಥ್ಯನುಮತಿಸ್ತಥಾ 


॥೩೪॥ 
ತತ್ತುತ್ರಾವಪರಾವಾಸ್ತಾಂ ಖ್ಯಾತೌ ಸ್ನಾರೋಚಿಷೇ$ಂತರೇ । 
ಉತಥ್ಯೋ ಭಗವಾನಾಕ್ಷಾದೃಹ್ನಿಷ್ಠಶ್ವ ಬೃಹಸ್ಪತಿಃ 

॥ ೩೫ ॥ 


ಪುಲಸೊ ಶ್ಯೀ ಜನಯತ್ನತ್ಥಾ ಕ್ರಮಗಸ್ಪ ಠ್ರ್ಯಂ ಚ ಹವಿರ್ಭುವಿ। 
ಸೋರನ್ಯಜನ್ಮನಿ ದಹ್ರಾಗ್ನಿರ್ವಿಶ್ರವಾಶ್ಚ ಮಹಾತಪಾಃ 
1೩೬೬ 
ತಸ್ಥ  ಯಕ್ಷಪತಿರ್ದೇವಃ ಕುಬೇರಸ್ತಿಡವಿಡಾಸುತಃ। 
ರಾವಣಃ ಕುಂಭಕರ್ಣಶ್ಚ ತಥಾನ್ಯಸ್ಯಾಂ ವಿಭೀಷಣಃ 
1೩೭ ॥ 
ಪುಲಹಸ್ಯ ಗತಿರ್ಭಾರ್ಯಾ ತ್ರೀನಸೂತ ಸತೀ ಸುತಾನ್‌ । 
ಕರ್ಮಶ್ರೇಷ್ಠಂ ವರೀಯಾಂಸಂ ಸಹಿಷ್ಣುಂ ಚ ಮಹಾಮತೇ 
॥೩೮॥ 
ಕ್ರತೋರಪಿ ಕ್ರಿಯಾ ಭಾರ್ಯಾ ವಾಲಖಿಲ್ಯಾನಸೂಯತ । 
ಯಷೀನ್‌ ಷಷ್ಠಿಸಹಸ್ರಾಣಿ ಜ್ವಲತೋ ಬ್ರಹ್ಮತೇಜಸಾ 
1೩೯ 
ಊರ್ಜಾಯಾಂ ಜಜ್ಜಿಧೇ ಪುತ್ರಾ ವಸಿಷ್ಠಸ್ಯ ಪರಂತಪ। 
ಚಿತ್ರಕೇತುಪ್ರಧಾನಾಸ್ತೇ ಸಪ್ತ ಬ್ರಹರ್ಷಯೋತಮಲಾಃ 
॥೪೦॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ | ಅತ್ರಿ ಮುನಿಯ 
ಆ ವಚನಗಳನ್ನು ಕೇಳಿ ಆ ಮೂವರು ದೇವಶ್ರೇಷ್ಠರು ನಕ್ಕು ಮಧುರ 
ವಾಣಿಯಿಂದ ಹೇಳತೊಡಗಿದರು. ॥ ೨೯ ॥ 

ಶ್ರೀದೇವತೆಗಳೆಂದರು - ಬ್ರಾಹ್ಮಣೋತ್ತಮನೇ | ನೀನು ಸತ್ಯ 
ಸಂಕಲ್ಪನಾಗಿರುವುದರಿಂದ ಹೇಗೆ ಸಂಕಲಮಾಡಿದೆಯೋ ಹಾಗೆಯೇ 
ಆಗುವುದು. ಇದಕ್ಕೆ ವಿಪರೀತವಾಗಿ ಹೇಗಾಗಬಲ್ಲದು ? ನೀನು 
ಧ್ಯಾನಮಾಡುತ್ತಿದ್ದ ಜಗದೀಶ್ವರ ತತ್ತ್ವವು ನಾವು ಮೂವರೂ 
ಆಗಿದ್ದೇವೆ. ॥ ೩೦ ॥ ಮಹರ್ಷಿಯೇ ನಿನಗೆ ಮಂಗಳವಾಗಲೀ. 
ನಮ್ಮ ಅಂಶಸ್ವರೂಪರೇ ಆಗಿ ಲೋಕವಿಖ್ಯಾತರಾಗಿರುವ ಮೂವರು 
ಪುತ್ರರು ನಿನಗೆ ಜನಿಸಿ ನಿನ್ನ ಕೀರ್ತಿಯನ್ನು ಹರಡುವರು. ॥ ೩೧ ॥ 

ಅತ್ರಿ ಮಹರ್ಷಿಗಳಿಗೆ ಹೀಗೆ ಅಭೀಷ್ಟವಾದ ವರವನ್ನು 
ಕರುಣಿಸಿ, ಪತಿ-ಪತ್ನಿಯರಿಂದ ಚೆನ್ನಾಗಿ ಪೂಜೆಗೊಂಡು ಅವರು 
ನೋಡುತ್ತಿರುವಂತೆ ಆ ಮೂವರು ದೇವಶ್ರೇಷ್ಠರು ತಮ್ಮ-ತಮ್ಮ 
ಲೋಕಗಳಿಗೆ ಬಿಜಯಂಗೈದರು. ॥ ೩೨ ॥ ಬ್ರಹ್ಮದೇವರ ಅಂಶ 
ದಿಂದ ಚಂದ್ರನೂ, ವಿಷ್ಣುವಿನ ಅಂಶದಿಂದ ಯೋಗಜ್ಜನಾದ 
ದತ್ತಾತ್ರೇಯನೂ, ಶಂಕರನ ಅಂಶದಿಂದ ದುರ್ವಾಸ ಮಹರ್ಷಿ 
ಗಳೂ ಅತ್ರಿಗೆ ಪುತ್ರರೂಪದಲ್ಲಿ ಪ್ರಕಟಗೊಂಡರು. ಇನ್ನು ಅಂಗಿರಾ 
ಯಷಿಯ ಸಂತಾನದ ವರ್ಣನೆಯನ್ನು ಕೇಳು. ॥ ೩೩ ॥ 

ಮಹರ್ಷಿ ಅಂಗಿರಸರ ಪತ್ನಿಯಾದ ಶ್ರದ್ಧೆಯು - ಸಿನೀವಾಲೀ, 
ಕುಹು, ರಾಕಾ ಮತ್ತು ಅನುಮತಿ ಎಂಬ ನಾಲ್ವರು ಪುತ್ರಿಯರಿಗೆ 
ಜನ್ಮನೀಡಿದಳು. ॥ ೩೪॥ ಇದಲ್ಲದೆ ಅವಳಲ್ಲಿ ಸ್ವಾರೋಚಿಷ 
ಮನ್ವಂತರದಲ್ಲಿ ಖ್ಯಾತರಾದ ಅತ್ಯಂತ ಪೂಜ್ಯರಾದ ಭಗವಾನ್‌ 
ಉತಥ್ಯರು ಮತ್ತು ಬ್ರಹ್ಮನಿಷ್ಠರಾದ ಬೃಹಸ್ಪತಿ ಎಂಬ ಇಬ್ಬರು 
ಪುತ್ರರು ಜನಿಸಿದರು. ॥ ೩೫॥ ಪುಲಸ್ಪಧಿಗೆ ಅವರ ಪತ್ನಿಯಾದ 
ಹವಿರ್ಭೂ ಎಂಬಾಕೆಯಲ್ಲಿ ಮಹರ್ಷಿಗಳಾದ ಅಗಸ್ತರು ಮತ್ತು 
ಮಹಾತಪಸ್ವೀ ವಿಶ್ರವಸರೂ ಪುತ್ರರಾಗಿ ಜನಿಸಿದರು. ಇವರಲ್ಲಿ 
ಅಗಸ್ತ್ಯರು. ಮುಂದಿನ ಜನ್ಮದಲ್ಲಿ ಜಠರಾಗ್ತಿಸ್ವರೂಪರಾದರು. 
॥ ೩೬ ॥ ಮಹರ್ಷಿ ವಿಶ್ರವಸರಿಗೆ ಇಡವಿಡಾ ಎಂಬುವಳ ಗರ್ಭ 
ದಿಂದ ಯಕ್ಷರಾಜನಾದ ಕುಬೇರನು ಜನಿಸಿದನು. ಅವರ ಇನ್ನೋರ್ವ 
ಪತ್ನಿಯಾದ ಕೇಶಿನಿಯಿಂದ ರಾವಣ, ಕುಂಭಕರ್ಣ ಹಾಗೂ ಎಭೀ 
ಷಣರೆಂಬ ಪುತ್ರರು ಹುಟ್ಟದರು. ॥ ೩೭ ॥ 

ಎಲೈ ಮಹಾಮತಿಯಾದ ವಿದುರನೇ! ಮಹರ್ಷಿ ಪುಲಹ ಪತ್ನಿ 
ಯಾದ ಸಾಧ್ವೀಗತಿ ಎಂಬಾಕೆಯಿಂದ ಕರ್ಮಶ್ರೇಷ್ಠ, ವರೀಯಾನ್‌ 
ಮತ್ತು ಸಹಿಷ್ಣು ಎಂಬ ಮೂವರು ಪುತ್ರರು ಜನಿಸಿದರು. ॥ ೩೮ ॥ 
ಹಾಗೆಯೇ ಕ್ರತುವಿನ ಪತ್ನಿಯಾದ ಕ್ರಿಯಾದೇವಿಯು ಬ್ರಹ್ಮ 
ತೇಜಸ್ಸಿನಿಂದ ಬೆಳಗುವ ವಾಲಖಿಲ್ಕರೆಂಬ ಅರವತ್ತುಸಾವಿರ ಖಷಿ 
ಗಳನ್ನು ಪುತ್ರರನ್ನಾಗಿ ಪಡೆದಳು. ॥ ೩೯ ॥ ಶತ್ರುಗಳಿಗೆ ತಾಪ 
ವನ್ನುಂಟುಮಾಡುವ ವಿದುರನೇ! ವಸಿಷ್ಠರ ಪತ್ನಿಯಾದ ಊರ್ಜಾ 
(ಅರುಂಧತಿ) ಎಂಬುವಳಿಗೆ ಚಿತ್ರಕೇತುವೇ ಮುಂತಾದ ಪರಿಶುದ್ಧ 
ಚಿತ್ತರಾದ ಏಳುಮಂದಿ ಬ್ರಹ್ಮರ್ಜಿಗಳು ಪುತ್ರರಾಗಿ ಜನಿಸಿದರು. 
॥ ೪೦॥ ಅವರ ಹೆಸರು ಇಂತಿದೆ - ಚಿತ್ರಕೇತು, ಸುರೋಚಿ, 
ವಿರಜಾ, ಮಿತ್ರ, ಉಲ್ಬಣ, ವಸುಭೃದ್ಧಾನ ಮತ್ತು ದ್ಯುಮಾನ್‌. 


1 ಅಧ್ಯಾಯ] 


ಚತುರ್ಥ ಸೃಂಧ 


353 


EERIE ತಾನಾದ ಮು ಮಾವೊ ಸಮಾಸ ಜತ 


ಚಿತ್ರಕೇತು: ಸುರೋಚಿಶ್ಚ ವಿರಜಾ ಮಿತ್ರ ಏವ ಚ। 
ಉಲ್ಬಣೋ ವಸುಭ್ಯದ್ಯಾನೋ ದ್ಯುಮಾನ್‌ ಶಕ್ತಾ ್ಯದಯೋತಪರೇ 

11 ೪೧॥ 
ಚಿತ್ರಿಸ್ಟಥರ್ವಣ: ಪತ್ನೀ ಲೇಭೇ ಪುತ್ರಂ ಧೃತವ್ರತಮ್‌ । 
ದಧ್ಯಇ್ಟುಮಶ್ಪಶಿರಸಂ ಭೃಗೋರ್ವಂಶಂ ನಿಭೋಧ ಮೇ 

1 ೪೨॥ 
ಭೃಗುಃ ಖ್ಯಾತ್ಯಾಂ ಮಹಾಭಾಗಃ ಪತ್ವ್ಯಾಂ ಪುತ್ರಾನಜೀಜನತ್‌ । 
ಧಾತಾರಂ ಚ ವಿಧಾತಾರಂ ಶ್ರಿಯಂ ಚ ಭಗವತ್ತರಾಮ್‌ 

11 ೪೩॥ 
ಆಯತಿಂ ನಿಯತಿಂ ಚೈವ ಸುತೇ ಮೇರುಸ್ತಯೋರದಾತ್‌ । 
ತಾಭ್ಯಾಂ ತಯೋರಭವತಾಂ ಮೃಕಂಡಃ ಪ್ರಾಣ ಏವ ಚ 

1 ೪೪॥ 
ಮಾರ್ಕಂಡೇಯೋ ಮೃಕಂಡಸ್ಯ ಪ್ರಾಣಾದ್ವೇದಶಿರಾ ಮುನಿಃ | 
ಕವಿಶ್ವ ಭಾರ್ಗವೋ ಯಸ್ಯ ಭಗವಾನುಶನಾ ಸುತಃ 


॥ ೪೫ ॥ 
ತ ಏತೇ ಮುನಯಃ ಕತ್ತರ್ಲೋಕಾನ್ನರ್ಗೈರಭಾವಯನ್‌ I 
ಏಷ ಕರ್ದಮದೌಹಿತ್ರಸಂತಾನಃ ಕಥಿತಸ್ತವ । 
ಶೃಣ್ಣತಃ ಶ್ರದ್ದಧಾನಸ್ಯ ಸದ್ಯಃ ಪಾಪಹರಃ ಪರಃ 

॥ ೪೬ ॥ 


ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೇ ಹ್ಯಜಾತ್ಮಜ: । 
ತಸ್ಯಾ ೦ ಸಸರ್ಜ ದುಹಿತ್ಯಃ 'ಸೋಡಶಾಮಲಲೋಚನಾಃ 
1 ೪೭॥ 
ತ್ರಯೋದಶಾದಾದ್ದರ್ಮಾಯ ತಥ್ಛೆಕಾಮಗ್ಗಯೇ ವಿಭುಃ । 
ಪಿತೃಭ್ಯ ಏಕಾಂ ಯುಕ್ತೇಭ್ಯೋ ಭವಾಯೈಕಾಂ ಭವಚ್ಛಿದೇ 
1 ೪೮ ॥ 
ಶ್ರದ್ಧಾ ಮೈತ್ರೀ ದಯಾ ಶಾಂತಿಸ್ತುಷ್ಟಿ ಪುಷ್ಟಿ! ಕ್ರಿಯೋನ್ನತಿಃ । 
ಬುದ್ಧಿರ್ಮೇಧಾ ತಿತಿಕ್ಷಾ ಹಶ್ರೀರ್ಮೂರ್ತಿರ್ಧರ್ಮಸ್ಯ ಪತ್ನಯಃ 
nv 
ಶ್ರದ್ಧಾಸೂತ ಶುಭಂ ಮೈತ್ರೀ ಪ್ರಸಾದಮಭಯಂ ದಯಾ ।। 
ಶಾಂತಿಃ ಸುಖಂ ಮುದಂ ತುಪ್ಪಿ! ಸ್ಮಯಂ ಪುಷ್ಟಿರರೂಯತ 
1೫೦ ॥ 
ಯೋಗಂ ಕ್ರಿಯೋನ್ನತಿರ್ದರ್ಪಮರ್ಥಂ ಬುದ್ಧಿರಸೂಯತ। 
ಮೇಧಾ ಸ್ಟೃತಿಂ ತಿತಿಕ್ಷಾತು ಕ್ಷೇಮಂ ಶ್ರೀಃ ಪ್ರಶ್ರಯಂ ಸುತಮ್‌ 


1 ೫೧ ॥ 
ಮೂರ್ತಿ; ಸರ್ವಗುಣೋತ್ಪತ್ತಿರ್ನರನಾರಾಯಣಾವೃಷೀ 

1 ೫೨ ॥ 
ಯಯೋರ್ಜನ್ನನ್ನದೋ ವಿಶ್ವಮಭ್ಯನಂದತುನಿರ್ವೃತಮ್‌ I 
ಮನಾಂಸಿ ಕಕುಭೋ ವಾತಾಃ ಪ್ರಸೇದುಃ ಸರಿತೋsದ್ರಯಃ 

1 ೫೩ ॥ 


ಇವರಲ್ಲದೆ ಅವರ ಇನ್ನೊಂದು ಪತ್ನಿಯಿಂದ ಶಕ್ಕಿ ಮುಂತಾದ ಇನ್ನೂ 


ಅನೇಕ 'ಪ್ರತ್ರರನ್ನು ಪಡದರು. Il ೪೧ ॥ 

ಅಥರ್ವಾಮುನಿಯ ಪತ್ನಿಯಾದ ಚಿತ್ತಿಯು ದಧ್ಯಂಚ 
(ದಧೀಚಿ) ಎಂಬ ತಪೋನಿಷ್ಠನಾದ ಪುತ್ರನನ್ನು ಪಡೆದಳು. ಈ 
ದಧೀಚಿ ಖುಪಿಗಳಿಗೆ "ಅಶ್ವ ಶಿರಾ' ಎಂಬ ಮತ್ತೊಂದು ಹೆಸರಿತ್ತು. 
ಇನ್ನು ್ನ್ನ ಭೃಗುವಂಶವನ್ನು ವರ್ಣಿಸುವನು ಕೇಳು, ॥ ೪೨ ॥ 

ಮಹಾಭಾಗರಾದ ಭೃಗುಮಹರ್ಷಿಗಳು ತಮ್ಮ ಪತ್ನಿಯಾದ 
ಖ್ಯಾತಿಯಲ್ಲಿ ಧಾತಾ ಮತ್ತು ವಿಧಾತಾ ಎಂಬ ಇಬ್ಬರು ಪುತ್ರರನ್ನೂ 
ಹಾಗೂ ಭಗವತರಾಯಣೆಯಾದ ಶ್ರೀ ನಬ ಕನ್ಯೆ ಯನ್ನು 
ಪಡೆದರು. ॥ ೪೩ ॥ ಮೇರು ಯಷಿಗಳು ತಮ್ಮ ಆಯತಿ ಮತ್ತು 
ನಿಯತಿ ಎಂಬ ಕನ್ಯೆ ಯರನ್ನು ಕ್ರಮವಾಗಿ ಧಾತಾ ಮತ್ತು ವಿಧಾತಾ 
ಇವರಿಗೆ ವಿವಾಹ "ಮಾಡಿಕೊಟ್ಟರು. ಅವರಿಗೆ ಮೃಕಂಡ ಹಾಗೂ 
ಪ್ರಾಣರೆಂಬ ಇಬ್ಬರು ಪುತ್ರರು. ಜನಿಸಿದರು. ॥ ಲ ॥ ಅವರಿಬ್ಬ 
ರಲ್ಲಿ ಮೃಕಂಡರಿಗೆ ಮಾರ್ಕಂಡೇಯರೂ, ಪ್ರಾಣರಿಗೆ ಮುನಿ 
ವರ್ಯರಾದ ವೇದಶಿರಾ ಹುಟ್ಟಿದರು. ಭೃಗುಮಹರ್ಷಿಗಳಿಗೆ ಕವಿ 
ಎಂಬ ಓರ್ವ ಪುತ್ರನೂ ಇದ್ದನು. ಆ ಕವಿಯ ಪುತ್ರರೇ ಭಗವಾನ್‌ 
ಉಶನಾ (ಶುಕ್ರಾಚಾರ್ಯ)ರವರು. ॥ ೪೫ ॥ ವಿದುರನೇ | ಇವೆಲ್ಲ 
ಮುನೀಶ್ವರರೂ ಸಂತಾನಗಳನ್ನು ಪಡೆದು ಸೃಷ್ಟಿಯನ್ನು ಮುಂದು. 
ವರಿಸಿದರು. ಹೀಗೆ ನಿನಗೆ ಕರ್ದಮ ಯಪಿಗಳೆ ಪುತ್ರಿಯರ ಸಂತಾನ 
ಗಳನ್ನು ವರ್ಣಿಸಿರುವೆನು. ಇದನ್ನು ಶ್ರದ್ದೆಯಿಂದ ಕೇಳುವವನ 
ಪಾಪಗಳು ಒಡನೆಯೇ ನಾಶಹೊಂದುವವು. ॥ ೪೬ ॥ 

ಬ್ರಕಾದೇವರ ಪುತ್ರರಾದ ದಕ್ಷಪ್ರಜಾಪತಿಯು ಮನುಪುತ್ತಿ 
ಯಾದ ಪ್ರ ಸೂತಿಯನ್ನು ವಿವಾಹವಾಗಿ ಆಕೆಯಲ್ಲಿ ಸುಂದರವಾದ 
ಕಗ್ಗ ಹದಿನಾರು ಮಂದಿ ಕನ್ನೆಯರನ್ನು ಪಡೆದನು. 1೪೭ 
ಪೂಜ್ಯನಾದ ದಕ್ಷಪ್ರಜಾಪತಿಯು ಅವರಲ್ಲಿ ಹದಿಮೂರು ಕನ್ನೆ 
ಯರನ್ನು ಧರ್ಮನಿಗೂ, ಒಬ್ಬಳನ್ನು ಆಗ್ನಿಗೂ, ಒಬ್ಬಳನ್ನು ಸಮಸ್ತ 
ಪಿತೃಗಣಗಳಿಗೂ, ಮತ್ತೊಬ್ಬಳನ್ನು ಜಗತ್ತಂಹಾರಕನೂ, ಸಂಸಾರ 
ಬಂಧನವನ್ನು ನಾಶಪಡಿಸುವವನೂ ಆದ ಭಗವಾನ್‌ ಪ್ರೀಶಂಕರ 
ನಿಗೂ ವಿವಾಹಮಾಡಿ ಕೊಟ್ಟನು. ॥ ೪೮ ॥ ಅವರಲ್ಲಿ ಶ್ರದ್ಧಾ, 
ಮೈತ್ರೀ, ದಯಾ, ಶಾಂತಿ, ತುಪ್ಪಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ 


ಮೇಧಾ, ತಿತಿಕ್ಟಾ, ಶ್ರೀಃ ಮತ್ತು ಮೂರ್ತಿ - ಈ ಹದಿಮೂರು 
ಮಂದಿ ಧರ್ಮನ ಪತ್ನಿಯರು. ॥ ೪೯ ॥ ಇವರಲ್ಲಿ ಶ್ರದ್ಧಾ 


ದೇವಿಯು ಶುಭನಿಗೂ, ಮೈತ್ರಿಯು ಪ್ರಸಾದನಿಗೂ, ದಯೆಯು 
ಅಭಯಕ್ಕೂ ಶಾಂತಿಯು ಸುಖಕ್ಕೂ, ತುಪ್ಪಿಯು ಮೋದಕ್ಕೂ, 
ಪುಷ್ಟಿಯು ಅಹಂಕಾರಕ್ಕೂ ಜನ್ಮವಿತ್ತರು. ॥ ೫೦ ॥ ಕ್ರಿಯೆಯು 
ಯೋಗಕ್ಕೂ, ಉನ್ನತಿಯು ದರ್ಪವನ್ನೂ ಬುದ್ಧಿಯು ಅರ್ಥ 
ವನ್ನೂ ಮೇಧೆಯು ಸ್ವೃತಿಯನ್ನೂ ತಿತಿಕ್ಷೆಯು ಕ್ಲೇಮವನ್ನೂ ಹ್ರೀ 
(ಲಜ್ಞಾ) ದೇವಿಯು ಪ್ರಶ್ರಯ (ವಿನಯ)ವನ್ನೂ ಸಂತಾನವಾಗಿ 
ಪಡೆದರು. ॥ ೫೧ ॥ ಸಮಸ್ತ ಸದ್ಗುಣಗಳಿಗೂ ನಿಧಿಯಾಗಿದ್ದ 
ಮೂರ್ತಿದೇವಿಯು ನರ-ನಾರಾಯಣ ಮಹರ್ಷಿಗಳಿಗೆ ಜನ್ಮ 
ವನ್ನಿತ್ಥಳು. ॥ ೫೨ ॥ ಆ ನರ-ನಾರಾಯಣರು ಅವತರಿಸಿದೊಡ 
ನೆಯೇ ಇಡೀ ವಿಶ್ವವೇ ಆನಂದಿತವಾಗಿ ಪ್ರಸನ್ನತೆಯನ್ನು ಪ್ರ ಪ್ರಕಟಿ 
ಸಿತು. ಆಗ ಜನರ ಮನಸಿನಲ್ಲೂ ದಿಕ್ಕುಗಳಲ್ಲೂ ಮ 
ನದಿ-ಪರ್ವತಗಳಲ್ಲೂ ಪ್ರಸನ್ನ ಹರಡಿತು. ॥ ೫೩ ॥ 


354 


ದಿವ್ಯವಾದ್ಯಂತ ತೂರ್ಯಾಣಿ ಪೇತುಃ ಕುಸುಮವೃಷ್ಟಯಃ I 


ಮುನಯಸ್ತುಷ್ಟುಪಸ್ತುಷ್ಟಾ ಜಗುರ್ಗಂಧರ್ವಕಿನ್ನರಾಃ 
1 ೫೪ ॥ 


ನೃತ್ಯಂತಿ ಸ್ಥ ಸ್ತ್ರಿಯೋ ದೇವ್ಯ ಆಸೀತ್ವರಮಮಂಗಲಮ್‌ । 
ದೇವಾ ಬ್ರಹ್ಮಾದಯಃ ಸರ್ವೇ ಉಪತಸ್ನುರಭಿಷ್ಟವೈ: 
1 ೫೫ ॥ 
ದೇವಾ ಊಚುಃ 


ಯೋಮಾಯಯಾವಿರಚಿತಂನಿಜಯಾರತ್ಯೀದಂ 
ಖೇ ರೂಪಭೇದಮಿವ ತತ್ಛತಿಚಕ್ಷಣಾಯ | 

ಏತೇನ ಧರ್ಮಸದನೇ ಯಷಿಮೂರ್ತಿನಾದ್ಯ 
ಪ್ರಾದುಶಕಾರ ಪುರುಷಾಯ ನಮಃ ಪರಸ್ಮೈ ॥ ೫೬ ॥ 


ಸೋ5ಯಾಸ್ಥಿತಿವೃತಿಕರೋಪಶಮಾಯ ಸೃಷ್ಟಾನ್‌ 
ಸತ್ತ್ವೇನ ನಃ ಸುರಗಣಾನನುಮೇಯತತ್ತ್ಯ! । 
ದೃಶ್ಯಾದದಭ್ರಕರುಣೇನ ವಿಲೋಕನೇನ 
ಯಚ್ಛ್ರೀನಿಕೇತಮಮಲಂ ಕ್ಲಿಪತಾರವಿಂದಮ್‌ I ೫೭ 1 


ಏವಂ ಸುರಗಣೈಸ್ತಾತ ಭಗವಂತಾವಭಿಷ್ಟುತೌ । 
ಲಬ್ಧಾವಲೋಕೈರ್ಯಯತುರರ್ಚಿತೌ ಗಂಧಮಾದನಮ್‌ 
wu ೫೮ ॥ 


ತಾವಿಮೌ ವೈ ' ಭಗವತೋ ಹರೇರಂಶಾವಿಹಾಗತೌ | 
ಭಾರವ್ಯಯಾಯ ಚ ಭುವಃ ಕೃಷ್ಣೌ ಯದುಕುರೂದ್ಧಹೌ 
॥ ೫೯ ॥ 


ಸ್ವಾಹಾಭಿಮಾನಿನಶ್ಚಾಗ್ನೇರಾತ್ಮಜಾಂಸ್ಟ್ರೀನಜೀಜನತ್‌ I 
ಪಾವಕಂ ಪವಮಾನಂ ಚ ಶುಚಿಂ ಚ ಹುತಭೋಜನಮ್‌ 
1 ೬೦॥ 


ತೇಭ್ಯೋತಗ್ನಯಃ ಸಮಭವನ್‌ ಚತ್ನಾಧಿಂಶಚ್ಚ ಪಂಚ ಚ। 
ತ ಏವೈಕೋನಪಂಚಾಶತ್ತಾಕಂ ಪಿತೃಪಿತಾಮಹೈಃ 
wWtOou 


ವೈತಾನಿಕೇ ಕರ್ಮಣಿ ಯನ್ನಾಮಭಿರ್ಬ್ರಹ್ಮವಾದಿಭಿಃ । 
ಆಗ್ನೇಯ್ಯ ಇಷ್ಟಯೋ ಯಜ್ಞೇ ನಿರೂಪೃಂತೇರಗ್ಡಯಸ್ತು ತೇ 
11 ೬೨ ॥ 
ಅಗ್ನಿಷ್ಟಾತ್ತಾ ಬರ್ಹಿಷದಃ ಸೋಮಾ: ಪಿತರ ಆಜ್ಯಪಾಃ । 
ಸಾಗ್ಗಯೋತನಗ್ಗಯಸ್ಟೇಪಾಂ ಪತ್ನೀ ದಾಕ್ಷಾಯಣೀ ಸ್ವಧಾ 
॥ ೬೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಆಕಾಶದಲ್ಲಿ  ಮಂಗಳವಾದ್ಯಗಳು ಮೊಳಗತೊಡಗಿದವು. 
ದೇವತೆಗಳು ಹೂಮಳೆಯನ್ನು ಸುರಿಸಿದರು. ಗಂಧರ್ವರೂ, 
ಕಿನ್ನರರೂ ಹಾಡತೊಡಗಿದರು. ॥ ೫೪ ॥॥ ಅಪುರೆಯರು ನೃತ್ಯವಾಡ 
ತೊಡಗಿದರು. ಹೀಗೆ ಆಗ ಎಲ್ಲೆಲ್ಲಿಯೂ ಆನಂದ-ಮಂಗಳ 
ವಾಯಿತು. ಬ್ರಹ್ಮಾದಿ ಸಮಸ್ತ ದೇವತೆಗಳು ದಿವ್ಯ ಸ್ತೋತ್ರಗಳಿಂದ 
ಭಗವಂತನನ್ನು ಸ್ತುತಿಸತೊಡಗಿದರು. ॥ ೫೫ ॥ 

ದೇವತೆಗಳು ಹೇಳಿದರು - ಭಗವಂತನೇ! ಆಕಾಶದಲ್ಲಿ 
ಬಗೆ-ಬಗೆಯ ರೂಪಗಳ ಕಲ್ಲನೆ ಮಾಡಿದಂತೆ, ಭಗವಂತನು ತನ್ನ 
ಸ್ವರೂಪದಲ್ಲಿಯೇ ಮಾಯಾಶಕ್ಷಿಯಿಂದ ಈ ವಿವಿಧರೂಪಗಳುಳ್ಳ 
ಜಗತ್ತನ್ನು ರಚಿಸಿರುವವನು. ಈಗ ತನ್ನ ಸ್ವರೂಪವನ್ನು ಪ್ರಕಾಶ 
ಪಡಿಸುವುದಕ್ಕಾಗಿ ಈ ನರ-ನಾರಾಯಣ ಮಹರ್ಷಿಗಳ ರೂಪ 
ದಲ್ಲಿ ಧರ್ಮನ ಮನೆಯಲ್ಲಿ ಪ್ರಕಟಗೊಂಡಿರುವನು. ಇಂತಹ 
ಪರಮಪುರುಷನಿಗೆ ನಮೋ ನಮಃ ॥ ೫೬ ॥ ಯಾರ ತತ್ತ ವನ್ನು 
ಶಾಸ್ತ್ರದ ಆಧಾರದಿಂದ ನಾವುಗಳು ಕೇವಲ ಅನುಮಾನಿಸಬಹುದೇ 
ಹೊರತು ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವುದು ಸಾಧ್ಯವಾಗದು - 
ಅಂತಹ ಭಗವಂತನೇ ಜಗತ್ತಿನ ಮರ್ಯಾದೆಯನ್ನು ಕಾಪಾಡು 
ವುದಕ್ಕಾಗಿಯೇ ಸತ್ತ್ವಗುಣದಿಂದ ದೇವತೆಗಳಾದ ನಮ್ಮನ್ನು 
ನಿರ್ಮಿಸಿದ್ದಾನೆ. ದಯಾಮೂರ್ತಿಯಾದ ಈ ಭಗವಂತನು ಸಮಸ್ತ 
ಸೌಂದರ್ಯ-ಲಾವಣ್ಯಗಳಿಗೆ  ನೆಲೆಮನೆಯಾದ ತಾವರೆಯ 
ಹೂವನ್ನೂ ನಾಚಿಸುವಂತಹ ತನ್ನ ಪರಮ ಕರುಣೆಯ ನೋಟವನ್ನು 
ನಮ್ಮತ್ತ ಬೀರಲಿ ॥ ೫೭ ॥ 

ಪ್ರಿಯ ವಿದುರನೇ! ದೇವತೆಗಳು ಪ್ರಭುವಿನ ಸಾಕ್ಷಾತ್‌ 
ದರ್ಶನವನ್ನು ಪಡೆದು ಅವನನ್ನು ಈ ಪ್ರಕಾರವಾಗಿ ಪೂಜಿಸಿ, ಸ್ತುತಿಸಿ 
ದರು. ಅನಂತರ ಭಗವಾನ್‌ ನರ-ನಾರಾಯಣರು ಗಂಧಮಾದನ 
ಪರ್ವತಕ್ಕೆ ತೆರಳಿದರು. ॥ ೫೮ ॥ ಭಗವಾನ್‌ ಶ್ರೀಹರಿಯ ಅಂಶ 
ಸಂಭೂತರಾದ ನರ-ನಾರಾಯಣರೇ ಈಗ ಭೂಮಿಯ ಭಾರ 
ವನ್ನು ಇಳುಹುವುದಕ್ಕಾಗಿ ಯದುಕುಲಭೂಷಣನಾದ ಶ್ರೀಕೃಷ್ಣ 
ಮತ್ತು ಕುರುಕುಲಭೂಷಣನಾದ ಅರ್ಜುನ ಎಂಬ ರೂಪಗಳಿಂದ 
ಅವತರಿಸಿರುವರು. ॥ ೫೯ ॥ 

ಅಗ್ನಿದೇವರ ಪತ್ನಿಯಾದ ಸ್ವಾಹಾದೇವಿಯು ಅಗ್ನಿಯ ಅಭಿ 
ಮಾನಿಗಳಾದ ಪಾವಕ, ಪವಮಾನ ಮತ್ತು ಶುಚಿ ಎಂಬ ಮೂವರು 
ಪುತ್ರರನ್ನು ಪಡೆದಳು. ಅವರೂ ತಂದೆಯಂತೆ ಹವಿಸ್ಸನ್ನು ಭುಂಜಿಸು 
ವರು. ॥ ೬೦ ॥ ಈ ಮೂವರಿಂದಲೇ ನಲವತ್ತೈದು ಪ್ರಕಾರಗಳಾದ 
ಅಗ್ನಿಗಳು ಉಂಟಾದವು. ಇವರೇ ತಮ್ಮ ಮೂವರು ಪಿತೃಗಳು, 
ಓರ್ವ ಪಿತಾಮಹ ಸೇರಿ ನಲವತ್ತೊಂಭತ್ತು ಅಗ್ನಿಗಳೆಂದು 
ಪ್ರಸಿದ್ಧರಾದರು. WO ವೇದಜ್ಞ ಬ್ರಾಹ್ಮಣರು ವೈದಿಕ ಯಜ್ಞ 
ಕರ್ಮದಲ್ಲಿ ಆಗ್ನೇಯಿ ಇಷ್ಟಿಗಳನ್ನು ಇವೇ ನಲವತ್ತೊಂಭತ್ತು ಅಗ್ನಿಗಳ 
ಹೆಸರಿನಿಂದ ಮಾಡುವರು. ॥ ೬೨ ॥ 

ಅಗ್ನಿಷ್ಟಾತ್ರ, ಬರ್ಹಿಷದ, ಸೋಮಪ ಮತ್ತು ಆಜ್ಯಪ ಇವರು 
ಪಿತ್ರಗಳಾಗಿದ್ದಾರೆ. ಇವರಲ್ಲಿ ಸಾಗ್ದಿಕರೂ (ಗೃಹಸ್ಥರು) ಇದ್ದಾರೆ. 
ನಿರಗ್ನಿಕರೂ (ಸಂನ್ಯಾಸಿಗಳು) ಇದ್ದಾರೆ. ಇವರೆಲ್ಲ ಪಿತೃಗಳ ಪತ್ನಿಯು 
ದಕ್ಕಕುಮಾರಿಯಾದ ಸ್ವಧಾದೇವಿಯಾಗಿದ್ದಳು. ॥ ೬೩ ॥ 


2 ಅಧ್ಯಾಯ] ಚತುರ್ಥ ಸೃಂಧ 355 


ತೇಭ್ಯೋ ದಧಾರ ಕನ್ಶೇ ದ್ವೇ ವಯುನಾಂ ಧಾರಿಣೀಂ ಸ್ವಧಾ । 
ಉಭೇ ತೇ ಬ್ರಹ್ಮವಾದಿನ್ಯೌ ಜ್ಞಾನವಿಜ್ಞಾನಪಾರಗೇ 
1೬೪ 


ಭವಸ್ಯ ಪತ್ನೀ ತು ಸತೀ ಭವಂ ದೇವಮನುವ್ರತಾ । 
ಆತ್ಮನಃ ಸದೃಶಂ ಪುತ್ರಂ ನ ಲೇಭೇ ಗುಣಶೀಲತಃ 
॥ ೬೫ ॥ 


ಪಿತರ್ಯಪ್ರತಿರೂಪೇ ಸ್ವೇ ಭವಾಯಾನಾಗಸೇ ರುಷಾ । 
ಅಪ್ರೌಢ್ಫೆವಾತ್ಮನಾ5 5ತ್ಮಾನಮಜಹಾದ್ಯೋಗಸಂಯುತಾ 
೬೬ 


ಈ ಪಿತ್ವಗಳಿಂದ ಸ್ವಧಾದೇವಿಗೆ ಧಾರಿಣೀ ಮತ್ತು ವಯುನಾ 
ಎಂಬ ಎರಡು ಕನ್ಯೆಗಳಾದರು. ಇವರಿಬ್ಬರೂ ಜ್ಞಾನ-ವಿಜ್ಞಾನ 
ಪಾರಂಗತೆಯರೂ, ಬ್ರಹ್ಮವಾದಿನಿಯರೂ ಆದರು. ॥ ೬೪ ॥ 
ಮಹಾದೇವನ ಪತ್ನೀ ಸಾದ್ವೀಮಣಿಯಾದ ಸತಿದೇವಿಯು ಎಲ್ಲ 
ರೀತಿಯಿಂದಲೂ ಪತಿನಿಷ್ಠೆಯಿಂದ ಕೂಡಿದವಳಾಗಿ ಪತಿಸೇವಾ 
ಪರಾಯಣೆಯಾಗಿದ್ದಳು. ಆದರೆ ಆಕೆಗೆ ತನ್ನ ಗುಣಶೀಲಗಳಿಗೆ 
ಅನುರೂಪನಾದ ಪುತ್ರನು ಆಗಲಿಲ್ಲ ॥ ೬೫ ॥ ಏಕೆಂದರೆ, ಶಿವನು 
ನಿರಪರಾಧಿಯಾಗಿದ್ದರೂ ಸತೀದೇವಿಯು ತನ್ನ ತಂದೆಯಾದ 
ದಕ್ಷಪ್ರಜಾಪತಿಯು ಆತನಿಗೆ ಪ್ರತಿಕೂಲವನ್ನು ಆಚರಿಸಿದ್ದ೦ಿಂದ 
ಕ್ರುದ್ಧಳಾಗಿ ಆಕೆಯು ತಾರುಣ್ಯದಲ್ಲಿಯೇ ಯೋಗಸಮಾಧಿಯಿಂದ 
ತನ್ನ ದೇಹವನ್ನು ತ್ಯಜಿಸಿದ್ದಳು. ॥ ೬೬ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಕಂಧೇ 
ವಿದುರ-ಮೈತ್ರೇಯಸಂವಾದೇ ಪ್ರಥಮೋತಧ್ಯಾಯಃ॥ ೧ ॥ 


ಎರಡನೆಯ ಅಧ್ಯಾಯ 
ಭಗವಾನ್‌ ಶಿವನಿಗೂ ಮತ್ತು ದಕ್ಷಪ್ರಜಾಪತಿಗೂ ಉಂಟಾದ ಮನಸ್ತಾಪ 


ವಿದುರಉವಾಚ 


ಭವೇ ಶೀಲವತಾಂ ಶ್ರೇಷ್ಠೇ ದಕ್ಷೋ ದುಹಿತೃವತಲ: । 
ವಿದ್ವೇಷಮಕರೋತ್ಕಸ್ಥಾದನಾದೃತ್ಯಾತ್ಮಜಾಂ ಸತೀಮ್‌ 
ಕ ; ॥ ೧॥ 


ಕಸ್ತಂ ಚರಾಚರಗುರುಂ ನಿರ್ವೈರಂ ಶಾಂತವಿಗ್ರಹಮ್‌ । 
ಆತ್ಮಾರಾಮಂ ಕಥಂ ದ್ವೇಷ್ಟಿ ಜಗತೋ ದೈವತಂ ಮಹತ್‌ 
I ೨॥ 


ಏತದಾಖ್ಯಾಹಿ ಮೇ ಬ್ರಹ್ಮನ್‌ ಜಾಮಾತುಃ ಶ್ಲಶುರಸ್ಯ ಚ । 
ವಿದ್ವೇಷಸ್ತು ಯತಃ ಪ್ರಾಣಾಂಸ್ಟತ್ಯಜೇ ದುಸ್ಕ್ಯಜಾನ್ನತೀ 
॥1೩॥ 

ಮೈತ್ರೇಯ ಉವಾಚ 


ಪುರಾ ವಿಶ್ವಸ್ಫಜಾಂ ಸತ್ರೇ ಸಮೇತಾಃ ಪರಮರ್ಷಯಃ । 


ತಥಾಮರಗಣಾಃ ಸರ್ವೇ ಸಾನುಗಾ ಮುನಯೋತಗ್ಗಯಃ 
1೪॥ 


ತತ್ರ ಪ್ರವಿಷ್ಣಮವೃಷಯೋ ದೃಷ್ಟಾರ್ಕಮಿವ ರೋಚಿಷಾ । 


ಭ್ರಾಜಮಾನಂ ವಿತಿಮಿರಂ ಕುರ್ವಂತಂ ತನ್ನಹತ್ತದ: 
11 ೫ ॥ 


ವಿದುರನು ಕೇಳಿದನು - ಬ್ರಾಹ್ಮಣೋತ್ತಮರೇ | ದಕ್ಷ 
ಪ್ರಜಾಪತಿಗೆ ತನ್ನ ಪುತ್ರಿಯರಲ್ಲಿ ಅತ್ಯಂತ ಪ್ರೀತಿಯಿತ್ತು. ಹಾಗಿರು 
ವಾಗ ಅವನು ಪುತ್ರಿಯಾದ ಸತಿದೇವಿಯನ್ನು ಅನಾದರಿಸಿ, ಶೀಲ 
ವಂತನಾದ ಎಲ್ಲರಿಂದ ಶ್ರೇಷ್ಠನಾದ ಶ್ರೀಮಹಾದೇವನಲ್ಲಿ ದ್ವೇಷ 
ವನ್ನುಏಕೆ ತಾಳಿದನು ? ॥ ೧ ॥ ಪರಮೇಶ್ವರನಾದರೋ ಚರಾಚರ 
ಗಳಿಗೆಲ್ಲ ಗುರುವು. ಯಾರಲ್ಲಿಯೂ ವೈರವಿಲ್ಲದವನು. ಶಾಂತ 
ಮೂರ್ತಿಯು. ಆತ್ಮಾರಾಮನು. ಜಗತ್ತಿಗೆ ಪರಮಾರಾಧ್ಯನಾದ 
ಪರದೇವತೆಯು. ಅವನಲ್ಲಿ ಯಾರಾದರೂ ವೈರತಾಳುವರೇ ? ॥ ೨ ॥ 

ಪೂಜ್ಯರೇ ! ಆ ಮಾವ-ಅಳಿಯಂದಿರಲ್ಲಿ ಇಂತಹ ದ್ವೇಷ 
ಹೇಗೆ ಉಂಟಾಯಿತು? ಅದರ ಕಾರಣದಿಂದ ಸತಿದೇವಿಯು 
ತ್ಯಜಿಸಲು ದುಸ್ತರವಾದ ತನ್ನ ಪ್ರಾಣಗಳನ್ನೇ ಬಲಿಗೊಟ್ಟಳಲ್ಲ! 
ಇದನ್ನು ನನಗೆ ತಿಳಿಸಿರಿ. ॥ ೩ ॥ 

ಶ್ರೀಮೈತ್ರೇಯರು ಹೇಳಿದರು - ಎಲ್ಫೆ ವಿದುರನೇ! ಹಿಂದೊಮ್ಮೆ 
ಪ್ರಜಾಪತಿಗಳು ಯಜ್ಞವನ್ನು ಮಾಡಿದಾಗ ಆ ಯಜ್ಞದಲ್ಲಿ ಎಲ್ಲ 
ಮಹರ್ಷಿಗಳೂ, ಮುನಿಗಳೂ, ಅಗ್ನಿಗಳೂ, ಸಮಸ್ತ ದೇವತೆಗಳೂ 
ತಮ್ಮ ಅನುಯಾಯಿಗಳೊಡನೆ ಬಂದು ಸೇರಿದ್ದರು. ॥ ೪ ॥ ಆಗ 
ದಕ್ಷಪ್ರಜಾಪತಿಯೂ ಆ ಸಭೆಯನ್ನು ಪ್ರವೇಶಿಸಿದನು. ಅವನು ತನ್ನ 
ತೇಜದಿಂದ ಸೂರ್ಯನಂತೆ ಪ್ರಕಾಶಿಸುತ್ತಾ ಆ ವಿಶಾಲ ಸಭಾಭವನದ 
ಅಂಧಕಾರವನ್ನು ದೂರಗೊಳಿಸುತ್ತಿದ್ದನು. ಅವನು ಬಂದಿರುವುದನ್ನು 
ನೋಡಿ, ಅವನ ತೇಜಸಿಗೆ ಬೆರಗಾಗಿ ಬ್ರಹ್ಮದೇವರು ಮತ್ತು 
ಮಹಾದೇವನನ್ನು ಬಿಟ್ಟು ಇತರ ಅಗ್ನಿ ಸಮೇತರಾದ ಎಲ್ಲ ಸಭಾ 
ಸದರು ತಮ್ಮ-ತಮ್ಮ ಆಸನಗಳನ್ನು ಬಿಟ್ಟು ಎದ್ದುನಿಂತರು. ॥ ೫-೬॥ 


356 ಶ್ರೀಮದ್ಭಾಗವತ [ ಅಧ್ಯಾಯ 2 

ಉದತಿಷ್ಠನದಸ್ಕಾಸ್ತೇ ಸ್ವಧಿಷ್ಟೇಭ್ಯಃ ಸಹಾಗ್ನಯಃ । | ಹೀಗೆ ಎಲ್ಲ ಸಭಾಸದರಿಂದ ಸಮ್ಮಾನ ಪಡೆದು ತೇಜಸ್ವಿಯಾದ 

ಖುತೇ ವಿರಿಂಚಂ ಶರ್ವಂ ಚ ತದ್ದಾಸಾ5 ರಕ್ಷಿಪ್ರಚೇತಸಃ ದಕ್ಷಪ್ರಜಾಪತಿಯು ತಂದೆಯಾದ ಬ್ರಹ್ಮದೇವರಿಗೆ ವಂದಿಸಿ, ಅವರ 
* nu ೬ nu | ಅಪ್ಪಣೆಯಂತೆ ಆಸನದಲ್ಲಿ ಮಂಡಿಸಿದನು. ॥ ೭ ॥ 

ಆದರೆ ಪರಮೇಶ್ವರನು ಮಾತ್ರ ಕುಳಿತೇ ಇದ್ದು ತನಗೆ ಗೌರವ 

ಸದಸಸ್ಪತಿಭಿರ್ದಕ್ಬೋ ಭಗವಾನ್ಹಾಧು ಸತೃತಃ! | ವನ್ನು ಸಲ್ಲಿಸದ ಇದ್ದುದನ್ನು ಆತನು ಗಮನಿಸಿದನು. ಇದನ್ನು 


ಅಜಂ ಲೋಕಗುರಂ ನತ್ವಾ ನಿಷಸಾದ ತದಾಜ್ಞಯಾ 
॥1 ೭ ॥ 

ಪ್ರಾಜ್ನ್‌ಷಣ್ಣಂ ಮೃಡಂ ದೃಷ್ಟ್ವಾ ನಾಮೃಷ್ಠತ್ತದನಾದೃತಃ | 

ಉವಾಚ ವಾಮಂ ಚಕ್ಬುರ್ಭ್ಯಾಮಭಿವೀಕ್ಚೃ ದಹನ್ನಿವ 
॥ ೮ ॥ 


ಶ್ರೂಯತಾಂ ಬ್ರಹ್ಮರ್ಜಯೋ ಮೇ ಸಹದೇವಾಃ ಸಹಾಗ್ಗಯ: । 
ಸಾಧೂನಾಂ ಬ್ರುವತೋ ವೃತ್ತಂ ನಾಜ್ಞಾನಾನ್ನ ಚ ಮತ್ತರಾತ್‌ 

॥ ೯ ॥ 
ಅಯಂ ತು ಲೋಕಪಾಲಾನಾಂ ಯಶೋಫ್ಲೋ ನಿರಪತ್ರಪಃ । 
ಸದ್ದಿರಾಚರಿತಃ ಪಂಥಾ ಯೇನ ಸ್ತಬ್ಛೇನ ದೂಷಿತಃ 

॥ ೧೦॥ 


ಏಷ ಮೇ ಶಿಷ್ಠತಾಂ ಪ್ರಾಪ್ತೋ ಯನ್ನೇ ದುಹಿತುರಗ್ರಹೀತ್‌ । 
ಪಾಣಿಂ ವಿಪ್ರಾಗ್ಗಿಮುಖತಃ ಸಾವಿತ್ರ್ಯಾ ಇವ ಸಾಧುವತ್‌ 
॥ ೧೧ 11 
ಗೃಹೀತ್ವಾ ಮೃಗಶಾವಾಕ್ಟ್ರಾಃ ಪಾಣಿಂ ಮರ್ಕಟಲೋಚನಃ । 
ಪ್ರತ್ಯುತ್ಥಾನಾಭಿವಾದಾರ್ಹೇ ವಾಚಾಪ್ಯಕ್ಕತ ನೋಚಿತಮ್‌ 
॥ ೧೨॥ 
ಲುಪ್ಪಕ್ರಿಯಾಯಾಶುಚಯೇ ಮಾನಿನೇ ಭಿನ್ನಸೇತವೇ । 


ಅನಿಚ್ಛನ್ನಪ್ಯದಾಂ ಬಾಲಾಂ ಶೂದ್ರಾಯೇವೋಶತೀಂ ಗಿರಮ್‌ 
॥ ೧೩ ॥ 


ಪ್ರೇತಾವಾಸೇಷು ಘೋರೇಷು ಪ್ರೇತೈರ್ಭೂತಗಣೈೆರ್ವೃತಃ | 


ಅಟತ್ಯುನ್ನತ್ರವನ್ನಗ್ನೋ ವ್ಯುಪ್ರಕೇಶೋ ಹಸನ್ರುದನ್‌ 
॥ ೧೪ 
ಚಿತಾಭಸ್ಮಕ್ಟತಸ್ನಾನಃ ಪ್ರೇತಸ್ರಜ್ಞ] ಸ್ಥಿಭೂಷಣಃ | 


ಶಿವಾಪದೇಶೋ ಹೃಶಿವೋ ಮತ್ತೋ ಮತ್ತಜನಪ್ರಿಯಃ । 
ಪತಿಃ ಪ್ರಮಥಭೂತಾನಾಂ ತಮೋಮಾತ್ರಾತ್ಮಕಾತ್ಮನಾಮ್‌ 
1 ೧೫ ॥ 


ತಸ್ಮಾ ಉನ್ಮಾದನಾಥಾಯ ನಷ್ಟಶೌಚಾಯ ದುರ್ಹೃದೇ । 
ದತ್ತಾ ಬತ ಮಯಾ ಸಾಧ್ವೀ ಚೋದಿತೇ ಪರಮೇಷ್ಠಿನಾ 
॥1 O೬ 1 


ಅವನು ಅನಾದರವೆಂದು ತಿಳಿದನು. ಆಗ ಆತನು ಶಿವನನ್ನು ತನ್ನ 
ಕ್ರೋಧಾಗ್ನಿಯಿಂದ ಸುಟ್ಟುಬಿಡುವನೋ ಎಂಬಂತೆ ಕಡೆಗಣ್ಣಿನಿಂದ 
ದುರ-ದುರನೆ ನೋಡುತ್ತಾ ಹೀಗೆ ಹೇಳತೊಡಗಿದನು. ॥ ೮ ॥ 
ದೇವತೆಗಳಿಂದಲೂ, ಅಗ್ನಿಗಳಿಂದಲೂ ಒಡಗೂಡಿರುವ ಎಲೈ 
ಬ್ರಹ್ನರ್ಷಿಗಳೇ ! ನನ್ನ ಮಾತನ್ನು ಕೇಳಿರಿ. ನಾನು ಅಜ್ಞಾನದಿಂದಾ 
ಗಲೀ, ಮಾತರ್ಯದಿಂದಾಗಲೀ ಮಾತನಾಡುತ್ತಿಲ್ಲ ಕೇವಲ ಶಿಷ್ಟು 
ಚಾರ ವ್ಯವಹಾರದ ಕುರಿತೇ ಆಡುತ್ತಿದ್ದೇನೆ. ॥ ೯ ॥ ಈ ನಾಚಿಕೆಗೆಟ್ಟ 
ವನು ಎಲ್ಲ ಲೋಕಪಾಲರ ಪವಿತ್ರಕೀರ್ತಿಯನ್ನು ಕೆಡಿಸುತ್ತಿದ್ದಾನೆ. 
ನೋಡಿದಿರಾ! ಈ ದುರಹಂಕಾರಿಯು ಸತ್ಪುರುಷರು ನಡೆದು 
ಬಂದಿರುವ ದಾರಿಯನ್ನೇ ಕಲಂಕಿತಗೊಳಿಸುತ್ತಿದ್ದಾನೆ. I ೧೦ ॥ 
ಕಪಿಯ ಕಣ್ಣಿನಂತಿರುವ ಇವನು ಸಾಧುವಿನಂತಿದ್ದ ನನ್ನ ಸಾವಿತ್ರಿ 
ಸದ್ಭಶಳೂ, ಮೃಗನಯನಿಯೂ ಆದ ಪವಿತ್ರ ಕನ್ಯೆಯನ್ನು ಆಗ್ನಿ 
ಮತ್ತು ಬ್ರಾಹ್ಮಣರ ಸಮಕ್ಷಮದಲ್ಲಿ ಪಾಣಿಗ್ರಹಣಮಾಡಿದ್ದನು. 
ಇದರಿಂದ ಇವನು ಒಂದು ವಿಧದಲ್ಲಿ ನನಗೆ ಮಗನಂತೇ ಇದ್ದಾನೆ. 
ಇವನೂ ಎದ್ದು ನನಗೆ ಸ್ವಾಗತಿಸಿ, ನಮಸ್ಕರಿಸುತ್ತಿದ್ದರೆ ಉಚಿತ 
ವಾಗಿತ್ತು. ಆದರೆ ಇವನು ಮಾತಿನಿಂದಲೂ ನನ್ನನ್ನು ಸತ್ಕರಿಸಲಿಲ್ಲ 
॥ ೧೧-೧೨ ॥ ಅಯ್ಯೋ! ಅಯೋಗ್ಯನಿಗೆ ವೇದ ಹೇಳಿಕೊಟ್ಟಂತೆ 
- ನಾನು ಇಷ್ಟವಿಲ್ಲದಿದ್ದರೂ ಈತನಿಗೆ ನನ್ನ ಪುತ್ರಿಯನ್ನು ಕೊಟ್ಟೆನಲ್ಲ! 
ಈತನು ಸತ್ಯರ್ಮಗಳನ್ನು ಲೋಪಗೊಳಿಸಿರುವನು. ಅಶುಚಿಯು, 
ದುರಭಿಮಾನಿಯು. ಧರ್ಮದ ಮೇರೆಯನ್ನು ಮುರಿದು 
ಹಾಕಿದನು. ॥ ೧೩ ॥ ಇವನು ಪ್ರೇತಗಳಿಗೆ ನಿವಾಸಸ್ಥಾನವಾದ 
ಭಯಂಕರ ಸ್ಥಶಾನಗಳಲ್ಲಿ ಭೂತ-ಪ್ರೇತಗಳೊಡನೆ ಅಲೆಯುತ್ತಾ 


ಇರುತ್ತಾನೆ. ಹುಚ್ಚನಂತೆ ತಲೆಗೂದಲನ್ನು ಕೆದರಿಕೊಂಡು, ಬತ್ತಲೆ 


ಯಾಗಿ, ನಗುತ್ತಲೂ, ಅಳುತ್ತಲೂ ತಿರುಗಾಡುತ್ತಿರುತ್ತಾನೆ. ॥ ೧೪ ॥ 
ಇವನು ಅಪವಿತ್ರವಾದ ಚಿತಾಭಸ್ಮವನ್ನು ಮೈಗೆಲ್ಲ ಬಳಿದುಕೊಂಡು, 
ಕೊರಳಲ್ಲಿ ಭೂತಗಳು ಧರಿಸಲು ಯೋಗ್ಯವಾದ ನರಮುಂಡ 
ಮಾಲೆಯನ್ನೂ ದೇಹದಲ್ಲೆಲ್ಲ ಮೂಳೆಗಳ ಒಡವೆಗಳನ್ನು ಹಾಕಿ 
ಕೊಂಡಿರುತ್ತಾನೆ. ಇವನು ಹೆಸರಿಗೆ ಮಾತ್ರ ಶಿವನಾಗಿದ್ದಾನೆ. ಆದರೆ 
ನಿಜವಾಗಿ ಅಶಿವ - ಅಮಂಗಳರೂಪಿಯಾಗಿದ್ದಾನೆ. ಮತ್ತೇರಿದ 
ವನಿಗೆ .ಮತ್ತೇರಿದವರೇ ಪ್ರಿಯರಾಗಿರುವಂತೆ ಈತನಿಗೂ ಭೂತ- 
ಪ್ರೇತ-ಪಿಶಾಚಾದಿ ತಮೋಗುಣದ ಜೀವರೇ ಪ್ರೀಯರು. 
ಅವರಿಗೆಲ್ಲ ಈತನು ನಾಯಕನು. ॥ ೧೫ ॥ ಆಯ್ಯೋ | ನಾನು 
ಬ್ರಹ್ಮದೇವರ ಮಾತಿಗೆ ಮರುಳಾಗಿ, ಭೂತಪತಿಯೂ, ಆಚಾರಹೀ 
ನನೂ, ದುಷ್ಪಸ್ವಭಾವದವನೂ ಆದ ಇಂತಹವನಿಗೆ ಸಾದ್ವಿಯೂ, 
ಸುಕುಮಾರಿಯೂ ಆದ ನನ್ನ ಕುವರಿಯನ್ನು ವಿವಾಹಮಾಡಿ 
ಕೊಟ್ಟೆನಲ್ಲ! ॥ ೧೬ ॥ 


2 ಅಧ್ಯಾಯ] 


ಚತುರ್ಥ ಸೃಂಧ 


357 


AL a 


ಮೈತ್ರೇಯ ಉವಾಚ 


ವಿನಿಂದೈವಂ ಸ ಗಿರಿಶಮಪ್ರತೀಪಮವಸ್ಮಿತಮ್‌ । 
ದಕ್ಟೋ5ಥಾಪ ಉಪಸ್ಪೃಶ್ಯ ಕ್ರುದ್ಧ ಶಪ್ಪಂ ಪ್ರಚಕ್ರಮೇ 
॥ ೧೭ ॥1 


ಆಯಂ ತು ದೇವಯಜನ ಇಂದ್ರೋಪೇಂದ್ರಾದಿಭಿರ್ಭಮ । 
ಸಹಭಾಗಂ ನ ಲಭತಾಂ ದೇವೈರ್ದೇವಗಣಾಧಮಃ 
1 ೧೮ ॥ 


ನಿಷಿಧ್ಯಮಾನಃ ಸ ಸದಸ್ಯಮುಖ್ಯೈ- 

ರ್ದಕ್ಟೋ ಗಿರಿತ್ರಾಯ ವಿಸೃಜ್ಯ ಶಾಪಮ್‌ । 
ತಸ್ಮಾದ್ದಸಷ್ಯಮ್ಯ ವಿವೃದ್ಧಮನ್ಯು- 

ರ್ಜಗಾಮ ಕೌರವ್ಯ ನಿಜಂ ನಿಕೇತನಮ್‌ ॥ ೧೯ ॥ 


ವಿಜ್ಞಾಯ ಶಾಪಂ ಗಿರಿಶಾನುಗಾಗ್ರಣೀ- 

ರ್ನಂದೀಶ್ಚರೋ ರೋಷಕಷಾಯದೂಷಿತಃ । 
ದಕ್ಟಾಯ ಶಾಪಂ ವಿಸಸರ್ಜ ದಾರುಣಂ 

ಯೇ ಚಾನ್ಸಮೋದಂಸ್ತದವಾಚ್ಯತಾಂ ದ್ವಿಜಾಃ ॥ ೨೦ ॥ 


ಯ ಏತನ್ನರ್ತೃ್ಯಮುದ್ದಿಶ್ಶ ಭಗವತೃಪ್ರತಿದ್ರುಹಿ । 
ದ್ರುಹ್ಯತ್ಯಜ್ಞಃ ಪೃಥಗ್ಹಷ್ಠಿಸ್ತತ್ವಶೋ ವಿಮುಖೋ ಭವೇತ್‌ 
ಕ ॥ ೨೧॥ 


ಗೃಹೇಷು ಕೂಟಧರ್ಮೆಷು ಸಕ್ಟೋ ಗ್ರಾಮ್ಯಸುಖೇಚ್ಛಯಾ । 
ಕರ್ಮತಂತ್ರಂ ವಿತನುತೇ ವೇದವಾದವಿಪನ್ನಧೀಃ 
I ೨೨ ॥ 


ಬುದ್ಧ್ಯಾ ಪರಾಭಿಧ್ಯಾಯಿನ್ಯಾ ವಿಸ್ಟ್ರೃತಾತ್ಸಗತಿಃ ಪಶುಃ 1 
ಸ್ವ್ರೀಕಾಮಃ ಸೋತಸ್ಪೃತಿತರಾಂ ದಕೊ ಶೀ ಬಸ್ತಮುಖೋಇಚಿರಾತ್‌ 
॥ ೨೩ ॥ 


ವಿದ್ಯಾಬುದ್ದಿರವಿದ್ಯಾಯಾಂ ಕರ್ಮಮಯ್ಯಾಮಸೌ ಜಡಃ 1 
ಸಂಸರಂತ್ವಿಹ ಯೇ ಚಾಮುಮನು ಶರ್ವಾವಮಾನಿನಮ್‌ 
1 ೨೪ ॥ 


ಗಿರಃ ಶ್ರುತಾಯಾಃ ಪುಷಿಣ್ಯಾ ಮದುಗಂಧೇನ ಭೂರಿಣಾ । 


ಮಥ್ನಾ ಚೋನ್ಶಥಿತಾತ್ಕಾನಃ ಸಮ್ಮುಹ್ಯಂತು ಹರದ್ವಿಸು y 


ಶ್ರೀಮೈತ್ರೇಯರು ಹೇಳುತ್ತಾರೆ - ಸಾಧುಸ್ವಭಾವದ 
ವಿದುರನೇ | ದಕ್ಷನು ತನ್ನನ್ನು ಹೀಗೆ ನಿಂದಿಸಿದರೂ ಭಗವಾನ್‌ 
ಮಹಾದೇವನು ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನೂ ತೋರದೆ 
ಹಿಂದಿನಂತೆ ನಿಶ್ಚಲಭಾವದಿಂದಲೇ ಕುಳಿತಿದ್ದನು. ಇದರಿಂದ ದಕ್ಷನ 
ಕ್ರೋಧವು ಉಕ್ಕೇರಿ ಅವನು ಕೈಯಲ್ಲಿ ನೀರನ್ನು ತೆಗೆದುಕೊಂಡು 
ಶಿವನನ್ನು ಶಪಿಸಲು ಸಿದ್ಧನಾದನು. ॥ ೧೭ ॥ ದಕ್ಷನು - “ಈ 
ಮಹಾದೇವನು ದೇವತೆಗಳಲ್ಲಿ ಅಧಮನು. ಇಂದಿನಿಂದ ಈತನಿಗೆ 
ಇಂದ್ರ-ಉಪೇಂದ್ರ ಮುಂತಾದ ದೇವತೆಗಳೊಡನೆ ಯಜ್ಞದಲ್ಲಿ 
ಭಾಗವು ದೊರೆಯದಿರಲಿ' ಎಂಬ ಶಾಪವಾಕ್ಯವನ್ನುಚ್ಚರಿಸಿದನು. 
॥ ೧೮ ॥ ಸಭೆಯಲ್ಲಿ ನೆರೆದಿದ್ದ ಮುಖ್ಯ ಸದಸ್ಯರು "ಬೇಡ! 
ಬೇಡ!' ಎಂದು ತಡೆಯುತ್ತಿದ್ದರೂ ಆತನು ಯಾರ ಮಾತನ್ನೂ 
ಕೇಳದೆ ಶಿವನಿಗೆ ಶಾಪವನ್ನು ಕೊಟ್ಟೇ ಬಿಟ್ಟನು. ಹಾಗೂ ಕಡುಕೋಪ 
ದಿಂದ ಸಭಾತ್ಯಾಗಮಾಡಿ ಮನೆಗೆ ಹೊರಟುಹೋದನು. ॥ ೧೯ ॥ 

ಸ್ವಾಮಿ ಶಂಕರನ ಅನುಯಾಯಿಗಳಲ್ಲಿ ಅಗ್ರಗಣ್ಯನಾದ ನಂದಿ 
ಕೇಶ್ವರನಿಗೆ ದಕ್ಷನು ಶಾಪವಿತ್ತುದನ್ನು ತಿಳಿಯುತ್ತಲೇ ಕ್ರೋಧದಿಂದ 
ಕಿಡಿ-ಕಿಡಿಯಾದನು. ಆ ದಕ್ಷನಿಗೂ, ಅವನ ದುರ್ವಚನಗಳನ್ನು 
ಅನುಮೋದನೆ ಮಾಡಿದ ಬ್ರಾಹ್ಮಣರಿಗೂ ಅವನು ಭಯಂಕರ 
ವಾದ ಶಾಪವನ್ನು ಕೊಟ್ಟನು. ॥ ೨೦ ॥ '"ಮರಣಸ್ವಭಾವವುಳ್ಳ ಈ 
ದೇಹದಲ್ಲೇ ಅಭಿಮಾನ ಹೊಂದಿರುವ ಈ ಮೂರ್ಬ ದಕ್ಷನು - 
ಯಾರಿಗೂ ದ್ರೋಹಮಾಡದೇ ಇರುವ ಭಗವಾನ್‌ ಶಂಕರನ 
ವಿಷಯದಲ್ಲಿ ದ್ವೇಷವನ್ನು ಮಾಡಿರುವನು. ಭೇದಬುದ್ಧಿಯಿಂದ 
ಕೂಡಿದ ಈತನು ತತ್ತ್ವಜ್ಞಾನ ವಿಮುಖನಾಗಲಿ.'' ॥ ೨೧ ॥ 
ಇವನು "ಚಾತುರ್ಮಾಸ್ಯ ಯಜ್ಞಮಾಡುವವನಿಗೆ ಅಕ್ಚಯಪುಣ್ಯವು 
ದೊರೆಯುವುದು' ಮುಂತಾದ ಅರ್ಥವಾದರೂಪೀ ವೇದವಾಕ್ಕ 
ಗಳಲ್ಲಿ ಮೋಹಿತನಾಗಿ ಹಾಗೂ ವಿವೇಕಭ್ರಷ್ಟನಾಗಿ ವಿಷಯಸುಖದ 
ಇಚ್ಛೆಯಿಂದ ಕಪಟಧರ್ಮಮಯ ್ಹಗೃಹಸ್ಥಾಶ್ರಮದಲ್ಲಿ ಆಸಕ್ತ 
ನಾಗಿದ್ದು ಕರ್ಮಕಾಂಡದಲ್ಲೇ ತೊಡಗಿರುತ್ತಾನೆ. ಇವನ ಬುದ್ಧಿಯು 
ದೇಹಾದಿಗಳಲ್ಲಿ ಆತ್ಮಭಾವವನ್ನು ಚಿಂತಿಸುವಂತಹುದು. ಇದರಿಂದ 
ಇವನಿಗೆ ಆತ್ಮಸ್ತರೂಪವು ಮರೆಯಾಗಿದೆ. ಇವನು ಸಾಕ್ಟಾತ್‌ ಪಶು 
ವಿನಂತೆ ಆಗಿದ್ದಾನೆ. ಆದ್ದರಿಂದ ಈತನು ಅತ್ಯಂತ ಸ್ವ್ರೀಲಂಪಟ 
ನಾಗಲಿ ಮತ್ತು ಶೀಘ್ರದಲ್ಲಿಯೇ ಈತನಿಗೆ ಹೋತದಮುಖ 
ಬರಲಿ. ॥ ೨೨-೨೩ ॥ ಈ ಮೂರನು ಕರ್ಮಮಯವಾದ 
ಅವಿದ್ಯೆಯನ್ನೇ ವಿದ್ಯೆಯೆಂದು ತಿಳಿಯುತ್ತಿದ್ದಾನೆ. ಆದ್ದರಿಂದ 
ಈತನೂ ಮತ್ತು ಭಗವಾನ್‌ ಶಂಕರನಿಗೆ ಅಪಮಾನಮಾಡಿರುವ 
ಈತನ ಬೆಂಬಲಿಗರೆಲ್ಲರೂ ಜನ್ಮ-ಮರಣರೂಪವಾದ ಸಂಸಾರ 
ಚಕ್ರದಲ್ಲಿ ಸುತ್ತುತ್ತಿರಲಿ. ॥ ೨೪ ॥ ವೇದವಾಣಿಯೆಂಬ ಬಳ್ಳಿಯು 
ಫಲಶ್ರುತಿಯೆಂಬ ಪುಷ್ಪಗಳಿಂದ ಸುಶೋಭಿತವಾಗಿದೆ. ಕರ್ಮಫಲ 
ರೂಪವಾದ ಅದರ ಮೋಹಕವಾದ ಗಂಧಕ್ಕೆ ವಪವಾದವರ ಚಿತ್ತವು 
ಕಲಕಿಹೋಗುತ್ತದೆ. ಇದರಿಂದ ಈ ಶಂಕರದ್ರೋಹಿಗಳು ಕರ್ಮಗಳ 
ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿರಲಿ. || ೨೫॥ 


"358 


ಸರ್ವಭಕ್ಷಾ ದ್ವಿಜಾ ವೃ ತ್ರೈ 4 ದೃತವಿದ್ಯಾತಪೋವ್ರತಾಃ । 
ವಿತ್ತದೇಹೇಂದ್ರಿಯಾರಾಮಾ ಯಾಚಕಾ ವಿಚರಂತ್ಲಿಹ 
॥ ೨೬ ॥ 
ತಸ್ಕೈವಂ ದದತಃ ಶಾಪಂ ಶ್ರುತ್ವಾ ದ್ವಿಜಕುಲಾಯ ವೈ । 
ಭೃಗುಃ ಪ್ರತ್ಯಸೃಜಚ್ಛಾಪಂ ಬ್ರಹ್ಮದಂಡಂ ದುರತ್ಯಯಮ್‌ 


1೨೭ ॥ 
ಭವವ್ರತಧರಾ ಯೇ ಚ ಯೇ ಚ ತಾನ್ನಮನುವ್ರತಾಃ। 
ಪಾಖಂಡಿನಸ್ಟೇ ಭವಂತು ಸಚ್ಛಾಸ್ಪಪರಿಪಂಥಿನಃ 

u ೨೮ ॥ 


ನಪ್ಪಶೌಚಾ ಮೂಢಧಿಯೋ ಜಟಾಭಸ್ಥಾಸ್ಟಿಧಾರಿಣಃ | 
ವಿಶಂತು ಶಿವದೀಕ್ಟಾಯಾಂ ಯತ್ರ ದೈವಂ ಸುರಾಸವಮ್‌ 
॥೨೯॥ 


ಬ್ರಹ್ಮ ಚ ಬ್ರಾಹ್ಮಾಣಾಂಶ್ಸೈವ ಯದ್ಯೂಯಂ ಪರಿನಿಂದಥ । 
ಸೇತುಂ ವಿಧಾರಣಂ ಪುಂಸಾಮತಃ ಪಾಖಂಡಮಾಶ್ರಿತಾಃ 
11೩೦ ॥ 


ಏಷ ಏವ ಹಿ ಲೋಕಾನಾಂ ಶಿವಃ ಪಂಥಾಃ ಸನಾತನಃ । 
ಯಂ ಪೂರ್ವೇ ಚಾನುಸಂತಸ್ಥುರ್ಯತ್ಸಮಾಣಂ ಜನಾರ್ದನಃ 
॥೩೧॥ 


ತದ್ಭಹ್ಮ ಪರಮಂ ಶುದ್ಧಂ ಸತಾಂ ವರ್ತೃ ಸನಾತನಮ್‌ । 
ವಿಗಷ್ಯ ೯ ಯಾತ ಪಾಖಂಡಂ ದೈವಂ ವೋ ಯತ್ರ ಭೂತರಾಟ್‌ 
1೩೨ 1 
ಮೈತ್ರೇಯ ಉವಾಚ 
ಶಾಪಂ ಭೃಗೋಃ ಸ ಭಗವಾನ್ನವಃ । 
ಕಿಂಚಿದ್ದಿಮನಾ ಇವ ಸಾನುಗಃ 
1 ೩4 1 
ತೇತಪಿ ವಿಶ್ಷಸ್ವಜಃ ಸತ್ರಂ ಸಹಸ್ತಪರಿವತ್ತರಾನ್‌ । 
ಸಂವಿಧಾಯ ಮಹೇಷ್ಟ್ವಾಸ ಯತ್ರೇಜ್ಯ ಯಷಭೋ ಹರಿಃ 
11೩೪ ॥ 
ಆಪ್ಲುತ್ಯಾವಭೃಥಂ ಯತ್ರ ಗಂಗಾ ಯಮುನಯಾನಿತಾ । 
ವಿರಜೇನಾತ್ಗನಾ ಸರ್ವೇ ಸ್ವಂ ಸ್ವಂ ಧಾಮ ಯಯುಸ್ತತಃ 
I ೩೫ 1 


ತಸ್ಕೆ ವಂ ವದತಃ 
ನಿಶ್ರಾಮ ತತಃ 
ಬ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಬ್ರಾಹ್ಮಣರು ಭಕ್ಟ್ಯಾ-ಭಕ್ಷ್ಯದ ವಿವೇಕವಿಲ್ಲದೆ ಕೇವಲ 

ಉದರಂಭರಣಕ್ಕಾಗಿ ವಿದ್ಯೆ, ತಪಸ್ಸು ವ್ರತ ಮುಂತಾದವುಗಳನ್ನು 
ಆಶ್ರಯಿಸಿ, ಧನ, ದೇಹೇಂದ್ರಿಯ ಸುಖವನ್ನು ಪರಮಸುಖವೆಂದು 
ಭಾವಿಸಿ ಅವುಗಳಿಗೆ ಗುಲಾಮರಾಗಿ ಲೋಕದಲ್ಲಿ ಭಿಕ್ಚೆಬೇಡುತ್ತಾ 
ಅಲೆದಾಡುತ್ತಿರಲಿ'' ಎಂದು ಶಾಪವನಿತ್ತನು. ॥ ೨೬ ॥ 

ನಂದೀಶ್ವರನು ಹೀಗೆ ಬ್ರಾಹ್ಮಣಕುಲವನ್ನು ಶಪಿಸಿದ್ದನ್ನು ಕೇಳಿ 
ಅದರ ಬದಲಿಗೆ ಭೃಗುಮಹರ್ಷಿಗಳು ಕ್ರುದ್ಧರಾಗಿ ದುಸ್ತರವಾದ 
ಶಾಪರೂಪವಾದ ಬ್ರಹ್ಮದಂಡವನ್ನು ವಿಧಿಸಿದರು. ॥ ೨೭ ॥ “ಯಾರು 
ಕಾಪಾಲಿಕರು - ಶಿವಭಕ್ತರು ಹಾಗೂ ಅವರ ಅನುಯಾಯಿ 
ಗಳಿದ್ದಾರೋ ಅವರು ಸತ್‌ಶಾಸ್ತ್ರಗಳಿಗೆ ವಿರುದ್ಧವಾದ ಆಚರಣೆ 
ಮಾಡುವ ಪಾಪಂಡಿಗಳಾಗಲಿ. ॥ ೨೮ ॥ ಶೌಚಾಚಾರವನ್ನು 
ಬಿಟ್ಟು ಮಂದಬುದ್ದಿಗಳಾಗಿ, ಜಟೆ, ಬೂದಿ, ಎಲುಬಿನ ಮಾಲೆ 
ಗಳನ್ನು ಧರಿಸುವವರೇ ಶೈವ ಸಂಪ್ರದಾಯದಲ್ಲಿ ದೀಕಿತರಾಗಲಿ. 
ಅದರಲ್ಲಿ ಸುರೆ ಮತ್ತು ಆಟ ಮದ್ಯಗಳೇ ದೇವತೆಗಳಂತೆ 
ಆದರಣೀಯವಾಗಿದೆ. ॥ ೨೯ ॥ ಎಲಾ! ನೀವೆಲ್ಲ ಧರ್ಮ 
ಮರ್ಯಾದೆಯ ಸಂಸ್ಥಾಪ ಪಕರೂ, ವರ್ಣಾಶ್ರಮಗಳ ರಕ್ಕಕರೂ ಆದ 
ವೇದ ಮತ್ತು ಬ್ರಾಹ್ಮಣರ. ನಿಂದೆಯನ್ನು ಮಾಡುತ್ತಿರುವಿರಲ್ಲ! | ನೀವು 
ಪಾಷಂಡಮತವನ್ನು ಆಶ್ರಯಿಸಿರುವಿರಿ ಎಂಬುದು ಇದರಿಂದ 
ತಿಳಿಯುತ್ತದೆ. ॥ ೩೦ ॥ ಈ ವೇದಮಾರ್ಗವೇ ಜನರಿಗಾಗಿ 
ಶ್ರೇಯಸ್ಕರ ಮತ್ತು ಸನಾತನಮಾರ್ಗವಾಗಿದೆ. ಹಿಂದಿನವರು ಇದೇ 
ದಾರಿಯಲ್ಲಿ ನಡೆದುಬಂದಿರುವರು ಹಾಗೂ ಇದರ ಮೂಲವು 
ಸಾಕ್ಟಾತ್‌ ಭಗವಾನ್‌ ವಿಷ್ಣುವೇ ಆಗಿರುವನು. ॥ ೩೧ ॥ ನೀವುಗಳು 
ಸತ್ತುರುಷರಿಗೆ ಪರಮಪವಿತ್ರವೂ, ಸನಾತನ ಮಾರ್ಗವೂ ಆದ 
ವೇದವನ್ನು ನಿಂದಿಸುತ್ತಿರುವಿರಿ. ಆದ್ದರಿಂದ ನೀವು ಭೂತಗಳಿಗೆ 
ಅಧಿಪತಿಯಾಗಿರುವ, ನಿಮ್ಮ ಇಷ್ಟದೇವನು ವಾಸಿಸುವ ಪಾಷಂಡ 
ಮಾರ್ಗಕ್ಕೆ ಹೊರಟುಹೋಗಿರಿ. ॥ ೩೨ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ಭೃಗು 
ಯಷಿಗಳು ಹೀಗೆ ಶಪಿಸಿದಾಗ ಭಗವಾನ್‌ ಶಂಕರನು ಸ್ವಲ್ಪ ಖೇದ 
ಗೊಂಡವನಂತೆ ತನ್ನ ಅನುಯಾಯಿಗಳೊಡನೆ ಅಲ್ಲಿಂದ ಹೊರಟು 
ಹೋದನು. ॥ ೩೩॥ ಪ್ರಜಾಪತಿಗಳು ಆಚರಿಸುತ್ತಿದ್ದ ಆ ಯಜ್ಞದ 
ಅವಧಿ ಒಂದುಸಾವಿರ ವರ್ಷಗಳಾಗಿದ್ದಿತು. ಅದರಲ್ಲಿ ಉಪಾಸ್ಯ 
ದೇವತೆಯಾದರೋ ಪುರುಷೋತ್ತಮ ಶ್ರೀಹರಿಯೇ ಆಗಿದ್ದನು. 
ಅಂತಹ ಯಜ್ಞವನ್ನು ಮುಗಿಸಿ ಆ ಪ್ರಜಾಪತಿಗಳು ಗಂಗಾ- 
ಯಮುನಾ ಸಂಗಮಸ್ಥಳದಲ್ಲಿ ಅವಭೃತಸ್ನಾನಮಾಡಿ ಪ್ರಸನ್ನ 
ವಾದ ಮನಸ್ಸಿನಿಂದ ತಮ್ಮ-ತಮ್ಮ ಸ್ಥಾನಗಳಿಗೆ ಹೊರಟು 
ಹೋದರು. ॥ ೩೪-೩೫ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಕಂಧೇ 
ದಕ್ಷಶಾಪೋ ನಾಮ ದ್ವಿಶೀಯೋತ ಧ್ಯಾಯಃ॥ ೨ ॥ 


3 


ತಿ ಅಧ್ಯಾಯ] 


ಚತುರ್ಥ ಸೃಂಧ 


359 


ಮೂರನೆಯ ಅಧ್ಯಾಯ 


ಸತಿದೇವಿಯು ತಂದೆಯು ಮಾಡುತ್ತಿದ್ದ ಯಜೊ ್ಲೀತ್ಸವಕ್ಕೆ ಹೋಗಬೇಕೆಂದು ಹಠಮಾಡಿದುದು 


ಮೈತ್ರೇಯ ಉವಾಚ 


ಸದಾ ವಿದ್ದಿಷೋರೇವಂ ಕಾಲೋ ವೈ ಧ್ರಿಯಮಾಣಯೋಃ | 
ಜಾಮಾತುಃ ಶ್ವಶುರಸ್ಕಾಪಿ  ಸುಮಹಾನತಿಚಕ್ರಮೇ 
॥೧॥ 
ಯದಾಭಿಷಿಕ್ಟ್ಟೋ ದಕ್ಷಸ್ತು ಬ್ರಹ್ಮಣಾ ಪರಮೇಷ್ಠಿನಾ । 
ಪ್ರಜಾಪತೀನಾಂ ಸರ್ವೇಷಾಮಾಧಿಪತ್ಯೇ ಸಯೋತಭವತ್‌ 
॥ ೨॥ 
ಇಷ್ಟಾ ಸ ವಾಜಪೇಯೇನ ಬ್ರಹ್ಧಿಷ್ಠಾನಭಿಭೂಯ ಚ। 
ಬೃಹಸ್ತತಿಸವಂ ನಾಮ ಸಮಾರೇಭೇ ಕ್ರತೂತ್ತಮಮ್‌ 


i ೩ 0 
ತಸ್ಮಿನ್‌ ಬ್ರಹ್ಮರ್ಹಯಃ ಸರ್ವೇ ದೇವರ್ಷಿಪಿತೃದೇವತಾ: । 
ಆಸನ್‌ ಕೃತಸ್ಪಸ ಕ್ರೃಯನಾಸ್ತತ್ನತ್ನ ಶ್ಚ ಸಭರ್ತೃಕಾಃ 

॥1೪॥ 


ತದುಪಶ್ರುತ್ಯ ನಭಸಿ ಖೇಚರಾಣಾಂ ಪ್ರಜಲ್ಪತಾಮ್‌ । 
ಸತೀ ದಾಕ್ಲಾಯಣೀ ದೇವೀ ಪಿತುರ್ಯಜ್ನಮಹೋತ್ತವಮ್‌ 
I 8 1 


ವ್ರಜಂತೀಃ ಸರ್ವತೋ ದಿಗ್ಭ್ಯ ಉಪದೇವವರಸ್ವಿಯಃ । 
ವಿಮಾನಯಾನಾಃ ಸಪ್ರೇಷ್ಠಾ ನಿಷ್ಠಕಂಠೀ: ಸುವಾಸಸಃ 
| ೬॥ 
ದೃಷ್ಟ್ವಾ ಸ್ಫನಿಲಯಾಭ್ಯಾಶೇ ಲೋಲಾಕ್ಟೀರ್ಮೃಷ್ಟಕುಂಡಲಾಃ | 
ಪತಿಂ ಭೂತಪತಿಂ ದೈವಮೌತುಕ್ಕಾದಭ್ಯಭಾಷತ 
Wd 
ಸತ್ಕುವಾಚ 
ಪ್ರಜಾಪತೇಸ್ತೇ ಶ್ವಶುರಸ್ಕ ಸಾಂಪ್ರತಂ 
ನಿರ್ಯಾಪಿತೋ ಯಜ್ಞ ಮಹೋತ್ಸವಃ ಕಿಲ | 
ವಯಂ ಚ ತತ್ರಾಭಿಸರಾಮ ವಾಮ ತೇ 
ಯದ್ಯರ್ಥಿತಾಮೀ ವಿಬುಧಾ ವ್ರಜಂತಿ ಹಿ ॥ ೮ ॥ 


ತಸಿನಗಿನ್ಯೋ ಮಮ ಭರ್ಕೃಭಿ: ಸ್ವ ಕೈ- 
ರ್ದ್ರುವಂ ಗಮಿಪ್ಯಂತಿ ಸುಹೃದ್ದಿದ್ಧಕ್ಕವ 1 

ಅಹಂ ಚ ತಸ್ಥಿನ್ನವತಾಭಿಕಾಮಯೇ 
ಸಹೋಪನೀತಂ ಪರಿಬರ್ಹಮರ್ಜಿತುಮ್‌ ॥ ೯ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ | ಹೀಗೆ 
ಮಾವ-ಅಳಿಯಂದಿರು ಪರಸ್ಫರ ವಿರೋಧವನ್ನು ಕಟ್ಟಿಕೊಂಡಿರು 
ವಂತೆ ಬಹಳ ಕಾಲವು ಸಂದಿತು. ॥ ೧ ॥ ಇದೇ ಸಮಯದಲ್ಲಿ 
ಬ್ರಹ್ಮದೇವರು ದಕ್ಷನನ್ನು ಸಮಸ್ತ ಪ್ರಜಾಪತಿಗಳ ಅಧಿಪತಿಯಾಗಿಸಿ 
ದನು. ಇದರಿಂದ ಅವನ ಗರ್ವವು ಇನ್ನೂ ಹೆಚ್ಚಿತು. ॥ ೨ ॥ ಅವನು 
ಭಗವಾನ್‌ ಶಂಕರನೇ ಮುಂತಾದ ಬ್ರಹ್ಮನಿಷ್ಠರಿಗೆ ಯಜ್ಞಭಾಗವನ್ನು 
ಕೊಡದೆ, ಅವರನ್ನು ತಿರಸ್ಕರಿಸುತ್ತಾ ಮೊದಲಿಗೆ "ವಾಜಪೇಯ' 
ಯಜ್ಞವನ್ನು ಮಾಡಿದನು. ಮತ್ತೆ "ಬೃಹಸ್ಮತಿಸವ' ಎಂಬ ಮಹಾ 
ಯಜ್ಞವನ್ನು ಪ್ರಾರಂಭಿಸಿದನು. ॥ ೩ ॥ ಆ ಯಜ್ನೋತ್ಸವದಲ್ಲಿ 
ಎಲ್ಲ ಬ್ರಹ್ಮರ್ಜಿಗಳೂ, ದೇವರ್ಷಿಗಳೂ, ಪಿತ್ಳಗಳೂ, ದೇವತೆಗಳೂ 
ಮುಂತಾದವರು ತಮ್ಮ-ತಮ್ಮ ಪತ್ನಿಯರೊಂದಿಗೆ ದಯಮಾಡಿಸಿ 
ದರು. ಅವರೆಲ್ಲರೂ ಸೇರಿ ಅಲ್ಲಿ ಮಂಗಳಕಾರ್ಯಗಳನ್ನು ಸಂಪನ್ನ 
ಗೊಳಿಸಿದರು. ದಕ್ಷಪ್ರಜಾಪತಿಯು ಅವರೆಲ್ಲರನ್ನು ಹಾರ್ದಿಕವಾಗಿ 
ಸ್ವಾಗತಿಸಿದನು. ॥ ೪ ॥ 

ಅದೇ ಸಮಯದಲ್ಲಿ ಆಕಾಶಮಾರ್ಗವಾಗಿ ಹೋಗುತ್ತಿದ್ದ 
ದೇವತೆಗಳು ಆ ಯಜ್ಞದ ವಿಚಾರವಾಗಿಯೇ ಪರಸ್ಪರ ಚರ್ಚಿಸು 
ತ್ರಿದ್ದರು. ಅವರ ಬಾಯಿಂದ ದಕ್ಷಕುಮಾರಿ ಸತೀದೇವಿಯು 
ತಂದೆಯ ಮನೆಯಲ್ಲಿ ನಡೆಯುತ್ತಿದ್ದ ಯಜ್ಞದ ಸಮಾಚಾರವನ್ನು 
ಕೇಳಿ ತಿಳಿದಳು. ॥ ೫ ॥ ತಮ್ಮ ವಾಸಸ್ಥಾನವಾದ ಕೈಲಾಸದ ದಾರಿ 
ಯಾಗಿ ಎಲ್ಲ ಕಡೆಗಳಿಂದಲೂ ಚಂಚಲವಾದ ಕಣ್ಣುಗಳುಳ್ಳ 
ಗಂಧರ್ವಸ್ವ್ರೀಯರೂ, ಯಕ್ಷರ ಸ್ತ್ರೀಯರೂ ಥಳ-ಥಳಿಸುತ್ತಿರುವ 
ಕುಂಡಲಗಳನ್ನೂ ಹಾರಗಳನ್ನೂ ಧರಿಸಿ ಚೆನ್ನಾಗಿ ಅಲಂಕರಿಸಿ 
ಕೊಂಡು ತಮ್ಮ-ತಮ್ಮ ಪತಿಗಳೊಡನೆ ವಿಮಾನಗಳಲ್ಲಿ ಕುಳಿತು ಆ 
ಯಜ್ಲೋತ್ಸವಕ್ಕೆ ಹೋಗುತ್ತಿರುವುದನ್ನು ಸತಿಯು ನೋಡಿದಳು. 
ಅದರಿಂದ ಆಕೆಗೂ ಯಜ್ಞಕ್ಕೆ ಹೋಗಬೇಕೆಂಬ ಕುತೂಹಲ 
ವುಂಟಾಗಿ, ಆಕೆಯು ತನ್ನ ಪತಿದೇವನಾದ ಭಗವಾನ್‌ ಭೂತ 
ನಾಥನಲ್ಲಿ ಪ್ರಾರ್ಥಿಸಿಕೊಂಡಳು. ॥ ೬-೭ ॥ 

ಸತೀದೇವಿಯು ಹೇಳಿದಳು - ಸ್ವಾಮಿ! ವಾಮದೇವರೇ | 
ಈಗ ನಿಮ್ಮ ಮಾವನಾದ ದಕ್ಷಪ್ರಜಾಪತಿಯ ಮನೆಯಲ್ಲಿ ಭಾರೀ 
ದೊಡ್ಡ ಯಜ್ಞೋತ್ತವವು ನಡೆಯುತ್ತಿದೆ. ಎಂದು ತಿಳಿಯಿತು. 
ನೋಡಿ, ಈ ದೇವತೆಗಳೆಲ್ಲರೂ ಅಲ್ಲಿಗೇ ಹೋಗುತ್ತಿದ್ದಾರೆ. ನೀವು 
ಇಷ್ಟಪಡುವುದಾದರೆ ನಾವೂ ಅದಕ್ಕೆ ಹೋಗೋಣ. 1೮॥ ಆ 
ಸಮಯದಲ್ಲಿ ತಮ್ಮ ಆತ್ಮೀಯರನ್ನು ಭೆಟ್ಟಿಯಾಗಲು ನನ್ನ ಸೋದರಿ 
ಯರೂ ತಮ್ಮ-ತಮ್ಮ ಪತಿಗಳೊಡನೆ ಅಲ್ಲಿಗೆ ಅವಶ್ಯವಾಗಿ 
ಬರುವರು. ಅಲ್ಲಿಗೆ ನಿಮ್ಮೊಡನೆ ಹೋಗಿ ನನ್ನ ತಂದೆ-ತಾಯಿಗಳು 
ಕೊಡುವ ಒಡವೆ, ಉಡಿಗೆಗಳ ಉಡುಗರೆಯನ್ನು ಸ್ವೀಕರಿಸ 
ಬೇಕೆಂದು ನನಗೂ ಅನಿಸುತ್ತದೆ. ॥ ೯ ॥ 


360 


ತತ್ರ ಸ್ಪಸ್ಟರ್ಮೇ ನನು ಭರ್ತೃಸಮ್ಮಿತಾ 
ಮಾತೃಷ್ಟಸ್ತ ಕ್ಲಿನ್ದಧಿಯಂ ಚ ಮಾತರಮ್‌ । 
ದ್ರಕ್ಷ್ಷೇ ಚಿರೋತ್ಕಂತಮನಾ ಮಹರ್ಷಿಭಿ- 


ರುನ್ನೀಯಮಾನಂ ಚ ಮೃಡಾಧ್ವರದಧ್ವಜಮ್‌ ॥ ೧೦॥ 


ತ್ಹಯ್ಯೇತದಾಶ್ಚರ್ಯಮಜಾತ್ಮಮಾಯಯಾ 
ವಿನಿರ್ಮಿತಂ ಭಾತಿ ಗುಣತ್ರಯಾತ್ಮಕಮ್‌ 

ತಥಾಪ್ಯಹಂ ಯೋಷಿದತತ್ತವಿಚ್ಚ ತೇ 
ದೀನಾ ದಿದೃಕ್ಷೇ ಭವ ಮೇ ಭವಕ್ಷಿತಿಮ್‌ 


॥1 ೧೧ ॥ 


ಪಶ್ಯ ಪ್ರಯಾಂತೀರಭವಾನ್ಯಯೋಷಿತೋ- 
$ಪ್ಯಲಂಕೃತಾಃ ಕಾಂತಸಖಾ ವರೂಥಶಃ 

ಯಾಸಾಂ ವ್ರಜದ್ಧಿಃ ಶಿತಿಕಂಠ ಮಂಡಿತಂ 
ನಭೋ ವಿಮಾನೈಃ ಕಲಹಂಸಪಾಂಡುಭಿಃ 


॥1 ೧೨ ॥ 


ಕಥಂ ಸುತಾಯಾಃ ಪಿತೃಗೇಹಕೌತುಕಂ 
ನಿಶಮ್ಯ ದೇಹಃ ಸುರವರ್ಯ ನೇಂಗತೇ 

ಅನಾಹುತಾ ಅಪ್ಯಭಿಯಂತಿ ಸೌಹೃದಂ 
ಭರ್ತುರ್ಗುರೋರ್ದೆಹಕ್ಕತಶ್ಚ ಕೇತನಮ್‌ 


W ೧೩ ॥ 


ತನ್ನೇ ಪ್ರಸೀದೇದಮಮರ್ತ್ಯವಾಂಛಿತಂ 
ಕರ್ತುಂ ಭವಾನ್ಯಾರುಣಿಕೋ ಬತಾರ್ಹತಿ 

ತ್ಹಯಾತ್ಮನೋರರ್ಧೇತಹಮದಭ್ರಚಕ್ದುಷಾ 
ನಿರೂಪಿತಾ ಮಾನುಗೃಹಾಣ ಯಾಚಿತಃ 


11 ೧೪ ॥ 


ಯಪಿರುವಾಚ 
ಏವಂ ಗಿರಿತ್ರಃ ಪ್ರಿಯಯಾಭಿಭಾಷಿತಃ 
ಪ್ರತ್ಯಭ್ಯಧತ್ತ  ಪ್ರಹಸನ್ನುಹೃತಿಯ: 
ಸಂಸ್ಥಾರಿತೋ ಮರ್ಮಭಿದಃ ಕುವಾಗಿಷೂನ್‌ 
ಯಾನಾಹ ಕೋ ವಿಶ್ವಸ್ವಜಾಂ ಸಮಕ್ಚತಃ 


॥1 ೧೫ 1 


ಶ್ರೀಭಗವಾನುವಾಚ 


ತ್ಹಯೋದಿತಂ ಶೋಭನಮೇವ ಶೋಭನೇ 
ಅನಾಹುತಾ ಅಪ್ಯಭಿಯಂತಿ ಬಂಧುಷು 
ತೇ ಯದ್ಯನುತ್ಪಾದಿತರೋಷದೃಷ್ಟಯೋ 
ಬಲೀಯಸಾನಾತ್ವ್ಯಮದೇನ ಮನ್ಯುನಾ 


11 ೧೬ I 


ಶ್ರೀಮದ್ಭಾಗವತ 


[ ಅಧ್ಯಾಯ ತಿ 


ಅಲ್ಲಿ ತಮ್ಮ ಪತಿಗಳಿಂದ ಸಮ್ಮಾನಿತರಾಗುವ ನನ್ನ ಸೋದರಿ 
ಯರು, ಚಿಕ್ಕಮ್ಮ-ದೊಡ್ಡಮೃಂದಿರು, ಸ್ನೇಹದಿಂದ ನೆನೆದ ಮನಸುಲ್ಳ 
ನನ್ನ ತಾಯಿ ಇವರೆಲ್ಲರನ್ನು ನೋಡಬೇಕೆಂದು ನನ್ನ ಮನಸ್ಸು ಬಹಳ 
ದಿನಗಳಿಂದ ಹಂಬಲಿಸುತ್ತಿದೆ. ಎಲೈ ಸುಖಕರನೇ ! ಇದಲ್ಲದೆ ಅಲ್ಲಿಗೆ 
ಹೋದರೆ ಮಹರ್ಷಿಗಳು ರಚಿಸಿರುವ ಶ್ರೇಷ್ಠವಾದ ಯಜ್ಞವನ್ನೂ 
ಸಂದರ್ಶಿಸಬಹುದು. ॥ ೧೦ ॥ ಜನ್ನರಹಿತರಾದ ಪ್ರಭುವೇ! 
ನೀವಾದರೋ ಜಗತ್ತಿನ ಉತ್ಪತ್ತಿಗೆ ಕಾರಣರಾದ ದೇವರು. ನಿಮ್ಮ 
ಮಾಯೆಯಿಂದ ರಚಿತವಾಗಿರುವ ಈ ತ್ರಿಗುಣಾತ್ಮಕವಾದ 
ಆಶ್ಚರ್ಯಮಯ ಈ ಜಗತ್ತು ನಿಮ್ಮಲ್ಲಿಯೇ ಪ್ರಕಾಶಿಸುತ್ತಿದೆ. ಆದರೆ 
ನಾನು ನಿಮ್ಮ ತತ್ತ್ವವನ್ನರಿಯದ ಹೆಣ್ಣು ಹೆಂಗಸು. ದೀನಳಾಗಿರುವ 
ನಾನು ಈಗ ನನ್ನ ಜನ್ನಭೂಮಿಯನ್ನು ನೋಡಲು ತುಂಬಾ 
ಉತ್ತುಕಳಾಗಿದ್ದೇನೆ. ॥ ೧೧ ॥ ಜನ್ಮಾದಿರಹಿತ ನೀಲಕಂಠಸ್ವಾಮಿಯೇ | 
ಅಲ್ಲಿ ನೋಡಿ | ಆ ಹೆಂಗಸರಲ್ಲಿ ಅನೇಕರಿಗೆ ದಕ್ಕ್ಷನೊಡನೆ ಯಾವ 
ಸಂಬಂಧವೂ ಇಲ್ಲ ಆದರೂ ಅವರು ತಮ್ಮ-ತಮ್ಮ ಪತಿಗಳೊಡನೆ 
ಗುಂಪು-ಗುಂಪಾಗಿ ಆ ಯಜ ಕ್ಕೆ ಹೋಗುತ್ತಿದ್ದಾರೆ. ಅಲ್ಲಿಗೆ ಹೋಗುತ್ತಿ 
ರುವ ದೇವಾಂಗನೆಯರ ರಾಜಹಂಸಸದೃಶವಾದ ಬಿಳಿಯ 
ವಿಮಾನಗಳಿಂದ ಆಕಾಶಮಂಡಲವು ಹೇಗೆ ಶೋಭಾಯಮಾನ 
ವಾಗಿದೆ! ॥ ೧೨ ॥ 

ಎಲೈ ಸುರಶ್ರೆ ಶ್ರೇಷ್ಠರೇ ! 1 ಇಂತಹ ಸ್ಥಿತಿಯಲ್ಲಿ ತಂದೆಯ ಮನೆಯಲ್ಲಿ 
ಉತ್ಸವ ನಡೆಯುವ ಸಮಾಚಾರವನ್ನು ಕೇಳಿ "ಅವನ ಮಗಳು ಅಲ್ಲಿಗೆ 
ಹೋಗಿ ಯಜ್ಞಃ ದಲ್ಲಿ ಭಾಗವಹಿಸಬೇಕೆಂದು ಹಾತೊರೆಯದೇ 
ಇರುವುದೇ 9? ಪತಿ, ಗುರುಗಳು, ತಂದೆ-ತಾಯಿಗಳು, ಗೆಳೆಯರು 
ಇವರ ಮನೆಗೆ FOE ಹೋಗಬಹುದಲ್ಲ! ॥ ೧೩ ॥ 
ಆದುದರಿಂದ ಪತಿದೇವಾ | ನನ್ನ ಮೇಲೆ ಪ್ರಸನ್ನರಾಗಿ ನನ್ನ ಈ 
ಬಯಕೆಯನ್ನು ಅವಶ್ಯವಾಗಿ ಈಡೇರಿಸಬೇಕು. ನೀವು ತುಂಬಾ 
ಕರುಣಾಮಯರು. ಅದರಿಂದಲೇ ಪರಮಜ್ಞಾನಿಗಳಿದ್ದರೂ ನಿಮ್ಮ 
ದೇಹದ ಅರ್ಧಭಾಗದಲ್ಲಿ ನನಗೆ ಸ್ಥಾನವನ್ನು ಕರುಣಿಸಿದ್ದೀರಿ. ನನ್ನ 
ಈ ಬೇಡಿಕೆಯನ್ನು ಗಮನಿಸಿ ನನ್ನನ್ನು ಅನುಗ್ರಹಿಸಿರಿ. ॥ ೧೪ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಪ್ರಿಯ ಸತೀದೇವಿಯು 
ಹೀಗೆ ಪ್ರಾರ್ಥಿಸಿದಾಗ, ಸ್ನೇಹಿತರಿಗೂ, ಆತ್ಮೀಯರಿಗೂ ಪ್ರಿಯವನ್ನು 
ಉಂಟುಮಾಡುವ ಭಗವಾನ್‌ ಶಂಕರನಿಗೆ ದಕ್ಕಪ್ರಜಾಪತಿಯು 
ಸಮಸ್ತ ಪ್ರಜಾಪತಿಗಳ ಎದುರಿಗೆ ಹಿಂದೆ ಪ್ರ. ಆ ಮರ್ಮ 
ತಾ ದುರ್ವಚನರೂಪವಾದ ವಾಗ್ದಾಣಗಳು ನೆನಪಾಗಿ, 
ನಗುತ್ತಾ ಹೀಗೆಂದನು -॥ ೧೫ ॥ 

ಶ್ರೀಭಗವಾನ್‌ ಶಂಕರನು ಹೇಳಿದನು - ಎಲೈ ಸುಂದರಿಯೇ | 
“ಬಂಧುಗಳ ಮನೆಗೆ ಆಹ್ವಾನವಿಲ್ಲದೆಯೂ ಹೋಗಬಹುದು' 
ಎಂದು ನೀನು ಹೇಳಿದ ಮಾತೇನೋ ಸಮೀಚೀನವಾಗಿದೆ. ಆದರೆ 
ಆ ಬಂಧುಗಳ ದೃಷ್ಟಿಯು ಅತಿಪ್ರಬಲವಾದ ದೇಹಾಭಿಮಾನದಿಂದ 
ಉಂಟಾದ ಮದ ಮತ್ತು ಕ್ರೋಧಗಳಿಂದ ದ್ವೇಷವೆಂಬ ದೋಷದಿಂದ 
ಕೂಡಿರದಿದ್ದರೆ ಮಾತ್ರ ಹಾಗೆ ಮಾಡಬೇಕು. ॥ ೧೬ ॥ ವಿದ್ಯೆ, ತಪಸ್ಸು 
ಸಂಪತ್ತು, ಸುದೃ್ಧಢಶರೀರ, ಯೌವನದ ವಯಸ್ಸು ಉಚ್ಚವಾದ 
ಕುಲ - ಇವು ಆರು ಸತ್ತುರುಷರಲ್ಲಿ ಗುಣಗಳಾಗಿ ಶೋಭಿಸುವುವು. 


3 ಅಧ್ಯಾಯ] 


ಚತುರ್ಥ ಸ್ಥಂಧ 


361 


SN 


ವಿದ್ಯಾ ತಪೋವಿತ್ತವಪುರ್ವಯಶುಲೈ: 
ಸತಾಂ ಗುಣೈಃ: ಷಡಿರಸತ್ತಮೇತರೈಃ । 
ಸ್ಮತೌ ಹತಾಯಾಂ ಭೃತಮಾನದುರ್ದ್ಯಶಃ 
ಸಬ್ದಾ ನ ಪಶ್ಯಂತಿ ಹಿ ಧಾಮ ಭೂಯಸಾಮ್‌ ॥ ೧೭॥ 


ನೈತಾದ್ಧಶಾನಾಂ ಸ್ವಜನವ್ಯಪೇಕ್ಚಯಾ 
೦ 
ಗೃಹಾನೃತೀಯಾದನವಸ್ಥಿತಾತ್ಮನಾಮ್‌ | 
ಯೇ5 ಭ್ಯಾಗತಾನ್ವಕ್ರಧಿಯಾಭಿಚಕೃತೇ 


ಆರೋಪಿತಭ್ರೂಭಿರಮರ್ಷಣಾನಕ್ಷಿಭಿಃ ॥ ೧೮ ॥ 


ತಥಾರಿಭಿರ್ನ ವ್ಯಥತೇ ಶಿಲೀಮುಖೈ;: 
ಶೇತೇ5ರ್ದಿತಾಂಗೋ ಹೃದಯೇನ ದೂಯತಾ । 
ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿ- 
ರ್ದಿವಾನಿಶಂ ತಪ್ಯತಿ ಮರ್ಮತಾಡಿತಃ ॥ ೧೯॥ 


ವ್ಯಕ್ತಂ ತ್ವಮುತೃಷ್ಟಗತೇಃ ಪ್ರಜಾಪತೇಃ 
ಪ್ರಿಯಾ5 5ತ್ಮಜಾನಾಮಸಿ ಸುಭ್ರು ಸಮ್ಮತಾ । 
ಅಥಾಪಿ ಮಾನಂ ನ ಪಿತುಃ ಪ್ರಪತ್ವಸೇ 


ಮದಾಶ್ರಯಾತೃಃ ಪರಿತಪೃತೇ ಯತಃ ॥೨೦॥ 


ಪಾಪಚ್ಛಮಾನೇನ ಹೃದಾತsತುರೇಂದ್ರಿಯ: 

ಸಮೃದ್ಧಿಭಿಃ ಪೂರುಷಬುದ್ಧಿಸಾಕ್ಷಿಣಾಮ್‌ 1 
ಅಕಲ್ಪ ಏಷಾಮಧಿರೋಢುಮಂಜಸಾ 

ಪದಂ ಪರಂ ದ್ವೇಷ್ಟಿ ಯಥಾಸುರಾ ಹರಿಮ್‌ ॥ ೨೧ ॥ 


ಪ್ರತ್ಯುದ್ದಮಪ್ರಶ್ರಯಣಾಭಿವಾದನಂ 
ವಿಧೀಯತೇ ಸಾಧು ಮಿಥಃ ಸುಮಧ್ಯಮೇ । 
ಪ್ರಾಜ್ಞೈಃ ಪರಸ್ಥೈ ಪುರುಷಾಯ ಚೇತಸಾ 
ಗುಹಾಶಯಾಯೈವ ನ ದೇಹಮಾನಿನೇ ॥ ೨೨॥ 


ಸತ್ತ್ವಂ ವಿಶುದ್ಧಂ ವಸುದೇವಶಬ್ದಿತಂ 
ಯದೀಯತೇ ತತ್ರ ಪುಮಾನಪಾವೃತಃ 1 

ಸತ್ತೇ ಚ ತಸ್ಥಿನ್ನಗವಾನ್ಹಾಸುದೇವೋ 
ಹೃಧೋಕ್ಬಜೋ ಮೇ ನಮಸಾ ವಿಧೀಯತೇ ॥ ೨೩ ॥ 


ಆದರೆನೀಚನಾದ ಪುರುಷನಲ್ಲಿಅವೇ ಅವಗುಣಗಳಾಗಿ ಬಿಡುವುವು. 
ಏಕೆಂದರೆ, ಅದರಿಂದ ಅವನ ಗರ್ವವು ಹೆಚ್ಚುವುದು. ದೃಷ್ಟಿಯು 
ದೋಷಯುಕ್ತವಾಗುವುದು. ವಿವೇಕಶಕ್ಕಿಯು ನಾಶವಾಗುವುದು. 
ಆದ್ದರಿಂದ ಅವರು ಮಹಾಪುರುಷರ ಪ್ರಭಾವವನ್ನು ನೋಡ 
ಲಾರರು. ॥ ೧೭ ॥ ಇದರಿಂದಲೇ ತಮ್ಮಬಳಿಗೆ ಬಂದ ಮನುಷ್ಯನನ್ನು 
ಕುಟಲಬುದ್ಧಿಯಿಂದ ಹುಬ್ಬುಗಂಟುಹಾಕಿಕೊಂಡು ಸಿಟ್ಟುತುಂಬಿದ 
ದೃಷ್ಟಿಯಿಂದ ನೋಡುವಂತಹ ಅವ್ಯವಸ್ಥಿತಚಿತ್ತರಾದ ಜನರ ಮನೆಗೆ 
- "ಇವರು ಎಷ್ಟಾದರೂ ನಮ್ಮ ಬಂಧುಗಳಲ್ಲವೇ | ಎಂದು ತಿಳಿದು 
ಎಂದಿಗೂ ಹೋಗಬಾರದು. ॥ ೧೮ ॥ ದೇವೀ! ಕುಟಿಲಬುದ್ಧಿ 
ಯುಳ್ಳ ಬಂಧುಗಳ ಕುಟಿಲವಾದ ಚುಚ್ಚುಮಾತುಗಳಿಂದ ಉಂಟಾಗು 
ವಷ್ಟು ನೋವು ಶತ್ರುಗಳ ಬಾಣಗಳು ಚುಚ್ಚಿದರೂ ಆಗುವುದಿಲ್ಲ 
ಬಾಣಗಳು ಚುಚ್ಚಿದ ನೋವನ್ನಾದರೂ ಸಹಿಸಿಕೊಂಡು ನಿದ್ದೆ 
ಮಾಡಬಹುದು. ಆದರೆ ಕೆಟ್ಟಮಾತುಗಳು ಮರ್ಮಸ್ಥಾನಗಳನ್ನು 
ಭೇದಿಸಿದರೆ ಹಗಲೂ-ರಾತ್ರಿ ಮಾನಸಿಕ ಪೀಡೆಯಿಂದ 
ನರಳುತ್ತಿರಬೇಕಾಗುವುದು. ॥ ೧೯ ॥ 

ಸುಂದರೀ | ಪರಮೋನ್ನತಿಯನ್ನೂ ಪಡೆದಿರುವ ಆ ದಕ್ಷಪ್ರಜಾ 
ಪತಿಗೆ ಆತನ ಪುತ್ರಿಯರಲ್ಲೇ ನೀನು ಅತ್ಯಂತ ಪ್ರೀತಿಪಾತ್ರಳಾಗಿರುವೆ 
- ಎಂಬುದನ್ನು ನಾನು ಬಲ್ಲೆನು. ಆದರೂ ನೀನು ನನ್ನನ್ನು ಆಶ್ರ 
ಯಿಸಿರುವುದರಿಂದ ನಿನಗೆ ತಂದೆಯ ಮನ್ನಣೆ ಸಿಗಲಾರದು. 
ಏಕೆಂದರೆ, ಆತನಿಗೆ ನನ್ನಲ್ಲಿ ಮಿತಿಮಾರಿದ ಕಿಚ್ಚಿದೆ. ॥ ೨೦ ॥ 
ಅಹಂಕಾರಾದಿ ದೋಷರಹಿತರಾಗಿ ಪ್ರಕೃತಿ-ಪುರುಷಾದಿ ತತ್ತ ವ್‌ 
ಯಥಾರ್ಥಜ್ಞಾನವನ್ನು ತಿಳಿದಿರುವ ಸತ್ಪುರುಷರ ಸಮೃದ್ಧತೆಯನ್ನು 
ಕಂಡು ಕರುಬುತ್ತಾ ಮನಸ್ಸು ಮತ್ತು ಇಂದ್ರಿಯಗಳಲ್ಲಿ ಸಂಕಟ 
ಪಡುವ ಕುಪುರುಷನಿಗೆ ಆ ಸತ್ಪುರುಷರ ಪದವಿಯಂತೂ 
ಸಿಗುವುದಿಲ್ಲ ಆದರೆ ದೈತ್ಯಗಣಗಳು ಶ್ರೀಹರಿಯ ಮೇಲೆ ದ್ವೇಷ 
ವನ್ನು ಕಾರುವಂತೆ ಅವನು ಆ ಸತ್ತುರುಷರ ಮೇಲೆ ದ್ವೇಷವನ್ನು 
ಕಾರುತ್ತಾ ಕೊರಗುತ್ತಿರುತ್ತಾನೆ, ಅಷ್ಟೆ 1 ॥ ೨೧ ॥ 

ಸುಂದರಾಂಗಿಯೇ | ನೀವು ಪ್ರಜಾಪತಿಗಳ ಸಭೆಯಲ್ಲಿ ನಮ್ಮ 
ತಂದೆಯನ್ನು ಏಕೆ ಆದರಿಸಲಿಲ್ಲ? ಎಂದು ನೀನು ನನ್ನನ್ನು ಕೇಳ 
ಬಹುದು. ಲೋಕವ್ಯವಹಾರದಲ್ಲಿ ಪರಸ್ಸರವಾಗಿ ಮುಂದೆ ಹೋಗಿ 
ವಿನಯ ತೋರುವುದು, ನಮಸ್ಕಾರ ಮಾಡುವುದು ಮುಂತಾದ 
ಕ್ರಿಯೆಗಳಿಂದ ಗೌರವವನ್ನು ಸೂಚಿಸುವರಲ್ಲವೆ ? ತತ್ತ್ವಜ್ಞಾನಿಗಳು 
ಅದನ್ನೇ ಅತ್ಯುತ್ತಮ ರೀತಿಯಲ್ಲಿ ಮಾಡುತ್ತಾರೆ. ಅವರು ಆ 
ನಮಸ್ಕಾರಾದಿಗಳನ್ನು ಅಂತರ್ಯಾಮಿ ರೂಪದಲ್ಲಿ ಹೃದಯಗುಹೆ 
ಯಲ್ಲಿರುವ ಶ್ರೀವಾಸುದೇವನಿಗೇ ಮನಸ್ಸಿನಲ್ಲಿ ಸಮರ್ಪಿಸುತ್ತಾರೆ ; 
ದೇಹಾಭಿಮಾನಿಯಾದ ಪುರುಷನಿಗೆ ಸಲ್ಲಿಸುವುದಿಲ್ಲ ॥ ೨೨॥ 
ಪರಿಶುದ್ಧವಾದ ಸತ್ತ್ವ (ಅಂತಣರಣ)ದ ಹೆಸರು. “ವಸುದೇವ 
ಎಂದಾಗಿದೆ. ಏಕೆಂದರೆ, ಅದರಲ್ಲಿಯೇ ಭಗವಂತನಾದ ಶ್ರೀವಾಸು 
ದೇವನು ಪ್ರತ್ಯಕ್ಷವಾಗಿ ಆವಿರ್ಭವಿಸಿ ಅನುಭವಕ್ಕೆ ಬರುವನು. 
ಅಂತಹ ವಿಶುದ್ಧ ಚಿತ್ತದಲ್ಲಿ ನೆಲೆಸಿರುವ ಭಗವಂತನಾದ ಶ್ರೀವಾಸು 
ದೇವನಿಗೇ ನಾನು ನಮಸ್ಕಾರಗಳನ್ನು ಮಾಡುತ್ತೇನೆ ॥ ೨೩ ॥ 


`362 


ತತ್ತೇ ನಿರೀಕೊ ಫ್ರೀ ನ ಪಿತಾಪಿ ದೇಹಕ್ಸದ್‌ 
ದಕ್ಟೋ ಮಮ ದ್ವಿಟ್‌ ತದನುವ್ರತಾಶ್ಚ ಯೇ। 
ಯೋ ವಿಶ್ವಸ್ಛಗೃಜ್ಞಗತಂ ವರೋರು ಮಾಮ್‌ 
ಅನಾಗಸಂ ದುರ್ವಚಸಾಕರೋತ್ತಿರಃ ॥| ೨೪ ॥ 


ಯದಿ ಪ್ರಜಿಷ್ಠಸ್ಥತಿಹಾಯ ಮದ್ವಚೋ 

ಭದ್ರಂ ಭವತ್ಯಾ ನ ತತೋ ಭವಿಷ್ಯತಿ । 
ಸಂಭಾವಿತಸ್ಯ ಸ್ವಜನಾತ್ಮರಾಭವೋ 

ಯದಾ ಸ ಸದ್ಯೋ ಮರಣಾಯ' ಕಲ್ಪತೇ ॥ ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಆದುದರಿಂದ ಪ್ರಿಯೇ! ಆ ದಕ್ಕಪ್ರಜಾಪತಿಯು ನಿನಗೆ 
ಜನ್ನವನ್ನು ಕೊಟ್ಟಿರುವ ತಂದೆಯೇ ಆಗಿದ್ದರೂ ನನ್ನನ್ನು ಮಿತಿಮೀರಿ 
ದ್ವೇಷಿಸುವ ಶತ್ರುವಾಗಿರುವುದರಿಂದ ನೀನು ಆತನನ್ನಾಗಲೀ, 
ಆತನ ಅನುಯಾಯಿಗಳನ್ನಾಗಲಿ ನೋಡುವ ವಿಚಾರವನ್ನೇ ಮಾಡ 
ಬಾರದು. ಆತನು ಪ್ರಜಾಪತಿಗಳ ಯಜ್ಞದಲ್ಲಿ ನಾನು ಯಾವುದೇ 
ಅಪರಾಧವನ್ನು ಮಾಡದಿದ್ದರೂ ನನ್ನನ್ನು ಕಟುವಾದ ಮಾತು 
ಗಳಿಂದ ತಿರಸ್ಕರಿಸುತ್ತಿದ್ದಾನಲ್ಲ! ॥ ೨೪ ॥ ನನ್ನ ಮಾತನ್ನು ಮೀರಿ 
ನೀನು ಅಲ್ಲಿಗೆ ಹೋದರೆ ನಿನಗೆ ಖಂಡಿತವಾಗಿ ಒಳ್ಳೆಯದಾಗದು. 
ಏಕೆಂದರೆ, ಲೋಕದಲ್ಲಿ ಗೌರವಾನ್ವಿತ ಮನುಷ್ಯನಿಗೆ ಸ್ವಜನರಿಂದ 
ಏನಾದರೂ ಅಪಮಾನವು ಒದಗಿದರೆ ಅದು ಒಡನೆಯೇ ಅವನ 
ಮೃತ್ಯುವಿಗೆ ಕಾರಣವಾಗುವುದು. ॥ ೨೫ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. 11 ೩ ॥ 


ಇತಿ ಶ್ರೀಮದ್ಬಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಕಂಧೇ 
ಉಮಾ-ರುದ್ರಸಂವಾದೇ ತೃತೀಯೋತಧ್ಯಾಯಃ ॥ ೩ ॥ 


ಸಾಜಾ ವಾಟ 
ನಾಲ್ಕನೆಯ ಅಧ್ಯಾಯ 
ಸತೀದೇವಿಯ ಅಗ್ನಿಪ್ರವೇಶ 


ಮೈತ್ರೇಯ ಉವಾಚ 


ಏತಾವದುಕ್ತಾ 4 ವಿರರಾಮ ಶಂಕರ: 
ಪತ್ತ್ಯಂಗನಾಶಂ ಹ್ಯುಭಯತ್ರ ಚಿಂತಯನ್‌ । 
ಸುಹೃದ್ದಿದ್ದಕ್ಷು ಪರಿಶಂಕಿತಾ ಭವಾನ್‌ 
ನಿಷ್ಕಾಮತೀ ನಿರ್ವಿಶತೀ ದ್ವಿಧಾನಂಸ ಸಾ| ೧॥ 


ಸುಹೃದ್ದಿದೃಕ್ಟಾಪ್ರತಿಘಾತದುರ್ಮನಾಃ 
ಸ್ನೇಹಾದ್ರುದತ್ಯಶ್ರುಕಲಾತಿವಿಷ್ಠಲಾ | 

ಭವಂ ಭವಾನ್ಯಪ್ರತಿಪೂರುಷಂ ರುಷಾ 
ಪ್ರಧಕ್ಕ ಕ್ಚೃತೀವೈಕ್ಛತ ಜಾತವೇಪಥುಃ ॥ ೨ ॥ 


ತತೋ ವಿನಿಶ್ಟಸ್ಯ ಸತೀ ವಿಹಾಯ ತಂ 
ಶೋಕೇನ ರೋಷೇಣ ಚ ದೂಯತಾ ಹೃದಾ । 
ಪಿತ್ರೋರಗಾತ್‌ಸೆ ಕ್ರೈಣವಿಮೂಢಧೀರ್ಸ್ಗಹಾನ್‌ 
ಪ್ರೇಮ್ಸಾ55ತ್ಮನೋ ಯೋತರ್ಧಮದಾತತಾಂ ಪ್ರಿಯ: ॥ ೩ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈೆ ವಿದುರನೇ! 
ಸತೀದೇವಿಗೆ ಇಷ್ಟನ್ನು ಹೇಳಿ ಭಗವಾನ್‌ ಶಂಕರನು ಸುಮ್ಮನಾದನು. 
ದಕ್ಷನ ಮನೆಗೆ ಹೋಗಗೊಡುವುದು, ಅಥವಾ ತಡೆಯುವುದು 
ಎರಡೂ ಅವಸ್ಥೆಗಳಲ್ಲಿ ಸತಿಯ ಪ್ರಾಣತ್ಯಾಗದ ಸಂಭವವಿದೆ ಎಂದು 
ಅವನು ತಿಳಿದುಕೊಂಡನು. ಇತ್ತಕಡೆ ಸತೀದೇವಿಯೂ ಬಂಧುಗಳನ್ನು 
ನೋಡೋಣವೆಂದು ಹೊರಗೆ ಹೋಗುವುದು ಮತ್ತು ಸ್ವಾಮಿಯಾದ 
ಶಂಕರನು ಕ್ರುದ್ಧನಾಗದಿರಲಿ ಎಂದು ಹಿಂದಿರುಗುವುದು ಹೀಗೆ 
ಯಾವುದನ್ನೂ ನಿಶ್ಚಯಿಸದೆ ಆಕೆಯು ಇಬ್ಬಂದಿಯಲ್ಲಿ ಸಿಲುಕಿ 
ಚಂಚಲವಾದಳು. ॥ ೧ ॥ ತನ್ನಬಂಧು ಗಳನ್ನುಭೆಟ್ಟಿಯಾಗುವುದರಲ್ಲಿ 
ಬಾಧೆ ಉಂಟಾದ್ದರಿಂದ ಅವಳಿಗೆ ತುಂಬಾ ಖೇದವಾಯಿತು. 
ಬಂಧುಪ್ರೇಮದಿಂದ ಆಕೆಯ ಹೃದಯ ತುಂಬಿಬಂದು, ಕಣ್ಣುಗಳಲ್ಲಿ 
ನೀರನ್ನು ತುಂಬಿಕೊಂಡು ಅತ್ಯಂತ ವ್ಯಾಕುಲಳಾಗಿ ಅಳತೊಡಗಿದಳು. 
ಅವಳ ಶರೀರವು ಗಡಗಡನೆ ನಡುಗತೊಡಗಿತು. ಆಕೆಯು ಅಪ್ರತಿಮ 
ನಾದ ಭಗವಾನ್‌ ಶಂಕರನನ್ನು ಕೋಪದಿಂದ ಸುಟ್ಟುಬಿಡುವಳೋ 
ಎಂಬಂತೆ ದುರ-ದುರನೇ ನೋಡತೊಡಗಿದಳು. ॥ ೨ ॥ ನಿಟ್ಟುಸಿರು 
ಬಿಡುತ್ತಾ ಸ್ವೀಸಹಜವಾದ ಅವಿವೇಕಕ್ಕೆ ಒಳಗಾಗಿ, ಶೋಕದಿಂದಲೂ, 
ಕೋಪದಿಂದಲೂ ಸಂತಾಪಗೊಂಡ ಮನಸ್ಸಿನಿಂದ ಆಕೆಯು ತನಗೆ 
ಪರಮಪ್ರೇಮದಿಂದ ಶರೀರದ ಅರ್ಧಭಾಗವನ್ನೇ ಕೊಟ್ಟಿದ್ದ 
ಸಜ್ಜನಪ್ರಿಯನಾದ ಭಗವಾನ್‌ ಶಂಕರನನ್ನು ಬಿಟ್ಟು ತೌರುಮನೆಯ 
ಕಡೆಗೆ ಹೊರಟೇಬಿಟ್ಟಳು. ॥ ೩ ॥ 


4 ಅಧ್ಯಾಯ] 


ಚತುರ್ಥ ಸೃಂಧ 


363 


A aS 


ತಾಮನ್ನಗಚ್ಛನ್‌ ದ್ರುತವಿಕ್ರಮಾಂ ಸತೀ- 
ಮೇಕಾಂ ತ್ರಿನೇತ್ರಾನುಚರಾಃ ಸಹಸ್ರಶಃ । 
ಸ್ಪಫಾರ್ಷದಾ ಯೇ ಮಣಿಮನ್ನದಾದಯಃ 
ಪುರೋವೃಷೇಂದ್ರಾಸರಸಾ ಗತವ್ಯಥಾ: ॥ ೪ ॥ 


ತಾಂ ಸಾರಿಕಾಕಂದುಕದರ್ಪಣಾಂಬುಜ- 
ಶ್ವೇತಾತಪತ್ರವ್ಯಜನಸ್ರಗಾದಿಭಿ: | 
ಗೀತಾಯನೈರ್ದುಂದುಭಿಶಂಖವೇಣುಭಿ- 


ರ್ವೃಷೇಂದ್ರಮಾರೋಪ್ಯ ವಿಟಂಕಿತಾ ಯಯುಃ ॥ ೫ ॥ 


ಆಬ್ರಹ್ಮಘೋಷೋರ್ಜಿತಯಜ್ಞವೈಶಸಂ 
ವಿಪ್ರರ್ಷಿಜುಪ್ಪಂ ವಿಬುದ್ಧೆಶ್ಚ ಸರ್ವಶಃ । 
ಮೃದ್ದಾರ್ವಯಃಕಾಂಚನದರ್ಭಚರ್ಮಭಿಃ- 


ರ್ನಿಸೃಷ್ಟಧಾಂಡಂ ಯಜನಂ ಸಮಾವಿಶತ್‌ ॥ ೬ ॥ 


ತಾಮಾಗತಾಂ ತತ್ರ ನ ಕಶ್ಚನಾದ್ರಿಯದ್‌ 
ವಿಮಾನಿತಾಂ ಯಜ್ಜಕೃತೋ ಭಯಾಜ್ಜನ: 

ಖತೇ ಸಸ್ಪರ್ವೈ ಜನನೀಂ ಚ ಸಾದರಾಃ 
ಪ್ರೇಮಾಶ್ರುಕಂಠ್ಯಃ ಪರಿಷಸ್ಥಜುರ್ಮುದಾ 


॥ ೭ ॥ 


ಸೌದರ್ಯಸಂಪ್ರಶ್ನಸಮರ್ಥವಾರ್ತಯಾ 
ಮಾತ್ರಾ ಚ ಮಾತೃಷ್ಟಸ್ಫಭಿಶ್ಚ ಸಾದರಮ್‌ 
ದತ್ತಾಂ ಸಪರ್ಯಾಂ ವರಮಾಸನಂ ಚ ಸಾ 
| ನಾದತ್ತ ಪಿತ್ರಾಪ್ರತಿನಂದಿತಾ ಸತೀ ॥ 


6॥ 


ಅರುದ್ರಭಾಗಂ ತಮವೇಕ್ಟೃಚಾದ್ದರಂ 
ಪಿತ್ರಾ ಚ ದೇವೇ ಕೃತಹೇಲನಂ ವಿಭೌ 

ಅನಾದ್ಧತಾ ಯಜ್ಞ ಸ ಸೃಧೀಶ್ವರೀ 
ಚುಕೋಪ ಲೋಕಾನಿವ ಧಕ್ಷೃತೀ ರುಷಾ 


೯ ॥ 


ಜಗರ್ಹ ಸಾಮರ್ಷವಿಪನ್ನಯಾ ಗಿರಾ 

ಶಿವದ್ದಿಸಂ ಧೂಮಪಥಶ್ರಮಸ್ಥಯಮ್‌ | 
ಸ್ವತೇಜಸಾ ಭೂತಗಣಾನಮುತ್ನಿತಾನ್‌ 

ನಿಗೃಹ್ಯ ದೇವೀ ಜಗತೋತಭಿಶೃಣ್ಣತಃ ॥ ೧೦॥ 


ಹೀಗೆ ಒಡತಿಯು ಒಬ್ಬಂಟಿಗಳಾಗಿ ಹೆಚ್ಚಾದ ಸ್ಫೂರ್ತಿಯಿಂದ 
ಹೋಗುತ್ತಿರುವುದನ್ನು ಕಂಡು ಮಹಾದೇವನ ಪರಿವಾರಕ್ಕೆ ಸೇರಿದ 
ಮಣಿಮಂತ ಮತ್ತು ಮದ ಮುಂತಾದ ಸಾವಿರಾರು ಸೇವಕರು 
ಭಗವಂತನ ವಾಹನವಾದ ವೃಷಭವನ್ನುಮುಂದಿಟ್ಟುಕೊಂಡು, ಇನ್ನೂ 
ಅನೇಕ ಪಾರ್ಷದರನ್ನೂ ಯಕ್ಷರನ್ನೂ ಜೊತೆಯಲ್ಲಿ ಕರೆದುಕೊಂಡು 
ನಿರ್ಭಯರಾಗಿ ಮಹಾವೇಗದಿಂದ ಆಕೆಯನ್ನು ಹಿಂಬಾಲಿಸಿ 
ದರು. ॥ ೪ ॥ ಅವರು ಸತೀದೇವಿಯನ್ನು: ವೃಷಭದ ಮೇಲೆಕುಳ್ಳಿರಿಸಿ, 
ಆಟದ ಅರಗಿಣಿ, ಚೆಂಡು, ಕನ್ನಡಿ, ಕಲಶ, ಕಮಲ, ಬೆಳ್ಗೊಡೆ, 
ಚಾಮರ, ಮಾಲೆಗಳೇ ಮುಂತಾದ ರಾಜಚಿಹ್ನೆಗಳನ್ನು ತೆಗೆದು 
ಕೊಂಡು, ಶಂಖ, ಕೊಳಲು, ದುಂದುಭಿಗಳೇ ಮುಂತಾದ ವಾದ್ಯ 
ಗಳನ್ನು ಬಾರಿಸುತ್ತಾ ಗೌರವದಿಂದ ಕರೆದುಕೊಂಡು ಹೋದರು. 
॥೫॥ ಹೀಗೆ ಪ್ರಯಾಣಮಾಡಿ ಸತೀದೇವಿಯು ತನ್ನ ಸಮಸ್ತ 
ಸೇವಕರೊಡನೆ ದಕ್ಷನ ಯಜ್ಞಶಾಲೆಯನ್ನು ಪ್ರವೇಶಿಸಿದಳು. ಅಲ್ಲಿ 
ಬ್ರಹ್ಮರ್ಹಿಗಳೂ, ದೇವತೆಗಳೂ ಎಲ್ಲೆಡೆಗಳಲ್ಲಿಯೂ ನೆರೆದಿದ್ದರು. 
ಯತ್ತಿಜರು ಗಂಭೀರವಾದ ವೇದಘೋಷವನ್ನು ಮಾಡುತ್ತಾ 
ಮಂತ್ರೋಚ್ಚಾರಣೆಯ ವೈಖರಿಯಲ್ಲಿಸ್ಫರ್ಧಿಸುತ್ತಿದ್ದರು. ಅಲ್ಲಿಮ್ಮತ್ತಿಕೆ, 
ಮರ, ಕಬ್ಬಿಣ, ಚಿನ್ನ ದರ್ಭೆ ಮತ್ತು ಚರ್ಮ ಇವುಗಳಿಂದ ರಚಿತವಾದ 
ಯಜ್ಞಪಾತ್ರೆಗಳು ಶಾಸ್ತ್ರವಿಧಿಗೆ ತಕ್ಕಂತೆ ಇರಿಸಲಾಗಿತ್ತು. ॥ ೬ ॥ 
ಸತೀದೇವಿಯು ಆ ಯಜ್ಞಶಾಲೆಯನ್ನು ಹೊಕ್ಕಾಗ ಯಜ್ಞದ ಯಜ 
ಮಾನನಾಗಿದ್ದದಕ್ಷನು ಆಕೆಯನ್ನುತಿರಸ್ಕಾರದಿಂದಲೇ ನೋಡಿದನು. 
ಅದನ್ನು ಕಂಡು ಅವನಿಗೆ ಹೆದರಿದ ಇತರರೂ ಆಕೆಯನ್ನು 
ಆದರಿಸಲಿಲ್ಲ ತಾಯಿ ಮತ್ತು ಸೋದರಿಯರು ಮಾತ್ರ ಆಕೆಯನ್ನು 
ಕಂಡು ಸಂತೋಷಗೊಂಡು ಪ್ರೀತ್ಯಾದರಗಳಿಂದ ಆಲಿಂಗಿಸಿ 
ಕೊಂಡರು. ॥ ೭ ॥ ಆದರೂ ತಂದೆಯು ಅಪಮಾನಮಾಡಿದ್ದರಿಂದ 
ಖೇದಗೊಂಡ ಆಕೆಯು ಸೋದರಿಯರ ಕುಶಲಪ್ರಶ್ನೆಯ ಸವಿಮಾತು 
ಗಳನ್ನಾಗಲೀ, ತಾಯಿ-ಚಿಕ್ಕಮ್ಮ-ದೊಡ್ಡಮ್ಮಂದಿರು ಗೌರವಪೂರ್ವಕ 
ವಾಗಿ ಕೊಟ್ಟ ಬಳುವಳಿಯನ್ನಾಗಲೀ, ಶ್ರೇಷ್ಠವಾದ ಆಸನವನ್ನಾಗಲೀ, 
ಯಾವುದನ್ನೂ ಸ್ವಿ ಕರಿಸಲಿಲ್ಲ ॥ ೮ ॥ 

ಸರ್ವಲೋಕೇಶ್ವರಿಯಾದ ಸತೀದೇವಿಗೆ ಯಜ್ಞಮಂಟಪದಲ್ಲಿ 
ತಿರಸ್ಕಾರವಾದದ್ದು ಮಾತ್ರವಲ್ಲದೇ, ಆಕೆಯ ಪತಿಗೂ ಅಪಚಾರ 
ವಾಗಿತ್ತು. ಹಾಗೆ ಭಗವಂತನಾದ ತನ್ನ ಪತಿಯಾದ ರುದ್ರನಿಗೆ ಯಜ್ಞ 
ದಲ್ಲಿ ಹವಿರ್ಭಾಗವನ್ನೇ ಕೊಡದೆ ದೊಡ್ಡ ದೈವಾಪರಾಧ ನಡೆಸಿದು 
ದನ್ನು ಕಂಡು ಸತೀದೇವಿಯ ಕ್ರೋಧಜ್ವಾಲೆ ಭುಗಿಲೆದ್ದಿತು. ಆಗ 
ಆಕೆಯು ಇಡೀ ಲೋಕವನ್ನೇ ಕೋಪಾಗ್ನಿಯಿಂದ ಸುಟ್ಟುಬಿಡು 
ವಳೋ ಎಂಬಂತೆ ಕಂಡುಬರುತ್ತಿದ್ದಳು. ॥೯॥ ದಕ್ಷನು ಕರ್ಮ 
ಮಾರ್ಗದ ಅಭ್ಯಾಸದಿಂದ ದುರಹಂಕಾರಿಯಾಗಿದ್ದನು. ಶಿವನನ್ನು 
ದ್ವೇಷಿಸುವ ಅವನನ್ನು ಕಂಡು ಸತಿಯ ಜೊತೆಗೆ ಬಂದ ಭೂತ 
ಗಣಗಳು ಅವನನ್ನು ಸಂಹರಿಸಲು ಸಿದ್ಧರಾದರು. ಆಗ ಸತೀ 
ದೇವಿಯು ತನ್ನ ತೇಜಸ್ಸಿನಿಂದ ಅವರನ್ನು ತಡೆಗಟ್ಟಿ ಎಲ್ಲ ಜನರು 
ಕೇಳುವಂತೆ ಕೋಪಾವೇಶದಿಂದ ತೊದಲುವ ಬಿರುನುಡಿಗಳಿಂದ 
ತಂದೆಯಾದ ದಕ್ಷನನ್ನು ಸಂಬೋಧಿಸುತ್ತಾ ಇಂತೆಂದಳು. ॥ ೧೦ ॥ 


364 


ಶ್ರಿ ೀದೇವ್ಯವಾಚ 


ನ ಯಸ್ಯ ಲೋಕೇತಸ್ವ್ಯತಿಶಾಯನಃ ಪ್ರಿಯಃ 
ತಥಾಪ್ರಿಯೋ ದೇಹಚ್ಛತಾಂ ಪ್ರಿಯಾತ್ಥನಃ 

ತಸ್ಥಿನಮಸ್ತಾತ್ಮನಿ ಮುಕ್ತವೈರಕೇ 
ಖುತೇ ಭವಂತಂ ಕತಮಃ ಪ್ರತೀಪಯೇತ್‌ 


॥ ೧೧ ॥ 


ದೋಷಾನ್ಹರೇಷಾಂ ಹಿ ಗುಣೇಷು ಸಾಧವೋ 
ಗೃಹ್ಣಂತಿ ಕೇಚಿನ್ನ ಭವಾದೃಶಾ ದ್ವಿಜ । 
ಗುಣಾಂಶ್ಚ ಫಲ್ಲೂನ್ಸಹುಲೀಕರಿಷ್ಠವೋ 


ಮಹತ್ತಮಾಸ್ತೇಷ್ಟವಿದದ್ದವಾನಘಮ್‌ ॥1 ೧೨ ॥ 


ನಾಶ್ಚರ್ಯಮೇತದ್ಯದಸತ್ಸು ಸರ್ವದಾ 
ಮಹದ್ದಿನಿಂದಾ ಕುಣಪಾತ್ಮವಾದಿಷು 

ಸೇರ್ಷ್ಯಂ ಮಹಾಪೂರುಷಪಾದಪಾಂಸುಭಿ- 
ರ್ನಿರಸ್ತತೇಜಸ್ಸು ತದೇವ ಶೋಭನಮ್‌ 


॥ ೧೩॥ 


ಯದ್ದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ 
ಸಕೃತ್ವಸಂಗಾದಘಮಾಶು ಹಂತಿ ತತ್‌ 

ಪವಿತ್ರಕೀರ್ತಿಂ ತಮಲಂಘ್ಯಶಾಸನಂ 
ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ 


Ww ೧೪ ॥ 


ಯತ್ನಾದಪದ್ಧಂ ಮಹತಾಂ ಮನೋಲಲಿಭಿ- 

ರ್ನಿಷೇವಿತಂ ಬ್ರಹ್ಮರಸಾಸವಾರ್ಥಿಭಿಃ | 
ಲೋಕಸ್ಯ ಯದ್ದರ್ಹತಿ ಚಾಶಿಷೋ5ರ್ಥಿನ- 

ಸಸ್ಕೈ ಭವಾನ್‌ದ್ರುಹೃತಿ ವಿಶ್ವಬಂಧವೇ ॥ ೧೫ ॥ 


ಕಿಂ ವಾ ಶಿವಾಖ್ಯಮಶಿವಂ ನ ವಿದುಸ್ಸದನ್ಕೇ 
ಬ್ರಹ್ಮಾದಯಸ್ತಮವಕೀರ್ಯ ಜಟಾಃ ಶ್ಲಶಾನೇ | 
ತನ್ಮಾಲ್ಯಭಸ್ಥನೃಕಪಾಲ್ಯವಸತ್ತಿಶಾಚ್ಛೆ- 
ರ್ಯೇ ಮೂರ್ಧಭಿರ್ದಧತಿ ತಚ್ಚರಣಾವಸೃಷ್ಟಮ್‌ 11 ೧೬॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಸತೀದೇವಿಯು ಹೇಳಿದಳು - ಎಲ್ಫೆ ತಂದೆಯೇ! ಜಗದೀ 
ಶ್ವರನಾದ ಶಂಕರನ ಮಹಿಮೆಯನ್ನು ನೀನೇನು ಬಲ್ಲೆ? ಅವನಿಂದ 
ಮಿಗಿಲಾದವರು ಲೋಕದಲ್ಲಿ ಯಾರೂ ಇಲ್ಲ ಎಲ್ಲ ದೇಹಿಗಳಿಗೂ 
ಪ್ರಿಯವಾಗಿರುವ ಆತ್ಮಸ್ವರೂಪನವನು. ಸಮದರ್ಶನನಾದ ಅವನಿಗೆ 
ಯಾರೂ ಪ್ರಿಯರೂ ಇಲ್ಲ ಅಪ್ರಿಯರೂ ಇಲ್ಲ ಯಾವ 
ಪ್ರಾಣಿಗಳಲ್ಲೂ ವೈರವಿಲ್ಲದ ಶಾಂತಮೂರ್ತಿಯು ಅವನು. ಅಂತಹ 
ಮಹಾತ್ಮನನ್ನು ನಿನ್ನೊಬ್ಬನ ಹೊರತಾಗಿ ಬೇರೆ ಯಾರು ತಾನೇ 
ವಿರೋಧಿಸಿಯಾರು ? ॥ ೧೧ ॥ ಎಲೈ ದ್ವಿಜವರನೇ [ ನಿನ್ನಂತಹವರು 
ಬೇರೆಯವರ ಗುಣಗಳಲ್ಲಿಯೂ ದೋಷವನ್ನೇ ನೋಡುತ್ತಾರೆ. 
ಆದರೆ ಯಾರೇ ಸಾಧು-ಸತ್ತುರುಷರು ಹೀಗೆ ಮಾಡುವುದಿಲ್ಲ 
ಬೇರೆಯವರ ದೋಷಗಳನ್ನು ನೋಡುವುದು ದೂರವುಳಿಯಿತು. 
ಬೇರೆಯವರ ಅಲ್ಲವಾದ ಗುಣವನ್ನೂ ಕೂಡ ದೊಡ್ಡದಾಗಿ 
ನೋಡುವವರೇ ನಿಜವಾಗಿ ಎಲ್ಲರಿಗಿಂತ ದೊಡ್ಡವರು. ಆದರೆ ನೀನು 
ಅಂತಹ ಮಹಾಪುರುಷರಲ್ಲಿಯೂ ಅಪರಾಧವನ್ನೆಸಗಿ, ದೋಷಾ 
ರೋಪಣೆ ಮಾಡಿರುವಿ. ॥ ೧೨ ॥ ಶವಸಮಾನವಾಗಿರುವ ಈ 
ಜಡದೇಹವನ್ನೇ ಆತ್ಮವೆಂದು ಸದಾ ಭಾವಿಸುವ ದುಷ್ಟರು 
ಅಸೂಯೆಯಿಂದ ಮಹಾತ್ಮರನ್ನು ಸದಾ ನಿಂದಿಸುತ್ತಿದ್ದರೂ ಅದರಲ್ಲಿ 
ಅಚ್ಚರಿಯೇನಿಲ್ಲ ಆ ಮಹಾತ್ಮರು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳು 
ವುದಿಲ್ಲ ಆದರೆ ಆ ಸಾಧುಶ್ರೇಷ್ಠರ ಪಾದಧೂಳಿಯೇ ದುಷ್ಟರ 
ತೇಜಸ್ಸನ್ನು ನಾಶಪಡಿಸಿಬಿಡುವುದು. ಆದುದರಿಂದ ಮಹಾಪುರುಷರ 
ನಿಂದೆಯಂತಹ ನೀಚಕಾರ್ಯವು ಆ ದುಷ್ಟ ಪುರುಷರಿಗೆ ಮಾತ್ರವೇ 
ಶೋಭಿಸುತ್ತದೆ. ॥ ೧೩। "ಶಿವ' ಎಂಬ ಎರಡು ಅಕ್ಷರಗಳ ನಾಮವು 
ಪ್ರಾಸಂಗಿಕವಾಗಿ ಒಮ್ಮೆ ಬಾಯಿಂದ ಬಂದರೂ ಮನುಷ್ಯರ ಸಮಸ್ತ 
ಪಾಪಗಳೂ ಒಡನೆಯೇ ನಾಶವಾಗಿಬಿಡುವುವೋ, ಯಾರ 
ಆಜ್ಞೆಯನ್ನು ಮತ್ತಾರೂ ಉಲ್ಲಂಘಿಸಲಾರರೋ ಅಂತಹ ಪವಿತ್ರ 
ಕೀರ್ತಿಯಾದ ಪರಮೇಶ್ವರನನ್ನೇ ನೀನು ದ್ವೇಷಿಸುತ್ತಿರುವೆಯಲ್ಲ 
ಅಯ್ಯೋ ! ಮಂಗಳಮಯನಾದ ಶಿವನನ್ನು ದ್ವೇಷಿಸುವ ನೀನು 
ಅಮಂಗಳನೇ ಸರಿ. ॥ ೧೪ ॥ ಅಯ್ಯಾ | ಮಹಾಪುರುಷರ ಮನ 
ಸೆಂಬಮಧುಕರಗಳು ಬ್ರಹ್ಮಾನಂದಮಯ ರಸವನ್ನುಪಾನ ಮಾಡುವ 
ಇಚ್ಛೆಯಿಂದ ಯಾರ ಚರಣಕಮಲಗಳನ್ನು ನಿರಂತರ ಸೇವಿಸುತ್ತಿರು 
ವವೋ, ಯಾರ ಚರಣಾರವಿಂದಗಳು ಸಕಾಮ ಪುರುಷರು ಬಯ 
ಸಿದ ಭೋಗಗಳನ್ನೂ ನೀಡುತ್ತವೆಯೋ, ಅಂತಹ ವಿಶ್ವಬಂಧು ಭಗ 
ವಾನ್‌ ಶಿವನಲ್ಲಿನೀನು ವೈರವನ್ನುಸಾಧಿಸುತ್ತಿರುವೆಯಲ್ಲ! ॥ ೧೫ ॥ 

"ಈತನು ಹೆಸರಿಗೆ ಮಾತ್ರ ಶಿವನು. ಆದರೆ ರೂಪ, ಗುಣ, ವೇಷ 
ಮುಂತಾದವುಗಳಲ್ಲೆಲ್ಲ ಈತನು ಅಶಿವನೇ (ಅಮಂಗಳನೇ) 
ಆಗಿದ್ದಾನೆ' ಎಂದು, ನೀನು ಶಿವನನ್ನು ನಿಂದಿಸಿದೆಯಲ್ಲ! ನೀನು 
ಹೇಳಿದ ಈ ತತ್ತ್ವವು ನಿನ್ನಿಂದ ಹೊರತು ಬಹುಶಃ ಬೇರೆ ಯಾವ 
ದೇವತೆಗಳಿಗೂ ತಿಳಿದಿಲ್ಲವೆಂದು ಕಾಣುತ್ತದೆ. ಅದಕ್ಕಾಗಿಯೇ 
ಬ್ರಹ್ಮಾದಿ ದೇವತೆಗಳು - ಸ್ಥಶಾನದಲ್ಲಿರುತ್ತಾ, ನರಮುಂಡಗಳ 
ಮಾಲೆ, ಚಿತಾಭಸ್ಮ ಮತ್ತು ಮೂಳೆಗಳನ್ನು ಧರಿಸಿ, ಜಟೆಗಳನ್ನು 
ಕೆದರಿಕೊಂಡು, ಭೂತ-ಪಿಶಾಚಿಗಳೊಂದಿಗೆ ವಾಸಮಾಡುವ 
ಭಗವಾನ್‌ ಪರಶಿವನ ಪಾದಗಳಿಂದ ಉದುರಿದ ನಿರ್ಮಾಲ್ಯವನ್ನು 
ತಮ್ಮ ತಲೆಯಲ್ಲಿ ಧರಿಸಿಕೊಳ್ಳುತ್ತಾರೆ. ॥ ೧೬ ॥ 


4 ಅಧ್ಯಾಯ] 


ಚತುರ್ಥ ಸ್ಥಂಧ 


365 


ಕರ್ಣೌ ಪಿಧಾಯ ನಿರಯಾದ್ಯದಕಲ್ಪ ಈಶೇ 
ಧರ್ಮಾವಿತರ್ಯಸ್ಪಣಿಭಿರ್ನಭಿರಸ್ಕಮಾನೇ I 

ಛಿಂದ್ಯಾತ್ಸಸಹ್ಯ ರುಷತೀಮಸತೀಂ ಪ್ರಭುಶ್ಚೇತ್‌ 
ಜಿಹ್ವಾಮಸೂನಪಿ ತತೋ ವಿಸ್ಕಜೇತ್ಸ ಧರ್ಮಃ ॥ ೧೭ ॥ 


ಅತಸ್ಪವೋತ್ಸನ್ನಮಿದಂ ಕಲೇವರಂ 
ನ ಧಾರಯಿಷ್ಯೇ ಶಿತಿಕಂಠ ಗರ್ಜಿಣಃ 1 
ಜಗ್ಗಸ್ಯ ಮೋಹಾದ್ದಿ ವಿಶುದ್ಧಿ ಮಂಧಸೋ 


ಜುಗುಪ್ಲಿತಸ್ಕೋದ್ಧರಣಂ ಪ್ರಚಕ್ಷತೇ ॥೧೮॥ 


ನ ವೇದವಾದಾನನುವರ್ತತೇ ಮತಿಃ 
ಸ್ವ ಏವ ಲೋಕೇ ರಮತೋ ಮಹಾಮುನೇಃ ! 
ಯಥಾ ಗತಿರ್ದೇವಮನುಷ್ಠಯೋಃ ಪೃಥಕ್‌ 
ಸ್ವ ಏವ ಧರ್ಮೇ ನ ಪರಂ ಕ್ಲಿಪೇತ್ಲಿತಃ I OF I 


ಕರ್ಮ ಪ್ರವೃತ್ತಂ ಚ ನಿವೃತ್ತಮಪ್ಕತಂ 

ವೇದೇ ವಿವಿಚ್ಯೋಭಯಲಿಂಗಮಾಶ್ರಿತಮ್‌ । 
ವಿರೋಧಿ ತದ್ಯೌಗಪದೈಕಕರ್ತರಿ 

ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚ್ಚ್ಛತಿ ॥ ೨೦॥ 


ಮಾ ವಃ ಪದವ್ಯಃ ಪಿತರಸ್ಥದಾಸ್ಥಿತಾ 
ಯಾ ಯಜ್ಞಶಾಲಾಸು ನ ಧೂಮವರ್ತಭಿ: I 
ತದನ್ನತ್ಛಪೆ ನ್ರೈರಸುಬ್ಬದ್ಧಿರೀಡಿತಾ 


ಅವ್ಯಕ್ಕಲಿಂಗಾ ಅವಧೂತಸೇವಿತಾಃ ॥ ೨೧॥ 


ನೈತೇನ ದೇಹೇನ ಹರೇ ಕೃತಾಗಸೋ 
ದೇಹೋದ್ಧನೇನಾಲಮಲಂ ಕುಜನ್ನನಾ 1 
ಪ್ರೀಡಾ ಮಮಾಭೂತ್ಕುಜನಪ್ರಸಂಗತಃ 
ತಜ್ಜನ್ನ ಧಿಗ್‌ ಯೋ ಮಹತಾಮವದ್ಯಕೃತ್‌ ॥ ೨೨ ॥1 


[1739113 A 


ಸ್ವೇಚ್ಛಾಚಾರಿಗಳಾದ ಜನರು ಧರ್ಮಮರ್ಯಾದೆಯನ್ನು 
ರಕ್ಷಿಸುವ ಪೂಜ್ಯನಾದ ತನ್ನ ಸ್ವಾಮಿಯನ್ನು ನಿಂದಿಸಿದರೆ, ಅವನನ್ನು 
ದಂಡಿಸಲು ತನ್ನಲ್ಲಿ ಶಕ್ತಿ ಇಲ್ಲದಿದ್ದರೆ ಕಿವಿಗಳನ್ನು ಮುಚ್ಚಿಕೊಂಡು 
ಅಲ್ಲಿಂದ ಹೊರಟುಹೋಗಬೇಕು. ದಂಡಿಸಲು ಶಕ್ತಿಯಿದ್ದರೆ ಆ 
ದುಷ್ಟನನ್ನು ಬಲಾತ್ಕಾರವಾಗಿ ಹಿಡಿದು ಅಮಂಗಳವಾದ ನುಡಿಗಳ 
ನ್ನಾಣುವ ಅವನ ನಾಲಿಗೆಯನ್ನು ಕತ್ತರಿಸಿಹಾಕಬೇಕು. ಆ ಪಾಪವನ್ನು 
ತಡೆಗಟ್ಟುವುದಕ್ಕಾಗಿ ತನ್ನ ಪ್ರಾಣಗಳನ್ನೂ ತೊರೆಯಲು ಸಿದ್ಧ 
ನಾಗಬೇಕು. ಇದೇ ಧರ್ಮವಾಗಿದೆ. ॥ ೧೭ ॥ ಅಪ್ಪಾ! ನೀನು 
ಭಗವಾನ್‌ ನೀಲಕಂಠನನ್ನೇ ನಿಂದಿಸುತ್ತಿರುವೆ. ಆದುದರಿಂದ ನಿನ್ನಿಂದ 
ಹುಟ್ಟಿದ ಈ ಶರೀರವನ್ನು ಇನ್ನು ನಾನು ಇಟ್ಟುಕೊಳ್ಳಲು ಬಯಸು 
ವುದಿಲ್ಲ ಯಾವುದಾದರೂ ನಿಂದಿತವಾದ ಪದಾರ್ಥವನ್ನು. ತಿಳಿಯದೆ 
ತಿಂದುಬಿಟ್ಟರೆ, ಅದನ್ನು ವಾಂತಿಮಾಡಿ ಹೊರಕ್ಕೆ ತಳ್ಳಿಬಿಡುವುದೇ 
ಅವರ ಶುದ್ಧಿಯಾಗುವುದು ಎಂದು ಹೇಳಲಾಗಿದೆ. ॥ ೧೮ ॥ ತಮ್ಮ 
ಆತ್ಮಸ್ವರೂಪದಲ್ಲೇ ಸದಾಕಾಲ ರಮಿಸುತ್ತಿರುವ ಮಹಾಮುನಿಗಳ 
ಬುದ್ಧಿಯು ವೇದಗಳಲ್ಲಿರುವ ವಿಧಿ-ನಿಷೇಧರೂಪವಾದ ವಾಕ್ಯ 
ಗಳನ್ನು ಅನುಸರಿಸುವುದಿಲ್ಲ ದೇವತೆಗಳ ಮತ್ತು ಮನುಷ್ಯರ 
ಗತಿಗಳಲ್ಲಿ ಭೇದವಿರುವಂತೆ, ಜ್ಞಾನಿ ಮತ್ತು ಅಜ್ಞಾನಿಯ 
ಸ್ಥಿತಿ-ಗತಿಗಳಲ್ಲಿಯೂ ಭೇದವಿರುತ್ತದೆ. ಆದ್ದರಿಂದ ಮನುಷ್ಯರು 
ತಮ್ಮದೇ ಆದ ಧರ್ಮಮಾರ್ಗದಲ್ಲಿ ಸ್ಥಿತರಾಗಿದ್ದು ಬೇರೆಯವರ 
ಮಾರ್ಗವನ್ನು ಎಂದೂ ನಿಂದಿಸಬಾರದು. ॥ ೧೯ ॥ ಪ್ರವೃತ್ತಿ 
(ಯಜ್ಞಯಾಗಾದಿ) ಮಾರ್ಗ ಮತ್ತು ನಿವೃತ್ತಿ (ಶಮ-ದಮಾದಿ 
ಅಧ್ಯಾತ)ು ಮಾರ್ಗ - ಇವೆರಡೂ ವಿಧವಾದ ಕರ್ಮಗಳು ಸರಿ 
ಯಾಗಿವೆ. ವೇದಗಳಲ್ಲಿ ಅವುಗಳಿಗೆ ಬೇರೆ-ಬೇರೆ ಅಧಿಕಾರಿಗಳನ್ನು 
ಹೇಳಿದೆ. ಇವು ಪರಸ್ಪರ ಎರುದ್ಧವಾಗಿರುವುದರಿಂದ ಎರಡೂ 
ಧರ್ಮಗಳನ್ನು ಒಬ್ಬನೇ ಮನುಷ್ಯನಿಂದ ಏಕಕಾಲದಲ್ಲಿ ಆಚರಿಸ 
ಲಾಗದು. ಭಗವಾನ್‌ ಶಂಕರನಾದರೋ ಪರಬ್ರಹ್ಮ ಪರಮಾತ್ಮನು. 
ಅವನಿಗೆ ಇವೆರಡರಲ್ಲಿ ಯಾವ ವಿಧದ ಕರ್ಮವನ್ನು ಮಾಡುವ 
ಆವಶ್ಯಕತೆ ಇಲ್ಲ ॥ ೨೦ ॥ 

ಅಪ್ಪಾ! ನಮ್ಮ ಐಶ್ವರ್ಯ ಅವ್ಯಕ್ತವಾದುದು. ಅವಧೂತರಾದ 
ಜ್ಲಾನಿಶ್ರೇಷ್ಠರು ಮಾತ್ರ ಅದನ್ನು ಸೇವಿಸಬಲ್ಲರು. ನಿಮಗೆ ಅಂತಹ 
ಐಶ್ವರ್ಯವು ಎಲ್ಲಿಂದ ಬರಬೇಕು? ಯಜ್ಞಶಾಲೆಯಲ್ಲಿ ಸಿಕ್ಕುವ 
ಊಟದಿಂದ ತೃಪ್ತರಾಗಿ ಪ್ರಾಣಪೋಷಣ ಮಾಡುವಂತಹ ಕರ್ಮಠ 
ರಾದ ಉಂಡಾಡಿಗಳು ನಮ್ಮ ಅಕ್ಷಯವಾದ ಭಾಗ್ಯವನ್ನು ಹೇಗೆ 
ತಾನೇ ಹೊಗಳಿಯಾರು? ॥ ೨೧॥ ತಂದೆಯೇ! ನೀನು ಭಗ 
ವಾನ್‌ ಶಂಕರನಲ್ಲಿ ಅಪರಾಧವನ್ನು ಮಾಡಿರುವೆ. ಆದ್ದರಿಂದ ನಿನ್ನ 
ಶರೀರದಿಂದ ಉತ್ಪನ್ನವಾದ ಈ ನಿಂದನೀಯ ದೇಹವನ್ನು ಇರಿಸಿ 
ಕೊಂಡು ನಾನೇನು ಮಾಡಬೇಕಾಗಿದೆ ? ನಿನ್ನಂತಹ ದುರ್ಜನ 
ವ್ಯಕ್ತಿಯ ಸಂಬಂಧವನ್ನು ಹೊಂದಿರುವುದಕ್ಕಾಗಿ ನನಗೆ ನಾಚಿಕೆ 
ಯಾಗುತ್ತಿದೆ. ಮಹಾಪುರುಷರ ಅಪರಾಧ ಮಾಡುವವನಿಂದ 
ಉಂಟಾದ ಜನ್ನಕ್ಷೆ ಧಿಕ್ಕಾರವಿರಲಿ. ॥ ೨೨ ॥ 


366 


ಗೋತ್ರಂ ತ್ವದೀಯಂ ಭಗವಾನ್ವ ಎಷಧ್ದಜೋ 
ದಾಕ್ಟಾಯಣೀತ್ಯಾಹ ಯದಾ ಸುದುರ್ಮನಾಃ। 
ವ್ಯಹೇತನರ್ಮಸ್ಥಿತಮಾಶು ತದ ಹಂ 
ವೃತ್ತ] ಕ್ಯ ಏತತ್ಕುಣಪಂ ತ್ವದಂಗಜಮ್‌ ॥ ೨೩ ॥ 


ಮೈತ್ರೇಯ ಉವಾಚ 
ಇತ್ಯದ್ದರೇ ದಕ್ಷಮನೂದ್ಯ ಶತ್ರುಹನ್‌ 
ಕ್ಲಿಕಾವುದೀಚೀಂ ನಿಷಸಾದ ಶಾಂತವಾಕ್‌ ॥ 
ಸ್ಪೃಷ್ಟ್ವಾ ಜಲಂ ಪೀತದುಕೂಲಸಂವೃತಾ 
ನಿಮೀಲ್ಯ ದೃಗ್ಯೋಗಪಥಂ ಸಮಾವಿಶತ್‌ ॥ ೨೪ ॥ 


ಕೃತ್ವಾ ಸಮಾನಾವನಿಲೌ ಜಿತಾಸನಾ 
ಸೋದಾನಮುತ್ನಾಪ್ಯ ಚ ನಾಭಿಚಕ್ರತಃ 
ಶನೈರ್ಹೃದಿ ಸ್ಥಾಪ್ಯ ಧಿಯೋರಸಿ ಸ್ಥಿತಂ 
ಕಂಠಾದ್ಭುವೋರ್ಮಧ್ಯಮನಿಂದಿತಾನಯತ್‌ ॥ ೨೫ ॥ 


ಏವಂ ಸ್ವದೇಹಂ ಮಹತಾಕಿ ಮಹೀಯಸಾ 
ಮುಹುಃ ಸಮಾರೋಪಿತಮಂಕಮಾದರಾತ್‌ ಟ 
ಜಿಹಾಸತೀ ದಕ್ಷರುಷಾ ಮನಸ್ಸಿನೀ 


ದಧಾರ ಗಾತ್ರೇಷ್ಠನಿಲಾಗ್ನಿಧಾರಣಾಮ್‌ ॥೨೬॥ 


ತತಃ ಸ್ವಭರ್ತುಶ್ಚರಣಾಂಬುಜಾಸವಂ 
ಜಗದ್ಗುರೋಶ್ಚಿಂತಯತೀ ನ ಚಾಪರಮ್‌ । 
ದದರ್ಶ ದೇಹೋ ಹತಕಲ್ಯಹಃ ಸತೀ 


ಸದ್ಯಃ ಪ್ರಜಜ್ಞಾಲ ಸಮಾಧಿಜಾಗ್ನಿನಾ ॥ ೨೭॥ 


ತತ್ಸಶ್ಯತಾಂ ಖೇ ಭುವಿ ಚಾದ್ದುತಂ ಮಹದ್‌ 
ಹಾಹೇತಿ ವಾದಃ ಸುಮಹಾನಜಾಯತ । 

ಹಂತ ಪ್ರಿಯಾ ದೈವತಮಸ್ಯ ದೇವೀ 
ಜಹಾವಸೂನ್‌ ಕೇನ ಸತೀ ಪ್ರಕೋಷಿತಾ ॥ ೨೮ ॥ 


ಅಹೋ ಅನಾತ್ಮ್ಯಂ ಮಹದಸ್ಯ ಪಶ್ಯತ 
ಪ್ರಜಾಪತೇರ್ಯಸ್ಯ ಚರಾಚರಂ ಪ್ರಜಾಃ ಟ 
ಜಹಾವಸೂನ್ಯದ್ವಿಮತಾ55ತ್ಮಜಾ ಸತೀ 


ಮನಸ್ಸಿನೀ ಮಾನಮಭೀಕ್ಷ್ಟಮರ್ಹತಿ ॥೨೯॥ 


[17391138 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಭಗವಂತನಾದ ಶಿವನು ನಿನ್ನೊಡನೆ ನನಗಿರುವ ಸಂಬಂಧವನ್ನು 
ನೆನಪಿಸುತ್ತಾ, ಹಾಸ್ಯಕ್ಕಾಗಿ - "ದಾಕ್ಷಾಯಿಣಿ' ಎಂದು ನನ್ನನ್ನು ಕರೆದರೆ 
ಆಗ ಆ ನಗುವನ್ನು ಮರೆತು ನನಗೆ ನಾಚಿಕೆ ಮತ್ತು ದುಃಖವೇ 
ಆದೀತು. ಅದಕ್ಕಾಗಿ ಅದರ ಮೊದಲೇ ನಿನ್ನ ಅಂಗದಿಂದ ಉತ್ಪನ್ನ 
ವಾದ ಕುತ್ಲಿತವಾದ ಈ ದೇಹವನ್ನು ನಾನು ತೊರೆದು 
ಬಿಡುವೆನು. ॥ ೨೩ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಕಾಮಾದಿ ಶತ್ರುಗಳನ್ನು 
ಗೆದ್ದಿರುವ ವಿದುರನೇ! ಸತೀದೇವಿಯು ಯಜ್ಞಮಂಟಪದಲ್ಲಿ 
ದಕ್ಷನಿಗೆ ಹೀಗೆ ಹೇಳಿ ಮೌನವಾಗಿ ಉತ್ತರದಿಕ್ಕಿಗೆ ತಿರುಗಿಕೊಂಡು 
ನೆಲದಮೇಲೆ ಕುಳಿತುಬಿಟ್ಟಳು. ಶುದ್ಧಾಚಮನವನ್ನು ಮಾಡಿ ಹಳದಿ 
ಬಟ್ಟೆಯನ್ನು ಹೊದ್ದುಕೊಂಡು, ಕಣ್ಣುಗಳನ್ನು ಮುಚ್ಚಿಕೊಂಡು 
ದೇಹತ್ಯಾಗಮಾಡುವ ಸಂಕಲ್ಪದಿಂದ ಯೋಗಮಾರ್ಗದಲ್ಲಿ 
ಸ್ಥಿತಳಾದಳು. ॥ ೨೪ ॥ ಆಕೆಯು ಆಸನವನ್ನು ಸ್ಥಿರಗೊಳಿಸಿಕೊಂಡು 
ಪ್ರಾಣಾಯಾಮದ ಮೂಲಕ ಪ್ರಾಣ ಮತ್ತು ಅಪಾನವಾಯು 
ಗಳನ್ನು ಸಮಗೊಳಿಸಿ ನಾಭಿಚಕ್ರದಲ್ಲಿ ನೆಲೆಗೊಳಿಸಿದಳು. ಉದಾನ 
ವಾಯುವನ್ನು ನಾಭಿಯಿಂದ ಮೇಲಕ್ಕೆ ಎಬ್ಬಿಸಿ ನಿಧಾನವಾಗಿ 
ಬುದ್ಧಿಯೊಡನೆ ಹೃದಯದಲ್ಲಿ ಸ್ಥಾಪಿಸಿದಳು. ಅನಂತರ ಆ 
ಮಹಾಯೋಗಿನಿಯು ಹೃದಯಸ್ಥಿತ ವಾಯುವನ್ನು ಕಂಠಮಾರ್ಗ 
ದಿಂದ ಭ್ರುಕುಟಿಯ ನಡುವಿಗೆ ಒಯ್ದಳು. ॥ ೨೫ ॥ ಈ ರೀತಿ 
ಯಲ್ಲಿ ದಕ್ಷನಲ್ಲಿ ಕುಪಿತಳಾದ ಆ ಸಾಧ್ವಿಮಣಿಯು - ಮಹಾ 
ಪುರುಷರ ಪೂಜನೀಯನಾದ ಮಹಾದೇವನು ಹಲವುಬಾರಿ 
ಅತ್ಯಂತ ಆದರದಿಂದ ತನ್ನ ತೊಡೆಯಮೇಲೆ ಕುಳ್ಳಿರಿಸಿಕೊಂಡಿದ್ದ 
ಪವಿತ್ರವಾದ ದೇಹವನ್ನು ತೊರೆಯಬೇಕೆಂದು ದೃಢವಾಗಿ 
ನಿಶ್ಚಯಿಸಿ, ತನ್ನ ಎಲ್ಲ ಅಂಗಗಳಲ್ಲಿ ವಾಯು ಮತ್ತು ಅಗ್ನಿಗಳನ್ನು 
ಧಾರಣೆ ಮಾಡಿದಳು. ॥ ೨೬ ॥ ಬಳಿಕ ಪಾಪರಹಿತೆಯಾದ ಆ 
ದೇವಿಯು ತನ್ನ ಪತಿದೇವನಾದ ಜಗದ್ಗುರು ಪರಶಿವನ ದಿವ್ಯ 
ಚರಣಕಮಲಗಳ ಮಕರಂದವನ್ನು ಧ್ಯಾನಿಸುತ್ತಾ ಬೇರೆಲ್ಲವನ್ನು 
ಮರೆತುಬಿಟ್ಟಳು. ಒಡನೆಯೇ ಆಕೆಯ ಪರಿಶುದ್ಧವಾದ ದೇಹವು 
ಯೋಗಾಗ್ನಿಯಲ್ಲಿ ಸುಟ್ಟುಹೋಯಿತು. ॥ ೨೭ ॥ ಆ ಅದ್ಭುತವನ್ನು 
ಕಂಡ ದೇವತೆಗಳೂ, ಮಹರ್ಷಿಗಳೂ - ಅಯ್ಯೊ! ಎಂತಹ 
ಅನ್ಯಾಯವಾಯಿತು! ಎಂದು ಹಾಹಾಕಾರ ಮಾಡಿದರು. ಅವರ 
ಆ ಕೋಲಾಹಲವು ಆಕಾಶದಲ್ಲೂ, ಭುವಿಯಲ್ಲೂ ಎಲ್ಲೆಡೆ 
ಹರಡಿತು. ಎಲ್ಲ ಕಡೆಗಳಿಂದಲೂ "ಅಕಟಾ |! ಎಂತಹ ಅನಾಹುತ 
ವಾಯಿತು! ದಕ್ಷನ ದುಷ್ಪವಾದ ಆಚರಣೆಯಿಂದ ಕ್ರುದ್ಗಳಾಗಿ 
ದೇವಾಧಿದೇವನಾದ ಮಹಾದೇವನ ಪತ್ನಿಯು ದೇಹವನ್ನೇ 
ತ್ಯಾಗಮಾಡಿಬಿಟ್ಟಳಲ್ಲ! ॥ ೨೮ ॥ ಆ ದಕ್ಷನಾದರೋ ಪ್ರಜಾ 
ಪತಿಯು. ಚರಾಚರವಾದ ಜೀವಗಳೆಲ್ಲವೂ ಈತನ ಸಂತಾನಗಳೇ 
ಆಗಿವೆ. ಅದರಲ್ಲಿಯೂ ಶುದ್ಧಹೃದಯಳಾದ ಈ ಸತೀದೇವಿಯು 
ಈತನ ಸಾಕ್ಟಾತ್‌ ಪುತ್ರಿಯು. ಸದಾ ಸತ್ಯಾರಕ್ಕೆ ಯೋಗ್ಯಳಾದವಳು. 
ಆದರೂ ಈಕೆಯ ವಿಷಯದಲ್ಲಿ ಈ ದುಷ್ಟನು ಎಂತಹ 
ಅನಾದರವನ್ನು ತೋರಿದನು. ಅದರ ಫಲವಾಗಿ ಈಕೆಯು 
ಪ್ರಾಣವನ್ನೇ ತೊರೆದುಬಿಟ್ಟಳು ॥ ೨೯ ॥ 


5 ಅಧ್ಯಾಯ] 


ಚತುರ್ಥ ಸೃಂಧ 


367 


ಸೋ5ಯಂ ದುರ್ಮರ್ಷಹೃದಯೋ ಬ್ರಹ್ಮಧುಕ್ಸ ತ್ನ್ನ ಅಸಹಿಷ್ಣುವೂ, 


ಲೋಕೇಐಅಪಕೀರ್ತಿಂ ಮಹತೀಮವಾಪ್ಸ ಜಿ 1 
ಯದಂಗಜಾಂ ಸ್ಥಾ ಪುರುಷದ್ವಿಡುದ್ಯತಾಂ 
ನ ಪ್ರತ್ಯಷೇಧನ್ಮ ಖಯೇತಪರಾಧತಃ H ೩೦ ॥ 
ವದತ್ಯೇವಂ ಜನೇ ಸತ್ಯಾ ದೃಷ್ಟ್ವಾ ಸುತ್ಯಾಗಮದ್ದುತಮ್‌ I 

ದಕ್ಷಂ ತತ್ಪಾರ್ಹದಾ ಹಂತುಮುದತಿಷ್ಠನ್ನುದಾಯುಧಾಃ 
11೩೧॥ 


ತೇಷಾಮಾಪತತಾಂ ವೇಗಂ ನಿಶಾಮ್ಯ ಭಗವಾನ್ಸಗು: । 
ಯಜ್ಞಪ್ಪಫ್ನೇನ ಯಜುಷಾ ದಕ್ಷಿಣಾಗ್ನೌ ಜುಹಾವ ಹ 
11೩೨1 


ಅಧ್ವರ್ಯಣಾ ಹೂಯಮಾನೇ ದೇವಾ ಉತ್ಪೇತುರೋಜಸಾ | 
ಖಭವೋ ನಾಮ ತಪಸಾ ಸೋಮಂ ಪ್ರಾಪ್ತಾ: ಸಹಸ್ರಶಃ 
1 ೩೩ 1 


ತೈರಲಾತಾಯುಧೈಃ ಸರ್ವೇ ಪ್ರಮಥಾಃ ಸಹಗುಹ್ಯಕಾಃ । 
ಹನ್ಯಮಾನಾ ದಿಶೋ ಭೇಜುರುಶದ್ವಿರ್ಟಹ್ಮತೇಜಸಾ 
1೩೪ 


ವಾಸ್ತವವಾಗಿ ಈ ದಕ್ಷನು ದೊಡ ಅಸಹಿಷುವೂ, ಬ್ರಾಹ್ಮಣ 
ದ್ರೋಹಿಯೂ ಆಗಿರುವನು. ಈಗ ಇವನಿಗೆ ಜಗತ್ತಿನಲ್ಲಿ ಭಾರೀ 
ಅಪಕೀರ್ತಿಯು ಬಂದೀತು. ಇವನ ಪುತ್ರಿಯಾದ ಸತೀದೇವಿಯು 
ಇವನ ಅಪರಾಧದಿಂದ ದೇಹತ್ಯಾಗಮಾಡಲು ಸಿದ್ಧಳಾದಾಗ 
ಆಗಲೂ ಈ ಶಿವದ್ರೋಹಿಯು ಆಕೆಯನ್ನು ತಡೆಯಲಿಲ್ಲವಲ್ಲ!' 
ಎಂಬ ಆಕ್ರೋಶದ ಧ್ವನಿಗಳು ಕೇಳಿಬರತೊಡಗಿತು. ॥೩೦॥ 

ಜನರೆಲ್ಲರೂ ಹೀಗೆ ಹೇಳುತ್ತಿರುವಾಗಲೇ ಶಿವನ ಪಾರ್ಷದರು 
ಸತಿಯ ಈ ಅತ್ಯದ್ಭುತವಾದ ಪ್ರಾಣತ್ಯಾಗವನ್ನು ನೋಡಿ, ಅಸ್ತ; ಶಸ್ತ್ರ 
ಗಳನ್ನು ಧರಿಸಿಕೊಂಡು ದಕ್ಷನನ್ನು ಕೊಲ್ಲಲು ಎದ್ದುನಿಂತರು. 
॥೩೧ ॥ ಅವರ ಆಕ್ರಮಣವನ್ನು ಭಗವಾನ್‌ ಭೃಗುಮುನಿಯು 
ಕಂಡು ಯಜ್ಞದಲ್ಲಿ ವಿಘಫ್ಲವನ್ನೊಡ್ಡುವವರನ್ನು ನಾಶಮಾಡುವು 
ದಕ್ಕಾಗಿ "ಅಪಹತಂ ರಕ್ಷ.....' ಮುಂತಾದ ಮಂತ್ರಗಳನ್ನು 
ಉಚ್ಚರಿಸುತ್ತಾ ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿದರು. ॥ ೩೨ ॥ 
ಅಧ್ವರ್ಯುಗಳಾದ ಭೃಗುಮುನಿಯು ಆಹುತಿಯನ್ನು ಕೊಡು 
ತಲೇ ಯಜ್ಞಕ್ಕುಂಡದಿಂದ "ಯಭು' ಎಂಬ ಸಾವಿರಾರು ತೇಜಸ್ವೀ 
ದೇವತೆಗಳು ಪ್ರಕಟರಾದರು. ಇವರು ತಮ್ಮ ತಪಃಪ್ರಭಾವದಿಂದ 
ಚಂದ್ರಲೋಕವನ್ನು ಪಡೆದಿದ್ದರು. ॥ ೩೩ ॥ ಆ ಬ್ರಹ್ಮತೇಜ ಸಂಪನ್ನ 
ರಾದ ದೇವತೆಗಳು ಉರಿಯುವ ಕೊಳ್ಳಿಗಳೆಂಬ ಆಯುಧದಿಂದ 
ಆಕ್ರಮಿಸಿದಾಗ ಸಮಸ್ತ ಶಿವನ ಪ್ರಮಥಗಣಗಳೂ, ಗುಹ್ಯಕರೂ 
ದಿಕ್ಕೆಟ್ಟು ಓಡಿಹೋದರು. ॥ ೩೪ ॥ 

ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಕಂಧೇ 
ಸತೀದೇಹೋತ್ಸರ್ಗೋ ನಾಮ ಚತುರ್ಥೋತಧ್ಯಾಯಃ॥ ೪ ॥ 


NN 
ಐದನೆಯ ಅಧ್ಯಾಯ 
ವೀರಭದ್ರನಿಂದ ದಕ್ಷಯಜ್ಞವಿಧ್ಧಂಸ- ದಕ್ಷನ ವಧೆ 


ಮೈತ್ರೇಯ ಉವಾಚ 


ಭವೋ ಭವಾನ್ಯಾ ನಿಧನಂ ಪ್ರಜಾಪತೇ- 
ರಸತೃತಾಯಾ ಅವಗಮ್ಯ ನಾರದಾತ್‌ 1 

ಸ್ವಸಾರ್ಷದಸೈನ್ಯಂ ಚ ತದದ್ವರರ್ಭುಭಿ- 
ರ್ವಿದ್ರಾವಿತಂ ಕ್ರೋಧಮಪಾರಮಾದಧೇ ॥ ೧॥ 


ಕ್ರುದ್ಧ ಸುದಷ್ಟೋಷ್ಠಪುಟಃ ಸ ಧೂರ್ಜಟ- 
ರ್ಜಟಾಂ ತಡಿದ್ದಜ್ನಸ ಟೋಗ್ರರೋಚಿಷಮ್‌ ।ಟ 
ಉತ್ಕೃತ್ಯ ರುದ್ರಃ ಸಹಸೋತ್ಠಿತೋ ಹಸನ್‌ 
ಗಕಾರ ವಿಸಸರ್ಜ ತಾಂ ಭುವಿ ॥ ೨॥ 


[1739113 0 


ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ತನ್ನ ತಂದೆ 
ಯಾದ ದಕ್ಷನಿಂದ ಅಪಮಾನಿತಳಾದ್ದರಿಂದ ಸತೀದೇವಿಯು 
ಪ್ರಾಣತ್ಯಾಗಮಾಡಿದಳು. ಯಜ್ಞವೇದಿಕೆಯಿಂದ ಪ್ರಕಟಗೊಂಡ 
ಖಭುಗಳೆಂಬ ದೇವತೆಗಳು ತನ್ನ ಪಾರ್ಷದರನ್ನು ಹೊಡೆದೋಡಿ 
ಸಿದರು. ಈ ವಾರ್ತೆಯನ್ನು ನಾರದರಿಂದ ಕೇಳಿದ "ಮಹಾದೇವನಿಗೆ 
ಮಿತಿಮೀರಿದ ಕ್ರೋಧವುಂಟಾಯಿತು. ॥ ೧॥ ರುದ್ರದೇವನು 
ಎದ್ದು ನಿಂತು ಉಗ್ರರೂಪವನ್ನು ಧರಿಸಿ, ಕ್ರೋಧದಿಂದ ತುಟಿಗಳನ್ನು 
ಕಚ್ಚುತ್ತಾ ಮಿಂಚಿನಂತೆಯೂ, ಬೆಂಕಿಯಂತೆಯೂ, ಭಯಂಕರವಾಗಿ. 
ಹೊಳೆಯುತ್ತಿದ್ದ ತನ್ನ ಒಂದು ಜಟೆಯನ್ನು ಕಿತ್ತು ಗಂಭೀರ 
ನಾದದಿಂದ | ಅಟ್ಟಹಾಸ ಮಾಡುತ್ತಾ ಅದನ್ನು ನೆಲಕ್ಕೆ ಆಪ್ಪಳಸಿದನು. 
॥೨॥ ತತ್‌ಕ್ಷಣದಲ್ಲೇ ಅದರಿಂದ ಸ್ವರ್ಗವನ್ನು ಮುಟ್ಟುತ್ತಿದ್ದ 
ವಿಶಾಲಕಾಯನಾಗಿದ್ದ ಒಬ್ಬ ಪುರುಷನು 'ಉತ್ಪನ್ನನಾದನು. ಆತನಿಗೆ 
ಸಾವಿರ ತೋಳುಗಳೂ, ನೆ ನೀಲಮೇಘದಂತೆ' ಶ್ಯಾಮವರ್ಣದ 


368 


ತತೋತತಿಕಾಯಸ್ತನುವಾ ಸ್ಪೃಶನ್‌ದಿವಂ 
ಸಹಸ್ರಬಾಹುರ್ಫನರುಕ್‌ ತ್ರಿಸೂರ್ಯದ್ಭಕ್‌ । 
ಕರಾಲದಂಷ್ಟೋ ಜ್ವಲದಗ್ನಿಮೂರ್ಧಜಃ 


ಕಪಾಲಮಾಲೀ ವಿವಿಧೋದ್ಯತಾಯುಧಃ ॥ ೩ ॥ 


ತಂ ಕಿಂ ಕರೋಮೀತಿ ಗೃಣಂತಮಾಹ 
ಬದ್ಧಾಂಜಲಿಂ ಭಗವಾನ್ನೂತನಾಥ: 
ದಕಂ ಸಯಜಂ ಜಹಿ ಮದ್ಭಟಾನಾಂ 
ಇಪ್ಪ 6 
ತ್ವಮಗ್ರಣೀ ರುದ್ರ ಭಟಾಂಶಕೋ ಮೇ 


॥॥ ೪ ॥ 


ಆಜ್ಲಪ್ಪ ಏವಂ ಕುಪಿತೇನ ಮನ್ಯುನಾ 
ಸ ದೇವದೇವಂ ಪರಿಚಕ್ರಮೇ ವಿಭುಮ್‌ 
ಮೇನೇ ತದಾ55ತ್ಮಾನಮಸಂಗ ರಂಹಸಾ 
ಮಹೀಯಸಾಂ ತಾತ ಸಹಃ ಸಹಿಷ್ಣುಮ್‌ 


॥1 ೫ ॥ 


ಅನ್ನೀಯಮಾನಃ ಸ ತು ರುದ್ರಪಾರ್ಷದೈ- 
ರ್ಭೃಶಂ ನದದ್ದಿರ್ವ್ಯನದತ್ತುಬೈೆರವಮ್‌ 
ಉದ್ಯಮ್ಯ ಶೂಲಂ ಜಗದಂತಕಾಂತಕಂ 
ಸ ಪ್ರಾದ್ರವದ್‌ಘೋಷಣಭೂಷಣಾಂಫ್ರಿ: 


॥| ೬ ॥ 


ಅಥರ್ತ್ವಿಜೋ ಯಜಮಾನಃ ಸದಸ್ಯಾಃ. 
ಕಕುಭ್ಯುದೀಚ್ಯಾಂ ಪ್ರಸಮೀಕ್ಷ್ಯ ರೇಣುಮ್‌ 

ತಮಃ ಕಿಮೇತತ್ಕುತ ಏತದ್ರಜೋತಭೂ- 
ದಿತಿ ದ್ವಿಜಾ ದ್ವಿಜಪತ್ಸೃಶ್ಚ ದಧ್ಯುಃ 


॥ ೭ ॥ 


ವಾತಾ ನ ವಾಂತಿ ನ ಹಿ ಸಂತಿ ದಸ್ಯವಃ 
ಪ್ರಾಚೀನಬರ್ಹಿರ್ಜೀವತಿ ಹೋಗ್ರದಂಡ: 

ಗಾವೋ ನ ಕಾಲ್ಕಂತ ಇದಂ ಕುತೋ ರಜೋ 
ಲೋಕೋತಧುನಾ ಕಿಂ ಪ್ರಲಯಾಯ ಕಲ್ಪತೇ ॥ ೮ ॥ 


ಪ್ರಸೂತಿಮಿಶ್ರಾಃ ಸ್ಲಿಯ ಉದ್ದಿಗ್ನಚಿತ್ತಾ 
ಈ «a ಪನಿ 
ಊಚುರ್ವಿಪಾಕೋ ವೃಜಿನಸ್ಕೈಷ ತಸ್ಯ । 
ಯತ್ನಶ್ರಂತೀನಾಂ ದುಹಿತೃಣಾಂ ಪ್ರಜೇಶಃ 
ಸುತಾಂ ಸತೀಮವದಧ್ಯಾವನಾಗಾಮ್‌ ॥ ೯ ॥ 


[1739113 0 


ಶ್ರೀಮದ್ಭಾಗವತ 


[ಅಧ್ಯಾಯ 5 


ಅಂಗಕಾಂತಿಯೂ, ಸೂರ್ಯನಂತೆ ಬೆಳಗುತ್ತಿರುವ ಮೂರು ಕಣ್ಣು 
ಗಳು, ಕರಾಳವಾದ ಕೋರೆದಾಡೆಗಳೂ, ಉರಿಯುತ್ತಿರುವ ಬೆಂಕಿ 
ಯಂತೆ ಕೆಂಪಾದ ಕೇಶರಾಶಿಗಳೂ, ಕುತ್ತಿಗೆಯಲ್ಲಿ ನರಮುಂಡ 
ಮಾಲೆಯೂ,, ಕೈಗಳಲ್ಲಿ ಬಗೆ-ಬಗೆಯ ಅಸ್ವ್ರಶಸ್ತ್ರಗಳಿದ್ದವು. a1 
ಅವನು ಕೈಜೋಡಿಸಿಕೊಂಡು - ಜೀಯಾ | ನಾನೇನು ಮಾಡಲಿ? 
ಎಂದು ಪ್ರಾರ್ಥನೆಮಾಡಲು ಭಗವಾನ್‌ ಭೂತನಾಥನು - “ವತ್ಸ! 
ವೀರಭದ್ರ ! ನೀನು ನನ್ನ ಅಂಶಸಂಭೂತನು. ನನ್ನ ಭಟರಿಗೆ 
ಅಧಿನಾಯಕನಾಗಿ ಬೇಗನೇ ಇಲ್ಲಿಂದ ಹೋಗಿ ಆ ದಕ್ಷನನ್ನೂ 
ಆತನ ಯಜ್ಞವನ್ನೂ ಧ್ವಂಸಮಾಡಿ ಬಾ ಎಂದು ಆತನಿಗೆ ಅಪ್ಪಣೆ 
ಕೊಟ್ಟನು. WY I 

ಪ್ರಿಯ ವಿದುರನೇ। ದೇವಾಧಿದೇವನಾದ ಭಗವಾನ್‌ 
ಶಂಕರನು ಕ್ರೋಧಗೊಂಡು ಹೀಗೆ ಅಪ್ಪಣೆಮಾಡಲು, ಆ ವೀರ 
ಭದ್ರನು ಆತನಿಗೆ ಪ್ರದಕ್ಷಿಣೆಮಾಡಿ ಅಲ್ಲಿಂದ ಹೊರಡಲು ಸಿದ್ಧ 
ನಾದನು. "ನನ್ನನ್ನು ಪ್ರತಿಭಟಿಸುವವನು ಈ ಲೋಕದಲ್ಲಿ ಯಾರೂ 
ಇಲ್ಲ ಇಲ್ಲಿ ನಾನು ಎಂತಹ ಪರಾಕ್ರಮಿಗಳ ವೇಗವನ್ನೂ ಬಲವನ್ನೂ 
ಸಹಿಸಬಲ್ಲೆನು' - ಎಂಬ ವಿಶ್ವಾಸವು ಆತನ ಹೃದಯದಲ್ಲಿ 
ತುಂಬಿತ್ತು. ॥ ೫ ॥ ಅವನು ಭಯಂಕರವಾದ ಸಿಂಹನಾದವನ್ನು 
ಮಾಡುತ್ತಾ, ಕರಾಳವಾದ ಒಂದು ತ್ರಿಶೂಲವನ್ನು ಕೈಗೆತ್ತಿಕೊಂಡು, 
ಕಾಲ್ಲಡಗಗಳು ರುಣ-ರುಣಿಸುವಂತೆ ಹೆಜ್ಜೆಹಾಕುತ್ತಾ ದಕ್ಷನ 
ಯಜ್ಞಮಂಟಪದತ್ತ ದಡದಡನೆ ಓಡಿದನು. ಅವನ ತ್ರಿಶೂಲಕ್ಕೆ 
ಸಂಹಾರಕಾರಕನಾದ ಮೃತ್ಯುವನ್ನು ಸಂಹರಿಸುವ ಶಕ್ತಿಯಿತ್ತು. 
ಭಗವಾನ್‌ ರುದ್ರನ ಇತರ ಪ್ರಮಥಗಣಗಳು ಆರ್ಭಟಿಸುತ್ತಾ 
ಆತನನ್ನು ಹಿಂಬಾಲಿಸಿದವು. ॥ ೬ ॥ 

ಇತ್ತ ಯಜ್ಞಶಾಲೆಯಲ್ಲಿ ಕುಳಿತಿದ್ದ ಖುತ್ವಿಜರೂ, ಯಜ 
ಮಾನನೂ, ಸದಸ್ಯರೂ, ಇತರ ಬ್ರಾಹ್ಮಣರೂ, ಬ್ರಾಹ್ಮಣ ಪತ್ನಿಯರೂ, 
ಉತ್ತರ ದಿಕ್ಕಿನ ಕಡೆ ಭಯಂಕರವಾಗಿ ಎದ್ದಿರುವ ಧೂಳನ್ನು ಕಂಡು 
ಅಯ್ಯೋ! ಈ ಕತ್ತಲೆ ಏಕೆ ಕವಿಯುತ್ತಿದೆ ? ಧೂಳೀಪಟಲ ಎಲ್ಲಿಂದ, 
ಹೇಗೆ ಏಳುತ್ತಿದೆ? ಎಂದು ಯೋಚಿಸ ತೊಡಗಿದರು. ॥ ೭ ॥ 
ಇದೇನೋ ಬಿರುಗಾಳಿಯ ಸಮಯವಲ್ಲ ಕಳ್ಳ-ಕಾಕರ ಹಾವಳಿಯೂ 
ಇಲ್ಲ ಏಕೆಂದರೆ, ದುಷ್ಟರಿಗೆ ಉಗ್ರವಾದ ದಂಡನೆಯನ್ನು ಕೊಡುವ 
ಪ್ರಾಚೀನ ಬರ್ಹಿ ಮಹಾರಾಜನು ದೇಶವನ್ನು ಆಳುತ್ತಿದ್ದಾನೆ. 
ಹಸುಗಳು ಮನೆಗೆ ಬರುವ ಸಮಯವಾಗಿಲ್ಲ ಹಾಗಿದ್ದರೂ ಧೂಳು 
ಏಕೆ ಏಳುತ್ತಿದೆ ? ಜಗತ್ತಿನ ಪ್ರಳಯ ಕಾಲವೇ ಬಂದು ಬಿಟ್ಟಿದೆಯೋ 
ಏನೋ! ಎಂದು ಗಾಬರಿಗೊಂಡು ಚಿಂತಿಸತೊಡಗಿದರು. ॥ ೮ ॥ 
ಆಗ ದಕ್ಷನ ಪತ್ನಿಯಾದ ಪ್ರಸೂತಿಯೇ ಮುಂತಾದ ಸ್ಟೀಯರು 
ಚಿಂತೆಗೀಡಾಗಿ - "ಈ ದಕ್ಷಪ್ರಜಾಪತಿಯು ತನ್ನ ಎಲ್ಲ ಕನ್ಯೆಯ 
ವಿದುರಿಗೇ ನಿರಪರಾಧಿಯಾಗಿದ್ದ ಸತೀದೇವಿಯನ್ನು ಅವಮಾನ 
ಪಡಿಸಿದ್ದನು. ಈ ಪಾಪದ ಫಲವೇ ಇದು ಎಂದು ಕಾಣುತ್ತದೆ. ॥ ೯ ॥ 
(ಅಥವಾ ಸಂಹಾರಮೂರ್ತಿ ಭಗವಾನ್‌ ಶ್ರೀರುದ್ರನ ಅನಾದರದ 
ಪರಿಣಾಮವು ಇದ್ದರೂ ಇರಬಹುದು.) ಪ್ರಳಯಕಾಲವು 
ಬಂದೊದಗಿದಾಗ ರುದ್ರನು ತನ್ನ ಜಟಾಜೂಟವನ್ನು ಕೆದರಿಕೊಂಡು, 
ಶಸ್ತಾಸ್ತ್ರಗಳಿಂದ ಸಜ್ಜಿತವಾದ ಭುಜಗಳನ್ನು ಧ್ವಜದಂತೆ ಬೀಸುತ್ತಾ, 


5 ಅಧ್ಯಾಯ] 


ಚತುರ್ಥ ಸ್ಕಂಧ 


369 


ಹಾ ಬಾ ಜಾ ಅಶು ಸ 


ಯಸ್ತ ಫಿತಕಾಲೇ ವೃಪ್ತಜಟಾಕಲಾಪಃ 

ಸ್ವಶೂಲಸೂಚ್ಯರ್ಪಿತದಿಗ್ಗಜೇಂದ್ರ: | 
ವಿತತ್ಯ ನೃತ್ಯತ್ಯುದಿತಾಸ್ಪದೋರ್ಧ್ಯಜಾ- 

ನುಚ್ಚಾಟ್ಬಹಾಸಸ್ತನಯಿತ್ನುಭಿನ್ನದಿಕ್‌ IW ೧೦॥ 
ಅಮರ್ಷಯಿತ್ವಾ ತಮಸಹ್ಯತೇಜಸಂ 

ಮನ್ಯುಪ್ಸತಂ ದುರ್ವಿಷಹಂ ಭ್ರುಕುಟ್ಯಾ । 
ಕರಾಲದಂಷಾ ಶಭಿರುದಸ್ತಭಾಗಣಂ 

ಸ್ಯಾತ್ಮಸ್ತಿ ಕಿಂ ಕೋಪಯತೋ ವಿಧಾತು: ॥ ೧೧ ॥ 
ಬಹ್ಟೇವಮುದ್ದಿಗ್ನದೃ್ದಶೋಚ್ಯಮಾನೇ 

ಜನೇನ ದಕ್ಷಸ್ಯ ಮುಹುರ್ಮಹಾತ್ಮನಃ 
ಉತ್ಪೇತುರುತ್ವಾತತಮಾಃ ಸಹಸ್ರಶೋ 

ಭಯಾವಹಾ ದಿವಿ ಭೂಮೌ ಚ ಪರ್ಯಕ್‌ 


॥ ೧೨ ॥ 


ತಾವತ್ಸರುದ್ರಾನುಚರೈರ್ಮಖೋ ಮಹಾ- 
ನ್ನಾನಾಯುಧೈರ್ವಾಮನಕ್ಕೆರುದಾಯುದ್ಳೆ: 

ಪಿಂಗ್ಳೆಃ ಪಿಶಂಗೈರ್ಮಕರೋದರಾನನೈ: 
ಪರ್ಯಾದ್ರವದ್ಧಿರ್ವಿದುರಾನ್ವರುಧ್ಯತ ॥ ೧೩ ॥ 

ಕೇಚಿದ್ದಭಂಜುಃ ಪ್ರಾಗ್ಟಂಶಂ ಪತ್ನೀಶಾಲಾಂ ತಥಾಪರೇ । 


ಸದ ಆಗ್ನೀದ್ರಶಾಲಾಂ ಚ ತದ್ದಿಹಾರಂ ಮಹಾನಸಮ್‌ 
॥1 ೧೪॥ 


ರುರುಜುರ್ಯಜ್ಞ ಪಾತ್ರಾಣಿ ತಥ್ಳಕೇ5ಗ್ನೀನನಾಶಯನ್‌ । 
ಇ ಲ್ಕ 


ಕುಂಡೇಷ್ಟಮೂತ್ರಯನ್ಯೇಚಿದ್ದಿಭಿದುರ್ವೇದಿಮೇಖಲಾಃ 
॥ ೧೫ ॥ 


ಅಬಾಧಂತ ಮುನೀನನ್ಯ ಏಕೇ ಪತ್ನೀರತರ್ಜಯನ್‌ । 


ಅಪರೇ ಜಗೃಹುರ್ದೇವಾನೃತ್ಯಾಸನ್ನಾನ್ಹಲಾಯಿತಾನ್‌ 
Hu ೧೬ I 


ಭೃಗುಂ ಬಬಂಧ ಮಣಿಮಾನ್ಸೀರಭದ್ರಃ ಪ್ರಜಾಪತಿಮ್‌ । 


ಚಂಡೀಶಃ ಪೂಷಣಂ ದೇವಂ ಭಗಂ ನಂದೀಶ್ವರೋ5ಗ್ರಹೀತ್‌ 
॥ 0೭ I 


ಸರ್ವ ಏವರ್ತ್ಶ್ವಿಜೋ ದೃಷ್ಟ್ವಾ ಸದಸ್ಯಾಃ ಸದಿವೌಕಸಃ । 
ತೈರರ್ದ್ಯಮಾನಾಃ ಸುಭೃಶಂ ಗ್ರಾವಭಿರ್ನೈಕಧಾದ್ರವನ್‌ 
॥ ೧೮ ॥ 


ತಾಂಡವನೃತ್ಯವನ್ನು ಮಾಡುತ್ತಿರುವಾಗ ಅವನ ತ್ರಿಶೂಲದ 
ಅಲಗುಗಳಿಂದ ದಿಗ್ಗಜಗಳು ಗಾಯಗೊಳ್ಳುತ್ತವೆ. ಅವನ ಮೇಘ 
ಗರ್ಜನೆಯಂತಿದ್ದ ಭಯಂಕರ ಅಟ್ಟಹಾಸದಿಂದ ದಿಕ್ಕುಗಳು ಚಲ್ಲಾ 
ಪಿಲ್ಲಿಯಾಗಿ ಹೋಗುತ್ತವೆ. ॥೧೦॥ ಆಗ ಸೋನ ದಳವಾದ. 
ತೇಜಸ್ಸು ಆತನಲ್ಲಿ ಉಕ್ಕೇರಿ ಬರುತ್ತದೆ. ಕ್ರೋಧದಿಂದ ಹುಬ್ಬು 
ಗಟಿಕ್ಕಿಕೊಂಡು ನಿಂತ ಆತನನ್ನು ಯಾರೂ ಎದುರಿಸಲಾರರು. 
ಅವನಕರಾಳ ಕೋರೆಹಲ್ಲುಗಳಿಂದ ನಕ್ಷತ್ತಗಳೆಲ್ಲಾಚೆಲ್ಲಿಹೋಗುವುವು. 
ಅಂತಹ ರೋಷಭೀಷಣನಾದ ಭಗವಾನ್‌ ಶಂಕರನನ್ನು ಕೆಣಕಿದರೆ 
ಸಾಕ್ಟಾತ್‌ ಸೃಷ್ಟಿಕರ್ತನಿಗಾದರೂ ಕ್ಷೇಮವೆಲ್ಲಿಯದು 9 ಎಂದು ಹೇಳ 
ತೊಡಗಿದರು. ॥ ೧೧ ॥ 
ದಕ್ಷನ ಯಜ್ಞಮಂಟಪದಲ್ಲಿ ಕುಳಿತಿದ್ದ ಮಹಾತ್ಮರು ಭಯ 
ಗ್ರಸ್ತರಾಗಿ ಒಬ್ಬರನ್ನೊಬ್ಬರು ಅಂಜಿಕೆಯ ದೃಷ್ಟಿಯಿಂದ ದಿಟ್ಟಿಸುತ್ತಾ 
ಬಗೆ-ಬಗೆಯಾಗಿ ಮಾತಾಡಿಕೊಳ್ಳುತ್ತಿರುವಂತೆ ಭೂಮಿಯಲ್ಲೂ 
ಆಕಾಶದಲ್ಲೂ ಎಲ್ಲ ಕಡೆಗಳಲ್ಲಿ ಸಾವಿರಾರು ಉತ್ಪಾತಗಳು ಕಾಣಿಸಿ 
ಕೊಂಡವು. ॥ ೧೨ ॥ ವಿದುರನೇ ಅಷ್ಟರಲ್ಲೇ ರುದ್ರನ ಸೇವಕ 
ದ ಪ್ರಮಥಗಣಗಳು ಆ ದೊಡ್ಡ ಯಜ್ಞಮಂಟಪವನ್ನು ಸುತ್ತು 
ವರಿದು ಮುತ್ತಿಗೆ ಹಾಕಿದರು. ಅವರೆಲ್ಲರೂ ಆಸ್ತ:ಶಸ್ತ್ರಗಳಿಂದ 
ಸಜ್ಜಿತರಾಗಿದ್ದರು. ಅವರಲ್ಲಿ ಕೆಲವರು ಕುಳ್ಳರೂ, ಕೆಲವರು ಕೆಂಪು 
ಬಣ್ಣದವರೂ, ಕೆಲವರು ಕಂದುಬಣ್ಣದವರೂ, ಕೆಲವರು ಹಳದಿ 
ಬಣ್ಣದವರೂ, ಕೆಲವರು ಮೊಸಳೆಯಂತೆ ಮುಖ-ಹೊಟ್ಟೆಗಳಿಂದ 
ಕಾಣುತ್ತಿದ್ದರು. ॥ ೧೩ ॥ ಅವರಲ್ಲಿ ಕೆಲವರು ಯಜ್ಞದ ಪ್ರಾಗ್ವಂಶ 
ವನು ( ಯಜ್ಞಶಾಲೆಯ ಪೂರ್ವ ಮತ್ತು ಪಶ್ಚಿಮದ ಕಂಬಗಳ ಮೇಲೆ 
ಅಡ್ಡಲಾಗಿ ಇರುವ ತೊಲೆ) ಮುರಿದು: ಹಾಕಿದರು. ಮತ್ತೆ ಕೆಲವರು 
ಯಜ್ಞಶಾಲೆಯ ಪಶ್ಚಿಮಕ್ಕಿದ್ದ ಪ. ಪತ್ನೀಶಾಲೆಯನ್ನು ನಾಶಗೊಳಿಸಿದರು. 
ಕೆಲವರು ಯಜ್ಞಶಾಲೆಯ ಮುಂಭಾಗದ ಸಭಾಮಂಟಪವನ್ನು 
ಮುಂದೆ ಉತ್ತರದಿಕ್ಕಿನತ್ತ ಇರುವ ಆಗ್ನೀದ್ರಶಾಲೆಯನ್ನು ಕಿತ್ತುಹಾಕಿ 
ದರು. ಕೆಲವರು ಯಜಮಾನ ಗೃಹ ಮತ್ತು ಪಾಕಶಾಲೆಯನ್ನುಕೆಡವಿ 
ಹಾಳುಮಾಡಿದರು ॥ ೧೪ ॥ ಕೆಲವರು ಯಜ್ಞಪಾತ್ರೆಗಳನ್ನು ಒಡೆದು 
ಹಾಕಿದರು. ಕೆಲವರು ಯಜ್ಞಾಗ್ನಿಗಳನ್ನು ಆರಿಸಿಬಿಟ್ಟರು. ಕೆಲವರು 
ಯಜ್ಞಕ್ಕುಂಡದಲ್ಲಿ ಮೂತ್ರವಿಸರ್ಜನೆ ಮಾಡಿದರು. ಮತ್ತೆ ಕೆಲವರು 
ವೇದಿಕೆಯ ಸೀಮೆಯ ಸೂತ್ರಗಳನ್ನು ಹರಿದು ಹಾಕಿದರು. ॥ ೧೫ ॥ 
ಕೆಲವರು ಮುನಿಗಳನ್ನು ಪೀಡಿಸಿದರೆ, ಮತ್ತೆ ಕೆಲವರು ಹೆಂಗಸರನ್ನು 
ಗದರಿಸತೊಡಗಿದರು. "ಕೆಲವರು ತಮ್ಮ "ಬಳಿಯಿಂದ ಓಡುತ್ತಿದ್ದ 
ೇವತೆಗಳನ್ನು ಹಿಡಿದುಕೊಂಡರು. ॥ ೧೬ ॥ ಮಣಿಮಂತನು 
ಭೃಗುಯಷಿಯನ್ನು ಕಟ್ಟಿಹಾಕಿದನು. ವೀರಭದ್ರನು ದಕ್ಷಪ್ರಜಾಪತಿ 
ಯನ್ನು ಸೆರೆಹಿಡಿದನು. ಚಂಡೀಶನು ಪೂಷಾನನ್ನೂ ಮತ್ತು 
ನಂದೀಶ್ವರನು ಭಗದೇವತೆಯನ್ನು ಹಿಡಿದುಕೊಂಡರು. ॥ ೧೭ ॥ 
ಭಗವಾನ್‌ ಶಂಕರನ ಪಾರ್ಷದರ ಈ ಭಯಂಕರ ಲೀಲೆಯನ್ನು 
ನೋಡಿ ಹಾಗೂ ಅವರ ಕಲ್ಲು-ಕವಣೆಗಳ ಏಟುಗಳನ್ನೂ ತಾಳ 
ಲಾರದೆ ಅಲ್ಲಿದ್ದ ಯತ್ತಿಜರೂ, ಸದಸ್ಯರೂ, ದೇವತೆಗಳೂ ಹೀಗೆ 
ಎಲ್ಲರೂ ದಿಕ್ಯಾಪಾಲ ಗಿ ಓಡಿಹೋ ದರು. ॥ ೧೮॥ 


370 


ಜುಹ್ಹತಃ ಸ್ರುವಹಸ್ತಸ್ಕ ಶೃಶ್ರೂಣಿ ಭಗವಾನ್ನವಃ। 
ಭೃಗೋರ್ಲುಲುಂಚೇ ಸದಸಿ ಯೋತಹಸಚ್ಚಶ್ರು ದರ್ಶಯನ್‌ 
॥1೧೯॥ 


ಭಗಸ್ಯ ನೇತ್ರೇ ಭಗವಾನ್ಸಾತಿತಸ್ಯ ರುಷಾ ಭುವಿ। 
ಉಜ್ಜಹಾರ ಸದಹ್ಟೋ5ಕ್ಹ್ಯಾಯಃ ಶಪಂತಮಸೂಸುಚತ್‌ 
| ॥ ೨೦॥ 
ಪೂಷ್ನಶ್ಚಾಪಾತಯದ್ದಂತಾನ್‌ಕಾಲಿಂಗಸ್ಯ ಯಥಾ ಬಲಃ। 
ಶಪ್ಯಮಾನೇ ಗರಿಮಣಿ ಯೋತಹಸದ್ದರ್ಶಯಂದತಃ 
॥ 2೦ 1 


ಆಕ್ರಮ್ಯೋರಸಿ ದಕ್ಸಸ್ಯ ಶಿತಧಾರೇಣ ಹೇತಿನಾ । 
ಛಿಂದನ್ನಪಿ ತದುದ್ಧರ್ತುಂ ನಾಶಕ್ನೋತ್ತ್ಯಂಬಕಸ್ತದಾ 
॥| ೨೨ ॥ 


ಶಸೆ ಕ್ರ್ರೈರಸ್ವಾವಿತ್ರ ರೇವಮನಿರ್ಭಿನತ್ತಕಂ ಹರಃ । 
ವಿಸ್ಮಯಂ ಪರಮಾಪನ್ನೋ ದಧ್ಯೌ ಪಶುಪತಿಶ್ಚಿರಮ್‌ 
॥ ೨೩ ॥ 


ದೃಷ್ಟ್ವಾ ಸಂಜ್ಲಪನಂ ಯೋಗಂ ಪಶೂನಾಂ ಸ ಪತಿರ್ಮಖೇ । 
ಯಜಮಾನಪಶೋಃ ಕಸ್ಯ ಕಾಯಾತ್ರೇನಾಹರಚ್ಛಿರಃ 
॥| ೨೪ ॥ 


ಸಾಧುವಾದಸ್ತದಾ ತೇಷಾಂ ಕರ್ಮ ತತ್ತಸ್ಯ ಶಂಸತಾಮ್‌ । 
ಭೂತಪ್ರೇತಪಿಶಾಚಾನಾಮನ್ಯೇಷಾಂ ತದ್ದಿಪರ್ಯಯಃ 
॥ ೨೫ 1 


ಜುಹಾವೈತಚ್ಛಿರಸ್ತಸ್ಥಿನ್‌ ದಕ್ಷಿಣಾಗ್ನಾವಮರ್ಷಿತಃ | 
ತದ್ದೇವಯಜನಂ ದಗ್ಧಾ ೫ ಪ್ರಾತಿಷ್ಠದ್‌ ಗುಹ್ಮಕಾಲಯಮ್‌ 
WW ೨೬॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಭೃಗು ಮಹರ್ಷಿಗಳು ಕೈಯಲ್ಲಿ ಸ್ರುವೆಯನ್ನೆತ್ತಿಕೊಂಡು 
ಹೋಮ ಮಾಡುತ್ತಿದ್ದರು. ಅವರು ಪ್ರಜಾಪತಿಯರ ಸಭೆಯಲ್ಲಿ 
ಮೀಸೆಗಳನ್ನು ತಿರುಹುತ್ತಾ ಶಿವನ ಕುರಿತು ಅಪಹಾಸ್ಯಮಾಡಿದ್ದರು. 
ಆದ್ದರಿಂದ ವೀರಭದ್ರನು ಅವರ ಗಡ್ಡ-ಮೀಸೆಗಳನ್ನು ಕಿತ್ತು 
ಬಿಸಾಡಿದನು. ॥ ೧೯ ॥ ಭಗದೇವತೆಯು ಸಭೆಯಲ್ಲಿ ದಕ್ಷನು 
ಶಿವನನ್ನು ನಿಂದಿಸುವಾಗ ಕಣ್ಣನ್ನು ಮಿಟುಕಿಸಿ ಪ್ರೇರೇಪಿಸಿದ್ದನು. 
ಆದ್ದರಿಂದ ವೀರಭದ್ರನು ಅವನನ್ನು ಕೋಪದಿಂದ ಕೆಳಕ್ಕೆ ಕುಕ್ಕಿ ಆತನ 
ಕಣ್ಣನ್ನು ಕಿತ್ತುಹಾಕಿದನು. ॥ ೨೦ ॥ ಮತ್ತೆ ಪೂಷನನ್ನು ಹಿಡಿದು 
ಕೊಂಡು - ಮುಂದೆ ಬಲರಾಮನು ಅನಿರುದ್ಧನ ವಿವಾಹದಲ್ಲಿ 
ಕಳಿಂಗರಾಜನ ಹಲ್ಲುಗಳನ್ನು ಮುರಿದು ಹಾಕುವಂತೆ - ಆತನ 
ಹಲ್ಲುಗಳನ್ನು ಕಿತ್ತುಹಾಕಿದನು. ಏಕೆಂದರೆ, ದಕ್ಷನು ಮಹಾ 
ದೇವನನ್ನು ಬಯ್ಯುತ್ತಿದ್ದಾಗ ಈ ಪೂಷಾದೇವತೆಯು ಹಲ್ಲುಕಿರಿದು 
ನಕ್ಕಿದ್ದನು. ॥ ೨೧ ॥ ಬಳಿಕ ವೀರಭದ್ರನು ದಕ್ಕನ ಎದೆಯ ಮೇಲೆ 
ಕುಳಿತು ಹರಿತವಾದ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸ 
ತೊಡಗಿದನು. ಆದರೆ ಎಷ್ಟು ಕಡಿದರೂ ಆ ತಲೆಯನ್ನು ಕಿತ್ತು 
ಹಾಕಲು ಸಾಧ್ಯವಾಗಲಿಲ್ಲ ॥ ೨೨ ॥ ಯಾವ ರೀತಿಯಿಂದಲೂ 
ಅಸ್ವ್ರಶಸ್ತ್ರಗಳಿಂದ ದಕ್ಕಪ್ರಜಾಪತಿಯ ಚರ್ಮವು ಕತ್ತರಿಸದೇ ಇರು 
ವಾಗ, ವೀರಭದ್ರನಿಗೆ ತುಂಬಾ ಆಶ್ಚರ್ಯವಾಯಿತು ಮತ್ತು ಏನು 
ಮಾಡುವುದು ಎಂದು ಬಹಳ ಹೊತ್ತು ಯೋಚನೆ ಮಾಡಿದನು. 
॥ ೨೩ ॥ ಅನಂತರ ಅವನು ಯಜ್ಞದಲ್ಲಿ ಪಶುವನ್ನು ಬಲಿಕೊಡು 
ವಂತೆಯೇ ದಕ್ಷನೆಂಬ ಯಜಮಾನ ಪಶುವಿನ ಕತ್ತನ್ನು ಕತ್ತರಿಸಿ 
ಬೇರ್ಪಡಿಸಿದನು. ॥ ೨೪ ॥ ಹೀಗೆ ದಕ್ಷನನ್ನು ಬಲಿಕೊಟ್ಟು ವೀರ 
ಭದ್ರನು ಮಾಡಿದ ಆ ಕರ್ಮವನ್ನು ಭೂತ-ಪ್ರೇತ-ಪಿಶಾಚಾದಿಗಳು 
ಭಲೇ! ಭಲೇ! ಎಂದು ಕೊಂಡಾಡಿದರು. ದಕ್ಷನ ಕಡೆಯವರಲ್ಲಿ 
ಹಾಹಾಕಾರವೆದ್ದಿತು. ॥ ೨೫ ॥ ವೀರಭದ್ರನು ಅತ್ಯಂತ ಕ್ರೋಧಾ 
ವೇಶದಿಂದ ಕತ್ತರಿಸಿದ ದಕ್ಷನ ತಲೆಯನ್ನು ದಕ್ಷಿಣಾಗ್ನಿಯಲ್ಲಿ ಎಸೆದು 
ಬಿಟ್ಟನು. ಮತ್ತೆ ಯಜ್ಞಶಾಲೆಗೆ ಬೆಂಕಿಹಚ್ಚಿ ಯಜ್ಞವನ್ನು ಧ್ವಂಸ 
ಗೊಳಿಸಿ, ಕೈಲಾಸಕ್ಕೆ ಹಿಂತಿರುಗಿದನು. ॥ ೨೬ ॥ 

ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ದಕ್ಷಯಜ್ಞ ವಿಧ್ಧಂಸೋ ನಾಮ ಪಂಚಮೋತಧ್ಯಾಯಃ॥ ೫॥ 


— ಟು, 
ಆರನೆಯ ಅಧ್ಯಾಯ 
ದೇವತೆಗಳು ಕೈಲಾಸಕ್ಕೆ ಹೋಗಿ ಶಿವನನ್ನುಪ್ರಸನ್ನಗೊಳಿಸಿದುದು 
೩ ಇ 


ಮೈತ್ತೇಯಉವಾಚ 


ಅಥ ದೇವಗಣಾಃ ಸರ್ವೇ ರುದ್ರಾನೀಕ್ಳೆಃ ಪರಾಜಿತಾಃ। 


ಶೂಲಪಟ್ಟಶನಿಸ್ವಿಂಶಗದಾಪರಿಫಮುದ್ಧರೈ: 


॥1೧॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಮಹಾತ್ಮಾ ವಿದುರನೇ | ಈ 
ವಿಧವಾಗಿ ರುದ್ರದೇವರ ಸೈನಿಕರಿಂದ ಪರಾಜಿತರಾದ ದೇವತೆಗಳು 
ತ್ರಿಶೂಲ, ಪಟ್ಟಿಶ, ಖಡ್ಗ ಗದೆ, ಪರಿಘ, ಮುದ್ಗರ - ಮುಂತಾದ 
ಆಯುಧಗಳಿಂದ ಅಂಗಾಂಗಗಳು ಛಿನ್ನ-ಭಿನ್ನವಾಗಿ ನೊಂದು, 
ಯಜ್ಞಕ್ಕೆ ಬಂದಿದ್ದ ಖತ್ವಿಜರೂ, ಸದಸ್ಯರು ಹೀಗೆ ಎಲ್ಲರೂ ಭಯ 


ಸಂಛಿನ್ನಭಿನ್ನಸರ್ವಾಂಗಾಃ ಸರ್ತಿಕಭ್ಯಾ ಭಯಾಕುಲಾಃ । 
ಸ್ವಯಂಭುವೇ ನಮಸೃತ್ಯ ಕಾರ್ತ್ಸ್ಸ್ವನೈತನ್ನ ನ್ನ್ಯವೇದಯನ್‌ 


1 ೨ ॥ 

ಉಪಲಭ್ಯ ಪುಶೈವೈತದ್ಧಗವಾನಬ್ಬಸಂಭವಃ 1 
ನಾರಾಯಣಶ್ಚ ವಿಶ್ವಾತ್ಮಾ ನ ಕಸ್ಯಾಧ್ದರಮೀಯತುಃ 

॥ ೩ ॥ 


ತದಾಕರ್ಣ್ಯ ವಿಭುಃ ಪ್ರಾಹ ತೇಜೀಯಸಿ ಕೃತಾಗಸಿ। 
ಕ್ಷೇಮಾಯತತ್ರ ಸಾ ಭೂಯಾನ್ನಪ್ರಾಯೇಣ ಬುಭೂಷತಾಮ್‌ 
1೪॥ 


ಅಥಾಪಿ ಯೂಯಂ ಕೃತಕಿಲ್ಲಿಷಾ ಭವಂ 
ಯೇ ಬರ್ಹಿಷೋ ಭಾಗಭಾಜಂ ಪರಾದುಃ । 
ಪ್ರಸಾದಯದ್ದಂ ಪರಿಶುದ್ಧಚೇತಸಾ 
ಕ್ಲಿಪ್ರಪ್ರಸಾದಂ ಪ್ರಗೃಹೀತಾಂಫ್ರಿಪದ್ಮಮ್‌ ॥ ೫ ॥ 


ಆಶಾಸಾನಾ ಜೀವಿತಮಧ್ಧರಸ್ಯ 
ಲೋಕಃ ಸಪಾಲಃ ಕುಪಿತೇ ನ ಯಸ್ಮಿನ್‌ । 
ತಮಾಶು ದೇವಂ ಪ್ರಿಯಯಾ ವಿಹೀನಂ 
ಕ್ಷಮಾಪಯಧ್ಧಂ ಹೃದಿ ವಿದ್ಧಂ ದುರುಕ್ಷೈ: ॥ ೬ ॥ 


ನಾಹಂ ನ ಯಜ್ಞೋ ನ ಚ ಯೂಯಮನ್ಕೇ 
ಯೇ ದೇಹಭಾಜೋ ಮುನಯಶ್ಚ ತತ್ತ್ವಮ್‌ । 
ವಿದುಃ ಪ್ರಮಾಣಂ ಬಲವೀರ್ಯಯೋರ್ವಾ 
ಸ್ಯಾತ್ಮತಂತ್ರಸ್ಯ ಕ ಉಪಾಯಂ ವಿಧಿತ್ನೇತ್‌ ॥ ೭ ॥ 


ಸ ಇತ್ಮಮಾದಿಸ್ಕ ಸುರಾನಜಸ್ಸೈಃ 
ಸಮನ್ವಿತಃ ಪಿತೃಭಿಃ ಸಪ್ರಜೇಶೈಃ 1 
ಯಯಾ ಸ್ವಧಿಷ್ಣಾ ್ಲನ್ನಿಲಯಂ ಪುರದ್ವಿಷಃ 
ಕೈಲಾಸಮದ್ರಿಪ್ರವರಂ ಪ್ರಿಯಂ ಪ್ರಭೋಃ ॥ ೮ ॥ 


ಜನ್ಮೌಷಧಿತಪೋಮಂತ್ರ ಯೋಗಸಿದ್ದೈ ರ್ನರೇತರೈ: | 


ಜುಪ್ಪಂ ಕಿನ್ನರಗಂಧರ್ವೈರಪ್ಪರೋಭಿರ್ವ್ಯತಂ ಸದಾ 
॥ ೯ 1 


ನಾನಾಮಣಿಮಯೈೆಃ ಶೃಂಗ್ಳರ್ನಾನಾಧಾತುವಿಚಿತ್ರಿತೈಃ | 
ನಾನಾದ್ರುಮಲತಾಗುಲ್ಜೆ ಸ್ಲಿರ್ನಾನಾಮ್ಸಗಗಣಾವೃತ್ಯೆ: 
1 ೧೦॥ 


ಗ್ರಸ್ತರಾಗಿ ಬ್ರಹ್ಮದೇವರ ಬಳಿಗೆ ಹೋಗಿ ನಮಸ್ಕಾರಮಾಡಿ ಅವರ 
ಬಳಿಯಲ್ಲಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ॥ ೧-೨ ॥ 
ಯಜ್ಞದಲ್ಲಿ ಹೀಗೆ ಉತ್ಪಾತವಾಗುವುದೆಂದು ಮೊದಲೇ ತಿಳಿದಿದ್ದ 
ಸರ್ವಾಂತರ್ಯಾಮಿ ನಾರಾಯಣನೂ, ಬ್ರಹ್ಮದೇವರೂ ಆ 
ಯಜ್ಞಕ್ಸೈ ಹೋಗಿರಲಿಲ್ಲ ॥ ೩. ॥ ಈಗ ದೇವತೆಗಳ ಬಾಯಿಂದ 
ಅಲ್ಲಿಯ ಎಲ್ಲ ವೃತ್ತಾಂತವನ್ನು ಕೇಳಿದ ಬ್ರಹ್ಮದೇವರು ಹೇಳಿದರು - 
ಎಲೈ ದೇವತೆಗಳಿರಾ! ಮಹಾಸಮರ್ಥನೂ, ತೇಜಸ್ವಿಯೂ ಆದ 
ಪುರುಷನಿಂದ ಒಂದು ವೇಳೆ ಯಾವುದಾದರೂ ಅಪರಾಧ 
ವಾದರೂ ಅದರ ಬದಲಾಗಿ ಅವರಿಗೆ ಅಪರಾಧ ಮಾಡಿದವರಿಗೆ 
ಒಳ್ಳೆಯದಾಗುವುದಿಲ್ಲ ॥ ೪ ॥ ಹಾಗಿರುವಾಗ ನೀವಾದರೋ 
ಯಜ್ಞದಲ್ಲಿ ಭಗವಾನ್‌ ಶಂಕರನಿಗೆ ದೊರೆಯಬೇಕಾದ ಯಜ್ಞ 
ಭಾಗವನ್ನು ಕೊಡದೆ ದೊಡ್ಡ ಅಪರಾಧವನ್ನೆಸಗಿದ್ದೀರಿ. ಆದರೆ 
ಪರಮೇಶ್ವರನು ಬೇಗನೆ ಪ್ರಸನ್ನನಾಗುವವನು. ಅದಕ್ಕಾಗಿ 
ನೀವೆಲ್ಲರೂ ಶುದ್ಧವಾದ ಮನಸ್ಸಿನಿಂದ ಅವನ ಪಾದಗಳನ್ನು 
ಹಿಡಿದುಕೊಂಡು, ಅವನಲ್ಲಿ ಕ್ಷಮೆಯನ್ನು ಯಾಚಿಸಿರಿ. ॥ ೫ ॥ 
ದಕ್ಷನ ದುರ್ವಚನರೂಪವಾದ ಬಾಣಗಳಿಂದ ಅವನ ಹೃದಯ 
ಮೊದಲೇ ನೊಂದಿತ್ತು. ಅದರ ಜೊತೆಗೆ ಪ್ರಿಯಪತ್ನಿಯಾದ 
ಸತೀದೇವಿಯ ವಿಯೋಗವೂ ಉಂಟಾಯಿತು. ಆದುದರಿಂದ ಈ 
ಯಜ್ಞವು ಪುನಃ ಪ್ರಾರಂಭಗೊಂಡು ಪೂರ್ಣವಾಗಬೇಕೆಂದು 
ನೀವೆಲ್ಲ ಬಯಸುವಿರಾದರೆ, ಮೊದಲಿಗೆ ನೀವು ಬೇಗನೇ ಹೋಗಿ 
ನಿಮ್ಮ ಅಪರಾಧಗಳಿಗಾಗಿ ಕ್ಷಮೆಯನ್ನು ಬೇಡಿಕೊಳ್ಳಿ. ಹಾಗೇ 
ನಾದರೂ ಅವನು ಕುಪಿತನಾಗಿ ಬಿಟ್ಟರೆ ಲೋಕಪಾಲಕರ ಸಹಿತ ಈ 
ಸಮಸ್ತ ಲೋಕಗಳು ಉಳಿಯುವ ಸಂಭವವಿಲ್ಲ ॥ ೬ ॥ ಭಗವಾನ್‌ 
ಮಹಾರುದ್ರನು ಪರಮ ಸ್ವತಂತ್ರನು. ಅವನ ತತ್ತ್ವವನ್ನೂ ಶಕ್ತಿ 

ಸಾಮರ್ಥ್ಯಗಳನ್ನೂ ಖಪಿ-ಮುನಿಗಳು, ದೇವತೆಗಳು, ಯಜ್ಞ 
ಸ್ವರೊಪೀ ದೇವೆಂದ್ರನೂ, ಸ್ವತಃ ನಾನೂ ಕೂಡ ಅರಿಯೆನು. 
ಹೀಗಿರುವಾಗ ಬೇರೆಯವರ “ಮಾತೇನು? ಇಂತಹ ಸ್ಥಿತಿಯಲ್ಲಿ 
ಆತನನ್ನು ಶಾಂತಗೊಳಿಸುವ ಉಪಾಯವನ್ನು ಯಾರು" ಮಾಡ. 
ಬಲ್ಲರು? nen 

ಬ್ರಹ್ಮದೇವರು ಅವರಿಗೆ ಹೀಗೆ ಹೇಳಿ ದೇವತೆಗಳನ್ನೂ 

ಪ್ರಜಾಪತಿಗಳನ್ನೂ ಪಿತೃದೇವತೆಗಳನ್ನೂ ಜೊತೆಯಲ್ಲಿ ಕರೆದು 
ಕೊಂಡು, ತನ್ನ ಲೋಕದಿಂದ ಭಗವಾನ್‌ ಶಂಕರನ ಪ್ರಿಯಧಾಮ 
ವಾದ ಪರ್ವತಶ್ರೇಷ್ಟ ಕೈ ಕೈಲಾಸಕ್ಕೆ ಹೋದರು. ॥ ೮॥ ಆ ಕೈಲಾಸದ 
ಪವಿತ್ರತೆ, ರಮಣೀಯತೆ ಅವರ್ಣ ನೀಯವಾಗಿತ್ತು. ಬಮ ಔಷಧಿ 
-ವನಸ್ತತಿಗಳು, ತಪಸ್ಸು, ಮಂತ್ರ, ಯೋಗ ಮುಂತಾದ ಉಪಾಯ 
ಗಳಿಂದ. ಮತ್ತು ಹುಟಿನಿಂದಲೇ ಸಿದ್ದಿಯನ್ನು ಪಡೆದಿರುವ ದೇವತೆ 
ಗಳು ನಿತ್ಯವೂ ವಾಸಮಾಡುವ "ಿವೃಧಾಮವು. ಕಿನ್ನರರೂ, 
ಗಂಧರ್ವರೂ, ಅಪ್ಪರೆಯರೂ ಸದಾಕಾಲ ಅಲ್ಲಿ ನೆರೆದಿರುತ್ತಾರೆ. 
॥೯॥ ಅಲ್ಲಿ ನಾನಾಧಾತುಗಳಿಂದ ಚಿತ್ರ- ವಿಚಿತ್ರವಾಗಿ ವರ್ಣ 
ರಂಜಿತ ವಿಎಥ ರತ್ತಮಯವಾಗಿರುವ ಉನ್ನತವಾದ ಶಿಖರಗಳು 
ಕಂಗೊಳಿಸುತ್ತವೆ. ಅವು ಬಗೆ-ಬಗೆಯ ಮರ-ಬಳ್ಳಿ- -ಪೊದೆಗಳಿಂದ 
ಕೂಡಿದ್ದು ಅಲ್ಲಿ ಅನೇಕ ವನ್ಯ ಪ ಪ್ರಾಣಿಗಳು ೦ಡು-ಹಿಂಡಾಗಿ 
ಸಂಚರಿಸುತ್ತಿವೆ. ॥ ೧೦॥ 


370 


ಜುಹ್ಹತಃ ಸ್ರುವಹಸ್ತಸ್ಯ ಶೃಶ್ರೂಣಿ ಭಗವಾನ್ನವಃ। 
ಭೃಗೋರ್ಲುಲುಂಚೇ ಸದಸಿ ಯೋ5ಹಸಚ್ಚಶ್ರು ದರ್ಶಯನ್‌ 
10೯ 1 
ಭಗಸ್ಯ ನೇತ್ರೇ ಭಗವಾನಾತಿತಸ್ಯ ರುಷಾ ' ಭುಎ। 
ಉಜ್ಜಹಾರ ಸದಃಸ್ಟೋತಕ್ಟ್ವಾಯಃ ಶಪಂತಮಸೂಸುಚತ್‌ 
11 ೨೦ ॥ 
ಪೂಷ್ಠಶ್ವಾಪಾತಯದ್ದಂತಾನ್‌ಕಾಲಿಂಗಸ್ಕ ಯಥಾ ಬಲಃ। 
ಶಪ್ಯಮಾನೇ ಗರಿಮಣಿ ಯೋ5ಹಸದ್ಧರ್ಶಯಂದತಃ 
1 ೨೧॥ 


ಆಕ್ರಮ್ಯೋರಸಿ ದಕ್ಸಸ್ಕ ಶಿತಧಾರೇಣ ಹೇತಿನಾ। 
ಛಿಂದನ್ನಸಿ ತದುದ್ಧರ್ತುಂ ನಾಶಕ್ನೋತ್ತ್ಯಂಬಕಸ್ತದಾ 
೨2೨ ॥ 
ಶಸೆ ಕ್ರೈರಸ್ಟಾ ನ್ನಿಫರೇವಮನಿರ್ಭಿನ್ನತ್ವಚಂ ಹರಃ । 
ವಿಸ್ಮಯಂ ಪರಮಾಪನ್ನೋ ದಧ್ಯೌ ಪಶುಪತಿಶ್ಚಿರಮ್‌ 
॥ ೨೩ ॥ 


ದೃಷ್ಟ್ವಾ ಸಂಜ್ಲಪನಂ ಯೋಗಂ ಪಶೂನಾಂ ಸ ಪತಿರ್ಮಖೇ । 
ಯಜಮಾನಪಶೋಃ ಕಸ್ಯ ಕಾಯಾತ್ತೇನಾಹರಚ್ಚಿದಃ 
॥| ೨೪ ॥ 


ಸಾಧುವಾದಸ್ತದಾ ತೇಷಾಂ ಕರ್ಮ ತತ್ತಸ್ಯ ಶಂಸತಾಮ್‌ । 
ಭೂತಪ್ರೇತಪಿಶಾಚಾನಾಮನ್ಯೇಷಾಂ ತದ್ದಿಪರ್ಯಯಃ 
11 ೨೫ ॥ 
ಜುಹಾವೃತಿಇರಸಸ್ಪಿತ ದಕ್ಷ ಕಾಗಾದನ ಎತ: I 
ತದ್ದೇವಯಜನಂ ದಗ್ಧಾ p ಪ್ರಾತಿಷ್ಠದ್‌ ಗುಹ್ಕಕಾಲಯಮ್‌ 
2೬ I 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಭೃಗು ಮಹರ್ಷಿಗಳು ಕೈಯಲ್ಲಿ ಸ್ರುವೆಯನ್ನೆತ್ತಿಕೊಂಡು 
ಹೋಮ ಮಾಡುತ್ತಿದ್ದರು. ಅವರು ಪ್ರಜಾಪತಿಯರ ಸಭೆಯಲ್ಲಿ 
ಮೀಸೆಗಳನ್ನು ತಿರುಹುತ್ತಾ ಶಿವನ ಕುರಿತು ಅಪಹಾಸ್ಯಮಾಡಿದ್ದರು. 
ಆದ್ದರಿಂದ ವೀರಭದ್ರನು ಅವರ ಗಡ್ಡ-ಮೀಸೆಗಳನ್ನು ಕಿತ್ತು 
ಬಿಸಾಡಿದನು. ॥ ೧೯ ॥ ಭಗದೇವತೆಯು ಸಭೆಯಲ್ಲಿ ದಕ್ಷನು 
ಶಿವನನ್ನು ನಿಂದಿಸುವಾಗ ಕಣ್ಣನ್ನು ಮಿಟುಕಿಸಿ ಪ್ರೇರೇಷಿಸಿದ್ದನು. 
ಆದ್ದರಿಂದ ವೀರಭದ್ರನು ಅವನನ್ನು ಕೋಪದಿಂದ ಕೆಳಕ್ಕೆ ಕುಕ್ಕಿ ಆತನ 
ಕಣ್ಣನ್ನು ಕಿತ್ತುಹಾಕಿದನು. ॥ ೨೦ ॥ ಮತ್ತೆ ಪೂಷನನ್ನು ಹಿಡಿದು 
ಕೊಂಡು - ಮುಂದೆ ಬಲರಾಮನು ಅನಿರುದ್ಧನ ವಿವಾಹದಲ್ಲಿ 
ಕಳಿಂಗರಾಜನ ಹಲ್ಲುಗಳನ್ನು ಮುರಿದು ಹಾಕುವಂತೆ - ಆತನ 
ಹಲ್ಲುಗಳನ್ನು ಕಿತ್ತುಹಾಕಿದನು. ಏಕೆಂದರೆ, ದಕ್ಷನು ಮಹಾ 
ದೇವನನ್ನು ಬಯ್ಯುತ್ತಿದ್ದಾಗ ಈ ಪೂಷಾದೇವತೆಯು ಹಲ್ಲುಕಿರಿದು 
ನಕ್ಕಿದ್ದನು. ॥ ೨೧ ॥ ಬಳಿಕ ವೀರಭದ್ರನು ದಕ್ಷನ ಎದೆಯ ಮೇಲೆ 
ಕುಳಿತು ಹರಿತವಾದ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸ 
ತೊಡಗಿದನು. ಆದರೆ ಎಷ್ಟು ಕಡಿದರೂ ಆ ತಲೆಯನ್ನು ಕಿತ್ತು 
ಹಾಕಲು ಸಾಧ್ಯವಾಗಲಿಲ್ಲ ॥ ೨೨ ॥ ಯಾವ ರೀತಿಯಿಂದಲೂ 
ಅಸ್ವಶಸ್ತ್ರಗಳಿಂದ ದಕ್ಷಪ್ರಜಾಪತಿಯ ಚರ್ಮವು ಕತ್ತರಿಸದೇ ಇರು 


-ವಾಗ, ವೀರಭದ್ರನಿಗೆ ತುಂಬಾ ಆಶ್ಚರ್ಯವಾಯಿತು ಮತ್ತು ಏನು 


ಮಾಡುವುದು ಎಂದು ಬಹಳ ಹೊತ್ತು ಯೋಚನೆ ಮಾಡಿದನು. 
॥ ೨೩ ॥ ಅನಂತರ ಅವನು ಯಜ್ಞದಲ್ಲಿ ಪಶುವನ್ನು ಬಲಿಕೊಡು 
ವಂತೆಯೇ ದಕ್ಷನೆಂಬ ಯಜಮಾನ ಪಶುವಿನ ಕತ್ತನ್ನು ಕತ್ತರಿಸಿ 
ಬೇರ್ಪಡಿಸಿದನು. ॥ ೨೪ ॥ ಹೀಗೆ ದಕ್ಷನನ್ನು ಬಲಿಕೊಟ್ಟು ವೀರ 
ಭದ್ರನು ಮಾಡಿದ ಆ ಕರ್ಮವನ್ನು ಭೂತ-ಪ್ರೇತ-ಪಿಶಾಚಾದಿಗಳು 
ಭಲೇ! ಭಲೇ! ಎಂದು ಕೊಂಡಾಡಿದರು. ದಕ್ಸನ ಕಡೆಯವರಲ್ಲಿ 
ಹಾಹಾಕಾರವೆದ್ದಿತು. ॥ ೨೫ ॥ ವೀರಭದ್ರನು ಅತ್ಯಂತ ಕ್ರೋಧಾ 
ವೇಶದಿಂದ ಕತ್ತರಿಸಿದ ದಕ್ಷನ ತಲೆಯನ್ನು ದಕ್ಷಿಣಾಗ್ನಿಯಲ್ಲಿ ಎಸೆದು 
ಬಿಟ್ಟನು. ಮತ್ತೆ ಯಜ್ಞಶಾಲೆಗೆ ಬೆಂಕಿಹಚ್ಚಿ ಯಜ್ಞವನ್ನು ಧ್ವಂಸ 
ಗೊಳಿಸಿ, ಕೈಲಾಸಕ್ಕೆ ಹಿಂತಿರುಗಿದನು. ॥ ೨೬ ॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ವಂಧೇ 
ದಕ್ಷಯಜ್ಞ ವಿಧ್ಧಂುಸೋ ನಾಮ ಪಂಚಮೋತಧ್ಯಾಯಃ॥ ೫ ॥ 


ರಾ 
ಆರನೆಯ ಅಧ್ಯಾಯ 
ದೇವತೆಗಳು ಕೈಲಾಸಕ್ಕೆ ಹೋಗಿ ಶಿವನನ್ನು ಪ್ರಸನ್ನಗೊಳಿಸಿದುದು 


ಮೈತ್ರೇಯಉವಾಚ 


ಅಥ ದೇವಗಣಾಃ ಸರ್ವೇ ರುದ್ರಾನೀಕೈಃ ಪರಾಜಿತಾಃ । 


ಶೂಲಪಟ್ಟಿಶನಿಸ್ತಿಂಶಗದಾಪರಿಘಮುದ ರೆ: 


॥1೧॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಮಹಾತ್ಮಾ ವಿದುರನೇ! ಈ 
ವಿಧವಾಗಿ ರುದ್ರದೇವರ ಸೈನಿಕರಿಂದ ಪರಾಜಿತರಾದ ದೇವತೆಗಳು 
ತ್ರಿಶೂಲ, ಪಟ್ಟಿಶ, ಖಡ್ಗ ಗದೆ, ಪರಿಘ, ಮುದ್ಗರ - ಮುಂತಾದ 
ಆಯುಧಗಳಿಂದ ಅಂಗಾಂಗಗಳು ಛಿನ್ನ-ಭಿನ್ನವಾಗಿ ನೊಂದು, 
ಯಜ್ಞಕ್ಕೆ ಬಂದಿದ್ದ ಯತ್ತಿಜರೂ, ಸದಸ್ಯರು ಹೀಗೆ ಎಲ್ಲರೂ ಭಯ 


6 ಅಧ್ಯಾಯ] 


ಚತುರ್ಥ ಸೃಂಧ 


371 


ಸಂಛಿನ್ನಭಿನ್ನಸರ್ವಾಂಗಾಃ ಸರ್ಶ್ವಿಕ್ಷಭ್ಯಾ ಭಯಾಕುಲಾಃ । 
ಸ್ವಯಂಭುವೇ ನಮಸ್ಕೃತ್ಯ ಕಾರ್ತ್ಸ್ವೇನೈತನ್ನ್ಯವೇದಯನ್‌ 


॥ ೨ ॥ 
ಉಪಲಭ್ಯ ಪುರೈವೈತದ್ಧಗವಾನಬ್ದಸಂಭವಃ | 
ನಾರಾಯಣಶ್ಚ ವಿಶ್ವಾತ್ಮಾ ನ ಕಸ್ಯಾದ್ವರಮೀಯತುಃ 

॥1 ಓ ॥ 


ತದಾಕರ್ಣ್ಯ ವಿಭುಃ ಪ್ರಾಹ ತೇಜೀಯಸಿ ಕೃತಾಗಸಿ । 
ಕ್ಲೇಮಾಯತತ್ರ ಸಾ ಭೂಯಾನ್ನಪ್ರಾಯೇಣ ಬುಭೂಷತಾಮ್‌ 
॥ ೪ ॥ 


ಅಥಾಪಿ ಯೂಯಂ ಕೃತಕಿಲ್ಲಿಹಾ ಭವಂ 
ಯೇ ಬರ್ಜಿಷೋ ಭಾಗಭಾಜಂ ಪರಾದು: । 
ಪ್ರಸಾದಯದ್ದಂ ಪರಿಶುದ್ಧಚೇತಸಾ 
ಕಿಪ್ರಪ್ರಸಾದಂ ಪ್ರಸೃಹೀತಾಂಫ್ರಿಪದ್ಧಮ್‌ 1 ೫ ॥ 


ಆಶಾಸಾನಾ ಜೀವಿತಮದ್ದರಸ್ಕ 
ಲೋಕಃ ಸಪಾಲಃ ಕುಪಿತೇ ನ ಯಸ್ಮಿನ್‌ । 
ತಮಾಶು ದೇವಂ ಪ್ರಿಯಯಾ ವಿಹೀನಂ 
ಕ್ಹಮಾಪಯದ್ದಂ ಹೃದಿ ವಿದ್ಧಂ ದುರುಕ್ಸೈಃ ॥ ೬ ॥ 


ನಾಹಂ ನ ಯಜ್ಞೋ ನ ಚ ಯೂಯಮನ್ಸೇ 
ಯೇ ದೇಹಭಾಜೋ ಮುನಯಶ್ಚತತ್ತ್ವಮ್‌ । 

ವಿದುಃ ಪ್ರಮಾಣಂ ಬಲವೀರ್ಯಯೋರ್ವಾ 
ಯಸ್ಕಾತ್ಮತಂತ್ರಸ್ಯ ಕ ಉಪಾಯಂ ವಿಧಿತ್ಲೇತ್‌ ॥ ೭ ॥ 


ಸ ಇತ್ಸಮಾದಿಸ್ಯ ಸುರಾನಜಸ್ವೈಃ 
ಸಮನ್ನಿತಃ ಪಿತೃಭಿಃ ಸಪ್ರಜೇಶ್ಛ: I 
ಯಯ್‌ೌ ಸ್ವಧಿಷ್ಠಾ ಫಿ ನ್ನಲಯಂ ಪುರದ್ವಿಷಃ 
ಕೈಲಾಸಮದ್ರಿಪ್ರವರಂ ಪ್ರಿಯಂ ಪ್ರಭೋಃ ॥ ೮ ॥ 


ಜನ್ಮೌಷಧಿತಪೋಮಂತ್ರಯೋಗಸಿದ್ದೈರ್ನರೇತರೈ;: | 
ಜುಪ್ಪಂ ಕಿನ್ನರಗಂಧರ್ವೈರಪ್ಪರೋಭಿರ್ವತಂ ಸದಾ 
॥ ೯ ॥ 


ನಾನಾಮಣಿಮಯ್ಯೆಃ ಶೃಂಗೈರ್ನಾನಾಧಾತುವಿಚಿತ್ರಿತೈ: ! 
ನಾನಾದ್ರುಮಲತಾಗುಲ್ಲೆ ಸ್ಲರ್ನಾನಾಮೃಗಗಣಾವೃತ್ವ: 
॥ ೧೦ 1 


ಗ್ರಸ್ತರಾಗಿ ಬ್ರಹ್ಮದೇವರ ಬಳಿಗೆ ಹೋಗಿ ನಮಸ್ಕಾರಮಾಡಿ ಅವರ 
ಬಳಿಯಲ್ಲಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ॥ ೧-೨ ॥ 
ಯಜ್ಞದಲ್ಲಿ ಹೀಗೆ "ಉತ್ಪಾತವಾಗುವುದಂದು ಮೊದಲೇ ತಿಳಿದಿದ್ದ 
ಸರ್ವಾಂತರ್ಯಾಮಿ ನಾರಾಯಣನೂ, ಬ್ರಹ್ಮದೇವರೂ ಆ 
ಯಜ ಕ್ಕೆ ಹೋಗಿರಲಿಲ್ಲ ॥ ೩ ॥ ಈಗ ದೇವತೆಗಳ ಬಾಯಿಂದ 
ಅಲ್ಲಿಯ ಎಲ್ಲ ವೃತ್ತಾಂತವನ್ನು ಕೇಳಿದ ಬ್ರಹ್ಮದೇವರು ಹೇಳಿದರು - 
ಎಲೈ ದೇವತೆಗಳಿರಾ | ಮಹಾಸಮರ್ಥನೂ, ತೇಜಸ್ವಿಯೂ ಆದ 
ಪುರುಷನಿಂದ ಒಂದು ವೇಳೆ ಯಾವುದಾದರೂ ಅಪರಾಧ 
ವಾದರೂ ಅದರ ಬದಲಾಗಿ ಅವರಿಗೆ ಅಪರಾಧ ಮಾಡಿದವರಿಗೆ 
ಒಳ್ಳೆಯದಾಗುವುದಿಲ್ಲ ॥ ೪ ॥ ಹಾಗಿರುವಾಗ ನೀವಾದರೋ 
ಯಜ್ಞದಲ್ಲಿ ಭಗವಾನ್‌ ಶಂಕರನಿಗೆ ದೊರೆಯಬೇಕಾದ ಯಜ್ಞ 
ಭಾಗವನ್ನು ಕೊಡದೆ ದೊಡ್ಡ ಅಪರಾಧವನ್ನೆಸಗಿದ್ದೀರಿ. ಆದರೆ 
ಪರಮೇಶ್ವರನು ಬೇಗನೆ ಪ್ರಸನ್ನನಾಗುವವನು. ಅದಕ್ಕಾಗಿ 
ನೀವೆಲ್ಲರೂ ಶುದ್ಧವಾದ ಮನಸ್ಸಿನಿಂದ ಅವನ ಪಾದಗಳನ್ನು 
ಹಿಡಿದುಕೊಂಡು, ಅವನಲ್ಲಿ ಕ್ಷಮೆಯನ್ನು ಯಾಚಿಸಿರಿ. ॥ ೫ ॥ 
ದಕ್ಷನ ದುರ್ವಚನರೂಪವಾದ "ಬಾಣಗಳಿಂದ ಅವನ ಹೃದಯ 
ಮೊದಲೇ ನೊಂದಿತ್ತು. ಅದರ ಜೊತೆಗೆ ಪ್ರಿಯಪತ್ನಿಯಾದ 
ಸತೀದೇವಿಯ ವಿಯೋಗವೂ ಉಂಟಾಯಿತು. ಆದುದರಿಂದ ಈ 
ಯಜ್ಞವು ಪುನಃ ಪ್ರಾರಂಭಗೊಂಡು ಪೂರ್ಣವಾಗಬೇಕೆಂದು 
ನೀವೆಲ್ಲ ಬಯಸುವಿರಾದರೆ, ಮೊದಲಿಗೆ ನೀವು ಬೇಗನೇ ಹೋಗಿ 
ನಿಮ್ಮ ಅಪರಾಧಗಳಿಗಾಗಿ ಕ್ಷಮೆಯನ್ನು ಬೇಡಿಕೊಳ್ಳಿ. ಹಾಗೇ 
ನಾದರೂ ಅವನು ಕುಪಿತನಾಗಿ ಬಿಟ್ಟರೆ ಲೋಕಪಾಲಕರ ಸಹಿತ ಈ 
ಸಮಸ್ತ ಲೋಕಗಳು ಉಳಿಯುವ ಸಂಭವವಿಲ್ಲ ॥ ೬ ॥ ಭಗವಾನ್‌ 
ಮಹಾರುದ್ರನು ಪರಮ ಸ್ವತಂತ್ರನು. ಅವನ ತತ್ತ್ವವನ್ನೂ ಶಕ್ತಿ- 
ಸಾಮರ್ಥ್ಯಗಳನ್ನೂ ಖಯಷಿ-ಮುನಿಗಳು, ದೇವತೆಗಳು, ಯಜ್ಞ 
ಸ್ವರೂಪೀ ದೇವೆಂದ್ರನೂ, ಸ್ವತಃ ನಾನೂ ಕೂಡ ಅರಿಯೆನು. 
ಹೀಗಿರುವಾಗ ಬೇರೆಯವರ ಮಾತೇನು? ಇಂತಹ ಸ್ಥಿತಿಯಲ್ಲಿ 
ಆತನನ್ನು ಶಾಂತಗೊಳಿಸುವ ಉಪಾಯವನ್ನು ಯಾರು ಮಾಡ 
ಬಲ್ಲರು? ॥೭॥ 

ಬ್ರಹ್ಮದೇವರು ಅವರಿಗೆ ಹೀಗೆ ಹೆಳಿ ದೇವತೆಗಳನ್ನೂ 
ಪ್ರಜಾಪತಿಗಳನ್ನೂ ಪಿತೃದೇವತೆಗಳನ್ನೂ ಜೊತೆಯಲ್ಲಿ ಕರೆದು 
ಕೊಂಡು, ತನ್ನ ಲೋಕದಿಂದ ಭಗವಾನ್‌ ಶಂಕರನ ಪ್ರಿಯಧಾಮ 
ವಾದ ಪರ್ವಶಶ್ರೇಷ್ಠ ಕೈಲಾಸಕ್ಕೆ ಹೋದರು. ॥ ೮ ॥ ಆ ಕೈಲಾಸದ 
ಪವಿತ್ರತೆ, ರಮಣೀಯತೆ ಅವರ್ಣನೀಯವಾಗಿತ್ತು. ಅದು ಔಷಧಿ 
-ವನಸ್ಪತಿಗಳು, ತಪಸ್ಸು, ಮಂತ್ರ, ಯೋಗ ಮುಂತಾದ ಉಪಾಯ 
ಗಳಿಂದ ಮತ್ತು ಹುಟ್ಟಿನಿಂದಲೇ ಸಿದ್ಧಿಯನ್ನು ಪಡೆದಿರುವ ದೇವತೆ 
ಗಳು ನಿತ್ಯವೂ ವಾಸಮಾಡುವ ದಿವ್ಯಧಾಮವು. ಕಿನ್ನರರೂ, 
ಗಂಧರ್ವರೂ, ಅಪ್ಪರೆಯರೂ ಸದಾಕಾಲ ಅಲ್ಲಿ ನೆರೆದಿರುತ್ತಾರೆ. 
॥ ೯ ॥ ಅಲ್ಲಿ ನಾನಾಧಾತುಗಳಿಂದ ಚಿತ್ತ-ವಿಚಿತ್ರವಾಗಿ ವರ್ಣ 
ರಂಜಿತ ವಿವಿಧ ರತ್ತಮಯವಾಗಿರುವ ಉನ್ನತವಾದ ಶಿಖರಗಳು 
ಕಂಗೊಳಿಸುತ್ತವೆ. ಅವು ಬಗೆ-ಬಗೆಯ ಮರ-ಬಳ್ಳಿ-ಪೊದೆಗಳಿಂದ 
ಕೂಡಿದ್ದು ಅಲ್ಲಿ ಅನೇಕ ವನ್ಯ ಪ್ರಾಣಿಗಳು ಹಿಂಡು-ಹಿಂಡಾಗಿ 
ಸಂಚರಿಸುತ್ತಿವೆ. ॥ ೧೦ ॥ 


372 


ನಾನಾಮಲಪ್ರಸ್ರವಣೈರ್ನಾನಾಕಂದರಸಾನುಭಿಃ I 
ರಮಣಂ ವಿಹರಂತೀನಾಂ ರಮಣ್ಯೆ: ಸಿದ್ದಯೋಷಿತಾಮ್‌ 

1 ೧೧॥ 
ಮಯೂರಕೇಕಾಭಿರುತಂ ಮದಾಂಧಾಲಿವಿಮೂರ್ಚಿತಮ್‌ | 
ಪ್ಲಾವಿತೈ ರಕ್ತಕಂಠಾನಾಂ ಕೂಜಿತೈಶ್ಚ ಪತತ್ಚಿಣಾಮ್‌ 

॥1 ೧೨॥ 
ಆಹ್ಹಯಂತಮಿವೋದ್ಧಸೈರ್ದ್ವಿಜಾನ್ಶಾಮದುಫೈರ್ದ್ರುಮೈಃ 1 
ವ್ರಜಂತಮಿವ ಮಾತಂಗೈರ್ಗಣಂತಮಿವ ನಿರ್ದ್ಯುರೈಃ: 

॥1 ೧೩ I 
ಮಂದಾರೈಃ ಪಾರಿಜಾತೈಶ್ಚ ಸರಲೈಶ್ಲೋಪಶೋಭಿತಮ್‌ I 
ತಮಾಲೈೆಃ ಶಾಲತಾಲೈಶ್ಚ ಕೋವಿದಾರಾಸನಾರ್ಜುನೈ: 


॥ ೧೪ ॥ 
ಚೂತೈಃ ಕದಂಬೈರ್ನಿಪೈಶ್ಚ ನಾಗಪುನ್ನಾಗಚಂಪಕ್ಕೆಃ । 
ಪಾಟಲಾಶೋಕಬಕುಲೈ: ಕುಂದೈ: ಕುರಬಕ್ಳೆರಪಿ 

1 ೧೫ ॥ 
ಸರ್ಣಾರ್ಣಶತಪತ್ತೆ ೈಶ್ಚ ವರರೇಣುಕಜಾತಿಭಿ: । 
ಕುಬ್ಬಕ್ಸಿರ್ಮಲ್ಲಿಕಾಭಿಶ್ವ ಮಾಧವೀಭಿಶ್ಚ ಮಂಡಿತಮ್‌ 

॥ ೧೬ ॥ 


ಪನಸೋದುಂಬರಾಶ್ವತ್ನಪಕ್ಷನ್ಯಗ್ರೋಧಹಿಂಗುಭಿಃ | 
ಭೂರ್ಜೈೆರೋಷಧಿಭಿಃ ಪೂಗೈ ರಾಜಪೂಗೈಶ್ವ ಜಂಬುಭಿಃ 
॥1 ೧೭ ॥ 
ಖರ್ಜೂರಾಮ್ರಾತಕಾಮ್ರಾದ್ಯೈಃ ಪ್ರಿಯಾಲಮಧುಕೇಂಗುದ್ದೆ: । 
ದ್ರುಮಜಾತಿಭಿರನ್ಯೈೆಶ್ಚ ರಾಜಿತಂ ವೇಣುಕೀಚಕ್ಕೆಃ 
॥ ೧೮ ॥ 
ಕುಮುದೋತ್ಸಲಕಹ್ಲಾರಶತಪತ್ರವನರ್ದ್ನಿಭಿಃ | 
ನಲಿನೀಷು ಕಲಂ ಕೂಜತ್ವಗವೃಂದೋಪಶೋಭಿತಮ್‌ 
OF 
ಮೃಗೈಃ ಶಾಖಾಮೃಗೈಃ ಕ್ರೋಡೈರ್ಮಗೇಂದ್ವೈರ್ಯುಕ್ಷಫಲ್ಯಕ್ಕೆಃ । 
ಗವಯೈೆಃ ಶರಬೈರ್ವ್ಯಾಘೆ ್ಸೈ ರುರುಭಿರ್ಮಹಿಷಾದಿಭಿಃ 


Il ೨೦ ॥ 
ಕರ್ಣಾಂತ್ಯೈಕಪದಾಶ್ನಾಸ್ಯೆ ರ್ಸಿರ್ಜುಷೂು ವೃಕನಾಭಿಭಿಃ । 
ಕದಲೀಷಂಡಸಂರುದ್ದ ನಲಿನೀಪುಲಿನಶ್ರಿಯಮ್‌ 

॥ ೨೧ ೧ 


ಪರ್ಯಸ್ತಂ ನಂದಯಾ ಸತ್ಯಾಃ ಸ್ನಾನಪುಣ್ಯತರೋದಯಾ । 
ವಿಲೋಕ್ಯ ಭೂತೇಶಗಿರಿಂ ವಿಬುಧಾ ವಿಸ್ಮಯಂ ಯಯುಃ 
॥ ೨೨॥ 
ದದೃಶುಸ್ಪತ್ರ ತೇ ರಮ್ಯಾಮಲಕಾಂ ನಾಮ ವೈ ಪುರೀಮ್‌ । 
ವನಂ ಸೌಗಂಧಿಕಂ ಚಾಪಿ ಯತ್ರ ತನ್ನಾಮ ಪಂಕಜಮ್‌ 
॥| ೨೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ತಿಳಿನೀರಿನಿಂದ ಕೂಡಿದ ಅನೇಕ ಜಲಪ್ರವಾಹಗಳು ಹರಿಯು 
ತ್ರಿರುವುದರಿಂದ, ತನ್ನ ಎತ್ತರವಾದ ಶಿಖರಗಳಿಂದಲೂ, ಆಳವಾದ 
ಕಂದಕಗಳಿಂದಲೂ ಶೋಭಿಸುವ ಆ ಪರ್ವತವು ತಮ್ಮ ಪ್ರಿಯತಮ 
ರೊಂದಿಗೆ ವಿಹರಿಸುತ್ತಿರುವ ಸಿದ್ಧರ ಪತ್ನಿಯರಿಗೆ ಕ್ರೀಡಾಸ್ಗಳ 
ವಾಗಿದೆ. ॥ ೧೧ ॥ ಅಲ್ಲಿ ಎಲ್ಲೆಡೆ, ಕುಣಿಯುತ್ತಿರುವ ನವಿಲುಗಳ 
ಕೇಕಾರವಗಳೂ, ಮದವೇರಿದ ದುಂಬಿಗಳ ರೋಂಕಾರಗಳು, 
ಕೋಗಿಲೆಗಳ ಪಂಚಮ ಇಂಚರಗಳ ಕೂಜನಗಳೂ, ಬೇರೆ ಪಕ್ಷಿಗಳ 
ಕಲರವಗಳೂ ಪ್ರತಿದ್ವನಿಸುತ್ತಿದ್ದವು. ॥ ೧೨ ॥ ಅಲ್ಲಿ ಎತ್ತರವಾಗಿ 
ಬೆಳೆದಿರುವ ಕಲ್ಪವೃಕ್ಚಗಳು ಹಕ್ಕಿ ಮತ್ತು ಹಾರುವ ದ್ವಿಜಾತಿಗಳನ್ನು 
ತಮ್ಮ ಕೊಂಬೆಗಳಿಂದ ಕರೆಯುತ್ತಿರುವಂತೆಯೂ, ಕಾಡಾನೆಗಳ ಓಟ 
ದಿಂದ ಅವರ ಬಳಿಗೆ ಹೋಗುತ್ತಿರುವಂತೆಯೂ, ನದಿಗಳ ಕಲ- 
ಕಲಧ್ವನಿಯಿಂದ ಅವರನ್ನು ಮಾತನಾಡಿಸಿ ಕರೆಯುತ್ತಿರುವಂತೆ 
ಕಂಡುಬರುತ್ತಿತ್ತು. ॥ ೧೩ ॥ 

ಆ ರಜತಗಿರಿಯು ರಮಣೀಯವಾದ ಮಂದಾರ, ಪಾರಿ 
ಜಾತ, ಸರಳ, ತಮಾಲ, ಸಾಲ, ತಾಲ, ಕೋವಿದಾರ, ಅಸನ, 
ಅರ್ಜುನ, ಚೂತ, ಕದಂಬ, ನೀಪ, ನಾಗ, ಪುನ್ನಾಗ, ಚಂಪಕ, 
ಪಾಟಲ, ಅಶೋಕ, ಬಕುಳ, ಕುಂದ, ಕುರವಕ, ಸ್ವರ್ಣವರ್ಣದ 
ಶತಪತ್ರ ಮುಂತಾದ ವೃಕ್ಚಗಳಿಂದಲೂ, ಏಲಾ, ಮಾಲತೀ, ರೇಣುಕ, 
ಜಾಜಿ, ಕುಬ್ಬಕ, ಮಲ್ಲಿಕಾ, ಮಾಧವೀ ಮುಂತಾದ ಬಳ್ಳಿಗಳಿಂದಲೂ, 
ಹೆಚ್ಚಾಗಿ ಶೋಭಿಸುತ್ತಿತ್ತು. ॥ ೧೪-೧೬ ॥ ಪನಸ, ಔದುಂಬರ, 
ಅಶ್ವತ್ಥ ಪ್ಲಕ್ಷ ನ್ಯಗ್ರೋಧ, ಹಿಂಗು, ಭೂರ್ಜ, ಪೂಗ, ರಾಜಪೂಗ, 
ಜಂಬೂ, ಖರ್ಜೂರ, ಆಮ್ರಾತಕ, ಆಮ್ರ, ಪ್ರಿಯಾಳು, ಮಧುಕ, 
ಇಂಗುದ, ವೇಣು, ಕೀಚಕ ಮುಂತಾದ ವೃಕ್ಷ-ಔಷಧಿ-ವನಸ್ಪತಿಗಳಿಂದ 
ನೋಡುವವರ ಕಣ್ಮನಗಳನ್ನು ಸೆಳೆಯುತ್ತಿತ್ತು. ॥ ೧೭-೧೮ ॥ ಅದರ 
ಸರೋವರಗಳಲ್ಲಿ ಅರಳಿ ಆಡುತ್ತಿರುವ ಕುಮುದ, ಕನ್ನೈದಿಲೆ, 
ಕಲ್ಲಾದ, ಶತಪತ್ರ ಮುಂತಾದ ಕಮಲ ಪುಷ್ಪಕದಂಬಗಳಲ್ಲಿ ಕುಳಿತು 
ಹಂಸ-ಸಾರಸ-ಕಾರಂಡ ಮುಂತಾದ ಜಲಪಕ್ಕಿಗಳು ಹಿಂಡು- 
ಹಿಂಡಾಗಿ ಕಲರವಮಾಡುವುದರಿಂದ ಅವು ಶೋಭಿಸುತ್ತಿದ್ದವು. 
॥ ೧೯॥ ಅಲ್ಲಲ್ಲಿ ಹುಲ್ಲೆಗಳು, ಕಪಿಗಳು, ಕರಡಿಗಳು, ಕಾಡು 
ಹಂದಿಗಳು, ಸಿಂಹಗಳು, ಗವಯಗಳು, ಶರಭಗಳೂ, ವ್ಯಾಪ್ರಗಳೂ, 
ರುರುಮೃಗಗಳು, ಕೃಷ್ಣಮೃಗಗಳು, ಕಾಡುಕೋಣಗಳು, ಕರ್ಣಾಂತ್ರ 
ಗಳು, ಊರ್ಣಾಮೃಗಗಳು, ಒಕ್ಕಾಲಿನ ಮೃಗಗಳು, ಕುದುರೆಮಖದ 
ಮೃಗಗಳು, ತೋಳಗಳು, ಕಸ್ತೂರಿಮೃಗಗಳು ಯಥೇಚ್ಛವಾಗಿ 
ಸಂಚರಿಸುತ್ತವೆ. ಸರೋವರದ ತೀರಗಳು ಬಾಳೆಯ ಸಾಲುಗಳಿಂದ 
ಶೋಭಿಸುತ್ತಿವೆ. ಸುತ್ತಲೂ ನಂದಾ, ಎಂಬ ನದಿಯು ಹರಿಯುತ್ತಿದ್ದು 
ಸತೀದೇವಿಯ ಸ್ನಾನದಿಂದಾಗಿ ಇನ್ನೂ ಪವಿತ್ರ ಸುಗಂಧಿತವಾದ 
ತಿಳಿನೀರಿನಿಂದ ಕೂಡಿದೆ. ಭಗವಾನ್‌ ಭೂತನಾಥನ ನಿವಾಸ 
ಸ್ಥಾನವಾದ ಆ ಕೈಲಾಸಪರ್ವತದ ಇಂತಹ ಸೊಬಗನ್ನು ಕಂಡು 
ದೇವತೆಗಳೂ ಸಹ ಅತ್ಯಂತ ಆಶ್ಚರ್ಯಭರಿತರಾದರು. ॥ ೨೦-೨೨॥ 

ಅಲ್ಲಿ ಅವರು ಅಲಕಾ ಎಂಬ ರಮಣೀಯವಾದ ನಗರಿಯನ್ನು 
ಮತ್ತು ಸುಗಂಧವನ್ನು ಹರಡುವ ಸೌಗಂಧಿಕವೆಂಬ ಕಮಲಗಳು 
ಅರಳಿರುವ ಸೌಗಂಧಿಕ ವನವನ್ನು ನೋಡಿದರು. ॥ ೨೩ ॥ 


6 ಅಧ್ಯಾಯ] 


ಚತುರ್ಥ ಸೃಂಧ 


373 


ನಂದಾ ಚಾಲಕನಂದಾ ಚ ಸರಿತೌ ಬಾಹ್ಯತಃ ಪುರಃ । 
ತೀರ್ಥಪಾದಪದಾಂಭೋಜರಜಸಾತೀವ ಪಾವನೇ 
1 ೨೪ 11 


ಯಯೋಃ ಸುರಸ್ತಿಯಃ ಕ್ಷತ್ತರವರುಹ್ಯ ಸ್ವದಿಷ್ಟತಃ 1 
ಕ್ರೀಡಂತಿ ಪುಂಸಃ ಸಿಂಚಂತ್ಯೋ ವಿಗಾಹ್ಯ ರತಿಕರ್ಶಿತಾಃ 
॥1 ೨೫ ॥ 


ಯಯೋಸ್ಪತ್ತಾನವಿಭ್ರಷ್ಠನವಕುಂಕುಮಪಿಂಜರಮ್‌ । 
ವಿತೃಷೋತಪಿ ಹಿಬಂತ್ಯಂಭಃ ಪಾಯಯಂತೋ ಗಜಾ ಗಜೀಃ 
॥ ೨೬॥ 


ತಾರಹೇಮಮಹಾರತ್ನವಿಮಾನಶತಸಂಕುಲಾಮ್‌ | 
ಜುಷ್ಠಾಂ ಪುಣ್ಯಜನಸ್ವೀಭಿರ್ಯಥಾ ಖಂ ಸತಡಿದ್ದನಮ್‌ 
॥ ೨೭ ॥ 


ಹಿತ್ವಾ ಯಕ್ಷೇಶ್ವರಪುರೀಂ ವನಂ ಸೌಗಂಧಿಕಂ ಚ ತತ್‌ | 
ದ್ರುಮೈಃ ಕಾಮದುಘೈರ್ಹೃದ್ಯಂ ಚಿತ್ರಮಾಲ್ಯಫಲಚ್ಛದೈ: 
॥॥ ೨೮ ॥ 


ರಕ್ಕಕಂಠಖಗಾನೀಕಸ್ನರಮಂಡಿತಷಟ್ಟದಮ್‌ | 
ಕಲಹಂಸಕುಲಪ್ರೇಷ್ಠಂ ಖರದಂಡಜಲಾಶಯಮ್‌ 
॥ ೨೯॥ 


ವನಕುಂಜರಸಂಘೃಷ್ಟಹರಿಚಂದನವಾಯುನಾ 
ಅಧಿ ಪುಣ್ಯಜನಸ್ವ್ರೀಣಾಂ ಮುಹುರುನ್ನಧಯನ್ನನ: 
॥೩೦॥ 


ವೈ ದೂರ್ಯಕೃತಸೋಪಾನಾ ವಾಪ್ಯ ಉತ್ಸಲಮಾಲಿನೀ: । 
ಪ್ರಾಪ್ತಾಂ ಕಿಂಪುರುಪ್ನ ಪೈರ್ದ್ಯಷ್ಟ್ವಾತ ಆರಾದ್ಧದೃತುರ್ವಟಮ್‌ 
॥1೩೧॥ 


ಸ ಯೋಜನಶತೋತೇಧಃ ಪಾದೋನವಿಟಪಾಯತಃ । 
ಪರ್ಯಕೃತಾಚಲಚ್ಛಾಯೋ ನಿರ್ನೀಡಸ್ತಾಪವರ್ಜಿತಃ 
1೩೨ 


ತಸ್ಮಿನೃಹಾಯೋಗಮಯೇ ಮುಮುಕ್ಕುಶರಣೇ ಸುರಾಃ 1 
ದದೃಶುಃ ಶಿವಮಾಸೀನಂ ತೃಕ್ರಾಮರ್ಷಮಿವಾಂತಕಮ್‌ 
॥1 ೩೩! 


ಆ ನಗರಿಯ ಹೊರಭಾಗದಲ್ಲಿ ತೀರ್ಥಪಾದನಾದ ಶ್ರೀಹರಿಯ 
ಚರಣಧೂಳಿಯ ಸಂಯೋಗದಿಂದ ಅತ್ಯಂತ ಪವಿತ್ರವಾಗಿರುವ 
ನಂದಾ ಮತ್ತು ಅಲಕನಂದಾ ಎಂಬ ಎರಡು ನದಿಗಳು ಹರಿಯು 
ತ್ತಿವೆ. ॥ ೨೪ ॥ ರತಿವಿಲಾಸದಿಂದ ಆಯಾಸಗೊಂಡ ದೇವತಾಸ್ಟ್ರೀ 
ಯರು ತಮ್ಮ ನಿವಾಸಸ್ಥಾನಗಳಿಂದ ಬಂದು ಆ ನದಿಗಳಲ್ಲಿ 
ಸ್ನಾಮಾಡುತ್ತಾ, ತಮ್ಮ ಪ್ರಿಯತಮರ ಮೇಲೆ ನೀರನ್ನೆರಚು. 
ತ್ತಿದ್ದನು. ॥ ೨೫ ॥ ಸ್ನಾನಮಾಡುವಾಗ ಅವರ ಸ್ತನಗಳ ಮೇಲಿನ 
ಕೇಸರಿಯ ಲೇಪವು ತೊಳೆದುಹೋದ್ದರಿಂದ ಆ ನದಿಯ ನೀರು 
ಹಳದಿಯಾಗುತ್ತಿತ್ತು. ಆ ಕೇಸರಮಿಶ್ರಿತ ನೀರನ್ನುಗಂಧದ ಆಸೆಯಿಂದ 
ಆನೆಗಳು ಬಾಯಾರಿಕೆ ಇಲ್ಲದಿದ್ದರೂ ಕುಡಿಯುತ್ತಾ, ಜೊತೆಯ 
ಹೆಣ್ಣಾನೆಗಳಿಗೂ ಕುಡಿಸುತ್ತಿದ್ದವು. | ೨೬॥ 

ಅಲಕಾನಗರಿಯ ಮೇಲೆ ಚಿನ್ನ ಬೆಳ್ಳಿ ಮತ್ತು ಬಹುಮೂಲ್ಯ 
ಮಣಿಗಳಿಂದ ಖಚಿತವಾದ ನೂರಾರು ವಿಮಾನಗಳು ವಿರಾಜಿಸು 
ತ್ತಿವೆ. ಅವುಗಳಲ್ಲಿ ಅನೇಕ ಯಕ್ಚಪತ್ನಿಯರು ವಾಸಮಾಡುತ್ತಿದ್ದರು. 
ಇವುಗಳ ಕಾರಣ ಆ ವಿಶಾಲನಗರಿಯು ಮಿಂಚು-ಮೋಡಗಳಿಂದ 
ಆವರಿಸಲ್ಪಟ್ಟಿರುವ ಆಕಾಶದಂತೆ ಮೆರೆಯುತ್ತಿದೆ. ॥ ೨೭ ॥ ಯಕ್ಷ 
ರಾಜ ಕುಬೇರನ ರಾಜಧಾನಿಯಾದ ಆ ಅಲಕಾಪುರಿಯನ್ನು ಹಿಂದೆ 
ಹಾಕಿ ದೇವತೆಗಳು ಸೌಗಂಧಿಕವನಕ್ಕೆ ಬಂದರು. ಅದು ಬಣ್ಣ- 
ಬಣ್ಣದ ಹಣ್ಣು-ಹೂವು ಮತ್ತು ಪತ್ರೆಗಳಿಂದ ಕೂಡಿದ ಅನೇಕ 
ಕಲ್ಪವೃಕ್ಚಗಳಿಂದ ಸುಶೋಭಿತವಾಗಿತ್ತು. ॥ ೨೮ ॥ ಅದರಲ್ಲಿ 
ಕೋಗಿಲೆಯೇ ಮುಂತಾದ ಪಕ್ಕಿಗಳ ಕಲರವವು ಮತ್ತು ದುಂಬಿಗಳ 
ರೋಂಕಾರಗಳು ಎಲ್ಲೆಡೆ ಕೇಳಿ ಬರುತ್ತಿದ್ದವು. ರಾಜಹಂಸದ ಪರಮ 
ಪ್ರಿಯ ಕಮಲಕುಸುಮಗಳಿಂದ ಸುಶೋಭಿತವಾದ ಅನೇಕ 
ಸರೋವರಗಳು ಇದ್ದವು. ॥ ೨೯॥ ಆ ವನವು ಕಾಡಾನೆಗಳು 
ಉಜ್ಜಿದ್ದರಿಂದ ವಿಶೇಷವಾಗಿ ಗಂಧವನ್ನು ಸೂಸುವ ಹರಿಚಂದನ 
ವೃಕ್ಚಗಳನ್ನು ಹಾಯ್ದು ಬೀಸುವ ಸುಗಂಧಿತವಾಯುವು ಯಕ್ಚಪತ್ನಿ 
ಯರ ಮನಸಿನಲ್ಲಿ ವಿಶೇಷವಾಗಿ ಮದವನ್ನೇರಿಸುತ್ತಿತ್ತು. ॥ ೩೦ ॥ 
ವೈಡೂರ್ಯ ಮಣಿಗಳಿಂದ ರಚಿತವಾದ ಸೋಪಾನಗಳಿಂದ 
ಕೂಡಿ, ಕಮಲಪುಷ್ಪಗಳ ಸಮೂಹವು ಅರಳಿನಿಂತಿದ್ದ ಅನೇಕ ಪುಷ್ಪ 
ರಿಣಿಗಳು ಅಲ್ಲಿ ಶೋಭಿಸುತ್ತಿದ್ದುವು. ಕಿಂಪುರುಷ ರು ಆಯಾಸ 
ಪರಿಹಾರಕ್ಕಾಗಿ ಹಾಗೂ 'ಮನೋವಿನೋದಗಳಿಗಾಗಿ ಅಲ್ಲಿಗೆ 
ಬಂದಿದ್ದರು. ಇಂತಹ ವನಶೋಭೆಯನ್ನು ದಿಟ್ಟಿಸುತ್ತಾ ದೇವತೆಗಳು 
ಸ್ವಲ್ಪ ಮುಂದೆ ಹೋದಾಗ ಅವರಿಗೆ ಸನಿಹ ಲ್ಲೇ ಒಂದು 
ವಿಶಾಲವಾದ ವಟವೃಕ್ಷ ಗೋಚರಿಸಿತು. ॥ ೩೧ ॥ 

ಆ ಅದ್ಭುತವಾದ. ವಟವ್ಯಕ್ಷವು ನೂರು ಯೋಜನಗಳಷ್ಟು 
ಎತ್ತರವಾಗಿತ್ತು. ಅದರ ಕೊಂಬೆಗಳು ಎಪ್ಪತ್ತೈದು ಯೋಜನ ಹರಡಿ 
ಕೊಂಡಿದ್ದವು. ಆದರ ಸುತ್ತಲೂ ನಿರಂತರ ನೆರಳು ಆವರಿಸಿದ್ದು 
ತಾಪವು ಅವಲೇಶವೂ ಇಲ್ಲದೆ ತಂಪಿನ ನೆಲೆಯಾಗಿತ್ತು. ಆ ವೃಕ್ಷದಲ್ಲಿ 
ಒಂದು ಗೂಡೂ ಇರಲಿಲ್ಲ ॥ ೩೨ ॥ ಮಹಾಯೋಗಮಯವೂ, 
ಮುಮುಕ್ಹುಗಳಿಗೆ ಆಶ್ರಯವೂ ಆದ ಆ ವೃಕ್ಷದ ಕೆಳಗೆ ವಿರಾಜಿ 
ಸುತ್ತಿದ್ದ ಭಗವಾನ್‌ ಶಂಕರನನ್ನು ದೇವತೆಗಳು ನೋಡಿದರು. ಅವನು 
ಸಾಕ್ಷಾತ್‌ ಕ್ರೋಧವನ್ನು ತೊರೆದ ಕಾಲನಂತೆ ಬೆಳಗುತ್ತಿದ್ದನು. ॥ ೩೩ ॥ 


374 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಸನಕಾದೈರ್ಮಹಾಸಿದ್ದೆಃ ಶಾಂತೈಃ ಸಂಶಾಂತವಿಗ್ರಹಮ್‌ । 
ಉಪಾಸ್ಕಮಾನಂ ಸಖ್ಯಾ ಚ ಭರ್ತ್ರಾ ಗುಹ್ಯಕರಕ್ಸಸಾಮ್‌ 
॥1೩೪॥ 
ವಿದ್ಯಾತಪೋಯೋಗಪಥಮಾಸ್ಕಿತಂ ತಮಧೀಶ್ಚರಮ್‌ । 
ಚರಂತಂ ವಿಶ್ವಸುಹೃದಂ ವಾತ್ನಲ್ಯಾಲ್ಲೋಕಮಂಗಲಮ್‌ 
1 ೩೫ ॥ 
ಲಿಂಗಂ ಚ ತಾಪಸಾಭೀಷ್ಟಂ ಭಸ್ಮದಂಡಜಟಾಜಿನಮ್‌ I 
ಅಂಗೇನ ಸಂಧ್ಯಾಭ್ರರುಚಾ ಚಂದ್ರಲೇಖಾಂ ಚ ಬಿಭ್ರತಮ್‌ 
WA Ul 
ಉಪವಿಷ್ಟು ದರ್ಭಮಯ್ಯಾಂ ಬೃಸ್ಕಾಂ ಬ್ರಹ್ಮ ಸನಾತನಮ್‌ । 
ನಾರದಾಯ ಪ್ರವೋಚಂತಂ ಪೃಚ್ಛತೇ ಶೃಣ್ಷಕಾಂ ಸತಾಮ್‌ 
॥೩೭॥ 
ಕೃತ್ವೋರೌ ದಕ್ಷಿಣೇ ಸವ್ಯಂ ಪಾದಪದ್ದಂ ಚ ಜಾನುನಿ । 
ಬಾಹುಂ ಪ್ರಕೋಷ್ಟೇತಕ್ಷಮಾಲಾಮಾಸೀನಂ ತರ್ಕಮುದ್ರಯಾ 
॥೩೮॥ 
ತಂ. ಬ್ರಹ್ಮನಿರ್ವಾಣಸಮಾಧಿಮಾಶ್ರಿತಂ 
ವ್ರುಪಾಶ್ರಿತಂ ಗಿರಿಶಂ ಯೋಗಕಕ್ಟಾಮ್‌ । 
ಸಲೋಕಪಾಲಾ ಮುನಯೋ ಮನೂನಾಂ 
ಮಾದ್ಯಂ ಮನುಂ ಪ್ರಾಂಜಲಯಃ ಪ್ರಣೇಮುಃ ॥ ೩೯ ॥ 


ಸ ತೂಪಲಭ್ಯಾಗತಮಾತ್ಮಯೋನಿಂ 
ಸುರಾಸುರೇಶೈರಭಿವಂದಿತಾಂಫ್ರಿಃ | 
ಉತ್ಥಾಯ ಚಕ್ರೇ ಶಿರಸಾಭಿವಂದನ- 


ಮರ್ಹತ್ತಮಃ ಕಸ್ಯ ಯಥೈವ ಎಷ್ಟು ॥೪೦॥ 
ಎಬಿ ಣ 


ತಥಾಪರೇ ಸಿದ್ಧಗಣಾ ಮಹರ್ಷಿಭಿ- 
ರ್ಯೆ ವೈ ಸಮಂತಾದನು ನೀಲಲೋಹಿತಮ್‌ | 
ನಮಸೃತಃ ಪ್ರಾಹ ಶಶಾಂಕಶೇಖರಂ 
ಕೃತಪ್ರಣಾಮಂ ಪ್ರಹಸನ್ನಿವಾತ್ಮಭೂಃ 
ಬ್ರಹ್ಹೋವಾಚ 
ಜಾನೇ ತ್ವಾಮೀಶಂ ವಿಶ್ವಸ್ಯ ಜಗತೋ ಯೋನಿಬೀಜಯೋಃ । 
ಶಕ್ತೇಃ ಶಿವಸ್ಯ ಚ ಪರಂ ಯತ್ತದ್‌ಬ್ರಹ್ಮ ನಿರಂತರಮ್‌ 
19೨ 
ತ್ವಮೇವ ಭಗವನ್ನೇತಚ್ಛಿವಶಕ್ತೊ ್ರ್ಯೀಃ ಸರೂಪಯೋಃ | 
ವಿಶ್ವಂ ಸೃಜಸಿ ಪಾಸ್ಕತ್ಸಿ ಕ್ರೀಡನ್ನೂರ್ಣಪಟೋ ಯಥಾ 
॥ ೪೩ ॥ 


I ೪೧ I 


ಭಗವಾನ್‌ ಭೂತನಾಥನ ಅಂಗಾಂಗಗಳು ತುಂಬಾ ಪ್ರಶಾಂತ 
ವಾಗಿದ್ದವು. ಸನಂದನಾದಿ ಶಾಂತ ಸಿದ್ದಗಣರು ಮತ್ತು ಗೆಳೆಯನಾದ 
ಯಕ್ಕಪತಿಯಾದ ಕುಬೇರನು ಸ್ವಾಮಿಯ ಸೇವೆ ಮಾಡುತ್ತಿದ್ದರು. 
1೩೪ ಜಗತ್ಸತಿಯಾದ ಮಹಾದೇವನು ಜಗತ್ತಿಗೆ ಮಿತ್ರನಾಗಿ, 
ವಾತ್ಸಲ್ಯದಿಂದ ಎಲ್ಲರಿಗೂ ಕಲ್ಯಾಣವನ್ನುಂಟುಮಾಡುವವನು. ಲೋಕ 
ಹಿತಕ್ಕಾಗಿಯೇ ಅವನು ಉಪಾಸನೆ, ತಪಸ್ಸು ಮತ್ತು ಸಮಾಧಿಗಳೇ 
ಮುಂತಾದ ಯೋಗ ಸಾಧನೆಗಳನ್ನು ಆಚರಿಸುತ್ತಿದ್ದನು. I ೩೫ ॥ 
ಭಗವಂತನು ಸಂಜೆಯ ಮೋಡದಂತೆ ಬೆಳಗುತ್ತಿದ್ದು ತನ್ನ ದೇಹದಲ್ಲಿ 
ತಪಸ್ವಿಗಳಿಗೆ ಇಷ್ಟ ಚಿಹ್ನೆಗಳಾದ ಭಸ್ಯ ಯೋಗದಂಡ, ಮೃಗಚರ್ಮ 
ವನ್ನೂ ತಲೆಯಲ್ಲಿ ಚಂದ್ರಕಲೆಯನ್ನೂ ಧರಿಸಿದ್ದನು. ॥ ೩೬ ॥ 
ದರ್ಭೆಯ ಆಸನದಲ್ಲಿವಿರಾಜಿಸುತ್ತಿದ್ದಪ್ರಭು ದಕ್ಷಿಣಾಮೂರ್ತಿಯು 
ಶ್ರೋತೃಗಳ ನಡುವೆ ಪ್ರಶ್ನಿಸುತ್ತಿದ್ದ ನಾರದಮಹರ್ಷಿಗಳಿಗೆ ಸನಾತನ 
ಪರಬ್ರಹ್ಮವನ್ನುಕುರಿತು ಉಪದೇಶಿಸುತ್ತಿದ್ದನು. ॥ ೩೭ ॥ ಎಡಗಾಲನ್ನು 
ಬಲಮೊಣಕಾಲಿನ ಮೇಲೂ, ಎಡಗೈಯನ್ನು ಎಡಮಂಡಿಯ 
ಮೇಲೂ ಇರಿಸಿಕೊಂಡು ಮಣಿಕಟ್ಟಿನಲ್ಲಿ ರುದ್ರಾಕ್ಷಿ ಮಾಲೆಯನ್ನು 
ಧರಿಸಿ, ತರ್ಕಮುದ್ರೆಯಿಂದ * ಕೂಡಿ ವಿರಾಜಿಸುತ್ತಿದ್ದನು. ॥ ೩೮ ॥ 
ಅವನು ಯೋಗಪಟ್ಟವನ್ನು ಆಶ್ರಯಿಸಿ ಏಕಾಗ್ರಚಿತ್ತದಿಂದ ಬ್ರಹ್ಮ 
ಸಮಾಧಿಯ ಸುಖವನ್ನು. ಅನುಭವಿಸುತ್ತಿದ್ದನು. ಲೋಕಪಾಲರ ಸಹಿತ 
ಸಮಸ್ತ ಮುನಿಗಳು ಮನನಶೀಲರಲ್ಲಿ ಸರ್ವಶ್ರೇಷ್ಠ ಭಗವಾನ್‌ 
ಶಂಕರನಿಗೆ ಕೈಜೋಡಿಸಿ ಪ್ರಣಾಮಮಾಡಿದರು. ॥ ೩೯ ॥ ಸಮಸ್ತ 
ದೇವಾಧಿಪತಿಗಳೂ, ದೈತ್ಯಾಧಿಪತಿಗಳೂ ದೇವದೇವನಾದ ಮಹಾ 
ದೇವನ ಚರಣಕಮಲಗಳನ್ನು ವಂದಿಸುತ್ತಿದ್ದರೂ, ಅವನು ಬ್ರಹ್ಮ 
ದೇವರುತನ್ನ: ಸ್ಥಾನಕ್ಕೆ ಬಂದಿರುವುದನ್ನುನೋಡಿ ಕೂಡಲೇ ಮೇಲೆದ್ದು 
- ವಾಮನಾವತಾರದಲ್ಲಿಪರಮಪೂಜ್ಯ ಭಗವಾನ್‌ ಮಹಾವಿಷ್ಣುವು 
ಕಶ್ಯಪರಿಗೆ ವಂದಿಸಿದಂತೆಯೇ - ತಲೆತಗ್ಗಿಸಿ ಅವರಿಗೆ ನಮಸ್ಕಾರ 
ಮಾಡಿದನು. ॥ ೪೦ ॥ ಹಾಗೆಯೇ ಶಿವನ ಸುತ್ತಲೂ ಕುಳಿತಿದ್ದ 
ಮಹರ್ಷಿಸಹಿತರಾದ ಸಿದ್ಧಗಣಗಳೂ ಬ್ರಹ್ಮದೇವರಿಗೆ ಎದ್ದು 
ಪ್ರಣಾಮಮಾಡಿದರು. ಎಲ್ಲರೂ ನಮಸ್ಕಾರಮಾಡಿದ ಬಳಿಕ 
ಬ್ರಹ್ಮದೇವರು ತನಗೆ ನಮಸ್ಕಾರಮಾಡಿದ್ದ ಭಗವಾನ್‌ 
ಚಂದ್ರಶೇಖರನಿಗೆ ನಗುತ್ತಾ ಹೀಗೆಂದರು -॥ ೪೧ ॥ 

ಬ್ರಹ್ಮದೇವರು ಹೇಳುತ್ತಾರೆ - ಓ ದೇವದೇವಾ ! ನೀನು ಇಡೀ 
ಜಗತ್ತಿಗೆ ಕ್ಷೇತ್ರ ಮತ್ತು ಬೀಜಗಳಾಗಿರುವ ಪ್ರಕೃತಿ ಹಾಗೂ ಪುರುಷ 
ಇವರಿಬ್ಬರಿಗೂ ಪರನಾಗಿ ಏಕರಸನಾಗಿರುವ ಶಾಶ್ವತ ಪರಬ್ರಹ್ಮನೇ 
ಆಗಿದ್ದೀಯೆ ಎಂಬುದನ್ನು ನಾನು ಬಲ್ಲೆನು. ॥ ೪೨ ॥ ಎಲ್ಫೆ ಭಗ 
ವಂತನೇ! ನೀನು ನಿನ್ನ ಸ್ವರೂಪಭೂತ ಶಿವ-ಶಕ್ತಿ (ಪ್ರಕೃತಿ- 
ಪುರುಷ) ರೂಪದಲ್ಲಿ ಕ್ರೀಡಿಸುತ್ತಾ ಜೇಡರ ಹುಳುವಿನಂತೆ ಬೇರಾ 
ವುದರ ಅಪೇಕ್ಷೆ ಇಲ್ಲದೆ ಲೀಲೆಯಿಂದ ಈ ಜಗತ್ತೆಂಬ ಬಲೆಯನ್ನು 
ರಚಿಸಿ, ರಕ್ಕಸಿ, ಉಪಸಂಹಾರ ಮಾಡಿಕೊಳ್ಳುತ್ತಿರುವ. ॥ ೪a 1 


* ತರ್ಜನಿಯನ್ನು ಅಂಗುಷ್ಠದೊಡನೆ ಸೇರಿಸಿ ಇತರ ಬೆರಳುಗಳನ್ನು ಒಟ್ಟಿಗೆ ಸೇರಿಸಿ ಚಾಚಿ, ಜ್ಞಾನವನ್ನು ಬೋಧಿಸುವ ಮುದ್ರೆಗೆ ತರ್ಕಮುದ್ರೆ ಎಂದು 
ಜ್ಲಾನಮುದ್ರ ಎಂದೂ ಹೇಳುತ್ತಾರೆ. ಚಿನ್ನುದ್ರೆ ಎಂದೂ ಇದರದ್ದೇ ಹೆಸರು. 


6 ಅಧ್ಯಾಯ] 


ಚತುರ್ಥ ಸೃಂಧ 


375 


ತ್ವಮೇವ ಧರ್ಮಾರ್ಥದುಘಾಭಿಪತ್ತಯೇ 

ದಕ್ಷೇಣ ಸೂತ್ರೇಣ ಸಸರ್ಜಿಥಾದ್ದರಮ್‌ । 
ತ್ವಯೈವ ಲೋಕೇಶವಸಿತಾಶ್ಚ ಸೇತವೋ 

ಯಾನ್‌ ಬ್ರಾಹ್ಮಣಾ ಶ್ರದ್ದಧತೇ ದೃತವ್ರತಾಃ ॥ ೪೪ ॥ 


ತಂ ಕರ್ಮಣಾಂ ಮಂಗಲ ಮಂಗಲಾನಾಂ 
ಕರ್ತುಃ ಸ್ಮ್ಥಲೋಕಂ ತನುಷೇ ಸ್ಯ ಪರಂ ವಾ। 
ಅಮಂಗಲಾನಾಂ ಚ ತಮಿಸ್ತ್ರಮುಲ್ಪಣಂ 
ವಿಷರ್ಯಯಃ ಕೇನ ತದೇವ ಕಸ್ಯಚಿತ್‌ ॥ ೪೫ ॥ 


ನ ವೈ ಸತಾಂ ತ್ವಚ್ಛರಣಾರ್ಪಿತಾತ್ಮನಾಂ 
ಚ 
ಭೂತೇಷು ಸರ್ಮೇಷ್ಠಭಿಪಶ್ಯತಾಂ ತವ । 
ಭೂತಾನಿ ಚಾತ್ಮನ್ಯಪೃಥಗ್ಗಿದ್ಯಕ್ಷತಾಂ 


೧ಲಜಟ, 


ಪ್ರಾಯೇಣ ರೋಷೋತಭಿಭವೇದ್ಯಥಾ ಪಶುಮ್‌ ॥ ೪೬ ॥ 


ಪೃಥಗ್ಧಿಯ: ಕರ್ಮದೃಶೋ ದುರಾಶಯಾಃ 
ಪರೋದಯೇನಾರ್ಪಿತಹೃದ್ರುಜೋರನಿಶಮ್‌ । 
ಪರಾನ್ಹುರುಕ್ರೈರ್ವಿತುದಂತ್ಯರುಂತುದಾ- 


ಸ್ತಾನ್ಮಾ ವಧೀದೆ ಶೈ ವವಧಾನ್ನದದ್ದಿಧಃ 1೪೭ 1 


ಯಸ್ಮಿನ್‌ ಯದಾ ಪುಷ್ಠರನಾಭಮಾಯಯಾ 
ದುರಂತಯಾ ಸ್ಪಷ್ಟಧಿಯಃ ಪೃಥಗ್ಹೃಶಃ I 
ಕುರ್ವಂತಿ ತತ್ರ ಹ್ಯನುಕಂಪಯಾ ಕೃಪಾಂ 
ನ ಸಾಧವೋ ದೈವಬಲಾತೃತೇ ಕ್ರಮಮ್‌ ॥ ೪೮ ॥ 


ಭವಾಂಸ್ತು ಪುಂಸ ಪರಮಸ್ಯ ಮಾಯಯಾ 
ದುರಂತಯಾಸ್ತೃಷ್ಠಮತಿಃ ಸಮಸ್ತದೃಕ್‌ ಟ 
ತಯಾ ಹತಾತ್ಮಸ್ವನುಕರ್ಮಚೇತ:ಃ 
ಸ್ವನುಗ್ರಹಂ ಕರ್ತುಮಿಹಾರ್ಹಸಿ ಪ್ರಭೋ ॥ ೪೯॥ 


ಕುರ್ವದ್ದರಸ್ಯೋದ್ದರಣಂ ಹತಸ್ಯ ಭೋಃ 
ತ್ವಯಾಸಮಾಪ್ರಸ್ಯ ಮನೋ ಪ್ರಜಾಪತೇಃ । 

ನ ಯತ್ರ ಭಾಗಂ ತವ ಭಾಗಿನೋ ದದುಃ 
ಕುಯಜ್ಜಿನೋ ಯೇನ ಮಖೋ ನಿನೀಯತೇ ॥ ೫೦ ॥ 


ಧರ್ಮವನ್ನೂ - ಅರ್ಥವನ್ನೂ ದೊರಕಿಸಿಕೊಡುವ ವೇದಗಳ 
ರಕ್ಷಣೆಗಾಗಿ ದಕ್ಷನನ್ನು ನಿಮಿತ್ತವನ್ನಾಗಿಸಿಕೊಂಡು ಯಜ್ಞವನ್ನು 
ಪ್ರಕಟಪಡಿಸಿದವನೂ ನೀನೇ. ನಿಯಮನಿಷ್ಠರಾದ ಬ್ರಾಹ್ಮಣರು 
ಶ್ರದ್ಧೆಯಿಂದ ಪಾಲಿಸುತ್ತಿರುವವರ್ಣಾಶ್ರಮಗಳ ಮರ್ಯಾದೆ ಗಳನ್ನು 
ನೆಲೆಗೊಳಿಸಿದವನೂ ನೀನೇ ಆಗಿರುವೆ. ॥ ೪೪ ॥ ಮಂಗಳಮಯ 
ಮಹೇಶ್ವರನೇ | ನೀನು ಶುಭ ಕರ್ಮಗಳನ್ನು ಮಾಡುವವರಿಗೆ 
ಸ್ವರ್ಗ ಲೋಕವನ್ನು ಅಥವಾ ಮೋಕ್ಟವನ್ನು ಕರುಣಿಸುತ್ತಿರುವೆ 
ಹಾಗೂ ಅಮಂಗಳ ಪಾಪಕರ್ಮಗಳನ್ನು ಮಾಡುವವರಿಗೆ ಘೋರ 
ನರಕದಲ್ಲಿ ಕೆಡಹುವೆ. ಹಾಗಿರುವಾಗಲೂ ಕೆಲ-ಕೆಲವ್ವಕ್ತಿಗಳಿಗೆ 
ಈ ಕರ್ಮಗಳ ಫಲಗಳು ವಿಪರೀತ ಹೇಗಾಗುತ್ತದೆ ? ॥ ೪೫ ॥ 

ನಿನ್ನ ಚರಣಾರವಿಂದಗಳಲ್ಲಿ ತಮ್ಮನ್ನು ಅರ್ಪಿಸಿಕೊಂಡ 
ಮಹಾನುಭಾವರು ಸಮಸ್ತ ಪ್ರಾಣಿಗಳಲ್ಲಿ ನಿನ್ನನ್ನೇ ನೋಡುತ್ತಾರೆ 
ಹಾಗೂ ಸಮಸ್ತ ಜೀವರನ್ನು ಅಭೇದದೃಷ್ಟಿಯಿಂದ ಆತ್ಮನಲ್ಲೇ 
ನೋಡುತ್ತಾರೆ. ಅಂತಹವರು ಪಶುಗಳಂತೆ ಕ್ರೋಧಕ್ಕೆ ವಶರಾಗು 
ವುದಿಲ್ಲ ॥ ೪೬ ॥ ಭೇದ ಬುದ್ಧಿ ಇರುವ ಕಾರಣ ಕರ್ಮಗಳಲ್ಲೇ 
ಆಸಕ್ತರಾದ ಜನರ ನಿಯತ್ತು ಸರಿಯಿರುವುದಿಲ್ಲ ಬೇರೆಯವರ 
ಉನ್ನತಿಯನ್ನು ನೋಡಿ ಹಗಲು-ರಾತ್ರಿ ಅವರ ಮನಸ್ಸು ಕುದಿ 
ಯುತ್ತಾ ಇರುತ್ತದೆ. ಮರ್ಮಭೇದಿಯಾದ ತಮ್ಮ ದುರ್ವಚನ 
ಗಳಿಂದ ಇತರರ ಮನಸ್ಸನ್ನು ನೋಯಿಸುತ್ತಿರುವ ಇಂತಹ ಅಜ್ಜಾ ನಿ 
ಗಳನ್ನೂ ಕೂಡ ನಿನ್ನಂತಹವರು ಕೊಲ್ಲುವುದು ಉಚಿತವಾಗ 
ಲಾರದು. ಏಕೆಂದರೆ, ಆ ಬಡಪಾಯಿಗಳಾದರೋ ವಿಧಿಯಿಂದಲೇ 
ಮರಣಕ್ಕೆ ತುತ್ತಾದವರು. ॥ ೪೭ ॥ ದೇವದೇವಾ! ಭಗವಾನ್‌ 
ಪದ್ಮನಾಭನ ಪ್ರಬಲ ಮಾಯೆಯಿಂದ ಮೋಹಿತನಾಗಿ ಯಾರಾ 
ದರೂ ಭೇದಬುದ್ಧಿಯನ್ನು ತೋರಿದರೂ ಸಾಧು-ಸತ್ತುರುಷರು 
ತಮ್ಮ ಪರದುಖುಕಾತರ ಸ್ವಭಾವದಿಂದಾಗಿ ಅವರ ಮೇಲೆ ಕೃಪೆ 
ಯನ್ನೇ ಮಾಡುತ್ತಾರೆ. ದೈವವಶದಿಂದ ಏನಾದರೂ ನಡೆದು 
ಹೋದರೆ "ಇದೆಲ್ಲ ಕರ್ಮಗಳ ಫಲ'ವೆಂದು ಅದನ್ನು ತಡೆಯುವ 
ಪ್ರಯತ್ನ ಮಾಡುವುದಿಲ್ಲ ॥ ೪೮ ॥ 

ಪ್ರಭುವೇ! ನೀನು ಸರ್ವಜ್ಞನಾಗಿರುವೆ. ಪರಮಪುರುಷ 
ಭಗವಂತನ ದುಸ್ತರ ಮಾಯೆಯು ನಿನ್ನ ಬುದ್ಧಿಯನ್ನು 
ಸರ್ಶಿಸಲಾರದು. ಆದ್ದರಿಂದ ಯಾರ ಚಿತ್ತವು. ಮಾಯೆಗೆ 
ವಶವಾಗಿ ಕರ್ಮ ಮಾರ್ಗದಲ್ಲಿ ಆಸಕ್ತವಾಗಿದೆಯೋ, ಅವನಿಂದ 
ಅಪರಾಧ ನಡೆದು ಹೋದರೂ ಕೂಡ ಅವನ ಮೇಲೆ ನೀನು 
ಕೃಪೆಯನ್ನೇ ತೋರಬೇಕು. ॥ ೪೯ ॥ ಭಗವಂತಾ | ನೀನೇ ಎಲ್ಲಕ್ಕೂ 
ಮುಲ ನಾದವನು. ಎಲ್ಲ ಯಜ್ಞಗಳನ್ನು ಪೂರ್ಣಗೊಳಿಸುವವನೂ 
ನೀನೇ ಆಗಿರುವೆ. ಯಜ _ಭಾಗವನ್ನು ಪಡೆಯುವ ಪೂರ್ಣ ಅಧಿ 
ಕಾರ ನಿನಗಿದೆ. ಆದರೂ ಈ ದಕ್ಷಯಜ್ಞದ ಬುದ್ಧಿಹೀನರಾದ 
ಯಾಜಕರು ನಿನಗೆ ಯಜ್ಞದ ಹವಿರ್ಭಾಗವನ್ನು ಕೊಡಲಿಲ್ಲ 
ಇದರಿಂದಲೇ ಅದು ಧ್ವಂಸವಾಯಿತು. ಈಗ ನೀನು ಅಪೂರ್ಣ 
ವಾಗಿರುವ. ಯಜ್ಞವನ್ನು ಪೂರ್ಣಗೊಳಿಸುವ ಕೃಪೆಯನ್ನು 
ಮಾಡಬೇಕು. ॥ ೫೦ ॥ 


376 


ಜೀವತಾದ್ಯಜಮಾನೋತಯಂ ಪ್ರಪದ್ಯೇತಾಕ್ಷಿಣೀ ಭಗ: । 
ಭೃಗೋ: ಶ್ಲಶ್ರೂಣಿ ರೋಹಂತು ಪೂಷ್ಲೋ ದಂತಾಶ್ಚಪೂರ್ವವತ್‌ 
॥ ೫೧॥ 


ದೇವಾನಾಂ ಭಗ್ನಗಾತ್ರಾಣಾಮೃತ್ತಿಜಾಂ ಚಾಯುಧಾಶ್ನಭಿ: । 
ಭವತಾನುಗೃಹೀತಾನಾಮಾಶು ಮನ್ಕೋತಸ್ಸನಾತುರಮ್‌ 
1 ೫೨॥ 


ಏಷ ತೇ ರುದ್ರ ಭಾಗೋತಸು ಯದುಚ್ಛಿಷ್ಟೋಂದ್ವರ] ವೈ । 
ಯಜ್ಞಸ್ಟೇ ರುದ್ರ ಭಾಗೇನ ಕಲ್ಪತಾಮದ್ಯ ಯಜ್ಞಹನ್‌ 


1 ೫೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಪ್ರಭೋ! ನಿನ್ನ ಅನುಗ್ರಹದಿಂದ - ಯಜ್ಞದ ಯಜಮಾನ 
ನಾದ ದಕ್ಷನು ಜೀವಂತನಾಗಲಿ. ಭಗದೇವತೆಗೆ ಕಣ್ಣುಗಳು ಬರಲಿ. 
ಭೃಗುಮಹರ್ಷಿಗಳಿಗೆ ಗಡ್ಡ-ಮೀಸೆಗಳು ಬರಲಿ. ಪೂಷಾದೇವತೆಗೆ 
ಮೊದಲಿನಂತೆ ಹಲ್ಲುಗಳು ಮೂಡಲಿ. ॥ ೫೧ ॥ ರುದ್ರದೇವನೇ | 
ಅಸ್ವ-ಶಸ್ತಗಳಿಂದ ಮತ್ತು ಕಲ್ಲುಮಳೆಯಿಂದ ದೇವತೆಗಳ, ಯತ್ತಿ 
ಜರ ಗಾಯಗೊಂಡ ಅಂಗಾಂಗಗಳೆಲ್ಲವೂ ನಿನ್ನ ಅನುಗ್ರಹದಿಂದ 
ಸರಿಯಾಗಲಿ. ॥ ೫೨ ॥ ಯಜ್ಞವು ಸಂಪೂರ್ಣವಾದ ಬಳಿಕ ಶೇಷ 
ವಾಗಿ ಉಳಿಯುವುದೆಲ್ಲವೂ ಯಾವಾಗಲೂ ನಿನ್ನ ಭಾಗವೇ ಆಗಿದೆ. 
ಓ ಯಜ್ಞವಿಧ್ವಂಸಕನೇ | ನಿನ್ನ ಈ ಯಜ್ಞಭಾಗದಿಂದಲೇ ಈಗ ಈ 
ಯಜ್ಞವು ಪೂರ್ಣವಾಗಲೀ. ॥ ೫೩ ॥ 


ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 


ಇತಿ ಶ್ರೀಮದಾಗವತೇ ಮಹಾಪುರಾಣೇ ಪಾರಮಹಂಸ್ಥಾಂ ಸಂಹಿತಾಯಾಂ ಚತುರ್ಥಸ್ಪಂಧೇ 
ಶ್ರಿ ್ಯ 
ರುದ್ರಸಾಂತ್ಚನಂ ನಾಮ ಷಷ್ನೋತಧ್ಯಾಯ:॥ ೬ ॥ 


NS 
ಏಳನೆಯ ಅಧ್ಯಾಯ 
ದಕ್ಷಯಜ್ಞದ ಪರಿಸಮಾಪಿ 
kd ಇ 
ಮೈತ್ರೇಯ ಉವಾಚ ಶ್ರೀಮೈತ್ರೇಯರು ಹೇಳುತ್ತಾರೆ - ಮಹಾಬಾಹುವಾದ 
ವಿದುರನೇ | ಬ್ರಹ್ಮದೇವರು ಈ ವಿಧವಾಗಿ ಪ್ರಾರ್ಥಿಸಿದಾಗ ಭಗ 
ಇತ್ಯಜೇನಾನುನೀತೇನ ಭವೇನ ಪರಿತುಷ್ಕತಾ । | ವಾನ್‌ ಶಂಕರನು ಪ್ರಸನ್ನತೆಯಿಂದ ನಗುತ್ತಾ ಹೀಗೆ ಹೇಳಿದನು - 
ಅಭ್ಯಧಾಯಿ ಮಹಾಬಾಹೋ ಪ್ರಹಸ್ಯ ಶ್ರೂಯತಾಮಿತಿ | ಕೆಳಿರಿ.॥ ೧॥ 
On ಶ್ರೀಮಹಾದೇವನಿಂತೆಂದನು - ಪ್ರಜಾಪತಿಯೇ! ಭಗ 
ಶ್ರೀಮಹಾದೇವ ಉವಾಚ ವಂತನ ಮಾಯೆಯಿಂದ ಮೋಹಿತರಾದ ದಕ್ಷನಂತಹ ತಿಳಿಗೇಡಿಗಳ 


ನಾಘಂ ಪ್ರಜೇಶ ಬಾಲಾನಾಂ ವರ್ಣಯೇ ನಾನುಚಿಂತಯೇ । 
ದೇವಮಾಯಾಭಿಭೂತಾನಾಂ ದಂಡ್ಲಾತ್ರ ದೃತೋ ಮಯಾ 
॥1 ೨॥ 


ಪ್ರಜಾಪತೇರ್ದಗಶೀರ್ಷೋ ಭವತ್ವಜಮುಖಂ ಶಿರಃ | 
ಮಿತ್ರಸ್ಯ ಚಕ್ದುಷೇಕ್ಷೇತ ಭಾಗಂ ಸ್ವಂ ಬರ್ಹಿಷೋ ಭಗಃ 
WAU 


ಪೂಷಾ ತು ಯಜಮಾನಸ್ಯ ದದ್ದಿರ್ಜಕ್ಷತು ಪಿಷ್ಠಭುಕ್‌ । 
ದೇವಾಃ ಪ್ರಕೃತಸರ್ವಾಂಗಾ ಯೇ ಮ ಉಚ್ಛೇಷಣಂ ದದುಃ 
॥೪॥ 


ಬಾಹುಭ್ಯಾಮಶ್ವಿನೋಃ ಪೂಷ್ಲೋ ಹಸ್ತಾಭ್ಯಾಂ ಕೃತಬಾಹಮ । 
ಭವಂತ್ವದ್ವರ್ಯವಶ್ಚಾನ್ಯೇ ಬಸ್ತಶ್ಪಶ್ರುರ್ಚ್ಯಗುರ್ಭವೇತ್‌ 
11೫॥ 


ಅಪರಾಧವನ್ನು ನಾನು ಚರ್ಚಿಸುವುದಿಲ್ಲ ಹಾಗೂ ನೆನಪಿಡು 
ವುದೂ ಇಲ್ಲ ನಾನಾದರೋ ಕೇವಲ ಅವನನ್ನು ಎಚ್ಚರಿಸಲಿಕ್ಕಾಗಿ 
ಸ್ವಲ್ಪ ದಂಡನೆಯನ್ನು ವಿಧಿಸಿದ್ದೇನೆ. ॥ ೨ ॥ ದಕೃಪ್ರಜಾಪತಿಯ 
ತಲೆಯು ಸುಟ್ಟುಹೋಗಿದೆ. ಅದಕ್ಕಾಗಿ ಅವನಿಗೆ ಹೋತದ ತಲೆ 
ಜೋಡಿಸಲಾಗುವುದು. ಭಗದೇವತೆಯು ಮಿತ್ರದೇವತೆಯ ಕಣ್ಣು 
ಗಳಿಂದ ತನ್ನ ಯಜ್ಞಭಾಗವನ್ನು ನೋಡಲಿ. ॥ ೩ ॥ ಹಿಟ್ಟಿನ 
ರೂಪದಲ್ಲಿ ಆಹಾರವನ್ನು ತಿನ್ನುತ್ತಿದ್ದ ಪೂಷಾದೇವತೆಯು ಯಜ 
ಮಾನನ ಹಲ್ಲುಗಳಿಂದ ಹವಿರ್ಭಾಗವನ್ನು ತಿನ್ನುವಂತಾಗಲಿ. ಅಂಗ 
ವೈಕಲ್ಯವನ್ನು ಪಡೆದ ಇತರ ದೇವತೆಗಳ ಅಂಗೋಪಾಂಗಗಳು 
ಆರೋಗ್ಯವನ್ನು ಹೊಂದಲಿ. ಏಕೆಂದರೆ, ಅವರು ಯಜ್ಞದ ಶೇಷ 
ಭಾಗವಾದ "ಸ್ವಿಷಕ್ಟತ್‌' ಎಂಬ ಹವಿರ್ಭಾಗವು ನನಗೆ ಸೇರತಕ್ಕ 
ದೆಂದು ನಿಶ್ಚಯಿಸಿರುವರು. ॥ ೪ ॥ ಅಧ್ವರ್ಯುಗಳೇ ಮುಂತಾದ 
ಯತ್ವಿಜರಲ್ಲಿ ಭುಜಗಳು ಮುರಿದು ಹೋಗಿರುವವರು ಅಶ್ವಿನೀ 
ದೇವತೆಗಳ ಭುಜಗಳಿಂದಲೂ, ಹಸ್ತಗಳನ್ನು ಕಳೆದು ಕೊಂಡಿರು 
ವವರು ಪೂಷಾದೇವತೆಯ ಕೈಗಳಿಂದಲೂ ತಮ್ಮ ಕಾರ್ಯಗಳನ್ನು 
ಮಾಡಲಿ. ಭೃಗುಮಹರ್ಷಿಗಳಿಗೆ ಹೋತದಂತಹ ಗಡ್ಡ-ಮೀಸೆ 
ಗಳು ಉಂಟಾಗಲಿ. ॥ ೫ ॥ 


7 ಅಧ್ಯಾಯ] 


ಚತುರ್ಥ ಸೃಂಧ 


377 


ಮೈತ್ರೇಯ ಉವಾಚ 


ತದಾ ಸರ್ವಾಣಿ ಭೂತಾನಿ ಶುತ್ವಾ ಮೀಡುಷ್ಠದೋದಿತಮ್‌ I 
ಪರಿತುಷ್ಠಾತ್ಮಭಿಸ್ತಾತ ಸಾಧು ಸಾಧ್ಧಿತ್ಯಥಾಬ್ರುವನ್‌ 
॥| ೬ ॥ 
ತತೋ ಮೀಡ್ವಾಂಸಮಾಮಂತ್ರ್ಯ ಶುನಾಸೀರಾಃ ಸಹರ್ಷಿಭಿಃ । 
ಭೂಯಸ್ತದ್ದೇವಯಜನಂ ಸಮೀಡ್ದದ್ವೇಧಸೋ ಯಯುಃ 
॥ ೭ ॥ 
ವಿಧಾಯ ಕಾರ್ತ್ಸ್ವೀನ ಚ ತದ್ಯದಾಹ ಭಗವಾನ್ನವಃ । 
ಸಂದಧುಃ ಕಸ್ಕ ಕಾಯೇನ ಸವನೀಯಪಶೋ: ಶಿರಃ 
॥ ೮ ॥ 
ಸಂಧೀಯಮಾನೇ ಶಿರಸಿ ದಕ್ಷೋ ರುದ್ರಾಭಿವೀಕ್ಷಿತಃ । 
ಸದ್ಯಃ ಸುಪ್ತ ಇವೋತ್ಸಸ್ಥೌ ದದೃಶೇ ಜಾಗ್ರತೋ ಮೃಡಮ್‌ 


1 ೯ ॥ 
ತದಾ 'ವೃಷದ್ಧಜದ್ದೇಷಕಲಿಲಾತ್ಮಾ ಪ್ರಜಾಪತಿಃ। 
ಶಿವಾವಲೋಕಾದಭವಚ್ಛರದ್ಧದ ಇವಾಮಲಃ 

I ೧೦ ॥ 
ಭವಸ್ಥವಾಯ ಕೃತಧೀರ್ನಾಶಕ್ನೋದನುರಾಗತಃ I 
ಔತ್ಯಂಠ್ಯಾದ್ವಾಷಕಲಯಾ ಸಂಪರೇತ್ಥಾಂ ಸುತಾಂ ಸ್ಥರನ್‌ 

॥ ೧೧॥ 


ಕೃಚ್ಛಾತ್ತಂಸ್ಕಭ್ಯ ಚ ಮನಃ ಪ್ರೇಮವಿಹ್ನಲಿತಃ ಸುಧೀಃ । 
ಶಶಂಸ ನಿರ್ವೃಲೀಕೇನ ಭಾವೇನೇಶಂ ಪ್ರಜಾಪತಿಃ 
॥ ೧೨ ॥ 


ದಕ್ಷ ಉವಾಚ 


ಭೂಯಾನನುಗ್ರಹ ಅಹೋ ಭವತಾ ಕೃತೋಮೇ 
ದಂಡಸ್ಟ್ರಯಾ ಮಯಿ ಭೃತೋ ಯದಪಿ ಪ್ರಲಬ್ಧಃ। 
ನ ಬ್ರಹ್ಮ ಬಂಧುಷು ಚ ವಾಂ ಭಗವನ್ನವಜ್ಞಾ 
ತುಭ್ಯಂ ಹರೇಶ್ವ ಕುತ ಏವ ದೃತವ್ರತೇಷು ॥ ೧೩ ॥ 
ಚ ಇ 


ವಿದ್ಯಾತಪೋವ್ರತಧರಾನ್ನುಖತಃ ಸ್ಥ ವಿಪ್ರಾನ್‌ 

ಬ್ರಹ್ಮಾ5 ತತೃತತ್ತ್ವಮವಿತುಂ ಪ್ರಥಮಂ ತ್ವಮಸ್ರಾಕ್‌ । 
ತದ್ಬಾಹ್ಮಣಾನ್ಪರಮ ಸರ್ವವಿಪತ್ಸು ಪಾಸಿ 

ಪಾಲಃ ಪಶೂನಿವ ವಿಭೋ ಪ್ರಗೃಹೀತದಂಡಃ ॥ ೧೪ ॥ 


ಯೋತಪಸ್‌ೌ ಮಯಾವಿದಿತತತ್ತ ಶಾ ಸಭಾಯಾಂ 
ಕ್ಲಿಪ್ಲೋ ದುರುಕ್ಕಿವಿಶಿಖ್ಳರಗಣಯ್ಯ ತನ್ನಾಮ್‌ । 
ಅರ್ವಾಕತಂತಮರ್ಹತ್ತಮನಿಂದಯಾಪಾದ್‌ 
ದೃಷ್ಟ್ಯಾ55ರ್ರ್ರಯಾಸ ಭಗವಾನ್ಹಕ್ಟತೇನ ತುಪ್ಕೇತ್‌॥ ೧೫ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ವತ್ಸ ವಿದುರನೇ। ಆಗ 
ಭಗವಾನ್‌ಶಂಕರನ ಮಾತನ್ನು ಕೇಳಿ ಎಲ್ಲರೂ ಪ್ರಸನ್ನಾತ್ಮರಾಗಿ 
ಧನ್ಯ-ಧನ್ಯವೆಂದು ಕೊಂಡಾಡಿ ಜಯಕಾರಮಾಡಿದರು. ॥ ೬ ॥ 
ಮತ್ತೆ ಎಲ್ಲ ದೇವತೆಗಳೂ ಮತ್ತು ಯಷಿಗಳೂ ಮಹಾದೇವನನ್ನು 
ದಕ್ಷನ ಯಜ್ಞಕ್ಕೆ ದಯಮಾಡಿಸಬೇಕೆಂದು ಪ್ರಾರ್ಥಿಸಿ ಅವನನ್ನೂ 
ಮತ್ತು ಬ್ರಹ್ಮದೇವರನ್ನು ಕರೆದುಕೊಂಡು ಯಜ್ಞಶಾಲೆಗೆ ಹೋದರು. 
॥ ೭ :॥ ಭಗವಾನ್‌ ಶಂಕರನು ಹೇಳಿದಂತೆಯೇ ಅಲ್ಲಿ ಎಲ್ಲವನ್ನು 
ಮಾಡಿದರು. ದಕ್ಷನ ದೇಹಕ್ಕೆ ಯಜ್ಞಪಶುವಿನ ತಲೆಯನ್ನು ಜೋಡಿ 
ಸಿದರು. ॥ ೮ ॥ ತಲೆಯು ಜೋಡಿಸಿದಾಗ ರುದ್ರದೇವರ ದೃಷ್ಟಿ 
ಬೀಳುತ್ತಲೇ ದಕ್ಷನು ನಿದ್ದೆಯಿಂದ ಎಚ್ಚರಗೊಂಡವನಂತೆ ಮೇಲೆದ್ದು 
ತನ್ನ ಮುಂದೆ ನಿಂತಿದ್ದ ಭಗವಾನ್‌ ಶಿವನನ್ನು ನೋಡಿದನು. ॥ ೯ ॥ 
ಶಂಕರದ್ರೋಹದಿಂದ ಕಲುಷಿತವಾಗಿದ್ದ ಅವನ ಹೃದಯವು ಶಿವನ 
ದರ್ಶನದಿಂದ ಶರತ್ಕಾಲದ ಸರೋವರದಂತೆ ಸ್ವಚ್ಛವಾಗಿ ಬಿಟ್ಟಿತು. 
॥ ೧೦॥ ಅವನು ಮಹಾದೇವನನ್ನು ಸ್ತುತಿಸಲು ಬಯಸಿದರೂ 
ಮೃತಿಯನ್ಸೈದಿದ ತನ್ನ ಪುತ್ರಿಯು ಸ್ಥರಣೆಗೆ ಬಂದು ಪ್ರೀತಿಯಿಂದ 
ಹಾಗೂ ಉತ್ಕಂಠತೆಯ ಕಾರಣ ಅವನ ಕಣ್ಣುಗಳಲ್ಲಿ ನೀರುತುಂಬಿ, 
ಮಾತೇ ಹೊರಡದಾಯಿತು. ॥ ೧೧॥ ಪ್ರೇಮವಿಹ್ವಲ, ಮೇಧಾವಿ 
ಯಾದ ಪ್ರಜಾಪತಿಯು ಹೇಗೋ ತನ್ನ ಹೃದಯದ ಶೋಕವೇಗ 
ವನ್ನು ತಡೆದುಕೊಂಡು, ವಿಶುದ್ಧಭಾವದಿಂದ ಭಗವಾನ್‌ ಶಿವನನ್ನು 
ಸ್ತುತಿಸತೊಡಗಿದನು. ॥ ೧೨ ॥ 

ದಕ್ಷನು ಹೇಳುತ್ತಾನೆ - '"ಭಗವಂತನೇ | ನಾನು ನಿನ್ನಲ್ಲಿಮಹಾ 
ಪರಾಧವನ್ನೇ ಮಾಡಿದ್ದೆ ಆದರೆ ನೀನು ಅದರ ಬದಲಿಗೆ ನನ್ನನ್ನು 
ಶಿಕ್ಷೆಯ ಮೂಲಕ ಶುದ್ಧಗೊಳಿಸಿ ಮಹದನುಗ್ರಹವನ್ನೇ ಮಾಡಿರುವೆ. 
ಆಹಾ ! ಎಂತಹ ಕೃಪೆ ನಿನ್ನದು ! ಪೂಜ್ಯನಾದ ನೀನು ಮತ್ತು ಶ್ರೀಹರಿ 
ಯಾದರೋ ಆಚಾರಹೀನರಾದ ಹೆಸರಿಗೆ ಮಾತ್ರ ಬ್ರಾಹ್ಮಣರನ್ನೂ 
ಕೂಡ ಉಪೇಕ್ಟಿಸುವುದಿಲ್ವ ಹಾಗಿರುವಾಗ ನಮ್ಮಂತಹ ಯಜ್ಞ 
ಮಾಡುವವರನ್ನು ಮರೆಯುವುದುಂಟೇ 9 ॥ ೧೩ ॥ ಪ್ರಭುವೇ! 
ನೀನೇ ಬ್ರಹ್ಮರೂಪದಿಂದ ಮೊಟ್ಟಮೊದಲು ಆತ್ಮತತ್ತ ವನ್ನು ರಕ್ಷಿಸಲಿ 
ಕ್ಕಾಗಿ ತನ್ನ ಮುಖದಿಂದ ವಿದ್ಯೆ, ತಪಸ್ಸು ವ್ರತಾದಿಗಳನ್ನು ಧರಿಸುವ 
ಬ್ರಾಹ್ಮಣರನ್ನು ಸೃಷ್ಟಿಮಾಡಿದೆ. ಅನಂತರ ಗೋವಳನು ದೊಣ್ಣೆ 
ಹಿಡಿದುಕೊಂಡು ಗೋವುಗಳನ್ನು ರಕ್ಷಿಸುತ್ತಿರುವಂತೇ ಆ ಬ್ರಾಹ್ಮಣ 
ರನ್ನು ಸಕಲ ವಿಪತ್ತುಗಳಿಂದ ರಕ್ಷಿಸುತ್ತಿರುವೆ. ॥ ೧೪ ॥ ನಾನು ನಿನ್ನ 
ತತ್ತ್ವವನ್ನು ತಿಳಿದಿರದಿಲಿಲ್ಲ. ಅದರಿಂದ ತುಂಬಿದ ಸಭೆಯಲ್ಲಿ 
ನಿನ್ನನ್ನು ವಾಗ್ದಾಣಗಳಿಂದ ಘಾತಿಗೊಳಿಸಿದೆ. ಆದರೆ ನೀನು ನನ್ನ ಆ 
ಅಪರಾಧವನ್ನು ಎಣಿಸಲೇ ಇಲ್ಲ ನಾನಾದರೋ ನಿಮ್ಮಂತಹ 
ಪೂಜತಮ ಮಹಾನುಭಾವರ ವಿಷಯದದಲ್ಲಿ ಅಪರಾಧ 
ಮಾಡಿದ್ದರಿಂದ ನರಕಾದಿ ನೀಚೆ ಲೋಕಗಳಲ್ಲಿ ಬೀಳುವವನಾಗಿದ್ದೆ 
ಆದರೆ ನೀನು ನಿನ್ನ ಕರುಣಾಪೂರ್ಣದೃಷ್ಟಿಯಿಂದ ನನ್ನನ್ನು ಉದ್ಧರಿಸಿ 
ಬಿಟ್ಟೆ ಈಗಲೂ ನಿನ್ನನ್ನು ಸಂತೋಷಪಡಿಸುವಂತಹ ಯಾವ 
ಗುಣವೂ ನನ್ನಲ್ಲಿಲ್ಲ ಆದರೆ ನೀನು ತನ್ನ ಔದಾರ್ಯದ ವರ್ತನೆ 
ಯಿಂದ ನಿನ್ನ ಮೇಲೆ ಪ್ರಸನ್ನನಾಗು.” ॥ ೧೫ ॥ 


ಷ 


378 


ಮೈತ್ರೇಯ ಉವಾಚ 


ಕ್ಷಮಾಪ್ಕೈವಂ ಸ ಮೀಡ್ವಾಂಸಂ ಬ್ರಹ್ಮಣಾ ಚಾನುಮಂತ್ರಿತಃ । 
ಕರ್ಮ ಸಂತಾನಯಾಮಾಸ ಸೋಪಾಧ್ಯಾಯರ್ತಿಗಾದಿಭಿಃ 
11 ೧೬॥ 


,/ ವೈಷ್ಣವಂ ಯಜ್ಞಸಂತತ್ಯೈ ತ್ರಿಕಪಾಲಂ ದ್ವಿಜೋತ್ತಮಾ: । 
ಪುರೋಡಾಶಂ ನಿರವಪನ್‌ ವೀರಸಂಸರ್ಗಶುದ್ಧಯೇ 
॥1 ೧೭ 


/ ಅಧ್ವರ್ಯಣಾರತತ್ರಹವಿಷಾ ಯಜಮಾನೋ ವಿಶಾಂಪತೇ । 
ಧಿಯಾ ವಿಶುದ್ಧಯಾ ದಧ್ಯೌ ತಥಾ ಪ್ರಾದುರಭೂದ್ಧರಿಃ 
11 ೧೮ ॥ 


ತದಾ ಸ್ವಪ್ರಭಯಾ ತೇಷಾಂ ದ್ಯೋತಯಂತ್ಯಾ ದಿಶೋ ದಶ । 
ಮುಷ್ಸಂಸ್ತೇಜ ಉಪಾನೀತಸ್ವಾರ್ಕ್ಸೈೇಣ ಸ್ತೋತ್ರವಾಜಿನಾ 
॥1೧೯॥ 


ಶ್ಯಾಮೋ ಹಿರಣ್ಯರಶನೋರರ್ಕಕಿರೀಟಜುಷ್ಟೋ 
ನೀಲಾಲಕಭ್ರಮರಮಂಡಿತಕುಂಡಲಾಸ್ಯಃ 1 

ಕಂಬ್ಹಬ್ಬಚಕ್ರಶರಚಾಪಗದಾಸಿಚರ್ಮ- 
ವ್ಯಗ್ಗೈರ್ಹಿರಣ್ಮಯಭುಜ್ಛೆರಿವ ಕರ್ಣಿಕಾರಃ: ॥ ೨೦ ॥ 


ವಕ್ಪಸ್ಯಧಿಶ್ರಿತವಧೂರ್ವನಮಾಲ್ಯುದಾರ- 
ಹಾಸಾವಲೋಕಕಲಯಾ ರಮಯಂಶ್ಚ ವಿಶ್ವಮ್‌ । 
ಪಾರ್ಶ್ವಭ್ರಮದ್ವ್ಯಜನಚಾಮರರಾಜಹಂಸ: 
ಶ್ವೇತಾತಪತ್ರಶಶಿನೋಪರಿ ರಜ್ಯಮಾನಃ ॥ ೨೧॥ 
ತಮುಪಾಗತಮಾಲಕ್ಷ್ಯ ಸರ್ವೇ ಸುರಗಣಾದಯಃ | 
ಪ್ರಣೇಮು: ಸಹಸೋತ್ಥಾಯ ಬ್ರಹ್ನೇಂದ್ರತ್ಯಕ್ಷನಾಯಕಾ: 
॥| ೨೨ ॥ 


ತತ್ತೇಜಸಾ ಹತರುಚಃ ಸನ್ನಜಿಹ್ವಾ ಸಸಾಧ್ಧಸಾಃ। 
ಮೂರ್ಧ್ನಾ ದೃತಾಂಜಲಿಪುಟಾ ಉಪತಸ್ಥುರಧೋಕ್ಷಜಮ್‌ 
॥ ೨೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರಾ। ಹೀಗೆ 
ಆಶುತೋಷ ಶಂಕರನಲ್ಲಿ ತಾನು ಮಾಡಿದ ಅಪರಾಧಕ್ಕೆ 
ಕ್ಷಮೆಯನ್ನೂ ಯಾಚಿಸಿ, ದಕ್ಷಪ್ರಜಾಪತಿಯು ಬ್ರಹ್ಮದೇವರ ಆದೇಶ 
ದಂತೆ ಉಪಾಧ್ಯಾಯರೂ, ಖತ್ತಿಜರೂ ಮುಂತಾದವರ ಸಹಾಯ 
ದಿಂದ ಮತ್ತೆ ಯಜ್ಞವನ್ನು ಪ್ರಾರಂಭಿಸಿದನು. ॥ ೧೬ ॥ ಆಗ 
ಬ್ರಾಹ್ಮಣರು ಯಜ್ಞವನ್ನು ನೆರವೇರಿಸುವ ಉದ್ದೇಶದಿಂದ, ರುದ್ರ 
ಪರಿವಾರವಾದ ಭೂತ-ಪ್ರೇತಾದಿಗಳ ಸಂಬಂಧದಿಂದ ಉಂಟಾದ 
ದೋಷದ ಶಾಂತಿಗಾಗಿ ಮೂರು ಪಾತ್ರೆಗಳಲ್ಲಿ ಭಗವಾನ್‌ ವಿಷ್ಣು 
ವಿಗಾಗಿ ಸಿದ್ಧಪಡಿಸಿದ ಪುರೋಡಾಶವೆಂಬ ಚರುವನ್ನು ಹೋಮ 
ಮಾಡಿದರು. ॥ ೧೭ ॥ ವಿದುರನೇ। ಆ ಹವಿಸ್ಸನ್ನು ಕೈಯಲ್ಲಿ 
ಎತ್ತಿಕೊಂಡು ನಿಂತಿರುವ ಅಧ್ವರ್ಯುವಿನೊಡನೆ ಯಜಮಾನ 
ನಾದ ದಕ್ಷನು ಪರಿಶುದ್ಧವಾದ ಚಿತ್ರದಿಂದ ಧ್ಯಾನಮಾಡುತ್ತಲೇ 
ಭಗವಂತನು ಅಲ್ಲಿ ಪ್ರಕಟನಾದನು. ॥ ೧೮ ॥ "ಬೃಹತ್‌' ಮತ್ತು 
“ರಥಂತರ' ಎಂಬ ಸಾಮಮಂತ್ರಗಳೇ ರೆಕ್ಕಗಳುಳ್ಳ ಗರುಡದೇವ 
ರಿಂದ ಹತ್ತಿರಕ್ಕೆ ಒಯ್ಯಲ್ಲಟ್ಟಆ ಭಗವಂತನು ಹತ್ತು ದಿಕ್ಕುಗಳನ್ನು ತನ್ನ 
ತೇಜಸ್ಸಿನಿಂದ ಬೆಳಗಿಸುತ್ತಾ, ತನ್ನ ಅಂಗಕಾಂತಿಯಿಂದ ಎಲ್ಲ 
ದೇವತೆಗಳ ತೇಜಸ್ಸನ್ನು ಕಸಿದುಕೊಂಡನು. ಅವನ ಮುಂದೆ 
ಎಲ್ಲರೂ ನಿಸ್ತೇಜರಾದರು. ॥ ೧೯ ॥ ಅವನ ನೀಲಮೇಘದಂತೆ 
ಶ್ಯಾಮಲನಾದ ದೇಹಕಾಂತಿಯು. ನಡುವಿನಲ್ಲಿ ಕನಕದ ಕಟಿ 
ಸೂತ್ರವೂ, ಮಿಂಚಿನಂತೆ ಮಿನುಗುವ ಪೀತಾಂಬರವೂ ಪ್ರಕಾಶಿ 
ಸುತ್ತದೆ. ತಲೆಯಮೇಲೆ ಸೂರ್ಯನಂತೆ ದೇದೀಪ್ಯಮಾನವಾದ 
ಕಿರೀಟವಿತ್ತು. ಮುಖಕಮಲವೂ ದುಂಬಿಗಳಂತಿರುವ ನೀಲ 
ಮುಂಗುರುಳಗಳಿಂದ ಮತ್ತು ಹೊಳೆಯುವ ಕರ್ಣಕುಂಡಲ 
ಗಳಿಂದ ಶೋಭಿಸುತ್ತಿದೆ. ಭಕ್ತರ ರಕ್ಷಣೆಗಾಗಿ ಸದಾ ಸಿದ್ಧವಾಗಿರುವ 
ಎಂಟು ಭುಜಗಳು ಸುವರ್ಣಾಭರಣಗಳಿಂದ ಶೋಜಿಸುತ್ತಾ 
ಶಂಖ, ಪದ್ಧ ಚಕ್ರ, ಬಾಣ, ಧನುಷ್ಯ, ಗದೆ, ಖಡ್ಗಮತ್ತು ಗುರಾಣಿ 
ಗಳೆಂಬ ದಿವ್ಯಾಯುಧಗಳನ್ನು ಧರಿಸಿ, ಪುಷ್ಪಗಳಿಂದ ತುಂಬಿದ 
ಕರ್ಣಿಕಾರವೃಕ್ಷದಂತೆ ವಿರಾಜಿಸುತ್ತಿವೆ. ॥ ೨೦ ॥ ಶ್ರೀಹರಿಯ 
ಹೃದಯದಲ್ಲಿ ಶ್ರೀವತ್ತಚಿಹ್ನೆಯೂ, ಕೊರಳಿನಲ್ಲಿ ಕಮನೀಯ 
ವೈಜಯಂತಿವನಮಾಲೆಯೂ ಸುಶೋಭಿತವಾಗಿದೆ. ಅವನು ತನ್ನ 
ಉದಾರವಾದ ನಗುವಿನಿಂದಲೂ, ಕೃಪಾಕಟಾಕ್ಟದಿಂದಲೂ ಇಡೀ 
ವಿಶ್ವವನ್ನೇ ಆನಂದಮಗ್ನನಾಗಿಸುತ್ತಿದ್ದನು. ಪಾರ್ಷದರು ಇಕ್ಕೆಲ 
ಗಳಲ್ಲಿ ರಾಜಹಂಸದಂತಿರುವ ಬಿಳಿಯ ಚಾಮರಗಳನ್ನು ಬೀಸು 
ತ್ತಿದ್ದರು. ಭಗವಂತನ ತಲೆಯಮೇಲೆ ಚಂದ್ರನಂತೆ ಶುಭ್ರವಾದ 
ಬೆಳ್ಗೊಡೆಯು ಶೋಭಿಸುತ್ತಿತ್ತು. ॥ ೨೧ ॥ 

ಭಗವಂತನು ದಯಮಾಡಿಸಿದುದನ್ನು ಕಂಡು - ಬ್ರಹ್ಮ 
ದೇವರು, ಮಹಾದೇವರು, ಇಂದ್ರನೇ ಮೊದಲಾದ ಸಮಸ್ಯ 
ದೇವತೆಗಳು ಗಂಧರ್ವರು, ಯಪಿಗಳು ಹೀಗೆ ಎಲ್ಲರೂ ನಿಂತು 
ಕೊಂಡು ಅವನಿಗೆ ಪ್ರಣಾಮಮಾಡಿದರು. ॥ ೨೨ ॥ ಅವನ ತೇಜಸ್ಸಿ 
ನಿಂದ ಎಲ್ಲರ ಕಾಂತಿಯು ಮಸಕಾಯಿತು. ನಾಲಿಗೆ ತೊದಲಿತು. 
ಅವರೆಲ್ಲರೂ ಭಯ- ಭಕ್ತಿಗಳಿಂದ ತಲೆಯಮೇಲೆ ಕೈಜೋಡಿಸಿ 
ಕೊಂಡು ಭಗವಂತನ ಮುಂದೆ ನಿಂತುಕೊಂಡರು. ॥ ೨೩ ॥ 


7 ಅಧ್ಯಾಯ] 


ಚತುರ್ಥ ಸೃಂಧ 


379 


A GS 


ಅಪ್ಯರ್ವಾಗ್ವೃತ್ತಯೋ ಯಸ್ಯ ಮಹಿ ತ್ವಾತ್ಯಭುವಾದಯಃ |. 
ಯಥಾಮತಿ ಗೃಣಂತಿ ಸ್ಥ ಕೃತಾನುಗ್ರಹವಿಗ್ರಹಮ್‌ 
।| ೨೪ ॥ 


ದಕ್ಲೋ ಗೃಹೀತಾರ್ಹಣಸಾದನೋತ್ತಮಂ 
ಯಜ್ಞೇಶ್ವರಂ ವಿಶ್ಲಸ್ಟ್ವಜಾಂ ಪರಂ ಗುರುಮ್‌ । 
ಣಾ ಎಲ 
ಸುನಂದನಂದಾದ್ಯನುಗೈರ್ವತಂ ಮುದಾ 
ಗೃಣನ್‌ ಪ್ರಪೇದೇ ಪ್ರಯತಃ ಕೃತಾಂಜಲಿಃ ॥ ೨೫ ॥ 


ದಕ ಉವಾಚ 
ಉ 


ಶುದಂ ಸ್ವಧಾಮ್ನು ಪರತಾಖಲಬುದ್ಧವಸಂ 
[ವ ಇದ್ರೆ [~My 
ಚಿನ್ನಾತ್ರಮೇಕಮಭಯಂ ಪ್ರತಿಷಿಧ್ಯ ಮಾಯಾಮ್‌ । 
ತಿಷ್ಠಂಸ್ತಯೆವ ಪುರುಷತ್ತಮುಪೇತ್ಯ ತಸ್ಯಾ- 
ಮಾಸ್ತೇ ಭವಾನಪರಿಶುದ್ಧ ಇವಾತ್ಮತಂತ್ರಃ ॥ ೨೬ ॥ 


ಖತ್ತಿಜ ಊಚುಃ 


ತತ್ತ್ವಂ ನ ತೇ ವಯಮನಂಜನ ರುದ್ರಶಾಪಾತ್‌ 
ಕರ್ಮಣ್ಯವಗ್ರಹಧಿಯೋ ಭಗವನ್ನಿದಾಮಃ I 
ಧರ್ಮೋಪಲಕ್ಷಣಮಿದೂ ್ರಿವೃದದ್ದರಾಖ್ಯಂ 
ಜ್ಞಾತಂ ಯದರ್ಥಮಧಿದೈವಮದೋವ್ಯವಸ್ಥಾ! ॥ ೨೭ ॥ 


ಸದಸ್ಕಾ ಊಚುಃ 


ಉತ್ಪತ್ಯದ್ದನ್ನಶರಣ ಉರುಕ್ಲೇಶದುರ್ಗೇ5ಂತಕೋಗ್ರ- 
ವ್ಯಾಲಾನ್ನಿಣ್ಟೇ ವಿಷಯಮೃಗತೃಪ್ಯಾತ್ಗಗೇಹೋರುಭಾರ: । 

ದ್ವಂದ್ವಶ್ವಭ್ರೇ ಖಲಮೃಗಭಯೇ ಶೋಕದಾವೇ5 ಜ್ಞಸಾರ್ಥ:ಃ 
ಪಾದೌಕಸ್ಟೇ ಶರಣದ ಕದಾ ಯಾತಿ ಕಾಮೋಪಸೃಷ್ಟ 


॥| ೨೮ 1 


ರುದ್ರ ಉವಾಚ 


ತವ ವರದ ವರಾಂಘ್ರಾವಾಶಿಷೇಹಾಖಿಲಾರ್ಥೇ 
ಹ್ಯಪಿ ಮುನಿಭಿರಸಕ್ಸಿರಾದರೇಣಾರ್ಹಣೀಯೇ | 
ಯದಿ ರಚಿತಧಿಯಂ ಮಾವಿದ್ಯಲೋಕೋಠ ಪವಿದ್ದಂ 
ಜಪತಿ ನ ಗಣಯೇ ತತ್ವ್ವತ್‌ಪರಾನುಗ್ರಹೇಣ ॥ ೨೯॥ 


ಬ್ರಹ್ಮಾದಿ ದೇವತೆಗಳ ಮತಿಗಳು ಮುಟ್ಟಲಾರದ ಮಹಾ 
ಮಹಿಮನವನು. ಆದರೂ ಭಕ್ತರಮೇಲೆ ಕೃಪೆದೋರಲು ಹೀಗೆ 
ಸಾಕಾರನಾಗಿ ಪ್ರಕಟಗೊಂಡ ಆ ಶ್ರೀಹರಿಯನ್ನು ದೇವತೆಗಳು 
ತಮ್ಮ-ತಮ್ಮ ಬುದ್ಧಿಗನುಗುಣವಾಗಿ ಸ್ತುತಿಸತೊಡಗಿದರು. ॥ ೨೪ ॥ 
ಎಲ್ಲರಿಗಿಂತ ಮೊದಲಿಗೆ ದಕ್ಷಪ್ರಜಾಪತಿಯು ಒಂದು ಉತ್ತಮ 
ಪಾತ್ರೆಯಲ್ಲಿ ಪೂಜಾಸಾಮಗ್ರಿಗಳನ್ನು ತುಂಬಿಕೊಂಡು ನಂದ- 
ಸುನಂದಗೇ ಮುಂತಾದ ಪಾರ್ಷದರಿಂದ ಪರಿವೃತನಾಗಿದ್ದ ಪ್ರಜಾ 
ಪತಿಗಳಿಗೆ ಪರಮಗುರುವಾದ ಭಗವಾನ್‌ ಯಜ್ಞಪತಿಯ ಬಳಿಗೆ 
ಬಂದು ವಿನೀತನಾಗಿ ಪರಮಾನಂದದಿಂದ ಕೈಜೋಡಿಸಿ ಪ್ರಾರ್ಥಿ 
ಸುತ್ತಾ ಪ್ರಭುವಿಗೆ ಶರಣಾದನು. ॥ ೨೫ ॥ 

ದಕ್ಷನು ಹೇಳಿದನು - ಭಗವಂತನೇ! ನಿರಂತರವೂ 
ಸ್ವಸ್ವರೂಪದಲ್ಲಿ ರಮಿಸುವ ನೀನು ಜಾಗ್ರದಾದಿ ಬುದ ಕ್ವೃವಸ್ಥಾತೀತ 
ನಾದ್ದರಿಂದ ಮಾಯಾರಹಿತನಾಗಿಯೂ, ಚಿನ್ನಾತ್ರನಾಗಿಯೂ, 
ಅದ್ವಿತೀಯನಾಗಿಯೂ, ನಿರ್ಭಯನಾಗಿಯೂ ಇರುವೆ. ಹೀಗೆ 
ನೀನು ಸ್ವತಂತ್ರನಾಗಿದ್ದರೂ, ಮಾಯೆಯಿಂದಾಗಿ ಜೀವಭಾವನನ್ನೂ 
ಸ್ವೀಕರಿಸಿ, ಅದೇ ಮಾಯೆಯಲ್ಲಿ ಸ್ಥಿತನಾದಾಗ ಅಜ್ಞಾನಿಯಂತೆ 
ಕಂಡುಬರುವೆ. ॥ ೨೬ ॥ 

ಯತ್ತಿಜರು ಹೇಳಿದರು - ನಿರಂಜನಸ್ವರೂಪನಾದ ನಾರಾ 
ಯಣನೇ ! ನಂದಿಕೇಶ್ವರನ ಶಾಪದಿಂದ ನಮ್ಮ ಬುದ್ಧಿಯು ಕೇವಲ 
ಕರ್ಮಕಾಂಡದಲ್ಲೇ ಸಿಲುಕಿಕೊಂಡಿದೆ. ಆದ್ದರಿಂದ ನಾವು ನಿನ್ನ 


"ತತ್ವವನ್ನು ತಿಳಿಯಲಾರದೆ ಹೋಗಿದ್ದೇವೆ. “ಈ ಕರ್ಮಕ್ಕೆ ಇದೇ 


ದೇವತೆಯು'' ಎಂಬ ಧರ್ಮಪ್ಪವೃತ್ತಿಯನ್ನು ಹೇಳುವ ಮೂರು 
ವೇದಗಳು ಪ್ರತಿಪಾದನೆಮಾಡುವ ಯಜ್ಞವನ್ನೇ ನಿನ್ನ ಸ್ವರೂಪ 
ವೆಂದು ಭಾವಿಸುತ್ತೇವೆ. ॥ ೨೭ ॥ 

ಸದಸ್ಯರು ಹೇಳಿದರು - ಶರಣಾಗತರಿಗೆ ಆಶ್ರಯನೀಡುವ 
ಪ್ರಭುವೇ! ಯಾವುದು ಅನೇಕ ಪ್ರಕಾರದ ಕ್ಲೇಶಗಳ ಕಾರಣ 
ಅತ್ಯಂತ ದುರ್ಗಮವಾಗಿದೆಯೋ, ಯಾವುದರಲ್ಲಿ ಕಾಲರೂಪೀ 
ಭಯಂಕರ ಸರ್ಪಗಳು ಹೊಂಚುಹಾಕುತ್ತಿವೆಯೋ, ದ್ವಂದ್ವ 
ರೂಪವಾದ ಬಹಳಷ್ಟು ಹಳ್ಳ-ಕೊಳ್ಳಗಳಿವೆಯೋ, ದುರ್ಜನರೆಂಬ 
ಕಾಡುಪ್ರಾಣಿಗಳ ಭಯವಿದೆಯೋ, ಶೋಕವೆಂಬ ಕಾಡ್ಗಿಚ್ಚು ಧಗ- 
ಧಗನೆ ಉರಿಯುತ್ತಿದೆಯೋ, ಇಂತಹ ವಿಶ್ರಾಂತಿ ಸ್ಥಳವಿಲ್ಲದ 
ಸಂಸಾರಮಾರ್ಗದಲ್ಲಿ ಅಜ್ಞಾನೀ ಜೀವರು ಕಾಮನೆಗಳಿಂದ 
ಪೀಡಿತರಾಗಿ, ವಿಷಯಗಳೆಂಬ ಮೃಗತೃಷ್ಟೆಯಿಂದಾಗಿ ದೇಹ-ಗೇಹ 
ಗಳೆಂಬ ಭಾರೀ ಹೊರೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು 
ಹೋಗುತ್ತಿರುವಲ್ಲ! ಇಂತಹ ಪಥಿಕರು ಯಾವಾಗ ನಿನ್ನ 
ಚರಣಕಮಲಗಳಲ್ಲಿ ಶರಣು ಬರುವರೋ! ॥ ೨೮ ॥ 

ರುದ್ರದೇವರು ಹೇಳುತ್ತಾರೆ - ವರಪ್ರದನಾದ ವಾಸು 
ದೇವನೇ! ನಿನ್ನ ಉತ್ತಮೋತ್ತಮವಾದ ಚರಣಕಮಲಗಳು ಈ 
ಜಗತ್ತಿನಲ್ಲಿ ಸಕಾಮರಾಗಿ ಪ್ರಾರ್ಥಿಸುವವರ ಎಲ್ಲ ಪುರುಷಾರ್ಥ 
ಗಳನ್ನು ಕರುಣಿಸುತ್ತಿವೆ. ಹಾಗೆಯೇ ನಿಷ್ಕಾಮರಾದ ಮಹಾ 
ಮುನಿಗಳೂ ನಿನ್ನ ಈ ಪಾದಾರವಿಂದಗಳನ್ನು ಆದರದಿಂದ ಆರಾಧಿ 
ಸುತ್ತಾರೆ. ಅವುಗಳಲ್ಲಿ ಸದಾ ಚಿತ್ತನೆಟ್ಟರುವ ನನ್ನನ್ನು ಅಜ್ಞಾನಿಗಳು 


380 
ಭೃಗುರುವಾಚ 
ಯನ್ಮಾಯಯಾ ಗಹನಯಾಪಪೃತಾತ್ಮಬೋಧಾ 
ಬ್ರಹ್ಮಾದಯಸ್ತನುಭ್ಛತಸ್ತಮಸಿ ಸ್ವಪಂತಃ I 


ನಾತ್ಸನ್‌ ಶ್ರಿತಂ ತವ ವಿದಂತ್ಯಧುನಾಪಿ ತತ್ತ್ವಂ 
ಸೋರ5ಯಂ ಪ್ರಸೀದತು ಭವಾನ್ಹಣತಾತ್ಮಬಂಧು: Aon 


: ಬ್ರಹ್ಮೋವಾಚ 
ನೈತತ್ತರೂಪಂ ಭವತೋತಸೌ ಪದಾರ್ಥ- 
ಭೇದಗ್ರಹೈಃ: ಪುರುಷೋ ಯಾವದೀಕ್ಷೇತ್‌ । 
ಜ್ಞಾನಸ್ಶ ಚಾರ್ಥಸ್ಯ ಗುಣಸ್ಯ ಚಾಶ್ರಯೋ 
ಮಾಯಾಮಯುದ್ವತಿರಿಕ್ತೋ  ಯತಸ್ಥ ಮ್‌ ॥೩೧॥ 


ಇಂದ್ರ ಉವಾಚ 


ಇದಮಪ್ಯಚ್ಯುತ ವಿಶ್ವಭಾವನಂ 
ವಪುರಾನಂದಕರಂ ಮನೋದೃಶಾಮ್‌ । 

ಸುರವಿದ್ವಿಟ್‌ಕ್ಹಪಣೈರುದಾಯುದ್ಧೆ- 
ರ್ಭುಜದಂಡೈರುಪಪನ್ನಮಷ್ಟನಿ: 1೩೨ 1 


ಪತ್ತ್ವ ಊಚುಃ 


ಯಜ್ಞೋತಯಂತವ ಯಜನಾಯ ಕೇನಸೃಷ್ಟೋ 
ವಿದಸ್ರಸ ಪಶುಪತಿನಾದ್ಯ ದಕ್ಷಕೋಪಾತ್‌ । 

ತಂ ನಸ್ತ 2 ಶವಶಯನಾಭಶಾಂತಮೇಧಂ 
ಯಜ್ಞಾತ್ಸನ್ನಲಿನರುಚಾ ದೃಶಾ ಪುನೀಹಿ ॥ ೩೩॥ 


ಯಷಯ ಊಚುಃ 


ಅನನ್ನಿತಂ ತೇ ಭಗವನ್ವಿಚೇಷ್ಠಿತಂ 

ಯದಾತ್ಮನಾ ಚರಸಿ ಹಿ ಕರ್ಮ ನಾಜ್ಯಸೇ । 
ವಿಭೂತಯೇ ಯತ ಉಪಸೇದುರೀಶ್ಚರೀಂ 

ನ ಮನ್ಯತೇ ಸ್ವಯಮನುವರ್ತತೀಂ ಭವಾನ್‌ ॥ ೩೪ ॥ 


ಸಿದ್ಧಾ ಊಚುಃ 


ಅಯಂ ತ್ವತ್ಯಥಾಮೃಷ್ಟಪೀಯೂಷನದ್ಯಾಂ 
ಮನೋವಾರಣಃ ಕ್ಲೇಶದಾವಾಗ್ನಿದಗ್ನು I 
ತೃಷಾರ್ತೋತವಗಾಢೋ ನ ಸಸ್ಮಾರ ದಾವಂ 


ನ ನಿಷ್ಯಾಮತಿ ಬ್ರಹ್ಮಸಂಪನ್ನವನ್ನು ॥೩೫॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಆಚಾರಭ್ರಷ್ಟನೆಂದು ಹೇಳಿದರೆ ಹೇಳಿಕೊಳ್ಳಲಿ. ನಿನ್ನ ಪರಮಾನು 
ಗ್ರಹದಿಂದ ನಾನು ಅವರ ನಿಂದೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳು 
ವುದೇ ಇಲ್ಲ ॥ ೨೯॥ 

ಭೃಗುಮುನಿಗಳು ಹೇಳಿದರು - ಸ್ವಾಮಿ! ನಿನ್ನ ಗಹನವಾದ 
ಮಾಯೆಯಿಂದ ಆತ್ಮಜ್ಞಾನವು ಲೋಪವಾಗಿ, ಅಜ್ಞಾನ-ನಿದ್ದೆ 
ಯಲ್ಲಿ ನಿದ್ರಿಸುತ್ತಿರುವ ಬ್ರಹ್ಮದೇವರೇ ಮುಂತಾದ ದೇಹಧಾರಿ 
ಗಳಿಂದ ಆತ್ಮಜ್ಞಾನಕ್ಕೆ ಉಪಯೋಗಿಯಾದ ನಿನ್ನ ತತ್ತ್ವವನ್ನು 
ಇಲ್ಲಿಯವರೆಗೂ ತಿಳಿಯಲಾಗಲಿಲ್ಲ ಹೀಗಿದ್ದರೂ ನೀನು ನಿನ್ನ 
ಶರಣಾಗತಭಕ್ತರ ಆತ್ಮನೂ, ಶ್ರೇಷ್ಠ ಸ್ನೇಹಿತನೂ ಆಗಿರುವೆ. ಅಂತಹ 
ನೀನು ನನ್ನಮೇಲೆ ಪ್ರಸನ್ನನಾಗು. ॥ ೩೦ ॥ 

ಬ್ರಹ್ಮದೇವರೆಂದರು - ಪ್ರಭುವೇ! ಬೇರೆ-ಬೇರೆ ಪದಾರ್ಥ 
ಗಳನ್ನು ಅರಿಯುವ ಇಂದ್ರಿಯಗಳಿಂದ ಪುರುಷನು ಏನೆಲ್ಲನೋಡು 
ತ್ತಾನೋ, ಅದು ನಿನ್ನ ಸ್ವರೂಪವಲ್ಲ ಏಕೆಂದರೆ, ನೀನು ಆ ಜ್ಞಾನಕ್ಕೂ 
ಶಬ್ದ-ಸರ್ಶಾದಿ ವಿಷಯಗಳಿಗೂ, ಶ್ರೋತ್ರಾದಿ ಇಂದ್ರಿಯಗಳಿಗೂ ಅಧಿ 
ಷ್ಯಾನನಾಗಿರುವೆ. ಇವೆಲ್ಲವೂ ನಿನ್ನಲ್ಲೇ ನೆಲೆಸಿವೆ. ಆದ್ದರಿಂದ ನೀನು 
ಈ ಮಾಯಾಮಯ ಪ್ರಪಂಚದಿಂದ ಅತಿರಿಕ್ತನಾಗಿರುವೆ. ॥ ೩೧ ॥ 

ಇಂದ್ರನು ಹೇಳಿದನು - ಅಚ್ಯುತನೇ | ದೇವದ್ರೋಹಿಗಳನ್ನು 
ಸಂಹಾರಮಾಡುವ ನಾನಾ ದಿವ್ಯಾಯುಧಗಳನ್ನು ಧರಿಸಿರುವ, 
ಅಷ್ಟಭುಜಗಳಿಂದ ಕಂಗೊಳಿಸುತ್ತಿರುವ, ಜಗತ್ತನ್ನು ಪ್ರಕಾಶಿಸು 
ವಂತಹ ನಿನ್ನ ಈ ದಿವ್ಯರೂಪವು ನಮ್ಮ ಕಣ್ಮನಗಳಿಗೆ ಪರಮಾನಂದ 
ವನ್ನು ತುಂಬುತ್ತಿದೆ. ॥ ೩೨ ॥ 

ಯಜ್ಞಪತ್ನಿಯರು ಹೇಳಿದರು - ಎಲೈೆ ಯಜ್ಞಾತ್ಸಕನಾದ 
ಪ್ರಭುವೇ! ಬ್ರಹ್ಮದೇವರು ನಿನ್ನ ಆರಾಧನೆಗಾಗಿಯೇ ಈ ಯಜ್ಞ 
ವನ್ನು ರಚಿಸಿದ್ದಾರೆ. ಆದರೆ ದಕ್ಷನ ಮೇಲೆ ಕೋಪಗೊಂಡು 
ಭಗವಾನ್‌ ಪಶುಪತಿಯು ಇದನ್ನು ನಾಶಪಡಿಸಿರುವನು. "ಯಜ್ಞ 
ಮೂರ್ತಿಯೇ | ಸ್ಥಶಾನ ಭೂಮಿಯಂತೆ ಉತ್ಸವಹೀನವಾದ ನಮ್ಮ 
ಈ ಯಜ್ಞವನ್ನು ನೀನು ನೀಲಕಮಲದಂತೆ ಕಾಂತಿಯಿಂದ ಕಂಗೊಳಿ 
ಸುವ ನಿನ್ನ ಅನುಗ್ರಹದೃಷ್ಟಿಯನ್ನು ಬೀರಿ ಅದನ್ನು ಪವಿತ್ರ 
ಗೊಳಿಸು. ॥ ೩೩ ॥ 

ಖುಷಿಗಳು ಹೇಳಿದರು - ಭಗವಂತಾ! ನಿನ್ನ ಲೀಲೆಯು 
ತುಂಬಾ ಅದ್ಭುತವಾಗಿದೆ. ನೀನು ಕರ್ಮಗಳನ್ನು ಆಚರಿಸುತ್ತಿದ್ದರೂ 
ಅವು ನಿನಗೆ ಸ್ವಲ್ಪವೂ ಅಂಟಿಕೊಳ್ಳುವುದಿಲ್ಲ ಇತರ ಜನರು 
ವೈಭವದ ಆಸೆಯಿಂದ ಯಾವ ಲಕ್ಷ್ಮೀಯನ್ನು ಉಪಾಸನೆ ಮಾಡು 
ವರೋ ಆಕೆಯು ಸದಾ ನಿನ್ನ ಸೇವೆಯಲ್ಲೇ ತೊಡಗಿರುವಳು. 
ಆದರೂ ನೀನು ಆಕೆಯಲ್ಲಿ ನಿಸ್ಪ್ರಹನಾಗಿರುವೆಯಲ್ಲ! ॥ ೩೪ ॥ 

ಸಿದ್ದರು ಹೇಳಿದರು - ಪ್ರಭುವೇ! ನಮ್ಮ ಮನಸ್ಸೆಂಬ ಆನೆಯು 
ಬಗೆ-ಬಗೆಯ ಕ್ಷೇಶಗಳೆಂಬ ಕಾಡ್ಗಿಚ್ಚಿನಿಂದ ಬೆಂದು, ಅತ್ಯಂತ 
ಬಾಯಾರಿಕೆಯಿಂದ ನಿನ್ನ ಕಥೆಗಳೆಂಬ ಪರಿಶುದ್ಧ ಅಮೃತಮಯ 
ಮಹಾನದಿಯಲ್ಲಿ ಮುಳುಗಿ-ತೇಲುತ್ತಿದೆ. ಅಲ್ಲಿ ಬ್ರಹ್ಮಾನಂದಾನು 
ಭವದಲ್ಲಿ ಲಯಗೊಂಡಂತೆ ಇರುವ ಅದಕ್ಕೆ ಸಂಸಾರವೆಂಬ 


ಕಾಡ್ಗಿಚ್ಚಿನ ನೆನಪೂ ಬರುವುದಿಲ್ಲ ಅದು ಆ ನದಿಯಿಂದ ಹೊರ 


ಬರಲೂ ಬಯಸುವುದಿಲ್ಲ ॥ ೩೫ ॥ 


7 ಅಧ್ಯಾಯ] 


ಯಜಮಾನ್ಯುವಾಚ 


ಸ್ವಾಗತಂ ತೇ ಪ್ರಸೀದೇಶ ತುಭ್ಯಂ ನಮಃ 

ಶ್ರೀನಿವಾಸ ಶ್ರಿಯಾ ಕಾಂತಯಾ ತ್ರಾಹಿ ನಃ । 
ತ್ವಾಮೃತೇತ ಧೀಶ ನಾಂಗೈರ್ಮಖಃ ಶೋಭತೇ 

ಶೀರ್ಷಹೀನಃ ಕಬಂಧೋ ಯಥಾ ಪೂರುಷಃ ॥ ೩೬ ॥ 


ಲೋಕಪಾಲಾ ಊಚುಃ 
ದೃಷ್ಟ ಕಿಂ ನೋ ದೃಗ್ಧಿರಸದ್‌ಗ್ರಹೈಸ್ತ ಎ 
ಪ್ರತ್ಯಗ್ಹಷ್ಟಾ ದೃಶ್ಯತೇ ಯೇನ ದೃಶ್ಯಮ್‌ । 
ಮಾಯಾ ಹ್ಯೇಷಾ ಭವದೀಯಾ ಹಿ ಭೂಮನ್‌ 
ಯಸ್ತಂ ಷಷ್ಠ ಪಂಚಭಿರ್ಭಾಸಿ ಭೂತೈಃ 1 ೩೭॥ 


ಯೋಗೇಶ್ವರಾ ಊಚುಃ 

ಪ್ರೇಯಾನ್ನತೇನನ್ಯೋ5ಸ್ಕಮುತಸ್ತ್ರಯಿ ಪ್ರಭೋ 
ವಿಶ್ವಾತ್ಮನೀಕ್ಷೇನ್ನ. ಪೃಥಗ್ಧ. ಆತ್ಮನಃ 

ಅಥಾಪಿ ಭಕ್ಷ್ಯೇಶತಯೋಪಧಾವತಾ- 
ಮನನ್ಯವೃತ್ತ್ಯಾನುಗೃಹಾಣ ವತ್ತಲ 


1 ೩೮॥ 


ಜಗದುದ್ಧವಸ್ಥಿತಿಲಯೇಷು ದೈವತೋ 
ಬಹುಭಿದ್ಯಮಾನಗುಣಯಾಠ 5ತ್ಯಮಾಯಯಾ [ 

ರಚಿತಾತ್ಮಭೇದಮತಯೇ ಸ್ವಸಂಸ್ಥಯಾ 
ವನಿವರ್ತಿತಭ್ರಮಗುಣಾತ್ಸನೇ ನಮಃ 


॥೩೯॥ 
ಬ್ರಹ್ಮೋವಾಚ 
ನಮಸ್ತೇ ಶ್ರಿತಸತ್ತ್ವಾಯ ಧರ್ಮಾದೀನಾಂ ಚ ಸೂತಯೇ । 


ನಿರ್ಗಣಾಯ ಚ ಯತ್ಕಾಷ್ಠಾಂ ನಾಹಂ ವೇದಾಪರೇರಪಿ ಚ 
11 ೪೦ ॥ 


ಅಗ್ನಿರುವಾಚ 
ಯತ್ತೇಜಸಾಹಂ ಸುಸಮಿದ್ದತೇಜಾ 
ಹವ್ಯಂ ವಹೇ ಸ್ವದ್ಧರ ಆಜ್ಯಸಿಕ್ತಮ್‌ I 


ತಂ ಯಜ್ಞೆಯಂ ಪಂಚವಿಧಂ ಚ ಪಂಚಭಿಃ 
ಸ್ವಿಷ್ಟಷ ಯಜುರ್ಭಿಃ ಪ್ರಣತೋತಸ್ಥಿ ಯಜ್ಜಮ್‌ ॥ ೪೧ ॥ 


ಚತುರ್ಥ ಸೃಂಧ 


381 


ಯಜಮಾನನ ಪತ್ನಿಯು ಹೇಳಿದಳು - ಸರ್ವಸಮರ್ಥ 
ಪರಮೇಶ್ವರಾ ! ನಿನಗೆ ಸ್ವಾಗತವು. ನಿನಗೆ ನಮೋ ನಮಃ. ನೀನು 
ನನ್ನ ಮೇಲೆ ಪ್ರಸನ್ನನಾಗು. ನಿನ್ನ ಮನದನ್ನೆಯಾದ ಶ್ರೀಲಕ್ಷ್ಮೀದೇವಿ 
ಯೊಡನೆ ನಮ್ಮನ್ನು ಕಾಪಾಡು. ಓ ಶ್ರೀನಿವಾಸನೇ! ಓ ಯಜ್ಞೇ 
ಶ್ವರನೇ! ಉಳಿದ ಎಲ್ಲ ಅಂಗಗಳಿದ್ದರೂ ತಲೆಯಿಲ್ಲದಿದ್ದರೆ 
ಮನುಷ್ಯದೇಹವು ಶೋಭಿಸುವುದಿಲ್ಲ ಹಾಗೆಯೇ ನೀನಿಲ್ಲದಿದ್ದರೆ 
ಯಜ್ಞಕ್ಷೆ ಶೋಭೆಯೇ ಇರುವುದಿಲ್ಲ ॥ ೩೬ ॥ 

ಲೋಕಪಾಲಕರು ಹೇಳಿದರು - ಎಲ್ಫೆ ಅನಂತನಾದ 
ಪರಮಾತ್ಮನೇ । ನೀನು ಸಮಸ್ತ ಅಂತಣರಣಗಳಿಗೆ ಸಾಕ್ಷಿಯಾಗಿ 
ರುವೆ. ಈ ಇಡೀ ಜಗತ್ತನ್ನು ನಿನ್ನ ಮೂಲಕವೇ ನೋಡಲಾಗುತ್ತದೆ. 
ಆದರೂ ಮಾಯಾಮಯವಾದ ಈ ಪ್ರಾಕೃತ ಪದಾರ್ಥಗಳನ್ನು 
ಗ್ರಹಿಸುವ ನಮ್ಮ ಕಣ್ಣುಗಳೇ ಮುಂತಾದ ಇಂದ್ರಿಯಗಳಿಗೆ ನೀನು 
ಪ್ರತ್ಯಕ್ಷನಾಗಲಾರೆ. ಏಕೆಂದರೆ ವಾಸ್ತವಿಕವಾಗಿ ನೀನಾದರೋ ಈ 
ಪಂಚಭೂತಗಳಿಂದ ಪ್ರತ್ಯೇಕವಾಗಿರುವೆ. ಆದರೂ ಈ ಪಾಂಚ 
ಭೌತಿಕ ಶರೀರಗಳೊಡನೆ ಕಂಡುಬರುವ ಸಂಬಂಧವು ನಿನ್ನ 
ಮಾಯೆಯೇ ಆಗಿವೆ. ॥ ೩೭ ॥ 

ಯೋಗೇಶ್ಟರರು ಹೇಳಿದರು - ಇಡೀ ವಿಶ್ವಕ್ಕೆ ಆತ್ಮನಾಗಿರುವ 
ನಿನ್ನಿಂದ ತನ್ನನ್ನು ಅಭೇದವಾಗಿ ನೋಡುವವನಿಗಿಂತ ಹೆಚ್ಚಿನ 
ಪ್ರಿಯರು ನಿನಗೆ ಯಾರೂ ಇಲ್ಲ ಆದರೂ ಭಕ್ಕವತ್ತಲಾ | ನಿನ್ನಲ್ಲಿ 
ಸ್ವಾಮಿಭಾವವನ್ನಿಟ್ಟು ಅನನ್ಯ ಭಕ್ತಿಯಿಂದ ನಿನ್ನನ್ನು ಸೇವೆಮಾಡುವ 
ಭಕ್ತರಮೇಲೂ ನೀನು ಕರುಣೆತೋರು. ॥ ೩೮ ॥ ಜೀವಿಗಳ ಅದೃಷ್ಟ 
ವಶದಿಂದ ಪ್ರಕೃತಿಯ ಸತ್ತಾ ದಿಗುಣಗಳಲ್ಲಿ ಎಭಿನ್ನತೆ ಉಂಟಾಗು 
ವುದು. ಅಂತಹ ವಿಚಿತ್ರವಾದ ಮಾಯಾಪ್ರಕೃತಿಯಿಂದ ನೀನು 
ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯಗಳಿಗಾಗಿ ಬ್ರಹ್ಮನೇ ಮುಂತಾದ ವಿಭಿನ್ನ 
ರೂಪಗಳನ್ನು ಧರಿಸಿ ಭೇದಬುದ್ಧಿಯನ್ನು ಉಂಟುಮಾಡುತ್ತೀಯೆ. 
ಆದರೆ ಸ್ವರೂಪತಃ ನೀನು ಆ ಭೇದಜ್ಞಾನಕ್ಕೂ ಮತ್ತು ಅದಕ್ಕೆ 
ಕಾರಣವಾದ ಸತ್ತಾ ಆಬಿಗುಣಗಳಿಗೂ ಸರ್ವಥಾ ದೂರವಾಗಿರುವೆ. 
ಅಂತಹ ನಿನಗೆ ನಮೋ ನಮಃ ॥ ೩೯ ॥ 

ಬ್ರಹ್ಮಸ್ವರೂಪ ವೇದಗಳು ಹೇಳಿದವು - ನೀನೇ ಧರ್ಮಾದಿ 
ಗಳ ಉತ್ಪತ್ರಿಗಾಗಿ ಶುದ್ಧಸತ್ತ ವನ್ನು ಸ್ವೀಕರಿಸಿದರೂ - ನಿರ್ಗಣವೇ 
ಆಗಿರುವೆ. ನಿನ್ನ ತತ್ತ್ವವನ್ನು ನಾವಾಗಲೀ, ಬ್ರಹ್ಮಾದಿ ಗಳಾಗಲೀ 
ಯಾರೂ ಅರಿಯರು. ಇಂತಹ ನಿನಗೆ ನಮಸ್ಕಾರವು. i ೪೦॥ 

ಅಗ್ನಿದೇವರು ಹೇಳಿದರು - ಓ ಭಗವಂತಾ! ನಿನ್ನ ತೇಜ 
ದಿಂದಲೇ ಪ್ರಕಾಶಿತನಾಗಿ ನಾನು ಶ್ರೇಷ್ಠವಾದ ಯಜ್ಞಗಳಲ್ಲಿ ದೇವತೆ 
ಗಳ ಬಳಿಗೆ ತುಪ್ಪಪು ಬೆರೆತಿರುವ ಹವಿಸ್ಸನ್ನು ತಲುಪಿಸುತ್ತೇನೆ. ನೀನು 
ಸಾಕ್ಟಾಕ್‌ ಯಜ್ಞಪುರುಷನೂ, ಯಜ್ಞಸ್ಪಂರಕಕನೂ ಆಗಿರುವೆ. ಅಗ್ನಿ 
ಹೋತ್ರ, ದರ್ಶ, ಪೌರ್ಣಮಾಸ್ಕ, ಚಾತುರ್ಮಾಸ್ಯ ಮತ್ತು ಪಶು 
ಸೋಮ ಎಂಬ ಈ ಐದುಬಗೆಯ ಯಜ್ಜ ಗಳು ನಿನ್ನ ಸ್ವರೂಪಗಳೇ 
ಆಗಿವೆ. "ಆಶ್ರಾವಯಾ', "ಅಸ್ತುಶ್ರೌಷಟ್‌', 'ಯಜೆ, 'ಯೇಯ 
ಜಾಮಹೇ' ಮತ್ತು ವೌಷಟ್‌ - ಈ ಐದು ಬಗೆಯ ಯಜು 
ರ್ಮಂತ್ರಗಳಿಂದ ನಿನ್ನದೇ ಪೂಜೆ ನಡೆಯುತ್ತಿದೆ. ನಾನು ನಿನಗೆ 
ವಂದಿಸುತ್ತಿದ್ದೇನೆ. ॥ ೪೧ ॥ 


ದೇವಾ ಊಚುಃ 


ಪುರಾ ಕಲ್ಪಾಪಾಯೇ ಸ್ಪಕ್ಟತಮುದರೀಕೃತ್ಯ ವಿಕೃತಂ 
ತ್ವಮೇವಾದ್ಯಸ್ತಸ್ಥಿನಲಿಲ ಉರಗೇಂದ್ರಾಧಿಶಯನೇ । 
ಪುಮಾನ್‌ ಶೇಷೇ ಸಿದ್ದೈರ್ಹ್ಹದಿ ವಿಮೃಶಿತಾಧ್ಯಾತ್ಮಪದವಿಃ 
ಸಏವಾದ್ಯಾಕ್ನೋರ್ಯಃ ಪಥಿ ಚರಸಿ ಭೃತ್ಯಾನವಸಿ ನಃ ॥ ೪೨ ॥ 


ಗಂಧರ್ವಾ ಊಚುಃ 


ಅಂಶಾಂಶಾಸ್ಟೇ ದೇವ ಮರೀಚ್ಯಾ ದಯ ಏತೇ 
ಬ್ರಹ್ಮೇಂದ್ರಾದ್ಯಾ ದೇವಗಣಾ ರುದ್ರಪುರೋಗಾಃ । 
ಕ್ರೀಡಾಭಾಂಡಂ ವಿಶ್ವಮಿದಂ ಯಸ್ಯ ವಿಭೂಮನ್‌ 
ತಸ್ಮೈ ನಿತ್ಯಂ ನಾಥ ನಮಸ್ತೇ ಕರವಾಮ ॥ ೪೩॥ 


ವಿದ್ಯಾಧರಾ ಊಚುಃ 


ತ್ವನ್ಮಾಯಯಾರ್ಥಮಭಿಪದ್ಯ ಕಲೇವರೇತಸ್ಮಿನ್‌ 
ಕೃತ್ವಾ ಮಮಾಹಮಿತಿ ದುರ್ಮತಿರುತ್ತಫೆ: ಸ್ಟೆ #1! 
ಕ್ಲಿಪ್ರೋ5 ಪೃಸದ್ದಿಷಯಲಾಲಸ ಆತ್ಮದೋಹಂ 
ಯುಷ್ಠತ್ತಥಾಮೃತನಿಷೇವಕ ಉದ್ವ್ವ್ಯುದಸ್ಯೇತ್‌ ॥ ೪೪ ॥ 


ಬ್ರಾಹ್ಮಣಾ ಊಚುಃ 
ತ್ವಂ ಕ್ರತುಸ್ತ್ರಂ ಹವಿಸ್ತಂ ಹುತಾಶಃ ಸ್ವಯಂ 
ತಂ ಹಿ ಮಂತ್ರಃ ಸಮಿದ್ದರ್ಭಪಾತ್ರಾಣಿ ಚ | 
ತಂ ಸದಸ್ಕರ್ತಿಜೋ ದಂಪತೀ ದೇವತಾ 
ಅಗ್ನಿಹೋತ್ರಂ ಸ್ವಧಾ ಸೋಮ ಆಜ್ಯಂ ಪಶುಃ ॥ ೪೫ ॥ 


ತ್ವಂ ಪುರಾ ಗಾಂ ರಾಯಾ ಮಹಾಸೂಕರೋ 

ದಂಷ್ಭ್ರಯಾ ಪದ್ಮಿನೀಂ ವಾರಣೇಂದ್ರೋ ಯಥಾ । 
ಸ್ಫೂಯಮಾನೋ ನದಂಲ್ಲೀಲಯಾ ಯೋಗಿಭ- 

ರ್ವ್ಯಜ್ವಹರ್ಥ ತ್ರಯೀಗಾತ್ರ ಯಜ್ಞಕ್ರತುಃ ॥ ೪೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ದೇವತೆಗಳು ಹೇಳಿದರು - ದೇವಾ! ನೀನೇ ಆದಿಪುರುಷ 
ನಾಗಿರುವೆ. ಹಿಂದಿನ ಕಲ್ಲವು ಮುಗಿದಾಗ ನಿನ್ನಕಾರ್ಯರೂಪವಾದ 
ಈ ಪ್ರಪಂಚವನ್ನು ಉದರದಲ್ಲಿ ಲೀನಗೊಳಿಸಿಕೊಂಡು ನೀನೇ 
ಪ್ರಳಯಕಾಲದ ಜಲದೊಳಗೆ ಆದಿಶೇಷನೆಂಬ ಹಾಸಿಗೆಯ ಮೇಲೆ 
ಪವಡಿಸಿದ್ದೆ ಆಗ ನಿನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಸಿದ್ಧಗಣಗಳು ತಮ್ಮ 
ಹೃದಯದಲ್ಲಿ ಚಿಂತಿಸುತ್ತಾರೆ. ಅಂತಹ ಆದಿಪುರುಷನಾದ ನೀನೇ 
ಈಗ ಭಕ್ತರಾದ ನಮ್ಮ ಕಣ್ಣುಗಳಿಗೆ ವಿಷಯವಾಗಿ ನಮ್ಮನ್ನು 
ರಕ್ಷಿಸುತ್ತಿದ್ದೀಯೆ. ॥ ೪೨ ॥ 

ಗಂಧರ್ವರು ಹೇಳಿದರು - ದೇವಾ! ಮರೀಚಿಯೇ 
ಮುಂತಾದ ಯಷಿಗಳೂ ಮತ್ತು ಬ್ರಹ್ಮದೇವರು, ರುದ್ರದೇವರು, 
ಇಂದ್ರನೇ ಮೊದಲಾದ ದೇವತೆಗಳು, ನಿನ್ನ ಅಂಶದಲ್ಲಿಯೂ ಅಂಶ 
ವಾಗಿದ್ದಾರೆ. ಮಹತ್ತಮನಾದ ಪ್ರಭುವೇ! ಈ ಇಡೀ ವಿಶ್ವವು ನಿನ್ನ 
ಆಟದ ವಸ್ತುವೇ ಆಗಿದೆ. ಸ್ವಾಮಿ! ಅಂತಹ ನಿನಗೆ ನಾವು 
ಸದಾಕಾಲ ನಮಸ್ಕರಿಸುತ್ತೇವೆ. ॥ ೪೩ ॥ 

ವಿದ್ಯಾಧರರು ಹೇಳಿದರು - ಒಡೆಯಾ! ಪರಮ 
ಪುರುಷಾರ್ಥದ ಪ್ರಾಪ್ತಿಗಾಗಿ ಸಾಧನರೂಪವಾಗಿ ಈ ಮಾನವ 
ದೇಹವನ್ನು ಪಡೆದುಕೊಂಡರೂ ಜೀವನು ನಿನ್ನ ಮಾಯೆಯಿಂದ 
ಮೋಹಿತನಾಗಿ ಇದರಲ್ಲಿ "ನಾನು-ನನ್ನದು' ಎಂಬ ಅಭಿಮಾನ 
ಪಡುತ್ತಾನೆ. ಮತ್ತೆ ಆ ದುರ್ಬುದ್ಧಿಯು ತನ್ನ ಆತ್ಮೀಯರಿಂದ 
ತಿರಸೃತನಾದರೂ ಅಸತ್‌ ಪದಾರ್ಥಗಳಿಗಾಗಿಯೇ ಹಂಬಲಿಸು 
ತ್ತಾನೆ. ಆದರೆ ಇಂತಹ ಅವಸ್ಥೆಯಲ್ಲೂ ನಿನ್ನ ಕಥಾಮೃತವನ್ನು 
ಸೇವಿಸುವವನು ಈ ಅಂತಕರಣದ ಮೋಹವನ್ನು ಪೂರ್ಣ 
ರೂಪದಿಂದ ತ್ಯಜಿಸುವನು. ॥ ೪೪ ॥ 

ಬ್ರಾಹ್ಮಣರು ಹೇಳಿದರು - ಭಗವಂತನೇ | ಯಜ್ಞವೂ ನೀನೇ. 
ಹವಿಸ್ಸು ನೀನೇ. ಅಗ್ನಿಯೂ ನೀನೇ. ಮಂತ್ರವೂ ನೀನೇ ಆಗಿರುವೆ. 
ಸಮಿತ್ತು, ದರ್ಭೆಗಳು, ಯಜ್ಞಘಾತ್ರೆಗಳೂ ನೀನೇ. ಹಾಗೆಯೇ 
ಸದಸ್ಯರೂ, ಖಯತ್ತಿಜರೂ ಯಜಮಾನನೂ, ಯಜಮಾನ 
ಪತ್ನಿಯೂ, ದೇವತೆಯೂ, ಅಗ್ನಿಹೋತ್ರವೂ, ಸ್ವಧೆಯೂ, ಸೋಮ 
ರಸವೂ, ಫೃತವೂ ಮತ್ತು ಪಶುವೂ ನೀನೇ ಆಗಿರುವಿ. ॥ ೪೫ ॥ 
ವೇದಮೂರ್ತಿಯೇ! ಯಜ್ಞ ಮತ್ತು ಅದರ ಸಂಕಲವೂ ನೀನೇ. 
ಹಿಂದೆ ನೀನೇ ವಿಶಾಲವಾದ ವರಾಹರೂಪವನ್ನು ಧರಿಸಿ 
ರಸಾತಲದಲ್ಲಿ ಮುಳುಗಿದ್ದ ಭೂಮಿಯನ್ನು -. ಗಜರಾಜನು 
ನೀಲಕಮಲವನ್ನು ಎತ್ತಿ ತಂದಂತೆ - ತನ್ನ ಕೋರೆದಾಡೆಗಳ ಮೇಲೆ 
ಎತ್ತಿಕೊಂಡು ಲೀಲಾಜಾಲವಾಗಿಯೇ ಮೇಲಕ್ಕೆ ಎತ್ತಿಕೊಂಡು 
ಬಂದೆ. ಆಗ ಗಂಭೀರವಾಗಿ ಗರ್ಜಿಸುತ್ತಿದ್ದ ನಿನ್ನನ್ನು ಯೋಗಿಗಳು 
ಈ ಅಲೌಕ ಪರಾಕ್ರಮವನ್ನು 
ಇದ್ದರು. ॥ ೪೬ ॥ 

ಯಜ್ಞೇಶ್ವರನೇ ! ಜನರು ನಿನ್ನ ನಾಮಗಳನ್ನು ಕೀರ್ತಿಸುವಾಗ 
ಯಜ್ಞದ ಎಲ್ಲ ವಿಘ್ನಗಳು ನಾಶವಾಗಿ ಹೋಗುತ್ತವೆ. ನಮ್ಮ ಈ 
ಯಜ್ಞಸ್ವರೂಪವಾದ ಸತ್ಸರ್ಮವು ನಾಶವಾಗಿ ಹೋಗಿತ್ತು. ಆದ್ದ 


ಕಂಡು ಸ್ತುತಿಸುತ್ತಾ 


7 ಅಧ್ಯಾಯ] 


ಚತುರ್ಥ ಸೃಂಧ 


382 


ಸ ಪ್ರಸೀದ ತ್ವಮಸ್ಥಾಕಮಾಕಾಂಕ್ಕತಾಂ 
ದರ್ಶನಂ ತೇ ಪರಿಭ್ರಷ್ಟಸತ್ಸರ್ಮಣಾಮ್‌ । 
ಕೀರ್ತ್ಯಮಾನೇ ನೃಭಿರ್ನಾಮ್ಗ್ನಿ ಯಜೆ ಕ್ಲೇಶ ತೇ 
ಯಜ್ಞವಿಘ್ನಾಃ ಕ್ಷಯಂ ಯಾಂತಿ ತಸ್ಮೈ ನಮಃ ॥ ೪೭ ॥ 


ಮೈತ್ರೇಯ ಉವಾಚ 


ಇತಿ ದಕ್ಷ ಕವಿರ್ಯಜ್ಞಂ ಭದ್ರ ರುದ್ರಾವಮರ್ಶಿತಮ್‌ । 
ಕೀರ್ತ್ವ್ಯಮಾನೇ ಹೃಷೀಕೇಶೇ ಸನ್ನಿನ್ಯೇ ಯಜ್ಞಭಾವನೇ 
nS ॥ 


ಭಗವಾನ್ವೇನ ಭಾಗೇನ ಸರ್ವಾತ್ಮಾ ಸರ್ವಭಾಗಭುಕ್‌ । 
ದಕ್ಷಂ ಬಭಾಷ ಆಭಾಷ್ಯ ಪ್ರೀಯಮಾಣ ಇವಾನಘ 
॥1೪೯॥ 


ಶ್ರೀಭಗವಾನುವಾಚ 


ಅಹಂ ಬ್ರಹ್ಮಾ ಚ ಶರ್ವಶ್ಚ ಜಗತಃ ಕಾರಣಂ ಪರಮ್‌ । 
ಆತ್ಮೇಶ್ವರ. ಉಪದ್ರಪ್ಪಾ ಸ್ವಯಂದೃಗವಿಶೇಷಣಃ 
॥ ೫೦ ॥ 


ಆತ್ಮಮಾಯಾಂ ಸಮಾವಿಶ್ಯ ಸೋತಹಂ'ಗುಣಮಯಿಂಂ ದ್ವಿಜ। 
ಸೃಜನ್‌ರಕ್ಷನ್‌ ಹರನ್ವಿಶ್ಚಂ ದಧ್ರೇ ಸಂಜ್ಞಾಂ ಕ್ರಿಯೋಚಿತಾಮ್‌ 

॥೫೧॥ 

ತಸ್ಮಿನ್‌ ಬ್ರಹ್ಮಣದ್ದಿತೀಯೇ ಕೇವಲೇ ಪರಮಾತ್ಮನಿ । 
ಬ್ರಹ್ಮರುದ್ರೌ ಚ ಭೂತಾನಿ ಭೇದೇನಾಜ್ಲೋರನುಪಶ್ಯತಿ 

` ॥| ೫೨ ॥ 

ಯಥಾ ಪುಮಾನ್ನ ಸ್ಟಾಂಗೇಷು ಶಿರಃ ಪಾಣ್ಯಾದಿಷು ಕ್ವಚಿತ್‌ । 
ಪಾರಕ್ಕಬುದ್ದಿಂ ಕುರುತೇ ಏವಂ ಭೂತೇಷು ಮತ್ತರಃ 

1 ೫೩ ॥ 


ತ್ರಯಾಣಾಮೇಕಭಾವಾನಾಂಯೋ ನ ಪಶ್ಯತಿ ವೈ ಭಿದಾಮ್‌ । 
ಸರ್ವಭೂತಾತ್ಮನಾಂ ಬ್ರಹ್ಮನ್‌ ಸ ಶಾಂತಿಮಧಿಗಚ್ಛಕಿ 


I ೫೪ ॥ 
ಮೈತ್ರೇಯ ಉವಾಚ 
ಏವಂ ಭಗವತಾದಿಷ್ಟು ಪ್ರಜಾಪತಿಪತಿರ್ಹರಿಮ್‌ । 
ಅರ್ಚಿತ್ವಾ ಕ್ರತುನಾ ಸ್ವೇನ ದೇವಾನುಭಯತೋರಯಜತ್‌ 
nu ೫೫ ॥ 


ರುದ್ರಂ ಚ ಸ್ವೇನ ಭಾಗೇನ ಹ್ಯುಪಾಧಾವತ್ಸಮಾಹಿತಃ । 


ಕರ್ಮಣೋದವಸಾನೇನ ಸೋಮಪಾನಿತರಾನಪಿ । 
ಉದವಸ್ಯ ಸಹರ್ತ್ರಿಗ್ಗಿ; ಸಸ್ನಾವವಭೃಥಂ ತತಃ 
॥ ೫೬ ॥ 


ರಿಂದ ನಾವು ನಿನ್ನ ದಿವ್ಯದರ್ಶನವನ್ನು ಬಯಸುತ್ತಿದ್ದೆವು. ಈಗ ನಮ್ಮ 
ಮೇಲೆ ಪ್ರಸನ್ನನಾಗು. ನಿನಗೆ ಅನಂತ ವಂದನೆಗಳು. ॥ ೪೭ ॥ 
ಶ್ರೀಮೈತ್ರೇಯರು ಹೇಳುತ್ತಾರೆ - ಅಯ್ಯಾ ವಿದುರಾ! ಎಲ್ಲ 
ಜನರು ಹೀಗೆ ಯಜ್ಜರಕ್ಷಕನಾದ ಭಗವಾನ್‌ ಹೃಷೀಕೇಶನನ್ನು 
ಸ್ತುತಿಸತೊಡಗಿದಾಗ ಚತುರನಾದ ದಕ್ಷಪ್ರಜಾಪತಿಯು ರುದ್ರ 
ಪಾರ್ಷದನಾದ ವೀರಭದ್ರನಿಂದ ಧ್ವಂಸಮಾಡಲ್ಪಟ್ಟ ಯಜ್ಞವನ್ನು 
ಪುನಃ ಪ್ರಾರಂಭಿಸಿದನು. ॥ ೪೮ ॥ ಸರ್ವಾಂತರ್ಯಾಮಿಯಾದ 
ಶ್ರೀಹರಿಯಾದರೋ ಎಲ್ಲರ ಯಜ್ಞಭಾಗಗಳ ಭೋಕ್ತಾ ಆಗಿದ್ದರೂ 
ತ್ರಿಕಪಾಲ ಪುರೋಡಾಶರೂಪವಾದ ತನ್ನ ಭಾಗದಿಂದಲೇ ಹೆಚ್ಚು 
ಪ್ರಸನ್ನನಾಗಿ ದಕ್ಷನನ್ನು ಸಂಬೋಧಿಸಿ ಇಂತೆಂದನು. ॥ ೪೯ ॥ 
ಶ್ರೀಭಗವಂತನು ಹೇಳಿದನು - ದಕ್ಷ ಪ್ರಜಾಪತಿಯೇ | 
ಜಗತ್ತಿನ ಪರಮಕಾರಣನಾದ ನಾನೇ ಬ್ರಹ್ಮನೂ, ಮಹಾದೇವನೂ 
ಆಗಿದ್ದೇನೆ. ಎಲ್ಲರ ಆತ್ಮನೂ, ಈಶ್ವರನೂ, ಸಾಕ್ಷಿಯೂ ನಾನೇ 
ಆಗಿರುವೆ ಹಾಗೂ ಸ್ವಯಂಪ್ರಕಾಶನೂ ಉಪಾಧಿಶೂನ್ಯನೂ 
ಆಗಿರುವೆನು. ॥ ೫೦ ॥ ಬ್ರಾಹ್ಮಣೋತ್ತಮನೇ। ನಾನೇ ನನ್ನ 
ತ್ರಿಗುಣಾತ್ಮಿಕೆಯಾದ ಮಾಯೆಯನ್ನು ಸ್ವೀಕರಿಸಿ ಜಗತ್ತಿನ ಸೃಷ್ಟಿ ಸ್ಥಿತಿ, 
ಸಂಹಾರಗಳನ್ನು ಮಾಡುತ್ತಾ ಇರುವೆನು. ನಾನೇ ಆ ಕರ್ಮ 
ಗಳಿಗಾಗಿ ಬ್ರಹ್ಮಾ ವಿಷ್ಣು ಮಹೇಶ್ವರ ಎಂಬ ಹೆಸರುಗಳನ್ನು 
ಧರಿಸಿರುವೆನು. ॥ ೫೧ ॥ ಅಂತಹ ಭೇದರಹಿತನಾದ ವಿಶುದ್ಧ ಪರ 
ಬ್ರಹ್ಮಸ್ವರೂಪನು ನಾನೇ ಆಗಿರುವೆನು. ಅಜ್ಞಾನೀ ಜನರು ನನ್ನಲ್ಲೇ 
ಬ್ರಹ್ಮ-ರುದ್ರಾದಿ ಇತರ ಎಲ್ಲ ಜೀವರನ್ನು ಬೇರೆ-ಬೇರೆಯಾಗಿ 
ಕಾಣುತ್ತಾರೆ. ॥ ೫೨ ॥ ಮನುಷ್ಯನು ತನ್ನತಲೆ-ಕೈಕಾಲು ಮುಂತಾದ 
ಅಂಗಗಳಲ್ಲಿ - 'ಇವುಗಳು ನನ್ನಿಂದ ಬೇರೆಯಾಗಿವೆ' ಎಂಬುದಾಗಿ 
ಎಂದೂ ತಿಳಿಯುವುದಿಲ್ಲ ನನ್ನ ಭಕ್ತನಾದವನು ಸಮಸ್ತ ಪ್ರಾಣಿ 
ಗಳನ್ನು ನನ್ನಿಂದ ಭಿನ್ನರೆಂದು ನೋಡುವುದಿಲ್ಲ ॥ ೫೩ ॥ ಎಲೈ 
ಬ್ರಾಹ್ಮಣವರ್ಯಾ | ಬ್ರಹ್ಯಾ ವಿಷ್ಣು ಮಹೇಶ್ವರರೆಂಬ ನಾವು 


| ಮೂವರೂ ಸ್ವರೂಪತಃ ಒಂದೇ ಆಗಿದ್ದೇವೆ. ಎಲ್ಲ ಜೀವರೂಪರೂ 


ನಾವೇ ಆಗಿರುವೆವು. ಆದ್ದರಿಂದ ನಮ್ಮಲ್ಲಿ ಸ್ವಲವೂ ಭೇದಬುದ್ಧಿ 
ಯನ್ನು ಇರಿಸದವನೇ ಶಾಂತಿಯನ್ನು ಪಡೆಯುವನು. ॥ ೫೪ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಭಗವಂತನು ಹೀಗೆ ಅಪ್ಪಣೆ 
ಕೊಡಿಸಲು ಪ್ರಜಾಪತಿಗಳ ಅಧಿಪತಿಯಾದ ದಕ್ಷನು ತ್ರಿಕಪಾಲ 
ಯಜ್ಞದಿಂದ ಶ್ರೀಹರಿಯನ್ನು ಆರಾಧಿಸಿ, ಅನಂತರ ಅಂಗಭೂತ 
ಮತ್ತು ಪ್ರಧಾನವಾದ ಎರಡೂ ಬಗೆಯ ಯಜ್ಞಗಳಿಂದ ಇತರ 
ದೇವತೆಗಳನ್ನೂ ಪೂಜಿಸಿದನು. ॥ ೫೫ ॥ ಮತ್ತೆ ಏಕಾಗ್ರಚಿತ್ತನಾಗಿ 
ಯಜ್ಞಶೇಷವಾದ ಭಾಗದಿಂದ ಅಂದರೆ "ಸ್ವಿಷ್ಟಕ್ಟತ್‌' ಎಂಬ 
ಹವಿರ್ಭಾಗದಿಂದ ಭಗವಾನ್‌ ರುದ್ರನನ್ನು ಪೂಜಿಸಿದನು. ಕೊನೆ 
ಯಲ್ಲಿ ಮಾಡಲಾಗುವ "ಉದವಸಾನ' ಎಂಬ ಕರ್ಮದಿಂದ ಇತರ 
ಸೋಮಪಾಯಿಗಳನ್ನು ಹಾಗೂ ಇತರ ದೇವತೆಗಳನ್ನೂ ಆರಾಧಿಸಿ 
ಯಜ್ಞವನ್ನು ಮುಗಿಸಿ ಕೊನೆಗೆ ಯತ್ವಿಜರ ಸಹಿತ ಅವಭ್ಯತ 
ಸ್ನಾನವನ್ನು ಮಾಡಿದನು. ॥ ೫೬ ॥ 


"384 ಶ್ರೀಮದ್ದಾಗವತ [ ಅಧ್ಯಾಯ 8 
ತಸ್ಮಾ ಅಪ್ಕನುಭಾವೇನ ಸ್ವೇನೈವಾವಾಪ್ರರಾಧಸೇ । ಬಳಿಕ ತನ್ನ ಪುರುಷಾರ್ಥದಿಂದಲೇ ಎಲ್ಲರೀತಿಯ ಸಿದ್ಧಿಗಳನ್ನು 
ಧರ್ಮ ಏವ ಮತಿಂ ದತ್ವ್ವಾತ್ರಿದಶಾಸ್ತ್ರೇ ದಿವಂ ಯಯುಃ | ಪಡೆದುಕೊಂಡಿದ್ದ ದಕ್ಕಪ್ರಜಾಪತಿಯನ್ನು - "ನಿನ್ನ ಬುದ್ಧಿಯು 


॥1 ೫೭ ॥ 


ಏವಂ ದಾಕ್ಬಾಯಣೀ ಹಿತ್ವಾಸತೀ ಪೂರ್ವಕಲೇವರಮ್‌ । 
ಜಜ್ಞೇ ಹಿಮವತಃ ಕ್ಷೇತ್ರೇ ಮೇನಾಯಾಮಿತಿ ಶುಶ್ರುಮ 
ಇ ಲ 
11 ೫೮ ॥ 


ತಮೇವ ದಯಿತಂ ಭೂಯ ಆವ್ಯಂಕ್ಷೇ ಪತಿಮಂಬಿಕಾ । 
ಅನನ್ಯಭಾವೈಕಗತಿಂ ಶಕ್ತಿ: ಸುಪ್ರೇವ ಪೂರುಷಮ್‌ 
1೫೯ I 


ಕರ್ಮ ದಾ ಧ್ವರದ್ರುಹಃ । 


ಬೃಹಸ್ಪತೇಃ 
[7 
11೬೦ ॥ 


ಶಂಭೋಃ 
ಭಾಗವತಾಚ್ಛಿಷ್ಯಾದುದ್ದವಾನ್ನೇ 


ಏತದ್ಧಗವತಃ 
ಶ್ರುತಂ 


ಇದಂ ಪವಿತ್ರಂ ಪರಮೀಶಚೇಷ್ಟಿತಂ 
ಯಶಸ್ಕಮಾಯುಷ್ಯಮಘೌಘಮರ್ಷಣಮ್‌ । 
ಯೋನಿತ್ಯದಾ55ಕರ್ಣ್ಯ ನರೋಕನುಕೀರ್ತಯೇತ್‌ 
ಧುನೋತ್ಯಘಂ ಕೌರವ ಭಕ್ಷಿಭಾವತಃ ॥ ೬೧॥ 


ಸದಾಕಾಲ ಧರ್ಮದಲ್ಲೇ ನೆಲೆಸಲಿ' ಎಂದು ಆಶೀರ್ವದಿಸಿ ಎಲ್ಲ 
ದೇವತೆಗಳು ಸ್ವರ್ಗಲೋಕಕ್ಕೆ ಹೊರಟುಹೋದರು. ॥ ೫೭ ॥ 

ವಿದುರನೇ! ದಕ್ಷಸುತೆಯಾದ ಸತೀದೇವಿಯು ಹೀಗೆ ತನ್ನ 
ಹಿಂದಿನ ಶರೀರವನ್ನು ತ್ಯಾಗಗೈದು ಮತ್ತೆ ಹಿಮವಂತನ ಪತ್ನಿಯಾದ 
ಮೇನಾದೇವಿಯ ಗರ್ಭದಿಂದ ಅವಿರ್ಭವಿಸಿದಳು. ॥ ೫೮ ॥ 
ಪ್ರಳಯಕಾಲದಲ್ಲಿ ಲೀನವಾದ ಶಕ್ತಿಯು ಸೃಷ್ಟಿಯ ಪ್ರಾರಂಭದಲ್ಲಿ 
ಪುನಃ ಈಶ್ವರನನ್ನು ಆಶ್ರಯಿಸುವಂತೆ, ಅನನ್ಯ, FEE 
ಶ್ರೀಜಗದಂದೆಯು" ಆ ಜನ್ನದಲ್ಲಿಯೂ ತನ್ನ ಏಕಮಾತ್ರ 
ಆಶ್ರಯನೂ, ಪ್ರಿಯತಮನೂ ಆದ ಭಗವಾನ್‌ ಶ್ರೀಶಂಕರನನ್ನೇ 
ಪತಿಯಾಗಿ ವರಿಸಿದಳು. ॥ ೫೯ ॥ ವಿದುರನೇ! ದಕ್ಷಯಜ್ಞವನ್ನು 
ಧ್ವಂಸಮಾಡಿದ ಭಗವಾನ್‌ ಶಿವನ ಈ ಚರಿತ್ರವನ್ನು ನಾನು ಹಿಂದೆ. 
ಬೃಹಸ್ವತ್ಯಾಚಾರ್ಯರ ಶಿಷ್ಯನಾದ ಪರಮಭಾಗವತೋತ್ತಮ 
ಉದ್ದವನ ಮುಖದಿಂದ ಕೇಳಿದ್ದೆನು. ॥ ೬೦ ॥ ಕುರುನಂದನಾ! 
ಶ್ರೀಪರಮೇಶ್ವರನ ಈ ಪಾವನ ಚರಿತ್ರವು, ಯಶಸ್ಸನ್ನೂ 
ಆಯುಸ್ಸನ್ನೂ ವೃದ್ಧಿಪಡಿಸುವುದು ಮತ್ತು ಪಾಪರಾಶಿಯನ್ನು ನಾಶ 
ಪಡುವಂತಹುದು. ಭಕ್ತಿಭಾವದಿಂದ ಇದನ್ನು ಪ್ರತಿದಿನವೂ 
ಶ್ರವಣ-ಕೀರ್ತನೆ ಮಾಡುವವನು ತನ್ನ ಸಕಲ ಪಾಪರಾಶಿಯನ್ನು 
ತೊಳೆದು ಪವಿತ್ರನಾಗುವನು. ॥ ೬೧ ॥ 


ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ದಕ್ಷಯಜ್ಞಸಂಧಾನಂ ನಾಮ ಸಪ್ತಮೋ5ಧ್ಯಾಯಃ॥ ೭ ॥ 


—್ರಿಿಾಾ—— 
ಎಂಟನೆಯ ಅಧ್ಯಾಯ 
ಧ್ರುವನ ವನ ಗಮನ 


ಮೈತ್ರೆ ಯ ಉವಾಚಃ 


ಸನಕಾದ್ಯಾ ನಾರದಶ್ಚ ಯಭುರ್ಹಂಸೋತರುಣಿರ್ಯತಿಃ | 
ನೈತೇ ಗೃಹಾನ್‌ ಬ್ರಹ್ಮ ಸುತಾ ಹ್ಯಾವಸನ್ನೂರ್ಥ್ವರೇತಸ:ಃ 
1 ೧॥ 


ಮೃಷಾಧರ್ಮಸ್ಯ ಭಾರ್ಯಾಸೀದ್ದಂಭಂ ಮಾಯಾಂ ಚತತ್ರುಹನ್‌ । 
ಅಸೂತ ಮಿಥುನಂ ತತ್ತು ನಿರ್ಯತಿರ್ಜಗೃಹೇ5ಪ್ರಜಃ 
॥| ೨॥ 


ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೇ ಟ 
ತಾಭ್ಯಾಂ ಕ್ರೋಧಶ್ವ ಹಿಂಸಾ ಚ ಯದ್ದುರುಕ್ರಿಃ ಸ್ಪಸಾ ಕಲಿ: 
WA 


ಶ್ರೀಮೈತ್ರೇಯರು ಹೇಳುತ್ತಾರೆ - ಶತ್ರುಸೂದನನಾದ 
ವಿದುರನೇ! ಸನಕಾದಿಗಳು, ನಾರದರು, ಖುಭು, ಹಂಸ, ಅರುಣಿ 
ಮತ್ತು ಯತಿ - ಎಂಬುವರು ಬ್ರಹ್ಮದೇವರ ನೈಷ್ಠಿಕ ಬ್ರಹ್ಮಚಾರಿ 
ಗಳಾದ ಪುತ್ರರು. ಇವರು ಗೃಹಸ್ಥಾಶ್ರಮವನ್ನು ಕೈಗೊಳ್ಳಲಿಲ್ಲ 
ಆದ್ದರಿಂದ ಇವರ ವಂಶ ಬೆಳೆಯಲಿಲ್ಲ ಅಧರ್ಮ ಎಂಬುವನೂ 
ಬ್ರಹ್ಮನ ಮಗನೇ. ಅವನ ಹೆಂಡತಿಯ ಹೆಸರು ಮೃಷಾ ಎಂದು. 
ಅವನಿಗೆ ಆಕೆಯಲ್ಲಿ “ದಂಭ' ಎಂಬ ಪುತ್ರನೂ, ಮಾಯಾ ಎಂಬ 
ಪುತ್ರಿಯೂ ಜನಿಸಿದರು. ನಿರ್ಯತಿಗೆ ಸಂತಾನವಿಲ್ಲದ್ದರಿಂದ ಅವನು 
ಅವರಿಬ್ಬರನ್ನೂಕೊಂಡೊಯ್ದನು. ॥ ೧-೨ ॥ ದಂಭ ಮತ್ತು ಮಾಯೆ 
ಇವರಿಂದ ಲೋಭ ಹಾಗೂ ನಿಕೃತಿ (ಶಾಠ್ಯ) ಎಂಬುವರು 
ಜನಿಸಿದರು. ಅವರಿಂದ ಕ್ರೋಧ ಮತ್ತು ಹಿಂಸೆ ಹುಟ್ಟಿದರು. ಆ 
ಕ್ರೋಧ - ಹಿಂಸೆಯರ ಮಕ್ಕಳೇ ಕಲಿ (ಕಲಹ) ಮತ್ತು ಅವನ ತಂಗಿ 
ದುರುಕ್ತಿ (ಬೈಗುಳಗಳು) ಉತ್ಪನ್ನರಾದರು. ॥ ೩ ॥ 


8 ಅಧ್ಯಾಯ] 


ಚತುರ್ಥ ಸೃಂಧ 


385 


( ದುರುಕ್ಲೌ ಕಲಿರಾಧತ್ತ ಭಯಂ ಮೃತ್ಯುಂ ಚ ಸತ್ತಮ । 
ತಯೋಶ್ಚ ಮಿಥುನಂ ಜಜ್ಞೇ ಯಾತನಾ ನಿರಯಸ್ತಥಾ 
|| ೪ ॥ 


ಸಂಗ್ರಹೇಣ ಮಯಾಖ್ಯಾತಃ ಪ್ರತಿಸರ್ಗಸ್ತವಾನಘ | 
ತ್ರಿಶ್ರುತ್ತೈತತ್ಸುಮಾನ್ಹುಣ್ಯಂ ವಿಧುನೋತ್ಯಾತ್ಮನೋ ಮಲಮ್‌ 
॥ ೫ ॥ 


ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೇಃ ಕುರೂದ್ವಹ । 
ಸ್ವಾಯಂಭುವಸ್ಯಾಪಿ ಮನೋರ್ಹರೇರಂಶಾಂಶಜನ್ಮನಃ 
॥ ೬ ॥ 


ಪ್ರಿಯವ್ರತೋತ್ತಾನಪಾದೌ ಶತರೂಪಾಪತೇಃ ಸುತೌ । 
ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಃ ಸ್ಥಿತೌ 
1 ೭॥ 


ಜಾಯೇ ಉತ್ಪಾನಪಾದಸ್ಯ ಸುನೀತಿಃ ಸುರುಚಿಸ್ತಯೋಃ | 
ಸುರುಚಿಃ ಪ್ರೇಯಸೀ ಪತ್ಕುರ್ನೇತರಾ ಯತುತೋ ಧ್ರುವಃ 
neu 


ಏಕದಾ ಸುರುಚೇಃ ಪುತ್ರಮಂಕಮಾರೋಪ್ಯ ಲಾಲಯನ್‌ । 
ಉತ್ತಮಂ ನಾರುರುಕ್ಟಂತಂ ಧ್ರುವಂ ರಾಜಾಭ್ಯನಂದತ 
K ॥೯॥ 


ತಥಾ ಚಿಕೀರ್ಷಮಾಣಂ ತಂ ಸಪತ್ಹಾ ್ಯ್ಯಸನಯಂ ಧ್ರುವಮ್‌ । 
ಸುರುಚಿಃ ಶೃಣ್ಣತೋ ರಾಜ್ಯ ಸೇರ್ಷ್ಯಮಾಹಾತಿಗರ್ವಿತಾ 
1 ೧೦॥ 


ನ ವತ್ಸ ನೃಪತೇರ್ಧಿಷ್ನ ಕಂ ಭವಾನಾರೋಢುಮರ್ಹತಿ । 
ನ ಗೃಹೀತೋ ಮಯಾ ಯತ್ತಂ ಕುಕ್ಟಾವಪಿ ನೃಪಾತ್ಮಜಃ 
॥ ೧೧॥ 


/' ಬಾಲೋಪಸಿ ಬತ ನಾತ್ಕಾನಮನ್ಯಸ್ವ್ರೀಗರ್ಭಸಂಭೃತಮ್‌ । 
ನೂನಂ ವೇದ ಭವಾನ್ಸಸ್ಯ ದುರ್ಲ್ಬಭೇ5ರ್ಥೇ ಮನೋರಥ: 
॥1 ೧೨ 1 


ತಪಸಾರಾಧ್ಯ ಪುರುಷಂ ತಸ್ಕೆ ವಾನುಗ್ರಹೇಣ ಮೇ | 


ಗರ್ಭೇ ತು ಸಾಧಯಾತ್ಥಾನಂ ಯದೀಚ್ಛಸಿ ನೃಪಾಸನಮ್‌ 
H ೧೩॥ 


ಸಾಧುಶಿರೋಮಣಿಯೇ | ಮತ್ತೆ ದುರುಕ್ತಿಯಿಂದ ಕಲಿಯು 
ಭಯ ಮತ್ತು ಮೃತ್ಯುವನ್ನು ಪಡೆದುಕೊಂಡನು. ಅವರಿಬ್ಬರ 
ಸಂಯೋಗದಿಂದ ಯಾತನೆ ಮತ್ತು ನಿರಯ (ನರಕ) ಎಂಬ 
ಜೋಡಿಯು ಜನಿಸಿತು. ॥ ೪ ॥ ಪುಣ್ಯಾತ್ಮನಾದ ಎದುರಾ | ಹೀಗೆ 
ನಾನು ನಿನಗೆ ಪ್ರಳಯಕ್ಕೆ ಕಾರಣವಾದ ಈ ಅಧರ್ಮದ ವಂಶವನ್ನು 
ಸಂಕ್ಷೇಪವಾಗಿ ತಿಳಿಸಿದೆ. ಇದನ್ನು ಮೂರು ಬಾರಿ ಕೇಳಿದ 
ಮನುಷ್ಯನಿಗೆ ಅಧರ್ಮವನ್ನು ತ್ಯಜಿಸಿ ಪುಣ್ಯಸಂಪಾದನೆಯನ್ನು 
ಮಾಡಲು ಸಹಾಯವಾಗುವುದು. ॥ ೫ ॥ ಕುರುನಂದನಾ | ಇನ್ನು 
ನಾನು ನಿನಗೆ ಶ್ರೀಹರಿಯ ಅಂಶವಾದ ಬ್ರಹ್ಮದೇವರ ಅಂಶದಿಂದ 
ಜನಿಸಿದ ಪವಿತ್ರವಾದ ಕೀರ್ತಿಯುಳ್ಳ ಮಹಾರಾಜಾ ಸ್ವಾಯಂ 
ಭುವ ಮನುವಿನ ಪುತ್ರರ ವಂಶವನ್ನು ವರ್ಣಿಸುವೆನು. ॥ ೬ ॥ 


ಮಹಾರಾಣಿ ಶತರೂಪಾ ಮತ್ತು ಆಕೆಯ ಪತಿ ಸ್ವಾಯಂಭುವ 
ಮನು ಇವರಿಂದ ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬ ಇಬ್ಬರು 
ಪುತ್ರರು ಜನಿಸಿದರು. ಭಗವಾನ್‌ ವಾಸುದೇವನ ಅಂಶದಿಂದ 
ಉತ್ಪನ್ನರಾದ್ದರಿಂದ ಅವರೀರ್ವರೂ ಜಗತ್ತಿನ ರಕ್ಷಣೆಯಲ್ಲಿ ತತ್ತರ 
ರಾಗಿರುತ್ತಿದ್ದರು. ॥ ೭ ॥ ಉತ್ತಾನಪಾದ ಮಹಾರಾಜನಿಗೆ ಸುನೀತಿ 
ಮತ್ತು ಸುರುಚಿ ಎಂಬ ಇಬ್ಬರು ಪತ್ನಿಯರಿದ್ದರು. ಅವರಿಬ್ಬರಲ್ಲಿ 
ಸುರುಚಿಯೇ ಮಹಾರಾಜನಿಗೆ ಹೆಚ್ಚು ಪ್ರೀತಿಪಾತ್ರದವಳಾಗಿದ್ದಳು. 
ಧ್ರುವಕುಮಾರನ ತಾಯಿಯಾಗಿದ್ದ ಸುನೀತಿಯಮೇಲೆ ಆತನಿಗೆ 
ಅಷ್ಟು ಪ್ರೀತಿ ಇರಲಿಲ್ಲ ॥ ೮ ॥ 


ಒಂದು ದಿನ ಉತ್ತಾನಪಾದ ಮಹಾರಾಜನು ಸುರುಚಿಯ 
ಪುತ್ರನಾದ ಉತ್ತಮನನ್ನು ತೊಡೆಯಮೇಲೆ ಕುಳ್ಳಿರಿಸಿಕೊಂಡು 
ಮುದ್ದಿಸುತ್ತಿದ್ದು. ಅದೇ ಸಮಯದಲ್ಲಿ ಧ್ರುವಕುಮಾರನು 
ಬಂದು ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಯಸಿ 
ದನು. ಆದರೆ ರಾಜನು ಆತನನ್ನು ಸ್ವಾಗತಿಸಲಿಲ್ಲ ॥ ೯ ॥ ಆಗ 
ಗರ್ವಪೂರಿತಳಾಗಿದ್ದ ಸುರುಚಿಯು ತನ್ನ ಸವತಿಯ ಪುತ್ತನಾದ 
ಧ್ರುವನು ಮಹಾರಾಜನ ತೊಡೆಯನ್ನೇರಲು ಪ್ರಯತ್ನಿಸುತ್ತಿರು 
ವುದನ್ನು ಕಂಡು ಮರ್ಮಾಘಾತವಾದ ಮಾತುಗಳನ್ನಾಡಿ 
ದಳು. ॥ ೧೦ ॥ '"ಮಗು | ನೀನು ರಾಜಸಿಂಹಾಸನದಲ್ಲಿ ಕುಳಿತು 
ಕೊಳ್ಳಲು ಅಧಿಕಾರಿಯಲ್ಲ ನೀನು ಮಹಾರಾಜರ ಮಗನಾದರೇ 
ನಾಯಿತು? ನಿನ್ನನ್ನು ನಾನು ಗರ್ಭದಲ್ಲಿ ಧರಿಸಲಿಲ್ಲವಲ್ಲ! 
॥ ೧೧ ॥ ನೀನು ಇನ್ನೂ ಹಸುಳೆಯಾಗಿರುವೆ. ನೀನು ನನ್ನನ್ನು ಬಿಟ್ಟು 
ಬೇರೊಬ್ಬಳ ಗರ್ಭದಲ್ಲಿ ಹುಟ್ಟದ್ದೀಯೆ ಎಂಬುದು ನಿನಗೆ ತಿಳಿ 
ಯದು. ಅದರಿಂದಲೇ ನೀನು ಈ ದುರ್ಲಭವಾದ ವಿಷಯಕ್ಕೆ ಆಸೆ 
ಪಡುತ್ತಿರುವೆ. ॥ ೧೨ ॥ ನಿನಗೆ ರಾಜಸಿಂಹಾಸನವನ್ನು ಪಡೆಯ 
ಕೆಂಬ ಇಚ್ಛೆಯಿದ್ದರೆ ತಪಸ್ತುಮಾಡಿ ಪರಮಪುರುಷನಾದ 
ಶ್ರೀಮನ್ನಾರಾಯಣನನ್ನು ಆರಾಧಿಸು. ಅವನ ಕೃಪೆಯಿಂದ ನನ್ನ 
ಗರ್ಭದಿಂದ ಹುಟ್ಟಬೇಕು, ತಿಳಿಯಿತೇ 9'' ॥ ೧೩ ॥ 
ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ದೊಣ್ಣೆಯ 
ಏಟು ತಿಂದ ಸರ್ಪವು ಬುಸುಗುಟ್ಟುವಂತೆ ತನ್ನ ಮಲತಾಯಿಯ 
ಕಠೋರ ಮಾತುಗಳನ್ನು ಕೇಳಿದ ಧ್ರುವಕುಮಾರನು ಕ್ರೋಧಾತಿ 
ರೇಕದಿಂದ ನಿಟ್ಟುಸಿರುಬಿಡತೊಡಗಿದನು. ಅವನ ತಂದೆಯು 


386 


ಮೈತ್ರೇಯ ಉವಾಚ 
ಮಾತುಃ ಸಪತ್ಪ್ಯಾಃ ಸ ದುರುಕ್ತಿವಿದ್ಧು 
ಶ್ವಸನ್ರುಷಾ ದಂಡ ಹತೋ ಯಥಾಹಿಃ 
ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ 
ಜಗಾಮ ಮಾತುಃ ಪ್ರರುದನ್ನಕಾಶಮ್‌ 


ನಿಃಶ್ಚಸಂತಂ ಸ್ಟುರಿತಾಧರೋಷ್ಠಂ 
ಸುನೀತಿರುತ್ತಂಗ ಉದೂಹ್ಯ ಬಾಲಮ್‌ 
ನಿಶಮ್ಯ ತತೌರಮುಖಾನ್ನಿತಾಂತಂ 

ಸಾ ವಿವ್ಯಥೇ ಯದ್ಗದಿತಂ ಸಪತ್ನಾ ಸ್ಯ 
ಸೋತ್ಸೃಜ್ಯ ಧೈರ್ಯಂ ವಿಲಲಾಪ ಶೋಕ- 

ದಾವಾಗ್ನಿನಾ ದಾವಲತೇವ ಬಾಲಾ 
ವಾಕ್ಯಂ ಸಪತ್ನಾ ಶ್ಯಃ ಸ್ಥರತೀ ಸರೋಜ- 
ಶ್ರಿಯಾ ದೃಶಾ ಬಾಷ್ಠಕಲಾಮುವಾಹ 


ದೀರ್ಫ್ಪಂ ಶ್ವಸಂತೀ ವೃಜಿನಸ್ಕ ಪಾರ- 
ಮಪಶ್ಯತೀ ಬಾಲಕಮಾಹ ಬಾಲಾ 

ಮಾಮಂಗಲಂ ತಾತ ಪರೇಷು ಮಂಸ್ಥಾ 
ಭುಂಕ್ರೇ ಜನೋ ಯತ್ನರದುಃಖದಸ್ತತ್‌ 


ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ಸೇ 
ಯದ್ದುರ್ಭಗಾಯಾ ಉದರೇ ಗೃಹೀತಃ 
ಸ್ಪನ್ಯೇನ ವೃದ್ಧ ವಿಲಜ್ಜ ತೇ ಯಾಂ 
ಭಾರ್ಯೇತಿ ವಾ ವೋಢುಮಿಡಸ್ಪ್ತತಿರ್ಮಾಮ್‌ 
ಆತಿಷ್ಠ  ತತ್ತಾತ ವಿಮತ್ತರಸ್ತ್ವಂ 
ಉಕ್ತಂ ಸಮಾತ್ರಾಪಿ ಯದವ್ಯಲೀಕಮ್‌ 
ಆರಾಧಯಾಧೋಕ್ಷಜಪಾದಪದ್ದಂ 
ಯದೀಚ್ಛಸೇ5 ಧ್ಯಾಸನಮುತ್ತಮೋ ಯಥಾ 


ಯಸ್ಕಾಂಫ್ರಪದ್ಧೂ ಪರಿಚರ್ಯ ವಿಶ್ವ 
ವಿಭಾವನಾಯಾತ್ತಗುಣಾಭಿಪತ್ತೇಃ 
ಅಜೋಶತಧ್ಯೃತಿಷ್ಠತೃಲು ಪಾರಮೇಷ ್ಕ್ಯಂ 
ಪದಂ ಜಿತಾತ್ಮ ಶ್ವಸನಾಭಿವಂದ್ಯಮ್‌ 
ತಥಾ ಮನುರ್ವೊೋ ಭಗವಾನಿಶಾಮಹೋ 
ಯಮೇಕಮತ್ಯಾ ಪುರುದಕ್ಷಿಣೈರ್ಮಖ್ಯೆ: 
ಇಷ್ಟಾಭಿಪೇದೇ ದುರವಾಪ ಮನ್ಯತೋ 
ಭೌಮಂ ಸುಖಂ ದಿವೃಮಥಾಪವರ್ಗ್ಗಮ್‌ 


ತಂ 


ತಮೇವ ವತ್ತಾಶ್ರಯಭ್ಯತ್ಯವತ್ತಲಂ 
ಮುಮುಕ್ತುಭಿರ್ಮಗೃಪದಾಬ್ದಪದ್ಧತಿಮ್‌ 
ಅನನ್ಯಭಾವೇ ನಿಜಧರ್ಮಭಾವಿತೇ 


ಮನಸ್ಯವಸ್ಥಾಪ್ಯ ಭಜಸ್ವ ಪೂರುಷಮ್‌ 


ಶ್ರೀಮದ್ಭಾಗವತ 


11 ೧೪ ॥ 


॥1 ೧೫ I 


॥॥ ೧೬ ॥ 


॥॥ ೧೭ ॥ 


॥ ೧೮ ॥ 


nu OF I 


॥1 ೨೦ 1 


॥ ೨೧ ॥ 


122 | 


[ ಅಧ್ಯಾಯ 8 


ಇವೆಲ್ಲವನ್ನುಸುಮ್ಮನೆ ನೋಡುತ್ತಿದ್ದನು. ಬಾಯಿಂದ ಒಂದು ಮಾತೂ 
ಹೊರಡಲಿಲ್ಲ ಆಗ ಧ್ರುವನು ತಂದೆಯನ್ನು ಬಿಟ್ಟು ಅಳುತ್ತಾ 
ತಾಯಿಯ ಬಳಿಗೆ ಹೋದನು. ॥ ೧೪ ॥ ಎರಡೂ ತುಟಿಗಳು 
ಅದುರುತ್ತಿದ್ದು ಅವನು ಬಿಕ್ಕಿ-ಬಿಕ್ಕಿ ಅಳುತ್ತಿದ್ದನು. ತಾಯಿ 
ಸುನೀತಿಯು ಮಗುವನ್ನು ತೊಡೆಯಮೇಲೆ ಕುಳ್ಳಿರಿಸಿ ಕೊಂಡಳು. 
ಅರಮನೆಯ ಇತರ ಹೆಂಗಸರಿಂದ ಸವತಿಯಾದ ಸುರುಚಿಯು 
ಆಡಿದ ಮಾತುಗಳನ್ನು ಕೇಳಿದಾಗ ಅವಳಿಗೂ ತುಂಬಾ 
ದುಃಖವಾಯಿತು. ॥ ೧೫ ॥ ಆಕೆಯು ಧೈರ್ಯವನ್ನುಕಳೆದುಕೊಂಡು 
ಕಾಡ್ಗಿಚ್ಚಿಗೆ ಸಿಕ್ಕಿದ ಬಳ್ಳಿಯಂತೆ ಸಂತಪ್ರಳಾಗಿ ಕಳೆ ಗುಂದಿ ದೈನ್ಯದಿಂದ 
ರೋದಿಸತೊಡಗಿದಳು. ಸವತಿಯ ಮಾತನ್ನು ನೆನೆ-ನೆನೆದು ಆಕೆಯ 
ಕಮಲದಂತಹ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಬಂತು. ॥ ೧೬ ॥ ಆ 
ದೀನಳಾದ ನಾರಿಗೆ ದುಃಖದ ದಡ ಕಾಣಿಸದೇ ಹೋಯಿತು. ಆಗ 
ಆಕೆಯು ನಿಟ್ಟುಸಿರುಬಿಡುತ್ತಾ ಧ್ರುವನಿಗೆ ಹೇಳಿದಳು - ""ಮಗು | 
ನೀನು ಇನ್ನೊಬ್ಬರಿಗೆ ಯಾವ ಕೇಡನ್ನೂ ಬಯಸದಿರು. ಇತರರಿಗೆ 
ದುಃಖ ಕೊಡುವವನು ಸ್ವತಃ ದುಃಖಕ್ಕೆ ಈಡಾಗುವನು. ॥ ೧೭ ॥ 
ಸುರುಚಿಯು ಹೇಳಿದುದು ನಿಜವೇ ಆಗಿದೆ. ಏಕೆಂದರೆ, 
ಮಹಾರಾಜರು ನನ್ನನ್ನು ಹೆಂಡತಿ ಎಂದು ಒಪ್ಪವುದಿರಲಿ, 
ದಾಸಿಯೆಂದೂ ಸ್ವೀಕರಿಸಲು ನಾಚಿಕೆ ಪಟ್ಟುಕೊಳ್ಳುವರು. ಅಂತಹ 
ದುರದೃಷ್ಟಶಾಲಿನಿಯಾದ ನನ್ನಹೊಟ್ಟೆಯಲ್ಲಿಹುಟ್ಟಿ: ನನ್ನಸ್ತನ್ಯದಿಂದಲೇ 
ಬೆಳೆದವನು ನೀನು. ॥ ೧೮ ॥ ಮಗು! ಸುರುಚಿಯು ನಿನಗೆ 
ಮಲತಾಯಿಯಾಗಿದ್ದರೂ ಸರಿಯಾದ ಮಾತನ್ನೇ ಆಡಿರುವಳು. 
ಆದುದರಿಂದ ರಾಜಕುಮಾರನಾದ ಉತ್ತಮನಂತೆ ರಾಜ 
ಸಿಂಹಾಸನದಲ್ಲಿಕುಳಿತುಕೊಳ್ಳುವ ಇಚ್ಛೆನಿನಗಿದ್ದರೆ, ದ್ವೇಷಭಾವವನ್ನು 
ಬಿಟ್ಟು ಅವಳು ಹೇಳಿದಂತೆಯೇ ಮಾಡು. ಸರಿ! ಅಧೋಕ್ಷಜನಾದ 
ಶ್ರೀಹರಿಯ ಪಾದಪದ್ಧಗಳನ್ನು ಆರಾಧಿಸಲು ತೊಡಗು. ॥ ೧೯ ॥ 
ಜಗತ್ತನ್ನು ಪಾಲಿಸಲಿಕ್ಕಾಗಿ ಸತ್ತ್ವ ಗುಣವನ್ನು ಸ್ವೀಕರಿಸಿದ ಆ 
ಶ್ರೀಹರಿಯ ಚರಣಗಳನ್ನು ಆರಾಧಿಸಿದ್ದರಿಂದಲೇ ನಿನ್ನ ಪ್ರಪಿತಾಮಹ 
ರಾದ ಬ್ರಹ್ನದೇವರಿಗೆ - ಪ್ರಾಣಗಳನ್ನೂ ಮನಸ್ಸನ್ನೂ ಜಯಿಸಿರುವ 
ಮುನಿಗಳಿಗೂ ವಂದನೀಯನಾಗಿರುವ ಸರ್ವ ಶ್ರೇಷ್ಠವಾದ 
"ಪರಮೇಷ್ಠೀ' ಎಂಬ ಪದವಿಯು ದೊರೆಯಿತು. ॥ ೨೦ ॥ 
ಅದರಂತೆಯೇ ನಿನ್ನ ಪಿತಾಮಹರಾದ ಸ್ವಾಯಂಭುವ ಮನು 
ಮಹಾರಾಜರೂ ಮಹಾದಕ್ಷಿಣೆಗಳುಳ್ಳ ಯಜ್ಞ ಸಗಳ ಮೂಲಕ ಅನನ್ಯ 
ಭಾವದಿಂದ ಆ ಭಗವಂತನನ್ನು ಆರಾಧನೆಮಾಡಿದ್ದರಿಂದಲೇ 
ಇತರರಿಗೆ ದುರ್ಲಭವಾದ ಲೌಕಿಕ ಅಲೌಕಿಕ ಹಾಗೂ 
ಮೋಕ್ಟಸುಖವೂ ದೊರೆಯಿತು. ॥ ೨೧॥ ಮಗು! ನೀನೂ ಆ 
ಭಕ್ತವತ್ಸಲನಾದ ಶ್ರೀಭಗವಂತನನ್ನೇ ಆಶ್ರಯಿಸು. ಜನ್ಮ-ಮರಣಗಳ 
ಸುಳಿಯಿಂದ ಬಿಡುಗಡೆ ಹೊಂದಲು ಬಯಸುವ ಮುಮುಕುಗಳು 
ನಿರಂತರವಾಗಿ ಅವನ ಪಾದಾರವಿಂದಗಳನ್ನೇ ಅರಸುತ್ತಿರುತ್ತಾರೆ. 
ನೀನು ಸ್ವಧರ್ಮಪಾಲನೆಯಿಂದ ಪರಿಶುದ್ಧವಾದ ಚಿತ್ತದಲ್ಲಿ ಆ 
ಭಗವಾನ್‌ ಪುರುಷೋತ್ತಮನನ್ನು ನೆಲೆಗೊಳಿಸಿಕೊಂಡು, ಉಳಿದ 
ಎಲ್ಲ! ಚಿಂತನೆಗಳನ್ನು ಬಿಟ್ಟುಕೇವಲ ಅವನನ್ನೇ ಭಜಿಸುತ್ತಿರು. ॥ ೨೨ ॥ 


8 ಅಧ್ಯಾಯ] 


ಚತುರ್ಥ ಸೃಂಧ 


387 


ನಾನ್ಯಂ ತತಃ ಪದ್ಧ ಪಲಾಶಲೋಚನಾದ್‌ 
ದುಃಖಚ್ಛಿದಂ ತೇ ಮೃಗಯಾಮಿ ಕಂಚನ ॥ 
ಯೋ ಮೃಗೃತೇ ಹಸ್ತಗೃಹೀತಪದ್ಧಯಾ 


ಶ್ರಿಯೇತರೈರಂಗ ವಿಮ್ಮಗ್ಯಮಾಣಯಾ ॥ ೨೩॥ 


ಮೈತ್ರೇಯ ಉವಾಚ 


ಏವಂ ಸಂಜಲ್ಲಿತಂ ಮಾತುರಾಕರ್ಣ್ಯಾರ್ಥಾಗಮಂ ವಚಃ ॥ 
ಸಂನಿಯಮ್ಯಾತ್ಮನಾ$ ನತ್ಯಾನಂ ನಿಶ್ಚಾಮ ಪಿತುಃ ಪುರಾತ್‌ 
I ೨೪ 1 


ನಾರದಸ್ತದುಪಾಕರ್ಣ್ಯ ಜ್ಞಾತ್ವಾ ತಸ್ಯ ಚಿಕೀರ್ಷಿತಮ್‌ । 
ಸ್ಪಷ್ಟ್ವಾ ಮೂರ್ಧನ್ಯಫಫ್ಲೇನ ಪಾಣಿನಾ ಪ್ರಾಹ ವಿಸ್ಥಿತಃ 
1 ೨೫ ॥ 


ಅಹೋ ತೇಜಃ ಕೃತ್ರಿಯಾಣಾಂ ಮಾನಭಂಗಮಮೃಷ್ಠತಾಮ್‌ | 
ಬಾಲೋತಪ್ಯಯಂ ಹೃದಾ ಧತ್ತೇ ಯತ್ನಮಾತುರಸದ್ವಚಃ 
॥ ೨೬ 1 


ನಾರದ ಉವಾಚ 


ನಾಧುನಾಪ್ಯವಮಾನಂ ತೇ ಸಮ್ಮಾನಂ ವಾಪಿ ಪುತ್ರಕ । 
ಲಕ್ಷಯಾಮಃ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಷು 
॥ ೨೭ ॥ 


ವಿಕಲ್ಫೇ ವಿದ್ಯಮಾನೇತಪಿ ನ ಹ್ಯಸಂತೋಷಹೇತವಃ । 
ಪುಂಸೋ ಮೋಹವ್ಳತೇ ಭಿನ್ನಾ ಯಲ್ಲೋಕೇ ನಿಜಕರ್ಮಭಿಃ 
॥ ೨೮ ॥ 


ಪರಿತುಷ್ಯೇತ್ತತಸ್ತಾತ ತಾವನ್ಮಾತ್ರೇಣ ಪೂರುಷಃ ಟ 
ದೈವೋಪಸಾದಿತಂ ಯಾವದ್ವೀಕ್ಟೈಶ್ಚರಗತಿಂ ಬುಧಃ 
॥| ೨೯ ॥॥ 


ಅಥ ಮಾತ್ರೋಪದಿಷ್ಟೇನ ಯೋಗೇನಾವರುರುತ್ತಸಿ । 
ಯತ್ನಸಾದಂ ಸವೈ ಪುಂಸಾಂ ದುರಾರಾಧ್ಯೋ ಮತೋ ಮಮ 
॥ ೩೦ ॥ 


ಮುನಯಃ ಪದವೀಂ ಯಸ್ಯ ನಿಪಂಗೇನೋರುಜನ್ಮಭಿ: I 
ನ ವಿದುರ್ಮುಗಯಂತೋಪಿ ತೀವ್ರಯೋಗಸಮಾಧಿನಾ 
1 ೩೧॥ಟ 


ಅತೋ ನಿವರ್ತತಾಮೇಷ ನಿರ್ಬಂಧಸ್ತವ ನಿಷ್ಠಲಃ I 
ಯತಿಷ್ಠತಿ ಭವಾನ್ವಾಲೇ ಶ್ರೇಯಸಾಂ ಸಮುಪಸ್ಥಿತೇ 
1 ೩೨ ॥ 


ಕಂದ! ನಿನ್ನ ದುಃಖವನ್ನು ದೂರಮಾಡಲು ಆ ಕಮಲ 
ನಯನನನ್ನು ಬಿಟ್ಟು ಬೇರೆ ಯಾರೂ ನನಗೆ ಕಾಣಿಸುತ್ತಿಲ್ಲ ಬ್ರಹ್ಮಾದಿ 
ಇತರದೇವತೆಗಳು ಯಾರಿಗಾಗಿ ಹಾತೊರೆಯುತ್ತಿರುವರೋ ಅಂತಹ 
ಶ್ರೀಲಕ್ಷ್ಮೀದೇವಿಯೂ ಪದ್ಧವನ್ನು ಹಿಡಿದು ಕೊಂಡು ನಿರಂತರವಾಗಿ 
ಆ ಶ್ರೀಹರಿಯನ್ನೇ ಅರಸುತ್ತಿರುವಳು.'' ॥ ೨೩ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ। ತಾಯಿ 
ಸುನೀವಿಯು ಹೇಳಿದ ಮಾತುಗಳು ಇಷ್ಟಾರ್ಥಸಿದ್ಧಿಯ ಮಾರ್ಗ 
ವನ್ನು ತೋರಿಸುವುದಾಗಿದ್ದವು. ಆದುದರಿಂದ ಅದನ್ನು ಕೇಳಿ 
ಧ್ರುವನು ಬುದ್ಧಿಯ ಮೂಲಕ ಚಿತ್ರಕ್ಕೆ ಸಮಾಧಾನವನ್ನು ತಂದು 
ಕೊಂಡನು. ಒಡನೆಯೇ ತಂದೆಯ ನಗರವನ್ನು ಬಿಟ್ಟು ಹೊರಟು 
ಹೋದನು. ॥ ೨೪ ॥ ಇವೆಲ್ಲ ಸಮಾಚಾರ ಕೇಳಿ, ಅವನು ಏನು 
ಮಾಡಲು ಇಷ್ಟಪಡುತ್ತಿರುವನೆಂದು ತಿಳಿದುಕೊಂಡು ನಾರದ 
ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. ಅವರು ಧ್ರುವನ ಮಸ್ತಕ 
ದಲ್ಲಿ ತಮ್ಮ ಪಾಪನಾಶಕವಾದ ಕರಕಮಲವನ್ನು ಇಟ್ಟು, ಮನಸ್ಸಿ 
ನಲ್ಲೇ ವಿಸ್ಥಿತರಾಗಿ ಹೀಗೆ ಅಂದುಕೊಂಡರು -॥ ೨೫ ॥ ಆಹಾ! 
ಕ್ಷತ್ರಿಯರ ತೇಜಸ್ಸು ಎಷ್ಟು ಅದ್ಭುತವಾಗಿದೆ | ಅವರು ಅತ್ಯಲ್ಲವಾದ 
ಮಾನಭಂಗವನ್ನು ಸಹಿಸಲಾರರು. ನೋಡಿ! ಇವನಾದರೋ 
ಇನ್ನೂ ಹಸುಳೆ. ಆದರೂ ಇವನ ಮನಸ್ಸಿನಲ್ಲಿ ಮಲತಾಯಿಯ 
ಕಟುವಚನಗಳು ಬೇರೂರಿಬಿಟ್ಟಿವೆ. ॥ ೨೬ ॥ 

ದೇವರ್ಷಿ ನಾರದರು ಹೇಳಿದರು - ಮಗು! ನೀನು ಇನ್ನೂ 
ಆಟ-ಪಾಠಗಳಲ್ಲಿ ಆಸಕ್ತನಾಗಿರುವ ಪುಟ್ಟ ಹುಡುಗ ಈ ವಯಸ್ಸಿ 
ನಲ್ಲಿ ನಿನಗೆ ಅಪಮಾನವಾಗಲೀ, ಸಮ್ಮಾನವಾಗಲೀ ಎಲ್ಲಿಂದ 
ಬಂತು? ॥ ೨೭ ॥ 

ಆದರೂ ನೀನು ಮಾನಾಪಮಾನದ ಕುರಿತು ವಿಚಾರಮಾಡುವೆ 
ಯಾದರೆ, ಕಂದ! ನಿಜವಾಗಿ ಮನುಷ್ಯನ ಅಸಂತೋಷಕ್ಕೆ ಕಾರಣ 
ಮೋಹವಲ್ಲದೆ ಬೇರೆ ಏನೂ ಇಲ್ಲ ಪ್ರಪಂಚದಲ್ಲಿ ಮನುಷ್ಯನು ತನ್ನ 
ಕರ್ಮಗಳನುಸಾರವೇ ಮಾನ-ಅಪಮಾನ, ಸುಖ-ದುಖುಗಳನ್ನು 
ಪಡೆಯುವನು. ॥ ೨೮ ॥ ಮಗು | ಭಗವಂತನ ಗತಿಯು ತುಂಬಾ 
ವಿಚಿತ್ರವಾಗಿದೆ. ಆದುದರಿಂದ ವಿವೇಕಿಯಾದವರು ಅದನ್ನು 
ವಿಚಾರಮಾಡಿ, ದೈವವಶದಿಂದ ತನಗೆ ಒದಗಿದ ಪರಿಸ್ಥಿತಿಯಲ್ಲೇ 
ಸಂತೋಷಪಟ್ಟುಕೊಳ್ಳಬೇಕು. ॥ ೨೯॥ ಈಗ ನೀನು ತಾಯಿಯ 


! ಉಪದೇಶದಂತೆ ಯೋಗ-ಸಾಧನೆಯ ಮೂಲಕ ಶ್ರೀಭಗವಂತನ 


ಕೃಪೆಯನ್ನು ಪಡೆಯಲು ಹೊರಟಿರುವೆ. ಆದರೆ ನನ್ನ ಅಭಿಪ್ರಾಯ 
ದಲ್ಲಿ ಶ್ರೀಭಗವಂತನನ್ನು ಒಲಿಸಿಕೊಳ್ಳುವುದು ಸಾಮಾನ್ಯ 
ಮನುಷ್ಯರಿಗೆ ಅತ್ಯಂತ ಕಠಿಣವೇ ಆಗಿದೆ. ॥ ೩೦ ॥ ಮಹಾಮುನಿ 
ಗಳು ಅನೇಕ ಜನ್ನಗಳ ತನಕ ನಿಸಂಗರಾಗಿ ಯೋಗಸಮಾಧಿಯ 
ಮೂಲಕ ಅತಿಕಠಿಣವಾದ ಸಾಧನೆಯನ್ನು ಮಾಡುತ್ತಿದ್ದರು. ಆದರೂ 
ಅವನ ಮಾರ್ಗವನ್ನು ತಿಳಿಯಲಾರರು. ॥ ೩೧ ॥ ಆದ್ದರಿಂದ 
ನೀನು ಈ ವ್ಯರ್ಥವಾದ ಹಠವನ್ನು ಬಿಟ್ಟು ಮನೆಗೆ ಹಿಂದಿರುಗು. 
ದೊಡ್ಡವನಾದಾಗ ಪರಮಾರ್ಥವನ್ನು ಸಾಧಿಸುವ ಸಮಯ 
ಬಂದಾಗ ಅದಕ್ಕಾಗಿ ಪ್ರಯತ್ನಮಾಡುವೆಯಂತೆ. ॥ ೩೨ ॥ 


$88 

ಯಸ್ಯ ಯದ್ದೈವವಿಹಿತಂ ಸ ತೇನ ಸುಖದುಬಖುಯೋಃ । 

ಆತ್ಮಾನಂ ತೋಷಯನ್‌ದೇಹೀ ತಮಸಃ ಪಾರಮೃಚ್ಛತಿ 
1೩೩ 1 


ಗುಣಾಧಿಕಾನ್ನುದಂ ಲಿಪ್ಲೇದನುಕ್ರೋಶಂ ಗುಣಾಧಮಾತ್‌ । 
ಮೈತ್ರೀಂ ಸಮಾನಾದನ್ನಿಚ್ಛೇನ್ನ ತಾಪೈರಭಿಭೂಯತೇ 


11೩೪ ॥ 
ಧ್ರುವಉವಾಚ 
ಸೋತsಯಂ ಶಮೋ ಭಗವತಾ 
ಸುಖದುಖುಹತಾತ್ಗಾನಾಮ್‌ | 
ದರ್ಶಿತಃ ಕೃಪಯಾ ಪುಂಸಾಂ 
ದುರ್ದರ್ಶೋಸ್ಸದ್ದಿದ್ದೆಸ್ತು ಯಃ ॥೩೫॥ 


ಅಥಾಪಿ ಮೇಠವಿನೀತಸ್ಥ ಕ್ಷಾತ್ರಂ ಘೋರಮುಪೇಯುಷಃ | 
ಸುರುಚ್ಯಾ ದುರ್ವಚೋಬಾಣೈರ್ನ ಭಿನ್ನೇ ಶ್ರಯತೇ ಹೃದಿ 


॥೩೬॥। 
ಪದಂ ತ್ರಿಭುವನೋತೃಷ್ಣಂ ಜಿಗೀಷೋಃ ಸಾಧು ವರ್ಶ ಮೇ। 
ಬ್ರೂಹ್ಯಸ್ಥತ್ತಿತೃಭಿಬ್ರ ೯ಹ್ನನ್ನನೈೈರಪ್ಯನಧಿಷ್ಠಿತಮ್‌ 

1೩೭ 1 


ನೂನಂ ಭವಾನ್ಮಗವತೋ ಯೋತಂಗಜಃ ಪರಮೇಷ್ಠಿನಃ I 
ವಿತುದನ್ನಟತೇ ವೀಣಾಂ ಹಿತಾರ್ಥಂ ಜಗತೋಶಠರ್ಕವತ್‌ 
1೩೮ 
ಮೈತ್ರೇಯ ಉವಾಚ 
ಇತ್ಯುದಾಹೃತಮಾಕರ್ಣ್ಯ ಭಗವಾನ್ನಾರದಸ್ತದಾ । 
ಪ್ರೀತಃ ಪ್ರತ್ಯಾಹ ತಂ ಬಾಲಂ ಸದ್ದಾಕ್ಯಮನುಕಂಪಯಾ 
॥೩೯॥ 
ನಾರದ ಉವಾಚ 
ಜನನ್ಯಾಭಿಹಿತಃ ಪಂಥಾಃ ಸ ವೈ ನಿಃಶ್ರೇಯಸಸ್ಕ ತೇ । 
ಭಗವಾನ್ವಾಸುದೇವಸ್ತಂ ಭಜ ತತ್ವವಣಾತ್ಮನಾ 
॥ ೪೦ ॥ 
ಧರ್ಮಾರ್ಥಕಾಮಮೋಕ್ಟಾಖ್ಯಂ ಯ ಇಚ್ಛೇಚ್ಛೇಯ ಆತ್ಮನಃ I 
ಏಕಮೇವ ಹರೇಸ್ಪತ್ರ ಕಾರಣಂ ಪಾದಸೇವನಮ್‌ 
॥೪೧॥ 
ಜೆ ತತ್ತಾತ ಗಚ್ಛ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ | 
ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ 
॥ ೪೨॥ 


] ಈ ಸ್ನಾತ್ನಾನುಸವನಂ ತಸ್ಮಿನ್‌ ಕಾಲಿಂದ್ಯಾಃ ಸಲಿಲೇ ಶಿವೇ | 


ನಿವಸನ್ನಾತ್ಮನ: ಕಲಿತಾಸನಃ 
೩ ಲ 


ಕೃತ್ವೋಚಿತಾನಿ 
1 ೪೩ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ದೈವದ ವಿಧಾನದಂತೆ ಪ್ರಾಪ್ತವಾದ ಸುಖ-ದುಖುಗಳಲ್ಲೇ 
ಮನಸ್ಸನ್ನು ಸಂತೋಷವಾಗಿಟ್ಟು ಕೊಳ್ಳುವ ಮನುಷ್ಯನು ಮೋಹ 
ಮಯ ಸಂಸಾರದಿಂದ ಪಾರಾಗುವನು. ॥ ೩೩॥ ಮನುಷ್ಯನು 
ತನಗಿಂತ ಹೆಚ್ಚಿನ ಗುಣಗಳುಳ್ಳವನನ್ನು ಕಂಡು ಸಂತೋಷ 
ಪಡಬೇಕು. ತನಗಿಂತ ಕಡಿಮೆ ಗುಣಗಳುಳ್ಳವನಲ್ಲಿ ದಯೆ ತೋರ 
ಬೇಕು. ತನಗೆ ಸಮಾನ ಗುಣಗಳುಳ್ಳವನೊಡನೆ ಮೈತ್ರಿಯನ್ನು 
ಬೆಳೆಸಬೇಕು. ಹೀಗೆ ಮಾಡುವವನಿಗೆ ದುಃಖಗಳು ಎಂದೂ 
ಸತಾಯಿಸಲಾರವು. ॥ ೩೪ ॥ 

ಧ್ರುವಕುಮಾರನು ಹೇಳಿದನು - ಪೂಜ್ಯರೇ! ಸುಖ- 
ದುಃಖಗಳಿಂದ ಚಿತ್ತವು ಚಂಚಲವಾದ ಜನರಿಗೆ ನೀವು ಕೃಪೆಗೈದು 
ಶಾಂತಿಯ ಈ ಉತ್ತಮ ಉಪಾಯವನ್ನು ಹೇಳಿದಿರಿ. ಆದರೆ 
ನನ್ನಂಥಹ ಅಜ್ಞಾನಿಗಳ ದೃಷ್ಟಿಯು ಅಲ್ಲಿಯವರೆಗೆ ತಲುಪ 
ಲಾರದು. ॥ ೩ ॥ ಇದಲ್ಲದೆ ನನ್ನದು ಘೋರವಾದ ಕೃತ್ರಿಯ 
ಸ್ವಭಾವ. ಆದ್ದರಿಂದ ಪ್ರಾಯಶಃ ನನ್ನಲ್ಲಿ ವಿನಯದ ಅಭಾವವೇ 
ಇದೆ. ಸುರುಚಿಯ ಕಟುವಚನಗಳೆಂಬ ಬಾಣಗಳಿಂದ ಸೀಳಿ 
ಹೋದ ನನ್ನ ಹೃದಯದಲ್ಲಿ ನಿಮ್ಮ ಈ ಉಪದೇಶವು 
ನಿಲ್ಲುವುದಿಲ್ಲವಲ್ಲ! ॥ ೩೬ ॥ ದೇವರ್ಷಿಗಳೇ ತ್ರಿಲೋಕಗಳಲ್ಲೇ 
ಶ್ರೇಷ್ಠತಮವಾದ ಸ್ಥಾನವನ್ನು ತಂದೆ-ತಾತಂದಿರಾಗಲೀ ಅಥವಾ 
ಬೇರೆ ಯಾರೇ ಆಗಲೀ ಏರಲು ಸಾಧ್ಯವಾಗಲಿಲ್ಲವೋ ಅದನ್ನು 
ಪಡೆಯಬೇಕೆಂದು ನಾನು ಬಯಸುತ್ತಿರುವೆನು. ನೀವು ನನಗೆ 
ಅದರ ಪ್ರಾಪ್ತಿಗಾಗಿ ಯಾವುದಾದರೂ ಒಳ್ಳೆಯ ಮಾರ್ಗವನ್ನು 
ತೋರಿಸಿರಿ. ॥ ೩೭ ॥ ನೀವು ಭಗವಾನ್‌ ಬ್ರಹ್ಮದೇವರ ಪುತ್ರರು. 
ಜಗತ್ತಿನ ಹಿತಕ್ಕಾಗಿಯೇ ವೀಣೆಯನ್ನು ನುಡಿಸುತ್ತಾ ಸೂರ್ಯನಂತೆ 
ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಿರುವಿರಿ. ॥ ೩೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಧ್ರುವಕುಮಾರನ 
ಮಾತುಗಳನ್ನು ಕೇಳಿ ಪೂಜ್ಯರಾದ ನಾರದ ಮಹರ್ಷಿಗಳು ಅತ್ಯಂತ 
ಪ್ರಸನ್ನರಾದರು. ಅವರು ಅವನ ಮೇಲೆ ಕೃಪೆಗೈದು ಹೀಗೆ 
ಸದುಪದೇಶ ಮಾಡತೊಡಗಿದರು. ॥ ೩೯ ॥ 

ಶ್ರೀನಾರದರು ಹೇಳಿದರು - "ಮಗು! ತಾಯಿಯಾದ 
ಸುನೀತಿಯು ಹೇಳಿರುವುದೆಲ್ಲವೂ ನಿನಗೆ ಪರಮಕಲ್ಯಾಣಕರವಾದ 
ಮಾರ್ಗವೇ ಆಗಿದೆ. ಭಗವಾನ್‌ ಶ್ರೀವಾಸುದೇವನೇ ಆ ಉಪಾ 
ಯವು. ಆದುದರಿಂದ ದತ್ವಚಿತ್ತನಾಗಿ ಅವನನ್ನೇ ಭಜಿಸು. ॥ ೪೦ ॥ 
ಧರ್ಮ, ಅರ್ಥ, ಕಾಮ, ಮೋಕ್ಟಗಳೆಂಬ ಪುರುಷಾರ್ಥಗಳ 
ಅಭಿಲಾಷೆಯುಳ್ಳ ಮನುಷ್ಯ ನಿಗೆ ಅವುಗಳ ಪ್ರಾಪ್ತಿಯ ಏಕಮಾತ್ರ 
ಉಪಾಯವು RS, ಚರಣಸೇವೆಯೇ' ಆಗಿದೆ. ॥ ೪೧ ॥ 


"ಮಗು! ನಿನಗೆ ಮಂಗಳವಾಗಲಿ. ಈಗ ನೀನು ಯಮುನಾನದಿಯ 


ದಡದಲ್ಲಿರುವ ಪರಮಪವಿತ್ರವಾದ ಮಧುವನಕ್ಕೆ ಹೋಗು. ಅಲ್ಲಿ 
ಶ್ರೀಹರಿಯ ನಿತ್ಯಸಾನ್ನಿಧ್ಯವಿದೆ. ॥ ೪೨ ॥ ಅಲ್ಲಿ ಯಮುನಾ 
ನದಿಯ ನಿರ್ಮಲ ಜಲದಲ್ಲಿ ತ್ರಿಕಾಲಗಳಲ್ಲಿ ಸ್ನಾನಮಾಡಿ, ನಿತ್ಯ 
ಕರ್ಮಗಳನ್ನು ಮುಗಿಸಿಕೊಂಡು ಯಥಾವಿಧಿಯಾಗಿ ಆಸನವನ್ನು 
ಹಾಸಿಕೊಂಡು ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ॥ ೪೩ ॥ 


8 ಅಧ್ಯಾಯ] 


ಚತುರ್ಥ ಸ್ಕಂಧ 


389 


ಪ್ರಾಣಾಯಾಮೇನತ್ರಿವೃತಾ ಪ್ರಾಣೇಂದ್ರಿಯಯಮನೋಮಲಮ್‌ । 
ಶನೈರ್ವುದಸ್ಯಾಭಿಧ್ಯಾಯೇನ್ನನಸಾ ಗುರುಣಾ ಗುರುಮ್‌ 


11 ೪೪ ॥ 
ಪ್ರಸಾದಾಭಿಮುಖಂ ಶಶ್ವತ್ವಸನ್ನವದನೇಕ್ಟಣಮ್‌ I 
ಸುನಾಸಂ ಸುಭ್ರುವಂ ಚಾರುಕಪೋಲಂ ಸುರಸುಂದರಮ್‌ 

u ೪೫ 1 


ತರುಣಂ ರಮಣೀಯಾಂಗಮರುಣೋಷ್ಟೇಕ್ಷಣಾಧರಮ್‌ । 
ಪ್ರಣತಾಶ್ರಯಣಂ ನೃಮ್ಮಂ ಶರಣ್ಯಂ ಕರುಣಾರ್ಣವಮ್‌ 
॥ ೪೬॥ 


ಶ್ರೀವತ್ತಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಮ್‌ । 
ಶಂಖಚಕ್ರಗದಾಪದ್ಮೈರಭಿವ್ಯಕ್ತಚತುರ್ಭುಜಮ್‌ 
1 ೪೭ ॥ 


ಕಿರೀಟನಂ ಕುಂಡಲಿನಂ ಕೇಯೂರವಲಯಾನ್ನಿತಮ್‌ । 
ಕೌಸ್ತುಭಾಭರಣಗ್ರೀವಂ ಪೀತಕೌಶೇಯವಾಸಸಮ್‌ 
nu ೪೮॥ 


ಕಾಂಚೀಕಲಾಪಪರ್ಯಸ್ತಂ ಲಸತ್ಕಾಂಚನನೂಪುರಮ್‌ | 
ದರ್ಶನೀಯತಮಂ ಶಾಂತಂ ಮನೋನಯನವರ್ಧನಮ್‌ 
॥1೪೯॥ 


ಪದ್ಭ್ಯಾಂ ನಖಮಣಿಶ್ರೇಣ್ಯಾ ವಿಲಸದ್ಭ್ಯಾಂ ಸಮರ್ಚತಾಮ್‌ । 
ಹೃತ್ತದ್ಧಕರ್ಣಿಕಾಧಿಷ್ಠ ತ್ಲ್ಯಮಾಕ್ರಮ್ಯಾತ್ಮನ್ಯವಸ್ಥಿತಮ್‌ 
॥೫೦॥ 


ಸ್ಮಯಮಾನಮಭಿಧ್ಯಾಯೇತ್ಸಾನುರಾಗಾವಲೋಕನಮ್‌ I 
ನಿಯತೇನೈಕಭೂತೇನ ಮನಸಾ ವರದರ್ಷಭಮ್‌ 


॥ ೫೧ ॥ 


ಏವಂ ಭಗವತೋ ರೂಪಂ ಸುಭದ್ರಂ ಧ್ಯಾಯತೋ ಮನಃ । 
ನಿರ್ವೃತ್ಕಾ ಪರಯಾ ತೂರ್ಣಂ ಸಂಪನ್ನಂ ನ ನಿವರ್ತತೇ 
॥1 ೫೨ ॥ 


ಜಪ್ಯಶ್ಚ ಪರಮೋ ಗುಹ್ಯ: ಶ್ರೂಯತಾಂ ಮೇ ನೃಪಾತ್ಮಜ । 
ಯಂ ಸಪ್ತರಾತ್ರಂ ಪ್ರಪಠನ್‌ ಪುಮಾನ್ನಶ್ಯತಿ ಖೇಚರಾನ್‌ 
1 ೫೩ 1 


ಮತ್ತೆ ರೇಚಕ, ಪೂರಕ, ಕುಂಭಕವೆಂಬ ಮೂರು ವಿಧದ 
ಪ್ರಾಣಾಯಾಮದಿಂದ ಮೆಲ್ಲಮೆಲ್ಲನೆ. ಪ್ರಾಣ-ಮನಗಳ, 
ಇಂದ್ರಿಯಗಳ ದೋಷಗಳನ್ನು ದೂರಗೊಳಿಸಿ, ಧೈರ್ಯದಿಂದ 
ಕೂಡಿದ ಮನಸ್ಸಿನಿಂದ ಪರಮಗುರು ಭಗವಂತನನ್ನು ಹೀಗೆ ಧ್ಯಾನಿಸ 
ಬೇಕು. ॥ ೪೪ ॥ 

ಭಗವಂತನ ನೇತ್ರಗಳೂ - ಮುಖವೂ ನಿರಂತರ ಪ್ರಸನ್ನ 
ವಾಗಿದೆ. ಅದನ್ನು ನೋಡುವಾಗ ಸಂತೋಷವಾಗಿ ಭಕ್ತರಿಗೆ ವರ 
ವನ್ನು ಕೊಡಲು ಅಭಿಮುಖವಾದಂತೆ ತೋರುತ್ತದೆ. ಅವನ 
ಮೂಗು, ಹುಬ್ಬುಗಳು, ಕೆನ್ನೆಗಳು ಅತ್ಯಂತ ಸುಶೋಭಿತವಾಗಿದೆ. 
ಅವನು ಸಮಸ್ತ ದೇವತೆಗಳಲ್ಲಿಯೂ ಅತ್ಯಂತ ಸುಂದರವಾಗಿದ್ದಾನೆ. 
॥ ೪೫ ॥ ಅವನು ತರುಣವಯಸ್ಸಿನವನಾಗಿದ್ದು ಅಂಗಾಂಗಗಳೆಲ್ಲ 
ರಮಣೀಯವಾಗಿವೆ. ತುಟಿಗಳು ಕೆಂಪಾಗಿದ್ದು ಕಣ್ಣುಗಳು ನಸು 
ಗೆಂಪಾಗಿವೆ. ಅವನು ಶರಣಾಗತರಿಗೆ ಆಶ್ರಯನೂ, ಸುಖದಾಯ 
ಕನೂ, ಶರಣಾಗತವತ್ತಲನೂ, ದಯಾಸಮುದ್ರನೂ ಆಗಿರುವನು. 
॥ ೪೬ ॥ ಅವನ ವಕ್ಚಹಸಳದಲ್ಲಿ ಶ್ರೀವತ್ತಚಿಹ್ನೆಯಿದೆ. ಶರೀರವು 
ನೀರುತುಂಬಿದ ಮೋಡದಂತೆ ಶ್ಯಾಮಲವಾಗಿದೆ. ಆ ಪರಮ 
ಪುರುಷ ಶ್ಯಾಮಸುಂದರನು ಕೊರಳಲ್ಲಿ ಕಮನೀಯವಾದ 
ವನಮಾಲೆಯನ್ನೂ ನಾಲ್ಕು ಭುಜಗಳಲ್ಲಿಯೂ ಶೋಭಿಸುತ್ತಿರುವ 
ಶಂಖ, ಚಕ್ರ, ಗದೆ, ಪದ್ಧಗಳನ್ನು ಧರಿಸಿರುವನು. ॥ ೪೭ ॥ ಅವನ 
ಅಂಗ- ಉಪಾಂಗಗಳು - ಕಿರೀಟ, ಕುಂಡಲ, ಕೇಯೂರ, 
ಕಂಕಣ ಮುಂತಾದ ಆಭರಣಗಳಿಂದ ವಿಭೂಷಿತವಾಗಿವೆ. ಕೊರಳಿ 
ನಲ್ಲಿ ಕೌಸ್ತುಭಮಣಿಯ ಕಾಂತಿ ಮತ್ತು ನಡುವಿನಲ್ಲಿ ರೇಷ್ಮೆಯ 
ಪೀತಾಂಬರ ಪ್ರಕಾಶಿಸುತ್ತಿದೆ. ॥ ೪೮ ॥  ಕಟಿಯಲ್ಲಿ ಕನಕ 
ಓಡ್ಯಾಣವೂ, ಕಾಲುಗಳಲ್ಲಿ ಕಾಂಚನ ಕಾಲಂದುಗೆಗಳೂ ಕಣ್ಣುಗಳಿಗೆ 
ಹಬ್ಬವಾಗಿದೆ. ಭಗವಂತನ ದಿವ್ಯಮಂಗಳ ವಿಗ್ರಹವು ದರ್ಶನೀಯ 
ವಾಗಿದ್ದು, ಶಾಂತವಾಗಿದ್ದು ನಯನಾನಂದಕರವಾಗಿದೆ. ॥ ೪೯ ॥ 
ಮಾನಸ ಪೂಜೆ ಮಾಡುವ ಅಂತರಂಗಭಕ್ತರ ಅಂತಸರಣದಲ್ಲಿ 
ಹೃದಯಕಮಲದ ಕರ್ಣಿಕೆಯ ಜಾಗದಲ್ಲಿ ತನ್ನ ಉಗುರುಗಳೆಂಬ 
ಮಣಿಗಳ ಸಾಲುಗಳಿಂದ ಮಿನುಗುತ್ತಿರುವ ಪಾದಾರವಿಂದಗಳನ್ನು 
ನೆಲೆಗೊಳಿಸಿ ಶೋಭಿಸುತ್ತಿದ್ದಾನೆ. ॥ ೫೦॥ ಹೀಗೆ ಧಾರಣೆಯನ್ನು 
ಮಾಡುತ್ತಾ ಚಿತ್ತವು ಸ್ಥಿರವೂ, ಏಕಾಗ್ರವೂ ಆದ ಬಳಿಕ "ವರ 
ಪ್ರದನಾದ ಪ್ರಭುವು ಕಿರುನಗೆಯನ್ನು ಸೂಸುತ್ತಾ ಅನುರಾಗ 
ತುಂಬಿದ ನೋಟವನ್ನು ನನ್ನ ಮೇಲೆ ಬೀರುತ್ತಿದ್ದಾನೆ' ಎಂದು 
ಮನಸ್ಸಿನೊಳಗೆ ಧ್ಯಾನಮಾಡಬೇಕು. ॥ ೫೧ ॥ ಶ್ರೀಭಗವಂತನ 
ಮಂಗಳಮೂರ್ತಿಯನ್ನು ಹೀಗೆ ನಿರಂತರವಾಗಿ ಧ್ಯಾನಿಸುವು 
ದರಿಂದ ಮನಸ್ಸು ಶೀಘ್ರವಾಗಿ ಪರಮಾನಂದದಲ್ಲಿ ಮುಳುಗಿ 
ತಲ್ಲೀನವಾಗಿಬಿಡುವುದು. ಮತ್ತೆ ಅದು ಅಲ್ಲಿಂದ ಹಿಂದಿರುಗು 
ವುದಿಲ್ಲ ॥ ೫೨ ॥ 

ರಾಜಕುಮಾರಾ! ಈ ಧ್ಯಾನದ ಜೊತೆಯಲ್ಲೇ ಜಪ ಮಾಡು 
ವಂತಹ ಪರಮ ಗುಹ್ಯವಾದ ಮಂತ್ರವನ್ನು ಹೇಳುವೆನು, ಕೇಳು - 
ಇದನ್ನು ಏಳು ರಾತ್ರಿ ಜಪ ಮಾಡುವುದರಿಂದ ಮನುಷ್ಯನು 
ಅಕಾಶದಲ್ಲಿ ಸಂಚರಿಸುವ ಸಿದ್ಧರನ್ನು ದರ್ಶಿಸಬಲ್ಲನು. ॥ ೫೩ ॥ 


` ೪90 


“ಓಂ ನಮೋ ಭಗವತೇ ವಾಸುದೇವಾಯ |” 
ಮಂತ್ರೇಣಾನೇನ ದೇವಸ್ಯ ಕುರ್ಯಾದ್ದವೃಮಯೀಂ ಬುಧಃ । 
ಸಪರ್ಯಾಂ ವಿವಿಧೈರ್ದವೈರ್ದೇಶಕಾಲವಿಭಾಗವಿತ್‌ 

॥ ೫೪ ॥ 
ಸಲಿಲೈಃ ಶುಚಿಭಿರ್ಮಾಲ್ಕೈರ್ವನ್ಕೈರ್ಮೂಲಫಲಾದಿಭಿ: । 
ಶಸ್ತಾಂಕುರಾಂಶುಕೈಶ್ಚಾರ್ಚೇತ್ರುಲಸ್ಕ್ಯಾ ಪ್ರಿಯಯಾ ಪ್ರಭುಮ್‌ 

I ೫೫ ॥ 
ಲಬ್ಬ್ಯಾದ್ರವ್ಯಮಯೀಮರ್ಚಾಂ ಕ್ಷಿತ್ಯಂಬ್ಬಾದಿಷು ವಾರ್ಚಯೇತ್‌। 
ಆಭೃತಾತ್ಮಾ ಮುನಿಃ ಶಾಂತೋ ಯತವಾಜ್ಞ್‌ತವನ್ಯಭುಕ್‌ 


॥॥ ೫೬ ॥ 
ಸ್ವೇಚ್ಛಾವತಾರಚರಿತೈರಚಿಂತ್ಯನಿಜಮಾಯಯಾ 
ಕರಿಷ್ಕತ್ಯುತ್ತಮಶ್ಲೋಕಸ್ತದ್ಹ್ಯಾಯೇದ್ಭೃದಯಂಗಮಮ್‌ 

11೫೭ ॥ 


ಪರಿಚರ್ಯಾ ಭಗವತೋ ಯಾವತ್ಯಃ ಪೂರ್ವಸೇವಿತಾಃ | 
ತಾ ಮಂತ್ರಹೃದಯೇನೈವ ಪ್ರಯುಂಚ್ಯಾನಂತ್ರಮೂರ್ತಯೇ 
wu ೫೮ ॥ 


ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಮ್‌ । 
ಪರಿಚರ್ಯಮಾಣೋ ಭಗವಾನ್ನಕ್ಷಿಮತ್ತರಿಚರ್ಯಯಾ 
1೫೯ 1 


ಪುಂಸಾಮಮಾಯಿನಾಂ ಸಮೃಗ್ಗಜತಾಂ ಭಾವವರ್ಧನಃ । 
ಶ್ರೇಯೋ ದಿಶತ್ಯಭಿಮತಂ ಯದ್ದರ್ಮಾದಿಷು ದೇಹಿನಾಮ್‌ 
॥೬೦॥ 


ವಿರಕ್ಷಶ್ಲೇಂದ್ರಿಯರತೌ ಭಕ್ತಿಯೋಗೇನ ಭೂಯಸಾ । 
ತಂ ನಿರಂತರಭಾವೇನ ಭಜೇತಾದ್ದಾ ವಿಮುಕ್ತಯೇ 

1 ೬೧॥ 
ಇತ್ಯುಕ್ತಸ್ತಂ ಪರಿಕ್ರಮ್ಯ ಪ್ರಣಮ್ಯ ಚ ನೃಪಾರ್ಭಕಃ | 
ಯಯೌ ಮಧುವನಂ ಪುಣ್ಯಂ ಹರೇಶ್ಚರಣಚರ್ಚಿತಮ್‌ 

॥1 ೬೨ ॥ 
ತಪೋವನಂ ಗತೇ ತಸ್ಮಿನ್‌ ಪ್ರವಿಷ್ಟೋ5ಂತಃಪುರಂ ಮುನಿಃ । 
ಅರ್ಹಿತಾರ್ಹಣಕೋ ರಾಜ್ಞಾಸುಖಾಸೀನ ಉವಾಚ ತಮ್‌ 

11೬೩ ॥ 

ನಾರದ ಉವಾಚ 


ರಾಜನ್ಯಿಂ ಧ್ಯಾಯಸೇ ದೀರ್ಫ್ಥಂ ಮುಖೇನ ಪರಿಶುಷ್ಯತಾ । 


ಕಿಂವಾ ನ ರಿಷ್ಠತೇ ಕಾಮೋ ಧರ್ಮೋ ವಾರ್ಥೇನ ಸಂಯುತಃ 
TENT 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


“ಓಂ ನಮೋ ಭಗವತೇ ವಾಸುದೇವಾಯ' ಎಂಬುದೇ ಆ 
ದಿವ್ಯಮಂತ್ರ. ಈ ಮಂತ್ರದಿಂದ ಭಗವಂತನಿಗೆ - ಆಯಾ ದೇಶ- 
ಕಾಲಗಳಿಗೆ ಅನುಗುಣವಾದ ಸಾಮಗ್ರಿಗಳಿಂದ ದ್ರವ್ಯಮಯವಾದ 
ಪೂಜೆಯನ್ನು ಬುದ್ಧಿಶಾಲಿಯಾದವನು ಮಾಡಬೇಕು. ॥ ೫೪ ॥ 
ಪರಮಾತ್ಮನ ಪೂಜೆಯನ್ನು ಪರಿಶುದ್ಧವಾದ ಜಲ, ಪುಷ್ಪಮಾಲೆ, 
ಅರಣ್ಯದಲ್ಲಿ ದೊರೆಯುವ ಗೆಡ್ಡೆ-ಗೆಣಸು, ಹಣ್ಣುಗಳು, ಪ್ರಶಸ್ತ 
ವಾದ ಗರಿಕೆ - ಮುಂತಾದ ಅಂಕುರಗಳು, ವಸ್ತ್ರಗಳು ಹಾಗೂ 
ಅವನಿಗೆ ಪ್ರಿಯವಾದ ತುಲಸೀ ಇವುಗಳಿಂದ ಮಾಡಬೇಕು. 
॥ ೫೫ ॥ ಶಿಲಾಮೂರ್ತಿ, ಶಾಲಿಗ್ರಾಮ ಮುಂತಾದ ಮೂರ್ತಿ 
ದೊರೆತರೆ ಅದರಲ್ಲಿ ಸ್ವಾಮಿಯನ್ನು ಪೂಜಿಸಬೇಕು. ಅವುಗಳು 
ದೊರೆಯದಿದ್ದರೆ ಭೂಮಿ, ನೀರು ಇವುಗಳಲ್ಲಿ ಭಗವಂತನನ್ನು 
ಆರಾಧಿಸಬಹುದು. ಉಪಾಸಕನ ಮನಸ್ಸು ಸದಾ ಸಂಯಮ 
ದಲ್ಲಿದ್ದು ಮನನಶೀಲ, ಶಾಂತ ಮತ್ತು ಮೌನವಾಗಿರಬೇಕು. 
ಕಾಡಿನಲ್ಲಿ ದೊರೆಯುವ ಫಲ ಮೂಲಾದಿಗಳನ್ನೇ ಮಿತವಾಗಿ 
ಸೇವಿಸಬೇಕು. ॥ ೫೬ ॥ ಇದಲ್ಲದೆ ಪುಣ್ಯಶ್ಲೋಕನಾದ ಶ್ರೀಹರಿಯು 
ತನ್ನ ಅಚಿಂತ್ಯವಾದ ಮಾಯೆಯಿಂದ ತನ್ನದೇ ಇಚ್ಛೆಗನುಸಾರವಾಗಿ 
ನಾನಾ ಅವತಾರಗಳನ್ನೆ ತ್ತಿ ಮಾಡಿದ ದಿವ್ಯಲೀಲೆಗಳನ್ನು ಮನಸ್ಸಿನಲ್ಲೇ 
ಚಿಂತಿಸುತ್ತಾ ಇರಬೇಕು. ॥ ೫೭ ॥ ಮಂತ್ರಮೂರ್ತಿಯಾದ ಶ್ರೀಭಗ 
ವಂತನಿಗೆ ಅರ್ಪಿಸುವ ಉಪಚಾರಗಳೆಲ್ಲವನ್ನು ವಿಧಾನಗಳಿಗನು 
ಸಾರ ದ್ವಾದಶಾಕ್ಷರ ಮಹಾಮಂತ್ರದ ಮೂಲಕವೇ ಅರ್ಪಿಸ 
ಬೇಕು. ॥ ೫೮ ॥ ಹೀಗೆ ಹೃದಯದಲ್ಲಿ ನೆಲೆಸಿದ ಶ್ರೀಹರಿಯನ್ನು 
ಮನಸ್ಸು ಮಾತು, ಶರೀರದಿಂದ ಭಕ್ತಿಪೂರ್ವಕವಾಗಿ ಪೂಜೆ 
ಮಾಡಿದರೆ, ಅವನು ನಿಶ್ಚಲಭಾವದಿಂದ ಚೆನ್ನಾಗಿ ಭಜಿಸುವ ಭಕ್ತರ 
ಭಾವವನ್ನು ವೃದ್ಧಿಪಡಿಸಿ, ಅವರ ಇಷ್ಟಾನುಸಾರವಾಗಿ ಧರ್ಮ, 
ಅರ್ಥ, ಕಾಮ, ಮೊಳ್ಳಗಳೆಂಬ ಪುರುಷಾರ್ಥರೂಪವಾದ ಶ್ರೇಯಸ್ಸನ್ನು 
ಕರುಣಿಸುವನು. ॥ ೫೯-೬೦ ॥ ಉಪಾಸಕನಿಗೆ ಇಂದ್ರಿಯ 
ಭೋಗಗಳಲ್ಲಿ ವೈರಾಗ್ಯ ಉಂಟಾಗಿದ್ದರೆ ಅವನು ಮೋಕ್ಷ ಪ್ರಾಪ್ತಿ 
ಗಾಗಿಯೇ ಅತ್ಯಂತ ಭಕ್ತಿಪೂರ್ವಕ ನಿರಂತರಭಾವದಿಂದ ಭಗವಂತ 
ನನ್ನು ಭಜಿಸಬೇಕು.'' ॥ ೬೧ ॥ 

ಹೀಗೆ ಶ್ರೀನಾರದಮುನಿಗಳ ಉಪದೇಶವನ್ನು ಪಡೆದು ರಾಜ 
ಕುಮಾರ ಧ್ರುವನು ಅವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿದನು. 
ಅನಂತರ ಅವನು ಭಗವಂತನ ಚರಣಚಿಹ್ನೆಗಳಿಂದ ಅಂಕಿತವಾದ 
ಪರಮ ಪವಿತ್ರವಾದ ಮಧುವನಕ್ಕೆ ತೆರಳಿದನು. ॥ ೬೨ ॥ 
ಧ್ರುವನು ತಪೋವನದತ್ತ ಹೊರಟುಹೋದ ಬಳಿಕ ದೇವರ್ಷಿ 
ನಾರದರು ಉತ್ತಾನಪಾದನ ಅರಮನೆಗೆ ಬಂದರು. ರಾಜನು 
ಅವರನ್ನು ಯಥಾಯೋಗ್ಯ ಉಪಚಾರಾದಿಗಳಿಂದ ಪೂಜಿಸಿದನು. 
ಆಗ .ಅವರು ಸುಖಾಸೀನರಾಗಿ ರಾಜನಲ್ಲಿ ಕುಶಲಪ್ರಶ್ನೆಗಳನ್ನು 
ಮಾಡಿದರು. ॥ ೬೩ ॥ 

ಶ್ರೀನಾರದಮುನಿಗಳು ಹೇಳಿದರು - ಮಹಾರಾಜನೇ ನಿನ್ನ 
ಮುಖವು ಬಾಡಿದೆಯಲ್ಲ! ಬಹಳ ಕಾಲದಿಂದ ಏನನ್ನೋ 
ಚಿಂತಿಸುತ್ತಿರುವ ಹಾಗಿದೆಯಲ್ಲ! ನಿನಗೆ ಧರ್ಮ, ಅರ್ಥ, 
ಕಾಮಗಳಲ್ಲಿ ಯಾವ ತೊಂದರೆಯೂ ಇಲ್ಲವಲ್ಲ? ॥ ೬೪ ॥ 


8 ಅಧ್ಯಾಯ] 


ಚತುರ್ಥ ಸೃಂಧ 


391 


ರಾಜೋವಾಚ 


ಸುತೋ ಮೇ ಬಾಲಕೋ ಬ್ರಹ್ಮನ್‌ ಸ್ರೈಣೇನಾಕರುಣಾತ್ಮನಾ । 
ನಿರ್ವಾಸಿತ: ಪಂಚವರ್ಷಃ ಸಹ ಮಾತ್ರಾ ಮಹಾನ್ಯವಿಃ 

॥| ೬೫ ॥ 
ಅಪ್ಯನಾಥಂ ವನೇ ಬ್ರಹ್ಮನ್ಯಾಸ್ಯಾದಂತ್ಯರ್ಭಕಂ ವೃಕಾಃ । 
ಶ್ರಾಂತಂ ಶಯಾನಂ ಕುಧಿತಂ ಪರಿಮ್ದಾನಮುಖಾಂಬುಜಮ್‌ 

॥೬೬॥ 
ಅಹೋ ಮೇ ಬತ ದೌರಾತ್ವಂ ಸ್ವ್ರೀಜಿತಕ್ಕೋಪಧಾರಯ । 
ಯೋತಂಕಂ ಪ್ರೇಮ್ಸಾಂ5ರುರುಕ್ಟಂತಂ ನಾಭ್ಯನಂದಮಸತ್ತಮಃ 

1೬೭ 

ನಾರದ ಉವಾಚ 


ಮಾ ಮಾ ಶುಚಃ ಸ್ವತನಯಂ ದೇವಗುಪ್ಪಂ ವಿಶಾಂಪತೇ | 
ತತ್ಸಛಭಾವಮವಿಜ್ಞಾಯ ಪ್ರಾವೃಂಕ್ಷೇ ಯದ್ಯಶೋ ಜಗತ್‌ 


॥ ೬೮ ॥ 
ಸುದುಷ್ಕರಂ ಕರ್ಮ ಕೃತ್ವಾ ಲೋಕಪಾಲೈರಪಿ ಪ್ರಭುಃ । 
ಏಷ್ಯತ್ಯಚಿರತೋ ರಾಜನ್ಯಶೋ ವಿಪುಲಯನ್‌ಸ್ತವ 

॥೬೯॥ 

ಮೈತ್ರೇಯ ಉವಾಚ 
ಇತಿ ದೇವರ್ಷಿಣಾ ಪ್ರೋಕ್ತಂ ವಿಶ್ರುತ್ಯ ಜಗತೀಪತಿಃ । 
ರಾಜಲಕ್ಷ್ಮೀಮನಾದೃತ್ಯ ಪುತ್ರಮೇವಾನ್ವಚಿಂತಯತ್‌ 
uo 


ತತ್ರಾಭಿಷಿಕ್ಷಃ ಪ್ರಯತಸ್ತಾಮುಪೋಷ್ಠ ವಿಭಾವರೀಮ್‌ । 
ಸಮಾಹಿತಃ ಪರ್ಯಚರದೃಷ್ಯಾದೇಶೇನ ಪೂರುಷಮ್‌ 
ನ 1೭0 
ತೇ ತ್ರಿರಾತ್ರಾಂತೇ ಕಪಿತ್ವಬದರಾಶನಃ । 
ಆತ್ಮವೃತ್ತ್ಯ ನುಸಾರೇಣ ಮಾಸಂ ನಿನೈೆ (ರ್ಚಯನ್ಹರಿಮ್‌ 
ಚ ॥ ೭೨॥ 
ಡತೀಯಂ ಚ ತಥಾ ಮಾಸಂ ಷಷ್ಠೇ ಷಷ್ಯೇಕರ್ಭಕೋ ದಿನೇ 1 
ತೃಣಪರ್ಣಾದಿಭಿಃ ಶೀರ್ಣೈಃ ಕೃತಾನ್ನೋ5 ಭ್ಯರ್ಚಯದ್ವಿಭುಮ್‌ 


11 ೭೩ ॥ 
` ತೃತೀಯಂ ಚಾನಯನ್ಮಾಸಂ ನವಮೇ ನವಮೇತಹನಿ। 

'  ಅಬಕ್ಷ  ಉತ್ತಮಶ್ಲೋಕಮುಪಾಧಾವತ್ತಮಾಧಿನಾ 
i IW ೭೪ ॥ 


” ಚತುರ್ಥಮಪಿ ವೈ ಮಾಸಂ ದ್ವಾದಶೇ ದ್ವಾದಶೇನಹನಿ | 
ವಾಯುಭಕ್ಟೋ ಜಿತಶ್ವಾಸೋ ಧ್ಯಾಯನ್‌ದೇವಮಧಾರಯತ್‌ 
1 ೭೫ ॥ 


ಉತ್ಪಾನಪಾದ ರಾಜನೆಂದನು - ಮಹರ್ಷಿಗಳೇ। ಏನು 
ಹೇಳಲಿ ? ಅಯ್ಯೋ | ನಾನು ಸ್ತ್ರೀಲೋಲನಾಗಿ, ನಿರ್ದಯನಾಗಿ 
ಅಕಾರ್ಯವನ್ನು ಮಾಡಿಬಿಟ್ಟೆ ಮಹಾಮೇಧಾವಿಯಾಗಿದ್ದ ನನ್ನ 
ಐದು ವರ್ಷದ ಹಸುಳೆ ಬಾಲಕನನ್ನು ಅವನ ತಾಯಿಯೊಂದಿಗೆ 
ಮನೆಯಿಂದ ಹೊರ ಹಾಕಿದೆನು. ॥ ೬೫॥ (ಆ ಐದು ವರ್ಷದ 
ಮುದ್ದು ಮಗುವು ತಪಸಿಗಾಗಿ ಕಾಡಿಗೆ ಹೋಗಿಬಿಟ್ಟಿರುವನು.) 
ಕಮಳದಂತಿರುವ ಅವನ ಮುಖವು ಹಸಿವಿನಿಂದ ಬಾಡಿಹೋಗಿರ 
ಬಹುದು. ಅವನು ಬಳಲಿ ದಾರಿಯಲ್ಲೇ ಎಲ್ಲಾದರೂ ಬಿದ್ದು 
ಬಿಟ್ಟಿರಬಹುದು. ಆ ಅಸಹಾಯಕ ಮಗುವನ್ನು ಕಾಡಿನಲ್ಲಿ 
ತೋಳಗಳು ತಿಂದುಬಿಟ್ಟಲ್ಲತಾನೇ | ॥ ೬೬ ॥ ಅಯ್ಯೋ! ನಾನು 
ಎಂತಹ ಸ್ವೀದಾಸನಾದೆ. ನನ್ನ ಕುಟಿಲತೆಯನ್ನು ನೋಡಿರಲ್ಲ ಆ 
ಬಾಲಕನು ಪ್ರೇಮದಿಂದ ನನ್ನತೊಡೆಯನ್ನೇರಲು ಬಯಸುತ್ತಿದ್ದನು. 
ಆದರೆ ದುಷ್ಪನಾದ ನಾನು ಅವನನ್ನು ಸ್ವಲ್ಪವೂ ಆದರಿಸಲಿಲ್ಲ 
ವಲ್ಲ ॥೬೭॥ 

ಶ್ರೀನಾರದರು ಹೇಳಿದರು - ರಾಜನೇ | ನೀನು ನಿನ್ನ ಮಗನ 
ವಿಷಯದಲ್ಲಿ ಚಿಂತಿಸಬೇಡ. ಅವನ ರಕ್ಷಕನು ಭಗವಂತನೇ ಆಗಿರು 
ವನು. ಅವನ ಪ್ರಭಾವವನ್ನು ನೀನು ಅರಿಯೆ. ಅವನ ಕೀರ್ತಿಯು 
ಇಡೀ ಜಗತ್ತಿನಲ್ಲೇ ಹರಡುತ್ತಿದೆ. ॥ ೬೮ ॥ ಆ ಬಾಲಕನು ಸರ್ವ 
ಸಮರ್ಥನಾಗಿದ್ದಾನೆ. ದೊಡ್ಡ-ದೊಡ್ಡ ಲೋಕಪಾಲಕರೂ ಮಾಡ 
ಲಾಗದ ಮಹತ್ಕಾರ್ಯವನ್ನು ಪೂರೈಸಿ ಅವನು ಶೀಘ್ರವಾಗಿ ನಿನ್ನ 
ಬಳಿಗೆ ಹಿಂತಿರುಗುವನು. ಅವನಿಂದ ನಿನ್ನ ಕೀರ್ತಿಯು 
ಹೆಚ್ಚೀತು. ॥೬೯॥ 

ಶ್ರೀಮೈತ್ರೇಯಮಹರ್ಷಿಗಳು ಹೇಳುತ್ತಾರೆ - ದೇವರ್ಷಿ 
ನಾರದರ ಮಾತನ್ನು ಕೇಳಿದ ಉತ್ತಾನಪಾದರಾಜನು ರಾಜ 
ಕಾರ್ಯ-ರಾಜಭೋಗಗಳಲ್ಲಿ ಉದಾಸೀನನಾಗಿ ನಿರಂತರ ಆ 
ಪುತ್ರನ ಕುರಿತೇ ಚಿಂತಿಸುತ್ತಿದ್ದರು. ॥ ೭೦ ॥ ಇತ್ತ ಧ್ರುವಕುಮಾರನು 
ಮಧುವನವನ್ನು ತಲುಪಿ, ಯಮುನಾನದಿಯಲ್ಲಿ ಸ್ನಾನಮಾಡಿ ಆ 
ರಾತ್ರಿ ಪರಿಶುದ್ಧಿಯಿಂದ ಉಪಾವಾಸಮಾಡಿ, ನಾರದರ 
ಉಪದೇಶಾನುಸಾರ ಏಕಾಗ್ರಚಿತ್ತದಿಂದ ಪರಮಪುರುಷ ಶ್ರೀನಾರಾ 
ಯಣನ ಉಪಾಸನೆಯನ್ನು ಪ್ರಾರಂಭಿಸಿದನು. ॥ ೭೧ ॥ ಅವನು 
ಮೂರು-ಮೂರು ರಾತ್ರಿಗಳಿಗೆ ಒಂದು ಬಾರಿಯಂತೆ ಬೇಲದ 
ಹಣ್ಣು ಮತ್ತು ಬೋರೆಹಣ್ಣುಗಳನ್ನು ಮಾತ್ರ ಶರೀರಧಾರಣೆಗೆ 
ಬೇಕಾದಷ್ಟನ್ನೇ' ಸೇವಿಸುತ್ತಾ ಶ್ರೀಭಗವದಾರಾಧನೆಯಲ್ಲಿ ಒಂದು 
ತಿಂಗಳನ್ನು ಕಳೆದನು. ॥ ೭೨ ॥ ಎರಡನೇ ತಿಂಗಳಲ್ಲಿ ಅವನು 
ಆರಾರು "ದನಗಳಿಗೆ ಒಂದು ಬಾರಿಯಂತೆ ಒಣಗಿದ ಎಲೆ ಮತ್ತು 
ಹುಲ್ಲನ್ನು ತಿಂದು ಭಗವಂತನನ್ನು ಭಜಿಸಿದನು. ॥ ೭೩ ॥ 
ಮೂರನೆಯ ತಿಂಗಳನ್ನು ಒಂಭತ್ತು-ಒಂಭತ್ತ ದಿನಗಳಿಗೊಮ್ಮೆ 
ಕೇವಲ ನೀರು ಕುಡಿದು ಸಮಾಧಿಯೋಗದ ಮೂಲಕ 
ಪುಣ್ಯಶ್ಲೋಕನಾದ ಪ್ರಭುವಿನ ಭಜನೆಯಲ್ಲಿ ಕಳೆದನು. ॥ ೭೪ ॥ 
ನಾಲ್ಕನೆಯ ತಿಂಗಳಲ್ಲಿ ಅವನು ಶ್ವಾಸವನ್ನು ಜಯಿಸಿ ಹನ್ನೆರಡು 
ದಿನಗಳಿಗೊಮ್ಮೆ ವಾಯುವನ್ನು ಮಾತ್ರ ಸ್ತಿ ಸ್ವೀಕರಿಸಿ ಧ್ಯಾನಯೋಗದ 
ಮೂಲಕ ಭಗವಂತನನ್ನು ತಾಡಿ. ॥೭೫॥ 


392 


ಪಂಚಮೇ ಮಾಸ್ಯ್ಕನುಪ್ರಾಪ್ತೇ ಜಿತಶ್ಚಾಸೋ ನೃಪಾತೃಜಃ । 
ಧ್ಯಾಯನ್‌ ಬ್ರಹ್ಮ ಪದೆಕೇನ ತಸ್ಥೌ ಸ್ಮಾಣುರಿವಾಚಲಃ 
॥ ೭೬॥ 


ಸರ್ವತೋ ಮನ ಆಕೃಷ್ಠ ಹೃದಿ ಭೂತೇಂದ್ರಿಯಾಶಯಮ್‌ । 
ಧ್ಯಾಯನ್‌ ಭಗವತೋ ರೂಪಂ ನಾದ್ರಾಕ್ಷೀತ್ಕಿಂಚನಾಪರಮ್‌ 
೭೭ 


ಆಧಾರಂ ಮಹದಾದೀನಾಂ ಪ್ರಧಾನಪುರುಷೇಶ್ವ್ಚರಮ್‌ | 
ಬ್ರಹ್ಮ ಧಾರಯಮಾಣಸ್ಯ ತ್ರಯೋ ಲೋಕಾಶ್ಚಕಂಪಿರೇ 
11 ೭೮ ॥ 


ಯದೈಕಪಾದೇನ ಸ ಪಾರ್ಥಿವಾರ್ಭಕ:ಃ 

ತಸ್ಥೌ ತದಂಗುಷ್ಠನಿಪೀಡಿತಾ ಮಹೀ । 
ನನಾಮ ತತ್ರಾರ್ಧಮಿಭೇಂದ್ರಧಿಷ್ಠಿತಾ 

ತರೀವ ಸವ್ಯೇತರತಃ ಪದೇ ಪದೇ ॥ ೭೯ 


ತಸ್ಥಿನ್ನಭಿಧ್ಯಾಯತಿ ವಿಶ್ವಮಾತ್ಮನೋ 
ದ್ವಾರಂ ನಿರುಧ್ಯಾಸುಮನನ್ಯಯಾ ಧಿಯಾ । 
ಲೋಕಾ ನಿರುಚ್ಛಾಸನಿಪೀಡಿತಾ ಭೃಶಂ 
ಸಲೋಕಪಾಲಾಃ ಶರಣಂ ಯಯುರ್ಹರಿಮ್‌ ॥ ೮೦ ॥ 


ದೇವಾ ಊಚುಃ 


ನೈವಂ ವಿದಾಮೋ ಭಗವನ್‌ ಪ್ರಾಣರೋಧಂ 
ಚರಾಚರಸ್ಯಾಖಲಸತ್ತ ಎಾಮ್ಮ್ನಃ | 
ವಿಧೇಹಿ ತನ್ನೋ ವೃಜಿನಾದ್ವಿಮೋಕ್ಸಂ 
ಪ್ರಾಪ್ತಾ ವಯಂ ತ್ವಾಂ ಶರಣಂ ಶರಣ್ಯಮ್‌ ॥1೮೧॥ 


ಶ್ರೀಭಗವಾನುವಾಚ 
ಮಾ ಭೈಷ್ಟ ಬಾಲಂ ತಪಸೋ ದರುತ್ಯಯಾತ್‌ 
ನಿವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ । 
ಯತೋ ಹಿ ವಃ ಪ್ರಾಣನಿರೋಧ ಆಸೀತ್‌ 


ಔತ್ತಾನಪಾದಿರ್ಮಯಿ ಸಂಗತಾತ್ಮಾ ॥ ೮೨॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಐದನೆಯ ತಿಂಗಳಿನಲ್ಲಿ ಶ್ವಾಸವನ್ನು ಸಂಪೂರ್ಣವಾಗಿ ಜಯಿಸಿ 
ಪರಬ್ರಹ್ಮನನ್ನೇ ಚಿಂತಿಸುತ್ತಾ ಒಂಟಿಕಾಲಿನ ಮೇಲೆ ಮೋಟು 
ಮರದಂತೆ ನಿಶ್ಚಲವಾಗಿ ನಿಂತು ತಪಸ್ಸನ್ನಾಚರಿಸುತ್ತಿದ್ದನು. ॥ ೭೬ ॥ 
ಆಗ ಅವನು ಶಬ್ದಾದಿ ವಿಷಯಗಳನ್ನು ಇಂದ್ರಿಯಗಳನ್ನು ಮತ್ತು 
ಅವುಗಳಿಗೆ ನಿಯಾಮಕವಾಗಿರುವ ಮನಸ್ಸನ್ನು ಇತರ ಎಲ್ಲ 
ಕಡೆಗಳಿಂದಲೂ ಸೆಳೆದು ಹೃದಯಸ್ಥನಾಗಿದ್ದ ಶ್ರೀಹರಿಯ ಸ್ವರೂಪ 
ದಲ್ಲಿ ನೆಲೆಗೊಳಿಸಿದನು. ಚಿತ್ತವನ್ನು ಬೇರೆಲ್ಲಿಗೂ ಹೋಗಗೊಡ 
ಲಿಲ್ಲ ॥ ೭೭ ॥ ಹೀಗೆ ಅವನು ಮಹತ್ತೆ ಮುಂತಾದ ಎಲ್ಲ ತತ್ತ್ವ 
ಗಳಿಗೂ ಆಧಾರವಾಗಿ, ಪ್ರಕೃತಿ ಮತ್ತು ಪುರುಷರಿಗೂ ಅಧೀಶ್ವರ 
ನಾದ ಪರಬ್ರಹ್ಮ ಪುರುಷೋತ್ತಮನಲ್ಲಿ ಮನಸ್ಸನ್ನು ಧಾರಣೆ ಮಾಡಿ 
ದನು. ಅವನ ತೇಜಸ್ಸನ್ನು ಸಹಿಸಲಾರದೇ ಮೂರು ಲೋಕಗಳು 
ನಡುಗಿಹೋದವು. ॥ ೭೮ ॥ ಅವನು ಒಂಟಿಕಾಲಿನ ಮೇಲೆ ನಿಂತು 
ಕೊಂಡಾಗ ಆತನ ಕಾಲಿನ ಹೆಬ್ಬೆರಳಿನಿಂದ ತುಳಿಯ ಲ್ಪಟ್ಟ 
ಭೂಮಿಯು ಗಜರಾಜನು ಏರಿದ ಹಡಗಿನಂತೆ ಎಡ- ಬಲಕ್ಕೆ ತೂಗ 
ತೊಡಗಿತು. ॥ ೭೯ ॥ ಧ್ರುವನು ತನ್ನ ಇಂದ್ರಿಯ ದ್ವಾರ ಗಳನ್ನು 
ಹಾಗೂ ಪ್ರಾಣಗಳನ್ನು ಸ್ವಂಭಿಸಿ ಅನನ್ಯ ಬುದ್ಧಿಯಿಂದ ವಿಶ್ವಾತ್ಮನಾದ 
ಎಷ್ಟುವನ್ನು ಧ್ಯಾನಿಸತೊಡಗಿದಾಗ ಸರ್ವಲೋಕ ಗಳಿಗೂ ಉಸಿರು 
ಕಟ್ಟಿ ಹೋಯಿತು. ಎಲ್ಲ ಲೋಕಗಳು ಮತ್ತು ಲೋಕಪಾಲಕರೂ 
ತಡೆಯಲಾಗದ ಪೀಡೆಗೆ ಒಳಗಾದರು. ಆಗ ಅವರೆಲ್ಲರೂ 
ಗಾಬರಿಗೊಂಡು ಶ್ರೀಹರಿಯನ್ನು ಶರಣು ಹೋದರು. ॥ ೮೦ ॥ 

ದೇವತೆಗಳು ಹೇಳಿದರು - ಭಗವಂತನೇ ! ಸಮಸ್ಥ ಸ್ಥಾವರ- 
ಜಂಗಮ ಪ್ರಾಣಿಗಳ ಪ್ರಾಣಗಳು ಸ್ಥಬ್ಧವಾಗಿವೆ. ನಮಗೆ ಇಂತಹ 
ಅನುಭವವು ಮೊದಲೂ ಎಂದೂ ಆಗಿರಲಿಲ್ಲ ನೀನು ಶರಣಾಗತ 
ರಕ್ಷಕನು. ನಿನ್ನಲ್ಲಿ ಶರಣು ಬಂದಿರುವ ನಮ್ಮನ್ನು ಈ ದುಃಖದಿಂದ 
ಪಾರುಮಾಡು. ॥ ೮೧ ॥ 

ಶ್ರೀಭಗವಂತನು ಹೇಳಿದನು - ದೇವತೆಗಳಿರಾ! ಹೆದರ 
ಬೇಡಿರಿ. ಉತ್ತಾನಪಾದನ ಪುತ್ರನಾದ ಧ್ರುವಕುಮಾರನು ತನ್ನ ಚಿತ್ತ 
ವನ್ನು ವಿಶ್ವಾತ್ಮನಾದ ನನ್ನಲ್ಲಿ ಲೀನಗೊಳಿಸಿರುವನು. ಅದರಿಂದ 
ಅವನು ನನ್ನಲ್ಲಿ ಅಭೇದಧ್ಯಾನ-ಧಾರಣೆಯಿಂದ ಚಿತ್ತವನ್ನು ಒಂದಾ 
ಗಿಸಿರುವನು. ಆತನು ಪ್ರಾಣಸ್ಪಂಭನ ಮಾಡಿರುವುದರಿಂದ ನಿಮೆ 
ಲ್ಲರ ಪ್ರಾಣಗಳೂ ಸ್ಥಬ್ದಗೊಂಡಿದೆ. ನಾನು ಆ ಬಾಲಕನು ತಪಸ್ಸನ್ನು 
ನಿಲ್ಲಿಸುವಂತೆ ಮಾಡುವೆನು. ನೀವು ನಿಮ್ಮ-ನಿಮ್ಮ ಲೋಕಗಳಿಗೆ 
ತೆರಳಿರಿ. ॥ ೮೨ ॥ 


ಎಂಟನೆಯ ಅಧ್ಯಾಯವು ಮುಗಿಯಿತು. ॥ ಲ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಧ್ರುವಚರಿತೇರಷ್ಟದೋರಧ್ಯಾಯಃ ॥ ೮ ॥ 


ಧಿ 


ಚತುರ್ಥ ಸೃಂಧ | ತ 


9 ಅಧ್ಯಾಯ] 393 
ಒಂಭತ್ತನೆಯ ಅಧ್ಯಾಯ 
ಧ್ರುವನು ವರವನ್ನು ಪಡೆದು ಹಿಂದಿರುಗಿದುದು 

ಮೈತ್ರೇಯ ಉವಾಚ ೇಮೈತ್ರೇಯರು ಹೇಳಿದರು - ಎಲೈ ವಿದುರನೇ। 
ಶ್ರೀ ಭಗವಂತನ ಆಶ್ವಾಸನೆಯಿಂದ, ಅಭಯಪ್ರದಾನದಿಂದ ದೇವತೆ 

ತ ಏವಮುತ್ತನೌಭಯಾ ಉದರುಕ್ರಮೇ ಈ ತ ದ 
ಬಜ ೨ ಗಳು ಭಯವನ್ನು ತೊರೆದು ದೇವದೇವನಿಗೆ ವಂದಿಸಿ ಸ್ಪರ್ಗಲೋಕಕ್ತೆ 

- ೨ ಐ 

ಕೃತಾವನಾಮಾಃ ಪ್ರಯಯುಸ್ಟಿವಿಷ್ಠಪಮ್‌ । ಹೊರಟುಹೋದರು. ಅನಂತರ ಏರಾಟ್‌ಸ್ವರೂಪಿ ಭಗವಂತನು 
ಸಹಸ್ರ ಶೀರ್ಷಾಪಿ ತತೋ ಗರುತ್ನತಾ ಗರುಡನನ್ನೇರಿ ತನ್ನ ಭಕ್ತನನ್ನು ನೋಡಲು ಮಧುವನಕ್ಕೆ 
ಮಧೋರ್ವನಂ ಬೃತೃದಿದ್ಧಕ್ಚಯಾ ಗತಃ ॥ ೧ ॥ | ದಯಮಾಡಿಸಿದನು. ॥ ೧ ॥ ಆಗ ಯೋಗಾಭ್ಯಾಸದಿಂದ ಏಕಾಗ್ರ 
ವಾಗಿದ್ದ ಬುದ್ಧಿಯಿಂದ ಮಿಂಚಿನಂತೆ ಹೊಳೆಯುತ್ತಿದ್ದ ಯಾವ. 
ಭಗವನ್ನೂರ್ತಿಯನ್ನು ಧ್ರುವನು ಹೃದಯಕಮಲದಲ್ಲಿ ಧ್ಯಾನಿಸು 
ವೈ ಧಿಯಾ ಯೋಗವಿಪಾಕತೀವ್ರಯಾ ತೋ ಆ ಮೂರ್ತಿಯು ಇದ್ದಕ್ಷಿದ್ದಂತೆ ಕಣ್ಮರೆಯಾಯಿತು. 
ಹೃತ್ತದ್ಧಕೋಶೇ ಸ್ಫುರಿತಂ ತಡಿತ್ಚಭಮ್‌ । ದೇನು ಹೀಗಾಯಿತಲ್ಲ! ಎಂದು ಅವನು ಕಣ್ಣುತೆರೆದಾಗ ಅದೇ 
ತಿರೋಹಿತಂ ಸಹಸೈವೋಪಲಕ್ಚ್ಯ ಭೆಗವನ್ರೂಪವೇ ಕಣ್ಣುಗಳ ಮುಂದೆ ನಿಂತಿರುವುದು ಆತನಿಗೆ 
ಬಹಿಸಸ್ಥಿತಂ ತದವಸ್ನಂ ದದರ್ಶ ॥ ೨ ॥ | ಗೋಚರಿಸಿತು. ॥ ೨॥ ಪ್ರಭುವಿನ ದರ್ಶನಪಡೆದು ಬಾಲಕ ಧ್ರುವ 
ನಿಗೆ ಅತೀವ ಸಂಭ್ರಮವಾಯಿತು. ಅವನು ಪ್ರೇಮದಲ್ಲಿಮೈಮರತು, 
ಸ್ವಾಮಿಗೆ ದೀರ್ಫದಂಡ ಪ್ರಣಾಮಮಾಡಿದನು. ಮತ್ತೆ ಆ 
ತದ್ಧರ್ಶನೇನಾಗತಸಾದ್ಧಸಃ ಕಿತಾ- ಸುಂದರಮೂರ್ತಿಯನ್ನು ಕಣ್ಣುಗಳಿಂದ ಕುಡಿದುಬಿಡುವನೋ, 
ವವಂದತಾಂಗಂ ವಿನಮಯ್ಯ ದಂಡವತ್‌ ।ಟ ಬಾಯಿಂದ ಮುತ್ತಿಕ್ಕುತ್ತಿರುವನೋ, ಭುಜಗಳಿಂದ ಆಲಿಂಗಿಸುತ್ತಿ 
ದೃಗ್ಭ್ರಾಂ ಪ್ರಪಶ್ಯನ್ಯಪಿಬನ್ನಿವಾರ್ಭಕ- ರುವನೋ ಎಂಬಂತೆ ಪ್ರೇಮಪೂರ್ಣವಾದ ದೃಷ್ಟಿಯಿಂದ 
n ೩ ॥ | ಎವೆಯಿಕ್ಕದೆ ನೋಡತೊಡಗಿದನು. ॥ ೩ ॥ ಅವನು ಕೈಜೋಡಿಸಿ 


ಶ್ಚುಂಬನ್ನಿವಾಸ್ಕೇನ ಭುಜೈರಿವಾಶ್ಲಿ ಷನ್‌ 


ಸ ತಂ ವಿವಕ್ಪಂತಮತದ್ವಿದಂ ಹರಿಃ 
ಜ್ಞಾತ್ಪಾಸ್ಯ ಸರ್ವಸ್ಯ ಚ ಹೃದ್ಯವಸ್ಥಿತಃ 

ಕೃತಾಂಜಲಿಂ ಬ್ರಹ್ಮ ಮಯೇನ ಕಂಬುನಾ 
ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೇ ॥ ೪ ॥ 


ಸ ವೈ ತದೈವ ಪ್ರತಿಪಾದಿತಾಂ ಗಿರಂ 
ದೈವೀಂ ಪರಿಜ್ಞಾತಪರಾತ್ಮ ನಿರ್ಣಯಃ 
ಭಕ್ಕ್ತಿಭಾವೋತಭ್ಯ ವ್ಯ ಗೃಣಾದಸತ್ವರಂ 
ಪರಿಶ್ರುತೋರುಶ್ರವಸಂ : ಧ್ರುವಕ್ಷಿತಿಃ 


ತಂ 
nu ೫ ॥ 


ಧ್ರುವಉವಾಚ 


ಯೋತಂತಃ ಪ್ರವಿಶ್ಯ ಮಮ ವಾಚಮಿಪಾಂಪ್ರಸುಪ್ತಾಂ 
ಹ ರಗ್‌ 
ಸಂಜೀವಯತ್ಯಖಿಲಶಕ್ಷಿಧರ: ಸ್ವಧಾಮ್ನಾ | 
ಅನ್ಯಾಂಶ್ಚ ಹಸ್ತಚರಣಶ್ರವಣತ್ತಗಾದೀನ್‌ 
ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಮ್‌ ॥ ೬ ॥ 


ಕೊಂಡು ಸ್ವಾಮಿಯ ಎದುರಿಗೆ ನಿಂತಿದ್ದನು. ಅವನನ್ನು ಸ್ತುತಿಸ 
ಬೇಕೆಂದು ಬಯಸುತ್ತಿದ್ದನು. ಆದರೆ ಹೇಗೆ ಸ್ತುತಿಸಬೇಕೆಂದು ತಿಳಿಯ 
ದಾದನು. ಸರ್ವಾಂತರ್ಯಾಮಿ ಶ್ರೀಹರಿಯು ಅವನ ಮನಸ್ಸಿನ 
ಬಯಕೆಯನ್ನು ತಿಳಿದುಕೊಂಡು ಕೃಪೆಯಿಂದ ತನ್ನ ವೇದಮಯ 
ಶೆಂಖವನ್ನು ಅವನ ಗಲ್ಲಕ್ಕೆ ಮುಟ್ಟಿಸಿದನು. ॥ ೪ ॥ ಧ್ರುವನು 
ಭವಿಷ್ಯದಲ್ಲಿ ಅವಿಚಲ ಪದವನ್ನು ಪಡೆಯುವವನಿದ್ದನು. ಈಗ 
ಭಗವಂತನ ಪಾಂಚಜನ್ಯ ಶಂಖದ ಸರ್ಶವಾಗುತ್ತಲೇ ಅವನಿಗೆ 
ವೇದಮಯ ದಿವ್ಯವಾಣಿಯು ಪ್ರಾಪ್ತವಾಯಿತು. ಜೀವ-ಬ್ರಹ್ಮರ 
ಸ್ವರೂಪದ ನಿಶ್ಚಯ ಜ್ಞಾನವೂ ಉಂಟಾಯಿತು. ಅವನು ಅತ್ಯಂತ 
ಭಕ್ತಿಭಾವದಿಂದೊಡಗೂಡಿ ಧೈರ್ಯದಿಂದ ವಿಶ್ವವಿಖ್ಯಾತ ಕೇರ್ತಿ 
ಯುಳ್ಳ ಶ್ರೀಹರಿಯನ್ನು ಸ್ತುತಿಸತೊಡಗಿದನು. ॥ ೫ ॥ 

ಧ್ರುವನು ಹೇಳಿದನು - ಸ್ವಾಮಿಯೇ! ನೀನು ಸರ್ವಶಕ್ತಿ 
ಸಂಪನ್ನನಾಗಿರುವೆ. ನೀನೇ ನನ್ನೊಳಗೆ ಪ್ರವೇಶಿಸಿ ನನ್ನ ಸುಪ್ತವಾದ 
ವಾಣಿಯನ್ನು ನಿನ್ನ ತೇಜಸ್ಸಿನಿಂದ ಉಜ್ಜೀವನಗೊಳಿಸುತ್ತೀಯೆ. 
ಹಾಗೆಯೇ ತ ಕಾಲು-ಕಿವಿ-ಚರ್ಮ ಮುಚಾದ ಇತರ ಇಂದ್ರಿಯ 
ಗಳಿಗೂ, ಪ್ರಾಣಗಳಿಗೂ ಚೈತನ್ಯವನ್ನು ಕೊಡುತ್ತಿರುವೆ. ಇಂತಹ 
ಅಂತರ್ಯಾಮಿ ಭಗವಂತನಾದ. ನಿನಗೆ ನಮೋ ನಮಃ ॥ ೬॥ 


ಭಗವಂತನೇ | ನೀನು ಒಬ್ಬನೇ ಆಗಿದ್ದರೂ ಅನಂತಗುಣಮಯಿ 


ನಿನ್ನಮಾಯಾಶಕ್ತಿಯಿಂದ ಈ ಮಹತ್ತೇ ಮುಂತಾದ ಸಮಸ್ತ ಪ್ರಪಂಚ 
ವನ್ನು ರಚಿಸಿ, ಅಂತರ್ಯಾಮಿಯಾಗಿ ಅದರಲ್ಲಿ ಒಳಹೊ ರುವ. 


7664 

ಏಕಸ್ತ್ರಮೇವ ಭಗವನ್ನಿದಮಾತ್ಮಶಕ್ತ್ಯಾ 
ಮಾಯಾಖ್ಯಯೋರುಗುಣಯಾಮಹದಾದ್ಯಕೇಷಮ್‌ | 
ಸೃಷ್ಟಾನುವಿಶ್ಯ ಪುರುಷಸ್ತದಸದ್ಗುಣೇಷು 


ನಾನೇವ ದಾರುಷು ವಿಭಾವಸುವದ್ದಿಭಾಸಿ ॥1 ೭ ॥ 

ತ್ವದ್ರತ್ರಯಾ ವಯುನಯೇದಮಚಪ್ಪ ವಿಶ್ವಂ 
ಸುಪ್ತಪ್ರಬುದ್ಧ ಅವ ನಾಥ ಭವತ್ಸಫನ್ನಃ 

ತಸ್ಯಾಪವರ್ಗ್ಯಶರಣಂ ತವ ಪಾದಮೂಲಂ 
ಎಿಸ್ಕರ್ಯತೇ ಕೃತವಿದಾ ಕಥಮಾರ್ತಬಂಧೋ 1 ೮ ॥ 


ನೂನಂ ವಿಮುಷ್ಠಮತಯಸ್ತವ ಮಾಯಯಾ ತೇ 

ಯೇತ್ವಾಂ ಭವಾಪ್ಯಯವಿಮೋಕ್ಷಣಮನ್ಯಹೇತೋಃ I 
ಅರ್ಚಂತಿ ಕಲ್ಪಕತರುಂ ಕುಣಪೋಪಭೋಗ್ಯ- 

ಮಿಚ್ಛತಿ ಯತ್ನರ್ಶಜಂ ನಿರಯೇಪಿ ನ್ಮಣಾಮ್‌ ॥ ೯ ॥ 


ಯಾ ನಿರ್ವೃತಿಸ್ತನುಚ್ಛತಾಂ ತವ ಪಾದಪದ್ಧ 
ಧ್ಯಾನಾದ್ಧವಜ್ಜನಕಥಾಶ್ರವಣೇನ ವಾ ಸ್ಯಾತ್‌ । 

ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾ ಭೂತ್‌ 
ಕಿಂ ತೃಂತಕಾಸಿಲುಲಿತಾತ್ಮತತಾಂ ವಿಮಾನಾತ್‌ ॥ ೧೦ ॥ 


ಭಕ್ತಿಂ ಮುಹುಃ ಪ್ರವಹತಾಂತ್ಸಯಿ ಮೇ ಪ್ರಸಂಗೋ 
ಭೂಯಾದನಂತ ಮಹತಾಮಮಲಾಶಯಾನಾಮ್‌ । 
ಯೇನಾಂಜಸೋಲ್ಬಣಮುರುವ್ಯಸನಂ ಭವಾಬ್ದಿಂ 
ನೇಷ್ಕೇ ಭವದ್ಗುಣಕಥಾಮೃತಪಾನಮತ್ತಃ ॥ ೧೧॥ 
ತೇ ನ ಸ್ಥರಂತೃತಿತರಾಂ ಪ್ರಿಯಮೀಶ ಮರ್ತ್ಯಂ 
ಯೇ ಚಾನ್ಹದಃ ಸುತಸುಹೃದ್ಧ ತ್ಸೃಹವಿತ್ತದಾರಾ: I 
ಯೇ ತ್ಣುನಾಭ ಭವದೀಯಪದಾರವಿಂದ- 
ಸೌಗಂಧ್ಯಲುಬ್ದಹೃದಯೇಷು ಕೃತಪ್ರಸಂಗಾಃ ॥ ೧೨ ॥ 


ತಿರ್ಯಜ್ಞಗದ್ದಿಜಸರೀಸೃಪದೇವದೈತ್ಯ- 

ಮರ್ತ್ಯಾದಿಭಿಃ ಪರಿಚಿತಂ ಸದಸದ್ವಿಶೇಷಮ್‌ I 
ರೂಪಂ ಸ್ಥವಿಷ್ಠಮಜ ತೇ ಮಹದಾದ್ಯನೇಕಂ 

ನಾತಃ ಪರಂ ಪರಮ ವೇದ್ಧಿನ ಯತ್ರ ವಾದಃ ॥ ೧೩ ॥ 


ಕಲ್ಬಾಂತ ಏತದಖಿಲಂ ಜಠರೇಣ ಗೃಷ್ಣನ್‌ 

ಶೇತೇ ಪುಮಾನ್‌ ಸ್ವದ್ಧಗನಂತಸಖಸ್ತದಂಕೇ | 
ಯನ್ನಾಭಿಸಿಂಧುರುಹಕಾಂಚನಲೋಕಪದ್ಧ- 

ಗರ್ಭೇ ದ್ಯುಮಾನ್‌ ಭಗವತೇ ಪ್ರಣತೋಶಸ್ಥಿತಸ್ಥೈ ॥ ೧೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಬಗೆ-ಬಗೆಯ ಕಟ್ಟಿಗೆಗಳಲ್ಲಿ: ಪ್ರಕಟಗೊಳ್ಳುವ ಅಗ್ನಿಯು ತನ್ನಉಪಾಧಿ 
ಗಳಿಗನುಸಾರವಾಗಿ ಭಿನ್ನ-ಭಿನ್ನರೂಪವಾಗಿ ಕಾಣುವಂತೆ ನೀನು 
ಇಂದ್ರಿಯಾದಿ ಅಸದ್ಗುಣಗಳಲ್ಲಿ ಅವುಗಳ ಅಧಿಷ್ಠಾತ್ರ ದೇವತೆಗಳ 
ರೂಪದಲ್ಲಿದ್ದು ಅನೇಕರೂಪವಾಗಿ ಕಾಣಿಸಿಕೊಳ್ಳುತ್ತಿರುವೆ. ॥ ೭ 11 
ಒಡೆಯಾ | ಬ್ರಹ್ಮದೇವರು ಕೂಡ ನಿನ್ನಲ್ಲಿ ಶರಣಾಗಿ ಸೃಷ್ಟಿಯ 
ಪ್ರಾರಂಭದಲ್ಲಿ ನೀನೇ ದಯಪಾಲಿಸಿದ ಜ್ಞಾನದ ಪ್ರಭಾವದಿಂದಲೇ 
ಈ ಜಗತ್ತನ್ನು ನಿದ್ರೆಯಿಂದ ಎಚ್ಚೆತ್ತ ಪುರುಷನಂತೆ ಕಂಡರು. 
ದೀನಬಂಧುವೇ ! ಮುಕ್ತ ಪುರುಷರೂ ಕೂಡ ನಿನ್ನ ಚರಣ 
ಕಮಲಗಳನ್ನು ಆಶ್ರಯಿಸುತ್ತಾರೆ. ಅಂತಹ ಪಾದಕಮಲಗಳನ್ನು 
ಕೃತಜ್ಞನಾದವರೂ ಯಾರು ತಾನೇ ಮರೆಯಬಲ್ಲರು? ॥ ೮ ॥ 
ಶವಕ್ಕೆ ಸಮವಾದ ಈ ಶರೀರಗಳ ಮೂಲಕ ಅನುಭವಿಸಲ್ಪಡುವ, 
ಇಂದ್ರಿಯಗಳ ಮತ್ತು ಅವುಗಳ ವಿಷಯಗಳ ಸಂಸರ್ಗದಿಂದ 
ಉಂಟಾಗುವ ಸುಖವು ಮನುಷ್ಯರಿಗೆ ನರಕದಲ್ಲಿಯೂ ದೊರೆಯ 
ಬಲ್ಲದು. ಇಂತಹ ವಿಷಯಸುಖಗಳಿಗಾಗಿ ಹಾತೊರೆಯುವವರು 
ಹುಟ್ಟು-ಸಾವುಗಳ ಕಟ್ಟಿನಿಂದ ಬಿಡುಗಡೆಗೊಳಿಸುವ ಕಲ್ಪತರು 
ವಿನಂತಿರುವ ನಿನ್ನ ಉಪಾಸನೆಯನ್ನು, ನಿನ್ನ ಪ್ರಾಪ್ತಿಯನ್ನು ಬಿಟ್ಟು 
ಇತರ ಉದ್ದೇಶಗಳಿಗಾಗಿ ಮಾಡುವಂತಹವರ ಬುದ್ಧಿಯು ನಿಜವಾಗಿ 
ನಿನ್ನ ಮಾಯೆಯಿಂದ ಮೋಸಹೋಗಿದೆ ಎಂದೇ ತಿಳಿಯ 
ಬೇಕು. ॥ ೯ ॥ ಸ್ವಾಮಿಯೇ | ನಿನ್ನ ಚರಣಕಮಲಗಳ ಧ್ಯಾನದಿಂದ 
ಮತ್ತು ನಿನ್ನಭಕ್ತರ ಪವಿತ್ರ ಚರಿತ್ರಗಳನ್ನುಕೇಳುವುದರಿಂದ ಪ್ರಾಣಿಗಳಿಗೆ 
ದೊರೆಯುವ ಆನಂದವು ನಿಜಾನಂದಸ್ವರೂಪವಾದ ಬ್ರಹ್ಮನಲ್ಲಿಯೂ 
ಸಿಕ್ಕುವುದಿಲ್ಲ ಹೀಗಿರುವಾಗ ಕಾಲದ ಕತ್ತಿಯಿಂದ ಕತ್ತರಿಸಲ್ಪಡುವ 
ಸ್ವರ್ಗದ ವಿಮಾನಗಳಿಂದ ಕೆಳಗೆ ಬೀಳುವಂತಹ ಜನರಿಗೆ ಆ 
ಸುಖವು ಹೇಗೆ ದೊರೆಯಬಲ್ಲದು ? ॥ ೧೦ ॥ ಓ ಅನಂತನೇ 
ನಿನ್ನಲ್ಲಿ ಅವಿಚ್ಛಿನ್ನವಾದ ಭಕ್ತಿಭಾವವುಳ್ಳ ಶುದ್ಧಹೃದಯರಾದ 
ಮಹಾತ್ಮಾಭಕ್ತರ ಸಂಗವನ್ನು ನನಗೆ ಕರುಣಿಸು. ಅವರ ಸಂಗದಲ್ಲಿದ್ದು 
ನಾನು ನಿನ್ನ ಲೀಲಾ-ಗುಣಗಳ ಕಥಾಮೃತವನ್ನು ಕುಡಿ-ಕುಡಿದು 
ಮತ್ತನಾಗಿ ದುಖುಪೂರ್ಣವಾದ ಭಯಂಕರ ಸಂಸಾರಸಾಗರವನ್ನು 
ದಾಟಿಬಿಡುವೆನು. ॥ ೧೧ ॥ ಓ ಪದ್ಮನಾಭ ಪ್ರಭುವೇ ! ನಿನ್ನ ಚರಣ 
ಕಮಲಗಳ ಸುಗಂಧದಲ್ಲೇ ರಮಿಸುವ ಚಿತ್ರವುಳ್ಳ ಮಹಾನುಭಾವರ 
ಸಂಗಮಾಡುವವರಿಗೆ ತಮ್ಮ ಈ ಅತ್ಯಂತ ಪ್ರಿಯ ಶರೀರ ಮತ್ತು 
ಇದರ ಸಂಬಂಧೀ ಪುತ್ರ, ಮಿತ್ರ, ಗೃಹ, ಪತ್ನೀ ಮುಂತಾದವರ 
ನೆನಪೂ ಕೂಡ ಇರುವುದಿಲ್ಲ ॥ ೧೨ ॥ ಜನ್ಮರಹಿತನಾದ ಜಗ 
ತೃತಿಯೇ! ಪಶು, ಪಕ್ಷಿ ವೃಕ್ಷ ಪರ್ವತ, ಸರೀಸೃಪ, ದೇವತೆಗಳು, 
ದೈತ್ಯರು, ಮನುಷ್ಯರು ಮುಂತಾದವುಗಳಿಂದ ತುಂಬಿದ ಈ 
ಸದಸದಾತ್ಮಕವಾದ ಸ್ಟೂಲವಿಶ್ವವನ್ನು ಮಾತ್ರ ನಾನು ತಿಳಿದಿರುವೆನು. 
ಇದರಿಂದ ಹೊರತಾದ ಮಾತು-ಮನಸ್ಸು ತಲುಪಲಾರದ ನಿನ್ನ 
ಪರಮಸ್ವರೂಪವನ್ನು ತಿಳಿಯಲಾರೆನು. ॥ ೧೩ ॥ 

ಕಲ್ಬಾಂತ್ಯದಲ್ಲಿ ಪರಮಪುರುಷನಾದ ನೀನು ಯೋಗನಿದ್ರೆ 
ಯಲ್ಲಿದ್ದು ಇಡೀ ವಿಶ್ವವನ್ನು ಉದರದಲ್ಲಿ ಅಡಗಿಸಿಕೊಂಡು 
ಆದಿಶೇಷನ ಮಡಿಲಲ್ಲಿ ಮಲಗುತ್ತೀಯೆ. ಆಗ ನಿನ್ನ ನಾಭಿಸಮುದ್ರ 
ದಿಂದ ಪ್ರಕಟವಾದ, ಸರ್ವಲೋಕಮಯ ಸುವರ್ಣ ಕಮಲದಿಂದ 


9 ಅಧ್ಯಾಯ] 


ಚತುರ್ಥ ಸೃಂಧ 


395 


ತು ನಿತ್ಯಮುಕ್ತಪರಿಶುದ್ಧವಿಬುದ್ದ ಆತ್ಮಾ 
ಕೂಟಸ್ಮ ಆದಿಪುರುಷೋ ಭಗವಾಂಸ್ಕ್ರಧೀಶಃ । 
ಯದ್ದುದ್ವವಸಿತಿಮಖಂಡಿತಯಾ ಸ್ವದೃಷ್ಟಾ 
ದ್ರಷ್ಟಾ ಸ್ಥಿತಾವಧಿಮಖೋ ವ್ಯತಿರಿಕ್ತ ಆಸ್ಟೇ ॥ ೧೫ ॥ 


ಯಸ್ಮಿನ್‌ ವಿರುದ್ಧಗತಯೋ ಹ್ಯನಿಶಂ ಪತಂತಿ 
ವಿದ್ಯಾದಯೋ ವಿವಿಧಶಕ್ಷಯ ಆನುಪೂರ್ವ್ಯಾತ್‌ । 
ತದ್ಭಹ್ಮ ವಿಶ್ವಭವಮೇಕಮನಂತಮಾದ್ಯ- 
ಮಾನಂದಮಾತ್ರಮವಿಕಾರಮಹಂ ಪ್ರಪದ್ಯೇ ॥ ೧೬ ॥ 


ಸತ್ಯಾ55ಶಿಷೋ ಹಿ ಭಗವಂಸ್ಪವ ಪಾದಪದ್ಧ- 
ಮಾಶೀಸ್ರಥಾನುಭಜತಃ ಪುರುಷಾರ್ಥಮೂರ್ತೆಃ । 
ಅಪ್ಯೇವಮರ್ಯ ಭಗವಾನ್‌ ಪರಿಪಾತಿ ದೀನಾನ್‌ 
ವಾಶ್ರೇವ ವತ್ತಕಮನುಗ್ರಹಕಾತರೋತಸ್ಥಾನ್‌ ॥ ೧೭ ॥ 


ಮೈತ್ರೇಯ ಉವಾಚ 


ಅಥಾಭಿಷ್ಟುತ ಏವಂ ವೈ ಸತ್ತಂಕಲ್ಲೇನ ಧೀಮತಾ । 
ಭೃತ್ಯಾನುರಕ್ತೋ ಭಗವಾನ್‌ ಪ್ರತಿನಂದ್ಯೇದಮಬ್ರವೀತ್‌ 
॥ ೧೮ ॥ 


ಶ್ರೀಭಗವಾನುವಾಚ 


ವೇದಾಹಂ ತೇ ವ್ಯವಸಿತಂ ಹೃದಿ ರಾಜನ್ಯಬಾಲಕ । 
ತತ್ವಯಚ್ಛಾಮಿ ಭದ್ರಂ ತೇ ದುರಾಪಮಪಿ ಸುವ್ರತ 
॥ ೧೯॥ 


ನಾನ್ಯೈರಧಿಷ್ಠಿತಂ ಭದ್ರ ಯದ್ಭಾಜಿಷ್ಣು ಧ್ರುವಕ್ಕಿತಿ । 
ಯತ್ರ ಗ್ರಹರ್ಕ್ಹತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಮ್‌ 
॥ ೨೦ ॥ 


ಮೇಢ್ಯಾಂ ಗೋಚಕ್ರವತ್ನಾಸ್ಸು ಪರಸ್ತಾತ್ಕಲ್ಪವಾಸಿನಾಮ್‌ । 
ಧರ್ಮೋಗ್ಗಿಃ ಕಶ್ಯಪಃ ಶುಕ್ರೋ ಮುನಯೋ ಯೇ ವನೌಕಸಃ । 


ಚರಂತಿ ದಕ್ಷಿಣೀಕೃತ್ಯ ಭ್ರಮಂತೋ ಯತ್ತತಾರಕಾಃ 
ಎ ಲೆ ~ 
2೧ 1 


ಪರಮ ತೇಜೋಮಯ ಬ್ರಹ್ಮದೇವರು ಉತ್ಪನ್ನ ರಾದರು. ಇಂತಹ 
ಮಹಾಮಹಿಮನಾದ ನಿನಗೆ ವಂದಿಸುತ್ತೇನೆ. ॥ ೧೪ ॥ 
ಪ್ರಭೋ! ನೀನು ನಿನ್ನ ಅಖಂಡ ಚಿನ್ನಯೀ ದೃಷ್ಟಿಯಿಂದ 
ಬುದ್ಧಿಯ ಎಲ್ಲ ಅವಸ್ಥೆಗಳ ಸಾಕ್ಟಿಯಾಗಿರುವೆ. ಹಾಗೆಯೇ ನಿತ್ಯ 
ಮುಕ್ತನೂ, ಶುದ್ಧಸತ್ವಮಯನೂ, ಸರ್ವಜ್ಞನೂ, ಪರಮಾತ್ಮ 
ಸ್ವರೂಪನೂ, ನಿರ್ವಿಕಾರನೂ, ಆದಿಪುರುಷನೂ, ಷಡೈೆಶ್ವರ್ಯ 
ಸಂಪನ್ನನೂ, ಮೂರುಗುಣಗಳ ಅಧೀಶ್ವರನೂ ಆಗಿರುವೆ. ನೀನು 
ಜೀವನಿಂದ ಸರ್ವಥಾ ಭಿನ್ನನಾಗಿರುವೆ. ಪ್ರಪಂಚದ ಸ್ಥಿತಿಗಾಗಿ 
ಯಜ್ಞಾಧಿಷ್ಠಿತನಾದ ವಿಷ್ಣುರೂಪದಿಂದ ವಿರಾಜಿಸುತ್ತೀಯ. ॥ ೧೫ ॥ 
ನಿನ್ನಿಂದಲೇ ವಿದ್ಯೆ-ಅವಿದ್ಯೆ ಮುಂತಾದ ವಿರುದ್ಧ ಗತಿಯುಳ್ಳ ಅನೇಕ 
ಶಕ್ತಿಗಳು ಧಾರಾವಾಹಿಯಾಗಿ ನಿರಂತರ ಪ್ರಕಟಗೊಳ್ಳುತ್ತಾ ಇರುತ್ತವೆ. 
ನೀನೇ ಜಗತ್ತಿನ ಕಾರಣನೂ, ಅಖಂಡನೂ, ಅನಾದಿಯೂ, 
ಅನಂತನೂ, ಆನಂದಮಯನಾೂ, ನಿರ್ವಿಕಾರನೂ, ಬ್ರಹ್ಮಸ್ವರೂಪನೂ 
ಆಗಿರುವೆ. ಅಂತಹ ನಿನಗೆ ನಾನು ಶರಣಾಗಿದ್ದೇನೆ. ॥ ೧೬ ॥ 
ಓ ಸರ್ವಪುರುಷಾರ್ಥಪ್ರದನೇ | ನಿನ್ನನ್ನು ಪರಮಪುರುಷಾರ್ಥ 
ಮೂರ್ತಿ, ಪರಮಾನಂದಮೂರ್ತಿ ಎಂದು ತಿಳಿದು ನಿಷ್ಕಾಮ 
ಭಾವದಿಂದ ನಿರಂತರವಾಗಿ ಭಜಿಸುವವರಿಗೆ ರಾಜ್ಯವೇ ಮುಂತಾದ 
ಭೋಗಗಳಿಗಿಂತ ನಿನ್ನ ಚರಣಕಮಲಗಳನ್ನು ಹೊಂದುವುದೇ 
ಭಜನೆಯ ನಿಜವಾದ ಫಲವಾಗಿರುತ್ತದೆ. ಹಾಗಿದ್ದರೂ ಆಕಳು 
ಆಗತಾನೇ ಹುಟ್ಟಿದ ಕರುವಿಗೆ ಹಾಲುಕುಡಿಸಿ ರಕ್ಷಿಸುವಂತೆ ನೀನು 
ಭಕ್ತರ ರಕ್ಷಣೆಯಲ್ಲಿ ಸದಾ ಕಾತರನಾಗಿದ್ದು ದೀನರಾಗಿರುವ 
ನಮ್ಮಂತಹ ಸಕಾಮಭಕ್ತರ ಇಷ್ಟುರ್ಥಗಳನ್ನೂ ಈಡೇರಿಸಿ ಅವರನ್ನು 
ಸಂಸಾರಭಯದಿಂದ ಸಂರಕ್ಕಿಸುತ್ತಿರುವೆ.'' ॥೧೭॥ 
ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ | ಶುಭ ಸಂಕಲ್ಪ 
ವುಳ್ಳ ಧೀಮಂತನಾದ ಧ್ರುವನು ಹೀಗೆ ಸ್ತುತಿಸಿದಾಗ ಭಕ್ತ ವತ್ಸಲನಾದ 
ಭಗವಂತನು ಅವನನ್ನು ಪ್ರಶಂಸಿಸುತ್ತಾ ಹೀಗೆಂದನು - ॥ ೧೮ ॥ 
ಶ್ರೀಭಗವಂತನು ಹೇಳಿದನು - ಸುವ್ರತನಾದ ರಾಜಕುಮಾ 
ರನೇ! ನಿನ್ನ ಹೃದಯದ ಸಂಕಲ್ಪವನ್ನು ನಾನು ಅರಿತಿರುವೆನು. 
ಆ ಪದವನ್ನು ಪಡೆಯುವುದು ಬಹು ಕಠಿಣವಾಗಿದ್ದರೂ ನಾನು 
ನಿನಗೆ ಅದನ್ನು ಕೊಡುವೆನು. ನಿನಗೆ ಮಂಗಳವಾಗಲಿ. ॥ ೧೯ ॥ 
ಎಲೈ ಮಂಗಳಮತಿಯೇ ! ಯಾವ ಅವಿನಾಶಿಯಾದ 
ಸ್ಥಾನವನ್ನು ಇಲ್ಲಿಯವರೆಗೆ ಯಾರೂ ಪಡೆದಿಲ್ಲವೋ, ಯಾವುದು 
ಗೃಹ-ನಕ್ಷತ್ತ-ತಾರಾಗಣಗಳಿಗೆ ಮೇಟಿಕಂಭದಂತೆ ಮೇರುವಾಗಿ 


-| ದೆಯೋ, ಅವಾಂತರ ಪ್ರಳಯದವರೆಗೆ ಮಾತ್ರ ಇರುವ ಇತರ 


ಲೋಕಗಳು ನಾಶಹೊಂದಿದರೂ ಯಾವುದು ಸ್ಥಿರವಾಗಿರುತ್ತದೋ, 
ಮತ್ತು ಯಾವುದನ್ನು ತಾರಾಗಣಗಳೊಡನೆ ಕೂಡಿ ಧರ್ಮ, ಅಗ್ನಿ 
ಕಶ್ಯಪ, ಶುಕ್ರರೇ ಮುಂತಾದ ಗ್ರಹನಕ್ಚತ್ರಗಳು ಪ್ರದಕ್ಷಿಣೆಮಾಡುತ್ತಿರು 
ವರೋ ಅಂತಹ ಧ್ರುವಲೋಕವನ್ನು ನಾನು ನಿನಗೆ ಕೊಡುತ್ತಿ 
ದ್ದೇನೆ. ॥ ೨೦-೨೧ ॥ 


396 


ಪ್ರಸ್ಥಿತೇ ತು ವನಂ ಪಿತ್ರಾ ದತ್ತ್ವಾಗಾಂ ಧರ್ಮಸಂಶ್ರಯಃ । 
ಷಟ್‌ತ್ರಿಂಶದ್ವರ್ಷಸಾಹಸ್ರಂ ರಕ್ಷಿತಾವ್ಯಾಹತೇಂದ್ರಿಯಃ 
॥| ೨೨ ॥ 


ತ್ವದ್ಭಾತಿರ್ಯತ್ತಮೇ ನಷ್ಟೇ ಮೃಗಯಾಯಾಂತು ತನ್ಮನಾಃ। 
ಅನ್ವೇಷಂತೀ ವನಂ ಮಾತಾ ದಾವಾಗ್ಗಿಂ ಸಾ ಪ್ರವೇಕ್ಸ್ಯತಿ 
i ೨೩ ॥ 


ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೆ ಕ್ಲೈ ಪುಷ್ಕಲದ್ಷಿಣ್ಟ: । 
ಭುಕ್ತ್ವಾ ಚೇಹಾಶಿಷಃ ಸತ್ಯಾ ಅಂತೇ ಮಾಂ ಸಂಸ್ಕರಿಷ್ಯಸಿ 
॥1 ೨೪ ॥ 


ತತೋ ಗಂತಾಸಿ ಮತ್ತಾನಂ ಸರ್ವಲೋಕನಮಸ್ಭತಮ್‌ | 
ಉಪರಿಷ್ಟಾದೃಷಿಭ್ಯಸ್ತ್ವಂ ಯತೋ ನಾವರ್ತತೇ ಗತಃ 
1 ೨೫ ॥ 
ಮೈತ್ರೇಯ ಉವಾಚ 


ಇತ್ಯರ್ಚಿತಃ ಸ ಭಗವಾನತಿದಿಶ್ಯಾತ್ಮನ: ಪದಮ್‌ । 
ಬಾಲಸ್ಯ ಪಶ್ಯತೋ ಧಾಮ ಸ್ಪಮಗಾದ್‌ಗರುಡದ್ದಜ:ಃ 
॥| ೨೬ ॥ 


ಸೋಪಿ ಸಂಕಲ್ಲಜಂ ವಿಷ್ಣೋಃ ಪಾದಸೇವೋಪಸಾದಿತಮ್‌ । 


ಪ್ರಾಪ್ಯ ಸಂಕಲ್ಪನಿರ್ವಾಣಂ ನಾತಿಪ್ರೀತೋತಭ್ಯಗಾತ್ತುರಮ್‌ 
1 ೨೭ 1 
ವಿದುರಉವಾಚ 
ಸುದುರ್ಲಭಂ ಯತ್ನರಮಂ ಪದಂ ಹರೇ- 
ರ್ಮಾಯಾವಿನಸ್ವಚ್ಚರಣಾರ್ಚನಾರ್ಜಿತಮ್‌ | 
ಲಜ್ಬಾ ನ ಪೃಸಿದ್ಧಾರ್ಥ ಮಿವೈಕಜನ್ನನಾ 


ಕಥಂ ಸ್ವಮಾತ್ಮಾನಮಮನ್ಯತಾರ್ಥವಿತ್‌ 1 ೨೮ ॥ 


ಮೃತ್ರೇಯ ಉವಾಚ 
ಮಾತುಃ ಸಪತಾ ್ಯ ವಾಗ್ಯಾಣೈರ್ಸದಿ ವಿದ್ಧತುತಾನ್‌ ಸ್ಥರನ್‌ | 
ನೈಚ್ಛನ್ನುಕ್ತಿಪತೇರ್ಮುಕ್ಕಿಂ ತಸ್ಮಾತ್ತಾಪಮುಷೇಯಿವಾನ್‌ 


11 ೨೯॥ 
ಧ್ರುವಉವಾಚ 
ಸಮಾಧಿನಾ ನೈಕಭವೇನ ಯತ್ನದಂ 
ವಿದುಃ ಸನಂದಾದಯ ಊರ್ಧ್ವರೇತಸಃ I 
ಮಾಸ್ಸೆರಹಂ ಷಡ್ಗಿರಮುಷ್ಯ ಪಾದಯೋ- 
॥೩೦॥ಟ 


ಶ್ಲಾಯಾಮುಪೇತ್ಯಾಪಗತಃ ಪೃಥಜ್ಯತಿಃ 


ಶ್ರೀಮದ್ಭಾಗವತ 


[ ಅಧ್ಯಾಯ-9 


ನಿನ್ನ ತಂದೆಯು ನಿನಗೆ ರಾಜ್ಯಸಿಂಹಾಸನವನ್ನು ಕೊಟ್ಟು ವನಕ್ಕೆ 
ಹೋದಬಳಿಕ ನೀನು ಮೂವತ್ತಾರುಸಾವಿರ ವರ್ಷಗಳವರೆಗೆ 
ಧರ್ಮದಿಂದ ಭೂಮಂಡಲವನ್ನು ಆಳುವೆ. ಆಗಲೂ ನಿನ್ನ 
ಇಂದ್ರಿಯಗಳ ಶಕ್ತಿಯು ಹಿಂದಿನಂತೆಯೇ ಇರುವುದು. ॥ ೨೨ ॥ 
ಮುಂದೆ ಒಂದು ದಿನ ನಿನ್ನ ತಮ್ಮನಾದ ಉತ್ತಮನು ಬೇಟೆಯಾಡು 
ವುದಕ್ಕಾಗಿ ಅರಣ್ಯಕ್ಕೆ ಹೋದಾಗ ಅಲ್ಲಿ ಸಾವಿಗೆ ಈಡಾಗುವನು. 
ಆಗ ಆತನ ತಾಯಿ ಸುರುಚಿಯು ಪುತ್ರಪ್ರೇಮದಿಂದ ಹುಚ್ಚೇರಿ 
ಕಾಡಿನಲ್ಲಿ ಹುಡುಕುತ್ತಾ ಕಾಡ್ಗಿಚ್ಚಿನಲ್ಲಿ ಪ್ರವೇಶಿಸಿ ಬಿಡುವಳು. 
॥ ೨೩ ॥ ಯಜ್ಞವು ನನ್ನ ಮೂರ್ತಿಯಾಗಿದೆ. ನೀನು ಬಹುದಕ್ಷಿಣೆ 
ಗಳಿಂದ ಕೂಡಿದ ಅನೇಕ ಯಜ್ಞಗಳಿಂದ ನನ್ನನ್ನು ಪೂಜಿಸಿ, ಈ 
ಲೋಕದಲ್ಲಿ ಉತ್ತಮ ಭೋಗಗಳನ್ನನುಭವಿಸಿ ಕೊನೆಯಲ್ಲಿ ನನ್ನನ್ನೇ 
ಸ್ಥರಿಸುವೆ. ॥ ೨೪ ॥ ಇದರಿಂದ ನೀನು ಕೊನೆಯಲ್ಲಿ ಸಮಸ್ತ 
ಲೋಕಗಳಿಗೂ ವಂದನೀಯವಾದ ಸಪ್ಪರ್ಷಿಗಳಿಗಿಂತಲೂ ಮೇಲಿ 
ರುವ ನನ್ನ ನಿಜಧಾಮಕ್ಕೆ ಹೋಗುವೆ. ಅಲ್ಲಿಗೆ ತಲುಪಿದ ಬಳಿಕ ಮತ್ತೆ 
ಪ್ರಪಂಚಕ್ಕೆ ಮರಳಿ ಬರಬೇಕಾಗುವುದಿಲ್ಲ ॥ ೨೫ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಹೀಗೆ ಬಾಲಕ ಧ್ರುವನಿಂದ 
ಪೂಜಿತನಾಗಿ ಆತನಿಗೆ ತನ್ನ ಪದವನ್ನು ಅನುಗ್ರಹಿಸಿ ಆತನು 
ನೋಡುತ್ತಿರುವಂತೆಯೇ ಗರುಡಧ್ವಜನು ತನ್ನ ಲೋಕಕ್ಕೆ ಹೊರಟು 
ಹೋದನು. ॥ ೨೬ ॥ ನಾರಾಯಣನ ಪಾದಸೇವೆಯಿಂದ ಧ್ರುವ 
ನಿಗೆ ಸಂಕಲ್ಪಿಸಿದ್ದ ಇಷ್ಟವೇನೋ ಈಡೇರಿತು. ಆದರೆ ಅವನ ಚಿತ್ತಕ್ಕೆ 
ವಿಶೇಷವಾದ ಸಂತೋಷ ಉಂಟಾಗಲಿಲ್ಲ ಹಾಗೆಯೇ ಆತನು ತನ್ನ 
ನಗರಿಗೆ ಹಿಂದಿರುಗಿದನು. ॥ ೨೭ ॥ 

ವಿದುರನು ಕೇಳಿದನು - ಯಪಿಶ್ರೇಷ್ಠರೇ।! ಮಾಯಾಪತಿ 
ಶ್ರೀಹರಿಯ ಪರಮಪದವಾದರೋ ಅತ್ಯಂತ ದುರ್ಲಭವಾಗಿದೆ 
ಮತ್ತು ಅದು ಅವನ ಚರಣಕಮಲಗಳ ಉಪಾಸನೆಯಿಂದಲೇ 
ದೊರೆಯುವುದು. ಅಂತಹ ದುರ್ಲಭವಾದ ಪದವನ್ನು ಒಂದೇ 
ಜನ್ಮದಲ್ಲಿ ಗಳಿಸಿದ್ದರೂ ವಿವೇಕಿಯಾದ ಧ್ರುವಕುಮಾರನು ತನ್ನನ್ನು 
ಏತಕ್ಕೆ ಕೃತಕೃತ್ಯನಾಗಿ ಭಾವಿಸಲಿಲ್ಲ? ॥ ೨೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ! ಧ್ರುವನ 
ಹೃದಯವು ಮಲತಾಯಿಯ ವಾಗ್ದಾಣಗಳಿಂದ ಗಾಯ ಗೊಂಡಿತ್ತು. 
ಭಗವಂತನು ವರಕೊಡಲು ಬಂದಿದ್ದನು. ಆಗ ಅವನಿಗೆ ಆ ವಾಗ್ದಾಣ 
ಗಳು ನೆನಪಾಗಿ ಮುಕ್ತಿಯನ್ನು ಕೊಡುವಂತಹ ಶ್ರೀಹರಿಯಲ್ಲಿ 
ಮುಕ್ತಿಯನ್ನು ಕೇಳಲಿಲ್ಲ ಈಗ ಭಗವದ್ದರ್ಶನದಿಂದ ಆ ಮನೋ 
ಮಾಲಿನ್ಯವು ದೂರವಾದಾಗ ಅವನಿಗೆ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ 
ವುಂಟಾಯಿತು. ॥ ೨೯ ॥ 

ಧ್ರುವನು ಮನಸ್ಸಿನಲ್ಲೇ ಹೀಗೆ ಅಂದುಕೊಂಡನು - ಸನಕಾದಿ 
ಊರ್ಧ್ವರೇತ (ನೈಷ್ಠಿಕ ಬ್ರಹ್ಮಚಾರಿ) ರಾದ ಸಿದ್ದರೂ ಕೂಡ ಯಾವು 
ದನ್ನು ಸಮಾಧಿಯ ಮೂಲಕ ಅನೇಕ ಜನ್ಮಗಳ ಬಳಿಕ ಪಡೆಯು 
ವರೋ, ಆ ಭಗವಚ್ಚರಣಗಳ ನೆರಳನ್ನು ನಾನು ಆರೇ ತಿಂಗಳಲ್ಲಿ 
ಪಡೆದೆನು. ಆದರೆ ಆಗಲೂ ಚಿತ್ತದಲ್ಲಿ ಬೇರೆ ವಾಸನೆಯು 
ಇದ್ದುದರಿಂದ ನಾನು ಆ ಪಾದಗಳಿಂದ ದೂರವಾದೆನಲ್ಲ! 
ಅಕಟಾ | ॥ ೩೦ ॥ i 


9 ಅಧ್ಯಾಯ] ಚತುರ್ಥ ಸೃಂಧ 397 


ಅಹೋ ಬತ ಮಮಾನಾತ್ಚ್ಯಂ ಮಂದಭಾಗ್ಯಸ್ಯ ಪಶ್ಯತ । 
ಭವಚ್ಚಿದಃ ಪಾದಮೂಲಂ ಗತ್ವಾಯಾಚೇ ಯದಂತವತ್‌ 
೩0 1 


ಮತಿರ್ವಿದೂಷಿತಾ ದೇವೈಃ ಪತದ್ಧಿರಸಹಿಷ್ಣುಭಿಃ । 
ಯೋ ನಾರದವಚಸ್ಪಥ್ಯಂ ನಾಗ್ರಾಹಿಷಮಸತ್ತಮ: 
॥೩೨॥ 


ದೈವೀಂ ಮಾಯಾಮುಪಾಶ್ರಿತ್ಯ ಪ್ರಸುಪ್ತ ಇವ ಭಿನ್ನದ್ಭಕ್‌ । 
ತಪ್ಯೇ ದ್ವಿಶೀಯೇತಪ್ಯಸತಿ ಭ್ರಾತೃಭ್ರಾತೃವ್ಯಹ್ಪ 
॥೩೩॥ 


ಮಯ್ಯೆತತ್ಸಾರ್ಥಿತಂ ವ್ಯರ್ಥಂ ಚಿಕಿತ್ಲೇವ ಗತಾಯುಷಿ 
ಪ್ರಸಾದ್ಯ ಜಗದಾತ್ಮಾನಂ ತಪಸಾ ದುಷ್ಠಸಾದನಮ್‌ । 
ಭವಚ್ಛಿವಮಯಾಚೇ5 ಹಂ ಭವಂ ಭಾಗ್ಯವಿವರ್ಜಿತಃ 

1 ೩೪॥ 


ಸ್ವಾರಾಜ್ಯಂ ಯಚ್ಛತೋ ಮೌಢ್ಯಾನ್ಮಾನೋ ಮೇ ಭಿಕ್ಷಿತೋ ಬತ। 
ಈಶ್ವರಾತ್‌ ಕ್ಲೀಣಪುಣ್ಯೇನ ಫಲೀಕಾರಾನಿವಾಧನಃ 
॥ ೩೫ ॥ 

ಮೈತ್ರೇಯ ಉವಾಚ 


ನವೈ ಮುಕುಂದಸ್ಯ `ಪದಾರವಿಂದಯೋ 
ರಜೋಜುಪಸ್ಥಾತ ಭವಾದೃಶಾ ಜನಾಃ 

ವಾಂಛಂತಿ ತದ್ದಾಸ್ಯಮೃತೇ5ರ್ಥಮಾತ್ಮನೋ 
ಯದೃಚ್ಛಯಾ ಲಬ್ಧಮನಃಸಮೃದ್ಧಯಃ 1೩೬ 


ಆಕರ್ಣ್ಯಾತ್ಮಜಮಾಯಾಂತಂ ಸಂಪರೇತ್ಯ ಯಥಾ55ಗತಮ್‌ । 
ರಾಜಾ ನ ಶ್ರದ್ಧದೇ ಭದ್ರಮಭದ್ರಸ್ಯ ಕುತೋ ಮಮ 
1೩೭ 


ಶ್ರದ್ಧಾಯ ವಾಕ್ಯಂ ದೇವರ್ಷೇರ್ಹರ್ಷವೇಗೇನ ಧರ್ಷಿತಃ। 
ವಾರ್ತಾಹರ್ತುರತಿಪ್ರೀತೋ ಹಾರಂ ಪ್ರಾದಾನ್ಗಹಾಧನಮ್‌ 
॥ ೩೮॥ 


ಸದಶ್ವಂ ರಥಮಾರುಹ್ಯ ಕಾರ್ತಸ್ವರಪರಿಷ್ಯತಮ್‌ । 
ಬ್ರಾಹ್ಮಣ: ಕುಲವೃದ್ಧೈಶ್ಚ ಪರ್ಯಸ್ಫೋರಮಾತ್ಮಬಂಧುಭಿಃ 
॥೩೯॥ 


[1739114 A 


ಅಯ್ಯೋ! ನಾನು ಎಂತಹ ಮೂರ್ಯತನದ ಕೆಲಸಮಾಡಿದೆ 
ನಲ್ಲ! ಮಂದಭಾಗ್ಯನಾದ ನನ್ನ ಅವಿವೇಕವನ್ನು ನೋಡಿರಿ! ಭವ 
ಪಾಶವನ್ನು ಕತ್ತರಿಸುವಂತಹ ಪ್ರಭುವಿನ ಪಾದಪದ್ಧಗಳನ್ನು ತಲುಪಿ 
ದರೂ ಅವನಿಂದ ನಾಶವುಳ್ಳ ವಸ್ತುವನ್ನೇ ಬೇಡಿದೆನಲ್ಲ! ॥ ೩೧ ॥ 
ಪುಣ್ಯವು ಕ್ಷಯಿಸಿದ ನಂತರ ತಾವು ಪತನವಾಗುವುದರಿಂದ ನಾನು 
ಪರಮ ಶ್ರೇಯಸ್ಸಿನ ಮುಕ್ತಿಯನ್ನು ಪಡೆಯುವುದನ್ನು ಸಹಿಸದೆ 
ದೇವತೆಗಳು ನನ್ನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅದರಿಂದಲೇ ದುಷ್ಟ 
ನಾದ ನಾನು ನಾರದರ ಯಥಾರ್ಥವಾದ ಮಾತನ್ನು ಕೇಳದೇ 
ಹೋದೆ. ॥ ೩೨ ॥ ಕನಸಿನಲ್ಲಿ ತನ್ನನ್ನು ಬಿಟ್ಟು ಬೇರೆ ಏನೂ 
ಇಲ್ಲದಿದ್ದರೂ ಮನುಷ್ಯನು ತಾನೇ ಕಲ್ಪಿಸಿಕೊಂಡ ಹುಲಿ, ಹಾವು 
ಮುಂತಾದವುಗಳಿಗೆ ಹೆದರುವಂತೆ, ಜಗತ್ತಿನಲ್ಲಿ ವಾಸುದೇವನನ್ನು 
ಬಿಟ್ಟು ಬೇರಾರೂ ಇಲ್ಲದಿದ್ದರೂ, ಭಗವಂತನ ಮಾಯೆಗೆ ಮರು 
ಳಾಗಿ ನಾನು ಒಡಹುಟ್ಟಿದವನನ್ನೇ ವೈರಿಯೆಂದು ಭಾವಿಸಿ ದ್ವೇಷ 
ರೂಪವಾದ ಮನೋರೋಗದಿಂದ ಸಂತಪ್ಪನಾದೆನಲ್ಲ! ॥ ೩೩ ॥ 
ಆಯುಸ್ಸು ತೀರಿದವನ ಚಿಕಿತ್ಸೆಯು ವ್ಯರ್ಥವಾಗುವಂತೆ, ಯಾರನ್ನು 
ಪ್ರಸನ್ನಗೊಳಿಸುವುದು ಅತ್ಯಂತ ಕಠಿಣವೋ ಅಂತಹ ವಿಶಾ ತವಾದ. 
ವಿಷ್ಣುವನ್ನು ತಪಸಿನಿಂದ ಮೆಚ್ಚಿಸಿದ ನಾನು ಅವನಿಂದ ಕೇಳಿ 
ಕೊಂಡುದು ವ್ಯರ್ಥವಾಯಿತಲ್ಲ! ಅಯ್ಯೋ! ನಾನು ಎಂತಹ 
ಭಾಗ್ಯಹೀನನು 1 ಸಂಸಾರಬಂಧನವನ್ನು ಬಿಡಿಸುವ ಇ ಪ್ರಭುವಿನಿಂದ 
ನಾನು ಪುನಃ ಸಂಸಾರವನ್ನೇ ಕೇಳಿದೆನಲ್ಲ! 1 ೩೪॥ ಸಾರ್ವ 
ಭೌಮನು ಪ್ರ ಸನ್ನನಾಗಿರುವಾಗ ಬುದ್ದಿಹೀನನಾದವನು ಒಂದು 
ಮುಷ್ಟಿ ನ ಬೇಡುವಂತೆ ದುರೆದೃಷ್ಠಶಾಲಿಯಾದ ನಾನು 
ಬುದ್ಧಿಹೀನನಾಗಿ ಸ್ವಾರಾಜ್ಯ (ಮೊಕ್ಟೆವನ್ನು ಕೊಡುವ ಸ್ವಾಮಿ 
ಶ್ರೀಹರಿಯಿಂದ ಅಭಿಮಾನವನ್ನು ಬೆಳೆಸುವ ಪದವಿಯನ್ನು ಕೇಳಿ 
ಕೊಂಡೆನಲ್ಲ! ॥ ೩೫ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಭಾಗವತೋತ್ತಮನಾದ 
ವಿದುರನೇ | ಶ್ರೀಮುಕುಂದನ ಪಾದಾರವಿಂದಗಳ ಮಕರಂದವನ್ನು 
ಪಾನಮಾಡುವ ದುಂಬಿಯಂತಿರುವ ನಿಮ್ಮಂತಹವರು ಪ್ರಭುವಿನ 
ಪಾದಧೂಳಿಯನ್ನೇ ಸೇವಿಸುವರು. ತಾನಾಗಿಯೇ ಒದಗಿಬಂದ 
ಪರಿಸ್ಥಿತಿಯಲ್ಲಿ ಸಂತುಷ್ಟ ಮನಸ್ಸುಳ್ಳ ಅವರು ಭಗವಂತನಲ್ಲಿ ಅವನ 
ಸೇವೆಯನ್ನಲ್ಲದೆ ಬೇರೆ ಏನನ್ನೂ ಬೇಡುವುದಿಲ್ಲ ॥ ೩೬ ॥ 

ಇತ್ತ ಉತ್ಪಾನಪಾದರಾಜನು ತನ್ನ ಪುತ್ರನಾದ ಧ್ರುವನು ಮನೆಗೆ 
ಹಿಂದಿರುಗುತ್ತಿರುವನೆಂಬ ಸಮಾಚಾರ ಕೇಳಿ - "ಸತ್ತುಹೋದವನು 
ಯಮಲೋಕದಿಂದ ಮರಳಿ ಬಂದನು' ಎಂಬ ವಾರ್ತೆಯಂತೆ 
ಅವನು ನಂಬಲಿಲ್ಲ ನನ್ನಂತಹ ಭಾಗ್ಯಹೀ ನಿಗೆ ಇಂತಹ ಭಾಗ್ಯವು 
ಎಲಿದೆ? ಎಂದು ಚಿಂತಿಸಿದನು. ॥ ೩೭ ॥ ಆದರೆ ದೇವರ್ಷಿ 
ನಾರದರು ಹೇಳಿದ್ದ ಮಾತು ನೆನಪಾಗಿ ಅವನಿಗೆ ಅದರಲ್ಲಿ ನಂಬಿಕೆ 
ಉಂಟಾಯಿತು ಹಾಗೂ ಪರಮಾನಂದದ ವೇಗದಿಂದ ಪರವಶ 
ನಾದನು. ಅವನು ಅತ್ಯಂತ ಪ್ರ ಸನ್ನನಾಗಿ ಆ ಶುಭಸಮಾಚಾರ 
ತಂದವನಿಗೆ ಒಂದು ವಾಗ ಹಾರವನ್ನು ಕೊಟ್ಟನು. 
॥ ೩೮ ॥ ಪುತ್ತನ ಮುಖವನ್ನು ನೋಡಲು ಉತ್ಪುಕನಾದ ರಾಜನು 
ಬಹಳಮಂದಿ ಬ್ರಾಹ್ಮಣರನ್ನೂ ಕುಲವೃದ್ಧರನ್ನೂ ಮಂತ್ರಿಗಳನ್ನೂ 


398 


ಶಂಖದುಂದುಭಿನಾದೇನ ಬ್ರಹ್ಠಃಘೋಷೇಣ ವೇಣುಭಿ: । 
ನಿಶ್ಚಕ್ರಾಮ ಪುರಾತ್ಪೂರ್ಣಮಾತ್ಮಜಾಭೀಕ್ಬಣೋತ್ಸುಕಃ 


11೪೦ I 
ಸುನೀತಿಃ ಸುರುಚಿಶ್ಚಾಸ್ಯ ಮಹಿಷ್ಕೌ ರುಕ್ಕಭೂಪಿತೇ | 
ಆರುಹ್ಯ ಶಿಬಿಕಾಂ ಸಾರ್ಧಮುತ್ತಮೇನಾಭಿಜಗ್ಗತುಃ 

I ೪೧॥ 


ತಂ ದೃಷ್ಟೋಪವನಾಭ್ಯಾಶ ಆಯಾಂತಂ ತರಸಾ ರಥಾತ್‌ | 
ಅವರುಹ್ಯ ನೃಪಸ್ತೂರ್ಣಮಾಸಾದ್ಯ ಪ್ರೇಮವಿಹ್ಪಲಃ 


11 ೪೨ ॥ 
ಪರಿರೇಭೇ5ಂಗಜಂ ದೋರ್ಭ್ಯಾಂ 
ದೀರ್ಫೊೋತ್ಕಂಠಮನಾಃ ಶ್ಲಸನ್‌ । 
ವಿಷೇನಾಂಘ್ರಸಂಸ್ಪರ್ಶ- 
ಹತಾಶೇಷಾಘಬಂಧನಮ್‌ ॥ ೪೩॥ 


ಅಥಾಜಿಫ್ರನ್ಮುಹುರ್ಮೂರ್ದ್ನಿ ಶೀತೈರ್ನಯನವಾರಿಭಿಃ । 
ಸ್ನಾಪಯಾಮಾಸ ತನಯಂ ಜಾತೋದ್ದಾಮಮನೋರಥಃ 
i ೪೪॥ 


ಅಭಿವಂದ್ಯ ಪಿತುಃ ಪಾದಾವಾಶೀರ್ಭಿಶ್ಚಾಭಿಮಂತ್ರಿತಃ । 
ನನಾಮ ಮಾತರ್‌ ಶೀರ್ಷ್ಲಾ ಸತ್ಯತಃ ಸಜ್ಜನಾಗ್ರಣೀಃ 


।1 ೪೫ ॥ 
ಸುರುಚಿಸ್ತಂ ಸಮುತ್ನಾಪ್ಯ ಪಾದಾವನತಮರ್ಭಕಮ್‌ । 
ಪರಿಷ್ಪಜ್ಯಾಹ ಜೀವೇತಿ ಬಾಷ್ಟಗದ್ದದಯಾ ಗಿರಾ 

11 ೪೬॥॥ 

ಸ್ಯ ಪ್ರಸನ್ನೋ ಭಗವಾನ್ಸುಣೈರ್ಮೈತ್ಯ್ಯಾದಿಭಿರ್ಹರಿಃ । 
ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪ ಇವ ಸ್ವಯಮ್‌ 


1 9೭ I 
ಉತ್ತಮಶ್ಚ ಧ್ರುವಶ್ಟೋಭಾವನ್ಯೋನ್ಯಂ ಪ್ರೇಮವಿಷ್ನಲೌ । 
ಅಂಗಸಂಗಾದುತ್ತುಲಕಾವಸ್ರೌಘಂ ಮುಹುರೂಹತುಃ 

॥ ೪೮ 1 


ಸುನೀತಿರಸ್ಕ ಜನನೀ ಪ್ರಾಣೇಭ್ಯೋಠಪಿ ಪ್ರಿಯಂ ಸುತಮ್‌ । 
ಉಪಗುಹ್ಯ ಜಹಾವಾಧಿಂ ತದಂಗಸ್ಪರ್ಶನಿರ್ವೃತಾ 
1 ೪೯॥ 


ಪಯಃ ಸ್ವನಾಭ್ಯಾಂ ಸುಸ್ರಾವ ನೇತ್ರಜೈಃ ಸಲಿಲೈಃ ಶಿವೈಃ । 
ತದಾಭಿಷಿಚ್ಯಮಾನಾಭ್ಯಾಂ ವೀರ ವೀರಸುವೋ ಮುಹುಃ 
1೫೦ ॥ 


[1739114 8 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಪರಿಜನರನ್ನೂ ಜೊತೆಯಲ್ಲಿ ಕರೆದುಕೊಂಡು, ಉತ್ತಮವಾದ 
ಅಶ್ವಗಳಿಂದ ಹೂಡಲ್ಪಟ್ಟ ಸುವರ್ಣಖಚಿತವಾದ ರಥದಲ್ಲಿ ಕುಳಿತು 
ಲಗುಬಗೆಯಿಂದ ನಗರದಿಂದ ಹೊರಬಂದನು. ಅವನ ಮುಂದೆ 
ಶುಭವಾದ ವೇದಪಾರಾಯಣದ ಘೋಷ ನಡೆಯುತ್ತಿತ್ತು. ಶಂಖ, 
ದುಂದುಭಿ, ಕೊಳಲು ಮುಂತಾದ ಮಂಗಳವಾದ್ಯಗಳು ಮೊಳಗು 
ತಿದ್ದವು. ॥ ೩೯-೪೦ ॥ ಅವನ ರಾಣಿಯರಾದ ಸುನೀತಿ ಮತ್ತು 
ಸುರುಚಿಯರು ಸುವರ್ಣಾಭರಣಗಳಿಂದ ಅಲಂಕೃತರಾಗಿ, ರಾಜ 
ಕುಮಾರ ಉತ್ತಮನೊಡನೆ ಪಲ್ಲಕ್ಕಿಯಲ್ಲಿ ಕುಳಿತು ಬರುತ್ತಿದ್ದರು. 
॥ ೪೧॥ ಧ್ರುವಕುಮಾರನು ಉಪವನದ ಬಳಿಗೆ ಬರುತ್ತಲೇ 
ಮಹಾರಾಜನು ರಥದಿಂದ ಧಿಗ್ಗನೆ ಕೆಳಗಿಳಿದು, ಮಗನ ಮುಖ 
ವನ್ನು ನೋಡಲು ಎಷ್ಟೋ ದಿನಗಳಿಂದ ಹಂಬಲಿಸುತ್ತಿದ್ದ ಅವನು 
ರಭಸದಿಂದ ಮುನ್ನುಗ್ಗಿ ಪ್ರೇಮಾತುರನಾಗಿ, ನಿಟ್ಟುಸಿರುಬಿಡುತ್ತಾ, 
ಪುತ್ರನನ್ನು ಬಾಚಿ ತಬ್ಬಿಕೊಂಡನು. ಈಗ ಬಂದಿದ್ದ ಧ್ರುವನು 
ಹಿಂದಿನಂತಿರಲಿಲ್ಲ.. ಪರಮಾತ್ಮನ ಪವಿತ್ರವಾದ ಪಾದಪದ್ಧಗಳ 
ಸ್ಪರ್ಶದಿಂದ ಇವನ ಸಮಸ್ತ ಪಾಪಬಂಧನವನ್ನು ಕಳಕೊಂಡ 
ಪುಣ್ಯಮೂರ್ತಿ ಯಾಗಿದ್ದನು. ॥ ೪೨ ॥ ಉತ್ತಾನಪಾದರಾಜನ 
ಬಹುದೊಡ್ಡ ಮನೋರಥವು ಪೂರ್ಣವಾಗಿತ್ತು. ಅವನು ಪದೇ- 
ಪದೇ ಮಗನ ತಲೆಯನ್ನು ನೇವರಿಸುತ್ತಾ, ನೆತ್ತಿಯನ್ನು ಮೂಸುತ್ತಾ, 
ತಂಪಾದ ಆನಂದಾಶ್ರುಗಳಿಂದ ಅವನನ್ನು ತೋಯಿಸಿಬಿಟ್ಟನು. 
॥ ೪೪॥ 

ಮತ್ತೆ ಸಜ್ಜನಶಿರೋಮಣಿಯಾದ ಧ್ರುವನು ತಂದೆಯ ಪಾದ 
ಗಳಿಗೆ ನಮಸ್ಕರಿಸಿ ಆತನ ಆಶೀರ್ವಾದಗಳನ್ನು ಪಡೆದು, ಕುಶಲ 
ಪ್ರಶ್ನೆಗಳಿಂದ ಸತೃತನಾಗಿ ಇಬ್ಬರೂ ತಾಯಂದಿರ ಚರಣಗಳಿಗೆ 
ತಲೆಮುಟ್ಟಿಸಿ ನಮಸ್ಕಾರಮಾಡಿದನು. ॥ ೪೫ ॥ ಚಿಕ್ಕಮ್ಮಳಾದ 
ಸುರುಚಿಯು ಕಾಲಿಗೆ ಬಿದ್ದ ಬಾಲಕ ಧ್ರುವನನ್ನು ಮೇಲೆತ್ತಿ ಅಪ್ಪಿ 
ಕೊಂಡು "ಚಿರಂಜೀವಿಯಾಗು' ಎಂದು ಕಂಬನಿತುಂಬಿದ ಗದ್ಗದ 
ವಾದ ವಾಣಿಯಿಂದ ಆಶೀರ್ವದಿಸಿದಳು. ॥ ೪೬ ॥ ನೀರು 
ತಾನಾಗಿಯೇ ಹಳ್ಳದ ಕಡೆಗೆ ಹರಿಯುವಂತೆ - ಮೈತ್ರಿ, ಕರುಣೆ 
ಮುಂತಾದ ಗುಣಗಳಿಂದ ಪರಮಾತ್ಮನ ಪ್ರಸನ್ನತೆಗೆ ಪಾತ್ರನಾದವನ 
ಮುಂದೆ ಎಲ್ಲ ಜೀವಿಗಳು ತಲೆಬಾಗುತ್ತವೆ. ॥ ೪೭ ॥ ಇತ್ತ ಕಡೆ 
ಉತ್ತಮ ಮತ್ತು ಧ್ರುವನೂ ಪ್ರೇಮದಿಂದ ವಿಹ್ವಲರಾಗಿ ಒಬ್ಬರ 
ನ್ನೊಬ್ಬರು ಆಲಿಂಗಿಸಿಕೊಂಡರು. ಪರಸ್ಪರ ಅಂಗಸ್ಪರ್ಶದಿಂದ 
ಆನಂದಪುಳಕಿತರಾದ ಅವರಿಬ್ಬರ ಕಣ್ಣುಗಳಿಂದಲೂ ಕಂಬನಿಯ 
ಧಾರೆ ಹರಿಯತೊಡಗಿತು. ॥ ೪೮ ॥ ತಾಯಿ ಸುನೀತಿಯು 
ಪ್ರಾಣಕ್ಕಿಂತಲೂ ಪ್ರಿಯನಾದ ಪುತ್ರನನ್ನು ಆಲಿಂಗಿಸಿಕೊಂಡು ತನ್ನ 
ಎಲ್ಲ ಸಂತಾಪಗಳನ್ನು ಮರೆತುಬಿಟ್ಟಳು. ಅವನ ಸುಕುಮಾರವಾದ 
ಅಂಗಗಳ ಸ್ಪರ್ಶದಿಂದ ಆಕೆಯು ಮೇರೆಮೀರಿದ ಆನಂದದಲ್ಲಿ 
ಮುಳುಗಿದಳು. ॥ ೪೯ ॥ ವೀರನಾದ ವಿದುರನೇ! ಆ ವೀರ 
ಮಾತೆಯಾದ ಸುನೀತಿಯ ಸ್ತನಗಳು ಕಂಗಳಿಂದ ಹರಿಯುತ್ತಿದ್ದ 
ಮಂಗಳಮಯ ಅಶ್ರುಧಾರೆಗಳಿಂದ ನೆನೆದು ಅವುಗಳಿಂದ 
ಮತ್ತೆ-ಮತ್ತೆ ಹಾಲು ಸುರಿಯತೊಡಗಿತು. ॥ ೫೦ ॥ 


9 ಅಧ್ಯಾಯ] 


ಚತುರ್ಥ ಸೃಂಧ 


399 


ಭಾಗಾ ಗಘಾಗಾ ಜರ ಅಆ" ಜಮ ಸಟೆ 


ತಾಂ ಶಶಂಸುರ್ಜನಾ ರಾಜ್ಲೇಂ ದಿಷ್ಟ್ಯಾ ತೇಪುತ್ರ ಆರ್ತಿಹಾ । 
ಪ್ರತಿಲಬ್ಧಶ್ಚಿರಂ ನಷ್ಟೋ ರಕ್ಷಿತಾ ಮಂಡಲಂ ಭುವಃ 
೫೧ ॥ 
ಅಭ್ಯರ್ಚಿತಸ್ತ ಹೌ ನೂನಂ ಭಗವಾನ್ಸಣತಾರ್ತಿಹಾ । 
ಯದನುಧ್ಯಾಯಿನೋ ಧೀರಾ ಮೃತ್ಯುಂ ಜಿಗ್ಯುಃಸುದುರ್ಜಯಮ್‌ 
೫೨ ॥ 


ಲಾಲ್ಯಮಾನಂ ಜನೈರೇವಂ ಧ್ರುವಂ ಸಭ್ರಾತರಂ ನೃಪಃ । 
ಆರೋಪ್ಯ ಕರಿಣೀಂ ಹೃಷ್ಟ ಸ್ತೂಯಮಾನೋವವಿಶತ್ತುರಮ್‌ 


i ೫೩ ॥ 
ತತ್ರ ತತ್ರೋಪಸಂಕ್ಸೃಪ್ರೈರ್ಲಸನ್ಮಕರತೋರಣೈೆ: | 
ಸವೃಂದೈಃ ಕದಲೀಸ್ಪಂಬ್ಯೆಃ ಪೂಗಪೋತೈಶ್ಚ ತದ್ದಿದ್ಳಃ 

11೫೪ ॥ 


ಚೂತಪಲ್ಲವವಾಸಃಸ್ರಜ್‌ ಮುಕ್ತಾದಾಮವಿಲಂಬಿಭಿಃ | 
ಉಪಸ್ಯತಂ ಪ್ರತಿದ್ವಾರಮಪಾಂ ಕುಂಬ್ಳೈಃ ಸದೀಪಕ್ಕೆ: 


॥ ೫೫ ॥ 
ಪ್ರಾಕಾರೈರ್ಗೊಪುರಾಗಾರೈ: ಶಾತಕುಂಭಪರಿಚ್ಛದೈ: । 
ಸರ್ವತೋತಲಂಕೃತಂ ಶ್ರೀಮದ್ವಿಮಾನಶಿಖರದ್ಯುಭಿಃ 

11೫೬ ॥ 
ಮೃಷ್ಟಚತ್ಸರರಥ್ಯಾಟ್ಟಮಾರ್ಗಂ ಚಂದನಚರ್ಚಿತಮ್‌ । 
ಲಾಜಾಕೃತ್ವೆ: ಪುಷ್ಪಫಲೈಸ್ಪಂಡುಲೈರ್ಬಲಿಭಿರ್ಯತಮ್‌ 

I ೫೭ ॥ 


ಧ್ರುವಾಯ ಪಥಿ ದೃಷ್ಟಾಯ ತತ್ರ ತತ್ರ ಪುರಸ್ತಿಯಃ। 
ಸಿದ್ಧಾರ್ಥಾಕ್ಛತದಧ್ಯಂಬುದೂರ್ವಾಪುಷ್ಟಫಲಾನಿ ಚ 


॥ ೫೮ ॥ 
ಉಪಜಹ್ರುಃ ಪ್ರಯುಂಜಾನಾ ವಾತ್ನಲ್ಯಾದಾಶಿಷಃ ಸತೀಃ । 
ಶೃಣ್ಣಂಸ್ತದ್ದಲ್ಲುಗೀತಾನಿ ಪ್ರಾವಿಶದ್ಧವನಂ ಪಿತುಃ 

॥೫೯॥ 


ಮಹಾಮಣಿವ್ರಾತಮಯೇ ಸ ತಸ್ಮಿನ್‌ ಭವನೋತ್ತಮೇ । 
ಲಾಲಿತೋ ನಿತರಾಂ ಪಿತ್ರಾ ನ್ಯವಸದ್ಧಿವಿ ದೇವವತ್‌ 
॥ ೬೦॥ 


ಪಯಃಫೇನನಿಭಾಃ ಶಯ್ಯಾ ದಾಂತಾ ರುಕ್ಕಪರಿಚ್ಛದಾ: । 
ಆಸನಾನಿ ಮಹಾರ್ಹಾಣಿ ಯತ್ರ ರೌಕ್ಸಾ ಉಪಸ್ಕರಾಃ 
1 ೬೧॥ 


[1739114 Cc 


ಆಗ ಪುರಜನರು ಸುನೀತಿಯನ್ನು ಕುರಿತು - ಮಹಾರಾಣಿ 
ಯವರೇ! ಬಹುದಿನಗಳಿಂದ ಕಳೆದುಹೋಗಿದ್ದ ನಿಮ್ಮ ಕಣ್ಮಣಿ 
ಕಂದಮ್ಮನು ಹಿಂದಿರುಗಿ ಬಂದನು. ಎಂತಹ ಮಹಾಭಾಗ್ಯ ! 
ಇವನು ನಮ್ಮೆಲ್ಲರ ದುಃಖವನ್ನು ದೂರಮಾಡುವನು. ಬಹಳ ಕಾಲ 
ಭೂಮಂಡಲವನ್ನು ರಕ್ಷಿಸುವನು. ॥ ೫೧ ॥ ನೀವು ನಿಜವಾಗಿಯೂ 
ಶರಣಾಗತರ ಭಯವನ್ನು ಭಂಜಿಸುವ ಶ್ರೀಹರಿಯನ್ನು ಚೆನ್ನಾಗಿ 
ಆರುಧಿಸಿದ್ದೀರಿ. ಅವನನ್ನು ನಿರಂತರವಾಗಿ ಧ್ಯಾನಿಸುವ ಧೀರ 
ಪುರುಷರು ಪರಮ ದುರ್ಜಯವಾದ ಮೃತ್ಯುವನ್ನೂ ಗೆದ್ದು ಬಿಡು 
ತ್ವಾರೆ' ಎಂದು ಹೇಳಿ ಅಭಿನಂದಿಸಿದರು. ॥ ೫೨ ॥ 

ಹೀಗೆ ಎಲ್ಲ ಜನರು ಧ್ರುವಕುಮಾರನನ್ನು ಮುದ್ದಿಸುತ್ತಿರಲು 
ಉತ್ಪಾನಪಾದರಾಜನು ಆತನನ್ನೂ ಮತ್ತು ಆತನ ತಮ್ಮ ಉತ್ತಮ 
ನನ್ನೂ ಹೆಣ್ಣಾನೆಯ ಮೇಲೆ ಕುಳ್ಳಿರಿಸಿ ಎಲ್ಲರಿಂದಲೂ ಹೊಗಳಿಸಿ 
ಕೊಳ್ಳುತ್ತಾ ಪರಮ ಹರ್ಷದಿಂದ ಪುರವನ್ನು: ಪ್ರವೇಶಿಸಿದನು. ॥ ೫೩ ॥ 
ಧ್ರುವನನ್ನು ಸ್ವಾಗತಿಸಲು ಜನರು ನಗರದ ಎಲ್ಲೆಡೆ ಮಕರಾಕಾರದ 
ಸುಂದರವಾದ ದ್ವಾರತೋರಣಗಳನ್ನು ರಚಿಸಿದ್ದರು. ಹೂವು- 
ಹಣ್ಣುಗಳ ಗೊಂಚಲು-ಗೊನೆಗಳಿಂದ ಕೂಡಿದ ಬಾಳೆಯ ಕಂಬ 
ಗಳಿಂದಲೂ ಎಳೆಯ ಅಡಿಕೆಯ ಸಸಿಗಳಿಂದಲೂ ಸಿಂಗರಿಸಿ 
ದ್ದರು. ॥ ೫೪ ॥ ಪ್ರತಿಯೊಂದು ಬಾಗಿಲುಗಳಲ್ಲಿಯೂ ಜಲಕಲಶ 
ಗಳನ್ನಿಟ್ಟು ದೀಪಗಳನ್ನು ಬೆಳಗಿಸಿದ್ದರು. ಮಾವಿನ ಚಿಗುರುಗಳನ್ನೂ 
ವಸ್ಥಗಳನ್ನೂ ಹೂಮಾಲೆಗಳನ್ನೂ ಮುತ್ತಿನ ಹಾರಗಳನ್ನೂ ಕಟ್ಟಿ 
ಅಲಂಕರಿಸಿದ್ದರು. ॥ ೫೫ ॥ ನಗರದ ಪ್ರಾಕಾರಗಳೂ, ಹೆಬ್ಬಾಗಿಲು 
ಗಳೂ, ಭವ್ಯ ಭವನಗಳೂ ಚಿನ್ನದ ಕೆತ್ತನೆಗಳಿಂದ ಎಲ್ಲೆಡೆಯಲ್ಲೂ 
ಅಲಂಕೃತವಾಗಿದ್ದವು. ಅವುಗಳ ಗೋಪುರಗಳು ವಿಮಾನಗಳ 
ಶಿಖರಗಳಂತೆ ಹೊಳೆಯುತ್ತಿದ್ದವು. ॥ ೫೬ ॥ ನಗರದ ರಸ್ತೆಗಳನ್ನೂ 
ವೃತ್ತಗಳನ್ನೂ ಜಗುಲಿಗಳನ್ನು ಗುಡಿಸಿ-ಸಾರಿಸಿ ಅವುಗಳ ಮೇಲೆ 
ಗಂಧೋದಕವನ್ನು ಚಿಮುಕಿಸಲಾಗಿತ್ತು. ಅರಳು-ಅಕ್ಕತೆಗಳು, 
ಅಕ್ಕಿ-ಹೂವು-ಹಣ್ಣುಗಳೇ ಮುಂತಾದ ಮಂಗಳೋಪಹಾರಗಳು 
ಅಳವಡಿಸಲ್ಪಟ್ಟಿದ್ದವು. ॥ ೫೭ ॥ ಧ್ರುವನು ರಾಜಮಾರ್ಗದಲ್ಲಿ 
ಮೆರವಣಿಗೆ ಹೋಗುತ್ತಿರುವಾಗ ಅಲ್ಲಲ್ಲಿ ನಗರದ ಸುಂದರ 
ಸುಮಂಗಲಿಯರು ಅವನ ದರ್ಶನಪಡೆಯಲು ನೆರೆದಿದ್ದರು. ಅವರು 
ವಾತ್ನಲ್ಯದಿಂದ ಶುಭಾಶೀರ್ವಾದಗಳನ್ನು ಮಾಡುತ್ತಾ ಆತನ ಮೇಲೆ 
ಬಿಳಿಸಾಸುವೆ, ಅಕ್ಷತೆ ಮೊಸರು, ತೀರ್ಥೊೋದಕ, ಗರಿಕೆ, ಹೂವು- 
ಹಣ್ಣುಗಳ ಮಳೆಗರೆಯುತ್ತಿದ್ದರು. ಅವರು ಹಾಡುತ್ತಿದ್ದ ಇಂಪಾದ 
ಗೀತೆಗಳನ್ನು ಕೇಳುತ್ತಾ ಧ್ರುವನು ತನ್ನ ತಂದೆಯ ಅರಮನೆಯನ್ನು 
ಪ್ರವೇಶಿಸಿದನು. ॥ ೫೮-೫೯ ॥ 

ಆ ಭವ್ಯ ಭವನವು ಬಹುಮೂಲ್ಯವಾದ ವಿವಿಧ ರತ್ನಗಳಿಂದ 
ಖಚಿತವಾಗಿ ಕಂಗೊಳಿಸುತ್ತಿತ್ತು. ಅಲ್ಲಿ ತಂದೆಯ ವಾತ್ಸಲ್ಯದ 
ಸುಖವನ್ನು ಅನುಭವಿಸುತ್ತಾ ಧ್ರುವನು ಸ್ವರ್ಗದಲ್ಲಿ ದೇವತೆಗಳು 
ವಾಸಿಸುವಂತೆ ಪರಮಾನಂದದಿಂದ ಇರುತ್ತಿದ್ದನು. ॥ ೬೦ ॥ ಅಲ್ಲಿ 
ಹಾಲಿನ ನೊರೆಯಂತೆ ಬೆಳ್ಳಗಿದ್ದ ಮೃದುವಾದ ತಲ್ಪಗಳೂ, ಆನೆಯ 
ದಂತದ ಮಂಚಗಳೂ, ಚಿನ್ನದ ಕುಸುರಿಕೆಲಸದಿಂದ ಕೂಡಿದ 
ಪರದೆಗಳೂ, ಬಹುಮೂಲ್ಯವಾದ ಪೀಠಗಳೂ, ಹೇರಳವಾದ 
ಚಿನ್ನದ ಸಲಕರಣೆಗಳು ಇದ್ದುವು. ॥ ೬೧॥ 


400 


ಯತ್ರ ಸ್ಫಚಿಕಕುಡ್ಕೇಷು ಮಹಾಮಾರಕತೇಷು ಚ। 
ಮಣಿಪ್ರದೀಪಾ ಆಭಾಂತಿ ಲಲನಾರತ್ನಸಂಯುತಾಃ 
॥ ೬೨ I 


ಉದ್ಯಾನಾನಿ ಚ ರಮ್ಯಾಣಿ ವಿಚಿತ್ಯೈರಮರದ್ರುಮೈ: । 
ಕೂಜದ್ದಿಹಂಗಮಿಥುನೈರ್ಗಾಯನ್ನತ್ತಮಧುವ್ರತ್ವೆ: 
॥ ೬೩ ॥ 


ವಾಪ್ಯೋ ವೈದೂರ್ಯಸೋಪಾನಾಃ ಪದ್ಮೋತ್ಪಲಕುಮುದ್ದತೀಃ I 
ಹಂಸಕಾರಂಡ ವಕುಲೈರ್ಜುಷ್ಠಾಶ್ಚಕ್ರಾಹ್ಹಸಾರಸ್ಯೆ: 
॥1 ೬೪ ॥ 


ಉತ್ಪಾನಪಾದೋ ರಾಜರ್ಷಿಃ ಪ್ರಭಾವಂ ತನಯಸ್ಕ ತಮ್‌ । 
ಶ್ರುತ್ವಾದೃಷ್ಟಾನ್ಮತತಮಂ ಪ್ರಪೇದೇ ವಿಸ್ಮಯಂ ಪರಮ್‌ 
॥ ೬೫ ॥ 


ವೀಕೊ ಫ್ಯೀಢವಯಸಂ ತಂ ಚ ಪ್ರಕೃತೀನಾಂ ಚ ಸಮ್ಮತಮ್‌ I 
ಅನುರಕ್ಕಪ್ರಜಂ ರಾಜಾ ಧ್ರುವಂ ಚಕ್ರೇ ಭುವಃ ಪತಿಮ್‌ 
11 ೬೬ I 


ಆತ್ಮಾನಂ ಚ ಪ್ರವಯಸಮಾಕಲಯ್ಯ ವಿಶಾಂಪತಿಃ । 
ವನಂ ವಿರಕ್ತಃ ಪ್ರಾತಿಷ್ಠದ್ಧಿಮೃಶನ್ನಾತ್ಮೌನೋ ಗತಿಮ್‌ 
೬೭ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಸ್ಫಟಿಕದಿಂದಲೂ, ಮರಕತಮಣಿಗಳಿಂದಲೂ ರಚಿತವಾಗಿದ್ದ 
ಗೋಡೆಗಳಲ್ಲಿ ಕೆತ್ತಿದ ರತ್ನಖಚಿತ ಹೆಣ್ಣುಬೊಂಬೆಗಳ ಕೈಯಲ್ಲಿ 
ನೂರಾರು ಮಣಿದೀಪಗಳು ಬೆಳಗುತ್ತಿದ್ದವು. ॥ ೬೨ ॥ ಅರಮನೆಯ 
ಸುತ್ತಲೂ ನಾನಾಜಾತಿಯ ದಿವ್ಯ ವೃಕ್ಷಗಳಿಂದ ಕೂಡಿದ ಸುಂದರ 
ಉದ್ಯಾನವನಗಳಿದ್ದವು. ಅದರಲ್ಲಿ ಗಂಡು ಮತ್ತು ಹೆಣ್ಣು ಹಕ್ಕಿಗಳ 
ಕಲರವದಿಂದ ಹಾಗೂ ದುಂಬಿಗಳ ರೋಂಕಾರಗಳಿಂದ ಕಿವಿಗಳು 
ತಣಿಯುತ್ತಿದ್ದವು. ॥ ೬೩ ॥ ಆ ಹೂದೋಟಗಳಲ್ಲಿ ವೈಡೂರ್ಯ 
ಮಣಿಗಳ ಸೋಪಾನಗಳಿಂದ ರಚಿತವಾದ ತಿಳಿನೀರಿನ ಕೊಳಗಳು 
ಶೋಭಿಸುತ್ತಿದ್ದವು. ಅವುಗಳಲ್ಲಿ ಕೆಂಪು, ನೀಲಿ, ಬಿಳಿಯ ಬಣ್ಣಗಳ 
ಅರಳಿದ ಕಮಲಗಳಿಂದಲೂ, ಆಟವಾಡುತ್ತಿದ್ದ ಹಂಸ, ಕಾರಂಡವ, 
ಚಕ್ರವಾಕ, ಸಾರಸಗಳೇ ಮುಂತಾದ ಪಕ್ಚಿಗಳಿಂದಲೂ ಕಂಗೊಳಿಸು 
ತಿದ್ದುವು. ॥ ೬೪ ॥ 

ರಾಜರ್ಷಿಯಾದ ಉತ್ತಾನಪಾದನು ಪುತ್ರನ ಅತ್ಯಂತ ಅದ್ಭುತ 
ವಾದ ಪ್ರಭಾವವನ್ನು ದೇವರ್ಷಿ ನಾರದರಿಂದ ಹಿಂದೆ ಕೇಳಿದ್ದನು. 
ಈಗ ಅದನ್ನು ಪ್ರತ್ಯಕ್ಷವಾಗಿಯೇ ನೋಡಿ ಅವನಿಗೆ ತುಂಬಾ 
ಆಶ್ಚರ್ಯವಾಯಿತು. ॥ ೬೫ ॥ ಅನಂತರ ಅವನು - ಧ್ರುವನು 
ವಿವಾಹದ ವಯಸ್ಸಿಗೆ ಬಂದಿರುವುದನ್ನೂ ಅಮಾತ್ಯವರ್ಗವು 
ಅವನನ್ನು ಆದರಬುದ್ಧಿಯಿಂದ ನೋಡುವುದನ್ನೂ ಪ್ರಜೆಗಳೂ 
ಕೂಡ ಆತನಲ್ಲಿ ಅನುರಕ್ತವಾಗಿರುವುದನ್ನೂ ಗಮನಿಸಿ ಅವನಿಗೆ 
ಅಖಿಲ ಭೂಮಂಡಲದ ಆಧಿಪತ್ಯದ ಪಟ್ಟಾಭಿಷೇಕವನ್ನು 
ಮಾಡಿದನು. ॥ ೬೬ ॥ ಮತ್ತೆ ತನಗೆ ಮುಪ್ಪು ಬಂದಿರುವುದನ್ನು 
ತಿಳಿದು ಆತ್ಮೋದ್ಧಾರದ ಗತಿಯನ್ನು ಚಿಂತಿಸುತ್ತಾ ಸಂಸಾರದಲ್ಲಿ 
ವಿರಕ್ತನಾಗಿ ವನಕ್ಕೆ ಹೊರಟುಹೋದನು. ॥ ೬೭ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಧ್ರುವರಾಜ್ಯಾಭಿಷೇಕವರ್ಣನಂ ನಾಮ ನವಮೋತಧ್ಯಾಯಃ॥ ೯ ॥ 


ಹಿ ಅ ಕೀಡ 
ಹತ್ತನೆಯ ಅಧ್ಯಾಯ 
ಯಕ್ಕನಿಂದ ಉತ್ತಮನ ಸಾವು- ಧ್ರುವನು ಯಕ್ಷರೊಡನೆ ಮಾಡಿದ ಯುದ್ಧ 


ಮೈತ್ರೇಯ ಉವಾಚ 


ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈ ಧ್ರುವಃ। 
ಉಪಯೇಮೇ ಭ್ರಮಿಂ ನಾಮ ತತುತೌ ಕಲ್ಪವತ್ತರೌ 


॥ ೧॥ 
ಇಲಾಯಾಮಪಿ ಭಾರ್ಯಾಯಾಂ 
ವಾಯೋಃ ಪುತ್ರ್ಯಾಂ ಮಹಾಬಲಃ । 
ಪುತ್ರಮುತ್ಕಲನಾಮಾನಂ 
ಯೋಷಿದ್ರತ್ನಮಜೀಜನತ್‌ ॥ ೨ ॥ 


[1739114 0 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! 
ಧ್ರುವನು ಶಿಶುಮಾರನೆಂಬ ಪ್ರಜಾಪತಿಯ ಪುತ್ರಿಯಾದ ಭ್ರಮಿ 
ಎಂಬಾಕೆಯೊಂದಿಗೆ ವಿವಾಹವಾಗಿ, ಅವಳಲ್ಲಿ ಕಲ್ಪ ಮತ್ತು ವತ್ತರ 
ಎಂಬ ಇಬ್ಬರು ಪುತ್ರರನ್ನು ಪಡೆದನು. ॥ ೧॥ ಆ ಮಹಾಬಲಿ 
ಯಾದ ಧ್ರುವನು ತನ್ನ ಮತ್ತೊಬ್ಬ ಭಾರ್ಯೆಯಾಗಿದ್ದ ವಾಯು 
ಪುತ್ರಿಯಾದ ಇಳಾದೇವಿಯಿಂದ ಉತ್ಕಲನೆಂಬ ಪುತ್ರನನ್ನೂ 
ಒಂದು ಕನ್ಯಾರತ್ನವನ್ನೂ ಪಡೆದನು. ॥ ೨ ॥ ಉತ್ತಮ ಕುಮಾರನು 
ವಿವಾಹವಾಗುವುದಕ್ಕೆ ಮೊದಲೇ ಒಮ್ಮೆ ಬೇಟೆಯಾಡುತ್ತಿದ್ದಾಗ 
ಹಿಮಾಲಯ ಪರ್ವತದಲ್ಲಿ ಒಬ್ಬ ಮಹಾಬಲಶಾಲಿಯಾದ 


10 ಅಧ್ಯಾಯ] 


ಉತ್ತಮಸ್ತ ಕತೋದ್ವಾಹೋ ಮೃಗಯಾಯಾಂ ಬಲೀಯಸಾ । 
ಹತಃ ಪುಣ್ಯಜನೇನಾದ್ರೌ ತನ್ಮಾತಾಸ್ಯ ಗತಿಂ ಗತಾ 
॥ ೩ ॥ 
ಧ್ರುವೋ ಭ್ರಾತೃವಧಂ ಶ್ರುತ್ವಾ ಕೋಪಾಮರ್ಷಶುಚಾರ್ಪಿತಃ । 
ಜೈತ್ರಂ ಸೃಂದನಮಾಸ್ಥಾಯ ಗತಃ ಪುಣ್ಯಜನಾಲಯಮ್‌ 
॥ ೪ ॥ 
ಗತ್ಟೋದೀಚೀಂ ದಿಶಂ ರಾಜಾ ರುದ್ರಾನುಚರಸೇವಿತಾಮ್‌ । 
ದದರ್ಶ ಹಿಮವದ್ದೋಣ್ಯಾಂ ಪುರೀಂ ಗುಹ್ಯಕಸಂಕುಲಾಮ್‌ 
1 ೫ ॥ 
ದಧ್ಮೌ ಶಂಖಂ ಬೃಹದ್ದಾಹು: ಖಂ ದಿಶಶ್ನಾನುನಾದಯನ್‌ । 
ಯೇನೋದ್ದಿಗ್ನದೃಶಃ ಕ್ಷತ್ರರುಪದೇವ್ಕೋತತ್ರಸನ್‌ಭೃಶಮ್‌ 


wn 
ತತೋ ನಿಷ್ಯಮ್ಯ ಬಲಿನ ಉಪದೇವಮಹಾಭಟಾಃ । 
ಅಸಹಂತಸ್ತನ್ನಿನಾದಮಭಿಪೇತುರುದಾಯುಧಾಃ 

॥ ೭ ॥ 


ಸ ತಾನಾಪತತೋ ವೀರ ಉಗ್ರಧನ್ವಾ ಮಹಾರಥಃ । 
ಏಕೈಕಂ ಯುಗಪತ್ಸರ್ವಾನಹನ್‌ ಬಾಣೈೆಸ್ಟಿಭಿಸ್ಪಿಭಿಃ 

11 ೮ ॥ 
ತೇ ವೈ ಲಲಾಟಲಗ್ಗೈಸ್ಸೈರಿಷುಭಿ: ಸರ್ವ ಏವ ಹಿ। 


ಮತ್ವಾ ನಿರಸ್ತಮಾತ್ಮಾನಮಾಶಂಸನ್‌ಕರ್ಮ ತಸ್ಯ ತತ್‌ 


neu 
ತೇತಪಿ ಚಾಮುಮಮ್ಮಷ್ಟಂತಃ ಪಾದಸರ್ಶಮಿವೋರಗಾ: । 
ಶಠೈರವಿಧ್ಯನ್‌ಯುಗಪದ್‌ದ್ದಿಗುಣಂ ಪ್ರಚಿಕೀರ್ಷವಃ 
॥ ೧೦॥ 
ತತಃ ಪರಿಫನಿಸ್ರಿಶೈೆ: ಪ್ರಾಸಶೂಲಪರಶ್ವಧ್ಯೆ: । 
ಶಕ್ತ ಎಸಿಭಿರ್ಭುಶುಂಡೀಭಿಶ್ಲಿತ್ರವಾಜ್ಯೆಃ ಶರೈರಪಿ 
॥ ೧೧॥ 
ಅಭ್ಯವರ್ಷನೃಕ್ಕುಪಿತಾಃ ಸರಥಂ ಸಹಸಾರಥಿಮ್‌ । 
ಇಚ್ಛಂತಸ್ಪತೃತೀಕರ್ತುಮಯುತಾನಿ ತ್ರಯೋದಶ 
1 ೧೨॥ 


ಔತ್ತಾನಪಾದಿಃ ಸ ತದಾ ಶಸ್ಪವರ್ಷೇಣ ಭೂರಿಣಾ । 
ನ ಉಪಾದೃಶ್ಯ ತಚ್ಛನ್ನ ಆಸಾರೇಣ ಯಥಾ ಗಿರಿಃ 
1 ೧೩॥ 
ಹಾಹಾಕಾರಸ್ತದೈವಾಸೀತ್ತಿದ್ದಾನಾಂ ದಿವಿ ಪಶ್ಯತಾಮ್‌ । 
ಹತೋ5ಯಂಮಾನವಃಸೂರ್ಯೋ ಮುಗ್ಧ ಪುಣ್ಯಜನಾರ್ಣವೇ 
॥ ೧೪ ॥ 


ಚತುರ್ಥ ಸೃಂಧ 


401 


ಯಕ್ಚನು ಅವನನ್ನು ಕೊಂದುಹಾಕಿದನು. ಆತನ ತಾಯಿಯಾದ 
ಸುರುಚಿಯು ಆತನೊಂದಿಗೆ ಪರಲೋಕವನ್ನೈ ದಿದಳು. ॥ ೩ ॥ 

ತೆಮ್ಮನ ಸಾವಿನ ಸಮಾಚಾರವನ್ನು ಕೇಳಿದ ಧ್ರುವನು ಕ್ರೋಧ, 
ಶೋಕ ಮತ್ತು ಉದ್ದೆ ರ್ವೇಗಗೊಂಡು ಒಂದು ವಿಜಯರಥವನ್ನು ಏರಿ 
ಯಕ್ಕರ ನೆಲೆಯಾದ : ಅಲಕಾವತಿಗೆ ಪ್ರಯಾಣ ಬೆಳೆಸಿದನು. ॥ (ಲ In 
ಉತ್ತರದಿಕ್ಕಿಗೆ ಹೋಗಿ ಅವನು ಟಾ ಜತೆ ತಪ್ಪಲಿನಲ್ಲಿ 
ಯಕ್ಕರಿಂದ ತುಂಬಿದ್ದ ಕುಬೇರನ ರಾಜಧಾನಿಯನ್ನು ಕಂಡನು. 
ಅಲ್ಲಿ ರುದ್ರದೇವರ ಅನುಚರರಾದ ಅನೇಕ ಭೂತ-ಪ್ರೇತ- 
ಪಿಶಾಚಿಗಳು ವಾಸವಾಗಿದ್ದವು. ॥೫॥ ವಿದುರನೇ! ಅಲ್ಲಿಗೆ 
ತಲುಪಿ ಮಹಾಬಾಹುವಾದ ಧ್ರುವನು ಹತ್ತುದಿಕ್ಕುಗಳಲ್ಲಿಯೂ 
ತುಂಬಿ ಮೊಳಗುವಂತೆ ಶಂಖಧ್ವ ನಿಯನ್ನು ಗೈದನು, ಆ ದ್ವ ನಿಯನ್ನು 
ಕೇಳಿ ಯಕ್ಚಪತ್ನಿಯರು ತುಂಬಾ ಹೆದರಿ ಹೋದರು. ಅವರ 
ಕಣ್ಣುಗಳು ಭಯದಿಂದ ಕಾತರಗೊಂಡವು. ॥ ೬ ॥ 

ವೀರನಾದ ವಿದುರನೇ! ಮಹಾಬಲಶಾಲಿಗಳಾದ ಯಕ್ಷ 
ವೀರರು ಆ ಶಂಖನಾದವನ್ನು ಸಹಿಸಲಾರದೆ ಕ್ರೋಧೋದ್ವೀ' 
ಡಿತರಾಗಿ ಬಗೆ-ಬಗೆಯ ಅಸ- ಶಸ್ತ್ರಗಳನ್ನು ಹಿಡಿದುಕೊಂಡು ನಗರ 
ದಿಂದ ಹೊರಬಿದ್ದು ಧ್ರುವನನ್ನು ಮುತ್ತಿದರು. ॥ ೭ ॥ ಮಹಾರಥಿ 
ಯಾದ ಧ್ರುವನು ಪ್ರಚಂಡ ಧನುರ್ಧರನಾಗಿದ್ದನು. ಅವನು 
ಒಮ್ಮೆಗೆ ಬಾಣಪ್ರಯೋಗಮಾಡಿ ಆ ಯಕ್ಡರಲ್ಲಿ ಒಬ್ಬೊಬ್ಬರಿಗೂ 
ಮೂರು-ಮೂರು ಬಾಣಗಳನ್ನು ಹೊಡೆದನು. ne "ತಮ್ಮಲ್ಲಿ 
ಪ್ರತಿಯೊಬ್ಬರ ತಲೆಗೆ ಮೂರು ಮೂರು ಬಾಣಗಳು ನೆಟ್ಟಿರು 
ವುದನ್ನು ನೋಡಿದಾಗ ಯಕ್ಷರಿಗೆ ಖಂಡಿತವಾಗಿಯೂ ಸೋತು 
ಹೋಗುವವು ಎಂಬ ವಿಶ್ವಾಸವುಂಟಾಯಿತು. ಧ್ರುವನ ಅದ್ಭುತ 
ಪರಾಕ್ರಮವನ್ನು ಅವರು ಪ್ರಶಂಸೆ ಮಾಡತೊಡಗಿದರು. ॥೯॥ 
ಸರ್ಪವು ಮತ್ತೊಬ್ಬರ ಕಾಲ್ವುಳಿತವನ್ನು ಸ ಸಹಿಸದೆ ಕೆರಳುವಂತೆ - 
ಅವರೂ ಧ್ರುವನ ಪರಾಕ್ರಮವನ್ನು ಸಹಿಸಲಾರದೆ ಕೋಪದಿಂದ 
ಕೆರಳಿ ಅವನ ಬಾಣಗಳಿಗೆ ಉತ್ತರವಾಗಿ ಆತನ ಮೇಲೆ ಅವನ 
ಬಾಣಗಳಿಗೆ ಎರಡರಷ್ಟು ಬಾಣಗಳನ್ನು ಒಟ್ಟಿಗೆ ಪ್ರಯೋಗಿಸಿ 
ದರು. ॥ ೧೦ ॥ ಅಲ್ಲಿದ್ದ ಒಂದು ಲಕ್ಷದ ಮೂವತ್ತುಸಾವಿರ 
ಮಂದಿಯೂ ಒಟ್ಟಿಗೆ ಬಾಣಪ್ರಯೋಗ ಮಾಡಿದರು. ಧ್ರುವನ 
ಮೇಲೆ ಸೇಡುತೀರಿಸಿಕೊಳ್ಳಲು ಅವರು ಅತ್ಯಂತ ಕ್ರುದ್ಧರಾಗಿ ರಥ, 
ಸಾರಥಿಸಹಿತ ಅವನ ಮೇಲೆ ಪರಿಘ, ಖಡ್ಗ ಪ್ರಾಸ, ತ್ರಿಶೂಲ, 
ಪರಶು, ಶಕ್ತಿ, ಯಪ್ಪಿ, ಭುಶುಂಡಿ ಮತ್ತು ಚಿತ್ತ-ವಿಚಿತ್ರವಾದ 
ಗರಿಕಟ್ಟದ ಬಾಣಗಳ ಮಳೆಯನ್ನೇ ಸುರಿಸಿದರು. ॥ ೧೧-೧೨ ॥ 
ಭಯಂಕರವಾದ ಬಾಣಗಳ ಮಳೆಯಲ್ಲಿ ಧ್ರುವನು ಪೂರ್ಣವಾಗಿ 
ಮುಚ್ಚಿಹೋದನು. ದೊಡ್ಡದಾದ ಮಳೆಯಿಂದ ಪರ್ವತವು ಕಾಣಿಸ 
ದಂತೆ ಆ ಬಾಣವರ್ಷದಿಂದ ಧ್ರುವನು ಕಾಣಿಸದಾದನು. ॥ ೧೩ ॥ 
ಆಗ ಆಕಾಶದಲ್ಲಿದ್ದು ಆ ದೃಶ್ಯವನ್ನು ನೋಡುತ್ತಿದ್ದ ಸಿದ್ಧಗಡಣವು 
"ಹಾ! ಹಾ! ಈ ಮನುವಂಶದ ಸೂರ್ಯನು "ಯಕ್ಷನೆ (ನೆಯೆಂಬ 
ಸಮುದ್ರದಲ್ಲಿ ಮುಳುಗಿ ಅಸ್ವಂಗತನಾದನಲ್ಲ! [ ಎಂದು 
ಗೋಳಾಡಿದರು. ॥ ೧೪ ॥ ಯಕ್ಷರು ತಮ್ಮ ವಿಜಯವನ್ನು ಘೋಷಿ 
ಸುತ್ತಾ ಯುದಕ್ಷೇತ್ರದಲ್ಲಿ ಸಿಂಹದಂತೆ ಗರ್ಜಿಸತೊಡಗಿದರು. 
ಅದರೆ ಈ ನಡುವೆ ಸೂರ್ಯಭಗವಂತನು ಮಂಜನ್ನು ಭೇದಿಸಿ 


402 


ನದತ್ಸು ಯಾತುಧಾನೇಷು ಜಯಕಾಶಿಷ್ಟಹೋ ಮೃಧೇ । 
ಉದತಿಷ್ಠದ್ರಥಸ್ತಸ್ಕ ನೀಹಾರಾದಿವ ಭಾಸ್ಕರಃ 
॥ ೧೫ ॥ 
ಧನುರ್ವಿಸ್ಫೂರ್ಜಯನ್‌ದಿವ್ಯಂ ದ್ವಿಷತಾಂ ಖೇದಮುದ್ದಹನ್‌ । 
ಅಸೌ ಘಂ ವ್ಯಧಮದ್ಬಾಣೈರ್ಫನಾನೀಕಮಿವಾನಿಲಃ 
॥ ೧೬ ॥ 
ತಸ್ಥ ತೇ ಚಾಪನಿರ್ಮುಕ್ತಾ ಭಿತ್ತ್ವಾ ವರ್ಮಾಣಿ ರಕ್ಷಸಾಮ್‌ | 
ಕಾಯಾನಾವಿವಿಶುಸ್ಥಿಗ್ಮಾ ಗಿರೀನಶನಯೋ ಯಥಾ 
॥ ೧೭ ॥ 
ಭಲೆ ್ಸೈಃ ಸಂಛಿದ್ಯಮಾನಾನಾಂ ಶಿರೋಭಿಶ್ಚಾರುಕುಂಡಲೈ: | 
ಊರುಭಿರ್ಹೇಮತಾಲಾಬೈರ್ದೊೋರ್ಭಿರ್ವಲಯವಲ್ಲುಭಿಃ 


॥ ೧೮ ॥ 
ಹಾರಕೇಯೂರಮುಕುಟೈೆರುಷ್ಟೀಷ್ಠೆಶ್ಚ ಮಹಾಧನೈ: । 
ಆಸ್ಪತಾಸ್ತಾ ರಣಭುವೋ ರೇಜುರ್ವೀರಮನೋಹರಾಃ 

ತ ॥೧೯॥ 
ಹತಾವಶಿಷ್ಟಾ ಇತರೇ ರಣಾಜಿರಾದ್‌ 
ರಕ್ಸೋಗಣಾಃ ಕ್ಷತ್ರಿಯವರ್ಯಸಾಯಕ್ಕೆ: | 
ಪ್ರಾಯೋ ವಿವೃಕ್ಸಾವಯವಾ ವಿದುದ್ರುವು- 
ರ್ಮ್ಯೃಗೇಂದ್ರವಿಕ್ರೀಡಿಡಯೂಥಪಾ ಇವ ॥ ೨೦॥ 
ಅಪಶ್ಯಮಾನಃ ಸ ತದಾ55ತತಾಯಿನಂ 
ಮಹಾಮೃಧೇ ಕಂಚನ ಮಾನವೋತ್ತಮಃ । 
ಪುರೀಂ ದಿದೃಕ್ಸನ್ನನಿ ನಾವಿಶದ್ದ್ವಿಷಾಂ 
ನ ಮಾಯಿನಾಂ ವೇದ ಚಿಕೀರ್ಷಿತಂ ಜನಃ ॥ ೨೧ ॥ 


ಇತಿ ಬ್ರುವನ್‌ಶ್ಲಿತ್ರರಥಃ 
ಯತ್ತಃ ಪರೇಷಾಂ 
ಶುಶ್ರಾವ ಶಬ್ದಂ 


ನಭಸ್ವತೋ 


ಕ್ಷಣೇನಾಚ್ಚಾದಿತಂ ವ್ಯೋಮ ಫನಾನೀಕೇನ ಸರ್ವತಃ। 


ಸ್ವಸಾರಥಿಂ 
ಪ್ರತಿಯೋಗಶಂಕಿತಃ 

ಜಲಧೇರಿವೇರಿತಂ 
ದಿಕ್ಷು ರಜೋತನ್ನದೃಶ್ಯತ ॥ ೨೨ ॥ 


n ೨೩ ॥ 
ವವೃಷೂ  ರುಧಿರೌಘಾಸೃಕ್ಟೂಯವಿಣ್ಣೂತ್ರಮೇದಸಃ | 
ನಿಪೇತುರ್ಗಗನಾದಸ್ಯ ಕಬಂಧಾನ್ಯಗ್ರತೋತನಘ 

11 2೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಕೊಂಡು ಹೊರಬರುವಂತೆ ಧ್ರುವನು ರಥದೊಂದಿಗೆ ಇದ್ದಕ್ಕಿದ್ದಂತೆ 
ಹೊರಗೆ ಪ್ರಕಟನಾದನು. ॥ ೧೫ ॥ 

ಧ್ರುವನು ತನ್ನ ದಿವ್ಯವಾದ ಧನುಸ್ಸನ್ನು ಟಂಕಾರಮಾಡಿ ಶತ್ರುಗಳ 
ಎದೆಯನ್ನು ನಡುಗಿಸಿಬಿಟ್ಟನು. ಪ್ರಚಂಡವಾದ ಬಾಣಗಳ ಮಳೆ 
ಯನ್ನೇ ಸುರಿಸಿ - ಬಿರುಗಾಳಿಯು ಮೋಡಗಳನ್ನು ಚದುರಿಸಿ ಬಿಡು 
ವಂತೆ ಅವರ ಅಸ್ವ_ಶಸ್ತ್ರಗಳನ್ನು ಛಿನ್ನ-ಭಿನ್ನವಾಗಿಸಿದನು. ॥ ೧೬ ॥ 
ಆತನ ಧನುಸಿನಿಂದ ಹೊರಟ ತೀಕ್ಷ್ಣವಾದ ಬಾಣಗಳು ಯಕ್ಷ 
ರಾಕ್ಸಸರ ಕವಚಗಳನ್ನು ಭೇದಿಸಿ - ಇಂದ್ರನು ಪ್ರ ಪ್ರಯೋಗಿಸಿದ 
ವಜ್ರವು ಪರ್ವತದೊಳಗೆ ನುಗ್ಗುವಂತೆ ಅವರ ತಾ 
ನುಗ್ಗಿದವು. ॥ ೧೭ ॥ ವಿದುರನೇ | ಧ್ರುವನ ಬಾಣಗಳಿಂದ ಕತ್ತರಿಸ 
ಲ್ಹಟ್ಟ ಯಕ್ಷರ ಸುಂದರವಾದ ಕುಂಡಲಸಹಿತವಾದ ತಲೆ 
ಗಂಂದಲೂ "ಸುವರ್ಣವರ್ಣವಾದ ತಾಳೆಮರದಂತಿರುವ ಮೊಣ 
ಕಾಲುಗಳಿಂದಲೂ, ಬಳೆಗಳಿಂದ ಭೂಷಿತವಾದ ಬಾಹು 
ಗಳಿಂದಲೂ, ಹಾರಗಳು - ತೋಳಬಂದಿಗಳು - ಕಿರೀಟಗಳು 
ಮತ್ತು ಬಹುಮೂಲ್ಯವಾದ ರುಮಾಲುಗಳಿಂದಲೂ ನಿಬಿಡವಾಗಿ, 
ವೀರರಿಗೆ ಉತ್ಸಾಹ ವರ್ಧಕವಾದ ಆ ಯುದ್ಧಭೂಮಿಯು ಅತ್ಯಂತ 
ರಮಣೀಯವಾಗಿ ಕಾಣುತ್ತಿತ್ತು. ॥ ೧೮-೧೯ ॥ ಅಳಿದುಳಿದ 
ಯಕ್ಷರು ಕೃತ್ರಿಯಶ್ರೇಷ್ಠನಾದ ಧ್ರುವನ ಬಾಣಗಳಿಂದ ಅಂಗಗಳೆಲ್ಲ 
ಛಿನ್ನ- ಭಿನ್ನವಾಗಿದ್ದರಿಂದ ಸಿಂಹದೊಡನೆ ಸೆಣಸಿ ಸೋತ ಗಜರಾಜ 
ನಂತೆ ಭಯಗ್ರಸ್ತರಾಗಿ ರಣರಂಗದಿಂದ ಪಲಾಯನ ಮಾಡಿ 
ಬಿಟ್ಟಿದ್ದರು. ॥ ೨೦ ॥ ಆ ವಿಸ್ತಾರವಾದ ರಣಭೂಮಿಯಲ್ಲಿ ಅಸ್ತ 
ಶಸ್ತ್ರಗಳನ್ನು ಹಿಡಿದಿದ್ದ ಶತ್ರುಗಳಲ್ಲಿ ಒಂದು ಪಿಳ್ಳೆಯು ಕಾಣದಿರಲು, 
ನರಶ್ರೇಷ್ಠನಾದ ಧ್ರುವನಿಗೆ ಅಲಕಾಪುರಿಯನ್ನು ನೋಡಬೇಕೆಂಬ 
ಬಯಕೆ ಉಂಟಾಯಿತು. ಆದರೆ ಅವನು ಪುರದೊಳಗೆ 
ಹೋಗಲಿಲ್ಲ "ಈ ಮಾಯಾವಿಗಳು ಏನು ಮಾಡಲು ಬಯಸು 
ತ್ತಾರೋ ಎಂಬುದು ಮನುಷ್ಯರಿಗೆ ತಿಳಿಯುವುದಿಲ್ಲ. ಎಂದು 
ಸಾರಥಿಗೆ ಹೇಳಿ ಆತನು ಆ ವಿಚಿತ್ರವಾದ ರಥದಲ್ಲಿಯೇ ಕುಳಿತು 
ಕೊಂಡು, ಶತ್ರುಗಳು ಹೊಸದಾಗಿ ಆಕ್ರಮಣಮಾಡಬಹುದೆಂಬ 
ಆಶಂಕೆಯಿಂದ ಎಚ್ಚರವಾಗಿಯೇ ಇದ್ದನು. ಅಷ್ಟರಲ್ಲೇ ಅವನಿಗೆ 
ಸಮುದ್ರದ ಗರ್ಜನೆಯಂತೆ ಚಂಡಮಾರುತದ ಭಯಂಕರ ಶಬ್ಧ 
ಕೇಳಿಬಂತು. ಎಲ್ಲ ದಿಕ್ಕುಗಳಲ್ಲಿಯೂ ಬಿರುಗಾಳಿ ಬೀಸತೊಡಗಿ 
ಧೂಳು ತುಂಬಿಹೋಯಿತು. ॥ ೨೧-೨೨ ॥ 

ಕ್ಷಣಕಾಲದಲ್ಲೇ ಇಡೀ ಆಕಾಶವು ಮೋಡಗಳ ಸಾಲುಗಳಿಂದ 
ತುಂಬಿಹೋಯಿತು. ಎಲ್ಲೆಡೆ ಭಯಂಕರವಾದ ಬರಸಿಡಿಲುಗಳೊ 
ಡನೆ ಮಿಂಚುಗಳು ಥಳ-ಥಳಿಸತೊಡಗಿತು. ॥ ೨೩ ॥ ಪುಣ್ಯಾತ್ಮ 
ನಾದ ವಿದುರನೇ ! ಮೋಡಗಳಿಂದ ರಕ್ತ, ಮಾಂಸ, ಕೀವು, ಮಲ- 
ಮೂತ್ರ, ಚರ್ಬಿ ಮುಂತಾದವುಗಳ “ಮಳೆ ಸುರಿಯತೊಡಗಿತು. 
ಅನೇಕ ತಲೆಯಿಲ್ಲದ ದೇಹಗಳು ಮುಗಿಲಿನಿಂದ ಧ್ರುವನ 
ಮುಂದೆಯೇ ಬೀಳತೊಡಗಿದವು. ॥ ೨೪ ॥ ಮತ್ತೆ ಆಕಾಶದಲ್ಲಿ 
ಒಂದು ಪರ್ವತವು ಕಾಣಿಸಿಕೊಂಡು ಎಲ್ಲ ದಿಕ್ಕುಗಳಿಂದಲೂ 


11 ಅಧ್ಯಾಯ] 


ಚತುರ್ಥ ಸ್ಥಂಧ 


403 


ಪ್ರಮಾ ಸುರಸ ಫರಾ ರಾಹಾ ನಂತಾ ಅಜಂ ವಮನ ವವು ಅವಕಾಸ nN 


ತತಃ ಖೇತದೃಶ್ಯತ ಗಿರಿರ್ನಿಪೇತುಃ ಸರ್ವತೋದಿಶಮ್‌ । 
ಗದಾಪರಿಘನಿಸ್ತಿಂಶಮುಸಲಾಃ ಸಾಶೃವರ್ಷಿಣಃ 
11 ೨೫ ॥ 
ಅಹಯೋತ ಶನಿನಿಃಶ್ವಾಹಾ ವಮಂತೋ5 ಗ್ನಿಂ ರುಷಾಕ್ಸಿಭಿಃ | 
ಅಭ್ಯಧಾವನ್ಗಜಾ ಮತ್ತಾ: ಸಿಂಹವ್ಯಾಘ್ರಾಶ್ಚ ಯೂಥಶಃ 
॥ 2೬ ॥ 
ಸಮುದ್ರ ಊರ್ಮಿಭಿರ್ಭೀಮಃ ಪ್ಲಾವಯನ್ನರ್ವತೋ ಭುವಮ್‌ | 
ಆಸಸಾದ ಮಹಾಹ್ರಾದಃ ಕಲ್ಬಾಂತ ಇವ ಭೀಷಣಃ 
॥ ೨೭ ॥ 
ಏವಂ ವಿಧಾನ್ಯನೇಕಾನಿ ತ್ರಾಸನಾನ್ಯಮನಸ್ವಿನಾಮ್‌ । 
ಸಸೃಜುಸ್ತಿಗ್ಗಗಗಯ ಆಸುರ್ಯಾ ಮಾಯಯಾಸುರಾಃ 
॥ ೨೮ ॥ 
ಧ್ರುವೇ ಪ್ರಯುಕ್ತಾಮಸುರೈಸ್ತಾಂ ಮಾಯಾಮತಿದುಸ್ತರಾಮ್‌ । 
ನಿಶಾಮ್ಯ ತಸ್ಯ ಮುನಯಃ ಶಮಾಶಂಸನ್ನಮಾಗತಾಃ 
1 ೨೯॥ 
ಮುನಯ ಊಚುಃ 
ಔತ್ತಾನಪಾದೇ ಭಗವಾನ್‌ಸ್ತವ ಶಾರ್ಜಧನ್ನಾ 
ದೇವಃ ಕ್ಲಿಣೋತ್ಸವನತಾರ್ತಿಹರೋ ವಿಪಕ್ಷಾನ್‌ । 
ಯನ್ನಾಮಧೇಯಮಭಿಧಾಯ ನಿಶಮ್ಯ ಚಾದ್ದಾ 
ಲೋಕೋತಂಜಸಾ ತರತಿ ದುಸ್ತರಮಂಗಮೃತ್ಯುಮ್‌ ॥ ೩೦ ॥ 


ಕಲ್ಲುಗಳ ಮಳೆಯೇ ಸುರಿಯತೊಡಗಿತು. ಜೊತೆಗೆ ಗದೆಗಳು, 
ಪರಿಘಗಳು, ಕತ್ತಿಗಳು, ಒನಕೆಗಳು ಬೀಳತೊಡಗಿದವು. ॥ ೨೫ ॥ 

ಸಾವಿರಾರು ಸರ್ಪಗಳು ಸಿಡಿಲಿನಂೆ ಬುಸುಗುಟ್ಟುತ್ತಾ 
ರೋಷಪೂರ್ಣವಾದ ಕಣ್ಣುಗಳಿಂದ ಕೆಂಡಗಳನ್ನು ಕಾರುತ್ತಿರುವುದು 
ಕಾಣಿಸಿತು. ಮದಿಸಿದ ಆನೆಗಳು, ಸಿಂಹಗಳು, ಹುಲಿಗಳು, 
ಹಿಂಡು-ಹಿಂಡಾಗಿ ಓಡೋಡಿ ಬರುತ್ತಿರುವುದು ಗೋಚರಿಸಿತು. 
॥ ೨೬ ॥ ಸಮುದ್ರಗಳು ಪ್ರಳಯಕಾಲದಂತೆ ಭೀಕರವಾಗಿ 
ಭೋರ್ಗರೆಯುತ್ತಾ ಮುಗಿಲೆತ್ತರದ ಅಲೆಗಳಿಂದ ಎಲ್ಲ ಕಡೆ 
ಗಳಿಂದಲೂ ಭೂಮಿಯನ್ನು ಮುಳುಗಿಸುತ್ತಾ ಬರುತ್ತಿರುವಂತೆ 
ಕಾಣಿಸಿತು. ॥ ೨೭ ॥ ಕ್ರೂರಿಗಳಾದ ಅಸುರರು ತಮ್ಮ ಆಸುರೀ 
ಮಾಯೆಯಿಂದ ಹೇಡಿಗಳ ಹೃದಯ ನಡುಗಿಸುವಂತಹ ಅನೇಕ 
ಉತ್ಪಾತಗಳನ್ನು ತೋರಿದರು. ॥ ೨೮ ॥ ಧ್ರುವನ ಮೇಲೆ ಅಸುರರು 
ದುಸ್ತರವಾದ ಮಾಯೆಯನ್ನು ಸೃಷ್ಟಿಸುತ್ತಿದ್ದಾರೆ ಎಂಬುದನ್ನು ಕೇಳಿ 
ಮುನಿಗಳು ಅಲ್ಲಿಗೆ ಬಂದು ಆತನಿಗೆ ಮಂಗಳವನ್ನು ಹಾರೈಸಿ 
ದರು. ॥ ೨೯ ॥ 

ಮುನಿಗಳು ಹೇಳುತ್ತಾರೆ - ಉತ್ತಾನಪಾದನ ಸುಪುತ್ರನೇ | 
ಧ್ರುವನೇ | ಶರಣಾಗತರ ಭಯವನ್ನು ಭಂಜಿಸುವ ಶಾರ್ಜಪಾಣಿ 
ಭಗವಾನ್‌ ನಾರಾಯಣನು ನಿನ್ನ ಶತ್ರುಗಳನ್ನು ಸಂಹರಿಸಲಿ. 
ಶ್ರೀಭಗವಂತನ ನಾಮವನ್ನು ಕೇಳಿದ್ದರಿಂದ, ಕೀರ್ತಿಸುವುದರಿಂದ 
ಮನುಷ್ಯನು ದುಸ್ತರವಾದ ಮೃತ್ಯುವನ್ನು ಆಯಾಸವಿಲ್ಲದೆ ಬೇಗನೇ 
ದಾಟಿಬಿಡುವನು ॥ ೩೦ ॥ 


ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಮಂಧೇ ದಶಮೋತಧ್ಯಾಯಃ॥ ೧೦ ॥ 


— ಧ್ರ ಫೀಪಾಾಂ್ವಾ 
ಹನ್ನೋ ೦ದನೆಯ ಅಧ್ಯಾಯ 
ಸ್ವಾಯಂಭುವ ಮನುವು ಯುದ್ಧವನ್ನು ನಿಲ್ಲಿಸುವಂತೆ ಧ್ರುವನಿಗೆ ಆದೇಶ ನೀಡಿದುದು 


ಮೈತ್ರೇಯ ಉವಾಚ 
ನಿಶಮ್ಯ ಗದತಾಮೇವಮೃಷೀಣಾಂ ಧನುಷಿ ಧ್ರುವಃ । 


ಸಂದಧೇ$ಸ್ಪಮುಪಸ್ನ ಸ್ಪೃಶ್ಯ ಯನ್ನಾರಾಯಣನಿರ್ಮಿತಮ್‌ 
॥ ೧ ॥ 


ಸಂಧೀಯಮಾನ ಎಏತಸ ಸ್ಥಿನ್ನಾಯಾ ಗುಹ ೈಕನಿರ್ಮಿತಾಃ | 
ಕ್ಲಿಪ್ರಂ ವಿನೇಶುರ್ವಿದುರ ಕ್ಲೇಶಾ ಜ್ಞಾನೋದಯೇ ಯಥಾ 


॥1 ೨ ॥ 
ತಸ್ಯಾರ್ಷಾಸ್ಟಂ ಧನುಷಿ ಪ್ರಯುಂಜತಾ 
ಸುವರ್ಜಪುಂಖಾಃ ಕಲಹಂಸವಾಸಸಃ 1 
ವಿನಿಃಸೃತಾ ಆವಿವಿಶುರ್ದ್ವಿಷದ್ದಲಂ 
ಯಥಾ ವನಂ ಭೀಮರವಾಃ ಶಿಖಂಡಿನ: ॥ ೩ ॥ 


ಶ್ರೀಮೈತ್ತೇಯ ಮಹರ್ಷಿಗಳು ಹೇಳುತ್ತಾರೆ - ಎಲೈೆ 
ವಿದುರನೇ | ಯಷಿಗಳು ಹೀಗೆ ಹೇಳಿದುದನ್ನು ಕೇಳಿ ಮಹಾರಾಜಾ 
ಧ್ರುವನು ಶುದ್ಧಾಚಮನಮಾಡಿ ಶ್ರೀಮನ್ನಾರಾಯಣನು ನಿರ್ಮಿ 
ಸಿದ RES ಧನುಸಿಗೆ ಹೂಡಿದನು. ॥ ೧ ॥ ನಾರಾ 
ಣಾಸ್ವವನ್ನು ಸಂಧಾನಮಾಡುತ್ತರೇ - ಜ್ಞಾನೋದಯ ವಾಗು 
ik ಮ ಯೇ ಮುಂತಾದ ಎಲ್ಲ ಕ್ಷೇಶಗಳು ನಾಶ ಹೊಂದು 
ವಂತೆ ಯಕ್ಷರು ರಚಿಸಿದ ನಾನಾ ಮಾಯೆಗಳೆಲ್ಲ ಕಣ್ಮರೆ 
ಯಾದುವು. ॥ ೨ ॥ ನಾರಾಯಣ ಯಷಿಯಿಂದ ಆವಿಷ್ಯತವಾದ 
ಅಸ್ಪವನ್ನು ಧನುಸ್ಲಿಗೆ ಸಂಧಾನಮಾಡಿದೊಡನೆಯೇ ಅದರಿಂದ 
WEE ಗರಿಗಳಂತೆ 2 ಚಿನ್ನದ ಗರಿಗಳಿಂದ ಕೂಡಿದ ತೀಕ್ಷ್ಯ ವಾದ 
ಬಾಣಗಳು ಹೊರಬಂದು ನವಿಲುಗಳು ಕೇಕೆಹಾಕುತ್ತಾ ಅರಣ್ಯಕ್ಕೆ 
ನುಗ್ಗುವಂತೆ ಭಯಂಕರವಾಗಿ ಶಬ್ದಮಾಡುತ್ತಾ ಕತುಸೈನ್ನವನ್ನು 
ಹೊಕ್ಕವು. ೩॥ 


404 
ತೈಸ್ತಿಗ್ಧಧಾರೈಃ ಪ್ರಧನೇ ಶಿಲೀಮುಖೈ- 
ರಿತಸ್ತತಃ ಪುಣ್ಯಜನಾ ಉಪದ್ರುತಾಃ 1 


ತಮಭ್ಯಧಾವನೈುಪಿತಾ ಉದಾಯುಧಾಃ 
ಸುಪರ್ಣಮುನ್ನದ್ದಫಣಾ ಇವಾಹಯಃ: 


ಸ ತಾನ್ನೃಷತ್ಕೈರಭಿಧಾವತೋ ಮೃಧೇ 
ನಿಕೃತ್ವಬಾಹೂರುಶಿರೋಧರೋದರಾನ್‌ I 
ನಿನಾಯ ಲೋಕಂ ಪರಮರ್ಕಮಂಡಲಂ 
ವ್ರಜಂತಿ ನಿರ್ಭಿದ್ಧ ಯಮೂರ್ದ್ವರೇತಸಃ ॥ ೫ ॥ 


ತಾನ್‌ ಹನ್ಯಮಾನಾನಭಿವೀಕ್ಸ್ಯ ಗುಹ್ಯಕಾ- 


ನನಾಗುಸಶ್ಲಿತ್ರರಥೇನ ಭೂರಿಶಃ । 
ಔತ್ತಾನಪಾದಿಂ ಕೃಪಯಾ ಪಿತಾಮಹೋ 
ಮನುರ್ಜಗಾದೋಪಗತಃ ಸಹರ್ಷಿಭಿಃ ॥ ೬ ॥ 
ಮನುರುವಾಚ 
ಅಲಂ ವತ್ಪಾತಿರೋಷೇಣ ತಮೋದ್ವಾರೇಣ ಪಾಪ್ಠನಾ । 
ಯೇನ ಪುಣ್ಯಜನಾನೇತಾನವಧೀಸ್ತ್ವಮನಾಗಸಃ 


॥ ೭ ॥ 
ನಾಸ್ಪತ್ಕುಲೋಚಿತಂ ತಾತ ಕರ್ಮೈತತ್ನದ್ದಿಗರ್ಜಿತಮ್‌ । 
ವಧೋ ಯದುಪದೇವಾನಾಮಾರಬ್ಬಸ್ತೇತಕೃತೈನಸಾಮ್‌ 

॥ ೮ ॥ 
ನನ್ನೇಕಸ್ಕಾಪರಾಧೇನ ಪ್ರಸಂಗಾದ್ವಹವೋ ಹತಾಃ । 
ಭ್ರಾತುರ್ವಧಾಭಿತಪ್ರೇನ ತ್ವಯಾಂಗ ಭ್ರಾತ್ಸವತ್ತಲ 


neu 
ನಾಯಂ ಮಾರ್ಗೊ ಹಿ ಸಾಧೂನಾಂ 
ಹೃಷೀಕೇಶಾನುವರ್ತಿನಾಮ್‌ 1 
ಯದಾತ್ಮಾನಂ ಪರಾಗ್ಸೃಹ್ಯ 
ಪಶುವದ್ಧೂತವೈಶಸಮ್‌ ॥ ೧೦॥ 


ಸರ್ವಭೂತಾತ್ಮಭಾವೇನ ಭೂತಾವಾಸಂ ಹರಿಂ ಭವಾನ್‌ । 
ಆರಾಧ್ಯಾಪ ದುರಾರಾಧ್ಯಂ ವಿಷ್ಣೋಸ್ತತ್ನರಮಂ ಪದಮ್‌ 


॥ ೧೧॥ 
ಸ ತ್ವಂ ಹರೇರನುಧ್ಯಾತಸ್ತತ್ಟುಂಸಾಮಪಿ ಸಮ್ಮತಃ। 
ಕಥಂ ತ್ವವದ್ಯಂ ಕೃತವಾನನುಶಿಕ್ದನತಾಂ ವ್ರತಮ್‌ 

11 ೧೨॥ 


ತಿತಿಕ್ಸಯಾ ಕರುಣಯಾ ಮೈತ್ರ್ಯಾ ಚಾಖಿಲಜಂತುಷು । 
ಸಮತ್ತೇನ ಚ ಸರ್ವಾತ್ಮಾ ಭಗವಾನ್‌ ಸಂಪ್ರಸೀದತಿ 
॥1 ೧೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ಹರಿತವಾದ ಆ ಬಾಣಗಳು ಶತ್ರುಗಳನ್ನು ಬಹಳವಾಗಿ 
ಉಪದ್ರವಗೊಳಿಸಿದವು. ಆಗ ರಣಾಂಗಣದಲ್ಲಿ ಅನೇಕ ಯಕ್ಷರು 
ಕುಪಿತರಾಗಿ ಅಸ್ವ-ಶಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡು ಗರುಡನು 
ಕೆಣಕಿದಾಗ ದೊಡ್ಡ-ದೊಡ್ಡ ಸರ್ಪಗಳು ಹೆಡೆಗಳನ್ನು ಬಿಚ್ಚಿಕೊಂಡು 
ಅದರ ಕಡೆಗೆ ಓಡುವಂತೆ ನಾನಾಕಡೆಗಳಿಂದ ಧ್ರುವನ ಮೇಲೆ 
ಮುತ್ತಿಗೆ ಹಾಕಿದರು. ॥ ೪ ॥ ಹೀಗೆ ಮುಂದಕ್ಕೆ ಬರುತ್ತಿರುವ 
ಯಕ್ಕರನ್ನು ನೋಡಿ ಧ್ರುವನು ತನ್ನ ಬಾಣಗಳಿಂದ ಅವರ ಭುಜ 
ಗಳನ್ನೂ ಮೊಣಕಾಲುಗಳನ್ನೂ ಹೆಗಲು-ಹೊಟ್ಟೆಯೇ ಮುಂತಾದ 
ಅಂಗೋಪಾಂಗಗಳನ್ನು ಕತ್ತರಿಸಿ ಊರ್ಧ್ವರೇತಸ್ಕರಾದ ಮುನಿಗಳು 
ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗುವಂತೆ - 
ಅವರೆಲ್ಲರನ್ನು ಸರ್ವಶ್ರೇಷ್ಠಲೋಕ (ಸತ್ಯಲೋಕ್ಕಕ್ಕೆ ಕಳಿಸಿಕೊಟ್ಟನು. 
॥ ೫ ॥ ವಿಚಿತ್ರವಾದ ರಥವನ್ನು ಏರಿದ್ದ ಧ್ರುವನು ನಿರಪರಾಧಿ 
ಗಳಾದ ಯಕ್ಷರನ್ನು ಕೊಲ್ಲುತ್ತಿರುವುದನ್ನು ಕಂಡು ಆತನ ಪಿತಾಮಹ 
ನಾದ ಸ್ವಾಯಂಭುವಮನುವಿಗೆ ಅವರ ಮೇಲೆ ಕನಿಕರ ಉಂಟಾ 
ಯಿತು. ಅವನು ಅನೇಕ ಮಹರ್ಷಿಗಳೊಡನೆ ಅಲ್ಲಿಗೆ ಬಂದು ತನ್ನ 
ಮೊಮ್ಮಗನಿಗೆ ಹೀಗೆ ತಿಳುವಳಿಕೆ ನೀಡಿದರು. ॥ ೬ ॥ 

ಮನುವು ಹೇಳಿದನು - ಮಗು, ಧ್ರುವನೇ | ಸಾಕು-ಸಾಕು | 
ಹೀಗೆ ಹೆಚ್ಚಾದ ಕ್ರೋಧವನ್ನು ತೋರುವುದು ತರವಲ್ಲ ಈ 
ಕೋಪವು ನರಕದ ಬಾಗಿಲು ಆಗಿದೆ. ಅದಕ್ಕೆ ವಶನಾಗಿ ನೀನು ಈ 
ನಿರಪರಾಧಿ ಯಕ್ಷರನ್ನು ವಧಿಸಿಬಿಟ್ಟೆ ॥ ೭ ॥ ವತ್ತ! ನೀನು ಯಾವ 
ಅಪರಾಧವನ್ನು ಮಾಡದೇ ಇರುವ ಯಕ್ಷರ ಸಂಹಾರಕ್ಕೆ 
ತೊಡಗಿರುವುದು ನಮ್ಮ ವಂಶಕ್ಕೆ ತಕ್ಕುದಾದ ಕರ್ಮವಲ್ವ 
ಸಾಧುಗಳು ಇದನ್ನು ಮೆಚ್ಚುವುದಿಲ್ಲ ೮ ॥ ಮಗು! ನಿನಗೆ 
ತಮ್ಮನ ಮೇಲೆ ಅತಿಶಯವಾದ ಪ್ರೀತಿಯಿರುವುದು ಸರಿಯೆ. 
ಆದರೆ ಆತನ ವಧೆಯಿಂದ ಸಂತಾಪಗೊಂಡು ಒಬ್ಬ ಯಕ್ಷನು 
ಮಾಡಿದ ಅಪರಾಧಕ್ಕಾಗಿ ಬಹುಮಂದಿ ಯಕ್ಷರ ಹತ್ಯೆ ಮಾಡಿಬಿಟ್ಟೆ 
ಯಲ್ಲ! ॥ ೯ ॥ ಈ ಜಡವಾದ ದೇಹವನ್ನೇ ಆತ್ಮವೆಂದು ತಿಳಿದು 
ಇದಕ್ಕಾಗಿ ಪಶುಗಳಂತೆ ಪ್ರಾಣಿಹಿಂಸೆ ಮಾಡುವುದು ಭಗವದ್ದಕ್ಕ 
ರಾದ ಸಾಧುಗಳು ಅನುಸರಿಸುವ ಮಾರ್ಗವಲ್ಲ ॥ ೧೦ ॥ 
ಶ್ರೀಭಗವಂತನನ್ನು ಆರಾಧಿಸಿ ಅವನನ್ನು ಒಲಿಸಿಕೊಳ್ಳುವುದು 
ಬಹಳ ಕಠಿಣವಾದ ಕೆಲಸ, ಆದರೆ ನೀನು ಬಾಲ್ಯದಲ್ಲಿಯೇ ಸಮಸ್ತ 
ಭೂತಗಳಿಗೆ ಆಶ್ರಯನಾದ ಶ್ರೀಹರಿಯನ್ನು ಸರ್ವಭೂತಾತ್ಮಭಾವನೆ 
ಯಿಂದ ಆರಾಧಿಸಿ ಪರಮಪದವನ್ನು ಪಡೆದುಕೊಂಡಿ 
ರುವೆ. ॥ ೧೧॥ ನಿನ್ನನ್ನದರೋ ಆ ಪ್ರಭುವು ತನ್ನ ಪ್ರಿಯ 
ಭಕ್ತನೆಂದು ತಿಳಿದಿರುವನು. ನಿನ್ನನ್ನು ಪ್ರಭುವಿನ ಭಕ್ತರಾದ ಸಾಧು 
ಗಳು ಆದರಿಸುತ್ತಾರೆ ಹಾಗೂ ನೀನು ಅವರಿಗೆ ಮಾರ್ಗದರ್ಶಕನೂ 
ಆಗಿರುವೆ. ಹೀಗಿದ್ದರೂ ನೀನು ಇಂತಹ ನಿಂದನೀಯ ಕರ್ಮವನ್ನು 
ಹೇಗೆ ಮಾಡಿದೆ? ॥ ೧೨ ॥ ಸರ್ವಾತ್ಮನಾದ ಶ್ರೀಹರಿಯು - 
ತನಗಿಂತ ಹಿರಿಯವರಲ್ಲಿ ಸಹನೆತೋರುವುದು, ಕಿರಿಯವರಲ್ಲಿ 
ದಯೆತೋರುವುದು, ಸರಿಸಮಾನರಲ್ಲಿ ಸ್ನೇಹವನ್ನು ಬೆಳೆಸುವುದು 
ಹಾಗೂ ಸಮಸ್ತ ಜೀವರೊಡನೆ ಸಮತೆಯ ವರ್ತನೆಯಿಂದಲೇ 
ಪ್ರಸನ್ನನಾಗುವನು. ॥ ೧೩ ॥ 


11 ಅಧ್ಯಾಯ] ಚತುರ್ಥ ಸೃಂಧ 405 
ಸಂಪ್ರಸನ್ನೇ ಭಗವತಿ ಪುರುಷಃ ಪ್ರಾಕೃತೈರ್ಗುಣ್ಯೆ:। ಪ್ರಭುವು ಪ್ರಸನ್ನನಾದ ಪುರುಷನು ಪ್ರಾಕೃತಗುಣಗಳಿಂದ 
ವಿಮುಕ್ತೋ ಜೀವನಿರ್ಮುಕ್ತೋ ಬ್ರಹ್ಮನಿರ್ವಾಣಮೃಚ್ಛಕಿ ಮತ್ತು ಅವುಗಳ ಕಾರ್ಯರೂಪವಾದ ಲಿಂಗಶರೀರದಿಂದ ಬಿಡು 
॥ ೧೪ ॥ | ಗಡೆಹೊಂದಿ ಪರಮಾನಂದಸ್ವರೂಪ ನಾದ ಬ್ರಹ್ಮಪದವನ್ನು 
ಭೂತೈಃ ಪಂಚಭಿರಾರಚ್ಚಿ- ಹೊಂದುವನು. ॥ ೧೪ ॥ 
ರ್ಯೋಪಿತ್ಪುರುಷ A | § ಮಗು ಧ್ರುವನೇ! ದೇಹವೇ ಮುಂತಾದ ರೂಪದಲ್ಲಿ 
ಲ ಅವರ ಪರಸರ ಸೇರುವಿಕೆಯಿಂದ ಬೇರೆ 
ರಯ್ಯೋಷಿತುರುಷಯೊ ಸ Fs ಷ್ಠ 
ಷಿತುರುಷಯೋರಿಹ ॥ ೧೫ ॥ ಸ್ಟ್ರೀ-ಪುರುಷರು ಉತ್ಪನ್ನರಾಗುತ್ತಾರೆ. ॥ ೧೫ ॥ ಹೀಗೆ ಶ್ರೀಭಗ 
ವಂತನ ಮಾಯೆಯಿಂದ ಸತ್ತ್ವಾದಿಗುಣಗಳಲ್ಲಿ ಉಂಟಾಗುವ 
ಜಸ ಇದ ಗಾ 
ಏವಂ ಪ್ರವರ್ತತೇ ಸರ್ಗಃ ಸ್ಥಿತಿಃ ಸಂಯಮ ಏವ ಚೆ! | ವೃಪಮ್ಯದಿಂದಲೇ ಭೂತಗಳಿಂದ ಶರೀರಗಳ ರಚನೆಯಾಗು 
ಗುಣವೃತಿಕರಾದ್ರಾಜನ್ಮಾಯಯಾ ಪರಮಾತ್ಮನಃ | ವಂತಯೇ ಅವುಗಳ ಸ್ಥಿತಿ ಮತ್ತು ಲಯಗಳೂ ಆಗುತ್ತವೆ. ॥ ೧೬ ॥ 
1 ೧೬॥ 


ನಿಮಿತ್ತಮಾತ್ರಂ ತತ್ರಾಸೀನ್ನಿರ್ಗುಣಃ ಪುರುಷರ್ಷಭಃ । 
ವ್ಯಕ್ತಾವ್ಯಕ್ತಮಿದಂ ವಿಶ ಯತ್ರ ಭ್ರಮತಿ ಲೋಹವತ್‌ 


॥ ೧೭॥ 
ಸ ಖಲ್ವಿದಂ ಭಗವಾನ್‌ ಕಾಲಶಕಾ ್ರ 
ಗುಣಪ್ರವಾಹೇಣ ವಿಭಕ್ತವೀರ್ಯಃ 1 
ಕರೋತ್ಯಕರ್ತೈವ ನಿಹಂತ್ಯಹಂತಾ 
ಚೇಷ್ಟಾ ವಿಭೂಮಃ ಖಲು ದುರ್ವಿಭಾವ್ಯಾ ॥ ೧೮ ॥ 
ಸೋತನಂತೋತಂತಕರಃ ಕಾಲೋನನಾದಿರಾದಿಕೃದವ್ಯಯಃ । 
ಜನಂ ಜನೇನ ಜನಯನ್ನಾರಯನ್ವೃತ್ಯುನಾಂತಕಮ್‌ 


॥೧೯॥ 
ನ ವೈ ಸ್ವಪಕ್ಟೋಶಸ್ಯ ವಿಪಕ್ಷ ಏವ ವಾ 
ಪರಸ್ಯ ಮೃತ್ಯೋರ್ವಿಶತಃ ಸಮಂ ಪ್ರಜಾಃ 1 
ಧಾವಮಾನಮನುಧಾವಂತ್ಯನೀಶಾ 
ಯಥಾ ರಜಾಂಸ್ಕನಿಲಂ ಭೂತಸಂಘಾಃ ॥ ೨೦ ॥ 


ತಂ 


ಆಯುಷೋ5ಪಚಯಂ ಜಂತೋ- 
ಸ್ತಫೈವೋಪಚಯಂ ವಿಭುಃ | 
ಉಭಾಭ್ಯಾಂ ರಹಿತಃ ಸ್ಪಸ್ನೋ 
ದುಸ್ಪಸ್ಕ ವಿದಧಾತ್ಮಸೌ ॥ ೨೧ ॥ 


ಕೇಚಿತ್ಯರ್ಮ ವದಂತ್ಯೇನಂ ಸ್ವಭಾವಮಪರೇ ನೃಪ। 
ಏಕೇ ಕಾಲಂ ಪರೇ ದೈವಂ ಪುಂಸಃ ಕಾಮಮುತಾಪರೇ 


॥ ೨೨ ॥ 
ಅವ್ಯಕ್ತಸ್ಯಾಪ್ರಮೇಯಸ್ಯ ನಾನಾಶಕ್ತ್ಯುದಯಸ್ಯ ಚ। 
ನ ವೈ ಚಿಕೀರ್ಷಿತಂ ತಾತ ಕೋ ವೇದಾಥ ಸ್ವಸಂಭವಮ್‌ 

॥ ೨೩ ॥ 


ಎಲ್ಫೆ ಪುರುಷಶ್ರೇಷ್ಠನೇ ! ಗುಣಾತೀತನಾದ ಪರಮಾತ್ಮನಾದರೋ 
ಇದರಲ್ಲಿ ಕೇವಲ ನಿಮಿತ್ತಮಾತ್ರನಾಗಿದ್ದಾನೆ. ಅವನ ಆಶ್ರಯ 
ದಿಂದಲೇ ಈ ಕಾರ್ಯಕಾರಣಾತ್ಮಕವಾದ ಜಗತ್ತು ಸೂಜಿಗಲ್ಲಿನ 
ಆಶ್ರಯದಿಂದ ಕಬ್ಬಿಣವು ಚಲಿಸುವಂತೆ ಸುತ್ತುತ್ತಿರುವುದು. 
॥ ೧೭ ॥ ಕಾಲಶಕ್ತಿಯ ಮೂಲಕ ಕ್ರಮವಾಗಿ ಸತ್ತ್ವಾದಿಗುಣಗಳಲ್ಲಿ 
ಕ್ಟೋಭೆಯುಂಟಾದ್ದರಿಂದ ಲೀಲಾಮಯ ಭಗವಂತನ ಶಕ್ತಿಯೂ 
ಸೃಷ್ಟಿಯೇ ಮುಂತಾದ ರೂಪಗಳಲ್ಲಿ ವಿಭಜನೆ ಹೊಂದುತ್ತದೆ. ಆದ್ದ 
ರಿಂದ ಭಗವಂತನು ವಾಸ್ತವವಾಗಿ ಅಕರ್ತನಾಗಿದ್ದರೂ ಜಗತ್ತನ್ನು 
ಸೃಷ್ಟಿಸುತ್ತಾನೆ. ಸಂಹಾರಕನಲ್ಲದಿದ್ದರೂ ಸಂಹಾರ ಮಾಡುತ್ತಾನೆ. 
ನಿಜವಾಗಿ ಅನಂತನಾದ ಆ ಪ್ರಭುವಿನ ಲೀಲೆಯು ಅತ್ಯಂತ 
ಅಚಿಂತ್ಯವಾಗಿದೆ. ॥ ೧೮ ॥ ಧ್ರುವನೇ। ಕಾಲಸ್ವರೂಪನಾದ 
ಅವ್ಯಯ ಪರಮಾತ್ಮನೇ ತಾನು ಅಂತರಹಿತನಾಗಿದ್ದರೂ ಜಗತ್ತನ್ನು 
ಅಂತ್ಯಗೊಳಿಸುವವನಾಗಿದ್ದಾನೆ. ಅನಾದಿಯಾಗಿದ್ದರೂ ಎಲ್ಲರ 
ಆದಿಕರ್ತೃವಾಗಿದ್ದಾನೆ. ಆತನೇ ಒಂದು ಜೀವದಿಂದ ಮತ್ತೊಂದು 
ಜೀವವನ್ನು ಹುಟ್ಟಿ ಜಗತ್ತನ್ನು ಸೃಷ್ಟಿಸುತ್ತಾನೆ. ಮೃತ್ಯುವಿನ 
ಮೂಲಕ ಸಾಯುವವರನ್ನು ಸಂಹರಿಸುತ್ತಾನೆ. ॥ ೧೯ ॥ ಆ ಕಾಲ 
ಸ್ವರೂಪನಾದ ಭಗವಂತನು ಸಮಸ್ತ ಸೃಷ್ಟಿಯಲ್ಲಿ ಸಮಾನ 
ರೂಪದಿಂದ ಒಳಹೊಕ್ಕಿರುವನು. ಅವನಿಗೆ ಸ್ವಪಕ್ಷವೂ ಇಲ್ಲ 
ಶತ್ರುಪಕ್ಹವೂ ಇಲ್ಲ ಗಾಳಿಗೆ ಎದ್ದಿರುವ ಧೂಳು ಗಾಳಿಗೆ ಅಧೀನ 
ನಾಗಿ ಅದರ ಜೊತೆಗೆ ಹಾರಿಹೋಗುವಂತೆ, ಸಮಸ್ತ ಜೀವಿಗಳು 
ತಮ್ಮ-ತಮ್ಮ ಕರ್ಮಗಳಿಗೆ ಅಧೀನವಾಗಿ ಸುಖ-ದುಖಾದಿ 
ಫಲಗಳನ್ನು ಅನುಭವಿಸುತ್ತವೆ. ॥ ೨೦ ॥ ಸರ್ವಸಮರ್ಥನಾದ 
ಶ್ರೀಹರಿಯು ಕರ್ಮಬಂಧನದಿಂದ ಬಂಧಿತರಾದ ಜೀವಿಗಳ 
ಆಯುಸ್ಲಿನ ವೃದ್ಧಿ-ಕ್ಷಯದ ವಿಧಾನವನ್ನು ಮಾಡುತ್ತಾನೆ. ತಾನು 
ಇವೆರಡರಿಂದಲೂ ರಹಿತನಾಗಿ ಸ್ವಸ್ವರೂಪದಲ್ಲಿ ನೆಲೆಗೊಂಡಿ 
ದ್ದಾನೆ. ॥ ೨೧ ॥ ರಾಜನೇ! ಈ ಪರಮಾತ್ಮನನ್ನೇ ಮೀಮಾಂಸಕರು 
ಕರ್ಮವೆಂದೂ, ಚಾರ್ವಾಕರು ಸ್ವಭಾವವೆಂದೂ, ವೈಶೇಷಿಕರು 
ಕಾಲನೆಂದು, ಜೋತಿಷ್ಯರು ಅದೃಷ್ಟ (ದೈವ)ವೆಂದೂ, ಕಾಮ 
ಶಾಸ್ತ್ರಛದವರು ಕಾಮವೆಂದೂ ಕರೆಯುತ್ತಾರೆ. ॥ ೨೨॥ ಅವನು 
ಯಾವುದೇ ಇಂದ್ರಿಯಕ್ಕೂ, ಪ್ರಮಾಣಕ್ಕೂ ವಿಷಯನಾಗಿರು 
ವುದಿಲ್ಲ ಮಹತ್ರೇ ಮುಂತಾದ ಶಕ್ತಿಗಳೂ ಕೂಡ ಅವನಿಂದಲೇ 


406 


ನ ಚೈತೇ ಪುತ್ರಕ ಭ್ರಾತುರ್ಹಂತಾರೋ ಧನದಾನುಗಾಃ । 
ವಿಸರ್ಗಾದಾನಯೋಸ್ತಾತ ಪುಂಸೋ ದೈವಂ ಹಿ ಕಾರಣಮ್‌ 
॥॥ ೨೪ ॥ 


ಸ ಏವ ವಿಶ್ವಂ ಸೃಜತಿ ಸ ಏವಾವತಿ ಹಂತಿ ಚ। 
ಅಥಾಪಿ ಹೃನಹಂಕಾರಾನ್ನಾಜ್ಯತೇ ಗುಣಕರ್ಮಭಿಃ 
I ೨೫ ॥ 


ಏಷ ಭೂತಾನಿ ಭೂತಾತ್ಮಾ ಭೂತೇಶೋ ಭೂತಭಾವನಃ । 
ಸ್ವಶಕ್ತ್ಯಾ ಮಾಯಯಾ ಯುಕ್ತಃ ಸೃಜತ್ಯತ್ತಿ ಚ ಪಾತಿ ಚ 
1 ೨೬ ॥ 


ತಮೇವ ಮೃತ್ಯುಮಮೃತಂ ತಾತ ದೈವಂ 
ಸರ್ವಾತ್ಮನೋಪೇಹಿ ಜಗತ್ತರಾಯಣಮ್‌ । 
ಯಸ್ಟೈ ಬಲಿಂ ವಿಶ್ಲಸ್ತಜೋ ಹರಂತಿ 
ಗಾವೋ ಯಥಾ ವೈ ನಸಿ ದಾಮಯಂತ್ರಿತಾಃ ॥೨೭ ॥ 


ಯಃ ಪಂಚವರ್ಷೊ ಜನನೀಂ ತ್ವಂ ವಿಹಾಯ 
ಮಾತುಃ ಸಪತ್ನ್ಯಾ ವಚಸಾ ಭಿನ್ನಮರ್ಮಾ । 
ವನಂ ಗತಸ್ತಪಸಾ ಪ್ರತ್ಯಗಕ್ಟ- 
ಮಾರಾಧ್ಯ ಲೇಭೇ ಮೂರ್ಧ್ನಿ ಪದಂ ತ್ರಿಲೋಕ್ಯಾಃ ॥೨೮ ॥ 


ತಮೇನಮಂಗಾತ್ಮನಿ ಮುಕ್ಕವಿಗ್ರಹೇ 
ವ್ಯಪಾಶ್ರಿತಂ ನಿರ್ಗುಣಮೇಕಮಕ್ಷರಮ್‌ | 
ಆತ್ಮಾನಮನ್ವಿಚ್ಛ ವಿಮುಕ್ತಮಾತೃದ್ಭಗ್‌ 
ಯಸ್ಮಿನ್ನಿದಂಭೇದಮಸತ್ಪತೀಯತೇ ॥ ೨೯ ॥ 
ತು ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ 
ಆನಂದಮಾತ್ರ ಉಪಪನ್ನ ಸಮಸ್ತಶಕೌ । 
ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ- 
ಗ್ರಂಥಿಂ ವಿಭೇತ್ವಸಿ ಮಮಾಹಮಿತಿ ಪ್ರರೂಢಮ್‌ ॥ ೩೦ ॥ 


ಸಂಯಚ್ಛರೋಷಂ ಭದ್ರಂ ತೇ ಪ್ರತೀಪಂ ಶ್ರೇಯಸಾಂ ಪರಮ್‌ । 
ಶ್ರುತೇನ ಭೂಯಸಾ ರಾಜನ್ನಗದೇನ ಯಥಾ55ಮಯಮ್‌ 
॥1೩೧॥ 


ಯೇನೋಪಸೃಷ್ಟಾತ್ಟುರುಷಾಲ್ಲೋಕ ಉದ್ದಿಜತೇ ಭೃಶಮ್‌ । 


ನ. ಬತ್ತದ . ಗಟ್ಟಿತನ 


॥1 ೩೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ಪ್ರಕಟಗೊಂಡಿವೆ. ಅವನು ಏನು ಮಾಡಲು ಬಯಸುತ್ತಿರುವನೋ 
ಎಂಬುದನ್ನು ಜಗತ್ತಿನಲ್ಲಿ ಯಾರೂ ಅರಿಯರು. ಹೀಗಿರುವಾಗ 
ಎಲ್ಲಕ್ಕೂ ಮೂಲಕಾರಣನಾದ ಆ ಪ್ರಭುವನ್ನು ಹೇಗೆ ಅರಿಯ 
ಬಲ್ಲರು! ॥ ೨೩ ॥ 

ಮಗು | ಕುಬೇರನ ಈ ಅನುಚರರು ನಿನ್ನ ತಮ್ಮನನ್ನು ವಾಸ್ತವ 
ವಾಗಿ ಕೊಂದವರಲ್ಲ ಏಕೆಂದರೆ, ಮನುಷ್ಯನ ಜನ್ಮ-ಮರಣದ 
ನಿಜವಾದ ಕಾರಣ ಈಶ್ವರನೇ ಆಗಿರುವನು. ॥ ೨೪ ॥ ಆತ 
ನೊಬ್ಬನೇ ಪ್ರಪಂಚವನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ, ನಾಶ 
ಗೊಳಿಸುತ್ತಾನೆ; ಆದರೆ ಅವನು ಅಹಂಕಾರರಹಿತನಾಗಿರುವುದ 
ರಿಂದ ಇದರ ಗುಣ-ಕರ್ಮ ಅವನಿಗೆ ಅಂಟುವುದಿಲ್ಲ ॥ ೨೫ ॥ 
ಅವನು ಸಮಸ್ತ ಪ್ರಾಣಿಗಳ ಅಂತರಾತ್ಮನೂ, ನಿಯಾಮಕನೂ, 
ರಕ್ಷಕನೂ ಆಗಿರುವ ಆ ಪ್ರಭುವೇ ತನ್ನ ಮಾಯಾಶಕ್ಕಿಯಿಂದ 
ಕೂಡಿಕೊಂಡು ಸಮಸ್ತ ಜೀವಿಗಳ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು 
ಮಾಡುತ್ತಾನೆ. ॥ ೨೬ ॥ ಮೂಗುದಾರ ಹಾಕಿದ ಎತ್ತುಗಳು ತನ್ನ 
ಯಜಮಾನನ ಹೊರೆಯನ್ನುಹೊರುವಂತೆ ಜಗತ್ತಿನ ಸೃಷ್ಟಿಮಾಡುವ 
ಬ್ರಹ್ಮಾದಿದೇವತೆಗಳು ನಾಮ-ರೂಪವೆಂಬ ಹಗ್ಗದಿಂದ ಬಂಧಿ 
ತರಾಗಿ ಅವನ ಆಜ್ಞೆಯನ್ನೇ ಪಾಲಿಸುತ್ತಾರೆ. ಅವನು ಭಕ್ತರಲ್ಲದ 
ವರಿಗೆ ಮೃತ್ಯುರೂಪನೂ, ಭಕ್ಷರಾದವರಿಗೆ ಅಮೃತರೂಪನೂ 
ಆಗಿರುವನು. ಇಡೀ ಜಗತ್ತಿಗೆ ಏಕಮಾತ್ರ ಆಶ್ರಯನೂ ಅವನೇ 
ಆಗಿರುವನು. ಮಗೂ | ನೀನು ಎಲ್ಲವಿಧದಿಂದ ಆ ಪರಮಾತ್ಮನನ್ನೇ 
ಶರಣುಹೊಂದು. ॥ ೨೭ ॥ ನೀನು ಐದನೇ ವಯಸ್ಸಿನಲ್ಲೇ 
ಮಲತಾಯಿಯ ವಾಗ್ದಾಣಗಳಿಂದ ಮನನೊಂದು ತಾಯಿಯನ್ನು 
ಬಿಟ್ಟು ವನಕ್ಕೆ ಹೊರಟುಹೋದೆ. ಅಲ್ಲಿ ತಪಸ್ಸಿನ ಮೂಲಕ ಯಾವ 
ಹೃಷೀಕೇಶ ಭಗವಂತನನ್ನು ಆರಾಧಿಸಿ ನೀನು ತ್ರಿಲೋಕದಿಂದಲೂ 
ಮೇಲಿನ ಧ್ರುವಪದವನ್ನು ಪಡೆದುಕೊಂಡೆಯೋ ಮತ್ತು ಯಾರು 
ನಿನ್ನ ವೈರಭಾವರಹಿತವಾದ ಸರಳ ಹೃದಯದಲ್ಲಿ ವಾತ್ಸಲ್ಯದಿಂದ 
ವಿಶೇಷವಾಗಿ ವಿರಾಜಿಸುತ್ತಿದ್ದಾನೋ ಅಂತಹ ಗುಣಾತೀತನೂ, 
ಅದ್ವಿತೀಯನೂ, ಅವಿನಾಶಿಯೂ, ನಿತ್ಯಮುಕ್ತನೂ ಆದ ಪರ 
ಮಾತೃನನ್ನು ಅಧ್ಯಾತ್ಮದೃಷ್ಟಿಯಿಂದ ನಿನ್ನ ಅಂತಃಕರಣದಲ್ಲಿ 
ಹುಡುಕುವವನಾಗು. ಅವನಲ್ಲಿ ವಾಸ್ತವವಾಗಿ ಇಲ್ಲದಿದ್ದರೂ ಈ 
ಭೇದರೂಪವಾದ ಪ್ರಪಂಚವು ತೋರಿಬರುತ್ತಿದೆ. ॥ ೨೮-೨೯॥ 
ಹೀಗೆ ಮಾಡುವುದರಿಂದ ಸರ್ವಶಕ್ಷಿಸಂಪನ್ನನೂ, ಪರಮಾನಂದ 
ಸ್ವರೂಪನೂ, ಸರ್ವಾಂತರ್ಯಾಮಿಯೂ ಆಗಿರುವ ಶ್ರೀಭಗವಂತ 
ನಾದ ಅನಂತನಲ್ಲಿ ನಿನಗೆ ದೃಢವಾದ ಭಕ್ತಿಯುಂಟಾಗುವುದು. 
ಅದರ ಪ್ರಭಾವದಿಂದ ನೀನು ಅಹಂಕಾರ-ಮಮಕಾರರೂಪದಲ್ಲಿ 
ರುವ ದೃಢವಾದ ಅವಿದ್ಯೆಯ ಗಂಟನ್ನು ಕತ್ತರಿಸಿಕೊಳ್ಳುವೆ. ॥ ೩೦ ॥ 

ರಾಜನೇ! ಔಷಧಗಳಿಂದ ರೋಗವನ್ನು ಶಮನಗೊಳಿಸಿ 
ಕೊಳ್ಳುವಂತೆ ನಾನು ಮಾಡಿರುವ ಉಪದೇಶದ ಕುರಿತು ವಿಚಾರ 
ಮಾಡಿ ನಿನ್ನ ಕ್ರೋಧವನ್ನು ಶಾಂತಗೊಳಿಸಿಕೋ. ಕ್ರೋಧವು ಎಲ್ಲ 
ಶ್ರೇಯಸ್ಸುಗಳಿಗೂ ವಿರೋಧಿಯಾದುದು. ಭಗವಂತನು ನಿನಗೆ 
ಮಂಗಳವನ್ನುಂಟುಮಾಡಲಿ. ॥ ೩೧ ॥ ಕ್ರೋಧವಶನಾದ ಮನುಷ್ಯ 
ನನ್ನು ಕಂಡರೆ ಎಲ್ಲರಿಗೂ ಭಯವುಂಟಾಗುವುದು. ಆದ್ದರಿಂದ 
'ತನ್ನಿಂದ ಯಾವ ಪ್ರಾಣಿಗೂ ಭಯ ಉಂಟಾಗಬಾರದು ಮತ್ತು 


12 ಅಧ್ಯಾಯ] 


ಚತುರ್ಥ ಸೃಂಧ 


407 


ಹೇಲನಂ ಗಿರಿಶಭ್ರಾತುರ್ಧನದಸ್ಯ ತ್ವಯಾ ಕೃತಮ್‌ । 
ಯಜ್ಜಪ್ಲಿವಾನ್‌ ಪುಣ್ಯಜನಾನ್‌ ಭ್ರಾತೃಘ್ನಾನಿತ್ಯಮರ್ಷಿತಃ 
1೩೩ 


ತಂ ಪ್ರಸಾದಯ ವತ್ತಾಶು ಸಂನತ್ಯಾ ಪ್ರಶ್ರಯೋಕ್ತಿಭಿಃ । 
ನ ಯಾವನ್ಮಹತಾಂ ತೇಜಃ ಕುಲಂ ನೋತಭಿಭವಿಷ್ಯತಿ 
1೩೪ 


ಏವಂ ಸ್ವಾಯಂಭುವಃ ಪೌತ್ರಮನುಶಾಸ್ಯ ಮನುರ್ಧ್ರುವಮ್‌ । 
ತೇನಾಭಿವಂದಿತಃ ಸಾಕಮೃಷಿಭಿಃ ಸ್ವಪುರಂ ಯಯಾ 
1 ೩೫ ॥ 


ತನಗೂ ಯಾವ ಪ್ರಾಣಿಯಿಂದ ಭಯ ಉಂಟಾಗಬಾರದು' ಎಂದು 
ಬಯಸುವ ಬುದ್ಧಿವಂತನಾದವನು ಎಂದಿಗೂ ಕ್ರೋಧಕ್ಕೆ 
ವಶನಾಗಬಾರದು. ॥ ೩೨ ॥ "ಇವರು ನನ್ನ ತಮ್ಮನನ್ನು ಕೊಂದು 
ಹಾಕಿದವರು' ಎಂದು ತಿಳಿದು ನೀನು ಇಷ್ಟೆಲ್ಲಾಯಕ್ಕರನ್ನು ಸಂಹಾರ 
ಮಾಡಿದೆ. ಇದರಿಂದ ಭಗವಾನ್‌ ಶಂಕರನ ಸಖನಾದ ಕುಬೇರನಲ್ಲಿ 
ಅಪರಾಧಮಾಡಿದಂತಾಗಿದೆ. ॥ ೩೩ ॥ ಆದುದರಿಂದ ಮಗು? 
ಮಹಾಪುರುಷರ ತೇಜಸ್ಸು ನಮ್ಮ ಕುಲವನ್ನು ಆಕ್ರಮಿಸಿಕೊಳ್ಳುವ 
ಮೊದಲೇ ನೀನು ವಿನಯಪೂರ್ವಕವಾಗಿ ಮಾತು, ವರ್ತನೆಯಿಂದ 
ಬೇಗನೇ ಆ ಕುಬೇರನನ್ನು ಪ್ರಸನ್ನಗೊಳಿಸಿಕೋ. ॥೩೪॥ 

ಹೀಗೆ ಸ್ವಾಯಂಭುವಮನುವು ತನ್ನ ಮೊಮ್ಮಗನಾದ ಧ್ರುವನಿಗೆ 
ತಿಳಿವಳಿಕೆ ನೀಡಿದನು. ಆಗ ಧ್ರುವನು ಆತನಿಗೆ ನಮಸ್ಕರಿಸಿದನು. 
ಇದಾದ ಬಳಿಕ ಮನುವು ಮಹರ್ಷಿಗಳೊಡನೆ ತನ್ನ ಲೋಕಕ್ಕೆ 
ಹೊರಟುಹೋದನು. ॥ ೩೫ ॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಮಂಧೇ 
ಏಕಾದಶೋತಧ್ಯಾಯಃ॥ ೧೧ ॥ 


ಹನ್ನೆರಡನೆಯ ಅಧ್ಯಾಯ 
ಧ್ರುವನಿಗೆ ಕುಬೇರನಿಂದ ವರಪ್ರದಾನ- ಧ್ರುವನು ವಿಷ್ಣುಲೋಕವನ್ನುಸೇರಿದುದು 


ಮೃತ್ರೇಯ ಉವಾಚ 


ಧ್ರುವಂ ನಿವೃತ್ತಂ ಪ್ರತಿಬುದ್ಧ ವೈಶಸಾತ್‌ 
ಅಪೇತಮನ್ಯುಂ ಭಗವಾನ್‌ಧನೇಶ್ವದ: 
ತತ್ರಾಗತಶ್ಲಾರಣಯಕ್ಕಕಿನ್ನದ್ದೆ: 
ಚ EE) 
ಸಂಸ್ಥೂಯಮಾನೋತಭ್ಯವದತೃತಾಂಜಲಿಮ್‌ ॥ 01 


ಧನದ ಉವಾಚ 


ಭೋ ಭೋಃ ಕೃತ್ರಿಯದಾಯಾದ ಪರಿತುಷ್ಟೋಶಸ್ಥಿ ತೇ5ನಘ । 
ಯಸ್ತ 2 ಪಿತಾಮಹಾದೇಶಾದ್ವೈರಂ ದುಸ್ತ್ಯಜಮತ್ಯಜಃ 
॥ ೨ ॥ 


ನ ಭವಾನವಧೀದ್ಯಕ್ಷಾನ್ನ ಯಕ್ಷಾ ಭ್ರಾತರಂ ತವ 1 
ಕಾಲ ಏವ ಹಿ ಭೂತಾನಾಂ ಪ್ರಭುರಪ್ಯಯಭಾವಯೋಃ 
॥ ೩ ॥ 


ಅಹಂ ತ್ವಮಿತ್ಯಪಾರ್ಥಾ ಧೀರಜ್ಞಾನಾತ್ಲುರುಷಸ್ಯ ಹಿ। 
ಸ್ವಾಪ್ತೀವಾಭಾತೃತದ್ವಾ ನಾದ್ಧಯಾ ಬಂಧವಿಷರ್ಯಯೌ 
॥ ೪॥ 


ೇಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ | ಧ್ರುವನ 
ಕೋಪವು ಶಾಂತವಾಗಿದೆ ಮತ್ತು ಯಕ್ಷವಧೆಯನ್ನು ನಿಲ್ಲಿಸಿರು 
ವನೆಂದು ತಿಳಿದ ಭಗವಾನ್‌ ಕುಬೇರನು ಅಲ್ಲಿಗೆ ಬಂದನು. ಆಗ 
ಯಕ್ಷರು, ಚಾರಣರು, ಕಿನ್ನರರು ವೈಶ್ರವಣನನ್ನು ಸ್ತೋತ್ರ 
ಮಾಡುತ್ತಿದ್ದರು. ಅವನನ್ನು ನೋಡುತ್ತಲೇ ಧ್ರುವನು ಕೈಜೋಡಿಸಿ 
ನಿಂತುಕೊಂಡನು. ಆಗ ಕುಬೇರನು ಇಂತೆಂದನು - ॥ ೧॥ 
ಶ್ರೀಕುಬೇರನು ಹೇಳಿದನು - ಎಲೈ ಶುದ್ಧಾತ್ಮನಾದ ಕ್ಷತ್ರಿಯ 
ಶ್ರೇಷ್ಠನೇ | ನೀನು ನಿನ್ನ ತಾತನ ಉಪದೇಶದಂತೆ ಬಿಡಲು ಕಷ್ಟಕರ 
ವಾದ ವೈರವನ್ನು ಬಿಟ್ಟಿರುವ. ಇದರಿಂದ ನಾನು ನಿನ್ನ ಮೇಲೆ 
ತುಂಬಾ ಪ ಾಗಿರುವೆನು. ॥ ೨ ॥ ವಾಸ್ತವದಲ್ಲಿ ನೀನು ಯಕ್ಷ 
ರನ್ನು ಕೊಂದಿಲ್ಲ ಯಕ್ಷರು ನಿನ್ನ ತಮ್ಮನನ್ನೂ ಕೊಂದಿಲ್ಲ ಸಮಸ 
ಜೀವಿಗಳ ಉತ್ಪತ್ತಿ ಮತ್ತು ವಿನಾಶದ ಕಾರಣವಾದರೋ 
ಕಾಲವೊಂದೇ ಆಗಿದೆ. 1೩ ॥ ಈ ನಾನು-ನೀನು ಮುಂತಾದ 
ಮಿಥ್ಯಾ ಬುದ್ದಿಯಾದರೋ ಜೀವಿಗೆ ಅಜ್ಞಾನವಶದಿಂದ ಸ್ವ ಸ್ವಪ್ನದಂತೆ 
ಶರೀರಾದಿಗಳನ್ನೇ ಆತ್ಮನೆಂದು ತಿಳಿಯುವುದರಿಂದ ಉಂಟಾಗು 
ದೆ ಇದರಿಂದ ಮನುಷ್ಯನಿಗೆ ಬಂಧನ ಹಾಗೂ ಸುಖ-ದುಖಾದಿ 
ರೀತ ಅವಸ್ಥೆಗಳು ಉಂಟಾಗುವವು. ॥ ೪॥ ಧ್ರುವನೇ! 
ಸಾ ಹೋಗು. ಭಗವಂತನು ನಿನಗೆ ಮಂಗಳವನ್ನು ಉಂಟು 
ಮಾಡಲಿ. ಸಂಸಾರಬಂಧನದಿಂದ ಬಿಡುಗಡೆಹೊಂದಲು ನೀನು 


408 


ತದ್ಗಚ್ಛ ಧ್ರುವ ಭದ್ರಂ ತೇ ಭಗವಂತಮಧೋಕ್ಷಜಮ್‌ I 
ಸರ್ವಭೂತಾತ್ಮಭಾವೇನ ಸರ್ವಭೂತಾತೃ ವಿಗ್ರಹಮ್‌ 
1 ೫ ॥ 


ಭಜಸ್ವ ಭಜನೀಯಾಂಘ್ರಿಮಭವಾಯ ಭವಚ್ಛಿದಮ್‌ | 
ಯುಕ್ತಂ ವಿರಹಿತಂ ಶಕಾ ಶ್ಯ ಗುಣಮಯ್ಯಾ5sತ್ಸಮಾಯಯಾ 
॥| ೬ ॥| 


ವೃಣೀಹಿ ಕಾಮಂ ನೃಪ ಯನ್ನನೋಗತಂ 
ಮತ್ತಸ್ವ ಮೌತ್ತಾನಪದೇವಿಶಂಕಿತಃ । 
ವರಂ ವರಾರ್ಹೋತಂಬುಜನಾಭಪಾದಯೋ- 
ರನಂತರಂ ತ್ವಾಂ ವಯಮಂಗ ಶುಶ್ರುಮ ॥ ೭ ॥ 


ಮೈತ್ರೇಯ ಉವಾಚ 


ಸ ರಾಜರಾಜೇನ ವರಾಯ ಚೋದಿತೋ 
ಧ್ರುವೋ ಮಹಾಭಾಗವತೋ ಮಹಾಮತಿಃ । 
ಹರೌ ಸ ವವ್ರೇನಚಲಿತಾಂ ಸ್ವೃತಿಂ ಯಯಾ 
ತರತ್ಯಯತ್ನೇನ ದುರತ್ಯಯಂ ತಮಃ ॥ ೮॥ 
ತಸ್ಯ ಪ್ರೀತೇನ ಮನಸಾ ತಾಂ ದತ್ತೈಡವಿಡಸ್ತತಃ । 
ಪಶ್ಯತೋ5ಂತರ್ದಧೇ ಸೋಪಿ ಸ್ವಪುರಂ ಪ್ರತ್ಯಪದ್ಯತ 
॥ ೯ ॥ 


ಅಥಾಯಜತ ಯಜ್ಞೇಶಂ ಕ್ರತುಭಿರ್ಭೂರಿದಕ್ಟಿಣೈ: I 
ದ್ರವ್ಯಕ್ತಿಯಾದೇವತಾನಾಂ ಕರ್ಮ ಕರ್ಮಫಲಪ್ರದಮ್‌ 
॥ ೧೦॥ 


ಸರ್ವಾತ್ಮನ್ಯಚ್ಯುತೇನಸರ್ವೇ ತೀವ್ರೌಘಾಂ ಭಕ್ತಿಮುದ್ಧಹನ್‌ । 
ದದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಮ್‌ 
॥ ೧೧॥ 


ತಮೇವಂ ಶೀಲಸಂಪನ್ನಂ ಬ್ರಹ್ಮಣ್ಯಂ ದೀನವತ್ತಲಮ್‌ । 
ಗೋಪ್ತಾರಂ ಧರ್ಮಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ 
1 ೧೨ ॥ 


ಷಟ್‌ತ್ರಿಂಶದ್ವರ್ಜ್ಷಸಾಹಸ್ರಂ ಶಶಾಸ ಕ್ಲಿತಿಮಂಡಲಮ್‌ । 
ಭೋಗ್ಗೆಃ ಪುಣ್ಯಕ್ಷಯಂ ಕುರ್ವನ್ನ ಭೋಗೈರಶುಭಕ್ಷಯಮ್‌ 
॥ ೧೩ ॥ 


ಏವಂ ಬಹುಸವಂ ಕಾಲಂ ಮಹಾತ್ಮಾ ವಿಚಲೇಂದ್ರಿಯಃ । 
ತ್ರಿವರ್ಗೌಪಯಿಕಂ ನೀತ್ವಾ ಪುತ್ರಾಯಾದಾನ್ಹೃಪಾಸನಮ್‌ 
I ೧೪ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 12 


ಸರ್ವಜೀವಿಗಳಲ್ಲಿಯೂ ಸಮದೃಷ್ಟಿಯನ್ನಿಟ್ಟು ಸರ್ವಭೂತಾತ್ಮನಾದ 
ಭಗವಾನ್‌ ಶ್ರೀಹರಿಯನ್ನು ಭಜಿಸು. ಅವನೇ ಭವಬಂಧನವನ್ನು 
ಕತ್ತರಿಸುವವನು. ಜಗತ್ತಿನ ಉತ್ತತ್ತಿ ಮುಂತಾದವುಗಳಿಗೆ ತನ್ನ 
ತ್ರಿಗುಣಾತ್ಮಕವಾದ ಮಾಯಾಶಕ್ತಿಯಿಂದ ಕೂಡಿಕೊಂಡಿದ್ದರೂ 
ವಾಸ್ತವವಾಗಿ ಅದರಿಂದ ರಹಿತನೇ ಆಗಿದ್ದಾನೆ. ಅವನ ಚರಣ 
ಕಮಲಗಳೇ ಎಲ್ಲರಿಗಾಗಿ ಭಜಿಸಲು ಯೋಗ್ಯವಾಗಿವೆ. ॥ ೫-೬॥ 
ಪ್ರಿಯ ನೃಪಾಲನೇ। ನೀನು ಸದಾ ಭಗವಾನ್‌ ಪದ್ಧನಾಭನ 
ಚರಣಕಮಲದ ಬಳಿಯೇ ಇರುವವನೆಂದು ನಾನು ಕೇಳಿರುವೆನು. 
ಆದ್ದರಿಂದ ನೀನು ಅವಶ್ಯವಾಗಿ ವರವನ್ನು ಪಡೆಯಲು ಯೋಗ್ಯ 
ನಾಗಿರುವೆ. ಯಾವ ಸಂಕೋಚವೂ ಇಲ್ಲದೆ, ನಿಃಶಂಕನಾಗಿ ನಿನಗೆ 
ಇಷ್ಟವಾದ ವರವನ್ನು ಕೇಳಿಕೊ. ॥ ೭ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ರಾಜ 
ರಾಜನಾದ ಕುಬೇರನು ವರವನ್ನು ಕೇಳುವಂತೆ ಧ್ರುವನನ್ನು 
ಒತ್ತಾಯಿಸಿದಾಗ ಮಹಾಭಾಗವತೋತ್ತಮನೂ, ಮಹಾ ಬುದ್ಧಿ 
ಶಾಲಿಯೂ ಆದ ಧ್ರುವನು "ಶ್ರೀಹರಿಯ ಸ್ಥರಣೆಯು ನನಗೆ ಸದಾ 
ಸ್ಥಿರವಾಗಿರಲಿ' ಎಂಬ ವರವನ್ನು ಬೇಡಿದನು. ಅದರಿಂದಲೇ 
ಜನರು ದಾಟಲಶಕ್ಕವಾದ ಸಂಸಾರಸಾಗರವನ್ನು ಆಯಾಸವಿಲ್ಲದೆ 
ದಾಟಿಹೋಗುತ್ತಾರೆ. ॥ ೮ ।॥ ಇಡವಿಡಾದೇವಿಯ ಪುತ್ರನಾದ 
ಕುಬೇರನು ಮನಸ್ಸಿನಲ್ಲಿ ತುಂಬಾ ಸಂತೋಷಗೊಂಡು ಧ್ರುವನಿಗೆ 
ಆತನು ಬೇಡಿದ್ದ ವರವನ್ನು ಅನುಗ್ರಹಿಸಿ ಅವನು ನೋಡುತ್ತಿರು 
ವಂತೆ ಅಂತರ್ಧಾನನಾದನು. ಇದಾದ ಬಳಿಕ ಧ್ರುವನು ತನ್ನ 
ರಾಜಧಾನಿಗೆ ಮರಳಿದನು. ॥ ೯ ॥ ತನ್ನ ನಗರಿಯಲ್ಲಿರುತ್ತಾ 
ಧ್ರುವಸಾರ್ವಭೌಮನು ಬಹುದಕ್ಷಿಣೆಗಳುಳ್ಳ ಅನೇಕ ಯಜ್ಞ 
ಗಳಿಂದ ಭಗವಾನ್‌ ಯಜ್ಞಪುರುಷನನ್ನು ಆರಾಧಿಸಿದನು. ಭಗ 
ವಂತನೇ ದ್ರವ್ಯ, ಕ್ರಿಯೆ, ದೇವತಾಸಂಬಂಧೀ ಸಮಸ್ತಕರ್ಮಗಳು, 
ಅವುಗಳ ಫಲವೂ ಆಗಿರುವನು ಹಾಗೂ ಕರ್ಮಫಲವನ್ನು 
ಕೊಡುವವನೂ ಅವನೇ ಆಗಿದ್ದಾನೆ. ॥ ೧೦ ॥ ಸರ್ವಾತ್ಮನೂ, 
ಸರ್ವೋಪಾಧಿರಹಿತನೂ ಆದ ಅಚ್ಯುತನಲ್ಲಿ ತೀವ್ರವಾಗಿ ಪ್ರವ 
ಹಿಸುವ ಭಕ್ತಿಯನ್ನಿಟ್ಟು ಆ ಭಕ್ತಶ್ರೇಷ್ಠನು ತನ್ನಲ್ಲಿಯೂ ಮತ್ತು ಸಮಸ್ತ 
ಪ್ರಾಣಿಗಳಲ್ಲಿಯೂ ಸರ್ವವ್ಯಾಪಕನಾದ ಶ್ರೀಹರಿಯೇ ವಿರಾಜ 
ಮಾನನಾಗಿರುವುದನ್ನು ನೋಡತೊಡಗಿದನು. ॥ ೧೧ ॥ ಧ್ರುವ 
ರಾಜನು ಅತ್ಯಂತ ವಿನಯಶೀಲನೂ, ಬ್ರಾಹ್ಮಣಭಕ್ತನೂ, ದೀನ 
ವತ್ತಲನೂ, ಧರ್ಮಮರ್ಯಾದೆಯ ಸಂರಕ್ಷಕನೂ ಆಗಿದ್ದನು. 
ಅವನ ಪ್ರಜೆಗಳು ಆತನನ್ನು ಸಾಕ್ಷಾತ್‌ ತಮ್ಮ ತಂದೆಯಂತೆಯೇ 
ಭಾವಿಸುತ್ತಿದ್ದರು. ॥ ೧೨ ॥ ಹೀಗೆ ಅವನು ಬಗೆ-ಬಗೆಯಾದ 
ಐಶ್ವರ್ಯಭೋಗಗಳಿಂದ ಪುಣ್ಣವನ್ನೂ ಮತ್ತು ಫಲತ್ಯಾಗಪೂರ್ವಕ 
ವಾದ ಯಜ್ಞಾದಿಕರ್ಮಗಳ ಅನುಷ್ಠಾನದಿಂದ ಪಾಪವನ್ನೂ ಕಳೆದು 
ಕೊಳ್ಳುತ್ತಾ, ಮೂವತ್ತಾರುಸಾವಿರ ವರ್ಷಗಳ ಕಾಲ ಭೂಮಂಡಲ 
ವನ್ನು ಆಳಿದನು. ॥ ೧೩ ॥ ಜಿತೆಂದ್ರಿಯನಾದ ಆ ಮಹಾಪುರುಷ 
ಧ್ರುವನು ಇದೇ ರೀತಿಯಲ್ಲಿ ಧರ್ಮ, ಅರ್ಥ ಮತ್ತು ಕಾಮಗಳ 
ಸಂಗ್ರಹದಲ್ಲಿ ಬಹಳ ವರ್ಷಗಳು ಕಳೆದ ಬಳಿಕ ತನ್ನ ಪುತ್ರನಾದ 
ಉತ್ಕಲನಿಗೆ ರಾಜಸಿಂಹಾಸನವನ್ನು ಒಪ್ಪಿಸಿದನು. ॥ ೧೪ ॥ 


12 ಅಧ್ಯಾಯ] 


ಮನ್ಯಮಾನ ಇದಂ ವಿಶ್ವಂ ಮಾಯಾರಚಿತಮಾತ್ಮನಿ । 
ಅವಿದ್ಯಾರಚಿತಸ್ವಪ್ಪಗಂಧರ್ವನಗರೋಪಮಮ್‌ 
॥ ೧೫ ॥ 


ಆತ್ಮಸ್ತೃಪತ್ಯಸುಹೃದೋ ಬಲಮೃದ್ಧಕೋಶ- 
ಮಂತಃಪುರಂ ಪರಿವಿಹಾರಭುವಶ್ಚ ರಮ್ಯಾ: । 
ಭೂಮಂಡಲಂ ಜಲಧಿಮೇಖಲಮಾಕಲಯ್ಯ 


ಕಾಲೋಪಸೃಷ್ಟಮಿತಿ ಸ ಪ್ರಯಯೌ ವಿಶಾಲಾಮ್‌ ॥ ೧೬ ॥ 


ತಸ್ಯಾಂ ವಿಶುದ್ಧಕರಣಃ ಶಿವವಾರ್ವಿಗಾಹ್ಯ 
ಬದಾ ಶನ $ಸನಂ ಜಿತಮರುನ್ಮನಸಾಹೃತಾಕ್ಟಃ 
ಸ್ನೂಲೇ ದಧಾರ ಭಗವತ್ಸತಿರೂಪ ಏತ- 
ದಾ ್ಯೀಯಂಸ್ಕದವೃವಹಿತೋ ವ್ಯಸ್ಪಜತಮಾಧೌ ॥ ೧೭ ॥ 


ಭಕ್ತಿಂ ಹರೌ ಭಗವತಿ ಪ್ರವಹನ್ನಜಸ್ರ- 
ಮಾನಂದಬಾಷ್ಠಕಲಯಾ ಮುಹುರರ್ದ್ಯಮಾನಃ । 
ವಿಕ್ಷದ್ಯಮಾನಹೃದಯಃ ಪುಲಕಾಚಿತಾಂಗೋ 


ನಾತ್ಮಾನಮಸ್ಕರದಸಾವಿತಿ ಮುಕ್ತಲಿಂಗಃ uw ೧೮ 1 


ಸ ದದರ್ಶ ವಿಮಾನಾಗ್ರ್ಯಂ ನಭಸೋತವತರದ್ದುವಃ | 
ವಿಭ್ರಾಜಯದ್ದಶ ದಿಶೋ ರಾಕಾಪತಿಮಿವೋದಿತಮ್‌ 
OF ul 


ತತ್ರಾನು ದೇವಪ್ರವರೌ ಚತುರ್ಭುಜೌ 
ಶ್ಯಾಮ್‌ ಕಿಶೋರಾವರುಣಾಂಬುಜೇಕ್ಟಣೌ | 
ಸಿತಾವವಷ್ಟಭ್ಯ ಗದಾಂ ಸುವಾಸಸೌ 


ಕಿರೀಟಹಾರಾಂಗದಚಾರುಕುಂಡಲೌ ॥ 2೦ ॥ 


ವಿಜ್ಞಾಯ 
[ral 
ವಭ್ಯುತ್ತಿತಃ 
ಛು 
ನನಾಮ ನಾಮಾನಿ 
ಪಾರ್ಷತ್ವದಾನಾವಿತಿ 


ತಾವುತ್ತಮಗಾಯಕಿಂಕರಾ- 
ಸಾಧ್ವಹವಿಸ್ಥೃತಕ್ರಮಃ | 
ಗೃಣನ್ನಧುದ್ವಿಷಃ 


ಸಂಹತಾಂಜಲಿಃ ॥ ೨೧ ॥ 


ಚತುರ್ಥ ಸ್ಫಂಧ 


409 


ಈ ಸಮಸ್ಯ ದೃಶ್ಯಪ್ರ ಪ್ರಪಂಚವನ್ನು ಅವಿದ್ಯೆಯಿಂದ ಉಂಟಾಗಿ 
ಸ್ವಪ್ನ ಮತ್ತು ಗಟ ಯ ಮಾಯದ ತನ್ನಲ್ಲೇ 
ಕಲಿತವಾಗಿದೆ ಎಂದು ತಿಳಿದುಕೊಂಡು ಹಾಗೂ ಶರೀರ, ಪ್ರೋ 
ಪುತ್ರ, ಮಿತ್ರ, ಸೇನೆ, ತುಂಬಿದ ಭಂಡಾರ, ಅಂತಃಪುರ, ರಮಣೀ 
ಯ ಕ್ರೀಡಾಪ್ರದೇಶಗಳು ಮತ್ತು ಸಮುದ್ರಪರ್ಯಂತವಾದ 
ಭೂಮಂಡಲದ ಸಾಂ ್ರಾಜ್ಯ - ಇವೆಲ್ಲವೂ ಕಾಲದ ದವಡೆಯಲ್ಲಿ 
ಸಿಕ್ಕಿಕೊಂಡಿದೆ ಎಂದು ಭಾವಿಸಿಕೊಂಡು ಆತನು ಎಲ್ಲವನ್ನು ತ್ಯಜಿಸಿ 
ಬದರಿಕಾಶ್ರಮಕ್ಕೆ ಹೊರಟುಹೋದನು. ॥ ೧೫-೧೬ ॥ 
ಅಲ್ಲಿ ಅವನು ಪವಿತ್ರ ಜಲದಲ್ಲಿ ಸ್ನಾನಮಾಡಿ ಇಂದ್ರಿಯಗಳನ್ನು 
ಪರಿಶುದ್ಧವಾಗಿಸಿಕೊಂಡನು. ಮತ್ತೆ ಸ್ಥಿರ-ಸುಖ ಆಸನದಲ್ಲಿ ಕುಳಿತು 
ಪ್ರಾಣಾಯಾಮದ ಮೂಲಕ ವಾಯುವನ್ನು ವಶಪಡಿಸಿಕೊಂಡನು. 
ಅನಂತರ ಮನಸ್ಸಿನಿಂದ ಇಂದ್ರಿಯಗಳನ್ನು ಬಾಹ್ಯ ವಿಷಯಗಳ 
ಕಡೆಯಿಂದ ಸೆಳೆದುಕೊಂಡು ಮನಸ್ಸನ್ನು ಭಗವಂತನ ಸ್ಥೂಲ 
ರೂಪದಲ್ಲಿ ಸ್ಥಿರಗೊಳಿಸಿದನು. ಆ ಸ್ಥೂಲರೂಪವನ್ನೇ ಚಿಂತನೆ 
ಮಾಡುತ್ತಾ ಸಮಾಧಿಸಿದ್ದಿಯನ್ನು ಪಡೆಯಲು ಆಗ ಆ ಸ್ಥೂಲ 
ರೂಪವೂ ಚಿಂತನೆಯಿಂದ ಹೊರಟುಹೋಯಿತು. ॥ ೧೭ ॥ ಹೀಗೆ 
ಆತನೊಳಗೆ ಭಗವಂತನಾದ ಶ್ರೀಹರಿಯ ನಿರಂತರವಾದ ಭಕ್ತಿ 
ಪ್ರವಾಹವು ಹರಿಯುತ್ತಿದ್ದುದರಿಂದ ಆತನ ಕಣ್ಣುಗಳಿಂದ ಮತ್ತೆ- 
ಮತ್ತೆ ಆನಂದಬಾಷ್ಪಗಳು ಧಾರೆ-ಧಾರೆಯಾಗಿ ಸುರಿಯತೊಡಗಿ 
ದುವು. ಅದರಿಂದ ಅವನ ಹೃದಯ ಕರಗಿ ಶರೀರದಲ್ಲಿ 
ರೋಮಾಂಚನವುಂಟಾಯಿತು. ದೇಹಾಭಿಮಾನವು ಪೂರ್ಣವಾಗಿ 
ಕರಗಿಹೋದುದರಿಂದ ಅವನಿಗೆ "ನಾನು ಧ್ರುವನಾಗಿದ್ದೇನೆ ' 
ಎನ್ನುವ ಸ್ಪೃತಿಯೂ ಉಳಿಯಲಿಲ್ಲ ॥ ೧೮ ॥ 
ಅದೇ ಸಮಯದಲ್ಲಿ ಆಕಾಶದಿಂದ ಒಂದು ಅತಿಸುಂದರ 
ವಾದ ವಿಮಾನವು ಇಳಿದುಬರುತ್ತಿರುವುದನ್ನು ಅವನು ನೋಡಿ 
ದನು. ಅದು ಹುಣ್ಣಿಮೆಯ ಚಂದ್ರನು ಆಗತಾನೇ ಉದಯಿಸಿ 
ದಂತೆ ತನ್ನ ಪ್ರಕಾಶದಿಂದ ಹತ್ತು ದಿಕ್ಕುಗಳನ್ನೂ ಬೆಳಗಿಸು 
ತ್ತಿತ್ತು. ॥ ೧೯ ॥ ಅದರಲ್ಲಿ ಭಗವಂತನ ಪಾರ್ಷದರಿಬ್ಬರು ಗದೆ 
ಯನ್ನು ಊರಿಕೊಂಡು ನಿಂತಿದ್ದರು. ಅವರಿಗೆ ನಾಲ್ಕು ಭುಜ 
ಗಳಿದ್ದು ಸುಂದರ ಶ್ಯಾಮಲ ಶರೀರವಿತ್ತು. ತರುಣಾವಸ್ಥೆಯಲ್ಲಿದ್ದ 
ಅವರ ಕಣ್ಣುಗಳು ಕೆಂದಾವರೆಯಂತೆ ಹೊಳೆಯುತ್ತಿದ್ದುವು. ಅವರು 
ಸುಂದರ ವಸ್ಥಗಳನ್ನುಟ್ಟುಕೊಂಡು, ಕಿರೀಟ, ಹಾರ, ತೋಳುಬಂದಿ 
ಗಳಿಂದ ಅಲಂಕೃತರಾಗಿದ್ದರು. ಕಿವಿಗಳಲ್ಲಿ ಮನೋಹರವಾದ 
ಕುಂಡಲಗಳನ್ನು ಧರಿಸಿದ್ದರು. ॥ ೨೦ ॥ ಅವರನ್ನು ಪುಣ್ಯಶ್ಲೋಕ 
ನಾದ ಶ್ರೀಹರಿಯ ಸೇವಕರೆಂದು ಅರಿತು ಧುವನು Re 
ಎದ್ದು ನಿಂತು, ಅವರಿಗೆ ಸಲ್ಲಿಸಬೇಕಾಗಿದ್ದ ಪೂಜೆ ಮುಂತಾದವು 
ಗಳನ್ನು ಆ ಸಂಭ್ರಮದಲ್ಲಿ ಮರೆತುಬಿಟ್ಟನು. ಅವರು ಶ್ರೀಭಗವಂತನ 
ಪಾರ್ಷದರಲ್ಲಿ ಮುಖ್ಯರಾದವರು ಎಂದು ತಿಳಿದು ಅವರ ಮುಂದೆ 
ಶ್ರೀಮಧುಸೂದನನ ದಿವ್ಯನಾಮಗಳನ್ನು ಸಂಕೀರ್ತನೆ ಮಾಡುತ್ತಾ 
ಕೈಜೋಡಿಸಿ ನಮಸ್ಕಾರ ಮಾಡಿದನು. n ೨೧॥ 


410 


ತಂ ಕೃಷ್ಣಪಾದಾಭಿನಿವಿಷ್ಯಚೇತಸಂ 
ಬದ್ಧಾಂಜಲಿಂ ಪ್ರಶ್ರಯನಮ್ರಕಂಧರಮ್‌ । 
ಸುನಂದನಂದಾವುಪಸೃತ್ಯ ಸಸ್ಥಿತಂ 
ಪ್ರತ್ಯೂಚತುಃ ಪುಷ್ಠರನಾಭಸಮ್ಮತೌ 
ಸುನಂದನಂದಾವೂಚತುಃ 


ಭೋ ಭೋ ರಾಜನುಭದ್ರಂ ತೇ ವಾಚಂ ನೋಠವಹಿತಃ ಶೃಣು। 
ಯಃ ಪಂಚವರ್ಷಸ್ತಪಸಾ ಭವಾಂದೇವಮತೀತೃಪತ್‌ 
॥1 ೨೩ ॥ 
ತಸ್ಯಾಖಿಲಜಗದ್ದಾತುರಾವಾಂ ದೇವಸ್ಯ ಶಾರ್ಜ್‌ಣಃ । 
ಪಾರ್ಷದಾವಿಹ ಸಂಪ್ರಾಪೌ ನೇತುಂ ತ್ಹಾಂ,ಭಗವತ್ತದಮ್‌ 
೨೪ ॥ 


12೨ 


ಸುದುರ್ಜಯಂ ವಿಷ್ಣುಪದಂ ಜಿತಂ ತ್ರಯಾ 
ಯತ್ತೂರಯೋತಪ್ರಾಪ್ಯ ವಿಚಕ್ಚತೇ ಪರಮ್‌ । 
ಆತಿಷ್ಠತಚ್ಚಂದ್ರದಿವಾಕರಾದಯೋ 
ಗ್ರಹರ್ಕ್ಟತಾರಾ; ಪರಿಯಂತಿ ದಕ್ಷಿಣಮ್‌ ॥ ೨೫ ॥ 


ಅನಾಸ್ಥಿತಂ ತೇ ಪಿತೃಭಿರನೈರಪ್ಕಂಗ ಕರ್ಹಿಚಿತ್‌ । 
ಆತಿಷ್ಠ ಜಗತಾಂ ವಂದ್ಯಂ ತದ್ದಿಷ್ಣೋಃ ಪರಮಂ ಪದಮ್‌ 


॥ ೨೬ ॥ 
ಏತದ್ವಿಮಾನಪ್ರವರಮುತ್ತಮಶ್ಲೋಕಮೌಲಿನಾ | 
ಉಪಸ್ಥಾಪಿತಮಾಯುಷ್ಠನ್ನಧಿರೋಢುಂ  ತ್ವಮರ್ಹಸಿ 

11 ೨೭ ॥ 

ಮೈತ್ರೇಯ ಉವಾಚ 


ನಿಶಮ್ಯ ವೈಕುಂಠ ನಿಯೋಜ್ಯ ಮುಖ್ಯಯೋ- 
ರ್ಮಧುಚ್ಯುತಂ ವಾಚಮುರುಕ್ರಮಪ್ರಿಯಃ । 
ಕೃತಾಭಿಷೇಕ; ಕೃತನಿತ್ಯಮಂಗಲೋ 
ಮುನೀನ್‌ ಪ್ರಣಮ್ಯಾಶಿಷಮಭ್ಯವಾದಯತ್‌ ॥ ೨೮ ॥ 


ತ್ಯಾಭ್ಯರ್ಚ್ಯ ಧಿಷ್ಣ್ಯಾಗ್ಯಂ ಪಾರ್ಷದಾವಭಿವಂದ್ಯ ಚ। 
ಇಯೇಷ ತದಧಿಷ್ಠಾತುಂ ಬಿಭ್ರದ್ರೂಪಂ ಹಿರಣ್ಣಯಮ್‌ 


॥ ೨೯ 
ತದೋತ್ತಾನಪದಃ ಪುತ್ರೋ 
ದದರ್ಶಾಂತಕಮಾಗತಮ್‌ 1 
ಮೃತ್ಯೋರ್ಮೂರ್ಧಿ ಪದಂ ದತ್ತಾ 
ಆರುರೋಹಾದ್ದುತಂ ಗೃಹಮ್‌ ॥1೩೦॥ 


ತದಾ ದುಂದುಭಯೋ ನೇದುರ್ಮದಂಗಪಣವಾದಯಃ | 
ಗಂಧರ್ವಮುಖ್ಯಾಃ ಪ್ರಜಗುಃ ಪೇತು: ಕುಸುಮವೃಷ್ಟಯಃ 
1೩೧ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಧ್ರುವನ ಮನಸ್ಸು ಭಗವಂತನ ಚರಣಕಮಲಗಳಲ್ಲಿ ತಲ್ಲೀನ 
ವಾಗಿ ಬಿಟ್ಟಿರಲು ಆತನು ಅವರ ಮುಂದೆ ಕೈಜೋಡಿಸಿಕೊಂಡು 
ವಿನಯದಿಂದ ತಲೆಬಾಗಿ ಸುಮ್ಮನೇ ನಿಂತುಕೊಂಡನು. ಆಗ 
ಶ್ರೀಹರಿಯ ಪ್ರಿಯಪಾರ್ಷದರಾದ ಸುನಂದ ಮತ್ತು ನಂದ ಇವರು 
ಆತನ ಬಳಿಗೆ ಬಂದು ಮುಗುಳ್ನಗೆ ಬೀರುತ್ತಾ ಹೀಗೆಂದರು ॥ ೨೨ ॥ 

ಸುನಂದ ಮತ್ತು ನಂದರು ಹೇಳತೊಡಗಿದರು - ರಾಜನೇ! 
ನಿನಗೆ ಮಂಗಳವಾಗಲಿ. ನಮ್ಮ ಮಾತನ್ನು ಸಾವಕಾಶವಾಗಿ ಕೇಳು. 
ನೀನು ಐದು ವರ್ಷದವನಾಗಿದ್ದಾಗಲೇ ತಪಸ್ಸನ್ನಾಚರಿಸಿ ಸರ್ವೇಶ್ವರ 
ನಾದ ಭಗವಂತನನ್ನು ಒಲಿಸಿಕೊಂಡಿದ್ದೆ ॥ ೨೩ ॥ ನಾವು ಅದೇ 
ಸರ್ವಲೋಕನಿಯಾಮಕನಾದ ಶಾರ್ಜಾಪಾಣಿಯಾದ ಶ್ರೀಮನ್ನಾರಾ 
ಯಣನ ಸೇವಕರು. ನಿನ್ನನ್ನು ಆ ಭಗವಂತನ ಧಾಮಕ್ಕೆ ಕರೆ 
ದೊಯ್ಯಲು ಬಂದಿದ್ದೇವೆ. ॥ ೨೪ ॥ ನೀನು ನಿನ್ನ ಭಕ್ತಿಯ ಪ್ರಭಾವ 
ದಿಂದ ಇತರರಿಗೆ ಅತಿದುರ್ಲಭವಾದ ವಿಷ್ಣುರೊಕವನ್ನು ಗಳಿಸಿ 
ರುವೆ. ಪರಮಜ್ಜಾನಿಗಳಾದ ಸಪ್ಪರ್ಷಿಗಳೂ ಕೂಡ ಅಲ್ಲಿಯವರೆಗೆ 
ತಲುಪಲಾರದೆ, ಕೇವಲ ಕಳಗಡೆಯಿಂದ ನೋಡುತ್ತಾ ಇರುತ್ತಾರೆ. 
ಸೂರ್ಯ-ಚಂದ್ರರೂ, ಇತರ ಗ್ರಹ-ನಕ್ಚತ್ರ-ತಾರಾಗಣಗಳೂ 
ಅದರ ಪ್ರದಕ್ಷಿಣೆ ಮಾಡುತ್ತಾ ಇರುತ್ತಾರೆ. ನಡೆಯಿರಿ ! ನೀವು ಅದೇ 
ವಿಷ್ಣುಧಾಮದಲ್ಲಿ ವಾಸಮಾಡಿರಿ. ॥ ೨೫ ॥ ಪ್ರಿಯತಮನೇ | 
ಇಲ್ಲಿಯವರೆಗೆ ನಿನ್ನ ಪೂರ್ವಿಕರಾಗಲೀ ಅಥವಾ ಇತರ ಯಾರೇ 
ಆಗಲೀ ಆ ಪದವನ್ನು ತಲುಪಲು ಸಾಧ್ಯವಾಗಲಿಲ್ಲ ಸಮಸ್ತ 
ಲೋಕಗಳಿಗೂ ವಂದನೀಯವಾದ ಆ ವಿಷ್ಣುವಿನ ಪರಮಧಾಮಕ್ಕೆ 
ಬಂದು ನೀನು ವಿರಾಜಿಸುವವನಾಗು. ॥ ೨೬ ॥ ಆಯುಷ್ಠಂತನೇ! 
ಈ ಶ್ರೇಷ್ಠವಾದ ವಿಮಾನವನ್ನು ಪುಣ್ಯಶ್ಲೋಕಶಿಖಾಮಣಿಯಾದ 
ಶ್ರೀಹರಿಯು ನಿನಗೋಸ್ಕರವೇ ಕಳಿಸಿಕೊಟ್ಟಿರುವನು. ಇದನ್ನು 
ಹತ್ತಲು ನೀನೇ ಯೋಗ್ಯವಾಗಿದ್ದೀಯೇ. ॥ ೨೭ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವೈಕುಂಠಪತಿಯ 
ಶ್ರೇಷ್ಠರಾದ ಪಾರ್ಷದರು ನುಡಿದ ಅಮೃತಮಯ ಮಾತನ್ನು ಕೇಳಿ 
ಪ್ರಭು ತ್ರಿವಿಕ್ರಮನಿಗೆ ಪ್ರಿಯನಾದ ಪರಮ ಭಾಗವತೋತ್ತಮ 
ಧ್ರುವನು ಸ್ನಾನಮಾಡಿ, ನಿತ್ಯಕರ್ಮಗಳನ್ನೂ, ಮಂಗಳಕಾರ್ಯ 
ಗಳನ್ನೂ ನೆರವೇರಿಸಿ, ಬದರಿಕಾಶ್ರಮದಲ್ಲಿದ್ದ ಮುನಿಗಳಿಗೆ 
ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು 
ಕೊಂಡನು. ॥ ೨೮ ॥ ಇದಾದ ಬಳಿಕ ಆ ಶ್ರೇಷ್ಠ ವಿಮಾನವನ್ನು 
ಪೂಜಿಸಿ, ಪ್ರದಕ್ಷಿಣೆ ಬಂದು, ಶ್ರೀವಿಷ್ಣು ಪಾರ್ಷದರಿಗೆ ಪ್ರಣಾಮ 
ಮಾಡಿ, ಚಿನ್ನದಂತೆ ಥಳ-ಥಳಿಸುತ್ತಿದ್ದ ದಿವ್ಯರೂಪವನ್ನುತಾಳಿ 
ಅದನ್ನು ಹತ್ತಲು ಸಿದ್ಧನಾದನು. ॥ ೨೯ ॥ ಅಷ್ಟರಲ್ಲಿ ಮೃತ್ಯು 
ದೇವನು ಬಂದು ಧ್ರುವನಿಗೆ ವಂದಿಸಿಕೊಂಡನು. ಆಗ ಧ್ರುವನು 
ಮೃತ್ಯುವಿನ ತಲೆಯ ಮೇಲೆ ಕಾಲಿಟ್ಟು ಆ ಅದ್ಭುತವಾದ ವಿಮಾನ 
ವನ್ನು ಏರಿದನು. ॥ ೩೦ ॥ ಆಗ ಆಕಾಶದಲ್ಲಿ ದುಂದುಭಿಗಳು, 
ಮೃದಂಗ, ಮದ್ದಲೆ ಮುಂತಾದ ವಾದ್ಯಗಳು ಮೊಳಗಿದವು. 
ಗಂಧರ್ವಶ್ರೇಷ್ಠರು ಗಾನಮಾಡತೊಡಗಿದರು. ಪುಷ್ಪಗಳ ಮಳೆ 
ಸುರಿಯತೊಡಗಿತು. ॥ ೩೧ ॥ 

ಹೀಗೆ ವಿಮಾನದಲ್ಲಿ ಕುಳಿತು ಭಗವಂತನ ಧಾಮಕ್ಕೆ ಹೋಗಲು 
ಸಿದ್ಧನಾಗುತ್ತಿದ್ದಾಗ ಧ್ರುವನಿಗೆ ಇದ್ದಕ್ಕಿದ್ದಂತೆ ತನ್ನ ತಾಯಿಯಾದ 


12 ಅಧ್ಯಾಯ] 


ಚತುರ್ಥ ಸೃಂಧ 


411 


ಸ ಚ ಸ್ಪರ್ಫೋಕಮಾರೋಕ್ಸ್ಯನ್‌ ಸುನೀತಿಂ ಜನನೀಂ ಧ್ರುವಃ | 
ಅನ್ನಸ್ಥರದಗಂ ಹಿತ್ವಾ ದೀನಾಂ ಯಾಸ್ಯೇ ತ್ರಿವಿಷ್ಣಪಮ್‌ 
1೩೨ 


ಇತಿ ವ್ಯವಸಿತಂ ತಸ್ಯ ವ್ಯವಸಾಯ ಸುರೋತ್ತಮ್‌ । 
ದರ್ಶಯಾಮಾಸತುರ್ದೇವೀಂ ಪುರೋ ಯಾನೇನ ಗಚ್ಛತೀಮ್‌ 
1೩೩ 


ತತ್ರ ತತ್ರ ಪ್ರಶಂಸದ್ಧಿ; ಪಥಿ ವೈಮಾನಿಕೈಃ ಸುರೈೆ:। 
ಅವಕೀರ್ಯಮಾಣೋ ದದೃಶೇ ಕುಸುಮೈಃ ಕ್ರಮಶೋ ಗ್ರಹಾನ್‌ 


॥1 ೩೪ ॥ 


ತ್ರಿಲೋಕೀಂ ದೇವಯಾನೇನ ಸೋತತಿವ್ರಜ್ಯ ಮುನೀನಪಿ। 
ಪರಸ್ತಾದ್ಯದ್ಧುವಗತಿರ್ವಿಷ್ಣೋಃ ಪದಮಥಾಭ್ಯಗಾತ್‌ 
1೩೫ ॥ 


ಯದ್ವಾಜಮಾನಂ ಸ್ವದುಚ್ಛೆವ ಸರ್ವತೋ 
ಲೋಕಾಸ್ಪಯೋ ಹ್ಯನು ವಿಭ್ರಾಜಂತ ಏತೇ । 
ಯನ್ನಾವ್ರಜಂಜಂತುಷು ಯೇತನನುಗ್ರಹಾ 
ವ್ರಜಂತಿ ಭದ್ರಾಣಿ ಚರಂತಿ ಯೇ$ನಿಶಮ್‌ ॥ ೩೬॥ 


ಶಾಂತಾಃ ಸಮದೃಶಃ ಶುದ್ಧಾ ಸರ್ವಭೂತಾನುರಂಜನಾಃ | 
ಯಾಂತ್ಯಂಜಸಾಚ್ಯುತಪದಮಚ್ಯುತಪ್ರಿಯಬಾಂಧವಾಃ 
11೩೭! 


ಇತ್ಯುತ್ತಾನಪದಃ ಪುತ್ರೋ ಧ್ರುವಃ ಕೃಷ್ಣಪರಾಯಣಃ | 
ಅಭೂತ್ಸಯಾಣಾಂ ಲೋಕಾನಾಂ ಚೂಡಾಮಣಿರಿವಾಮಲಃ 
1೩೮॥ 


ಗಂಭೀರವೇಗೋತನಿಮಿಷಂ ಜ್ಯೋತಿಷಾಂ ಚಕ್ರಮಾಹಿತಮ್‌ । 
ಯಸ್ಮಿನ್‌ ಭ್ರಮತಿ ಕೌರವ್ಯ ಮೇಢ್ಯಾಮಿವ ಗವಾಂ ಗಣ: 
॥೩೯॥ 


ಮಹಿಮಾನಂ ವಿಲೋಕ್ಕಾಸ್ಯ ನಾರದೋ ಭಗವಾನೃಷಿಃ | 
ಆತೋದ್ಯಂವಿತುದನ್‌ ಶ್ಲೋಕಾನತ್ರೇ5ಗಾಯತ್‌ ಪ್ರಚೇತಸಾಮ್‌ 
॥ ೪೦ ॥ 


ನಾರದ ಉವಾಚ 


ನೂನಂ ಸುನೀತೇಃ ಪತಿದೇವತಾಯಾ- 
ಸ್ಪಪಃಪ್ರಭಾವಸ್ಯ ಸುತಸ್ಯ ತಾಂ ಗತಿಮ್‌ ॥ 

ದೃಷ್ಟಾಭ್ಯಪಾಯಾನಪಿ ವೇದವಾದಿನೋ 
ನೈವಾಧಿಗಂತುಂ ಪ್ರಭವಂತಿ ಕಿಂ ನೃಪಾಃ ॥ ೪೧॥ 


ಸುನೀತಿಯ ನೆನಪಾಯಿತು. "ದೀನಳಾಗಿರುವ ನನ್ನ ತಾಯಿಯನ್ನು 
ಬಿಟ್ಟು ನಾನೊಬ್ಬನೇ ದುರ್ಲಭವಾದ ವಿಷ್ಣುಧಾಮಕ್ಕೆ ಹೇಗೆ 
ಹೋಗಲಿ?' ಎಂದು ಯೋಚಿಸತೊಡಗಿದನು. ॥ ೩೨ ॥ ಧ್ರುವನ 
ಮನಸ್ಸಿನ ಮಾತನ್ನು ಅರಿತ ನಂದ-ಸುನಂದರು ಆತನಿಗೆ - 
"ಅದೋ ನೋಡು! ನಿನ್ನ ತಾಯಿ ಸುನೀತಿದೇವಿಯು ಬೇರೊಂದು 
ವಿಮಾನದಲ್ಲಿ ಕುಳಿತು ಮುಂದೆ-ಮುಂದೆ ಹೋಗುತ್ತಿದ್ದಾಳೆ ' 
ಎಂದು ತೋರಿಸಿದರು. ॥ 2.3. ॥ ಅವನು ಕ್ರಮವಾಗಿ ಸೂರ್ಯನೇ 
ಮುಂತಾದ ಗ್ರಹರನ್ನು ನೋಡಿದನು. ಮಾರ್ಗದಲ್ಲಿ ಅಲ್ಲಲ್ಲಿ 
ವಿಮಾನಗಳಲ್ಲಿ ಕುಳಿತಿದ್ದ ದೇವತೆಗಳು ಅವನನ್ನು ಪ್ರಶಂಸಿಸುತ್ತಾ 
ಹೂವಿನ ಮಳೆಯನ್ನು ಸುರಿಸುತ್ತಾ ಹೋಗುತ್ತಿದ್ದರು. ॥ ೩೪ ॥ ಆ 
ದಿವ್ಯವಾದ ವಿಮಾನದಲ್ಲಿಕುಳಿತ ಧ್ರುವನು ಮೂರು ಲೋಕಗಳನ್ನೂ 
ದಾಟಿ, ಸಪ್ಪರ್ಷಿಮಂಡಲದಿಂದಲೂ ಮೇಲಿರುವ ಭಗವಾನ್‌ 
ಶ್ರೀವಿಷ್ಣುವಿನ ಧ್ರುವವಾದ ಧಾಮವನ್ನು ತಲುಪಿ, ಸ್ಥಿರವಾದ 
ಗತಿಯನ್ನು ಪಡೆದನು. ॥ ೩೫ ॥ ಈ ದಿವ್ಯಧಾಮವು ತನ್ನ ಪ್ರಕಾಶ 
ದಿಂದಲೇ ಬೆಳಗುತ್ತಿದೆ. ಇದರ ಪ್ರಕಾಶದಿಂದಲೇ ಮೂರೂ ಲೋಕ 
ಗಳು ಬೆಳಗುತ್ತಿವೆ. ಜೀವಿಗಳ ಮೇಲೆ ದಯಾರಹಿತರಾದ ಜನರು 
ಅಲ್ಲಿಗೆ ತಲುಪರಾರರು. ಪ್ರತಿದಿನವೂ ಪ್ರಾಣಿಗಳ ಕಲ್ಯಾಣಕ್ಕಾಗಿ 
ಶುಭಕರ್ಮಗಳನ್ನು ಮಾಡುವಂತಹ ಸುಕೃತಿಗಳೇ ಅಲ್ಲಿಗೆ ಹೋಗ 
ಬಲ್ಲರು. ॥ ೩೬ ॥ ಶಾಂತರಾಗಿ, ಸಮದರ್ಶಿಗಳಾಗಿ, ಶುದ್ಧರಾಗಿ, 
ಎಲ್ಲ ಪ್ರಾಣಿಗಳನ್ನೂ ಪ್ರಸನ್ನಗೊಳಿಸುವವರಾದ, ಭಗವದ್ಧಕ್ತರನ್ನು 
ಮಾತ್ರವೇ ತಮ್ಮ ಏಕಮಾತ್ರ ಬಂಧು-ಮಿತ್ರರನ್ನಾಗಿ ತಿಳಿಯುವಂತಹ 
ಮಹಾತ್ಮರು ಮಾತ್ರ ಸುಲಭವಾಗಿ ಈ ಭಗವದ್ಧಾಮವನ್ನು 
ಪಡೆಯಬಲ್ಲರು. ॥ ೩೭ ॥ 

ಈ ರೀತಿಯಲ್ಲಿ ಭಾಗವತೋತ್ತಮನಾದ ಉತ್ತಾನಪಾದನ 
ಪುತ್ರ ಧ್ರುವನು ಮೂರೂ ಲೋಕಗಳಿಗೂ ಮೇಲ್ಗಡೆ ಅವುಗಳ 
ನಿರ್ಮಲ ಶಿರೋಭೂಷಣನಾಗಿ ವಿರಾಜಿಸತೊಡಗಿದನು. ॥ ೩೮ ॥ 
ಕುರುಕುಲನಂದನಾ ! ಮೇಟಿಯ ಕಂಭವನ್ನು ಎತ್ತುಗಳು ಸುತ್ತಲೂ 
ಸುತ್ತುವಂತೆ ಗಂಭೀರವಾದ ವೇಗವುಳ್ಳ ಜ್ಯೋತಿಶ್ಚಕ್ರವು ಆ ಅವಿನಾಶಿ 
ಯಾದ ಧ್ರುವಧಾಮವನ್ನೇ ಆಶ್ರಯಿಸಿ ಅದನ್ನು ಸದಾ 
ಸುತ್ತುತ್ತಿರುತ್ತದೆ. ॥ ೩೯ ॥ ಅದರ ಮಹಿಮೆಯನ್ನು ನೋಡಿ ದೇವ 
ಯಷಿ ನಾರದರು ಪ್ರಚೇತಸರ ಯಜ್ಞಶಾಲೆಯಲ್ಲಿ ವೀಣೆಯನ್ನು 
ನುಡಿಸುತ್ತಾ ಈ ಮೂರು ಶ್ಲೋಕಗಳನ್ನು ಹಾಡಿದರು. ॥ ೪೦ ॥ 

ಶ್ರೀನಾರದರು ಹೇಳಿದ್ದರು- ಪತಿಪರಾಯಣಳಾದ ಸುನೀತಿಯ 
ಪುತ್ರನಾದ ಧ್ರುವನು ತಪಸ್ಸನ್ನಾಚರಿಸಿ ಅದರ ಪ್ರಭಾವದಿಂದ ಅದ್ಭುತ 
ವಾದ ಗತಿಯನ್ನು ಗಳಿಸಿದ್ದನು. ಅದನ್ನು ಭಾಗವತ ಧರ್ಮಗಳನ್ನು 
ವಿಮರ್ಶೆಮಾಡಿ ವೇದವಾದಿಗಳಾದ ಮುನಿಗಳೂ ಕೂಡ ಪಡೆಯ 
ಲಾರರು. ಇದರಲ್ಲಿ ಸಂದೇಹವೇ ಇಲ್ಲ ಹೀಗಿರುವಾಗ ಸಾಧಾರಣ 
ಉಳಿದ ರಾಜರ ಮಾತೇನು! ॥ ೪೧ ॥ ಆಹಾ! ಅವನು ಕೇವಲ 
ಐದು ವರ್ಷದ ವಯಸ್ಸಿನಲ್ಲಿಯೇ ಮಲತಾಯಿಯ ವಾಗ್ದಾಣಗಳಿಂದ 
ನೊಂದು ದುಖುತುಂಬಿದ ಹೃದಯದಿಂದ ಕಾಡಿಗೆ ತೆರಳಿದನು. 
ಅಲ್ಲಿ ನನ್ನ ಉಪದೇಶಕ್ಕನುಸಾರವಾಗಿ ಆಚರಣೆಗೈದು - ಭಕ್ತರ 
ಗುಣಗಳಿಂದ ಮಾತ್ರವೇ ವಕನಾಗುವ 'ಅಜಿತೆ (ಯಾರಿಂದಲೂ 
ಜಯಿಸಲ್ಪಡದವನು)ನಾದ ಶ್ರೀಹರಿಯನ್ನು ಜಯಿಸಿಕೊಂಡಿದ್ದನು. 


412 
ಯಃ ಪಂಚವರ್ಷೋ ಗುರುದಾರವಾಕ್ಕರೈ- 
ರ್ಭಿನ್ನೇನ ಯಾತೋ ಹೃದಯೇನ ದೂಯತಾ । 


ವನಂ ಮದಾದೇಶಕರೋಜಇಜಿತಂ ಪ್ರಭುಂ 
ಜಿಗಾಯ ತದ್ದಕ್ಷಗುಣೈ: ಪರಾಜಿತಮ್‌ ॥ ೪೨ ॥॥ 


ಯಃ ಕ್ಛತ್ರಬಂಧುರ್ಭುವಿ ತಸ್ಯಾಧಿರೂಢ- 
ಮನ್ನಾಧುರುಕ್ಸೇದಪಿ ವರ್ಷಪೂಗೈಃ 1 
ಷಟೃಂಚವರ್ಷೊೋ ಯದಹೋಭಿರಲ್ಪೈಃ 
ಪ್ರಸಾದ್ಯ ವೈಕುಂಠಮವಾಪ ತತ್ನದಮ್‌ ॥೪೩॥ 
ಮೈತ್ರೇಯ ಉವಾಚ 
ಏತತ್ತೇ5ಭಿಹಿತಂ ಸರ್ವಂ ಯತ್ನೃಷ್ಟೋ5ಹಮಿಹ ತ್ವಯಾ । 
ಧ್ರುವಸ್ಯೋದ್ದಾಮಯಶಸಶ್ಚರಿತಂ ಸಮ್ಮತಂ ಸತಾಮ್‌ 
I ೪೪ ॥ 
ಧನ್ಯಂ ಯಶಸ್ಕಮಾಯುಷ್ಯಂ ಪುಣ್ಯಂ ಸ್ವಸ್ತ್ಯಯನಂ ಮಹತ್‌ | 
ಸ್ವರ್ಗಂ ಧ್ರೌವ್ಯಂ ಸೌಮನಸ್ಯಂ ಪ್ರಶಸ್ಯಮಘಮರ್ಷಣಮ್‌ 
1 ೪೫ ॥ 
ಶ್ರುತ್ವೈತಚ್ಛದ್ಧಯಾಭೀಕ್ಷ್ಯ ಮಚ್ಕುತಪ್ರಿಯಚೇಷ್ಟಿತಮ್‌ । 


ಮ © 
ಭವೇದ್ಧಿರ್ಥೆಗವತಿ ಯಯಾ ಸ್ಯಾತ್‌ ಕೇಶಸಂಕ್ಸಯ: 


I V೬ I 
ಮಹತ್ತ ಮಿಚ್ಛತಾಂ ತೀರ್ಥಂ 
ಶ್ರೋತುಃ ಶೀಲಾದಯೋ ಗುಣಾಃ । 
ಯತ್ರ ತೇಜಸ್ತದಿಚ್ಚೂನಾಂ 
ಮಾನೋ ಯತ್ರ ಮನಸ್ಸಿನಾಮ್‌ ॥೪೭॥ 


ಪ್ರಯತಃ ಕೀರ್ತಯೇತ್ನಾಥಃ ಸಮವಾಯೇ ದ್ವಿಜನ್ಮನಾಮ್‌ ॥ 
ಸಾಯಂ ಚ ಪುಣ್ಯಶ್ಲೋಕಸ್ಯ ಧ್ರುವಸ್ಯ ಚರಿತಂ ಮಹತ್‌ 

1 ೪೮॥ 
ಪೌರ್ಣಮಾಸ್ಕಾಂ ಸಿನೀವಾಲ್ಯಾಂ ದ್ವಾದಶ್ಯಾಂ ಶ್ರವಣೇ5ಥವಾ | 
ದಿನಕ್ಚಯೇ ವ್ಯತೀಪಾತೇ ಸಂಕ್ರಮೇಶರ್ಕ ದಿನೇತಪಿ ವಾ 

॥೪೯॥ 
ಶ್ರಾವಯೇಚ್ಛದ್ದಧಾನಾನಾಂ ತೀರ್ಥಪಾದಪದಾಶ್ರಯಃ । 
ನೇಚ್ಛಂಸ್ತತ್ರಾತ್ಮನಾ55ತ್ಥಾನಂ ಸಂತುಷ್ಟ ಇತಿ ಸಿಧ್ಯತಿ 

Il ೫೦ ॥ 
ಜ್ಞಾನಮಜ್ಜಾತತತ್ತ್ವ್ವಾಯ ಯೋ ದದ್ದಾತತಥೇತsಮ್ಹತಮ್‌ ।ಟ 

ಇ ಇ 2 ರೆ ಇಲ ಲ 


ಕೃಪಾಲೋರ್ದೀನನಾಥಸ್ಯ ದೇವಾಸ್ತಸ್ಯಾನುಗೃಹ್ಣತೇ 
11೫೧॥ 

ಇದಂ ಮಯಾ ತೇಂಭಿಹಿತಂ ಕುರೂದ್ಧಹ 

ಧ್ರುವಸ್ಯ ವಿಖ್ಯಾತವಿಶುದ್ಧ್ದರ್ಮಣಃ 1 

ಹಿತ್ವಾರ್ಭಕಃ ಕ್ರೀಡನಕಾನಿ ಮಾತು- 


ರ್ಗಹಂ ಚ ವಿಷ್ಣುಂ ಶರಣಂ ಯೋ ಜಗಾಮ ॥ ೫೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


॥ ೪೨ ॥ ನಮ್ಮ ಈ ಧ್ರುವಸಾರ್ವಭೌಮನು ಐದಾರು ವರ್ಷದ 
ಬಾಲಕನಿರುವಾಗಲೇ ಕೆಲವೇ ದಿನಗಳ ತಪಸಿನಿಂದ ಶ್ರೀಭಗವಂತನನ್ನು 
ಒಲಿಸಿ ಪರಮಪದವನ್ನು ಪಡೆದುಕೊಂಡನು. ಅಂತಹ ಪರಮ 
ಪದವನ್ನು ಅನೇಕ ವರ್ಷಗಳ ಕಾಲ ತಪಶ್ಚರಣೆ ಮಾಡಿದರೂ 
ಬೇರಾವ ಕ್ಷತ್ರಿಯನು ಪಡೆಯಬಲ್ಲನು ? ॥ ೪೩ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ ಎ ಎಲ್ಫೈ ಎದುರನೇ | ನೀನು 
ಕೇಳಿಕೊಂಡಂತೆ ನಾನು ಉದಾರ ಕೀರ್ತಿಯುಳ್ಳ ಧ್ರುವನ ಚರಿತ್ರೆ 
ಯನ್ನು ಪೂರ್ಣವಾಗಿ ತಿಳಿಸಿರುವೆನು. ಸಾಧು-ಸಜ್ಜನರು ಈ ಚರಿತ್ರ 
ವನ್ನು ತುಂಬಾ ಪ್ರಶಂಸಿಸುತ್ತಾರೆ. ॥ ೪೪ ॥ ಇದು ಸಂಪತ್ತನ್ನೂ 
ಯಶಸ್ಸನ್ನೂ ಆಯುಸ್ಸನ್ನೂ, ವೃದ್ಧಿಪಡಿಸುವ ಪರಮ ಪವಿತ್ರ 
ಮಂಗಳಕರವಾದ ಕಥೆಯಾಗಿದೆ. ಇದರಿಂದ ಸ್ವರ್ಗ ಮತ್ತು 
ಅವಿನಾಶಿಯಾದ ಪದವೂ ದೊರೆಯಬಲ್ಲದು. ದೇವತ್ವವನ್ನೂ 
ನೀಡಬಲ್ಲದು. ಬಹಳ ಪ್ರಶಂಸನೀಯವಾಗಿದ್ದು ಸಮಸ್ತ ಪಾಪ 
ಗಳನ್ನು ನಾಶಮಾಡುವಂತಹುದು. ॥ ೪೫ ॥ ಭಗವದ್ಧಕ್ತನಾದ ಧ್ರುವನ 
ಈ ಪವಿತ್ರ ಚರಿತ್ರವನ್ನು ಶ್ರದ್ದೆಯಿಂದ ಪದೇ-ಪದೇ ಕೇಳುವವನಿಗೆ 
ಶ್ರೀಭಗವಂತನ ಭಕ್ತಿಯು ಪ್ರಾಪ್ತವಾಗುತ್ತದೆ. ಅದರಿಂದ ಅವನ 
ಎಲ್ಲ ದುಃಖಗಳು ನಾಶವಾಗಿ ಹೋಗುತ್ತವೆ. ॥ ೪೬ ॥ ಇದನ್ನು 
ಶ್ರವಣಿಸುವವನಿಗೆ ಶೀಲವೇ ಮುಂತಾದ ಗುಣಗಳು ಲಭಿಸುವುವು. 
ಮಹತ್ತ್ವವನ್ನು ಬಯಸುವವರಿಗೆ ಅತಿ ಮಹತ್ವದ ಸ್ಥಾನವು 
ದೊರೆಯುವುದು. ತೇಜಸ್ಸನ್ನು ಬಯಸುವವರಿಗೆ ತೇಜಸ್ಸು 
ಮಾನವನ್ನು ಅಪೇಕ್ಷಿಸುವ ಮನಸ್ವಿಗಳಿಗೆ ಒಳ್ಳೆಯ ಮಾನವೂ 
ಸಿಗುವುದು. ॥ ೪೭ ॥ ಪವಿತ್ರಕೀರ್ತಿ ಧ್ರುವನ ಈ ಮಹಾನ್‌ 
ಚರಿತ್ರವನ್ನು ಪ್ರಾತಣಾಲ ಮತ್ತು ಸಾಯಂಕಾಲಗಳಲ್ಲಿ ಸತ್ಪುರುಷರ 
ಸಮಾಜದಲ್ಲಿ ಏಕಾಗ್ರವಾದ ಮನಸ್ಸಿನಿಂದ ಕೀರ್ತನೆ ಮಾಡ 
ಬೇಕು. ॥ ೪೮ ॥ ಶ್ರೀಭಗವಂತನ ಪವಿತ್ರವಾದ ಪಾದಾರವಿಂದಗಳನ್ನು 
ಆಶ್ರಯಿಸಿರುವ ಭಕ್ತನು ಇದನ್ನು ನಿಷ್ಕಾಮಭಾವದಿಂದ ಪೂರ್ಣಿಮೆ, 
ಅಮಾವಾಸ್ಯೆ, ದ್ವಾದಶೀ, ಶ್ರವಣಾನಕೃತ್ರ, ತಿಥಿಕ್ಚಯ, ವ್ಯತೀಪಾತ, 
ಸಂಕ್ರಾಂತಿ ಅಥವಾ ಭಾನುವಾರಗಳಂದು ಶ್ರದ್ಧಾಳುಗಳಾದ ಸಜ್ಜನರಿಗೆ 
ಶ್ರವಣ ಮಾಡಿಸಿ ಸ್ವತಃ ಆತ್ಮನಲ್ಲೇ ಸಂತುಷ್ಟನಾಗಿ, ಸಿದ್ಧನಾಗಿ ಹೋಗು 
ತ್ತಾನೆ. ॥ ೪೯-೫೦ ॥ ತತ್ತ ಆದನ್ನು ಅರಿಯದ ಅಜ್ಞಾನಿಗಳಿಗೆ ಈ 
ಜ್ಲಾನಾಮೃತವನ್ನು ದಾನಮಾಡುವಂತಹ ಕರುಣಾಳುವೂ, ದೀನ 
ವತ್ತಲನೂ ಆದ ಸುಕೃತಿಯ ಮೇಲೆ ದೇವತೆಗಳು ಅನುಗ್ರಹವನ್ನು 
ಮಾಡುವರು. ॥ ೫೧ ॥ 

ಕುರುಕುಲಶಿಖಾಮಣಿಯಾದ ವಿದುರನೇ! ಧ್ರುವನು 
ಮಾಡಿದ ಪರಮ ಪರಿಶುದ್ಧವಾದ ಕರ್ಮವು ಎಲ್ಲೆಡೆಗಳಲ್ಲಿಯೂ 
ಪ್ರಸಿದ್ಧವಾಗಿದೆ. ಅತಿಬಾಲ್ಯದಲ್ಲಿಯೇ ಅವನು ತಾಯಿ, ಮನೆ, 
ಆಟಿಕೆ ಮುಂತಾದವುಗಳ ಮೋಹವನ್ನು ತೊರೆದು ಭಗವಾನ್‌ 
ಮಹಾವಿಷ್ಣುವನ್ನು ಶರಣುಹೊಂದಿದ್ದನು. ಅವನ ಈ ಪವಿತ್ರವಾದ 
ಚರಿತ್ರವನ್ನು ನಾನು ನಿನಗೆ ತಿಳಿಸಿರುವೆನು. ॥ ೫೨ ॥ 


ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ವಂಧೇ ಧ್ರುವಚರಿತಂ ನಾಮ ದ್ವಾದಕೋ5ಧ್ಯಾಯಃ॥ ೧೨ ॥ 
ಪ್ರ ್ರಿ ಫಲಾ... 


13 ಅಧ್ಯಾಯ] 


ಚತುರ್ಥ ಸೃಂಧ 


413 


ಧ್ರುವನ ವಂಶದ ವರ್ಣನೆ- ಅಂಗಮಹಾರಾಜನ ಚರಿತ್ರೆ 


ಸೂತ ಉವಾಚ 
ನಿಶಮ 


ಕೌಷಾರವಿಣೋಪವರ್ಣಿತಂ 
ಧ್ರುವಸ್ಯ ವೈಕುಂಠ ಪದಾಧಿರೋಹಣಮ್‌ । 
ಪ್ರರೂಢಭಾವೋ ಭಗವತ್ಯಧೋಕ್ಸಜೇ 
ಪ್ರಷ್ಟುಂ ಪುನಸ್ತಂ ವಿದುರಃ ಪ್ರಚಕ್ರಮೇ ॥೧॥ 
ವಿದುರಉವಾಚ 


ಕೇ ತೇ ಪ್ರಚೇತಸೋ ನಾಮ ಕಸ್ಕಾಪತ್ಕಾನಿ ಸುವ್ರತ | 
ಕಸ್ಯಾನ್ವವಾಯೇ ಪ್ರಖ್ಯಾತಾಃ ಕುತ್ರ ವಾ ಸತ್ರಮಾಸತ್‌ 

॥ ೨ 

ಮನ್ಯೇ ಮಹಾಭಾಗವತಂ ನಾರದಂ ದೇವದರ್ಶನಮ್‌ । 
ಯೇನ ಪ್ರೋಕ್ಠಃ ಕ್ರಿಯಾಯೋಗಃ ಪರಿಚರ್ಯಾವಿಧಿರ್ಹರೇಃ 

1೩1 

ಸ್ವಧರ್ಮಶೀಲೈ: ಪುರುಷೈರ್ಭಗವಾನ್ಯಜ್ಞ ಪೂರುಷಃ । 
ಇಜ್ಯಮಾನೋ ಭಕ್ತಿಮತಾ ನಾರದೇನೇರಿತಃ ಕಿಲ 

Yn 

ಯಾಸ್ತಾ ದೇವರ್ಷಿಣಾ ತತ್ರ ವರ್ಣಿತಾ ಭಗವತ್ಕಥಾಃ । 
ಮಹ್ಯಂ ಶುಶ್ರೂಷವೇ ಬ್ರಹ್ಮನ್ಯಾರ್ತ್ಸೈನಾಚಷ್ಟುಮರ್ಹಸಿ 

11೫॥ 

ಮೈತ್ರೇಯ ಉವಾಚ 

// ಧ್ರುವಸ್ಯ ಚೋತ್ಕಲಃ ಪುತ್ರಃ ಪಿತರಿ ಪ್ರಸ್ಥಿತೇ ವನಮ್‌ । 
ಸಾರ್ವಭೌಮಶ್ರಿಯಂ ನೈಚ್ಛದಧಿರಾಜಾಸನಂ ಪಿತುಃ 

॥ ೬ ॥ 

ಸ ಜನ್ಮನೋಪಶಾಂತಾತ್ಮಾ ನೀಸಂಗಃ ಸಮದರ್ಶನ: 1 
ದದರ್ಶ ಲೋಕೇ ವಿತತಮಾತ್ಮಾನಂ ಲೋಕವಮಾತ್ಮನಿ 

॥ ೭ ॥ 

ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯಸ್ತಮಿತವಿಗ್ರಹಮ್‌ । 

ಅವಬೋಧರಸೈಕಾತ್ಮ್ಯಮಾನಂದಮನುಸಂತತಮ್‌ 

॥ ೮ ॥ 

ಅವ್ಯವಚ್ಛಿನ್ನಯೋಗಾಗ್ನಿದಗ್ಗಕರ್ಮಮಲಾಶಯಃ | 
ಸ್ವರೂಪಮವರುಂಧಾನೋ ನಾತ್ಸನೋತನ್ಯಂ ತದ್ಯೆಕ್ಸ್ಟತ 

RT 

ಜಡಾಂಧಬಧಿರೋನ್ನತ್ತಮೂಕಾಕೃತಿರತನ್ನತಿ: | 
ಲಕ್ಷಿತಃ ಪಥಿ ಬಾಲಾನಾಂ ಪ್ರಶಾಂತಾರ್ಚಿರಿವಾನಲಃ 

u ೧೦॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಮಹರ್ಷಿ 
ಗಳೇ ! ಪರಮಭಾಗವತೋತ್ತಮನಾದ ಧ್ರುವನು ವಿಷ್ಣುಪದವನ್ನು 
ಆರೂಭನಾದ ವೃತ್ತಾಂತವನ್ನು ಕೇಳಿ ವಿದುರನ ಹೃದಯದಲ್ಲಿ 
ಭಗವಾನ್‌ ಶ್ರೀವಿಷ್ಣುವಿನ ವಿಷಯದಲ್ಲಿ ಭಕ್ತಿಯು ಬೇರೂರಿತು. 
ಅವನು ಮತ್ತೆ ಶ್ರೀಮೈತ್ರೇಯರಲ್ಲಿ ಪ್ರಶ್ನಿಸತೊಡಗಿದನು. ॥ ೧॥ 

ವಿದುರನು ಕೇಳಿದನು - ಭಗವತರಾಯಣರಾದ 
ಮುನಿಶ್ರೇಷ್ಠರೇ ! ಈ ಪ್ರಚೇತಸರೆಂಬುವರು ಯಾರು? ಯಾರ 
ಪುತ್ರರು? ಯಾರ ವಂಶದಲ್ಲಿ ಪ್ರಸಿದ್ಧರಾಗಿದ್ದರು ? ಅವರು ಎಲ್ಲಿ 
ಯಜ್ಞವನ್ನು ಮಾಡಿದ್ದರು? ॥ ೨ ॥ ಶ್ರೀಹರಿಯ ಆರಾಧನೆಯ 
ವಿಧಿಯಾಗಿರುವ ಪಾಂಚರಾತ್ರ ಆಗಮದ ಮೂಲಕ ಉಪದೇಶ 
ಮಾಡಿದ ದೇವರ್ಷಿ ನಾರದರು ದೇವದೇವನ ದರ್ಶನದಿಂದ 
ಕೃತಾರ್ಥರಾದ ಮಹಾಭಾಗವತೋತ್ತಮರು. ॥ ೩ ॥ ಪ್ರಚೇತಸರು 
ಸ್ವಧರ್ಮವನ್ನು ಆಚರಿಸುತ್ತಾ ಭಗವಂತನಾದ ಯಜ್ಞಪ್ರರುಷನನ್ನು 
ಆರಾಧನೆ ಮಾಡುತ್ತಿದ್ದ ಸಮಯದಲ್ಲಿ ಭಕ್ತವರೇಣ್ಯರಾದ 
ಶ್ರೀನಾರದರು ಧ್ರುವನ ಗುಣಗಳನ್ನು ಗಾನ ಮಾಡಿದರೆಂದು 
ಹೇಳಿದರಲ್ಲ! ॥ ೪ ॥ ಬ್ರಾಹ್ಮಣಶ್ರೇಷ್ಠರೇ ! ಆ ದೇವರ್ಷಿಗಳು ಅಲ್ಲಿ 
ಯಾವ-ಯಾವ ಭಗವತ್ಯಥೆಗಳನ್ನು ವರ್ಣಿಸಿದರು ? ಎಂಬುದನ್ನು 
ನನಗೆ ಪೂರ್ಣವಾಗಿ ತಿಳಿಸಿರಿ. ಅವುಗಳನ್ನು ಕೇಳಬೇಕೆಂದು ನಾನು 
ಉತ್ಸುಕನಾಗಿದ್ದೇನೆ. ॥ ೫ ॥ 

ಶ್ರೀಮೈತ್ರೇಯರು ಹೇಳಿದರು - ಎಲ್ಫೆ ವಿದುರನೇ! ಮಹಾ 
ರಾಜಾ ಧ್ರುವನು ವನಕ್ಕೆ ಹೊರಟುಹೋದ ಬಳಿಕ ಅವನ ಪುತ್ರ 
ಉತ್ಕಲನು ತನ್ನ ತಂದೆಯ ಸಾರ್ವಭೌಮಸಂಪತ್ತನ್ನೂ ರಾಜ್ಯ 
ಸಿಂಹಾಸನವನ್ನೂ ಸ್ವಿ ಕರಿಸಲಿಲ್ಲ ॥ ೬ ॥ ಅವನು ಹುಟ್ಟಿನಿಂದಲೇ 
ಪ್ರಶಾಂತಸ್ವಭಾವದವನೂ, ಆಸಕ್ತಿಶೂನ್ಯನೂ, ಸಮದರ್ಶಿಯೂ 
ಆಗಿದ್ದು ಸಮಸ್ತ ಲೋಕಗಳನ್ನು ತನ್ನ ಆತ್ಮನಲ್ಲಿಯೂ, ತನ್ನ ಆತ್ಮವನ್ನು , 
ಸಮಸ್ತಲೋಕಗಳಲ್ಲಿಯೂ ಸ್ಥಿತವೆಂದು ನೋಡುತ್ತಿದ್ದನು. ॥ ೭ ॥ 
ಅವನ ಅಂತಹರಣದ ವಾಸನಾರೂಪವಾದ ಮಲವು ಅಖಂಡ 
ಯೋಗಾಗ್ನಿಯಿಂದ ಸುಟ್ಟುಹೋಗಿತ್ತು. ಅದಕ್ಕಾಗಿ ಅವನು ತನ್ನ 
ಆತ್ಮವನ್ನು ವಿಶುದ್ಧ ಜ್ಲಾನರಸದೊಂದಿಗೆ ಆನಂದಮಯನೂ, 
ಸರ್ವತ್ರವ್ಯಾಪ್ತನೂ ಆಗಿರುವನೆಂದು ಅಭಿನ್ನವಾಗಿ ನೋಡುತ್ತಿದ್ದನು. 
ಎಲ್ಲ ವಿಧದ ಭೇದಗಳಿಂದ ರಹಿತನಾದ ಪ್ರಶಾಂತಬ್ರಹ್ಮವೇ ತನ್ನ 
ಸ್ವರೂಪವೆಂದು ಅವನು ತಿಳಿಯುತ್ತಿದ್ದನು ಹಾಗೂ ತನ್ನ ಆತ್ಮನಿಗಿಂತ 
ಬೇರೆ ಏನೂ ಇಲ್ಲವೆಂದು ನೋಡುತ್ತಿದ್ದನು. ॥ ೮-೯ ॥ ಅವನು 
ಫೂರ್ಣಜ್ಞಾನಿ ಯಾಗಿದ್ದರೂ ಬೀದಿಗಳಲ್ಲಿ ಅಜ್ಞಾನಿಗಳಿಗೆ ಮೂರು 
ನಂತೆಯೂ, ಕುರುಡನಂತೆಯೂ, ಕಿವುಡನಂತೆಯೂ, ಹುಚ್ಚ 
ನಂತೆಯೂ, ಮೂಗನಂತೆಯೂ ಕಂಡುಬರುತ್ತಿದ್ದನು. ॥ ೧೦ ॥ 


414 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಮತ್ವಾ ತಂ ಜಡಮುನ್ನತ್ತಂ ಕುಲವೃದ್ಧಾಃ ಸಮಂತ್ರಿಣಃ । 
ವತ್ತರಂ ಭೂಪತಿಂ ಚಕ್ರುರ್ಯವೀಯಾಂಸಂ ಭ್ರಮೇಃ ಸುತಮ್‌ 

1 ೧೧॥ 
ಸ್ಫರ್ದೀಥಿರ್ವತ್ತರಸ್ಯೇಷ್ಟಾ ಭಾರ್ಯಾಸೂತ ಷಡಾತ್ಮಜಾನ್‌ I 
ಪುಷ್ಪಾರ್ಣಂ ತಿಗ್ಗಕೇತುಂ ಚ ಇಷಮೂರ್ಜಂ ವಸುಂ ಜಯಮ್‌ 

॥ ೧೨ ॥ 
ಪುಷ್ಪಾರ್ಣಸ್ಯ ಪ್ರಭಾ ಭಾರ್ಯಾ ದೋಷಾ ಚ ದ್ವೇ ಬಭೂವತುಃ। 
ಪ್ರಾತರ್ಮಧ್ಯಂದಿನಂ ಸಾಯಮಿತಿ ಹ್ಯಾಸನ್‌ ಪ್ರಭಾಸುತಾಃ 


It ೧೩ ॥ 
ಪ್ರದೋಷೋ ನಿಷಿಥೋ ವೃಷ್ಟ ಇತಿ ದೋಷಾಸುತಾಸ್ತಯಃ । 
ವ್ಯಷ್ಟ ಸುತಂ ಪಷ್ಕರಿಣ್ಯಾಂ ಸರ್ವತೇಜಸಮಾದಧೇ 

1 ೧೪ ॥ 


ಸಚಕ್ಸು ಸುತಮಾಕೂತ್ಯಾಂ ಪತ್ನ್ಯಾಂ ಮನುಮವಾಪ ಹ। 
ಮನೋರಸೂತ ಮಹಿಷೀ ವಿರಜಾನ್ನಡ್ಜಲಾ ಸುತಾನ್‌ 
HW ೧೫ ॥ 
ಪುರುಂ ಕುತ್ತು ತ್ರಿತಂ ದ್ಯುಮ್ನಂ ಸತ್ಯವಂತಮೃತಂ ವ್ರತಮ್‌ । 
ಅಗ್ವಿಷ್ಟೋಮಮತೀರಾತ್ರಂ ಪದ್ಯುಮ್ನಂ ಶಿಬಿಮುಲ್ಲುಕಮ್‌ 
11 ೧೬ ॥ 
ಉಲ್ಕುತೋತಜನಯತುತ್ರಾನ್ನುಪ್ಪರಿಣ್ಯಾ. ಷಡುತ್ತಮಾನ್‌ । 
ಅಂಗಂ ಸುಮನಸಂ ಖ್ಯಾತಿಂ ಕ್ರತುಮಂಗಿರಸಂ ಗಯಮ್‌ 
॥ ೧೭ ॥ 
ಸುನೀಥಾಂಗಸ್ಯ ಯಾ ಪತ್ನೀ ಸುಷುವೇ ವೇನಮುಲ್ಪಣಮ್‌ । 
ಯದ್ದ್ಧೌಚೀಲ್ಯಾತ್ಸರಾಜರ್ಷಿರ್ನಿರ್ವಿಣ್ಣೋ ನಿರಗಾತ್ಪುರಾತ್‌ 
॥ ೧೮ ॥ 
ಯಮಂಗ ಶೇಪುಃ ಕುಪಿತಾ ವಾಗ್ಧಜ್ರಾ ಮುನಯಃ ಕಿಲ। 
ಗತಾಸೋಸ್ತಸ್ಯ ಭೂಯಸ್ತೇ ಮಮಂಥುರ್ದಕ್ಷಿಣಂ ಕರಮ್‌ 
I OF 1 
ಅರಾಜಕೇ ತದಾ ಲೋಕೇ ದಸ್ಕುಭಿಃ ಪೀಡಿತಾಃ ಪ್ರಜಾಃ । 
ಜಾತೋ ನಾರಾಯಣಾಂಶೇನ ಪೃಥುರಾದ್ಯಃ ಕ್ಲಿತೀಶ್ವರಃ 
॥ ೨೦ ॥ 
ವಿದುರಉವಾಚ 
ತಸ್ಯ ಶೀಲನಿಧೇಃ ಸಾಧೋರ್ಬ್ರಹ್ಮಣ್ಯಸ್ಯ ಮಹಾತ್ಮನಃ । 
ರಾಜ್ಞಿ ಕಥಮಭೂದ್ಗುಪ್ಪಾ ಪ್ರಜಾ ಯದ್ವಿಮನಾ ಯಯೌ 
u 2೦ 1 
ಕಿಂ ವಾಂಹೋ ವೇನ ಉದ್ದಿಶ್ಯ ಬ್ರಹ್ನದಂಡಮಯೂಯುಜನ್‌ । 
ದಂಡ ವ್ರತಧರೇ ರಾಜ್ಞಿ ಮುನಯೋ ಧರ್ಮಕೋವಿದಾಃ 
॥ ೨೨॥ 
ನಾವಧ್ಯೇಯಃ ಪ್ರಜಾಪಾಲಃ ಪ್ರಜಾಭಿರಘವಾನಪಿ । 
ಯದಸೌ ಲೋಕಪಾಲಾನಾಂ ಬಿಭರ್ತ್ಯೋಜಃ ಸೇಜಸಾ 
॥| ೨೩ ॥ 


ಆದ್ದರಿಂದ ರಾಜಕುಲದ ಹಿರಿಯರೂ, ಮಂತ್ರಿಗಳೂ ಆತನನ್ನು 
ಮೂರ್ಪನೆಂದೂ, ಹುಚ್ಚನೆಂದೂ ತಿಳಿದು ಆತನ ತಮ್ಮನಾದ 
ಭ್ರಮಿಪುತ್ರ ವತ್ತರನನ್ನು ರಾಜನನ್ನಾಗಿಸಿದರು. ॥ ೧೧ ॥ 

ಮಹಾರಾಜಾ ವತ್ತರನು ಪತ್ನಿಯಾದ ಸ್ವರ್ವೀಥಿಯಿಂದ 
ಪುಷ್ಪಾರ್ಣ, ತಿಗ್ಗಕೇತು, ಇಷ ಊರ್ಜ, ವಸು ಮತ್ತು ಜಯ ಎಂಬ 
ಆರು ಪುತ್ರರನ್ನು ಪಡೆದನು. ॥ ೧೨ ॥ ಅವರಲ್ಲಿ ಪುಷ್ಪಾರ್ಣನಿಗೆ 
ಪ್ರಭಾ ಮತ್ತು ದೋಷಾ ಎಂಬ ಇಬ್ಬರು ಭಾರ್ಯೆಯರಿದ್ದರು. 
ಅವರಲ್ಲಿ ಪ್ರಭಾಳಿಗೆ ಪ್ರಾತ, ಮಧ್ಯಂದಿನ ಸಾಯಂ ಎಂಬ 
ಮೂವರು ಪುತ್ರರು ಹುಟ್ಟಿದರು. ॥ ೧೩ ॥ ದೋಷಾಳಲ್ಲಿ 
ಪ್ರದೋಷ, ನಿಶಿಥ ಮತ್ತು ವ್ರೃಷ್ಟ ಎಂಬ ಮೂರು ಪುತ್ರರಾದರು. 
ಅವರಲ್ಲಿ ವ್ಯುಷ್ಟನು ತನ್ನ ಭಾರ್ಯೆಯಾದ ಪುಷ್ಕರಣಿಯಲ್ಲಿ ಸರ್ವ 
ತೇಜಸನೆಂಬ ಪುತ್ರನನ್ನು ಪಡೆದನು. ॥ ೧೪ ॥ ಆತನ ಪತ್ನಿಯಾದ 
ಆಕೂತಿಯಲ್ಲಿ ಚಕ್ಕುವೆಂಬ ಪುತ್ರನು ಹುಟ್ಟಿದನು. ಅವನೇ ಚಾಕ್ಷುಷ 
ಮನ್ವಂತರದಲ್ಲಿ ಮನು ಆದನು. ಚಕ್ಷುಮನುವಿನ ಪತ್ನೀ ನಡ್ವಲಾ 
ದೇವಿಯಲ್ಲಿ ಪುರು, ಕುತ್ಸ ತ್ರಿತ, ದ್ಯುಮ್ನ ಸತ್ಯವಾನ್‌, ಯತ, ವ್ರತ, 
ಅಗ್ನಿಷ್ಟೋಮ, ಅತಿರಾತ್ರ, ಪ್ರದ್ಯುಮ್ನ ಶಿಬಿ ಮತ್ತು ಉಲ್ಲುಖ ಎಂಬ 
ಹನ್ನೆರಡು ಸತ್ತ್ವಗುಣೀ ಪುತ್ರರು ಜನಿಸಿದರು. ॥ ೧೫-೧೬ ॥ 
ಅವರಲ್ಲಿ ಉಲ್ಫುಕನು ತನ್ನ ಪತ್ನಿ ಪುಷ್ಕರಿಣಿಯಲ್ಲಿ ಅಂಗ, ಸುಮನಾ, 
ಖ್ಯಾತಿ, ಕ್ರತು, ಆಂಗಿರಾ, ಪುತ್ರರನ್ನು 
ಪಡೆದನು. ॥ ೧೭ ॥ ಅಂಗನ ಪತ್ನೀ ಸುನೀಥಾದೇವಿಯಲ್ಲಿ 
ವೇನನೆಂಬ ಅತಿದುಷ್ಠನಾದ ಪುತ್ರನು ಜನಿಸಿದನು. ಅವನ ದುಷ್ಟತೆ 
ಯಿಂದ ಉದ್ವಿಗ್ಗನಾಗಿ ರಾಜರ್ಷಿ ಅಂಗನು ನಗರವನ್ನು ಬಿಟ್ಟು 
ಹೊರಟುಹೋಗಿದ್ದನು. ॥ ೧೮ ॥ ಪ್ರಿಯ ವಿದುರನೇ | ಮುನಿಗಳ 
ಮಾತುಗಳು ವಜ್ರದಂತೆ ಅಮೋಘವಾಗಿರುತ್ತವೆ. ಅವರು ಕುಪಿತ 
ರಾಗಿ ವೇನನನ್ನು ಶಪಿಸಿದ್ದರು. ವೇನನು ಸತ್ತುಹೋದಾಗ ಅರಾಜಕ 
ವಾದ ಆ ರಾಜ್ಯದಲ್ಲಿ ದರೋಡೆಕೋರರಿಂದ ಪ್ರಜೆಗಳಿಗೆ ತುಂಬಾ 
ಕಷ್ಟಗಳು ಆಗತೊಡಗಿದವು. ಇದನ್ನು ನೋಡಿ ಮುನಿಗಳು ವೇನನ 
ಬಲಗೈಯನ್ನು ಕಡೆದರು. ಅದರಿಂದ ಭಗವಾನ್‌ ವಿಷ್ಣುವಿನ 
ಅಂಶಾವತಾರವಾದ ಆದಿ ಸಾಮ್ರಾಟ ಮಹಾರಾಜಾ ಪೃಥು ಪ್ರಗಟ 
ಗೊಂಡನು. ॥ ೧೯-೨೦ ॥ 

ವಿದುರನು ಕೇಳಿದನು - ಮಹರ್ಷಿಗಳೇ | ಅಂಗಮಹಾರಾಜ 
ನಾದರೋ ಶೀಲಸಂಪನ್ನನೂ, ಸಾಧು ಸ್ವಭಾವದವನೂ, ಬ್ರಾಹ್ಮಣ 
ಭಕ್ತನೂ, ಮಹಾತ್ಮನೂ ಆಗಿದ್ದನು. ಅಂತಹವನಿಗೆ ಕಾಟವನ್ನು 
ಕೊಟ್ಟು ಆತನು ದುಃಖದಿಂದ ಕಾಡಿಗೆ ಹೋಗುವಂತೆ ಮಾಡಿದ 

ದುಷ್ಟಪತ್ರನು ಹೇಗೆ ಹುಟ್ಟಿದನು ? ॥ ೨೧ ॥ ತಪ್ಪಿತಸ್ಥರಿಗೆ 
ಶಿಕ್ಷೆಯನ್ನು ಕೊಡುವ ಅಧಿಕಾರದಲ್ಲಿದ್ದ ದಂಡಧಾರಿ ವೇನನಾದರೂ 
ಧರ್ಮಜ್ಞರಾದ ಮುನಿಶ್ರೇಷ್ಠರಿಂದ.. ಶಾಪರೂಪವಾದ ಬ್ರಹ್ಮದಂಡ 

ವನ್ನು ಪಡೆಯುವಂತಹ ಯಾವ ಅಪರಾಧವನ್ನು ಮಾಡಿದ್ದನು ? 
I ೨೨ ॥ ಪ್ರಜಾಪಾಲಕ ರಾಜನಿಂದ ಯಾವುದಾದರೂ ಪಾಪವು 
ಘಟಿಸಿದರೂ ಅವನನ್ನು ತಿರಸ್ಕರಿಸಬಾರದು ಎಂಬುದು ಪ್ರಜೆಯ 
ಧರ್ಮವಾಗಿದೆ. ಏಕಂ ದರೆ, ಚು ತನ್ನ ಪ್ರಭಾವದಿಂದ ಅಷ್ಟ 
ದಿಕ್ಷಾಲಕರ ತೇಜಸ್ಪನ್ನೇ ಧರಿಸುತ್ತಾನೆ. ॥ ೨೩ ॥ 


13 ಅಧ್ಯಾಯ] 


ಚತುರ್ಥ ಸೃಂಧ 


415 


ಏತದಾಖ್ಯಾಹಿ ಮೇ ಬ್ರಹ್ಮನ್‌ ಸುನೀಥಾತ್ಮಜಚೇಷ್ಠಿತಮ್‌ | 
ಶ್ರದ್ಧಧಾನಾಯ ಭಕ್ತಾಯ ತ್ವಂ ಪರಾವರವಿತ್ತಮಃ 
॥ ೨೪ ॥ 
ಮೈತ್ರೇಯ ಉವಾಚ 


ಅಂಗೋರಶ್ಚಮೇಧಂ ರಾಜರ್ಷಿರಾಜಹಾರ ಮಹಾಕ್ರತುಮ್‌ । 


ನಾಜಗ್ಗುರ್ದೇವತಾಸ್ತಸ್ಥಿನ್ನಾಹೂತಾ ಬ್ರಹ್ಮವಾದಿಭಿಃ 


॥1 ೨೫ ॥ 
ತಮೂಚ್ಚುರ್ವಿಸ್ಥಿತಾಸ್ತತ್ರ ಯಜಮಾನಮಥರ್ತಿಜ: । 
ಹವೀಂಷಿ ಹೂಯಮಾನಾನಿ ನ ತೇ ಗೃಹ್ನಂತಿ ದೇವತಾಃ 

॥ ೨೬ ॥ 
ರಾಜನ್‌ ಹವೀಂಪ್ಯದುಷ್ಟಾನಿ ಶ್ರದ್ಧಯಾ ೨ಸಾದಿತಾನಿ ತೇ । 
ಛಂದಾಂಸ್ಕ ಯಾತಯಾಮಾನಿ ಯೋಜಿತಾನಿ ಧೃತವ್ರತೈ: 

॥ ೨೭॥ 
ನ ವಿದಾಮೇಹ ದೇವಾನಾಂ ಹೇಲನಂ ವಯಮಣ್ಣಪಿ । 


ಯನ್ನ ಗೃಹ್ಣಂತಿ ಭಾಗಾನಾ ನೇ ದೇವಾಃ ಕರ್ಮಸಾಕ್ಷಿಣಃ 


॥ ೨೮ 1 
ಮೈತ್ರೇಯ ಉವಾಚ 
ಅಂಗೋ ದ್ವಿಜವಚಃ ಶ್ರುತ್ವಾ ಯಜಮಾನಃ ಸುದುರ್ಮನಾಃ । 
ತತ್ಮಸ್ಟುಂ ವ್ಯಸೃಜದ್ವಾಚಂ ಸದಸ್ಯಾಂಸ್ತದನುಜ್ಜಯಾ 
॥೨೯॥॥ 


ನಾಗಚ್ಛಂತ್ಯಾಹುತಾ ದೇವಾ ನ ಗೃಹ್ಗಂತಿ ಗ್ರಹಾನಿಹ। 
ಸದಸಸತಯೋ ಬ್ರೂತ ಕಿಮವದ್ಯಂ ಮಯಾ ಕೃತಮ್‌ 


1೩೦ 
ಸದಸಸ್ವತಯ ಊಚುಃ 
ನರದೇವೇಹ ಭವತೋ ನಾಘಂ ತಾವನ್ನನಾಕ್‌ ಸ್ಥಿತಮ್‌ I 
ಅಸ್ಕೇಕಂ ಪ್ರಾಕ್ಷನಮಘಂ ಯದಿಹೇದ್ದಕ್ಷಮಪ್ರಜಃ 
1೩0 


ತಥಾ ಸಾಧಯ ಭದ್ರಂ ತೇ ಆತ್ಮಾನಂ ಸುಪ್ರಜಂ ನೃಪ। 
ಇಷ್ಟಸ್ಟೇ ಪುತ್ರಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕ್‌ 
1೩೨ 
ತಥಾ ಸ್ವಭಾಗಧೇಯಾನಿ ಗ್ರಹೀಷ್ಯಂತಿ ದಿವೌಕಸಃ । 
ಯದ್ಯಜ್ಞ ಪುರುಷಃ ಸಾಕ್ಟಾದಪತ್ಯಾಯ ಹರಿರ್ಶೃತಃ 
1 ೩೩॥ 
ತಾಂಸ್ತಾನ್ಯಾಮಾನ್‌ ಹರಿರ್ದದ್ಯಾದ್ಯಾನ್ಯಾನ್ಯಾಮಯತೇ ಜನಃ। 
ಆರಾಧಿತೋ ಯಶೈವೈಷ ತಥಾ ಪುಂಸಾಂ ಫಲೋದಯಃ 
॥೩೪॥ 


ಬ್ರಾಹ್ಮಣೋತ್ತಮರೇ |! ನೀವು ಭೂತ-ಭವಿಷ್ಯದ ಮಾತು 
ಗಳನ್ನು ತಿಳಿಯುವಂತಹ ಸರ್ವಶ್ರೇಷ್ಠರಾಗಿದ್ದೀರಿ. ಅದಕ್ಕಾಗಿ ನೀವು 
ಸುನೀಥಿಯ ಪುತ್ರನಾದ ವೇನನ ಎಲ್ಲ ವೃತ್ತಾಂತವನ್ನು ತಿಳಿಸಿರಿ. 
ನಾನು ನಿಮ್ಮ ಭಕ್ತನೂ, ಶ್ರದ್ಧಾಳುವೂ ಆಗಿರುವೆನು. ॥ ೨೪ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ- ವಿದುರನೇ ! ಒಮ್ಮೆ ರಾಜರ್ಷಿ 
ಅಂಗನು ಅಶ್ವಮೇಧ ಮಹಾಯಜ್ಞಧ ಅನುಷ್ಠಾನ ಮಾಡಿದನು. 
ಅದಲೆಲ್ಲಿ ವೇದವಾದಿಗಳಾದ ಬ್ರಾಹ್ಮಣರು ದೇವತೆಗಳನ್ನು 
ಆಹ್ವಾನಿಸಿದರೂ ಅವರು ತಮ್ಮ ಭಾಗವನ್ನು ಸ್ವೀಕರಿಸಲು ಬರಲಿಲ್ಲ 
॥ ೨೫ ॥ ಆಗ ಯತ್ತಿಜರು ಆಶ್ಚರ್ಯಚಕಿತರಾಗಿ ಯಜಮಾನನಾದ 
ಅಂಗಮಹಾರಾಜನನ್ನು ಕೇಳಿದರು - "ರಾಜನೇ ! ನಾವು ಆಹುತಿಗಳ 
ರೂಪದಲ್ಲಿ ಹೋಮಮಾಡುತ್ತಿರುವ ತುಪ್ಪವೇ ಮುಂತಾದ ನಿನ್ನ 
ಪದಾರ್ಥಗಳನ್ನು ದೇವತೆಗಳು ಸ್ವೀಕರಿಸುತ್ತಿಲ್ಲ ॥ ೨೬ ॥ ನಿನ್ನ 
ಹೋಮಸಾಮಗ್ರಿಯು ದೂಷಿತವಾಗಿಲ್ಲವೆಂಬುದನ್ನುನಾವು ತಿಳಿದಿರು 
ವೆವು. ನೀನು ಅದನ್ನು ಬಹು ಶ್ರದ್ಧೆಯಿಂದಲೇ ಸಂಗ್ರಹಿಸಿರುವೆ. 
ವೇದಮಂತ್ರಗಳು ಯಾವ ರೀತಿಯಿಂದಲೂ ಬಲಹೀನವಾಗಿಲ್ಲ 
ಏಕೆಂದರೆ, ಅವುಗಳನ್ನು ಪ್ರಯೋಗಿಸುವ ಯತ್ತಿಜರು ಎಲ್ಲ 
ವ್ರತ-ನಿಯಮಗಳನ್ನು ಪಾಲಿಸುತ್ತಿದ್ದಾರೆ. ॥ ೨೭ ॥ ಈ ಯಜ್ಞದಲ್ಲಿ 
ದೇವತೆಗಳ ತಿರಸ್ಕಾರವು ಕಿಂಚಿತ್ತಾದರೂ ಆದಂತೆ ಕಂಡುಬರುವು 
ದಿಲ್ಲ ಹೀಗಿದ್ದರೂ ಕರ್ಮಾಧ್ಯಕ್ಷರಾದ ದೇವತೆಗಳು ಏಕೆ ತಮ್ಮ 
ಭಾಗವನ್ನು ಸ್ವೀಕರಿಸದೆ ಹೋಗಿದ್ದಾರೆ ?' ॥ ೨೮ ॥ 

€ಮೈತ್ರೇಯರು ಹೇಳುತ್ತಾರೆ - ಯತ್ವಿಜರ ಮಾತುಗಳನ್ನು 

ಕೇಳಿ ಅಂಗರಾಜನ ಮನಸ್ಸು ಖಿನ್ನವಾಯಿತು. ಆಗ ಅವನು ಯಾಜ 
ಕರ ಅನುಮತಿಯನ್ನು ಪಡೆದು ಮೌನವನ್ನು ಮುರಿದು ಸದಸ್ಯರಲ್ಲಿ 
ಕೇಳಿದನು. ॥ ೨೯ ॥ "ಎಲ್ಲೆ ಸದಸ್ಯರೇ! ದೇವತೆಗಳು ಆವಾಹನೆ 
ಮಾಡಿದರೂ ಯಜ್ಲದಲ್ಲಿ ಏಕೆ ಬರುತ್ತಿಲ್ಲ! ತಮ್ಮ ಸೋಮಪಾತ್ರೆ 
ಗಳನ್ನೂ ಏಕೆ ಗ್ರಹಿಸುವುದಿಲ್ಲ! ನಾನು ಮಾಡಿದ ಅಪರಾಧ 
ವಾದರೂ ಏನಿದೆ? ತಿಳಿಸಿರಿ.' ॥ ೩೦ ॥ 

ಸದಸ್ಯರು ಹೇಳಿದರು - ಎಲ್ಫೆ ರಾಜನೇ! ಈ ಜನ್ನದಲ್ಲಾ 
ದರೋ ನಿನ್ನಿಂದ ಯಾವ ಅಪರಾಧವೂ ನಡೆದಿಲ್ಲ ಆದರೆ ಹಿಂದಿನ 
ಜನ್ನದಲ್ಲಿ ನಿನ್ನಿಂದ ಒಂದು ಅಪರಾಧ ನಡೆದಿದೆ. ಅದರಿಂದಾಗಿ 
ನಿನ್ನಂತಹ ಸರ್ವಗುಣಸಂಪನ್ನನಾಗಿದ್ದರೂ ಪುತ್ರಹೀನನಾಗಿರುವೆ. 
೩೧ ॥ ನಿನಗೆ ಮಂಗಳವಾಗಲಿ. ಅದಕ್ಕಾಗಿ ಚಿಂತಿಸಬೇಡ. ಮೊದ 
ಲಿಗೆ ನೀನು ಸತ್ತುತ್ತನನ್ನು ಪಡೆಯುವ ಉಪಾಯವನ್ನು ಮಾಡು. 
ನೀನು ಪುತ್ರಪ್ರಾಪ್ತಿಯ ಬಯಕೆಯಿಂದ ಯಜ್ಞಮಾಡಿದರೆ ಭಗವಾನ್‌ 
ಯಜ್ಞೇಶ್ವರನು ನಿನಗೆ ಖಂಡಿತವಾಗಿ ಪುತ್ರನನ್ನು ಅನು ಗ್ರಹಿಸು 
ವನು. 1 ೩೨ ॥ ಸಂತಾನಕ್ಕಾಗಿ ಸಾಕ್ಟಾತ್‌ ಯಜ್ಞಫುರುಷ ಶ್ರೀಹರಿ 
ಯನ್ನು ಆವಾಹನೆ ನಡಗ ದೇವತೆಗಳೂ ಕೂಡ ತಮ್ಮ-ತಮ್ಮ 
ಯಜ್ಞಭಾಗವನ್ನು ಸ್ವೀಕಾರಮಾಡುವರು. ॥ ೩೩ ॥ ಭಕ್ತರು ಬಯಸಿದ 
ವಸ್ತುವನ್ನು  ಶ್ರೀಪಂಯು ಕೊಡುತ್ತಾನೆ. ಯಾವ ವಿಧದಿಂದ ಅವನ 
ಆರಾಧನೆ ಮಾಡಲಾಗುತ್ತದೋ ಉಪಾಸಕನಿಗೆ ಅದೇ ಫಲವು 
ಸಿಗುವುದು.' ॥ ೩೪ ॥ 


೩16 


ಇತಿ ವ್ಯವಸಿತಾ ವಿಪ್ರಾಸ್ತಸ್ಯ ರಾಜ್ಞಃ ಪ್ರಜಾತಯೇ । 
ಪುರೋಡಾಶಂ ನಿರವಪನ್‌ ಶಿಷಿವಿಷ್ಟಾಯ ವಿಷ್ಠವೇ 
॥ ೩೫ ॥ 


ತಸ್ನಾತ್ತುರುಷ ಉತ್ತಸ್ಥೌ ಹೇಮಮಾಲ್ಯ ಮಲಾಂಬರಃ । 
ಹಿರಣ್ಣಯೇನ ಪಾತ್ರೇಣ ಸಿದ್ದಮಾದಾಯ ಪಾಯಸಮ್‌ 
೩೬ ॥। 
ಸ ವಿಪ್ರಾನುಮತೋ ರಾಜಾ ಗೃಹೀತ್ವಾಂಜಲಿನೌದನಮ್‌ । 
ಅವಘ್ರಾಯ ಮುದಾ ಯುಕ್ಕಃ ಪ್ರಾದಾತ್ಟ್ಯಾ ಉದಾರಧೀಃ 
೩೭ 
ಸಾ ತತ್ಪುಂಸವನಂ ರಾಜ್ಞೇ ಪ್ರಾಶ್ಯ ವೈ 'ಪತ್ಯುರಾದಧೇ । 
ಗರ್ಭಂ ಕಾಲ ಉಪಾವೃತ್ತೇ ಕುಮಾರಂ ಸುಷುವೇಶಪ್ರಜಾ 
1 ೩೮॥ 
ಸ ಬಾಲ ಏವ ಪುರುಷೋ ಮಾತಾಮಹಮನುವ್ರತಃ । 
ಅಧರ್ಮಾಂಶೋದ್ದವಂ ಮೃತ್ಯುಂ ತೇನಾಭವದಧಾರ್ಮಿಕಃ 
AF I 
ಸ ಶರಾಸನಮುದ್ಯಮ್ಯ ಮೃಗಯುರ್ವನಗೋಚರಃ | 
ಹಂತ್ಕಸಾಧುರ್ಮಗಾನ್‌ ದೀನಾನ್ವೇನೋತಸಾವಿತ್ಯರೌಜ್ಯನ: 
i OU 
ಆಕ್ರೀಡೇ ಕ್ರೀಡತೋ ಬಾಲಾನ್ವಯಸ್ಯಾನತಿದಾರುಣಃ । 
ಪ್ರಸಹ್ಯ ನಿರನುಕ್ರೋಶಃ ಪಶುಮಾರಮಮಾರಯತ್‌ 
॥ ೪೧ ॥ 
ತಂ ವಿಚಕ್ಟ್ಯ ಖಲಂ ಪುತ್ರಂ ಶಾಸನೈರ್ವಿವಿದ್ಫರ್ನಪಃ । 
ಯದಾ ನ ಶಾಸಿತುಂ ಕಲ್ಲೋ ಭೃಶಮಾಸೀತ್ತುದುರ್ಮನಾಃ 
೪೨H 
ಪ್ರಾಯೇಣಾಭ್ಯರ್ಚಿತೋ ದೇವೋ 
ಯೇತಪ್ರಜಾ ಗೃಹಮೇಧಿನ 1 
ಕದಪತ್ಯ ಭೃತಂ ದುಃಖಂ 
ಯೇ ನ ವಿಂದಂತಿ ದುರ್ಭರಮ್‌ ॥ ೪೩ ॥ 


ಯತಃ ಪಾಪೀಯಸೀ ಕೀರ್ತಿರಧರ್ಮಶ್ಚ ಮಹಾನ್ಸಣಾಮ್‌ | 
ಯತೋ ವಿರೋಧಃ ಸರ್ವೇಷಾಂ ಯತ ಆಧಿರನಂತಕಃ 


nu ೪೪॥ 
ಕಸ್ತಂ ಪ್ರಜಾಪದೇಶಂ ವೈ ಮೋಹಬಂಧನಮಾತ್ಮನ: । 
ಪಂಡಿತೋ ಬಹು ಮನ್ಯೇತ ಯದರ್ಥಾಃ ಕ್ಷೇಶದಾ ಗೃಹಾಃ 


॥1 ೪೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಹೀಗೆ ಅಂಗರಾಜನಿಗೆ ಪುತ್ರನನ್ನು ದೊರಕಿಸಿಕೊಡುವ ನಿಶ್ಚಯ 
ಮಾಡಿ ಖುತ್ವಿಜರು ಪಶುಗಳಲ್ಲಿ ಯಜ್ಞರೂಪದಲ್ಲಿ ನೆಲೆಗೊಂಡಿ 
ರುವ ಭಗವಾನ್‌ ಶ್ರೀವಿಷ್ಣುವಿನ ತೃಪ್ತಿಗಾಗಿ ಪುರೋಡಾಶವೆಂಬ 
ಚರುವನ್ನು ಸಮರ್ಪಣೆ ಮಾಡಿದರು. ॥ ೩೫ ॥ 

ಅಗ್ನಿಯಲ್ಲಿ ಆಹುತಿಯನ್ನು ಕೊಡುತ್ತಲೇ ಅಗ್ನಿಕುಂಡದಿಂದ 
ಸುವರ್ಣದ ಹಾರಗಳಿಂದಲೂ, ಶುಭ್ರವಾದ ವಸ್ತಗಳಿಂದಲೂ 
ವಿಭೂಷಿತನಾದ ಓರ್ವ ದಿವ್ವ ಪುರುಷನು ಪ್ರಕಟಗೊಂಡನು. ಅವನು 
ಸಿದ್ಧವಾದ ಪಾಯಸವನ್ನು ಸ್ವರ್ಣಪಾತ್ರೆಯಲ್ಲಿ ಹಿಡಿದು ಕೊಂಡಿ 
ದ್ದನು. ॥ ೩೬ ॥ ಉದಾರಬುದ್ಧಿಯುಳ್ಳ ಅಂಗರಾಜನು ಯಾಜಕರ 
ಅನುಮತಿಯಿಂದ ತನ್ನ ಅಂಜಲಿಯಲ್ಲಿಆ ಪಾಯಸವನ್ನು ಸ್ವೀಕರಿಸಿ, 
ಸಂತೋಷದಿಂದ ಮೂಸಿನೋಡಿ ಅನಂತರ ಅದನ್ನು ತನ್ನ ಪತ್ನಿಗೆ 
ಕೊಟ್ಟನು. ॥ ೩೭ ॥ ಪುತ್ರಹೀನಳಾಗಿದ್ದ ಮಹಾರಾಣಿಯು ಆ ಪುತ್ರ 
ಪ್ರದಾಯಕವಾದ ಪಾಯಸವನ್ನು ತಿಂದು, ಗರ್ಭವನ್ನು ಧರಿಸಿದಳು. 
ಸಕಾಲದಲ್ಲಿ ಆಕೆಗೆ ಒಬ್ಬ ಪುತ್ರನು ಜನಿಸಿದನು. ॥ ೩೮ ॥ ಆ 
ಬಾಲಕನು ಅಧರ್ಮವಂಶದಲ್ಲಿ ಜನಿಸಿದ್ದರಿಂದ ತನ್ನ ಅಜ್ಜನಾದ 
ಮೃತ್ಯುವನ್ನೇ ಅನುಸರಿಸಿದ್ದರಿಂದ ತಾನೂ ಅಧಾರ್ಮಿಕ ನಾಗಿಯೇ 
ಬೆಳೆದನು. (ಸುನೀಥೆಯು ಮೃತ್ಯುವಿನ ಮಗಳಾಗಿದ್ದಳು.) ॥ ೩೯ ॥ 

ಆ ದುಷ್ಟನು ಧನುಷ್ಯ-ಬಾಣಗಳನ್ನು ಧರಿಸಿಕೊಂಡು ಕಾಡಿಗೆ 
ಹೋಗುತ್ತಿದ್ದನು. ಅಲ್ಲಿ ಬೇಡನಂತೆ ಬಡಪಾಯಿ ಸಾಧುಪ್ರಾಣಿ 
ಗಳಾದ ಜಿಂಕೆಗಳನ್ನು ಕೊಲ್ಲುತ್ತಿದ್ದನು. ಅವನನ್ನು ಕಂಡೊಡನೆ ಪುರ 
ಜನರು ವೇನ ಬಂದನು | ವೇನ ಬಂದನು! ಎಂದು ಕೂಗಿಕೊಳ್ಳು 
ತ್ತಿದ್ದರು. ॥ ೪೦ ॥ ಅವನು ತನ್ನ ಜೊತೆಯಲ್ಲಿ ಆಟವಾಡುತ್ತಿದ್ದ 
ಸಮವಯಸ್ಸಿನ ಹುಡುಗರನ್ನು ಪಶುಗಳಂತೆ ಬಲಾತ್ಕಾರವಾಗಿ 
ಪೀಡಿಸಿ ಕೊಂದುಬಿಡುವಷ್ಟು ಕ್ರೂರಿಯಾಗಿದ್ದನು. ॥ ೪೧ ॥ ತನ್ನ 
ಪುತ್ರನ ಈ ದುಷ್ಟ ಸ್ವಭಾವವನ್ನು ಕಂಡು ಅಂಗಮಹಾರಾಜನು 
ಆತನನ್ನು ಸರಿದಾರಿಗೆ ತರಲು ಬಗೆ-ಬಗೆಯ ಪ್ರಯತ್ನ ಮಾಡಿ 
ದನು. ಆದರೆ ಆತನನ್ನು ಹತೋಟಿಗೆ ತರಲು ಅಸಮರ್ಥನಾದಾಗ 
ಅವನಿಗೆ ತಡೆಯಲಾರದ ಸಂಕಟವಾಯಿತು. ॥ ೪೨ ॥ (ಅವನು 
ಮನಸ್ಸಿನಲ್ಲೇ ಹೀಗೆ ಅಂದುಕೊಂಡನು.) ಪುತ್ರಹೀನರಾದ ಗೃಹ 
ಸ್ಥರೇ ಬಹುಶಃ ಪುಣ್ಯಶಾಲಿಗಳು. ಅವರು ಹಿಂದಿನ ಜನ್ನದಲ್ಲಿ 
ಶ್ರೀಹರಿಯನ್ನು ಆರಾಧನೆ ಮಾಡಿರಬೇಕು. ಅದರಿಂದಲೇ ಅವರಿಗೆ 
ಕುಪುತ್ರನು ಮಾಡುವ ಕುಕರ್ಮಗಳಿಂದುಂಟಾಗುವ ಅಸಹ್ಯ ಕ್ಲೇಶ 
ಗಳು ಅನುಭವಿಸುವ ಸಂದರ್ಭ ಬಂದಿಲ್ಲ ॥ ೪೩ ॥ ಯಾರು 
ಮಾಡುವ ಕುಕರ್ಮಗಳಿಂದ ತಂದೆ-ತಾಯಿಗಳ ಕೀರ್ತಿಯು 
ಮಣ್ಣುಪಾಲಾಗಿ, ಅವರು ಅಧರ್ಮಕ್ಕೆ ಗುರಿಯಾಗಿ, ಎಲ್ಲರೊಡ 
ನೆಯೂ ವಿರೋಧವುಂಟಾಗಿ ಎಂದಿಗೂ ತೊಲಗದಿರುವ ಮನೋ 
ವ್ಯಾಧಿಗೆ ತುತ್ತಾಗಿ, 'ಮನೆಯೆಲ್ಲ ದುಃಖದಿಂದ ತುಂಬಿಹೋಗು 
ವುದೋ, ಅಂತಹ ಹೆಸರಿಗಷ್ಟೇ ಇರುವ ಸಂತಾನಕ್ಕಾಗಿ ಯಾವ 
ವಿವೇಕಿಯು ಹಂಬಲಿಸಿಯಾನು ? ಅಂತಹ ಸಂತಾನವು ಆತ್ಮನಿ 
ಗಾಗಿ ಒಂದು ರೀತಿಯ ಮೋಹಮಯ ಬಂಧನವೇ ಆಗಿದೆ. 
॥ ೪೪-೪೫ ॥ ಈ ದೃಷ್ಟಿಯಿಂದ ನಾನು ಕುಪುತ್ತನೇ ಒಳ್ಳೆಯವ 


14 ಅಧ್ಯಾಯ] 


ಚತುರ್ಥ ಸೃಂಧ 


417 


ಕದಪತ್ಯಂ ವರಂ ಮನ್ಯೇ ಸದಪತ್ಯಾಚ್ಚುಚಾಂ ಪದಾತ್‌ । 
ನಿರ್ವಿದ್ಯೇತ ಗೃಹಾನರ್ತ್ಯೋ ಯತ್ಸೇಶನಿವಹಾ ಗೃಹಾಃ 
॥ ೪೬ ॥ 


ಏವಂಸ ನಿರ್ವಿಣ್ಣ ಮನಾ ನೃಪೋ ಗೃಹಾನ್‌ 
ನಿಶೀಥ ಉತ್ಥಾಯ ಮಹೋದಯೋದಯಾತ್‌ । 
ಅಲಬ್ಧ ನಿದ್ರೋತನುಪಲಕ್ಷಿತೋ ನೃಭಿ- 
ರ್ಹಿತ್ವಾ ಗತೋ ವೇನಸುವಂ ಪ್ರಸುಪ್ಪಾಮ್‌ ॥ ೪೭ ॥ 


ವಿಜ್ಞಾಯ ನಿರ್ವಿದ್ಯ ಗತಂ ಪತಿಂ ಪ್ರಜಾಃ 
ಪುರೋಹಿತಾಮಾತ್ಯ ಸುಹೃದ್ಧಣಾದಯ: | 
ವಿಚಿಕ್ಕುರುರ್ವ್ಯಾಮತಿಶೋಕಕಾತರಾ 
ಯಥಾ ನಿಗೂಢಂ ಪುರುಷಂ ಕುಯೋಗಿನಃ ॥ ೪೮ ॥ 


ಅಲಕ್ಸಯಂತಃ ಪದವೀಂ ಪ್ರಜಾಪತೇ- 
ರ್ಹತೋದ್ಯಮಾಃ ಪ್ರತ್ಯುಪಸ್ಫತ್ಯ ತೇ ಪುರೀಮ್‌ । 

ಯಷೀನಮೇತಾನಭಿವಂದ್ಯ್ಧ ಸಾಶ್ರವೋ 
ನ್ಯವೇದಯನೌರವ ಭರ್ತೃವಿಷ್ಟವಮ್‌ ॥ ೪೯ ॥ 


ನೆಂದು ತಿಳಿಯುತ್ತೇನೆ. ಏಕೆಂದರೆ, ಸತ್ತುತ್ತನನ್ನು ಬಿಡಲು ತುಂಬಾ ದುಃಖ 
ವಾಗುತ್ತದೆ. ಕುಪುತ್ತನು ಮನೆಯನ್ನೇ ನರಕವಾಗಿಸುತ್ತಾನೆ. ಆದ್ದ ರಿಂದ 
ಅವನಿಂದ ಸಹಜವಾಗಿಯೇ ಬಿಡುಗಡೆ ಆಗಿ ಹೋಗುತ್ತದೆ. ॥ ೪೬ ॥ 

ಈ ಪ್ರಕಾರ ಯೋಚಿಸುತ್ತಾ ಚಿಂತೆಯಿಂದ ಅಂಗಮಹಾ ರಾಜ 
ನಿಗೆ ರಾತ್ರಿಯಲ್ಲಿ ನಿದ್ದೆ ಬಂದಿಲ್ಲ ಅವನಿಗೆ ಗೃಹಸ್ಥ ಜೀವನ ದಲ್ಲೇ 
ಬೇಸರವುಂಟಾಯಿತು. ಅರ್ಧರಾತ್ರಿಯಲ್ಲಿ ವೇನನ ತಾಯಿಯು 
ನಿದ್ದೆಯಲ್ಲಿ ಮುಳುಗಿದ್ದಾಗ ಆತನು ಹಾಸಿಗೆಯಿಂದೆದ್ದು ವೈರಾಗ್ಯ 
ದಿಂದ ಎಲ್ಲ ಮೋಹ-ಪಾಶಗಳನ್ನು ಕಿತ್ತೊಗೆದು ಯಾರಿಗೂ ಸುಳಿವು 
ಕೊಡದೆ ಸುಮ್ಮನೆ ಐಶ್ವರ್ಯ ಶಾಲಿಯಾದ ಅರಮನೆಯನ್ನು 
ತೊರೆದು ಅರಣ್ಯಕ್ಕೆ ಹೊರಟು ಹೋದನು. ॥ ೪೭ ॥ ಮಹಾ 
ರಾಜರು ವಿರಕ್ಕರಾಗಿ ಮನೆಯಿಂದ ಹೊರಟುಹೋದರೆಂದು ತಿಳಿದು 
ಎಲ್ಲ ಪ್ರಜೆಗಳೂ, ಪುರೋಹಿತರೂ, ಮಂತ್ರಿಗಳೂ, ಸ್ನೇಹಿತರೂ ದ 
ಎಲ್ಲರೂ ತುಂಬಾ ಕಳವಳಗೊಂಡು ಪೃಥ್ವಿಯಲ್ಲೆಲ್ಲ ಹುಡುಕ 
ತೊಡಗಿದರು. ಯೋಗದ ಪರಮಾರ್ಥವನ್ನುತಿಳಿಯದಿರುವ ಜನರು 
ತಮ್ಮಹೃದಯದಲ್ಲಿಅಡಗಿರುವ ಭಗವಂತನನ್ನು ಹೊರಗೆ ಹುಡುಕು 
ವಂತೆ ಅವರೆಲ್ಲಾ ಹುಡುಕುತ್ತಿದ್ದರು. ॥ ೪೮ ॥ ಅವರಿಗೆ ಒಡೆಯನ 
ಸುಳಿವು ಎಲ್ಲಿಯೂ ಸಿಕ್ಕದಿದ್ದಾಗ ಅವರು ನಿರಾಶರಾಗಿ ನಗರಕ್ಕೆ 
ಮರಳಿದರು. ಅಲ್ಲಿ ನೆರೆದಿದ್ದ ಮುನಿಗಳಿಗೆ ನಮಸ್ಕರಿಸಿ, ಕಣ್ಣೀರನ್ನು 
ತುಂಬಿ ಕೊಂಡು ಮಹಾರಾಜರು ಸಿಕ್ಕದಿರುವ ವೃತ್ತಾಂತವನ್ನು 
ತಿಳಿಸಿದರು. ॥ ೪೯ ॥ 

ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥಸ್ಮಂಧೇ ತ್ರಯೋದಶೋ5ಧ್ಯಾಯಃ॥ ೧೩ ॥ 


ಹದಿನಾಲ್ಕನೆಯ ಅಧ್ಯಾಯ 
ವೇನರಾಜನ ಚರಿತ್ರೆ 


ಮೈತ್ರೇಯ ಉವಾಚ 


ಭೃಗ್ನಾದಯಸ್ಟೇ ಮುನಯೋ ಲೋಕಾನಾಂ ಕ್ಷೇಮದರ್ಶಿನಃ I 

ಗೋಪ್ಪರ್ಯಸತಿ ವೈ ನೃಣಾಂ ಪಶ್ಯಂತಃ ಪಶುಸಾಮೃತಾಮ್‌ 
ಲ್ಪ 11 ೧॥ 

ವೀರಮಾತರಮಾಹೂಯ ಸುನೀಥಾಂ ಬ್ರಹ್ಮವಾದಿನಃ । 


ಪ್ರಕೃತ್ಯಸಮ್ಮತಂ ವೇನಮಭ್ಯಷಿಂಚನ್‌ ಪತಿಂ ಭುವಃ 
12 


ಶ್ರುತ್ವಾ ನೃಪಾಸನಗತಂ ವೇನಮತ್ಯುಗ್ರಶಾಸನಮ್‌ । 
ನಿಲಿಲ್ಕುರ್ದಸ್ಯವಃ ಸದ್ಯಃ ಸರ್ಪತ್ರಸ್ತಾ ಇವಾಖವಃ 
(1 ೩॥ 
ಸ ಆರುಢ ನೃಪಸ್ಥಾನ ಉನ್ನದ್ಧೋತಷ್ಟ ವಿಭೂತಿಭಿಃ 1 
ಅವಮೇನೇ ಮಹಾಭಾಗಾನ್‌ ಸ್ತಬ್ಧ ಸಂಭಾವಿತಃ ಸ್ವತಃ 
RYN 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! ಅಲ್ಲಿ 
ನೆರೆದಿದ್ದ ಭೃಗುವೇ ಮುಂತಾದ ಮಹರ್ಷಿಗಳು ಎಲ್ಲ ಲೋಕಗಳಿಗೆ 
ಕ್ಲೇಮವಾಗಿರಬೇಕಾದರೆ ಏನು ಮಾಡಬಹುದೆಂದು ಚಿಂತಿಸಿದರು. 
ಅಂಗರಾಜನು ಹೊರಟುಹೋದ ಬಳಿಕ ಪ್ರಜಾಪಾಲಕನಾದ 
ರಾಜನಿಲ್ಲದಿದ್ದರೆ ಎಲ್ಲರೂ ಪಶುಗಳಂತೆ ಸ್ವೇಚ್ಛಾಚಾರಿಗಳಾಗಿ 
ನಾಶವಾಗುವರು. ॥ ೧॥ ಆಗ ಅವರು ವೀರನಾದ ರಾಜಪುತ್ರನ 
ತಾಯಿಯಾದ ಸುನೀಥಾದೇವಿಯ ಸಮೃತಿಯನ್ನು ಪಡೆದು, 
ಮಂತ್ರಿಗಳಿಗೆ ಸಹಮತವಿಲ್ಲದಿದ್ದರೂ ವೇನನನ್ನು ಭೂಮಂಡಲದ 
ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದರು. ॥ ೨ ॥ ವೇನನು ತುಂಬಾ 
ಕಠೋರ ಶಾಸಕನಾಗಿದ್ದನು. ಅವನೇ ಸಿಂಹಾಸನಾಧಿಪತಿಯಾಗಿದ್ದಾ 
ನೆಂದು ಕೇಳಿದ ಕಳ್ಳ-ಕಾಕರು ಹಾವಿಗೆ ಹೆದರಿದ ಇಲಿಗಳಂತೆ 
ಒಡನೆಯೇ ಅಲ್ಲಲ್ಲೇ ಅಡಗಿಕೊಂಡರು. ॥ ೩ ॥ ಸಿಂಹಾಸನವು 
ದೊರೆತಾಗ ವೇನನು ಆಷ್ಟದಿಕ್ಟಾಲಕರ ಐಶ್ವರ್ಯದ ಕಲೆಯ 
ಕಾರಣದಿಂದ ಉನ್ನತ್ತನಾದನು. ಅವನು ದುರಭಿಮಾನದಿಂದ 
ತನ್ನನ್ನೇ ಸರ್ವಶ್ರೇಷ್ಠನೆಂದು ಭಾವಿಸಿಕೊಂಡು ಮಹಾಪುರುಷರನ್ನು 
ಅವಮಾನಿಸತೊಡಗಿದನು. ॥ ೪ ॥ 


418 


ಏವಂ ಮದಾಂಧ ಉತಿಕ್ಟೋ ನಿರಂಕುಶ ಇವ ದ್ವಿಪಃ । 
ಪರ್ಯಟನ್ರಥಮಾಸ್ನಾಯ ಕಂಪಯನ್ನಿವ ರೋದಸೀ 
11 ೫ ॥ 
ನ ಯಷ್ಪದ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾಃ ಕ್ವಚಿತ್‌ । 
ಇತಿ ನ್ಯವಾರಯದ್ದರ್ಮಂ ಭೇರೀಘೋಷೇಣ ಸರ್ವಶಃ 
॥ ೬ ॥ 
ವೇನಸ್ಯಾವೇಕ್ಚ್ಯ ಮುನಯೋ ದುರ್ವ್ವೃತ್ತಸ್ಯ ವಿಚೇಷ್ಠಿಶಮ್‌ । 
ವಿಮೃಶ್ಯ ಲೋಕವ್ಯಸನಂ ಕೃಪಯೋಚುಃ ಸ್ಥ ಸತ್ರಿಣಃ 
11 ೭ ॥ 
ಅಹೋ ಉಭಯತಃ ಪ್ರಾಪಂ ಲೋಕಸ್ಯ ವ್ಯಸನಂ ಮಹತ್‌ । 
ದಾರುಣ್ಯುಭಯತೋ ದೀಪ್ಪೇ ಇವ ತಸ್ಕರಪಾಲಯೋಃ 
॥ ೮ ॥ 
ಅರಾಜಕಭಯಾದೇಷ ಕೃತೋ ರಾಜಾತದರ್ಹಣ:ಃ | 
ತತೋ5ಪ್ಯಾಸೀದ್ಧಯಂ ತ್ವದ್ಯ ಕಥಂ ಸ್ಯಾತ್ಸ ಸಿ ದೇಹಿನಾಮ್‌ 
॥ ೯ ॥ 
ಅಹೇರಿವ ಪಯಃಪೋಷಃ ಪೋಷಕಸ್ಯಾಪ್ಯನರ್ಥಬ್ಬತ್‌ । 
ವೇನಃ ಪ್ರಕೃತ್ಛೈವ ಖಲಃ ಸುನೀಥಾಗರ್ಭಸಂಭವ: : 
WW ೧೦ 
ನಿರೂಪಿತಃ ಪ್ರಜಾಪಾಲಃ ಸ ಜಿಘಾಂಸತಿ ವೈ ಪ್ರಜಾಃ। 
ತಥಾಪಿ ಸಾಂತ್ವಯೇಮಾಮುಂ ನಾಸ್ಟಾಂಸ್ಟ್ರತ್ವಾತಕಂ ಸ್ಪೃಶೇತ್‌ 
mu ೧೧॥ 
ತದ್ದಿದ್ದದ್ದಿಧಸದ್‌ ವೃತ್ತೋ ವೇನೋತಸ್ಥಾಭ: ಕೃತೋ ನೃಪಃ । 
ಸಾಂತ್ಲಿತೋ ಯದಿ ನೋ ವಾಚಂ ನ ಗ್ರಹೀಪೃತ್ಯಧರ್ಮಕೃತ್‌ 
1 ೧೨ ॥ 
ಲೋಕಧಿಕ್ಕಾರಸಂದಗ್ಗಂ ದಹಿಷ್ಯಾಮಃ ಸ್ವತೇಜಸಾ । 
ಏವಮಧ್ಯವಸಾಯ್ಕೆನಂ ಮುನಯೋ ಗೂಢಮನ್ಯವಃ। 
ಉಪವುಜ್ಯಾಬ್ರುವನ್ಹೇನಂ ಸಾಂತ್ವಯಿತ್ವಾ ಚ ಸಾಮಭಿಃ 
I ೧೩॥ 
ಮುನಯ ಊಚುಃ 


ನೃಪವರ್ಯ ನಿಬೋದೈತದ್ಯತ್ತೇ ವಿಜ್ಞಾಪಯಾಮ ಭೋಃ। 
ಆಯುಪ್ರೀಬಲಕೀರ್ತೀನಾಂ ತವ ತಾತ ವಿವರ್ಧನಮ್‌ 
॥ ೧೪ ॥ 
ಧರ್ಮ ಆಚರಿತಃ ಪುಂಸಾಂ ವಾಜ್ಞನಃಕಾಯಬುದ್ಧಿಬಿ: । 
ಲೋಕಾನ್ವಿಶೋಕಾನ್ವಿತರತ್ಯಥಾನಂತ್ಯಮಸಂಗಿನಾಮ್‌ 
॥ ೧೫ ॥ 


ಶ್ರೀಮದ್ಧಾಗವತ 


[ ಅಧ್ಯಾಯ 14 


ಅವನು ಐಶ್ವರ್ಯಮದದಿಂದ ಕುರುಡನಾಗಿ ರಥವನ್ನು ಏರಿ 
ನಿರಂಕುಶವಾದ ಗಜರಾಜನಂತೆ ಭೂಮಿ ಮತ್ತು ಆಕಾಶಗಳನ್ನು 
ನಡುಗಿಸುತ್ತಾ ಎಲ್ಲೆಡೆ ಸಂಚರಿಸ ತೊಡಗಿದನು. ॥ ೫ ॥ ಇನ್ನು 
ಮುಂದೆ ಯಾವ ದ್ವಿಜರು ಯಾವುದೇ ರೀತಿಯ ಯಜ್ಞವನ್ನಾಗಲೀ, 
ದಾನವನ್ನಾಗಲೀ, ಹವನವನ್ನಾಗಲೀ ಮಾಡಕೂಡದೆಂದು 
ರಾಜ್ಯದಲ್ಲಿ ಡಂಗುರ ಹೊಡೆಸಿದನು. ಎಲ್ಲ ಧರ್ಮ-ಕರ್ಮಗಳನ್ನು 
ತಡೆದು ನಿಲ್ಲಿಸಿಬಿಟ್ಟನು. ॥ ೬ ॥ 

ದುಷ್ಟ ವೇನನ ಇಂತಹ ಅತ್ಯಾಚಾರವನ್ನು ನೋಡಿ ಖುಷಿ 
ಮುನಿಗಳು ಒಂದೆಡೆ ಸೇರಿ, ಪ್ರಪಂಚಕ್ಕೆ ಮಹಾಸಂಕಟ ಬಂದೊದ 
ಗಿದೆ ಎಂದು ತಿಳಿದು ಕನಿಕರದಿಂದ ತಮ್ಮಲ್ಲೇ ಮಾತನಾಡಿ 
ಕೊಂಡರು. ॥ ೭॥ "ಅಯ್ಯೋ! ಯಾವುದಾದರೂ ಮರವು 
ಎರಡೂ ಕಡೆಯಿಂದ ಉರಿಯುತ್ತಿರುವಾಗ ಅದರ ನಡುವೆ ಸಿಕ್ಕಿದ 
ಇರುವೆಯೇ ಮುಂತಾದ ಪ್ರಾಣಿಗಳು ಸಂಕಟಪಡುವಂತೆ ಈಗ 
ಸಮಸ್ತ ಪ್ರಜೆಯು ಒಂದೆಡೆ ರಾಜನ ಅತ್ಯಾಚಾರಗಳಿಂದ 
ಉಂಟಾದ ವಿಪತ್ತು, ಮತ್ತೊಂದೆಡೆ ಕಳ್ಳ-ಕಾಕರಿಂದ ಒದಗಿಬಂದ 
ವಿಪತ್ತುಗಳಿಂದ ಮಹಾಸಂಕಟಕ್ಕೆ ಸಿಲುಕಿದೆ. ॥ ೮ ॥ ಈ ವೇನನು 
ಅಯೋಗ್ಯನೆಂದು ತಿಳಿದಿದ್ದರೂ ಅರಾಜಕತೆಯು ಬರದಿರಲೆಂದು 
ನಾವು ಈತನನ್ನು ರಾಜನನ್ನಾಗಿ ಮಾಡಿದೆವು. ಆದರೆ ಈ ರಾಜ 
ನಿಂದಲೇ ಪ್ರಜೆಗಳಿಗೆ ಭಯ ಉಂಟಾಗಿದೆ. ಇಂತಹ ಸ್ಥಿತಿಯಲ್ಲಿ 
ಪ್ರಜೆಗಳಿಗೆ ಹೇಗೆ ತಾನೇ ಸುಖಶಾಂತಿಗಳು ದೊರಕುವುವು ? 
॥ ೯ ॥ ಸುನೀಥಾಳ ಗರ್ಭದಲ್ಲಿ ಹುಟ್ಟಿರುವ ಈ ವೇನನು ಸ್ವಭಾವ 
ದಿಂದಲೇ ದುಷ್ಟನು. ಈತನನ್ನು ನಾವು ರಕ್ಷಿಸಿದುದು ಹಾವಿಗೆ 
ಹಾಲೆರೆದಂತೆ ಅನರ್ಥಕ್ಕೆ ಕಾರಣವಾಯಿತು. ॥ ೧೦ ॥ ಪ್ರಜೆಗಳನ್ನು 
ರಕ್ಷಿಸುವ ಸಲುವಾಗಿ ನಾವು ಈತನನ್ನು ನೇಮಕಮಾಡಿದೆವು. ಆದರೆ 
ಇವನು ಪ್ರಜೆಗಳನ್ನೇ ನಾಶಮಾಡುವುದಕ್ಕಾಗಿ ಬಯಸುತ್ತಿದ್ದಾನೆ. 
ಆದರೂ ನಾವು ಈತನಿಗೆ ಸಮಾಧಾನದಿಂದ ತಿಳಿವಳಿಕೆ ನೀಡೋಣ. 
ಹೀಗೆ ಮಾಡಿದರೆ ನಮಗೆ ಈತನ ಪಾಪಗಳು ಅಂಟಿಕೊಳ್ಳು 
ವುದಿಲ್ಲ ॥ ೧೧ ॥ ನಾವು ತಿಳಿದು-ತಿಳಿದು ಈ ದುರಾಚಾರಿಯನ್ನು 
ರಾಜನನ್ನಾಗಿ ಮಾಡಿದೆವು. ಆದರೆ ತಿಳಿವಳಿಕೆ ನೀಡಿದರೂ ಈತನು 
ನಮ್ಮ ಮಾತನ್ನು ಕೇಳದೆಹೋದರೆ, ಲೋಕದ ಧಿಕ್ಕಾರದಿಂದ 
ಈಗಾಗಲೇ ಸುಟ್ಟುಹೋಗಿರುವ ಈತನನ್ನು ನಮ್ಮ ತೇಜಸ್ತಿನಿಂದ 
ಸುಟ್ಟುಹಾಕಿಬಿಡೋಣ.'' ಹೀಗೆ ವಿಚಾರ ಮಾಡಿದ ಮಹರ್ಷಿಗಳು 
ವೇನನ ಬಳಿಗೆ ಹೋಗಿ ತಮ್ಮ ಕೋಪವನ್ನು ಪ್ರಕಟಿಸದೆ 
ಅಡಗಿಸಿಕೊಂಡು ಅವನನ್ನು ಸವಿನುಡಿಗಳಿಂದ ಸಂತೈಸುತ್ತಾ ಹೀಗೆ 
ಹೇಳತೊಡಗಿದರು. ॥ ೧೨-೧೩ ॥ 

ಮುನಿಗಳು ಹೇಳಿದರು - ರಾಜನೇ! ನಾವು ನಿನ್ನಲ್ಲಿ ಹೇಳುವ 
ಮಾತುಗಳ ಕುರಿತು ಗಮನಕೊಟ್ಟುಕೇಳು. ಇದರಿಂದ ನಿನ್ನಆಯುಸ್ಸು 
ಸಂಪತ್ತು, ಬಲ, ಕೀರ್ತಿಗಳು ವೃದ್ಧಿಹೊಂದುವವು. I ೧೪॥ 
ಅಯ್ಯಾ | ಮನುಷ್ಠನು ಮನಸ್ಸು ಮಾತು, ಶರೀರ ಮತ್ತು ಬುದ್ಧಿ 
ಇವುಗಳಿಂದ ಧರ್ಮವನ್ನು ಆಚರಿಸಿದರೆ ಅವನಿಗೆ ಸ್ವರ್ಗಾದಿ 
ಶೋಕರಹಿತವಾದ ಲೋಕಗಳು ದೊರೆಯುವುವು. ಅದನ್ನೇ ಅವನು 
ನಿಷ್ಠಾಮಭಾವದಿಂದ ಆಚರಿಸಿದರೆ ಆ ಧರ್ಮವು ಅವನನ್ನು 
ಮೋಕ್ಷಪದಕ್ಕೆ ಒಯ್ಯುವುದು. ॥ ೧೫ ॥ 


14 ಅಧ್ಯಾಯ] 


ಚತುರ್ಥ ಸೃಂಧ 


419 


ಸ ತೇ ಮಾ ವಿನಶೇದ್ವೀರ ಪ್ರಜಾನಾಂ ಕ್ಷೇಮಲಕ್ಟಣಃ । 
ಯಸ್ಸಿನ್ನಿನಷ್ಟೇ ನೃಪತಿರೈಶ್ಚರ್ಯಾದವರೋಹತಿ 
॥ ೧೬॥ 


ರಾಜನ್ನಸಾಧ್ವಮಾತ್ಯೇಭ್ಯಶ್ಟೋರಾದಿಭ್ಯ: ಪ್ರಜಾ ನೃಪಃ। 
ರಕ್ಸನ್‌ ಯಥಾ ಬಲಿಂ ಗೃಷ್ನನ್ನಿಹ ಪ್ರೇತ್ಯ ಚ ಮೋದತೇ 
॥ ೧೭॥ 
ಯಸ್ಯ ರಾಷ್ಟ್ರೇ ಪುರೇ ಚೈವ ಭಗವಾನ್ಯಜ್ಞಫಪೂರುಷಃ । 
ಇಜ್ಯತೇ ಸ್ವೇನ ಧರ್ಮೇಣ ಜನೈರ್ವರ್ಣಾಶ್ರಮಾನಿತ್ಯೆ: 
॥ ೧೮ 1 


ತಸ್ಯ ರಾಜ್ಗೊ ್ಲೀ ಮಹಾಭಾಗ ಭಗವಾನ್‌ ಭೂತಭಾವನಃ । 


ಪರಿತುಷ್ಯತಿ ವಿಶ್ವಾತ್ಮಾ ತಿಷ್ಠತೋ ನಿಜಶಾಸನೇ 
1೧೯॥ 
ತಸ್ಮಿಂಸ್ತುಷ್ಟೇ ಕಿಮಪ್ರಾಪ್ಯಂ ಜಗತಾಮೀಶ್ಟರೇಶ್ವರೇ । 
ಲೋಕಾಃ ಸಪಾಲಾ ಹ್ಯೇತಸ್ಥೈ ಹರಂತಿ ಬಲಿಮಾದ್ಧತಾಃ 
1 ೨೦ ॥ 


ತಂ ಸರ್ವಲೋಕಾಮರಯಜ್ಲ್ಞಸಂಗ್ರಹಂ 
ತ್ರಯೀಮಯಂ ದ್ರವ್ಯಮಯಂ ತಪೋಮಯಮ್‌ । 
ಯಜೆ ್ಲೈರ್ವಿಚಿತ್ತೆ ಕೈರ್ಯಜತೋ ಭವಾಯತೇ 
ರಾಜನ್‌ ಸ್ವದೇಶಾನನುರೋದ್ಭು ಮರ್ಹಸಿ ॥ ೨೧॥ 


ಯಜ್ಞೇನ ಯುಷ್ಠದ್ದಿಷಯೇ ದ್ವಿಜಾತಿಭಿ- 
ರ್ವಿತಾಯಮಾನೇನ ಸುರಾಃ ಕಲಾ ಹರೇಃ । 

ಸ್ವಿಷ್ಟಾ ಸುತುಷ್ಠಾ; ಪ್ರದಿಶಂತಿ ವಾಂಛಿತಂ 
ತದ್ದೇಲನಂ ನಾರ್ಹಸಿ ವೀರ ಚೇಷ್ಠಿತುಮ್‌ 1 ೨೨ ॥ 


ವೇನ ಉವಾಚ 


ಬಾಲಿಶಾ ಬತ ಯೂಯಂ ವಾ ಅಧರ್ಮೇ ಧರ್ಮಮಾನಿನಃ । 
ಯೇ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೇ 
॥ ೨೩ 


ಅವಜಾನಂತ್ಯಮೀ ಮೂಢಾ ನೃಪರೂಪಿಣಮೀಶ್ವರಮ್‌ | 


ನಾನುವಿಂದಂತಿ ತೇ ಭದ್ರಮಿಹ ಲೋಕೇ ಪರತ್ರ ಚ 
॥ ೨೪ I 


ಆದುದರಿಂದ ಎಲೈ ವೀರವರನೇ | ಪ್ರಜೆಗಳ ಕಲ್ಯಾಣರೂಪವಾದ 
ಈ ಧರ್ಮವು ನಿನ್ನಕಾರಣದಿಂದ ನಾಶವಾಗಬಾರದು. ಧರ್ಮವು 
ನಷ್ಟವಾದದ್ದೇ ಆದರೆ ಅದರಿಂದ ರಾಜನೂ ಐಶ್ವರ್ಯದಿಂದ 
ಚ್ಯುತನಾಗುವನು. ॥ ೧೬ ॥ ದುಷ್ಪರಾದ ಮಂತ್ರಿಗಳಿಂದ ಮತ್ತು 
ಕಳ್ಳ-ಕಾಕರೇ ಮುಂತಾದವರಿಂದ ತನ್ನ ಪ್ರಜೆಗಳನ್ನು ರಕ್ಷಿಸುತ್ತಾ, 
ನ್ಯಾಯಕ್ಕನುಗುಣವಾದ ಕಂದಾಯ, ಕಪ್ಪಕಾಣಿಕೆಗಳನ್ನು 
ಪ್ರಜೆಗಳಿಂದ ಸ್ವೀಕರಿಸುವ ರಾಜನು ಇಹಲೋಕ ಮತ್ತು 
ಪರಲೋಕಗಳೆರಡರಲ್ಲಿಯೂ ಸುಖವನ್ನುಪಡೆಯು ವನು. ॥ ೧೭ ॥ 

ಎಲೈ ಮಹಾಭಾಗನೇ! ಯಾವ ರಾಜನ ರಾಜ್ಯದಲ್ಲಿ ಅಥವಾ 
ನಗರದಲ್ಲಿ ಜನರು ವರ್ಣಾಶ್ರಮ ಧರ್ಮವನ್ನು ಪಾಲಿಸುವರೋ, 
ಸ್ವಧರ್ಮಪಾಲನೆಯ ಮೂಲಕ ಭಗವಾನ್‌ ಯಜ್ಞಪುರುಷನನ್ನು 
ಆರಾಧಿಸುತ್ತಾರೆಯೋ, ಅಂತಹ ತನ್ನ ಆಜ್ಞೆಯನ್ನು ಪಾಲಿಸುವ 
ರಾಜನ ವಿಷಯದಲ್ಲಿ ಶ್ರೀಭಗವಂತನು ಪ್ರಸನ್ನನಾಗಿರುತ್ತಾನೆ. 
ಏಕೆಂದರೆ, ಆ ಭಗವಂತನೇ ಇಡೀ ವಿಶ್ವಕ್ಕೆ ಆತ್ಮಸ್ವರೂಪನಾಗಿ, 
ಸಮಸ್ತ ಪ್ರಾಣಿಗಳನ್ನು ಸಂರಕ್ಷಿಸುತ್ತಿರುವನು. ॥ ೧೮-೧೯॥ ಶ್ರೀಭಗ 
ವಂತನೇ ಬ್ರಹ್ಮಾದಿ ಜಗದೀಶ್ವರರಿಗೂ ಈಶ್ವರನಾಗಿದ್ದಾನೆ. ಆತನ 


| ಪ್ರಸನ್ನತೆಯನ್ನು ಸಂಪಾದಿಸಿದರೆ ಯಾವ ವಸ್ತುವೂ ದುರ್ಲಭ 


ವಾಗುವುದಿಲ್ಲ ಅದಕ್ಕಾಗಿಯೇ ಇಂದ್ರನೇ ಮುಂತಾದ ಲೋಕ 
ಪಾಲಕರಿಂದೊಡಗೂಡಿದ ಸಮಸ್ತ ಲೋಕಗಳು ಆತನಿಗೆ ಅತ್ಯಂತ 
ಆದರದಿಂದ ಪೂಜೆ-ಉಪಹಾರಗಳನ್ನು ಸಮರ್ಪಿಸುತ್ತವೆ. ॥ ೨೦ ॥ 
ಎಲೈ ರಾಜನೇ! ಭಗವಾನ್‌ ಶ್ರೀಹರಿಯು ಸಮಸ್ತಲೋಕಗಳಿಗೂ, 
ಲೋಕಪಾಲಕರಿಗೂ, ಯಜ್ಞಗಳಿಗೂ ನಿಯಾಮಕನಾಗಿದ್ದಾನೆ. 
ವೇದತ್ರಯರೂಪನೂ, ದ್ರವ್ಯರೂಪನೂ, ತಪೋರೂಪನೂ ಆಗಿರು 
ವನು. ಆದುದರಿಂದ ನಿನ್ನ ದೇಶದಲ್ಲಿ ವಾಸಿಸುವ ಜನರು ನಿನ್ನ 
ಏಳಿಗೆಗಾಗಿ ಹಲವಾರು ಯಜ್ಞಗಳ ಮೂಲಕ ಶ್ರೀಭಗವಂತನ 
ಆರಾಧನೆಯನ್ನು ಮಾಡಿದಾಗ ನೀನು ಅದಕ್ಕೆ ಅನುಕೂಲ 
ವಾಗಿಯೇ ವರ್ತಿಸಬೇಕು. ॥ ೨೧ ॥ ನಿನ್ನ ರಾಜ್ಯದಲ್ಲಿ ಬ್ರಾಹ್ಮಣರು 
ಯಜ್ಞಗಳನ್ನು ಆಚರಿಸಿದಾಗ ಶ್ರೀಭಗವಂತನ ಅಂಶರೂಪವಾದ 
ದೇವತೆಗಳು ಅವರ ಪೂಜೆಯಿಂದ ಪ್ರಸನ್ನರಾಗಿ ನಿನ್ನ ಮನಸ್ಸಿಗೆ 
ಇಷ್ಟವಾದ ಫಲವನ್ನು ಅನುಗ್ರಹಿಸುವರು. ಆದುದರಿಂದ ಎಲೈ 
ವೀರನೇ | ನೀನು ಯಜ್ಞವೇ ಮುಂತಾದ ಧರ್ಮಾನುಷ್ಠಾನಗಳನ್ನು 
ನಿಲ್ಲಿಸಿ ದೇವತೆಗಳನ್ನು ತಿರಸ್ಕರಿಸುವುದು ಉಚಿತವಲ್ಲ ॥ ೨೨ ॥ 

ವೇನನು ಹೇಳಿದನು - ಮುನಿಜನರೇ! ನೀವು ತುಂಬಾ 
ಮೂರ್ಯರಿದ್ದೀರಿ. ಅಯ್ಯೋ! ನೀವು ಅಧರ್ಮದಲ್ಲೇ ಧರ್ಮ 
ಬುದ್ಧಿಯನ್ನಿರಿಸಿದ್ದೀರಿ. ಅದರಿಂದಲೇ ನಿಮಗೆ ಜೀವನವೃತ್ತಿಯನ್ನು 
ಕೊಡುವ ಸಾಕ್ಟಾಕ್‌ ಪತಿಯಾಗಿರುವ ನನ್ನನ್ನು ಬಿಟ್ಟು ಬೇರೆ 
ಯಾವನೋ ಜಾರನಾದ ಪತಿಯನ್ನು ಉಪಾಸನೆ ಮಾಡುತ್ತಿದ್ದೀರಿ. 
॥ ೨೩ ॥ ರಾಜನ ರೂಪದಲ್ಲಿರುವ ಈಶ್ವರನನ್ನು ಮೂರ್ಯತನ 
ದಿಂದಾಗಿ ಅನಾದರಿಸುವ ಜನರಿಗೆ ಈ ಲೋಕದಲ್ಲಿಯೂ ಸುಖ 
ಸಿಗುವುದಿಲ್ಲ; ಪರಲೋಕದಲ್ಲಿಯೂ ಸುಖ ದೊರೆಯುವು 
ದಿಲ್ಲ ॥ ೨೪ ॥ 


420 


ಕೋ ಯಜ್ಞ ಪುರುಷೋ ನಾಮ ಯತ್ರ ವೋ ಭಕ್ತಿರೀದ್ಯಶೀ । 
ಭರ್ತೃಸ್ನೇಹವಿದೂರಾಣಾಂ ಯಥಾ ಜಾರೇ ಕುಯೋಷಿತಾಮ್‌ 

॥1 ೨೫ ॥ 
ವಿಷ್ಣುರ್ವಿರಿಂಚೋ ಗಿರಿಶ ಇಂದ್ರೋ ವಾಯುರ್ಯಮೋ ರವಿಃ । 
ಪರ್ಜನ್ಯೋ ಧನದ: ಸೋಮಃ ಕ್ಲಿತಿರಗ್ನಿರಪಾಂಪತಿಃ 

W ೨೬ ॥ 
ಏತೇ ಚಾನ್ಯೇ ಚ ವಿಬುಧಾಃ ಪ್ರಭವೋ ವರಶಾಪಯೋಃ । 
ದೇಹೇ ಭವಂತಿ ನೃಪತೇಃ ಸರ್ವದೇವಮಯೋ ನೃಪಃ 

॥ ೨೭ ॥ 
ತಸ್ಮಾನ್ಭಾಂ ಕರ್ಮಭಿರ್ವಿಪ್ರಾ ಯಜಧ್ಧಂ ಗತಮತ್ತರಾಃ। 
ಬಲಿಂ ಚಮಹ್ಯಂ ಹರತ ಮತ್ತೋತನ್ಯಃ ಕೋತಗ್ರಭುಕ್ಷುಮಾನ್‌ 

॥1 ೨೮ ॥ 

ಮೈತ್ರೇಯ ಉವಾಚ 


ಇತ್ನಂ ವಿಷರ್ಯಯಮತಿಃ ಪಾಪೀಯಾನುತ್ತಥಂ ಗತಃ। 
ಅನುನೀಯಮಾನಸ್ತದ್ಯಾಂಚಾಂ ನ ಚಕ್ರೇ ಭ್ರಷ್ಟಮಂಗಲಃ 
1 ೨೯ ॥ 
ಇತಿ ತೇಠಸತೃತಾಸ್ಟೇನ ದ್ವಿಜಾಃ ಪಂಡಿತಮಾನಿನಾ । 
ಭಗ್ನಾಯಾಂ ಭವ್ಯಯಾಂಚ್ಯಾಯಾಂ ತಸ್ಥೆ 4 ವಿದುರ ಚುಕ್ರುಧು: 
೩೦ 
ಹನ್ಯತಾಂ ಹನ್ಯತಾಮೇಷ ಪಾಪಃ ಪ್ರಕೃತಿದಾರುಣಃ । 
ಜೀವಂಜಗದಸಾವಾಶು ಕುರುತೇ ಭಸ್ಮಸಾದ್ವುವಮ್‌ 
11೩೧॥ 
ನಾಯಮರ್ಹತ್ಯಸದ್‌ವೃತ್ತೋ ನರದೇವವರಾಸನಮ್‌ । 
ಯೋತಧಿಯಜ್ನಪತಿಂ ವಿಷ್ಣುಂ ವಿನಿಂದತ್ಯನಪತ್ರಪಃ 
1೩೨ 1 
ಕೋ ವೈನಂ ಪರಿಚಕ್ಲೀತ ವೇನಮೇಕಮೃತೇತಶುಭಮ್‌ I 
ಪ್ರಾಪ್ತ ಈದೃಶಮೈಶ್ಚರ್ಯಂ ಯದನುಗ್ರಹಭಾಜನಃ 
1 ೩೩ 1 
ಇತ್ಸಂ ವ್ಯವಸಿತಾ ಹಂತುಮೃಷಯೋ ರೂಢಮನ್ಯವಃ । 
ನಿಜಘ್ನರ್ಹುಂಕೃತೈವರ್ವೇನಂ ಹತಮಚ್ಯುತನಿಂದಯಾ 
॥ ೩೪ ॥ 
ಖಷಿಭಿಃ ಸ್ವಾಶ್ರಮಪದಂ ಗತೇ ಪುತ್ರಕಲೇವರಮ್‌ । 
ಸುನೀಥಾ ಪಾಲಯಾಮಾಸ ವಿದ್ಯಾಯೋಗೇನ ಶೋಚತೀ 


1 ೩೫ ॥ 
ಏಕದಾ ಮುನಯಸ್ಟೇ ತು ಸರಸ್ವತಲಿಲಾಪ್ಗತಾಃ। 
ಹುತ್ಪಾಗ್ನೀನ್‌ ಸತ್ಕಥಾಶ್ಚಕ್ರುರುಪವಿಷ್ಟಾ ಸರಿತ್ತಟೇ 

ALN 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ನೀವೆಲ್ಲ ಇಷ್ಟು ಭಕ್ತಿಯನ್ನು ಯಾರಲ್ಲಿತೋರಿಸುತ್ತಿರುವಿರೋ ಆ 
ಯಜ್ಞಫುರುಷನು ಯಾರು? ಕೈಹಿಡಿದ ಗಂಡನಲ್ಲಿ ಪ್ರೀತಿಯನ್ನು 
ತೋರದೆ ಮಿಂಡನಲ್ಲಿ ಆಸಕ್ಕರಾಗಿರುವ ಹೆಂಗಸರಂತೆ ಆಯಿತು 
ಇದು. ॥ ೨೫ ॥ ವಿಷ್ಣು ಬ್ರಹ್ಟ ಶಿವ, ಇಂದ್ರ, ವಾಯು, ಯಮ, 
ಸೂರ್ಯ, ಪರ್ಜನ್ಯ, ಕುಬೇರ, ಚಂದ್ರ, ಪೃಥಿವಿ, ಅಗ್ನಿ, ವರುಣ 
- ಇವರಲ್ಲದೆ ವರವನ್ನೂ, ಶಾಪವನ್ನೂ ಕೊಡುವ ಸಾಮರ್ಥ್ಯವುಳ್ಳ 
ಇತರ ದೇವತೆಗಳೆಲ್ಲರೂ ರಾಜನ ಶರೀರದಲ್ಲಿ ವಾಸಮಾಡುತಿರು 
ವುದರಿಂದ ರಾಜನೇ ಸರ್ವದೇವಮಯನು. ಎಲ್ಲ ದೇವತೆಗಳೂ 
ಆತನ ಅಂಶಗಳು ಮಾತ್ರ ಆಗಿದ್ದಾರೆ. ॥ ೨೬-೨೭ ॥ ಅದಕ್ಕಾಗಿ 
ಎಲೈ ಬ್ರಾಹ್ಮಣರೇ! ನೀವು ಮಾತ್ಸರ್ಯವನ್ನು ಬಿಟ್ಟು ನಿಮ್ಮ ಎಲ್ಲ 
ಕರ್ಮಗಳ ಮೂಲಕ ನನ್ನನ್ನೇ ಪೂಜಿಸಿರಿ. ನನಗೇ ಕಪ್ಪ- ಕಾಣಿಕೆ 
ಗಳನ್ನು ಸಮರ್ಪಿಸಿರಿ. ಅಗ್ರಪೂಜೆಯ ಅಧಿಕಾರ ನನಗಲ್ಲದೆ ಬೇರೆ 
ಯಾರಿಗೆ ತಾನೇ ಇದೆ? ॥ ೨೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ। ಈ 
ರೀತಿಯಲ್ಲಿ ವಿಪರೀತ ಬುದ್ಧಿಯಿಂದ ಕೂಡಿ ಕಡುಪಾಪಿಯಾಗಿ, 
ದುರ್ಮಾರ್ಗವನ್ನು ಹಿಡಿದಿದ್ದ ವೇನನಿಗೆ ಪುಣ್ಯವು ಕ್ಷೀಣಿಸಿದ್ದರಿಂದ 
ಅವನು ಮುನಿಗಳ ವಿನಯಪೂರ್ವಕ ವಿಜ್ಞಾಪನೆಗೂ ಕಿವಿಗೊಡ 
ಲಿಲ್ಲ ॥ ೨೯ ॥ ವಿದುರನೇ! ದುರಹಂಕಾರದಿಂದ ತನ್ನನ್ನು ಅತ್ಯಂತ 
ಬುದ್ಧಿಶಾಲಿಯೆಂದು ತಿಳಿದುಕೊಂಡು ವೇನನು ಹೀಗೆ ಆ ಮುನಿಗಳ 
ಅಪಮಾನ ಮಾಡಿದಾಗ ತಮ್ಮ ಬೇಡಿಕೆಯು ವ್ಯರ್ಥವಾದುದನ್ನು 
ಕಂಡು ಅವರಿಗೆ ಮಿತಿಮೀರಿದ ಕೋಪ ಉಂಟಾಯಿತು. ॥ ೩೦ ॥ 
ಸ್ವಭಾವದಿಂದಲೇ ದುಷ್ಟ ಪಾಪಿಯಾದ ಇವನನ್ನು ಸಾಯಿಸಿ 
ಬಿಡಬೇಕು. ಕೊಂದುಹಾಕಲೇಬೇಕು. ಈತನೇನಾದರೂ ಬದುಕ 
ದ್ದರೆ ಕೆಲವೇ ದಿನಗಳಲ್ಲಿ ಜಗತ್ತನ್ನೇ ಸುಟ್ಟು ಬೂದಿಮಾಡಿಬಿಡು 
ವನು. ॥ ೩೧ ॥ ಈ ದುರಾಚಾರಿಯೂ ಯಾವ ರೀತಿಯಿಂದಲೂ 
ರಾಜ ಸಿಂಹಾಸನಕ್ಕೆ ಯೋಗ್ಯನಾಗಿಲ್ಲ ಏಕೆಂದರೆ, ಈ ನಿರ್ಲಜ್ಜನು 
ಯಜ್ಞಪತಿಯಾದ ಸಾಕ್ಟಾತ್‌ ಮಹಾವಿಷ್ಣುವನ್ನೇ ನಿಂದೆ ಮಾಡುತ್ತಿ 
ರುವನು. ॥ ೩೨ ॥ ಯಾರ ಅನುಗ್ರಹದಿಂದ ಇಷ್ಟೆಲ್ಲಾ ಐಶ್ವ 
ರ್ಯವು ದೊರೆತಿದೆಯೋ, ಅಂತಹ ಶ್ರೀಹರಿಯನ್ನು ಅಶುಭ 
ಸ್ವಭಾವದ ವೇನನನ್ನು ಬಿಟ್ಟು ಬೇರೆ ಯಾರು ತಾನೇ ನಿಂದಿಸಿ 
ಯಾರು? ॥ ೩೩॥ 

ತಾವು ಅಡಗಿಸಿಕೊಂಡಿದ್ದ ಕೋಪವನ್ನು ಹೀಗೆ ಪ್ರಕಟಪಡಿಸಿದ 
ಆ ಮುನಿಗಳು ಅವನನ್ನು ಕೊಂದುಬಿಡಲು ನಿಶ್ಚಯಿಸಿದರು. 
ಅವನಾದರೋ ಭಗವಂತನನ್ನು ನಿಂದಿಸಿದ ಕಾರಣದಿಂದ ಮೊದಲೇ 
ಸತ್ತಿದ್ದವು. ಅದಕ್ಕಾಗಿ ಅವರು ಕೇವಲ ಹುಂಕಾರದಿಂದಲೇ ಆತನ 
ಕತೆಯನ್ನು ಮುಗಿಸಿಬಿಟ್ಟರು. ॥ ೩೪ ॥ ಮುನಿಗಳು ತಮ್ಮ-ತಮ್ಮ 
ಆಶ್ರಮಗಳಿಗೆ ಹೊರಟುಹೋದ ಬಳಿಕ ಇತ್ತ ವೇನನ ಶೋಕಾಕುಲ 
ತಾಯಿ ಸುನೀಥೆಯು ಮಾತ್ರ ಮತ್ರಾದಿಗಳ ಬಲದಿಂದ ಹಾಗೂ 
ಇತರ ಯುಕ್ತಿಗಳಿಂದ ತನ್ನಪುತ್ರನ ಕಳೇಬರವನ್ನುರಕ್ಷಿಸಿದಳು. ॥ ೩೫ ॥ 

ಒಂದು ದಿನ ಆ ಮುನಿಗಳು ಸರಸ್ವತಿಯ ಪವಿತ್ರಜಲದಲ್ಲಿ 
ಸ್ನಾನಮಾಡಿ, ಅಗ್ನಿಹೋತ್ರಾದಿಗಳಿಂದ ನಿವೃತ್ತರಾಗಿ ನದೀತೀರದಲ್ಲಿ 
ಕುಳಿತು ಶ್ರೀಹರಿಯ ಕುರಿತು ಚರ್ಚೆಮಾಡುತ್ತಿದ್ದರು. 1 ೩೬ ॥ 


14 ಅಧ್ಯಾಯ] 


ಚತುರ್ಥ ಸ್ಥಂಧ 


421 


EE ರಾ ದ ಅರ ಅಸು ಸು cl) 


ವೀಕೊ ಫ್ರ್ಯೀತ್ಠಿತಾಂಸ್ಟ್ರದೋತ್ವಾತಾ- 
ನಾಹುರ್ಲೋಕಭಯಂಕರಾನ್‌ | 
ಅಪ್ಯಭದ್ರಮನಾಥಾಯಾ 
ದಸ್ಯುಭ್ಯೋ ನ ಭವೇದ್ದುವಃ  ॥೩೭॥ 
ಏವಂ ಮೃಶಂತ ಯಷಯೋ 
ಧಾವತಾಂ ಸರ್ವತೋದಿಶಮ್‌ | 
ಪಾಂಸುಃ ಸಮುತ್ಥಿತೋ ಭೂರಿಶ್ಚೋ- 
ರಾಣಾಮಭಿಲುಂಪತಾಮ್‌ ೩೮॥ 


ತದುಪದ್ರವಮಾಜ್ಞಾಯ ಲೋಕಸ್ಯ ವಸು ಲುಂಪತಾಮ್‌ । 
ಭರ್ತರ್ಯುಪರತೇ ತಸ್ಥಿನ್ನನ್ಯೋನ್ಕಂ ಚ ಜಿಘಾಂಸತಾಮ್‌ 


11೩೯ | 
ಚೋರಪ್ರಾಯಂಜನಪದಂ ಹೀನಸತ್ವಮರಾಜಕಮ್‌ । 
ಲೋಕಾನ್ನಾವಾರಯಂಛಕ್ತಾ ಅಪಿ ತದ್ದೋಷದರ್ಶಿನಃ 

1 ೪೦॥ 


ಬ್ರಾಹ್ಮಣಃ ಸಮದ್ಭಕ್‌ ಶಾಂತೋ ದೀನಾನಾಂ ಸಮುಪೇಕ್ಷಕ । 
ಸ್ರವತೇ ಬ್ರಹ್ಮ ತಸ್ಯಾಪಿ ಭಿನ್ನಭಾಂಡಾತ್ಸಯೋ ಯಥಾ 
॥ ೪೧ 
ನಾಂಗಸ್ಯ ವಂಶೋ ರಾಜರ್ಷೇರೇಷ ಸಂಸ್ಥಾತುಮರ್ಹತಿ । 
ಅಮೋಫವೀರ್ಯಾ ಹಿ ನೃಪಾ ವಯೇಕಸ್ವಿಕ್ವೇಶವಾಶ್ರಯಾಃ 


11 ೪೨॥ 
ವಿನಿಶ್ಚಿತಶೈವಮೃಷಯೋ  ವಿಪನ್ನಸ್ಯ ಮಹೀಪತೇಃ । 
ಮಮಂಥುರೂರುಂ ತರಸಾ ತತ್ರಾಸೀದ್ಭಾಹುಕೋ ನರಃ 

11 ೪೩ 1 
ಕಾಕಕೃಷ್ಣೋರತಿಹ್ರಸ್ವಾಂಗೋ  ಹ್ರಸ್ತಭಾಹುರ್ಮಹಾಹನುಃ । 
ಹ್ರಸ್ಥಫಾನ್ನಿಮ್ನನಾಸಾಗ್ರೋ ರಕ್ತಾಕ್ಟಸ್ತಾಮ್ರಮೂರ್ಧಜಃ 

॥1 ೪೪ ॥ 
ತಂ ತು ತೇಠವನತಂ ದೀನಂ ಕಿಂ ಕರೋಮೀತಿ ವಾದಿನಮ್‌ । 
ನಿಷೀದೇತ್ಯಬ್ರುವನ್‌ಸ್ತಾತ ಸ ನಿಷಾದಸ್ತತೋತಭವತ್‌ 

॥ ೪೫ ॥ 


ತಸ್ಯ ವಂಶ್ಯಾಸ್ತು ನೈಷಾದಾ ಗಿರಿಕಾನನಗೋಚರಾಃ | 


ಯೇನಾಹರಜ್ಞಾಯಮಾನೋ ವೇನಕಲ್ಲಷಮುಲ್ಧಣಮ್‌ 
॥ ೪೬॥ 


ಆಗ ಲೋಕಗಳಲ್ಲೆಲ್ಲ ಆತಂಕವನ್ನು ಹರಡುವ ಅನೇಕ 
ಉಪದ್ರವಗಳು ಆಗುತ್ತಿರುವುದನ್ನು ನೋಡಿ ತಮ್ಮ-ತಮ್ಮಲ್ಲೇ ಹೇಳಿ 
ಕೊಂಡರು. "ಇಂದು ಪೃಥ್ವಿಯ ರಕ್ಷಕರು ಯಾರೂ ಇಲ್ಲ ಅದರಿಂದ 
ಕಳ್ಳ-ಕಾಕರ ಕಾರಣದಿಂದ ಇಡೀ ಭೂಮಿಗೆ ಕೇಡು ಉಂಟಾದರೆ 
ಏನು ಗತಿ? 1೩೭ ॥ ಖುಷಿಗಳು ಹೀಗೆ ವಿಚಾರ ಮಾಡುತ್ತಿರು 
ವಾಗಲೇ ಎಲ್ಲ ದಿಕ್ಕುಗಳಲ್ಲಿಯೂ ಧಾಳಿ ಮಾಡಲು ಬರುತ್ತಿದ್ದ ಕಳ್ಳರ 
ಮತ್ತು ದರೋಡೆಕೋರರ ಕಡೆಯಿಂದ ಧೂಳಿನ ರಾಶಿಯು 
ಏಳುತ್ತಿದ್ದುದು ಅವರಿಗೆ ಕಾಣಿಸಿತು. ॥ ೩೮ ॥ ರಾಜನಾದ ವೇನನು 
ಮೃತನಾದುದರಿಂದ ದೇಶದಲ್ಲಿಅರಾಜಕತೆಯು ಹರಡಿದೆ. ರಾಜ್ಯವು 
ಶಕ್ತಿಹೀನವಾಗಿ ಬಿಟ್ಟಿದೆ. ಕಳ್ಳ-ಕಾಕರ ಸಂಖ್ಯೆ ಹೆಚ್ಚಿದೆ. ಹಣವನ್ನು 
ಲೂಟಿಮಾಡುವ "ಮತ್ತು ಒಬ್ಬರನ್ನೊಬ್ಬರು ತಿಂದುಹಾಕುವ 
ದರೋಡೆಗಾರರಿಂದಲೇ ಈ 'ಹಾವಳಿಯು ಉಂಟಾಗಿದೆ' 
ಎಂಬುದು ಅವರಿಗೆ ತಿಳಿಯಿತು. ತಮ್ಮ ತೇಜಸಿನಿಂದ ಅಥವಾ 
ತಪೋಬಲದಿಂದ ಜನರನ್ನುಕುತ್ತಿತವಾದ ಪ್ರವೃತ್ತಿಯಿಂದ ತಡೆಯುವ 
ಸಾಮರ್ಥ್ಯವು ತಮ್ಮಲ್ಲಿದ್ದರೂ, ಹೀಗೆ ಮಾಡುವುದರಲ್ಲಿ ಹಿಂಸಾದಿ 
ದೋಷಗಳನ್ನು ಕಂಡು ಅವರು ಅದನ್ನು ನಿವಾರಣೆ ಮಾಡಲಿಲ್ಲ 
॥ ೩೯-೪೦ ॥ ಮತ್ತೆ ಯೋಚಿಸಿ ದರು- ಬ್ರಾಹ್ಮಣರು ಸಮದರ್ಶಿ, 
ಶಾಂತಸ್ವಭಾವದವರಾಗಿದ್ದರೂ ದೀನರನ್ನು ಉಪೇಕ್ಷೆ ಮಾಡಿದರೆ - 
ಒಡೆದುಹೋದ ಮಡಕೆಯಿಂದ ನೀರು ಸೋರಿ ಹೋಗುವಂತೆ 
ಅವರ ತಪಸ್ಸು ನಾಶವಾಗಿ ಹೋಗುತ್ತದೆ. ॥ ೪೧ ॥ ಇದಲ್ಲದೆ 
ರಾಜರ್ಷಿಯಾದ ಅಂಗಮಹಾ ರಾಜನ ವಂಶವೂ ನಾಶವಾಗ 
ಬಾರದು. ಏಕೆಂದರೆ, ಇದರಲ್ಲಿ ಅನೇಕರು ಅಮೋಘಶ್ತಿ ಸಂಪನ್ನರೂ, 
ಭಗವತ್ತರಾಯಣ ರಾಜರೂ ಆಗಿಹೋಗಿದ್ದಾರೆ. ॥ ೪೨ ॥ ಹೀಗೆ 
ನಿಶ್ಚಯಿಸಿ ಅವರು ಮೃತನಾಗಿದ್ದವೇನರಾಜನ ತೊಡೆಯನ್ನುಬಲವಾಗಿ 
ಕಡೆದರು. ಆಗ ಅದರಿಂದ ಒಬ್ಬ ಕುಬ್ಬ ಮನುಷ್ಯನು ಆವಿರ್ಭ 
ವಿಸಿದನು. ॥ ೪೩ ॥ ಅವನು ಕಾಗೆಯಂತೆ ಕಪ್ಪಾಗಿದ್ದು, ಅವನ 
ಎಲ್ಲ ಅವಯವಗಳು ಮತ್ತು ವಿಶೇಷವಾಗಿ ತೋಳುಗಳು ತುಂಬಾ 
ಗಿಡ್ಜವಾಗಿದ್ದವು. ಅವನ ಗಲ್ಲವು ಮಾತ್ರ ಉದ್ದವಾಗಿತ್ತು. ಅತಿ ಚಿಕ್ಕ 
ಕಾಲುಗಳು, ಹಳ್ಳವಾದ ಮೂಗು, ಕೆಂಪು ಕಣ್ಣುಗಳು, ತಾಮ್ರದಂತೆ 
ಕಡುಕೆಂಪಾದ ಕೂದಲುಗಳಿದ್ದವು. ॥ ೪೪ ॥ ಅವನು ಬಹಳ 
ದೈನ್ಯದಿಂದಲೂ, ವಿನಯದಿಂದಲೂ ಮಹರ್ಷಿಗಳನ್ನು “ನಾನೇನು 
ಮಾಡಲಿ'? ಎಂದು ಕೇಳಿದಾಗ, ಅವರು 'ನಿಷೀದ (ಕುಳಿತುಕೋ) 
ಎಂದು ಹೇಳಿದರು. ಇದರಿಂದ ಅವನಿಗೆ ನಿಷಾದನೆಂಬ 
ಹೆಸರಾಯಿತು. ॥ ೪೫ ॥ ಅವನು ಹುಟ್ಟುವಾಗಲೇ ರಾಜಾ ವೇನನ 
ಭಯಂಕರ ಪಾಪಗಳನ್ನು ಹೊತ್ತುಬಂದಿದ್ದರಿಂದ ಅವನ ವಂಶದವ 
ರಾದ ನಿಷಾದರೂ ಕೂಡ ಹಿಂಸೆ, ಲೂಟಿ, ದರೋಡೆಗಳೇ ಮುಂತಾದ 
ಪಾಪಕರ್ಮಗಳಲ್ಲಿ ನಿರತರಾದರು. ಅವರು ಊರು- ನಗರಗಳಲ್ಲಿ 
ವಾಸಿಸದೆ ವನ-ಪರ್ವತಗಳಲ್ಲೇ ವಾಸಮಾಡುತ್ತಾರೆ. ॥ ೪೬ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ವಂಧೇ 
ಪೃಥುಚರಿತೇ ನಿಷಾದೋತ್ಪತ್ತಿರ್ನಾಮ ಚತುರ್ದಶೋ5ಧ್ಯಾಯಃ॥ ೧೪ ॥ 
ರಾಣಾನ ಬಟಾ, 


“422 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಹದಿನೈದನೆಯ ಅಧ್ಯಾಯ 
ಪೃಥು ಚಕ್ರವರ್ತಿಯ ಆವಿರ್ಭಾವ ಮತ್ತು ರಾಜ್ಯಾಭಿಷೇಕ 


ಮೈತ್ರೇಯ ಉವಾಚ 


ಅಥ ತಸ್ಯ ಪುನರ್ವಿಪೆ ಕ್ಲೈ ರಪುತ್ರಸ್ಯ ಮಹೀಪತೇ: | 
ಬಾಹುಭ್ಯಾಂ ಮಥ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ 
wou 
ತದ್‌ ವೃಷ್ಟ್ವಾ ಮಿಥುನಂ ಜಾತಮೃಷಯೋ ಬ್ರಹ್ಮವಾದಿನಃ । 
ಊಚುಃ ಪರಮಸಂತುಷ್ಟಾ ವಿದಿತ್ವಾ ಭಗವತ್ಕಲಾಮ್‌ 
॥ ೨ ॥ 
ಯಷಯ ಊಚುಃ 


ಏಷ ವಿಷ್ಣೋರ್ಭಗವತಃ ಕಲಾ ಭುವನಪಾಲಿನೀ । 
ಇಯಂ ಚ ಲಕ್ಷ್ಮ್ಯಾಃ ಸಂಭೂತಿಃ ಪುರುಷಸ್ಯಾನಪಾಯಿನೀ 
॥ ೩ ॥ 
ಅಯಂತು ಪ್ರಥಮೋ ರಾಜ್ಞಾಂ ಪುಮಾನ್‌ ಪ್ರಥಯಿತಾ ಯಶಃ | 
ಪೃಥುರ್ನಾಮ ಮಹಾರಾಜೋ ಭವಿಷ್ಯತಿ ಪೃಥುಶ್ರವಾಃ 
1 ೪॥ 
ಇಯಂ ಚ ಸುದತೀ ದೇವೀ ಗುಣಭೂಷಣಭೂಷಣಾ । 
ಅರ್ಚಿರ್ನಾಮ ವರಾರೋಹಾ ಪೃಥುಮೇವಾವರುಂಧತೀ 
11 ೫ ॥ 
ಏಷ ಸಾಕ್ಷಾದ್ದರೇರಂಶೋ ಜಾತೋ ಲೋಕರಿರಕ್ಷಯಾ | 
ಇಯಂ ಚ ತತ್ನರಾ ಹಿ ಶ್ರೀರನುಜಜ್ಞೇ5ನಪಾಯಿನೀ 
‘WEN 
ಮೈತ್ರೇಯ ಉವಾಚ 


ಪ್ರಶಂಸಂತಿ ಸ್ಥ ತಂ ವಿಪ್ರಾ ಗಂಧರ್ವಪ್ರವರಾ ಜಗು: । 
ಮುಮುಚುಃಸುಮನೋಧಾರಾಃ ಸಿದ್ದಾನೃತ್ಯಂತಿ ಸ್ವಸ್ತ್ರಿಯಃ 

೭ 

ಶಂಖತೂರ್ಯಮೃದಂಗಾದ್ಯಾ ನೇದುರ್ದುಂದುಭಯೋ ದಿವಿ । 
ತತ್ರ ಸರ್ವ ಉಪಾಜಗ್ಗುರ್ದೇವರ್ಷಿಪಿತ್ವಣಾಂ ಗಣಾಃ 

॥ ೮ ॥ 

ಬ್ರಹ್ಮಾ ಜಗದ್ಗುರುರ್ದೇವೈಃ ಸಹಾಸ್ಫತ್ಯ ಸುರೇಶ್ವರೈಃ । 
ವೈನ್ಯಸ್ಯ ದಕ್ಷಿಣೇ ಹಸ್ತೇ ದೃಷ್ಟ್ವಾ ಚಿಹ್ನಂ ಗದಾಭ್ಯತಃ 

॥ ೯ ॥ 

ಪಾದಯೋರರವಿಂದಂ ಚ ತಂ ವೈ ಮೇನೇ ಹರೇಃ ಕಲಾಮ್‌ । 
ಯಸ್ಯಾಪ್ರತಿಹತಂ ಚಕ್ರಮಂಶಃ ಸ ಪರಮೇಷ್ಠಿನಃ 
ಅ 

I ೧೦॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! 
ಅನಂತರ ಆ ಮಹರ್ಷಿಗಳು ಪುತ್ರಹೀನನಾದ ವೇನರಾಜನ ಭುಜ 
ಗಳನ್ನು ಕಡೆದಾಗ ಅವುಗಳಿಂದ ಒಂದು ಗಂಡುಮಗು, ಒಂದು 
ಹೆಣ್ಣುಮಗುವಿನ ಜೋಡಿಯು ಪ್ರಕಟವಾಯಿತು. ॥ ೧॥ ಆ 
ಜೋಡಿಯು ಉತ್ಪನ್ನವಾಗಿರುವುದನ್ನು ನೋಡಿ ಬ್ರಹ್ಮವಾದಿಗಳಾದ 
ಮಹರ್ಷಿಗಳು "ಇದು ಭಗವಂತನ ಅಂಶಾವತಾರ' ಎಂದು ತಿಳಿದು 
ಅತ್ಯಂತ ಸಂತುಷ್ಟರಾಗಿ ಹೀಗೆಂದರು. ॥ ೨ ॥ 

ಯಷಿಗಳು ಹೇಳಿದರು - ಈ ಗಂಡುಮಗುವು ಭಗವಾನ್‌ 
ಶ್ರೀವಿಷ್ಣುವಿನ ಭುವನಪಾಲಿನಿಯಾದ ಕಲೆಯಿಂದ (ಅಂಶದಿಂದ) 
ಪ್ರಕಟವಾಗಿದೆ. ಹಾಗೆಯೇ ಈ ಹೆಣ್ಣುಮಗುವು ಆ ಪರಮಪುರುಷ 
ನನ್ನು ಎಂದೂ ಅಗಲದೇ ಇರುವ ಶ್ರೀಲಕ್ಷ್ಮೀದೇವಿಯ ಅಂಶಾವ 
ತಾರವಾಗಿದೆ. ॥ ೩ ॥ ಈ ಪುರುಷಶಿಶುವು ರಾಜರಿಗೆಲ್ಲ ಮೊದಲಿಗ 
ನಾಗಿ ತನ್ನ ಸುಕೀರ್ತಿಯನ್ನು ಎಲ್ಲೆಲ್ಲಿಯೂ ಪ್ರಥನ (ವಿಸ್ತಾರ) 
ಪಡಿಸುವುದರಿಂದ "ಪೃಥು' ಎಂಬ ನಾಮಧೇಯದಿಂದ ಪ್ರಖ್ಯಾತ 
ನಾಗುವನು. ॥ ೪ ॥ ಅಂತೆಯೇ ಸುಂದರವಾದ ಹಲ್ಲುಗಳಿಂದ 
ಕೂಡಿ, ಸದ್ಗುಣಗಳಿಂದ ಭೂಷಿತೆಯಾಗಿ ದಿವ್ಯ ಪ್ರಕಾಶದಿಂದ 
ಬೆಳಗುತ್ತಿರುವ ಈ ಹೆಣ್ಣುಮಗುವು "ಅರ್ಚಿ' (ಪ್ರಕಾಶ) ಎಂಬ 
ಹೆಸರಿನಿಂದ ಪ್ರಸಿದ್ಧಳಾಗಿ ಈ ಪೃಥು ಚಕ್ರವರ್ತಿಯನ್ನೇ ತನ್ನ ಪತಿ 
ಯನ್ನಾಗಿ ವರಿಸುವಳು. ॥ ೫ ॥ ಪೃಥುವಿನ ರೂಪದಲ್ಲಿ ಸಾಕ್ಟಾಕ್‌ 
ಶ್ರೀಮನ್ನಾರಾಯಣನ ಅಂಶವೇ ಲೋಕರಕ್ಷಣೆಗಾಗಿ ಅವತರಿಸಿದ. 
ಹಾಗೆಯೇ ಅರ್ಚಿಯ ರೂಪದಲ್ಲಿ ನಿರಂತರವಾಗಿ ಶ್ರೀಹರಿಯ 
ಸೇವೆಯಲ್ಲಿ ಸದಾ ನಿರತಳಾಗಿ, ಆತನ ಸಹಚರಿಯಾದ ಶ್ರೀಲಕ್ಷ್ಮೀ 
ದೇವಿಯೇ ಆವಿರ್ಭವಿಸಿದ್ದಾಳಿ. Ht 

ಶ್ರೀಮೈತ್ರೇಯರು ಹೇಳುತ್ತಾರೆ - ವಿದುರನೇ | ಆಗ 
ಬ್ರಾಹ್ಮಣರು ಪೃಥುವನ್ನು ಸ್ತುತಿಸತೊಡಗಿದರು. ಗಂಧರ್ವಶ್ರೇಷ್ಠರು 
ಆತನ ಗುಣಗಾನ ಮಾಡಿದರು. ಸಿದ್ಧರು ಪುಷ್ಪವೃಷ್ಟಿಯನ್ನು ಗೈದರು. 
ಅಪ್ಸರೆಯರು ನಾಟ್ಯವಾಡತೊಡಗಿದರು. ॥ ೭ ॥ ಆಕಾಶದಲ್ಲಿ 
ಶಂಖ, ತೂರ್ಯ, ಮೃದಂಗ, ದುಂದುಭಿ ಮುಂತಾದ ವಾದ್ಯಗಳು 
ಮೊಳಗಿದವು. ಸಮಸ್ತ ದೇವತೆಗಳೂ, ಯಷಿಗಳೂ, ಪಿತ್ಳಗಳೂ 
ತಮ್ಮ-ತಮ್ಮ ಲೋಕಗಳಿಂದ ಅಲ್ಲಿಗೆ ಆಗಮಿಸಿದರು. ॥ ೮ ॥ ಜಗತ್ತಿಗೆ 
ಗುರುವಾದ ಬ್ರಹ್ಮದೇವರೂ ಇತರ ದೇವತಾ ಮುಖ್ಯ ರೊಂದಿಗೆ 
ದಯಮಾಡಿಸಿದರು. ಅವರು ಆ ವೇನಪುತ್ರ ಪೃಥುವಿನ ಬಲಗೈಯಲ್ಲಿ 
ಭಗವಾನ್‌ ಶ್ರೀವಿಷ್ಣುವಿನ ಹಸ್ತರೇಖೆಗಳನ್ನೂ ಕಾಲು ಗಳಲ್ಲಿಕಮಲದ 
ಚಿಹ್ನೆಗಳನ್ನು ಕಂಡು ಅವನು ಶ್ರೀಹರಿಯ ಅಂಶವೆಂದೇ ತಿಳಿದರು. 
ಏಕೆಂದರೆ ಯಾರ ಕೈಯಲ್ಲಿ ಇತರ ರೇಖೆಗಳ ಮಿಶ್ರಣವಿಲ್ಲದೆ ಚಕ್ರದ 
ಚಿಹ್ನೆಯು ಇರುತ್ತದೋ ಅವನು ಭಗವಂತನ ಅಂಶನೇ 
ಆಗಿರುತ್ತಾನೆ. ॥ ೯-೧೦ ॥ 


15 ಅಧ್ಯಾಯ] 


ಚತುರ್ಥ ಸೃಂಧ 


423 


EN NL 


ತಸ್ಯಾಭಿಷೇಕ ಆರಬ್ಲೋ ಬ್ರಾಹ್ಮಣೈರ್ಬ್ರಹ್ಮವಾದಿಭಿಃ । 
ಆಭಿಷೇಚನಿಕಾನ್ಯಸ್ಥೈ ಆಜಹ್ರುಃ ಸರ್ವತೋ ಜನಾಃ 
ಸ I ೧೧॥ 


ಸರಿತ್ತಮುದ್ರಾ ಗಿರಯೋ ನಾಗಾ ಗಾವಃ ಖಗಾ ಮೃಗಾಃ । 
ದ್ಯೌಃ ಕ್ಲಿತಿಃ ಸರ್ವಭೂತಾನಿ ಸಮಾಜಹ್ರುರುಪಾಯನಮ್‌ 
॥ ೧೨ 1 
ಸೋತಭಿಷಿಕ್ಟೋ ಮಹಾರಾಜಃ ಸುವಾಸಾಃ ಸಾಧ್ಧಲಂಕೃತಃ । 
ಪತಾ ್ಯಿರ್ಚಿಷಾಲಂಕೃತಯಾ ವಿರೇಜೇಠ ಗ್ನಿರಿವಾಪರಃ 
॥ ೧೩ ॥ 


ತಸ್ಮೈ ಜಹಾರ ಧನದೋ ಹೈಮಂ ವೀರ ವರಾಸನಮ್‌ । 
ವರುಣಃ ಸಲಿಲಸ್ರಾವಮಾತಪತ್ರಂ ಶಶಿಪ್ರಭಮ್‌ 
1೧೪ 1 


ವಾಯುಶ್ಚವಾಲವ್ಯಜನೇ ಧರ್ಮಃ ಕೀರ್ತಿಮಯೀಂ ಸ್ರಜಮ್‌ । 
ಇಂದ್ರಃ ಕಿರೀಟಮುತೃಷ್ಟಂ ದಂಡಂ ಸಂಯಮನಂ ಯಮಃ 
॥ ೧೫ ॥ 


ಬ್ರಹ್ಮಾ ಬ್ರಹ್ಮಮಯಂ ವರ್ಮ ಭಾರತೀ ಹಾರಮುತ್ತಮಮ್‌ । 
ಹರಿಃ ಸುದರ್ಶನಂ ಚಕ್ರಂ ತತ್ನತ್ವ್ಯವ್ಯಾಹತಾಂ ಶ್ರಿಯಮ್‌ 

॥ ೧೬ I 
ದಶಚಂದ್ರಮಸಿಂ ರುದ್ರ: ಶತಚಂದ್ರಂ ತಥಾಂಬಿಕಾ। 
Li ಸ್ಲಾರೂಪಾಶ್ರಯಂರಥಮ್‌ 


1೧೭ ॥ 
ಅಗ್ನಿರಾಜಗವಂ ಚಾಪಂ 
ಸೂರ್ಯೋ ರಶ್ಮಿಮಯಾನಿಷೂನ್‌ I 
ಭೂಃ ಪಾದುಕೇ ಯೋಗಮಯ್ಯೌ 
ದ್ಯೌಃ ಪುಷ್ಪಾವಲಿಮನ್ಹಹಮ್‌ ॥ ೧೮ ॥ 


ನಾಟ್ಯಂ ಸುಗೀತಂ ವಾದಿತ್ರಮಂತರ್ಧಾನಂ ಚ ಖೇಚರಾಃ। 
ಯಹಷಯಶ್ಲಾಶಿಷಃ ಸತ್ಯಾಃ ಸಮುದ್ರಃ ಶಂಖಮಾತ್ಮಜಮ್‌ 
ಚ 
॥1೧೯॥ 


ಸಿಂಧವಃ ಪರ್ವತಾ ನದ್ಯೋ ರಥವೀಥೀರ್ಮಹಾತ್ಮನಃ । 


ಸೂತೋsಥ ಮಾಗಧೋ ವಂದೀ ತಂ ಸ್ಫೋತುಮುಪತಸ್ಥಿರೇ 
॥ ೨೦ ॥ 


ಸ್ವಾವಕಾಂಸ್ತಾನಭಿಪ್ರೇತ್ಯ ಪೃಥುರ್ವೈನ್ಯಃ ಪ್ರತಾಪವಾನ್‌ । 


ಮೇಘನಿರ್ಹ್ರಾದಯಾ ವಾಚಾ ಪ್ರಹಸನ್ನಿದಮಬ್ರವೀತ್‌ 
॥1 ೨೧ ॥ 


ವೇದವಾದಿಗಳಾದ ಬ್ರಾಹ್ಮಣರು ಮಹಾರಾಜಾ ಪೃಥುವಿನ 
ಪಟ್ಟಾಭಿಷೇಕ ಮಾಡಬೇಕೆಂದು ಸಿದ್ಧತೆ ನಡೆಸಿದರು. ಎಲ್ಲ ಜನರೂ 
ಅದಕ್ಕಾಗಿ ಸಾಮಗ್ರಿಗಳನ್ನು ಸಂಗ್ರಹಿಸತೊಡಗಿದರು. ॥ ೧೧ ॥ ಆಗ 
ನದಿಗಳು, ಸಮುದ್ರಗಳು, ಪರ್ವತಗಳು, ಸರ್ಪಗಳು, ಗೋವು 
ಗಳು, ಪಕ್ಷಿಗಳು, ಮೃಗಗಳು, ಸ್ವರ್ಗಲೋಕ, ಭೂಲೋಕಗಳು, 
ಇತರ ಪ್ರಾಣಿಗಳೂ ಆ ರಾಜನಿಗೆ ನಾನಾಬಗೆಯ ಕಾಣಿಕೆಗಳನ್ನು 
ಅರ್ಪಿಸಿದರು. ॥ ೧೨ ॥ ಸುಂದರವಾದ ಉಡಿಗೆ-ತೊಡಿಗೆಗಳಿಂದ. 
ಆಲಂಕೃತನಾಗಿದ್ದ ಪೃಥುಮಹಾರಾಜನಿಗೆ ವಿಧಿವತ್ತಾಗಿ ಪಟ್ಟಾಭಿ 
ಷೇಕ ನಡೆಯಿತು. ಆಗ ದಿವ್ಯ ವಸ್ಥಾಭರಣಗಳಿಂದ ಅಲಂಕೃತೆ 
ಯಾದ ಮಹಾರಾಣಿ ಅರ್ಚಿಯಿಂದೊಡಗೂಡಿದ ಪೃಥುವು 
ಮತ್ತೊಬ್ಬ ಅಗ್ನಿದೇವನಂತೆ ಬೆಳಗುತ್ತಿದ್ದನು. ॥ ೧೩ ॥ 

ವೀರವರ ವಿದುರನೇ! ಆಗ ಕುಬೇರನು ಆತನಿಗೆ ಅತಿ 
ಸುಂದರವಾದ ಸಿಂಹಾಸನವನ್ನು ಸಮರ್ಪಿಸಿದನು. ವರುಣನು 
ನೀರಿನ ಹನಿಗಳು ತೊಟ್ಟಿಕ್ಕುತ್ತಿದ್ದ ಚಂದ್ರನಂತೆ ಪ್ರಕಾಶಮಯ ಶ್ವೇತ 
ಛತ್ರವನ್ನು ಅರ್ಪಣೆಮಾಡಿದನು. ॥ ೧೪ ॥ ವಾಯುವು ಎರಡು 
ದಿವ್ಯವಾದ ಚಾಮರಗಳನ್ನು (ಧರ್ಮದೇವತೆಯು ಕೀರ್ತಿಮಯ 
ವಾದ ಮಾಲೆಯನ್ನು (ಇಂದ್ರನು ಮನೋಹರ ಕಿರೀಟವನೂ, , 
ಯಮನು ದುಷ್ಟರನ್ನು ದಮನಗೊಳಿಸುವ ದಂಡವನ್ನೂ ಬ್ರಹ್ಮ 
ದೇವರು ವೇದಮಯ ಕವಚವನ್ನು ಸರಸ್ವತಿಯು ಸುಂದರವಾದ 
ಹಾರವನ್ನು ಭಗವಾನ್‌ ಮಹಾವಿಷ್ಣುವು ಸುದರ್ಶನಚಕ್ರವನ್ನು 
ಆತನ ಮನದನ್ನೆಯಾದ ಲಕ್ಷ್ಮೀದೇವಿಯು ಶಾಶ್ವತವಾದ ಐಶ್ವರ್ಯ 
ವನ್ನು , ರುದ್ರದೇವರು ಹತ್ತು ಚಂದ್ರಾಕಾರದ ಚಿಹ್ನೆಗಳಿಂದ 
ಬೆಳಗುತ್ತಿದ್ದ ಒರೆಸಹಿತ ಖಡ್ಗವನ್ನು, ಅಂಬಿಕಾದೇವಿಯು ನೂರು 
ಚಂದ್ರಾಕಾರ ಚಿಹ್ನೆಗಳಿಂದ ಶೋಭಿಸುವ ಗುರಾಣಿಯನ್ನು, 
ಚಂದ್ರನು ಅಮೃತಮಯವಾದ ಅಶ್ವಗಳನ್ನು, ವಿಶ್ವಕರ್ಮನು 
ಸುಂದರವಾದ ರಥವನ್ನು , ಅಗ್ನಿಯು ಆಜಗವ ಎಂಬ ದೃಢವಾದ 
ಧನುಸ್ಸನ್ನು, ಸೂರ್ಯನು ತೇಜೋಮಯವಾದ ಬಾಣಗಳನ್ನು, 
ಭೂದೇವಿಯು ಇಷ್ಟಬಂದ ಕಡೆಗೆ ಕೊಂಡೊಯ್ಯುವ ಯೋಗಕಶಕ್ತಿ 
ಯಿಂದ ಕೂಡಿದ ಪಾದುಕೆಗಳನ್ನು, ಸ್ವರ್ಗಾಭಿಮಾನಿ 
ದ್ಯುದೇವತೆಯು ಎಂದೆಂದಿಗೂ ಬಾಡದಿರುವ ಪುಷ್ಪಮಾಲೆಯನ್ನು 
ಆಕಾಶವಿಹಾರಿಗಳಾದ ಸಿದ್ಧ: ಗಂಧರ್ವಾದಿಗಳು ನೃತ್ಯ-ಗಾನ- 
ವಾದ್ಯವಾದನ ಮಾಡುವ ಕಲೆಯನ್ನು ಮತ್ತು ಇಷ್ಟ ಬಂದಾಗ 
ಅಂತರ್ಧಾನಹೊಂದುವ ಶಕ್ತಿಗಳನ್ನು ಬಳುವಳಿಯಾಗಿ ಕೊಟ್ಟರು. 
ಯಷಿಗಳು ಅಮೋಘವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿ 
ದರು. ಸಮುದ್ರರಾಜನು ತನ್ನಲ್ಲಿ ದೊರೆತ ದಿವ್ಯ ಶಂಖವನ್ನು 
ಸಮರ್ಪಿಸಿದನು. ಸಪ್ತಸಾಗರಗಳೂ, ಪರ್ವತಗಳೂ, ನದಿಗಳೂ 
ಆತನ ರಥಕ್ಕೆ ಅಡೆ-ತಡೆಯಿಲ್ಲದ ಮಾರ್ಗವನ್ನು ಕಾಣಿಕೆಯಾಗಿ 
ಕೊಟ್ಟವು. ಇದದ ಬಳಿಕ ಸೂತರು, ವಂದಿಗಳು- ಮಾಗಧರೆಂಬ 
ಹೊಗಳುಭಟ್ಟರು ಆತನಿಗೆ ಸ್ತೋತ್ರ ಸೇವೆಯನ್ನು ಸಮರ್ಪಿಸಲು 
ಮುಂದೆ ಚಡ ॥ ೧೫-೨೦ ॥ ಆಗ ಆ ಪ್ರತಾಪಶಾಲಿಯಾದ 
ಪೃಥುಚಕ್ರವರ್ತಿಯು ಅವರ ಆಶಯವನ್ನು ಅರಿತು, ನಗುತ್ತಾ 
ಮೇಘದಂತೆ ಗಂಭೀರವಾದ ಮಾತುಗಳಿಂದ ಹೀಗೆಂದನು.॥ ೨೧ ॥ 


424 


ಪೃಥುರುವಾಚ 


ಭೋಃ ಸೂತ ಹೇ ಮಾಗಧ ಸೌಮ್ಯ ವಂದಿ- 

ಲ್ಲೋಕೇ ಧುನಾಸ್ಪಷ್ಟಗುಣಸ್ಯ ಮೇ ಸ್ಯಾತ್‌ 1 
ಕಿಮಾಶ್ರಯೋ ಮೇ ಸವ ಏಷ ಯೋಜ್ಯತಾಂ 

ಮಾ ಮಯ್ಯಭೂವನ್ನಿತಥಾ ಗಿರೋ ವಃ ॥ ೨೨॥ 


ತಸ್ಮಾತ್ತರೋಕ್ಲೇಂಿಸ್ಥ ದುಪಶ್ರುತಾನ್ಯಲಂ- 

ಕರಿಷ್ಯಥ ಸ್ತೋತ್ರಮಪೀಚ್ಕವಾಚಃ 1 
ಸತ್ಯುತ್ತಮಶ್ಲೋಕಗುಣಾನುವಾದೇ 

ಜುಗುಪಿತಂ ನ ಸ್ತವಯಂತಿ ಸಭ್ಯಾಃ ॥ ೨೩॥ 


ಮಹದ್ಗುಣಾನಾತ್ಮನಿ ಕರ್ತುಮೀಶಃ 
ಕಃ ಸ್ತಾವಕೈಃ ಸ್ತಾವಯತೇತಸತೋತಪಿ 1 
ತೇತಸ್ಯಾಭವಿಷ್ಯನ್ನಿತಿ ವಿಪ್ರಲಬ್ಬೋ 
ಜನಾವಹಾಸಂ ಕುಮತಿರ್ನ ವೇದ ॥೨೪॥ 
ಪ್ರಭವೋ ಹ್ಯಾತ್ಸನಃ ಸ್ತೋತ್ರಂ ಜುಗುಪ್ಪಂತ್ಯಪಿ ವಿಶ್ರುತಾ: । 
ಹ್ರೀಮಂತಃ ಪರಮೋದಾರಾಃ ಪೌರುಷಂ ವಾ ವಿರ್ಗಾತಮ್‌ 
॥ ೨೫ ॥ 


ವಯಂ ತ್ಹದಿದಿತಾ ಲೋಕೇ ಸೂತಾದ್ಯಾಪಿ ವರೀಮಭಿಃ | 
ಕರ್ಮಭಿಃ ಕಥಮಾತ್ಮಾನಂ ಗಾಪಯಿಷ್ಯಾಮ ಬಾಲವತ್‌ 
॥| ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಪೃಥುವು ಹೇಳಿದನು - ಸೌಮ್ಯರಾದ ಸೂತ-ಮಾಗಧ- 
ವಂದಿಗಳೇ! ನನ್ನ ಯಾವ ಗುಣವೂ ಇಲ್ಲಿಯವರೆಗೆ ಲೋಕದಲ್ಲಿ 
ಪ್ರಕಟವಾಗಿಲ್ಲ ಹೀಗಿರುವಾಗ ನನ್ನ ಯಾವಗುಣಗಳನ್ನು ಸ್ತೋತ್ರ 
ಮಾಡುವಿರಿ? ನಿಮ್ಮ ಮಾತುಗಳು ವ್ಯರ್ಥವಾಗಬಾರದು. ನನ್ನ 
ಬಗೆಗೆ ಸುಳ್ಳುಹೊಗಳಿಕೆಯಾಗಬಾರದು. ಆದ್ದರಿಂದ ನನ್ನಿಂದ ಬೇರೆ 
ಯಾರನ್ನಾದರೂ ಸ್ತುತಿಮಾಡಿರಿ. ॥ ೨೨ ॥ ಎಲೈ ಮೃದುಭಾಷಿ 
ಗಳೇ! ಕಾಲಾಂತರದಲ್ಲಿ ನನ್ನ ಗುಣಗಳು ಪ್ರಕಟವಾದಾಗ 
ಅವುಗಳನ್ನು ಬಾಯಿತುಂಬಾ ಸವಿಮಾತುಗಳಿಂದ ಸ್ವುತಿಸುವಿರಂತೆ. 
ಪವಿತ್ರಕೀರ್ತಿಯುಳ್ಳ ಶ್ರೀಭಗವಂತನ ಗುಣಗಳನ್ನು ಸ್ತೋತ್ರಮಾಡ 
ಬಹುದಾಗಿರುವಾಗ ಅದನ್ನು ಬಿಟ್ಟು ಶಿಷ್ಟರಾದವರು ತುಚ್ಛವಾದ 
ನರಸ್ತುತಿಯನ್ನು ಮಾಡುವುದಿಲ್ಲ ॥ ೨೩ ॥ ಮಹಾನ್‌ ಗುಣ 
ಗಳನ್ನು ಧಾರಣೆ ಮಾಡಲು ಸಾಮರ್ಥ್ಯವಿದ್ದರೂ, ಯಾವುದು 
ತನ್ನಲ್ಲಿ ಇಲ್ಲದಿದ್ದರೂ ಕೇವಲ ಊಹಾಮಾತ್ರದಿಂದ ಸ್ತುತಿಮಾಡು 
ವವರ ಮೂಲಕ ಯಾವ ಬುದ್ಧಿವಂತ ಮನುಷ್ಯನು ತನ್ನನ್ನು 
ಹೊಗಳಿಸಿಕೊಳ್ಳಬಲ್ಲನು ? ಏಕೆಂದರೆ ಗುಣಗಳು ಪ್ರಕಟಗೊಳ್ಳುವ 
ಮೊದಲೇ ಸ್ತುತಿಸುವುದು ವಂಚನೆಯೇ ಆಗಿದೆ. ಜನರು ಈ ರೀತಿ 
ತನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ಎಂಬುದನ್ನು ಆ ತಿಳಿಗೇಡಿಯು 
ತಿಳಿಯುವುದಿಲ್ಲ ॥ ೨೪ ॥ ಲಜ್ಜೆಯುಳ್ಳ ಉದಾರ ಪುರುಷನು ತನ್ನ 
ಯಾವುದೋ ನಿಂದಿತ ಪರಾಕ್ರಮದ ಚರ್ಚೆ ನಡೆದರೆ ಅದರ 
ಕುರಿತು ಜುಗುಪ್ಪೆಪಡುತ್ತಾರೆ. ಹೀಗೆಯೇ ಲೋಕವಿಖ್ಯಾತ ಸಮರ್ಥ 
ಮನುಷ್ಯರು ತನ್ನ ಸ್ತುತಿಯನ್ನೂ ನಿಂದೆಯೆಂದೇ ತಿಳಿಯುತ್ತಾರೆ. 
॥ ೨೫ ॥ ಎಲೈ ಸೂತರೇ ! ಇನ್ನೂ ನಾವು ನಮ್ಮ ಶ್ರೇಷ್ಠವಾದ ಕರ್ಮ 
ಗಳಿಂದ ಲೋಕದಲ್ಲಿ ಪ್ರಸಿದ್ಧಿಗೆ ಬರಲಿಲ್ಲ ಪ್ರಶಂಸೆಗೆ ಯೋಗ್ಯವಾದ 
ಯಾವ ಕರ್ಮವನ್ನೂ ಮಾಡಿಲ್ಲ ಹೀಗಿರುವಾಗ ಬಾಲಕರಂತೆ 
ನಿಮ್ಮಿಂದ ಹೇಗೆ ಹೊಗಳಿಸಿಕೊಳ್ಳಲಿ? ॥ ೨೬ ॥ 


ಹದಿನೈದನೆಯ ಅಧ್ಯಾಯವು ಮುಗಿಯಿತು. ॥ ೧೫ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಪೃಥುಚರಿತೇ ಪಂಚದಶೋತಧ್ಯಾಯಃ॥ ೧೫ ॥ 


ಕಾರಾ ಯುಾಕಾ 
ಹದಿನಾರನೆಯ ಅಧ್ಯಾಯ 
ವಂದಿ ಮಾಗಧರಿಂದ ಪೃಥುಚಕ್ರವರ್ತಿಯಸ್ತುತಿ 
ಮೈತ್ರೇಯ ಉವಾಚ ಶ್ರೀಮೈತ್ರೇಯರು ಹೇಳುತ್ತಾರೆ - ಹೀಗೆ ಪೃಥು ಮಹಾ 
: | ರಾಜನು "ತನ್ನನ್ನು ಈಗ ಸ್ತುತಿಸಬಾರದು' ಎಂದು ಹೇಳಿದಾಗ 
ಇತಿ ಬ್ರುವಾಣಂ ನೃಪತಿಂ ಗಾಯಕಾ ಮುನಿಚೋದಿತಾಃ | ದವನ ವಚನಾಮೃತವನ್ನು ಆಸ್ವಾದಿಸಿದ ಸೂತರೇ ಮುಂತಾದ 
ತುಷ್ಟುವುಸ್ತುಷ್ಟಮನಸಸ್ತದ್ಧಾಗಮೃತಸೇವಯಾ ಗಾಯಕರ ಮನಸ್ಸು ಆನಂದದಿಂದ ತುಂಬಿಹೋಯಿತು. ಮತ್ತೆ 
i ೧ 1! | ಮುನಿಗಳ ಪ್ರೇರಣೆಯಿಂದ ಅವರು ಪೃಥುಚಕ್ರವರ್ಶಿಯನ್ನು ಹೀಗೆ 
ನಾಲಂ ವಯಂ ತೇ ಮಹಿಮಾನುವರ್ಣನೇ ಸ್ತುತಿಸತೊಡಗಿದರು. ॥ ೧ ॥ ""ಮಹಾಪ್ರಭುವೇ ನೀನು ಸಾಕ್ಟಾತ್‌ 


ಯೋ ದೇವವರ್ಯೋ5ವತತಾರ ಮಾಯಯಾ ಟ 


ದೇವಶ್ರೇಷ್ಠನಾದ ಶ್ರೀನಾರಾಯಣನೇ ಆಗಿರುವೆ. ನಿನ್ನ ಮಾಯೆ 


16 ಅಧ್ಯಾಯ] 


ವೇನಾಂಗ ಜಾತಸ್ಯ ಚ ಪೌರುಷಾಣಿ ತೇ 


ವಾಚಸ್ತತೀನಾಮಪಿ  ಬಭ್ರಮುರ್ಧಿಯಃ ॥ ೨ ॥ 


ಅಥಾಪ್ಯ್ಯದಾರಶ್ರವಸಃ ಪೃಥೋರ್ಹರೇಃ 
ಕಲಾವತಾರಸ್ಯ ಕಥಾಮೃತಾದೃತಾಃ 

ಯಥೋಪದೇಶಂ ಮುನಿಭಿಃ ಪ್ರಚೋದಿತಾಃ 
ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ನಹಿ 


1೩ ॥ 


ಏಷ 
ಲೋಕಂ 

ಗೋಪ್ತಾ ಚ 
ಶಾಸ್ತಾ 


ಧರ್ಮಭ್ಯತಾಂ ಶ್ರೇಷ್ಠೋ 
ಧರ್ಮೇತನುವರ್ತ ಯನ್‌ 

ಧರ್ಮಸೇತೂನಾಂ 
ತತ್ನರಿಪಂಥಿನಾಮ್‌ I 


೪॥ 


ಲೋಕಪಾಲಾನಾಂ 
ಬಿಭರ್ತೈೇಕಸ್ತನೌ ತನೂಃ | 

ಕಾಲೇ ಕಾಲೇ ಯಥಾಭಾಗಂ 
ಲೋಕಯೋರುಭಯೋರ್ಜಿತಮ್‌ 


ಏಷ ವೈ 


॥ ೫ ॥ 


ವಸು ಕಾಲ ಉಪಾದತ್ತೇ ಕಾಲೇ ಚಾಯಂ ವಿಮುಂಚತಿ । 
ಸಮಃ ಸರ್ವೇಷು ಭೂತೇಷು ಪ್ರತಪನ್ನೂರ್ಯವದ್ವಿಭುಃ 


WEN 
ತಿತಿಕೃತ್ಯಕ್ರಮಂ ವೈನ್ಯ ಉಪರ್ಯಾಕ್ರಮತಾಮಪಿ । 
ಭೂತಾನಾಂ ಕರುಣಃ ಶಶ್ಚದಾರ್ತಾನಾಂ ಕ್ಲಿತಿವೃತ್ತಿಮಾನ್‌ 

॥ ೭ ॥ 


ದೇವೇಠವರ್ಷತ್ಯಸೌ ದೇವೋ ನರದೇವವಪುರ್ಹರಿಃ 
ಕೃಚ್ಛಪ್ರಾಣಾಃ ಪ್ರಜಾ ಹ್ಯೇಷ ರಕ್ಷಿಷೃತ್ಯಂಜಸೇಂದ್ರವತ್‌ 
॥ ೮ ॥ 


ಅಪ್ಯಾ ಯಯತ್ಯಸೌ ಲೋಕಂ ವದನಾಮೃತಮೂರ್ತಿನಾ I 


ಸಾನುರಾಗಾವಲೋಕೇನ ವಿಶದಕ್ಕಿತಚಾರುಣಾ 
॥ ೯ ॥ 
ಅವ್ಯಕ್ತವರ್ತ್ವೈಷ ನಿಗೂಢಕಾರ್ಯೋ 
ಗಂಭೀರವೇಧಾ ಉಪಗುಪ್ತವಿತ್ತಃ I 
ಅನಂತಮಾಹಾತ್ಮ ಃಗುಣೈಕಧಾಮಾ 


ಪೃಥುಃ ಪ್ರಚೇತಾ ಇವ ಸಂವೃತಾತ್ಮಾ ॥ ೧೦ 


ಚತುರ್ಥ ಸ್ಕಂಧ 


425 


ಯಿಂದ ಅವತರಿಸಿರುವೆ. ನಿನ್ನ ಮಹಿಮೆಯನ್ನು ವರ್ಣಿಸಲು 
ನಮಗೇನೂ ಶಕ್ತಿಯಿಲ್ಲ ರಾಜಾ ವೇನನ ಮೃತಶರೀರದಿಂದ ಆವಿ 
ರ್ಭವಿಸಿದ್ದರೂ ನೀನು ಅಪ್ರಾಕೃತನಾದ ಭಗವಂತನೇ ಆಗಿರುವುದ 
ರಿಂದ ನಿನ್ನ ದಿವ್ಯವಾದ ಪೌರುಷಗಳನ್ನು ವರ್ಣಿಸಲು ಸಾಕ್ಟಾತ್‌ 
ಬ್ರಹ್ಮಾದಿಗಳ ಬುದ್ಧಿಯೂ ಮಸಳಿ ಹೋಗುವುದು. ॥ ೨॥ 
ಆದರೂ ನಿನ್ನ ಕಥಾಮೃತವನ್ನು ಸವಿಯುವುದರಲ್ಲಿ ಆದರ ಬುದ್ಧಿ 
ಯನ್ನು ಹೊಂದಿ, ನಾವು ಮುನಿಗಳ ಉಪ ಪದೇಶಕ್ಕನುಸಾರ, ಅವರ 
ಪ್ರೇರಣೆಯಿಂದಲೇ ನಿನ್ನ ಪರಮ ಪ್ರಶಂಸನೀಯವಾದ ಕರ್ಮ 
ಗಳನ್ನು ಸ್ವಲ್ಪ ವಿವರಿಸಲು ಬಯಸುತ್ತೇವೆ. ನೀನು ಸಾಕ್ಟಾತ್‌ 
ಶ್ರೀಹರಿಯ ಕಲಾವತಾರನಾಗಿದ್ದು ಉದಾರವಾದ ಕೀರ್ತಿಯುಳ್ಳ 
ವನು. ॥ ೩॥ 
ಪೃಥುಚಕ್ರವರ್ತಿಯು ಧರ್ಮವನ್ನು ಧರಿಸಿ ಪೋಷಿಸು 
ವವರಲ್ಲಿ ಅತ್ಯಂತ ಶ್ರೇಷ್ಠನು. ಲೋಕವನ್ನು ಧರ್ಮದಲ್ಲಿನೆಲೆಗೊಳಿಸಿ 
ಧರ್ಮಮಾರ್ಗದಲ್ಲಿ ನಡೆಸುವನು. ಧರ್ಮಸೇತುವನ್ನು ಕಾಪಾಡು 
ವನು. ಧರ್ಮವಿರೋಧಿಗಳನ್ನು ದಂಡಿಸುವನು. ॥ ೪ ॥ ಇವನು 
ಒಬ್ಬನೇ ಆಗಿದ್ದರೂ ತನ್ನ ಶರೀರದಲ್ಲಿ ಇಂದ್ರನೇ ಮುಂತಾದ ಎಲ್ಲ 
ಲೋಕಪಾಲಕರ ಮೂರ್ತಿಗಳನ್ನು ಧರಿಸಿಕೊಂಡು ಆಯಾ ಸಮಯ 
ದಲ್ಲಿ ಭೂಲೋಕ, ಸ್ವರ್ಗಲೋಕ ಈ ಎರಡಕ್ಕೂ ಹಿತ ಉಂಟಾಗು 
ವಂತೆ ಧರ್ಮಗಳನ್ನು ಕಾಪಾಡುವನು. ಯಜ್ಞಾಧಿಗಳ ಮೂಲಕ 
ಲೋಕಕ್ಕೆ ಮಳೆ-ಬೆಳೆಗಳನ್ನೂ ದೇವತೆಗಳಿಗೆ ಹವಿರ್ಭಾಗಗಳನ್ನೂ 
ನೀಡುತ್ತಾ ಎರಡೂ ಲೋಕಗಳನ್ನೂ ಪೊರೆಯುವನು. ॥ ೫ ॥ 
ಈತನು ಸೂರ್ಯನಿಗೆ ಸಮಾನವಾಗಿ ಮಹಾಪ್ರತಾಪಿಯೂ, ಸಮ 
ದರ್ಶಿಯೂ, ವ್ಯಾಪಕನೂ ಆಗಿರುವನು. ಆದಿತ್ಯನು ಎಂಟು ತಿಂಗಳ 
ಕಾಲ ಬಿಸಿಲನ್ನೆರೆದು ಜಲವನ್ನೂ ಸೆಳೆದುಕೊಂಡು ವರ್ಷಾಕಾಲದಲ್ಲಿ 
ಹೇರಳವಾಗಿ ಮಳೆಗರೆದು ಲೋಕಕ್ಕೆ ಹಿತವನ್ನುಂಟುಮಾಡುವಂತೆ 
ಈತನು ಸುಭಿಕ್ಕಕಾಲದಲ್ಲಿ ಜನರಿಂದ ಕಂದಾಯದ ಮೂಲಕ 
ಧನವನ್ನು ಸಂಗ್ರಹಿಸಿ ಅದನ್ನು ಪ್ರಜೆಯ ಹಿತಕ್ಕಾಗಿ ವ್ಯಯ 
ಮಾಡುವನು. Hl ಈ ಮಹಾತ್ಮನು ಕ್ಷ ಕಮಾಗುಣದಲ್ಲಿ po 
ದೇವಿಗೆ ಸಮಾನವಾಗಿರುವನು. ಯಾರಾದರೂ ದೀನ ಜನರು ತನ್ನ 
ಮೇಲೆ ಆಕ್ರಮಣಮಾಡಿದರೂ ಕರುಣೆಯಿಂದ ಅವರ ಅಪರಾಧ 
ಗಳನ್ನು ಸೈರಿಸಕೊಳ್ಳುವನು. ॥ ೭ ॥ ಎಂದಾದರೂ ಮಳೆಬರದೆ 
ಪ್ರಜೆಗಳು ಸಂಕಟಕ್ಕೊಳಗಾದರೆ ಈ ರಾಜರೂಪಿಯಾದ ಶ್ರೀಹರಿಯು 
ಇಂದ್ರನಂತೆ ಮಳೆಗರೆದು ಸಹಜವಾಗಿ ಅವರನ್ನು ಪೊರೆ 
ಯುವನು. ॥ ೮ ॥ ಇವನು ತನ್ನ ಅಮೃತಮಯ ಮುಖ. ಚಂದ್ರದ 
ಮನೋಹರ ಮುಗುಳ್ನಗೆಯಿಂದ, ಪ್ರೀತಿಯನ್ನೊಸರಿಸುವ 
ಸವಿನೋಟದಿಂದ ಸಮಸ್ತಲೋಕಕ್ಕೆ ಆನಂದವನ್ನು ಉಂಟು 
ಮಾಡುವನು. ॥ ೯ ॥ ಇವನ ಗತಿಯನ್ನು? ಇತರರು ಅರಿಯಲಾರರು. 
ಇವನ ಕಾರ್ಯಗಳೂ ಕೂಡ ಗುಪ್ತವಾಗಿರುವವು. ಅವನ್ನು ಯಶಸ್ವಿ 
ಯಾಗಿಸುವ ಕ್ರಮವೂ ತುಂಬಾ " ಗಂಭೀರವಾಗಿರುವುದು. ಇವನ 
ಧನವು ಸದಾಕಾಲ ಸುರಕ್ಷಿತವಾಗಿರುವುದು. ಅನಂತ ಮಹಾತ್ಚ್ಯ 
ಮತ್ತು ಗುಣ ರತ್ನಗಳಿಗೆ ಏಕಮಾತ್ರ ಆಶ್ರಯನಾಗಿರುವನು. ಹೀಗೆ 
ಈ ಪೃಥುವು ಸಾಕಾತ್‌ ವರುಣನಿಗೆ ಸಮಾನ ನಾಗುವನು. ॥ ೧೦ ॥ 


26 


ದುರಾಸದೋ ದುರ್ವಿಷಹ ಆಸನ್ನೋಠಪಿ ವಿದೂರಮತ್‌ । 
ನೈವಾಭಿಭವಿತುಂ ಶಕ್ಕೋ ವೇನಾರಣ್ಯುತ್ತಿತೋ5ನಲಃ 

॥1 ೧೧ ॥ 
ಅಂತರ್ಬಹಿಶ್ಚ ಭೂತಾನಾಂ ಪಶ್ಯನ್ಯರ್ಮಾಣಿ ಚಾರಣ್ಯೆಃ । 
ಉದಾಸೀನ ಇವಾಧ್ಯಕ್ಟೋ ವಾಯುರಾತ್ನೇವ ದೇಹಿನಾಮ್‌ 

11 ೧೨ ॥ 
ನಾದಂಡ್ಯಂ ದಂಡಯತ್ಯೇಷ. ಸುತಮಾತ್ಸದ್ದಿಷಾಮಪಿ । 
ದಂಡಯತ್ಯಾತ್ಮಜಮಪಿ ದಂಡ್ಯಂ ಧರ್ಮಪಥೇ ಸ್ಥಿತಃ 

I ೧೩ 
ಅಸ್ಯಾಪ್ರತಿಹತಂ ಚಕ್ರಂ ಪೃಥೋರಾಮಾನಸಾಚಲಾತ್‌ । 
ವರ್ತತೇ ಭಗವಾನರ್ಕೊೋ ಯಾವತ್ತಪತಿ ಗೋಗಣ್ಯೆಃ 


॥1 ೧೪ ॥ 
ರಂಜಯಿಪ್ಯತಿ ಯಲ್ಲೋಕಮಯಮಾತ್ಮವಿಚೇಷ್ಟಿತ್ರೆಃ । 
ಅಥಾಮುಮಾಹೂ ರಾಜಾನಂ ಮನೋರಂಜನಕ್ಕೆ: ಪ್ರಜಾಃ 

॥ ೧೫ ॥ 


ದೃಢವ್ರತಃ ಸತ್ಯಸಂಧೋ ಬ್ರಹ್ಮಣ್ಯೋ ವೃದ್ಧಸೇವಕಃ । 
ಶರಣ್ಯ: ಸರ್ವಭೂತಾನಾಂ ಮಾನದೋ ದೀನವತ್ತಲಃ 
॥ ೧೬॥ 
ಮಾತೃಭಕ್ತಿಃ ಪರಸ್ವ್ರೀಷು ಪತ್ನ್ಯಾಮರ್ಧ ಇವಾತ್ಮನಃ | 
ಪ್ರಜಾಸು ಪಿತೃವತ್ತಿಗ್ಗಃ ಕಿಂಕರೋ ಬ್ರಹ್ಮವಾದಿನಾಮ್‌ 
॥1೧೭॥ 
ದೇಹಿನಾಮಾತ್ಮವತ್ಟೇಷ್ಠ ಸುಹೃದಾಂ ನಂದಿವರ್ಧನಃ । 
ಮುಕ್ತಸಂಗಪ್ರಸಂಗೋ5ಯಂ ದಂಡಪಾಣಿರಸಾಧುಷು 
1 ೧೮ ॥ 
ಅಯಂ ತು ಸಾಕ್ಟಾದ್ಧಗವಾನ್‌ಸ್ಟ್ರ ಧೀಶಃ 
ಕೂಟಸ್ಥ ಕಲಯಾವತೀರ್ಣಃ 
ಯಸ್ಸಿನ್ನವಿದ್ಯಾರಚಿತಂ ನಿರರ್ಥಕಂ 
ಪಶ್ಯಂತಿ ನಾನಾತ್ವಮಪಿ ಪ್ರಶೀತಮ್‌ 


॥1 ೧೯ H 


ಅಯಂ ಭುವೋ ಮಂಡಲಮೋದಯಾದ್ರೇ- 
ರ್ಗೋಪೆ ಕ್ರೈಕವೀರೋ ನರದೇವನಾಥಃ 

ಆಸ್ಥಾಯ ಜೈತ್ರಂ ರಥಮಾತ್ತಚಾಪಃ 
ಪರ್ಯಸ್ಯತೇ ದಕ್ಷಿಣತೋ ಯಥಾರ್ಕಃ 


॥ ೨೦ ॥ 


ಅಸ್ಥೈ ನೃಪಾಲಾಃ ಕಿಲ ತತ್ರ ತತ್ರ 
ಬಲಿಂ ಹರಿಷ್ಯಂತಿ ಸಲೋಕಪಾಲಾಃ 
ಮಂಸ್ಕಂತ ಏಷಾಂ ಸ್ಪಿಯ ಆದಿರಾಜಂ 
ಚಕ್ರಾಯುಧಂ ತದ್ಯಶ ಉದ್ದರಂತ್ಯಃ 


॥ ೨೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಮಹಾರಾಜಾ ಪೃಥುವು ವೇನರೂಪೀ ಅರಣಿಯ ಮಂಥನ 
ದಿಂದ ಪ್ರಕಟನಾದವನು ಅಗ್ನಿಗೆ ಸಮಾನನಾಗಿದ್ದಾನೆ. ಶತ್ರುಗಳಿಗೆ 
ದುರ್ಧಷನೂ, ದುಷಹನೂ ಆಗುವನು. ಅವರಿಗೆ ಇವನು ಬಳಿ 
ಯಲ್ಲೇ ಇದ್ದರೂ ಸೇನಾದಿಗಳಿಂದ ಸುರಕ್ಷಿತನಾಗಿರುವುದರಿಂದ 
ಬಹುದೂರವಿದ್ದಂತೆ ಕಾಣುವನು. ಶತ್ರುಗಳು ಎಂದೂ ಇವನನ್ನು 
ಸೋಲಿಸಲಾರರು. ॥ ೧೧ ॥ ಪ್ರಾಣಿಗಳೊಳಗೆ ಇರುವ ಪ್ರಾಣ 
ರೂಪೀ ಸೂತ್ರಾತ್ಮನು ಶರೀರದ ಒಳಗಿನ-ಹೊರಗಿನ ಎಲ್ಲ ವ್ಯಾಪಾರ 
ಗಳನ್ನು ನೋಡುತ್ತಾ ಇದ್ದರೂ ಕೂಡ ಉದಾಸೀನನಾಗಿರುವಂತೆ 
ಇವನು ಗುಪ್ತಚರರ ಮೂಲಕ ಪ್ರಾಣಿಗಳ ಗುಪ್ತ ಮತ್ತು ಪ್ರಕಟ ಎಲ್ಲ 
ರೀತಿಯ ವ್ಯಾಪಾರಗಳನ್ನು ನೋಡುತ್ತಿದ್ದರೂ, ತನ್ನ ನಿಂದಾ-ಸ್ತುತಿ 
ಮುಂತಾದವುಗಳ ಕುರಿತು ಉದಾಸೀನನಂತೆ ಇರುವನು. ॥ ೧೨॥ 
ಇವನು ಧರ್ಮಮಾರ್ಗದಲ್ಲಿ ಸ್ಥಿರನಾಗಿ ನೆಲೆನಿಂತು ತನ್ನ ಶತ್ರುವಿನ 
ಪುತ್ರನನ್ನೂ ಕೂಡ ದಂಡನೀಯನಾಗದಿದ್ದರೆ ಯಾವುದೇ ಶಿಕ್ಷೆ 
ಕೊಡಲಾರನು. ಆದರೆ ದಂಡನೀಯನಾಗಿದ್ದರೆ ತನ್ನ ಪುತ್ರನನ್ನು 
ಬಿಡಲಾರನು. ॥ ೧೩ ॥ ಭಗವಾನ್‌ ಸೂರ್ಯನಾರಾಯಣನು 
ಮಾನಸೋತ್ತರ ಪರ್ವತದವರೆಗೆ ತನ್ನ ಕಿರಣಗಳಿಂದ ಬೆಳಗುತ್ತಿರುವ 
ಆ ಸಮಸ್ತ ಕ್ಷೇತ್ರದಲ್ಲಿ ಇವನ ನಿಷ್ಠಂಟಕವಾದ ರಾಜ್ಯವು ಇರು 
ವುದು. ॥ ೧೪॥ ಇವನು ತನ್ನ ಕಾರ್ಯಗಳಿಂದ ಎಲ್ಲ ಜನರಿಗೂ 
ಸುಖವನ್ನು ಕೊಡುತ್ತಾ, ಅವರಿಗೆ ರಂಜನೆಯನ್ನುಂಟುಮಾಡು 
ವನು. ಇದರಿಂದ ಆ ಮನೋರಂಜನಾತ್ಮಕವಾದ ಕರ್ಮಗಳಿಂದ 
ಪ್ರಜೆಯು ಇವನನ್ನು "ರಾಜಾ' ಎಂದು ಕರೆಯುವರು. ॥ ೧೫ ॥ 
ಇವನು ದೃಢಸಂಕಲ್ಪನೂ, ಸತ್ಯಪ್ರತಿಜ್ನನೂ, ಬ್ರಾಹ್ಮಣಭಕ್ತನೂ, 
ವೃದ್ಧರ ಸೇವೆ ಮಾಡುವವನೂ, ಶರಣಾಗತವತ್ತಲನೂ, ಎಲ್ಲ 
ಪ್ರಾಣಿಗಳನ್ನು ಗೌರವಿಸುವವನೂ, ದೀನರ ಮೇಲೆ ದಯೆತೋರು 
ವವನೂ ಆಗುವನು. ॥ ೧೬ ॥ ಇವನು ಪರಸ್ವ್ರೀಯರಲ್ಲಿ ತಾಯಿ 
ಯಂತೆ ಭಕ್ತಿಯನ್ನಿರಿಸುವನು. ಪತ್ನಿಯನ್ನು ತನ್ನ ಶರೀರದ ಅರ್ಧ 
ಭಾಗದಂತೆಯೂ, ಪ್ರಜೆಗಳನ್ನು ತಂದೆಯು ಪುತ್ರರನ್ನು ಪ್ರೀತಿಸು 
ವಂತೆ ಪ್ರೀತಿಸುವನು. ಬ್ರಹ್ಮವಾದಿಗಳಲ್ಲಿ ಸೇವಕರಂತೆ ನಡೆದು 
ಕೊಳ್ಳುವನು. ॥ ೧೭ ॥ ಇವನು ಎಲ್ಲ ಪ್ರಾಣಿಗಳಿಗೂ ಅವುಗಳ 
ದೇಹದಂತೆಯೂ, ಆತ್ಮದಂತೆಯೂ ಅತ್ಯಂತಪ್ರಿಯನಾಗುವನು. 
ಮಿತ್ರರಿಗೆ ಆನಂದವನ್ನುಂಟುಮಾಡುವನು. ವೈರಾಗ್ಯವುಳ್ಳ ಸತ್ತುರು 
ಷರಲ್ಲಿ ವಿಶೇಷ ಪ್ರೇಮವಿರಿಸುವನು. ದುಷ್ಠರಾದವರಿಗೆ ದಂಡ 
ಪಾಣಿ ಯಮನಂತೆ ದಂಡಿಸಲು ತತ್ತರನಾಗುವನು. ॥ ೧೮ ॥ 

ಪಂಡಿತರು ಅವಿದ್ಯಾವಶದಿಂದ ಕಂಡುಬರುವ ನಾನಾತ್ವವನ್ನು 
ಮಿಥ್ಕೆಯೆಂದು ತಿಳಿಯುವ ಅಂತಹ ತ್ರಿಗುಣಗಳ ಅಧಿಷ್ಠಾತ್ರವೂ, 
ನಿರ್ವಿಕಾರನೂ ಆದ ಸಾಕ್ಟಾತ್‌ ಶ್ರೀಮನ್ನಾರಾಯಣನೇ ತನ್ನ 
ಅಂಶದಿಂದ ಇವನ ರೂಪದಲ್ಲಿ ಅವತರಿಸಿರುವನು. ॥ ೧೯ ॥ ಇವನು 
ಅದ್ವಿತೀಯ ವೀರನೂ, ಏಕಚ್ಛತ್ರ ಸಾಮ್ರಾಟನಾಗಿ ಒಬ್ಬನೇ 
ಉದಯಾಚಲದವರೆಗಿನ ಸಮಸ್ತ ಭೂಮಂಡಲವನ್ನುರಕ್ಷಿಸುವನು., 
ತನ್ನ ಜಯಶೀಲವಾದ ರಥವನ್ನು ಹತ್ತಿ ಧನುಷ್ಠವನ್ನುಕೈಯಲ್ಲಿಧರಿಸಿ 
ಸೂರ್ಯನಂತೆ ಎಲ್ಲೆಡೆ ಪ್ರದಕ್ಷಿಣೆ ಮಾಡುವನು. ॥ ೨೦ ॥ 

ಆ ಸಮಯದಲ್ಲಿ ಎಲ್ಲ ಲೋಕಪಾಲಕರೂ, ಭೂಪಾಲಕರೂ 
ಈತನಿಗೆ ಕಪ್ಪ-ಕಾಣಿಕೆಗಳನ್ನು ಸಮರ್ಪಿಸುವರು ಹಾಗೂ ಆ 


17 ಅಧ್ಯಾಯ] 


ಚತುರ್ಥ ಸೃಂಧ 


427 


ಅಯಂ ಮಹೀಂ ಗಾಂ ದುದುಹೇರಧಿರಾಜಃ 
ಪ್ರಜಾಪತಿರ್ವೃತ್ತಿಕರ: ಪ್ರಜಾನಾಮ್‌ । 

ಯೋ ಲೀಲಯಾದ್ರೀನ್ಹಶರಾಸಕೋಟ್ಯಾ 
ಭಿಂದನ್‌ ಸಮಾಂ ಗಾಮಕರೋದ್ಯಥೇಂದ್ರಃ ॥ ೨೨ ॥ 


ವಿಸ್ಫೂರ್ಜಯನ್ನಾಜಗವಂ ಧನುಃ ಸ್ವಯಂ 
ಯದಾರಚತ್‌ಕ್ಷಾಮವಿಷಷ್ಯಮಾಜೌ | 

ತದಾ ನಿಲಿಲ್ಕುರ್ದಿಶಿ ದಿಶ್ಯಸಂತೋ 
ಲಾಂಗೂಲಮುದ್ಯಮ್ಯ ಯಥಾ ಮೃಗೇಂದ್ರಃ ॥ ೨೩ ॥ 


ಶಮಾಜಹಾರ 
ಯತ್ರ 


ಶ್‌ 


ಏಹೋತಶ್ವಮೇಧಾನ್‌ 
ಸರಸ್ಪಶೀ ಪ್ರಾದುರಭಾವಿ 
ಅಹಾರಷೀದ್ಯಸ್ಯ ಹಯಂ ಪುರಂದರ: 

ಶತಕ್ರತುಶ್ಚರಮೇ ವರ್ತಮಾನೇ ॥ ೨೪ ॥ 


ಏಷ ಸ್ವಸದ್ಮೋಪವನೇ ಸಮೇತ್ಯ 
ಸನತ್ಕುಮಾರಂ ಭಗವಂತಮೇಕಮ್‌ । 
ಆರಾಧ್ಯ ಭಕ್ಷಾ ಗ ಲಭತಾಮಲಂ ತಜ್‌ 
ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ ॥ ೨೫ ॥ 


ತತ್ರ ತತ್ರ ಗಿರಸ್ತಾಸ್ತಾ ಇತಿ ವಿಶ್ರುತವಿಕ್ರಮಃ । 
ಶ್ರೋಷ್ಠತ್ಯಾತ್ಸಾಶ್ರಿತಾ ಗಾಥಾಃ ಪೃಥುಃ ಪೃಥುಪರಾಕ್ರಮಃ 

1 ೨೬ ॥ 
ದಿಶೋ ವಿಜಿತ್ಯಾಪ್ರತಿರುದ್ಧಚಕ್ರ: 
ಸ್ವತೇಜಸೋತ್ಪಾಟಿತಲೋಕಶಲ್ಯ: I 
ಸುರಾಸುರೇಂದೆ ಕೈರುಪಗೀಯಮಾನ- 


ಮಹಾನುಭಾವೋ ಭವಿತಾ ಪತಿರ್ಭುವಃ ॥ ೨೭ ॥ 


ಭೂಪಾಲಕರ ಸ್ವ್ರೀಯರು ಇವನನ್ನು ಗುಣಗಾನ ಮಾಡುತ್ತಾ ಈ 
ಆದಿರಾಜನನ್ನುಸಾಕ್ಟಾತ್‌ ಶ್ರೀಹರಿಯೆಂದೇ ತಿಳಿಯುವರು. ॥ ೨೧ ॥ 
ಇವನು ಪ್ರಜಾಪಾಲಕ ರಾಜಾಧಿರಾಜನಾಗಿ ಪ್ರಜೆಗಾಗಿ ಜೀವನ 
ನಿರ್ವಾಹಕ್ಕಾಗಿ ಗೋರೂಪೀ ಪೃಥ್ವಿಯನ್ನು ಕರೆಯುವನು ಮತ್ತು 
ಇಂದ್ರನಂತೆ ಲೀಲಾಜಾಲವಾಗಿ ಪರ್ವತಗಳನ್ನು ತನ್ನ ಧನುಸ್ಸಿನ 
ತುದಿಯಿಂದ ಒಡೆದುಹಾಕಿ ಭೂಮಿಯನ್ನು ಸಮಮಟ್ಟಾಗಿಸು 
ವನು, ॥ ೨೨ ॥ ಯುದ್ಧಭೂಮಿಯಲ್ಲಿಯಾರೂ ಕೂಡ ಈವೀರಾಧಿ 
ವೀರನ ವೇಗವನ್ನು ಸಹಿಸಲಾರರು. ಅರಣ್ಯದಲ್ಲಿ ಬಾಲವನ್ನು 
ಎತ್ತಿಕೊಂಡು ಸಂಚರಿಸುವ ಸಿಂಹದಂತೆ ತನ್ನ "ಆಜಗವ'ವೆಂಬ 
ಧನುಷ್ಯವನ್ನು ಟಂಕಾರಮಾಡುತ್ತಾ ಭೂಮಂಡಲದಲ್ಲಿ ಸಂಚರಿಸ 
ತೊಡಗಿದಾಗ ದುಷ್ಟ ಜನರೆಲ್ಲರೂ ಕಾಣದಾಗುವರು. ॥ ೨೩ ॥ ಈ 
ಚಕ್ರವರ್ತಿಯು ಸರಸ್ವತೀನದಿ ಉಗಮಸ್ಥಾನದಲ್ಲಿನೂರು ಅಶ್ವಮೇಧ 
ಯಜ್ಞಗಳನ್ನು ಮಾಡುವನು. ಅವುಗಳಲ್ಲಿ ಕೊನೆಯ ಯಜ್ಞವನ್ನು 
ಆಚರಿಸುವಾಗ ಇಂದ್ರನು ಈತನ ಯಜ್ಞಾಶ್ವವನ್ನು ಅಪಹರಿಸಿ 
ಕೊಂಡು ಹೋಗುವನು. ॥ ೨೪ ॥ ಈ ಮಹಾತ್ಮನಿಗೆ ಒಮ್ಮೆ ತನ್ನ 
ಅರಮನೆಯ ಉದ್ಯಾನವನದಲ್ಲಿ ಭಗವಾನ್‌ ಸನತ್ಕುಮಾರರ ಭೇಟಿ 
ಯಾಗುವುದು. ಆಗ ಆ ಮುನಿಶ್ರೇಷ್ಠರನ್ನು. ಏಕಾಂತದಲ್ಲಿ ತಾನೊಬ್ಬನೇ 
ಭಕ್ತಿಯಿಂದ ಆರಾಧಿಸಿ, ಅವರಿಂದ "ಶುದ್ದವಾದ ಜ್ಞಾನವನ್ನು 
ಪಡೆಯುವನು. ಅದರಿಂದ ಪರಬ್ರಹ್ಮನ ಪ್ರಾಪ್ರಿಯುಂಟಾಗುವುದು. 
॥ ೨೫ ॥ ಈ ಪ್ರಕಾರ ಇವನ ಪರಾಕ್ರಮಗಳು ಜನರ ಮುಂದೆ 
ಪ್ರಕಟವಾದಾಗ ತನ್ನ ಚರಿತ್ರೆಯೇ ಅಲ್ಲಲ್ಲಿ ಈ ಪರಮ ಪರಾಕ್ರಮಿ 
ಮಹಾರಾಜನ ಕಿವಿಗೆ ಬೀಳುವವು. ॥ ೨೬ ॥ ಇವನ ಆಜ್ಞೆಯನ್ನು 
ಯಾರೂ ಅಲ್ಲಗಳೆಯಲಾರರು. ಇವನು ಎಲ್ಲದಿಕ್ಕುಗಳನ್ನು ಗೆದ್ದು, 
ತನ್ನತೇಜಸ್ಸಿನಿಂದ ಪ್ರಜೆಗಳ ಕಷ್ಟ-ಕಾರ್ಪಣ್ಯವೆಂಬ ಮುಳ್ಳನ್ನು ತೆಗೆದು 
ಹಾಕಿಸಮಸ್ತ ಭೂಮಂಡಲಕ್ಕೆ ಶಾಸಕನಾಗುವನು. ಆಗ ದೇವತೆಗಳು, 
ಅಸುರರೂ ಕೂಡ ಇವನ ವಿಪುಲವಾದ ಪ್ರಭಾವವನ್ನು ವರ್ಣಿಸು 
ವರು." ॥ ೨೭ ॥ gw K 


ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥ ೧೬ 1. 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಪೃಥುಚರಿತೇ ಷೋಡಶೋ5ಧ್ಯಾಯಃ॥ ೧೬ ॥ 


ಅಹಾ ತ್ರ ಬವರ. 


ಹದಿನೇಳನೆಯ ಅಧ್ಯಾಯ 


ಪ ೃಥು ಮಹಾರಾಜನು ಭೂದೇವಿಯ ಮೇಲೆ ಕೋಪಗೊಂಡುದು ; 
ಭೂದೇವಿಯು ಆತನನ್ನು: ಸುತಿಸಿದುದು 


ಮುತೇಯ ಉವಾಚ 
ಮೈತ್ರೇಯ ಉವಾಚ 


ಏವಂ ಸ ಭಗವಾನ್ವೈನ್ಯಃ ಖ್ಯಾಪಿತೋ ಗುಣಕರ್ಮಭಿಃ 
ಛಂದಯಾಮಾಸ ತಾನ್ಯಾಮೈಃ ಪ್ರತಿಪೂಜ್ಯಾಭಿನಂದ್ಯ ಚ 
॥ 01 


ಮೈತ್ರೇಯರು ಹೇಳುತ್ತಾರೆ - ಹೀಗೆ ವಂದಿ-ಮಾಗಧರು 
ತನ್ನ ನಷ ಮತ್ತು ಕರ್ಮಗಳೆಲ್ಲವನ್ನು ವರ್ಣಿಸಿ ಸ್ಫೋತ್ರಮಾಡಿದಾಗ 
ಆ " ಪೃಥುಮಹಾರಾಜನೂ ಅವರನ್ನು ಅಭಿನಂದಿಸಿ, ಇಷ್ಟವಾದ 
ವಸ್ತುಗಳನ್ನು ಕೊಟ್ಟು ಸಂತೋಷಪಡಿಸಿದನು. ॥೧॥ ಹಾಗೆಯೇ 
ಬ್ರಾಹ್ಮಣರೇ ಮುಂತಾದ ನಾಲ್ಕು ವರ್ಣದವರನ್ನೂ, ಸೇವಕ 


428 


ಬ್ರಾಹ್ಮಣಪ್ರಮುಖಾನ್‌ ವರ್ಣಾನ್‌ ಭೃತ್ಯಾಮಾತ್ಯ ಪುರೋಧಸ: । 
ಪೌರಾಂಜಾನಪದಾನ್‌ ಶ್ರೇಣೀಃ ಪ್ರಕೃತೀಃ ಸಮಪೂಜಯತ್‌ 
॥ ೨ ॥ 
ವಿದುರಉವಾಚ 


ಕಸ್ಮಾದ್ದಧಾರ ಗೋರೂಪಂ ಧರಿತ್ರೀ ಬಹುರೂಪಿಣೀ । 
ಯಾಂದುದೋಹಪ್ಪಥುಸ್ತತ್ರ ಕೋ ವತ್ತೋ ದೋಹನಂಚಕಿಮ್‌ 
_ ॥ ೩ ॥ 
ಪ್ರಕೃತ್ಯಾ ವಿಷಮಾ ದೇವೀ ಕೃತಾ ತೇನ ಸಮಾ ಕಥಮ್‌ । 
ತಸ್ಯ ಮೇಧ್ಯಂ ಹಯಂ ದೇವಃ ಕಸ್ಯ ಹೇತೋರಪಾಹರತ್‌ 
॥ ೪ ॥ 
ಸನತ್ಕುಮಾರಾದ್ಧಗವತೋ ಬ್ರಹ್ಮನ್‌ ಬ್ರಹ್ಮವಿದುತ್ತಮಾತ್‌ । 
ಲಬ್ಬಾ ಜ್ಞಾನಂ ಸವಿಜ್ಞಾ ನಂ ರಾಜರ್ಷಿಃ ಕಾಂ ಗತಿಂ ಗತಃ 
॥ ೫ ॥ 
ಯಚ್ಛಾನ್ಯದಪಿ ಕೃಷ್ಣಸ್ಯ ಭವಾನ್‌ ಭಗವತಃ ಪ್ರಭೋಃ । 
ಶ್ರವಃ ಸುಶ್ರವಸಃ ಪುಣ್ಯಂ ಪೂರ್ವದೇಹಕಥಾಶ್ರಯಮ್‌ 
॥| ೬ ॥ 
ಭಕ್ತಾಯ ಮೇಠನುರಕ್ತಾಯ ತವ ಚಾಧೋಕ್ಷಜಸ್ಯ ಚ। 
ವಕ್ಷುಮರ್ಹಸಿ ಯೋಠ ದುಹ್ಕದ್ವೆ 'ನ್ಯರೂಪೇಣ ಗಾಮಿಮಾಮ್‌ 
11 ೭ ॥ 
ಸೂತ ಉವಾಚ 


ಚೋದಿತೋ ವಿದುರೇಣೈವಂ ವಾಸುದೇವಕಥಾಂ ಪ್ರತಿ । 
ಪ್ರಶಸ್ಯ ತಂ ಪ್ರೀತಮನಾ ಮೈತ್ರೇಯ: ಪ್ರತ್ಯಭಾಷತ 
॥ ೮॥ 
ಮೈತ್ರೇಯ ಉವಾಚ 


ಯದಾಭಿಷಿಕ್ರಸ ಪೃಥುರಂಗ ವಿಪ್ಶೈ- 
ರಾಮನ್ನಿತೋ ಜನತಾಯಾಶ್ಚ ಪಾಲಃ ।ಟ 
ಪ್ರಜಾ ನಿರನ್ನೇ ಕ್ಲಿತಿಪೃಷ್ಟ ಏತ್ಯ 
ಕ್ಷುತ್‌ ಕ್ಲಾಮದೇಹಾಃ ಪತಿಮಭ್ಯವೋಚನ್‌ ॥ ೯ ॥ 


ವಯಂ ರಾಜಂಜಾಶರೇಣಾಭಿತಪ್ಪಾ 
ಯಥಾಗ್ನಿನಾ ಕೋಟರಸ್ನೇನ ವೃಕ್ಷ 1 
ತ್ವಾಮದ್ಯ ಯಾತಾಃ ಶರಣಂ ಶರಣ್ಯಂ 
ಯಃ ಸಾಧಿತೋ ವೃತ್ತಿಕರಃ ಪತಿರ್ನಃ ॥ ೧೦॥ 


ತನ್ನೋ ಭವಾನೀಹತು ರಾತವೇಶನ್ನಂ 
ಕ್ಷುಧಾರ್ದಿತಾನಾಂ ನರದೇವದೇವ 1 
ಯಾವನ್ನ ನಂಕಾ ಮಹ ಉಜ್ಜಿತೋರ್ಜಾ 


ವಾರ್ತಾಪತಿಸ್ತ ಫಿ ಕಲ ಲೋಕಪಾಲಃ ॥1೧೧॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ರನ್ನೂ, ಮಂತ್ರಿಗಳನ್ನೂ, ಪುರೋಹಿತರನ್ನೂ, ಪುರಜನರನ್ನೂ, 
ದೇಶವಾಸಿಗಳನ್ನೂ , ಬೇರೆ-ಬೇರೆ ವ್ಯವಸಾಯದವರನ್ನೂ , ಇತರ 
ಪ್ರಜೆಗಳನ್ನೂ ಸತ್ಕರಿಸಿದನು. ॥ ೨ ॥ 

ವಿದುರನು ಕೇಳಿದನು - ಪೂಜ್ಯರೇ | ಪೃಥ್ವಿಯಾದರೋ 
ಅನೇಕ ರೂಪಗಳನ್ನು ತಾಳಬಲ್ಲವಳು. ಆಕೆಯು ಏತಕ್ಕಾಗಿ ಗೋವಿನ 
ರೂಪವನ್ನೇ ಧರಿಸಿದುದು ? ಪೃಥು ಮಹಾರಾಜನು ಆಕೆಯನ್ನು 
ಕರೆದಾಗ ಕರು ಯಾರು ಆದರು? ಹಾಲು ಕರೆಯುವ ಪಾತ್ರೆ 
ಯಾವುದಿತ್ತು ? ॥ ೩ ॥ ಪೃಥ್ವಿಯಾದರೋ ಮೊದಲಿನಿಂದಲೇ 
ಸ್ವಭಾವತಃ ಎತ್ತರ-ತಗ್ಗುಗಳಿಂದ ಕೂಡಿರುವುದೇ ಆಗಿತ್ತು. ಅವನು 
ಸಮತಲವಾಗಿ ಹೇಗೆ ಮಾಡಿದನು? ಇಂದ್ರನು ಅವನ ಯಜ್ಞಾ 
ಶ್ವವನ್ನು ಏಕೆ ಅಪಹರಿಸಿದನು ? ॥ ೪ ॥ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ 
ರಾದ ಸನತ್ಕುಮಾರರಿಂದ ಜ್ಞಾನ ಮತ್ತು ವಿಜ್ಞಾನವನ್ನು ಪಡೆದು ಆ 
ರಾಜರ್ಷಿಯು ಯಾವ ಗತಿಯನ್ನು ಹೊಂದಿದನು? ॥ ೫ ॥ 
ಪೃಥುರಾಜನ ರೂಪದಲ್ಲಿ ಸರ್ವೇಶ್ವರ ಭಗವಾನ್‌ ಶ್ರೀಕೃಷ್ಣನೇ 
ಅವತರಿಸಿದ್ದನು ; ಆದ್ದರಿಂದ ಪುಣ್ಯಕೀರ್ತಿಯಾದ ಶ್ರೀಹರಿಯು 
ಅವತರಿಸಿದ ಆ ಪೃಥುವಿಗೆ ಸಂಬಂಧಪಟ್ಟ ಇನ್ನೂ ಪವಿತ್ರ ಚರಿತ್ರೆ 
ಗಳಿದ್ದರೆ ಅದನ್ನೂ ನನಗೆ ಹೇಳಿರಿ. ನಾನು ತಮ್ಮ ಮತ್ತು ಶ್ರೀಕೃಷ್ಣ 
ಚಂದ್ರನ ಅತ್ಯಂತ ಅನುರಾಗವುಳ್ಳ ಭಕ್ತನಾಗಿರುವೆನು. ದಯ 
ಮಾಡಿ ಆ ವೃತ್ತಾಂತವೆಲ್ಲವನ್ನು ಹೇಳುವವರಾಗಿರಿ. ॥ ೬-೭ ॥ 

ಶ್ರೀಸೂತಪುರಾಣಿಕರು ಹೇಳುತ್ತಾರೆ - ಖಷಿಗಳಿರಾ | ವಿದು 
ರನು ಭಗವಾನ್‌ ಶ್ರೀವಾಸುದೇವನ ಕಥೆಯನ್ನು ಹೇಳಬೇಕೆಂದು 
ಪ್ರೇರೇಪಿಸಿದಾಗ ಶ್ರೀಮೈತ್ರೇಯರು ಮನಸ್ಸಿನಲ್ಲಿ ಸಂತೋಷ 
ಗೊಂಡು ಅವನನ್ನು ಪ್ರಶಂಸಿಸುತ್ತಾ ಹೇಳತೊಡಗಿದರು. ॥ ೮ ॥ 

ಶ್ರೀಮೈತ್ರೇಯರು ಹೇಳಿದರು - ಎಲ್ಫೆ ವಿದುರನೇ। ಬ್ರಾಹ್ಮ 
ಣರು ಮಹಾರಾಜಾ ಪೃಥುವಿಗೆ ಪಟ್ಟಾಭಿಷೇಕಮಾಡಿ ಅವನನ್ನು 
ಪ್ರಜಾಪಾಲಕನನ್ನಾಗಿ ಘೋಷಿಸಿದರು. ಆಗ ಭೂಮಿಯಲ್ಲಿ ಅನ್ನವೇ 
ಇಲ್ಲದಿರಲು ಪ್ರಜೆಗಳು ಹಸಿವಿನಿಂದ ಕೃಶಕಾಯರಾಗಿ ತಮ್ಮ ಸ್ವಾಮಿ 
ಯಾದ ಪೃಥುವಿನ ಬಳಿಗೆ ಬಂದು ಹೇಳಿದರು. ॥ ೯ ॥ ಮಹಾ 
ರಾಜರೇ | ಪೊಟರೆಯಲ್ಲಿರುವ ಬೆಂಕಿಯಿಂದ ಮರಗಳು ಕರಕಾಗಿ 
ಸುಟ್ಟುಹೋಗುವಂತೆ, ನಾವು ಭಯಂಕರವಾದ ಜಠರಾಗ್ನಿಯಿಂದ 
ಬೆಂದುಹೋಗುತ್ತಿದ್ದೇವೆ. ನೀನು ಶರಣಾಗತವತ್ತಲನು ಮತ್ತು 
ನಮಗೆ ಅನ್ನದಾತನಾಗಿ, ಪ್ರಭುವಾಗಿ ಮಹರ್ಷಿಗಳು ನಿನ್ನನ್ನು 
ನೇಮಿಸಿದ್ದಾರೆ. ಅದಕ್ಕಾಗಿ ನಾವು ನಿನಗೆ ಶರಣಾಗಿದ್ದೇವೆ. ॥ ೧೦ ॥ 
ನೀನು ಸಮಸ್ತ ಲೋಕಗಳನ್ನು ರಕ್ಷಿಸುವವನಾಗಿರುವೆ. ನೀನೇ ನಮ್ಮ 
ಜೀವನೋಪಾಯಕ್ಕೆ ಒಡೆಯನಾಗಿರುವೆ. ಆದ್ದರಿಂದ ರಾಜೇಶ್ವರನೇ ! 
ಹಸಿವಿನಿಂದ ಬಳಲಿದ ನಮಗೆ ನೀನು ಬೇಗನೆ ಅನ್ನ ಕೊಡುವ 
ವ್ಯವಸ್ಥೆ ಮಾಡು. ಆನ್ನ ಸಿಗುವ ಮೊದಲೇ ನಾಶವಾಗದಂತೆ ಪ್ರಜಾ 
ಪಾಲಕನಾದ ನೀನು ಪ್ರಜೆಗಳಾದ ನಮ್ಮನ್ನು ಕಾಪಾಡು. ॥ ೧೧ ॥ 


17 ಅಧ್ಯಾಯ] 


ಚತುರ್ಥ ಸೃಂಧ 


429 


ಗ 


ಮೈತ್ರೇಯ ಉವಾಚ 


ಪೃಥುಃ ಪ್ರಜಾನಾಂ ಕರುಣಂ ನಿಶಮ್ಯ ಪರಿದೇವಿತಮ್‌ । 
ದೀರ್ಫಂ ದಧ್ಯೌ ಕುರುಶ್ರೇಷ್ಠ ನಿಮಿತ್ತಂ ಸೋತನ್ನಪದ್ಯತ 

I ೧೨॥ 
ಇತಿ ವ್ಯವಸಿತೋ ಬುದ್ಧ್ವಾ ಪ್ರಗೃಹೀತಶರಾಸನಃ । 
ಸಂದಧೇ ವಿಶಿಖಂ ಭೂಮೇಃ ಕ್ರುದ್ಧಸ್ತಿಫುರಹಾ ಯಥಾ 

೧೩ 
ಪ್ರವೇಪಮಾನಾ ಧರಣೀ ನಿಶಾಮ್ಯೋದಾಯುಧಂ ಚ ತಮ್‌ । 
ಗೌ; ಸತ್ಯಪಾದ್ರವದ್ದೀತಾ ಮೃಗೀವ ಮೃಗಯುದ್ರುತಾ 


॥ ೧೪ 
ತಾಮನ್ನಧಾವತ್ತದ್ವೈನ್ಯ ಕುಪಿತೋತತ್ಯರುಣೇಕ್ಷಣಃ I 
ಶರಂ ಧನುಷಿ ಸಂಧಾಯ ಯತ್ರ ಯತ್ರ ಪಲಾಯತೇ 

1 ೧೫ 1 


ಸಾ ದಿಶೋ ವಿದಿಶೋ ದೇವೀ ರೋದಸೀ ಚಾಂತರಂ ತಯೋಃ | 
ಧಾವಂತೀ ತತ್ರ ತತ್ಕೈನಂ ದದರ್ಶಾನೂದ್ಯತಾಯುಧಮ್‌ 

H ೧೬॥ 
ಲೋಕೇ ನಾವಿಂದತ ತ್ರಾಣಂ ವೈನ್ಯಾನ್ಜತ್ಯೋರಿವ ಪ್ರಜಾಃ । 
ತ್ರಸ್ತಾ ತದಾ ನಿವವೃತೇ ಹೃದಯೇನ ವಿದೂಯತಾ 

॥ ೧೭॥ 
ಉವಾಚ ಚ ಮಹಾಭಾಗಂ ದರ್ಮಜ್ಞಾಪನ್ನವತ್ಸಲ । 
ತ್ರಾಹಿ ಮಾಮಪಿ ಭೂತಾನಾಂ ಪಾಲನೇತವಸ್ಥಿತೋ ಭವಾನ್‌ 

॥ ೧೮ ॥ 
ಸ ತೂ ಜಿಘಾಂಸಸೇ ಕಸ್ಸಾದ್ದೀನಾಮಕ್ಕತಕಿಲ್ಲಿಷಾಮ್‌ । 
ಅಹನಿಷ್ಯತ್ಕಥಂ ಯೋಷಾಂ ಧರ್ಮಜ್ಞಣತಿ ಯೋ ಮತಃ 


1 ೧೯ 11 
ಪ್ರಹರಂತಿ ನ ವೈ ಸ್ತ್ರೀಷು ಕೃತಾಗಸ್ಪಪಿ ಜಂತವಃ। 
ಕಿಮುತ ತ್ವದ್ದಿಧಾ ರಾಜನ್‌ ಕರುಣಾ ದೀನವತ್ತಲಾಃ 

1೨೦ ॥ 


ಮಾಂ ವಿಪಾಟ್ಯಾಜರಾಂ ನಾವಂ ಯತ್ರ ವಿಶ್ವ ಪ್ರತಿಷ್ಠಿತಮ್‌ । 
ಆತ್ಮಾನಂ ಚ ಪ್ರಜಾಶ್ಚೇಮಾಃ ಕಥಮಂಭಸಿ ಧಾಸ್ಯಸಿ 
॥ ೨೧ ॥ 
ಪೃಥುರುವಾಚ 


ವಸುಧೇ ತ್ವಾಂ ವಧಿಷ್ಠಾಮಿ ಮಚ್ಚಾಸನಪರಾಜ್ಯುಖೀಮ್‌ | 
ಭಾಗಂ ಬರ್ಹಿಷಿ ಯಾ ವೃಂಕ್ಷೇ ನ ತನೋತಿ ಚ ನೋ ವಸು 

॥ ೨೨॥ 
ಯವಸಂ ಜಗ್‌ದ್ವನುದಿನಂ ನೈವ ದೋಗ್‌ ಶಧಸಂ ಪಯಃ | 
ತಸ್ಯಾಮೇವಂ ಹಿ ದುಷ್ಟಾಯಾಂ ದಂಡೋನಾತ್ರ ನಶಸ್ಕತೇ 

॥ ೨೩ ॥ 


[1739115 A 


ಶ್ರೀಮೈತ್ರೇಯರು ಹೇಳುತ್ತಾರೆ - ಕುರುಶ್ರೇಷ್ಠನೇ | ಪ್ರಜೆಗಳ 
ಕರುಣಕ್ರಂದನವನ್ನು ಕೇಳಿ ಪೃಥುಮಹಾರಾಜನು ಬಹಳ ಹೊತ್ತು 
ಚಿಂತಿಸಿ, ಕೊನೆಗೆ ಆ ಅನ್ನಕ್ಷಾಮದ ಕಾರಣವನ್ನು ಕಂಡುಕೊಂಡನು, 
॥ ೧೨ ॥ ಭೂಮಿಯು ಅನ್ನ-ಔಷಧಿಗಳನ್ನು ತನ್ನೊಳಗೇ ಅಡಗಿಸಿ 
ಕೊಳ್ಳುತ್ತಿದೆ. ಮೊಳೆಯಲು ಬಿಡುವುದಿಲ್ಲ ಎಂಬುದನ್ನು ಬುದ್ಧಿ 
ಯಿಂದ ನಿಶ್ಚಯಿಸಿ, ಅವನು ತ್ರಿಪುರಸಂಹಾರಿಯಾದ ರುದ್ರದೇವ 
ರಂತೆ ಕಡುಕೋಪದಿಂದ ಬಿಲ್ಲನ್ನೆತ್ರಿಕೊಂಡು ಭೂಮಿಯನ್ನು ಗುರಿ 
ಯಾಗಿಸಿ ಬಾಣವೊಂದನ್ನು ಹೂಡಿದನು. ॥ ೧೩ ॥ ಅದನ್ನು 
ಕಂಡು ಭೂದೇವಿಯು ಭಯಗೊಂಡು ಗಡ-ಗಡನೆ ನಡುಗುತ್ತಾ 
ಹಸುವಿನ ರೂಪವನ್ನು ತಾಳಿ, ಬೇಡನು ಬೆನ್ನಟ್ಟಿದ ಜಿಂಕೆಯಂತೆ ಓಡ 
ತೊಡಗಿದಳು. ॥ ೧೪ ॥ 

ಇದನ್ನು ನೋಡಿದ ಮಹಾರಾಜಾ ಪೃಥುವಿನ ಕಣ್ಣುಗಳು 
ಕ್ರೋಧದಿಂದ ಕೆಂಪೇರಿದವು. ಆತನು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ 
ಭೂದೇವಿಯು ಓಡಿದಲ್ಲೆಲ್ಲ ಅಟ್ಟಿಸಿಕೊಂಡು ಹೋದನು. ॥ ೧೫ ॥ 
ದಿಕ್ಕು- ದಿಕ್ಕುಗಳಲ್ಲಿ ಸ್ವರ್ಗದಲ್ಲಿ ಆಕಾಶದಲ್ಲಿ ಹೀಗೆ ಭೂ ದೇವಿಯು 
ಓಡಿದಲ್ಲೆಲ್ಲಕಡೆ ಪೃಥುಮಹಾರಾಜನು ಆಯುಧಗಳನ್ನು ಕೈಯಲ್ಲೆತ್ತಿ 
ಕೊಂಡು ಆಕೆಯ ಹಿಂದೆ ಕಾಣಿಸಿಕೊಳ್ಳು ತ್ತಿದ್ದನು. ॥ ೧೬ ॥ ಮನುಷ್ಯ 
ನನ್ನುಮೃತ್ಯುವಿನ ದವಡೆಯಿಂದ ಯಾರೂ ರಕ್ಷಿಸಲಾರದಂತೆ ಆಕೆಯು 
ಅತ್ಯಂತ ಭಯಭೀತಳಾಗಿ ಅತಿದುಃಖಗೊಂಡ ಮನಸ್ಸಿನಿಂದ 
ಹಿಂದಿರುಗಿದಳು. ॥ ೧೭ ॥। ಮತ್ತು ಮಹಾಭಾಗನಾದ ಪೃಥುವಿನಲ್ಲಿ 
ಮೊರೆಯಿಟ್ಟಳು - "ಧರ್ಮಜ್ನನೂ - ಶರಣಾಗತವತ್ನಲನೂ ಆದ 
ಎಲೈ ರಾಜೇಂದ್ರನೇ! ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುವುದರಲ್ಲಿ 
ತತ್ಪರನಾದ ನೀನು ನನ್ನನ್ನೂರಕ್ಕಿಸು. ॥ ೧೮ ॥ ಹಾಗಿರುವಾಗ ಅತ್ಯಂತ 
ದೀನಳೂ, ನಿರಪರಾಧಿಯೂ ಆದ ನನ್ನನ್ನು ನೀನು ಏಕೆ ಕೊಲ್ಲಲು 
ಬಯಸುತ್ತಿರುವೆ. ಇದಲ್ಲದೆ ನೀನು ಧರ್ಮಜ್ಜನೆಂದು ತಿಳಿಯ 
ಲಾಗುತ್ತದೆ ಎಂದಾಗ ಸ್ತ್ರೀಯಾದ ನನ್ನನ್ನು ಹೇಗೆ ಕೊಲ್ಲಬಲ್ಲಿ? 
॥ ೧೯ ॥ ಸ್ತ್ರೀಯರು ಅಪರಾಧ ಮಾಡಿದರೂ ಸಾಮಾನ್ಯ ಮನುಷ್ಯನೂ 
ಅವಳ ಮೇಲೆ ಕೈ ಎತ್ತುವುದಿಲ್ವ ಹಾಗಿರುವಾಗ ಕರುಣಾಳುವೂ, 
ದೀನವತ್ತಲನೂ ಆದ ನಿನ್ನಂತಹವನು ಇದನ್ನು ಹೇಗೆ ಮಾಡ 
ಬಲ್ಲನು? ॥ ೨೦ ॥ ನಾನಾದರೋ ಒಂದು ದೃಢವಾದ ಹಡಗಿ 
ನಂತಿದ್ದು, ಇಡೀ ಜಗತ್ತು ನನ್ನ ಆಧಾರದಲ್ಲಿ ನಿಂತಿದೆ. ಇಂತಹ 
ನನ್ನನ್ನು ಕೊಂದು ನೀನು ಪ್ರಜೆಗಳನ್ನು ನೀರಿನಮೇಲೆ ಹೇಗೆ ತಾನೇ 
ನೆಲೆ ನಗಿಸುವ 9॥೨೧॥ 

ಪೃಥುಮಹಾರಾಜನು ಹೇಳಿದನು - ಎಲೈ ಭೂಮಿಯೇ | 
ನೀನು ಪ್ರಜಾಪಾಲಕನಾದ ನನ್ನ ಆಜ್ಞೆಯನ್ನು 'ಉಲ್ಲಂಘಿಸಿರುವೆ. 
ನೀನು "ಮಜದಲ್ಲಿ ಹವರ್ಭಾಗವನ್ನು ದೇವತಾರೂಪದಿಂದ 

ಸ್ವೀಕರಿಸಿದ್ದರೂ ಅನ್ನ-ಧಾನ್ಯಾ ದಿಗಳನ್ನು ನಮಗೆ ಕೊಡುತ್ತಿಲ್ಲ 
ಆದ್ದರಿಂದ ಇಂದು ನಾನು ನನನ್ನು ಕೊಂದು ಹಾಕುವೆನು. ॥ ೨೨ ॥ 

ಹಸಿರು ಹುಲ್ಲನ್ನು ಪ್ರತಿದಿನವು ತೃ ತ್ರಕ್ರಿಯಾಗಿ ಮೇ ಯುತ್ತಿದ್ದರೂ ನೀನು 

ಹಾಲನ್ನು ಮಾತ್ರ ಕೊಡದೆ ವಂಚನೆ ಮಾಡುತ್ತಿರುವ ಗೋವು. 
ಇಂತಹ "ದುಷ್ಟತನವನ್ನು ಮಾಡುವ ನಿನ್ನನ್ನು ಶಸಿಸಿದರೆ ಅನುಚಿತ 
ವಾಗಲಾರದು. ॥ 2೩ 


430 


ತಂ ಖಲ್ವೋಷಧಿಬೀಜಾನಿ ಪ್ರಾಕ್ಸೃಷ್ಟಾನಿ ಸ್ವಯಂಭುವಾ । 
ನ ಮುಂಚಸ್ಯಾತ್ಕರುದ್ಧಾನಿ ಮಾಮವಜ್ಞಾಯ ಮಂದಧೀಃ 
॥ ೨೪ ॥ 


ಅಮೂಪಾಂ ಕುತ್ತರೀತಾನಾಮಾರ್ತಾನಾಂ ಪರಿದೇವಿತಮ್‌ । 
ಶಮಯಿಷ್ಯಾಮಿ ಮದ್ದಾಣೈರ್ಭಿನ್ನಾಯಾಸ್ತವ ಮೇದಸಾ 
1 ೨೫ ॥ 


ಪುಮಾನ್ಯೋಷಿದುತ ಕ್ಲೀಬ ಆತ್ಮಸಂಭಾವನೋತ5 ಧಮಃ । 
ಭೂತೇಷು ನಿರನುಕ್ರೋಶೋ ನೃಪಾಣಾಂತದ್ದಧೋರವಧಃ 
॥| ೨೬ ॥ 


ತ್ವಾಂ ಸ್ಟಬ್ಬಾಂ ದುರ್ಮದಾಂ ನೀತ್ವಾಮಾಯಾಗಾಂ ತಿಲಶಃ ಶರೈಃ । 
ಆತ್ಮಯೋಗಬಲೇನೇಮಾ ಧಾರಯಿಸ್ಕಾಮೃಹಂ ಪ್ರಜಾಃ 
೨೭ ॥ 


ಏವಂ ಮನ್ಯುಮಯೀಂ ಮೂರ್ತಿಂ ಕೃತಾಂತಮಿವ ಬಿಭ್ರತಮ್‌ । 
ಪ್ರಣತಾ ಪ್ರಾಂಜಲಿಃ ಪ್ರಾಹ ಮಹೀ ಸಂಜಾತವೇಪಥು: 


॥| ೨೮ ॥ 
ಧರೋವಾಚ 
ನಮಃ ಪರಸ್ಥೈ ಪುರುಷಾಯ ಮಾಯಯಾ 
ವಿನ್ಸಸ್ತನಾನಾತನವೇ ಗುಣಾತ್ಮನೇ । 
ನಮಃ ಸ್ವರೂಪಾನುಭವೇನ ನಿರ್ಧುತ- 
ದ್ರವ್ಯಕ್ರಿಯಾಕಾರಕವಿಭ್ರಮೋರ್ಮಯೇ ॥೨೯॥ 


ಯೇನಾಹಮಾತ್ಮಾಯತನಂ ವಿನಿರ್ಮಿತಾ 
ಧಾತ್ರಾ ಯತೋತಯಂ ಗುಣಸರ್ಗಸಂಗ್ರಹಃ । 
ಸಏವಮಾಂ ಹಂತು ಮುದಾಯುಧಃ ಸ್ರಧಾ- 
ಡುಪಸ್ಥಿತೋ5ನ್ಕಂ ಶರಣಂ ಕಮಾಶ್ರಯೇ ॥ ೩೦ ॥ 


ಯ ಏತದಾದಾವಸೃಜಚ್ಚರಾಚರಂ 


ಸ್ವಮಾಯಯಾರ ತ್ಕಾಶ್ರಯಯಾವಿಶರ್ಕಯಾ | 
ತಯೈವ ಸೋರಯಂಕಿಲ ಗೋಪ್ಪಮುದ್ಯತಃ 
ಕಥಂ ನು ಮಾಂ ಧರ್ಮಪರೋ ಜಿಘಾಂಸತಿ ॥ ೩೧ ॥ 


ನೂನಂ ಬತೇಶಸ್ಯ ಸಮೀಹಿತಂ ಜನೈೆ- 
ಸ್ವನ್ಮಾಯಯಾ ದುರ್ಜಯಯಾಕೃತಾತ್ಮಭಿಃ । 

ನ ಲಕ್ಸ್ಯತೇ ಯಸ್ತ್ರಕರೋದಕಾರಯದ್‌ 
ಯೋಕನೇಕ ಏಕಃ ಪರತಶ್ಚ ಈಶ್ವರಃ ॥ ೩೨ ॥ 


[17391158 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ಹಿಂದೆ ಬ್ರಹ್ಮದೇವರು ಲೋಕರಕ್ಷಣೆಗಾಗಿ ಉತ್ಪಾದನೆಮಾಡಿದ 
ಅನ್ನಾದಿ ಬೀಜಗಳನ್ನು ನೀನು ನಿನ್ನಲ್ಲಿ ಲೀನಗೊಳಿಸಿಕೊಂಡು 
ಬಿಟ್ಟಿರುವೆ. ಈಗ ನನ್ನನ್ನೂ ತಿರಸ್ಕರಿಸಿ ಸಸ್ಯಗಳನ್ನು ಮೊಳೆಯಿಸದೆ 
ನೀನು ಅಪರಾಧಿನಿಯೂ, ಮೂರ್ಯಳೂ ಆಗಿರುವೆ. ॥ ೨೪॥ 
ನಿನ್ನನ್ನು ನನ್ನ ಬಾಣಗಳಿಂದ ತುಂಡರಿಸಿ ಹಸಿವಿನಿಂದ ಕಂಗೆಟ್ಟಿರುವ 
ನನ್ನ ಪ್ರಜೆಗಳಿಗೆ ನಿನ್ನ ಕೊಬ್ಬಿನಿಂದಲೇ ಅನ್ನ ಆಹಾರಗಳ ತೃಪ್ತಿಯನ್ನು 
ಉಂಟುಮಾಡುವೆನು. ॥ ೨೫ ॥ ಅಧಮನಾದ ಮನು ಷ್ಯನು 
ಪ್ರಾಣಿಗಳಲ್ಲಿ ದಯೆಯನ್ನು ತೊರೆದು ಕೇವಲ ತನ್ನ ಪೋಷಣೆ 
ಯನ್ನೇ ಮಾಡಿಕೊಳ್ಳುವವನು ಪುರುಷನಾಗಲೀ, ಸ್ಟ್ರೀಯಾಗಲಿ, 
ನಪುಂಸಕನಾಗಲಿ ಅಂತಹವನನ್ನು ಕೊಲ್ಲುವುದು ರಾಜರಿಗಾಗಿ 
ಕೊಂದಂತೆಯೇ ಅಲ್ಲ ॥ ೨೬ ॥ ನೀನು ಅತಿಗರ್ವಿಷ್ಠೆಯಾಗಿ, 
ಮದದಿಂದ ಕೊಬ್ಬಿದವಳಾಗಿ ಮಾಯೆಯಿಂದ ಗೋರೂಪವನ್ನು 
ತಾಳಿರುವ ನಿನ್ನನ್ನು ನನ್ನ ಬಾಣಗಳಿಂದ ತುಂಡು-ತುಂಡಾಗಿಸಿ 
ಈ ಪ್ರಜೆಗಳನ್ನು ನನ್ನ ಯೋಗಬಲದಿಂದಲೇ ಧರಿಸಿ 
ಕಾಪಾಡುವೆನು. ॥ ೨೭ ॥ 

ಹೀಗೆ ಮೃತ್ಯುವಿನಂತೆ, ಕ್ರೋಧಮಯ ಮೂರ್ತಿಯಾಗಿದ್ದ ಆ 
ಭೂಪತಿಯನ್ನು ಕಂಡು ಭೂದೇವಿಯು ಆತನಿಗೆ ನಮಸ್ಕರಿಸಿ 
ಕೈಜೋಡಿಸಿಕೊಂಡು ನಡುಗುತ್ತಾ ಅತ್ಯಂತ ವಿನಮ್ರಭಾವದಿಂದ 
ಹೀಗೆಂದಳು. ॥ ೨೮ ॥ 

ಪೃಥಿವಿಯು ಹೇಳಿದಳು - ನೀನು ಸಾಕ್ಟಾತ್‌ ಪರಮ 
ಪುರುಷನು. ಮಾಯೆಯಿಂದ ಬಗೆ-ಬಗೆಯ ದೇಹಗಳನ್ನು ಧರಿಸಿ 
ಗುಣಮಯನಂತೆ ಕಾಣುತ್ತಿದ್ದರೂ ವಾಸ್ತವವಾಗಿ ತ್ರಿಗುಣಾ 
ತೀತನೂ, ಆತ್ಮಾನುಭಾವದಿಂದ ಅಧಿಭೂತ, ಅಧ್ಯಾತ್ಯ ಅಧಿದೈವ 
ಸಂಬಂಧವಾದ ಅಭಿಮಾನ ಮತ್ತು ಅದರಿಂದ ಉಂಟಾದ ರಾಗ- 
ದ್ವೇಷಾದಿಗಳಿಂದ ಸರ್ವಥಾ ರಹಿತನಾಗಿರುವೆ. ಅಂತಹ ನಿನಗೆ 
ನಾನು ಪದೇ-ಪದೇ ನಮಸ್ಕರಿಸುತ್ತಿದ್ದೇನೆ. ॥ ೨೯ ॥ ನೀನು ಇಡೀ 
ಜಗತ್ತನ್ನು ನಿರ್ಮಾಣಮಾಡಿದವನು. ಈ ತ್ರಿಗುಣಾತ್ಮಕವಾದ ಸೃಷ್ಟಿ 
ಯನ್ನು ರಚಿಸಿ, ನನ್ನನ್ನು ಸಮಸ್ತ ಜೀವಿಗಳಿಗೂ ಆಶ್ರಯವಾಗಿರು 
ವಂತೆ ಮಾಡಿದವನೂ ನೀನೆ. ಹೀಗೆ ಸರ್ವಸ್ವತಂತ್ರನಾಗಿ, ಸರ್ವೇ 
ಶ್ವರನಾಗಿ, ನಿಯಾಮಕನಾಗಿರುವ ನೀನೇ ಆಯುಧಧಾರಿಯಾಗಿ 
ನನ್ನನ್ನು ಕೊಲ್ಲಲು ಬರುವಾಗ ನಾನು ಬೇರೆ ಯಾರನ್ನು ಶರಣು 
ಹೋಗಲಿ ? ॥ ೩೦ ॥ ಕಲ್ಪದ ಪ್ರಾರಂಭದಲ್ಲಿ ನೀನೇ ನಿನಗೆ ಆಶ್ರಿತ 
ವಾಗಿರುವ ಅನಿರ್ವಚನೀಯ ಮಾಯೆಯಿಂದಲೇ ಈ ಚರಾಚರ 
ಜಗತ್ತನ್ನು ರಚಿಸಿದ್ದೆ ಆ ಮಾಯೆಯ ಮೂಲಕವೇ ನೀನು ಇದನ್ನು 
ಪಾಲಿಸಲು ಸಿದ್ಧನಾಗಿರುವೆ. ನೀನು ಧರ್ಮಪರಾಯಣನಾಗಿರುವೆ. 
ಹಾಗಿರುವಾಗ ಗೋರೂಪಧಾರಿಣಿಯಾದ ನನ್ನನ್ನು ಏಕೆ ಕೊಲ್ಲಲು 
ಬಯಸುವೆ? ॥ ೩೧ ॥ ನೀನು ಒಬ್ಬನೇ ಆಗಿದ್ದರೂ ಮಾಯಾ 
ವಶದಿಂದ ಅನೇಕರೂಪಿಯಾಗಿ ಕಾಣಿಸುತ್ತಿದ್ದೀಯೇ. ನೀನೇ ಬ್ರಹ್ಮ 
ದೇವರನ್ನು ಸೃಷ್ಟಿಸಿ ಅವರಿಂದ ವಿಶ್ವದ ರಚನೆಯನ್ನು ಮಾಡಿಸಿ 
ದ್ದೀಯೆ. ನೀನು ಸಾಕ್ಟಾತ್‌ ಸರ್ವೇಶ್ವರನಾಗಿರುವೆ. ನಿನ್ನ ಲೀಲೆ 
ಗಳನ್ನು ಜಿತೇಂದ್ರಿಯರಲ್ಲದವರು ಹೇಗೆ ತಾನೇ ತಿಳಿಯ ಬಲ್ಲರು? 
ಅವರ ಬುದ್ಧಿಯಾದರೋ ದಾಟಲಶಕ್ಕವಾದ ಮಾಯೆಯಿಂದ 
ವಿಕ್ಷಿಪ್ರವಾಗಿದೆ. ॥ ೩೨ ॥ 


18 ಅಧ್ಯಾಯ] 


ಚತುರ್ಥ ಸ್ಥಂಧ 


431 


ಸರ್ಗಾದಿ ಯೋತಸ್ಯಾನುರುಣದ್ದಿ ಶಕಿಭಿ- 
ರ್ದ್ರವ್ಯಕ್ತಿಯಾಕಾರಕಚೇತನಾತೃಭಿ: | 

ತಸ್ಸೈ ಸಮುನ್ನದ್ಧ ನಿರುದ್ಧ ಶಕ್ತಯೇ 
ನಮಃ ಪರಸ್ಮೈ ಪುರುಷಾಯ ವೇಧಸೇ ॥ ೩೩ ॥ 


ವೈ ಭವಾನಾತೃವಿನಿರ್ಮಿತಂ ಜಗದ್‌ 
ಭೂತೇಂದ್ರಿಯಾಂತಃಕರಣಾತ್ಮಕಂ ವಿಭೋ । 
ಸಂಸ್ಥಾಪಯಿಷ್ಯನ್ನಜ ಮಾಂ ರಸಾತಲಾ- 


ದಭ್ಯುಜ್ಜಹಾರಾಮ್ಬಸ ಆದಿಸೂಕರ: ॥ ೩೪ ॥ 
ಅಪಾಮುಪಸೇ ಮಯಿ ನಾವವಸಿತಾಃ 
ಛು ರ ಇ 


ಪ್ರಜಾ ಭವಾನದ್ಯ ರಿರಕ್ಷಿಷು: 
ಸ ವೀರಮೂರ್ತಿ: ಸಮಭೂದ್ಧರಾಧರೋ 
ಯೋ ಮಾಂ ಪಯಸ್ಯುಗ್ರಶರೋ ಜಿಘಾಂಸಸಿ ॥ ೩೫ ॥ 


ಕಿಲ ॥ 


ನೂನಂ ಜನೈೆರೀಹಿತಮೀಶ್ಚರಾಣಾ- 
ಮಸ್ಕದ್ದಿದೈೆಸ್ಧದ್ಗುಂಸರ್ಗಮಾಯಯಾ | 
ನಜ್ಜಾ ್ಲಿಯತೇ ಮೋಹಿತಚಿತ್ತ ವರ್ತೃಭಿ- 
ಸೇಭ್ಯೋ ನಮೋ ವೀರಯಶಸ್ಕರೇಭ್ಯಃ: ॥ ೩೬॥ 


ಪಂಚಭೂತಗಳು, ಇಂದ್ರಿಯಗಳು, ಅವುಗಳ ಅಧಿಷ್ಠಾತ್ರ 
ದೇವತೆಗಳು, ಬುದ್ಧಿ ಮತ್ತು ಅಹಂಕಾರರೂಪವಾದ ಸ್ವಶಕ್ತಿಗಳಿಂದ 
ಜಗತ್ತಿನ ಸೃಷ್ಟಿ, ಸತಿ, ಸಂಹಾರಗಳನ್ನು ಕ್ರಮವಾಗಿ ಮಾಡುವ 
ಪರಮೇಶ್ವರನು ನೀನೇ. ನಿನ್ನ ಈ ಶಕ್ತಿಗಳು ಬೇರೆ-ಬೇರೆ ಕಾರ್ಯ 
ಗಳಿಗಾಗಿ ಬೇರೆ-ಬೇರೆ ಸಮಯಗಳಲ್ಲಿ ಪ್ರಕಟವಾಗಿ, ಮರೆ 
ಯಾಗುತ್ತವೆ. ನೀನು ಸಾಕ್ಷಾತ್‌ ಪರಮಪು ೃರುಷನಾಗಿದ್ದು ಜಗದ್ವಿ 
ಧಾತನಾದ ನಿನಗೆ ನಾನು "ನಮಸ್ಕರಿಸುತ್ತೇನೆ. naan ಓ ಜನ್ಮ 
ರಹಿತನಾದ ಪ್ರಭುವೇ | ನೀನು ರಚಿಸಿದ ಭೂತಗಳು, ಇಂದ್ರಿಯ 
ಗಳು, ಅಂತಕರಣರೂಪವಾದ ಜಗತ್ತಿನ ಸ್ಥಿತಿಗಾಗಿ ಆದಿವರಾಹ 
ರೂಪವನ್ನು ಧರಿಸಿ ನನ್ನನ್ನು ರಸಾತಲದ ನೀರಿನಿಂದ ಹೊರಗೆ ತಂದು 
ಕಾಪಾಡಿದವನು. ॥। ೩೪ ॥ ಹೀಗೆ ಒಂದು ಬಾರಿ ನನ್ನನ್ನು ಉದ್ದಾರ 
ಮಾಡಿ "ಧರಾಧರ' ಎಂಬ ಹೆಸರು ಪಡೆದ ನೀನೇ ವೀರಮೂರ್ತಿ 
ಯಾಗಿ ಜಲದ ಮೇಲೆ ಹಡಗಿನಂತೆ ನಿಂತಿರುವ ನನ್ನನ್ನು ಆಶ್ರಯಿಸಿ 
ರುವ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿ, ಅತಿತೀಕ್ಷ ವಾದ ಬಾಣ 
ಗಳನ್ನು ಹೂಡಿ, ಹಾಲುಕೊಡಲಿಲ್ಲ ಎಂಬ ತಪ್ಪಿಗಾಗಿ ನನ್ನನ್ನು 
ಕೊಲ್ಲಲು ಬಯಸುತ್ತಿರುವೆಯಲ್ಲ ॥ ೩೫ ॥ ಈ ತ್ರಿಗುಣಾತ್ಮಕ ಸೃಷ್ಟಿ 
ಯನ್ನು ರಚಿಸಿರುವ ನಿನ್ನ ಮಾಯೆಯಿಂದ ನನ್ನಂತಹ ಸಾಧಾರಣ 
ಜನರ ಚಿತ್ರವು ಮೋಹಿತವಾಗಿದೆ. ನನ್ನಂತಹವರಾದರೋ ನಿನ್ನ 
ಭಕ್ತರ ಲೀಲೆಗಳನ್ನೂ ಕೂಡ ಖಂಡಿತವಾಗಿ ತಿಳಿಯಲಾರರು. 
ಹಾಗಿರುವಾಗ ನಿನ್ನ ಯಾವುದೇ ಕ್ರಿಯೆಯ ಉದ್ದೇಶವನ್ನು ತಿಳಿಯ 
ದಿರುವುದರಲ್ಲಿ ಆಶ್ಚರ್ಯವೇನಿದೆ ? ಆದ್ದರಿಂದ ಇಂದ್ರಿಯ 
ಸಂಯಮಾದಿಗಳ ಮೂಲಕ ವೀರೋಚಿತ ಕಾರ್ಯಗಳನ್ನು 
ಮಾಡುವ ನಿನ್ನ ಭಕ್ತರನ್ನೂಕೂಡ ನಮಸ್ಕರಿಸುತ್ತೇನೆ. ॥೩೬/ 


ಹದಿನೇಳನೆಯ ಅಧ್ಯಾಯವು ಮುಗಿಯಿತು. ॥ ೧೭ ॥ 


` ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಥೇ 
ಪೃಥುವಿಜಯೇ ಧರಿತ್ರೀನಿಗ್ರಹೋ ನಾಮ ಸಪುದಶೋತಧ್ಯಾಯಃ ॥ ೧೭ ॥ 


ರತನ, ಪ್ರುಷಕಾಣಾರಾಾ... 


ಹದಿನೆಂಟನೆಯ ಅಧ್ಯಾಯ 
ಗೋರೂಪವಾದ ಭೂದೇವಿಯಿಂದ ಹಾಲನ್ನುಕರೆದುದು 


ಮೈತ್ರೇಯ ಉವಾಚ 


ಇತ್ನಂ ಪೃಥುಮಭಿಷ್ಟೂಯ ರುಷಾ ಪ್ರಸ್ಫುರಿತಾಧರಮ್‌ | 


ಪುನರಾಹಾವನಿರ್ಭೀತಾ ಸಂಸಭ್ಯಾತ್ಮಾನಮಾತ್ಮನಾ 
॥॥ ೧ ॥ 


ಸಂನಿಯಚ್ಛಾ ್ಸಿಭಿಭೋ ಮನ್ಶ್ಯುಂ ನಿಬೋಧ ಶ್ರಾವಿತಂ ಚ ಮೇ । 


ಸರ್ವತಃ ಸಾರಮಾದತೇ pe ಮಧುಕರೋ ಬುಧಃ 
॥ ೨ ॥ 


[1739115 0 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಕೋಪ 
ದಿಂದ ತುಟಿಗಳು ಅದುರುತ್ತಿದ್ದ ಪೃಥುರಾಜನನ್ನು ಭೂದೇವಿಯು 
ಹೀಗೆ ಸ್ತೋತ್ರಮಾಡಿದರೂ 'ಭಯವು ಹೋಗದಿರಲು ತನ್ನನ್ನು 
ತಾನೇ ಸಮಾಧಾನಮಾಡಿಕೊಂಡು ಪುನಃ ಅವನಲ್ಲಿ ಹೀಗೆಂದಳು-. 
॥ ೧ ॥ ರಾಜೇಂದ್ರನೇ ! ಕೋಪವನ್ನು ಉಪಸಂಹಾರಮಾಡು. ನನ್ನ 
ಜ್ಞಾಪನೆಯನ್ನು ಲಾಲಿಸು. ಬುದ್ಧಿವಂತರಾದವರು ದುಂಬಿ 
pl ಎಲ್ಲ ಕಡೆಗಳಿಂದಲೂ ಸಾರವನ್ನು ಗ್ರಹಿಸಿಕೊಳ್ಳಬಲ್ಲರು. 
॥ ೨॥ ತತ್ತ್ವ "ದರ್ಶಿಗಳಾದ ಮುನಿಗಳು ಈ ಲೋಕದಲ್ಲೂ ಮತ್ತು 
ಪತಲೋಕದಲ್ಲು ್ಲ ಮನುಷ್ಯರಿಗೆ ಶ್ರೆ ಶ್ರೇಯಸನ್ನುಂಟುಮಾಡಲು ಕೃಷ್ಟ 


432 


ಅಸ್ಥಿಲ್ಲೋಕೇ5 ಥವಾಮುಷ್ಠಿನ್ನುನಿಭಿಸ್ತತ್ತ ನರ್ಶಿಭಿಃ | 
ದೃಷ್ಟಾ ಯೋಗಾ: ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯಃಪ್ರಸಿದ್ದಯೇ 
॥ ೩ ॥ 
ತಾನಾತಿಷ್ಠತಿ ಯಃ ಸಮ್ಯಗುಪಾಯಾನ್ಫೂರ್ವದರ್ಶಿತಾನ್‌ | 
ಅವರಃ ಶ್ರದ್ದಯೋಪೇತ ಉಪೇಯಾನ್ವಿಂದತೇಂಜಸಾ 
॥ ೪ ॥ 
ತಾನನಾದೃತ್ಯ ಯೋವಿದ್ದಾನರ್ಥಾನಾರಭತೇ ಸ್ವಯಮ್‌ । 
ತಸ್ಯ ವ್ಯಭಿಚರಂತ್ಯರ್ಥಾ ಆರಬ್ಬಾಶ್ಚ ಪುನಃ ಪುನಃ 
॥ ೫ ॥ 
ಪುರಾ ಸೃಷ್ಟಾಹ್ಯೋಷಧಯೋ ಬ್ರಹ್ಮಣಾ ಯಾ ವಿಶಾಂಪತೇ । 
ಭುಜ್ಯಮಾನಾ ಮಯಾ ದೃಷ್ಟಾ ಅಸದ್ದಿರದೃತವ್ರತ್ಯೆ: 
1 ೬ ॥ 
ಅಪಾಲಿತಾನಾದೃತಾ ಚ 
ಭವದ್ಧಿರ್ಲೋಕಪಾಲಕ್ಕೆ: | 
ಚೋರೀಭೂತೇsಥ ಲೋಕೇ5ಹಂ 
ಯಜ್ಞಾರ್ಥೇತಗ್ರಸಮೋಷಧೀಃ ॥ ೭ ॥ 


ನೂನಂ ತಾ ವೀರುಧಃ ಕ್ಲೀಣಾ ಮಯಿ ಕಾಲೇನ ಭೂಯಸಾ । 
ತತ್ರ ಯೋಗೇನ ದೃಷ್ಟೇನ ಭವಾನಾದಾತುಮರ್ಹತಿ 
॥ ೮॥ 
ವತ್ತಂ ಕಲ್ಲಯ.- ಮೇ ವೀರ 
ಯೇನಾಹಂ ವತ್ತಲಾ ತವ । 
ಧೋಕ್ಟೀ ಕ್ಲೀರಮಯಾನ್‌ ಕಾಮಾ- 


ನನುರೂಪಂ ಚ ದೋಹನಮ್‌ ॥ ೯ ॥ 


ದೋಗ್ಧಾರಂ ಚ ಮಹಾಬಾಹೋ ಭೂತಾನಾಂ ಭೂತಭಾವನ | 
ಅನ್ನಮೀಪ್ಲಿತಮೂರ್ಜಸ್ಪದ್ಧಗವಾನ್‌ ವಾಂಛತೇ ಯದಿ 
॥೧೦॥ 
ಸಮಾಂ ಚ ಕುರು ಮಾಂ ರಾಜನ್‌ದೇವವೃಷ್ಟಂ ಯಥಾ ಪಯಃ । 
ಅಪರ್ತಾವಪಿ ಭದ್ರಂ ತೇ ಉಪಾವರ್ತೇತ ಮೇ ವಿಭೋ 
1೧೧॥ 
ಇತಿ ಪ್ರಿಯಂ ಹಿತಂ ವಾಕ್ಕಂ ಭುವ ಆದಾಯ ಭೂಪತಿಃ । 
ವತ್ತಂ ಕೃತ್ವಾ ಮನುಂ ಪಾಣಾವದುಹತ್ತಕಲೌಷಧೀಃ 
11 ೧೨ 1 
ತಥಾ ಪರೇ ಚ ಸರ್ವತ್ರ ಸಾರಮಾದದತೇ ಬುಧಾಃ 
ತತೋತನ್ಯೇಚ ಯಥಾಕಾಮಂ ದುದುಹುಃ ಪೃಥುಭಾವಿತಾಮ್‌ 
1 ೧೩ 1 
ಯಷಯೋ ದುದುಹುರ್ದೇವೀಮಿಂದ್ರಿಯೇಷ್ಟಥ ಸತ್ತಮ । 
ವತ್ತಂ ಬೃಹಸ್ಪತಿಂ ಕೃತ್ವಾ ಷಯಶ್ಚಂದೋಮಯಂ ಶುಚಿ 
1 ೧೪॥ 


[17390150 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಅಗ್ನಿಹೋತ್ರ ಮುಂತಾದ ಅನೇಕ ಉಪಾಯಗಳನ್ನು ಕಂಡುಹಿಡಿದಿ 
ರುವರು. ಅವು ಉಪಯೋಗಿಯಾಗಿವೆ. ॥ ೩ ॥ ಆ ಪ್ರಾಚೀನ 
ಖಷಿಗಳು ತೋರಿಸಿಕೊಟ್ಟ ಉಪಾಯಗಳನ್ನು ಈಗಲೂ ಶ್ರದ್ಧೆ 
ಯಿಂದ ಚೆನ್ನಾಗಿ ಆಚರಿಸಿದ ಮನುಷ್ಯರು ಸುಲಭವಾಗಿ ಇಷ್ಟಾರ್ಥ 
ಸಿದ್ಧಿಯನ್ನು ಪಡೆದುಕೊಳ್ಳುವರು. ॥ ೪ ॥ ಆದರೆ ಅಜ್ಞಾನಿಯಾದ 
ವನು ಅವನ್ನು ಆದರಿಸದೆಯೇ ತನ್ನ ಮನಸಿಗೆ ತೋಚದ ಉಪಾಯ 
ಗಳನ್ನು ಆಶ್ರಯಿಸುತ್ತಾನೆಯೋ ಅವನ ಎಲ್ಲ ಉಪಾಯಗಳು, 
ಪ್ರಯತ್ನಗಳು ಪದೇ-ಪದೇ ನಿಷಲವಾಗುತ್ತಾ ಇರುತ್ತವೆ. ॥ ೫ ॥ 
ಎಲ್ಫೈ ರಾಜನೇ | ಹಿಂದೆ ಬ್ರಹ್ಮದೇವರು ಪ್ರಾಣಿಗಳ ಆಹಾರಕ್ಕಾಗಿ 
ಸೃಷ್ಟಿಮಾಡಿದ ಧಾನ್ಯಗಳನ್ನು ಯಮ-ನಿಯಮಾದಿ ವ್ರತಗಳನ್ನು 
ಆಚರಿಸದ ದುರಾಚಾರಿಗಳು ತಿನ್ನುತ್ತಾ ಇರುವುದನ್ನು ನಾನು 
ನೋಡಿದ್ದೇನೆ. ॥ ೬ ॥ ಲೋಕಪಾಲನೆಯ ಹೊಣೆಯನ್ನು ಹೊತ್ತಿ 
ರುವ ನಿಮ್ಮಂತಹ ರಾಜರು ನನ್ನನ್ನು ಪಾಲಿಸುವುದನ್ನು, ಆದರಿಸು 
ವುದನ್ನು ಬಿಟ್ಟುಬಿಟ್ಟರು. ಅದರಿಂದ ಎಲ್ಲ ಜನರು ಕಳ್ಳರಂತೆ ಆಗಿ 
ದ್ದಾರೆ. ಅದರಿಂದಲೇ ನಾನು ಮುಂದೆ ಯಜ್ಞಾಧಿಗಳಿಗೆ ಒದಗಿಬರ 
ಲೆಂದು ಉಳಿದ ಔಷಧಿ-ಬೀಜಗಳನ್ನು ಅಡಗಿಸಿಬಿಟ್ಟಿರುವೆನು. 
॥ ೭ ॥ ಈಗ ಬಹಳ ಕಾಲವು ಕಳೆದುಹೋದುದರಿಂದ ಆ ಧಾನ್ಯ 
ಗಳೆಲ್ಲ ನನ್ನ ಹೊಟ್ಟೆಯಲ್ಲೇ ಜೀರ್ಣವಾಗಿಹೋಗಿವೆ. ಅವುಗಳನ್ನು 
ನೀನೀಗ ಹಿಂದಿನ ಆಚಾರ್ಯರು ಹೇಳಿದ ಉಪಾಯಗಳಿಂದ 
ಪಡೆದುಕೊಳ್ಳಬಹುದು. ॥ ೮ ॥ ಎಲ್ಫೆ ಲೋಕಪಾಲನಾದ ವೀರನೇ! 
ಈಗ ನಿನಗೆ ಸಕಲಲೋಕಗಳಿಗೂ ಇಷ್ಟವಾಗಿ ಹಿತಕರವಾಗಿರುವ ಅನ್ನ 
ವನ್ನು ದೊರಕಿಸಿಕೊಡುವ ಬಯಕೆಯಿದ್ದರೆ - ನನಗೆ ಯೋಗ್ಯವಾದ 
ಕರುವನ್ನು ಹಾಲುಕರೆಯುವ ಪಾತ್ರೆಯನ್ನು ಹಾಲುಕರೆಯುವವ 
ರನ್ನು ಏರ್ಪಡಿಸು. ಆ ಕರುವಿನ ಮೇಲಿನ ವಾತ್ತಲ್ಕದಿಂದಾಗಿ ನಾನು 
ಹಾಲಿನ ರೂಪದಲ್ಲಿ ನಿನಗೆ ನಿನ್ನ ಎಲ್ಲ ಇಷ್ಟಾರ್ಥವನ್ನು ಈಡೇ 
ರಿಸಿಕೊಡುವೆನು. ॥ ೯-೧೦ ॥ ರಾಜನೇ | ಇನ್ನೊಂದು ಮಾತಿದೆ. 
ನೀನು ನನ್ನನ್ನು ಹಳ್ಳ-ತಿಟ್ಟುಗಳಿಲ್ಲದೆ ಸಮತಲವಾಗಿಸಬೇಕು. 
ಅದರಿಂದ ಇಂದ್ರನು ಸುರಿಸಿದ ಮಳೆಯ ನೀರು ವರ್ಷಾಕಾಲವು 
ಕಳೆದಹೋದ ಬಳಿಕವು ಎಲ್ಲ ಕಡೆಗಳಲ್ಲಿ ಉಳಿಯುವುದು. 
ನನ್ನೊಳಗಿನ ತೇವವು ಒಣಗಿಹೋಗದು. ನೀನು ಹೀಗೆ ಮಾಡಿದರೆ 
ನಿನಗೆ ತುಂಬಾ ಒಳ್ಳೆಯದಾಗಬಹುದು. ॥ ೧೧॥ 
ಭೂದೇವಿಯು ಹೇಳಿದ ಪ್ರಿಯವೂ, ಹಿತಕರವೂ ಆದ ಮಾತನ್ನು 
ಪೃಥುಮಹಾರಾಜನು ಸ್ವೀಕರಿಸಿ, ಸ್ವಾಯಂಭುವ ಮನುವನ್ನೇ 
ಕರುವಾಗಿಸಿಕೊಂಡು ಗೋರೂಪಿಣಿಯಾಗಿದ್ದ ಭೂದೇವಿಯಿಂದ 
ತನ್ನ ಕೈಗಳಲ್ಲೇ ಎಲ್ಲ ಧಾನ್ಯಗಳನ್ನು ಕರೆದುಕೊಂಡನು. ॥ ೧೨ ॥ 
ಹಾಗೆಯೇ ಪೃಥುವಿನಂತೆ ತಿಳಿವಳಿಕೆಯುಳ್ಳ ಇತರ ಎಲ್ಲ ಜನರೂ 
ಎಲ್ಲ ಕಡೆಗಳಿಂದ ಸಾರವನ್ನು ಪರಿಗ್ರಹಿಸಿದರು. ಅವರು ಪೃಥು 
ರಾಜನ ಮೂಲಕ ವಶಪಡಿಸಿಕೊಂಡ ಭೂಮಿಯಿಂದ ತಮ್ಮ-ತಮ್ಮ 
ಇಷ್ಟಾರ್ಥಗಳನ್ನು ಕರೆದುಕೊಂಡರು. ॥ ೧೩ ॥ ಯಷಿಗಳು ಬೃಹ 
ಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಂದ್ರಿಯ (ವಾಣಿ, 
ಮನಸ್ಸು, ಶ್ರೋತ್ಸ) ರೂಪವಾದ ಪಾತ್ರೆಯಲ್ಲಿ ವೇದರೂಪವಾದ, 
ಪವಿತ್ರವಾದ ಕ್ಷೀರವನ್ನು ಕರೆದುಕೊಂಡರು. ॥ ೧೪ ॥ ದೇವತೆಗಳು 


18 ಅಧ್ಯಾಯ] 


ಕೃತ್ವಾ ವತು ಸುರಗಣಾ ಇಂದ್ರಂ ಸೋಮವಮದೂದುಹನ್‌ । 
ಹಿರಣ್ಣಯೇನ ಪಾತ್ರೇಣ ವೀರ್ಯಮೋಜೋ ಬಲಂ ಪಯಃ 
॥| ೧೫ 1 


ದೈತೇಯಾ ದಾನವಾ ವತ್ಸಂ ಪ್ರಹ್ಲಾದಮಸುರರ್ಷಭಮ್‌ । 
ವಿಧಾಯಾದೂದುಹನ್‌ ಕ್ಷೀರಮಯಃಪಾತ್ರೇ ಸುರಾಸವಮ್‌ 
W ೧೬॥ 


ಗಂಧರ್ವಾಪರಸೋಠ ಧುಕ್ಚನ್ನಾತ್ರೇ ಪದ್ಮಮಯೇ ಪಯಃ । 
ವತ್ಸಂ ವಿಶ್ವಾವಸುಂ ಕೃತ್ವಾ ಗಾಂಧರ್ವಂ ಮಧು ಸೌಭಗಮ್‌ 
11 ೧೭॥ 


ವತ್ತೇನ ಪಿತರೋ5ರ್ಯಮ್ಣ್ಲಾ ಕವ್ಯಂ ಕ್ಷೀರಮಧುಕ್ಚತ | 
ಆಮಪಾತ್ರೇ ಮಹಾಭಾಗಾಃ ಶ್ರದ್ಧಯಾ ಶ್ರಾದ್ಧದೇವತಾಃ 
॥1 ೧೮ ॥ 


ಪ್ರಕಲ್ಪ್ಯ ವತ್ಸಂ ಕಪಿಲಂ ಸಿದ್ಧಾ ಸಂಕಲ್ಪನಾಮಯೀಮ್‌ । 
ಇ ೦ 
ಸಿದಿಂ ನಭಸಿ ವಿದ್ಯಾಂ ಚಯೇ ಚ ವಿದ್ಯಾಧರಾದಯಃ 


ಛ 


॥೧೯॥ 
ಅನ್ಯೇ ಚ ಮಾಯಿನೋ ಮಾಯಾ- 
ಮಂತರ್ಧಾನಾದ್ಭುತಾತ್ಮನಾಮ್‌ | 
ಮಯಂ ಪ್ರಕಲ್ಪ್ಯ ವತ್ತಂ ತೇ 


ದುದುಷುರ್ಧಾರಣಾಮಯೀಮ್‌ ॥ ೨೦ ॥ 


ಯಕ್ಷರಕ್ಷಾಂಸಿ ಭೂತಾನಿ ಪಿಶಾಚಾಃ ಪಿಶಿತಾಶನಾಃ । 
ಭೂತೇಶವತ್ಸಾ ದುದುಹುಃ ಕಪಾಲೇ ಕೃತಜಾಸವಮ್‌ 
i ೨೧॥ 


ತಥಾಹಯೋ ದಂದಶೂಕಾಃ ಸರ್ಪಾ ನಾಗಾಶ್ಚತಕ್ಟಕಮ್‌ । 
ವಿಧಾಯ ವತ್ಸಂ ದುದುಹುರ್ಬಿಲಪಾತ್ರೇ ವಿಷಂ ಪಯಃ 
॥ ೨೨॥ 


ಪಶವೋ ಯವನಂ ಕ್ಷೀರಂ ವತ ಕೃತ್ವಾ ಚ ಗೋವೃಷಮ್‌ । 
ಅರಣ್ಯಪಾತ್ರೇ ಚಾಧುಕ್ಸನ್‌ ಮೃಗೇಂದ್ರೇಣ ಚ ದಂಷ್ಟಿಣಃ 
॥| ೨೩ ॥ 
ಕ್ರವ್ಯಾದಾಃ ಪ್ರಾಣಿನಃ ಕ್ರವ್ಯಂ ದುದುಹುಃ ಸ್ವೇ ಕಲೇವರೇ । 
ಸುಪರ್ಣವತ್ಸಾ ವಿಹಗಾಶ್ಚರಂ ಚಾಚರಮೇವ ಚ 
॥| ೨೪ ॥ 


ವಟವತ್ತಾ ವನಸ್ಪತಯಃ ಪೃಥಗ್ರಸಮಯಂ ಪಯಃ । 
ಗಿರಯೋ ಹಿಮವದ್ದತ್ಸಾ ನಾನಾಧಾತೂನ್ಹ್ವ ಸಾನುಷು 
1 ೨೫ ॥ 


ಚತುರ್ಥ ಸೃಂಧ 


433 


ಇಂದ್ರನನ್ನು ಕರುವನ್ನಾಗಿಸಿ ಸುವರ್ಣಮಯ ಪಾತ್ರದಲ್ಲಿ ಸೋಮ 
ರಸ (ಅಮೃತ), ವೀರ್ಯ (ಮನೋಬಲ), ಓಜ (ಇಂದ್ರಿಯ 
ಬಲ) ಮತ್ತು ಶಾರೀರಿಕ ಬಲರೂಪವಾದ ಹಾಲನ್ನು ಕರೆದು 
ಕೊಂಡರು. ॥ ೧೫ ॥ ದೈತ್ಯರು ಮತ್ತು ದಾನವರು ಅಸುರಶ್ರೇಷ್ಠ 
ನಾದ ಪ್ರಹ್ಲಾದನನ್ನು ENG ಕಬ್ಬಿಣದ ಪಾತ್ರೆಯಲ್ಲಿ 
ಮದಿರಾ ಮತ್ತು ಆಸವ (ಸುರೆ) ಮುಂತಾದ ಮದ್ಯಗಳನ್ನು ಹಾಲ 

ನ್ನಾಗಿ ಕರೆದುಕೊಂಡರು. ॥ ೧೬ ॥ ಗಂಧರ್ವರು ಮತ್ತು" ಅಪ್ಸರೆ 
ಯರು ವಿಶ್ವಾ ್ವಿವಸುವನ್ನು ಕರುವಾಗಿಸಿಕೊಂಡು ಕಮಲರೂಪ ದಾದ 
ಪಾತ್ರೆಯಲ್ಲಿ ಸಂಗೀತಮಾಧುರ್ಯ ಹಾಗೂ ಸೌಂದರ್ಯ 
ರೂಪವಾದ ಹಾಲನ್ನು ಕರೆದುಕೊಂಡರು. ॥ ೧೭ ॥ ಶ್ರಾದ್ಧದ 
ಅಧಿಷ್ಠಾತ್ರದೇವತೆಗಳಾದ ಪಿತೃದೇವತೆಗಳು ಅರ್ಯಮನನ್ನು 
ಕರುವನ್ನಾಗಿಸಿಕೊಂಡು ಮಣ್ಣಿನ ಮಡಕೆಯಲ್ಲಿ ಕವ್ಪರೂಪವಾದ 
ಹಾಲನ್ನು” ಹಿಂಡಿಕೊಂಡರು. ॥ ೧೮ ॥ ಅನಂತರ ಸಿದ್ದರ ಕಪಿಲ 
ಮಹರ್ಷಿಗಳನ್ನು ಕರುವನ್ನಾಗಿಸಿಕೊಂಡು ಆಕಾಶವೆಂಬ ಪಾತ್ರೆ 
ಯಲ್ಲಿ ಅಣಿಮಾದಿ ಅಪ್ಪಸಿದ್ಧಿಗಳನ್ನೂ ಹಾಗೆಯೇ ವಿದ್ಯಾಧರರು 
ಆಕಾಶಗಮನವೇ ಮುಂತಾದ ಸಿದ್ಧಿಗಳನ್ನು ಹಾಲನ್ನಾಗಿ ಪಡೆದು 
ಕೊಂಡರು. ॥ ೧೯ ॥ ಕಿಂಪುರುಷರೇ ಮುಂತಾದ ಇತರ ಮಾಯಾ 
ವಿಗಳು ಮಯ ದಾನವನನ್ನು ಕರುವನ್ನಾಗಿಸಿಕೊಂಡು ಅಂತರ್ಧಾನ 
ಹೊಂದುವಿಕೆ, ವಿಚಿತ್ರರೂಪವನ್ನು ಧರಿಸುವಿದು ಮುಂತಾದ 
ಧಾರಣಾಶಕ್ತಿಯನ್ನು ಹಾಲನ್ನಾಗಿ ಗಳಿಸಿಕೊಂಡರು. ॥ ೨೦ ॥ 
ಹೀಗೆಯೇ ಯಕ್ಚ-ರಾಕೃಸ ಹಾಗೂ ಭೂತ-ಪಿಶಾಚಾದಿ 
ಮಾಂಸಾಹಾರಿಗಳು ಭೂತನಾಥನಾದ ರುದ್ರನನ್ನು ಕರುವನ್ನಾಗಿಸಿ 
ಕೊಂಡು ಕಪಾಲ (ತಲೆಬುರುಡೆ)ವೆಂಬ ಪಾತ್ರೆಯಲ್ಲಿ ರುಧಿ 
ರಾಸವರೂಪವಾದ ಹಾಲನ್ನು ಕರೆದುಕೊಂಡರು. ॥ ೨೧ ॥ 
ಹೆಡೆಯಿಲ್ಲದ ಹಾವುಗಳು, ಹೆಡೆಯುಳ್ಳ ಸರ್ಪಗಳು, ನಾಗಗಳು 
ಮತ್ತು ಚೇಳುಗಳು ಮುಂತಾದ ವಿಷಧರ ಪ್ರಾಣಿಗಳು ತಕ್ಷಕನನ್ನು 
ಕರುವನ್ನಾಗಿಸಿಕೊಂಡು ತಮ್ಮ-ತಮ್ಮ ಬಾಯಿಯೆಂಬ ಪಾತ್ರೆಯಲ್ಲಿ 
ವಿಷರೂಪವಾದ ಹಾಲನ್ನು ಹಿಂಡಿಕೊಂಡವು. ॥ ೨೨ ॥ ಪಶುಗಳು 
ಭಗವಾನ್‌ ರುದ್ರದೇವರ ವಾಹನವಾದ ವೃಷಭನನ್ನು ಕರುವನ್ನಾಗಿ 
ಮಾಡಿಕೊಂಡು ಅರಣ್ಯವೆಂಬ ಪಾತ್ರೆಯಲ್ಲಿ ಹುಲ್ಲಿನ ರೂಪವಾದ 
ಹಾಲನ್ನು ಪಡೆದುಕೊಂಡರು. ದೊಡ್ಡ-ದೊಡ್ಡ ಕೋರೆದಾಡೆಗಳುಳ್ಳ 

ಂಸಭಕ್ಕಕ್ಷ ಮೃಗಗಳು ಸಿಂಹವೆಂಬ ಕರುವನ್ನು ಮುಂದಿಟ್ಟು 
ಕೊಂಡು ತಮ್ಮ ಶರೀರವೆಂಬ ಪಾತ್ರೆಯಲ್ಲಿ ಹಸಿಯ ಮಾಂಸವೆಂಬ 
ಹಾಲನ್ನು ಪಡೆದುಕೊಂಡರು. ಹಾಗೆಯೇ ಹಕ್ಕಿಗಳು ಗರುಡನನ್ನು 
ಕರುವಾಗಿಸಿಕೊಂಡು ಹುಳು-ಹುಪ್ಪಟೆ ಮುಂತಾದ ಚರಪದಾರ್ಥ 
ಗಳನ್ನು ಹಣ್ಣು ಮುಂತಾದ ಸ್ಥಿರಪದಾರ್ಥಗಳನ್ನು ಹಾಲಿನರೂಪ 
ದಲ್ಲಿ ಹಿಂಡಿಕೊಂಡವು. ॥ ೨೩-೨೪ ॥ ವೃಕ್ಷಗಳು ಆಲದಮರ 
ವನ್ನು ಕರುವನಾಗಿಸಿಕೊಂಡು ನಾನಾರಸರೂಪವಾದ ಹಾಲನ್ನು 
ಕರೆದುಕೊಂಡವು.. ಪರ್ವತಗಳು ಹಿಮಾಲಯವನ್ನು ಕರುವನ್ನಾಗಿ 
ಮಾಡಿಕೊಂಡು ತಮ್ಮ ಶಿಖರಗಳೆಂಬ ಪಾತ್ರೆಯಲ್ಲಿ ಅನೇಕ 
ಪ್ರಕಾರದ ಧಾತುಗಳನ್ನು ಪಡೆದುಕೊಂಡವು. ॥ ೨೫ ॥ 


434 
ಸರ್ವೇ ಸ್ವಮುಖ್ಯವತ್ಲೇನ 

ಸ್ಟೇ ಸ್ಟೇ ಪಾತ್ರೇ ಪೃಥಕ್ಚಯಃ । 
ಸರ್ವಕಾಮದುಘಾಂ ಪೃಥ್ವೀಂ 


ದುದುಹುಃ ಪೃಥುಭಾವಿತಾಮ್‌ ॥ ೨೬ ॥ 


ಏವಂ ಪೃಥ್ವಾದಯಃ ಪೃಥ್ವೀಮನ್ನಾದಾಃ ಸ್ಪನ್ನಮಾತ್ಮನಃ । 
ದೋಹವತ್ತಾದಿಭೇದೇನ ಕ್ಷೀರಭೇದಂ ಕುರೂದ್ವಹ 
“ ॥ ೨೭॥ 


ತತೋ ಮಹೀಪತಿಃ ಪ್ರೀತಃ ಸರ್ವಕಾಮದುಘಾಂ ಪೃಥು: । 
ದುಹಿತೃತ್ತೇ ಚಕಾರೇಮಾಂ ಪ್ರೇಮ್ಣಾ ದುಹಿತೃವತ್ತಲ: 
wu ೨೮ ॥ 


ಚೂರ್ಣಯನ್‌ ಸ್ಪಧನುಷ್ಕೋಟ್ಯಾ ಗಿರಿಕೂಟಾನಿ ರಾಜರಾಟ್‌ | 
ಭೂಮಂಡಲಮಿದಂ ವೈನ್ಯಃ ಪ್ರಾಯಶಕ್ರೇ ಸಮಂ ವಿಭುಃ 
॥ ೨೯ I 


ಅಥಾಸ್ಕಿನ್ನಗವಾನ್‌ ವೈನ್ಯಃ ಪ್ರಜಾನಾಂ ವೃತ್ತಿದಃ ಪಿತಾ । 
ನಿವಾಸಾನ್‌ ಕಲ್ಪಯಾಂಚಕ್ರೇ ತತ್ರ ತತ್ರ ಯಥಾರ್ಹತಃ 
Aon 


ಗ್ರಾಮಾನ್‌ ಪುರಃ ಪತ್ತನಾನಿ ದುರ್ಗಾಣಿ ವಿವಿಧಾನಿ ಚ। 
ಘೋಷಾನ್ಯಜಾನಿಬಿರಾನಾಕರಾನ್ಸೇಟಖರ್ವಟಾನ್‌ 
I ೩೦೧ ॥ 


ಪ್ರಾಕ್ಟಥಹೋರಿಹ ನೈವೈಷಾ ಪುರಗ್ರಾಮಾದಿಕಲ್ಲನಾ । 
ಯಥಾಸುಖಂ ವಸಂತಿ ಸ್ಥ ತತ್ರ ತತ್ರಾಕುತೋಭಯಾಃ 
11೩೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಪೃಥ್ವಿಯಾದರೋ ಬಯಸಿದ ವಸ್ತುಗಳನ್ನು ಕೊಡುವಂತಹ 
ವಳು. ಈಗ ಅವಳು ಪೃಥುರಾಜನ ಅಧೀನದಲ್ಲಿದ್ದಳು. ಆದ್ದರಿಂದ 
ಅವಳಿಂದ ಎಲ್ಲರೂ ತಮ್ಮ-ತಮ್ಮ ವರ್ಗದ ಮುಖ್ಯನಾಯಕನನ್ನು 
ಕರುವನ್ನಾಗಿಸಿಕೊಂಡು ಬೇರೆ-ಬೇರೆ ಪಾತ್ರೆಗಳಲ್ಲಿ ಬಗೆ-ಬಗೆಯ 
ಪದಾರ್ಥಗಳನ್ನು ಹಾಲಿನರೂಪದಲ್ಲಿ ಹಿಂಡಿಕೊಂಡರು. ॥ ೨೬ ॥ 

ಕುರುಶ್ರೇಷ್ಠ ವಿದುರನೇ! ಹೀಗೆ ಪೃಥುಮಹಾರಾಜನೇ ಮೊದ 
ಲ್ಲೊಂಡು ಅನ್ನವನ್ನು ತಿನ್ನುವ ಎಲ್ಲ ಜೀವಿಗಳು ನಾನಾಪ್ರಕಾರದ ಕರು 
ಮತ್ತು ಪಾತ್ರೆ ಇವುಗಳ ಮೂಲಕವಾಗಿ ತಮ್ಮ-ತಮ್ಮ ಬೇರೆ-ಬೇರೆ 
ಅನ್ನರೂಪವಾದ ಹಾಲನ್ನು ಭೂದೇವಿಯಿಂದ ಹಿಂಡಿಕೊಂಡರು. 
॥ ೨೭ ॥ ಅದರಿಂದ ಮಹಾರಾಜಾ ಪೃಥುವಿಗೆ ಬಹಳ ಸಂತೋಷ 
ವಾಗಿ ಸರ್ವಕಾಮನೆಗಳನ್ನು ಕರೆಯುವ ಪೃಥಿವಿಯಲ್ಲಿ ಪುತ್ರಿಯಂತೆ 
ಪ್ರೀತಿ ಉಂಟಾಯಿತು. ಅವಳನ್ನು ತನ್ನ ಪುತ್ರಿಯಾಗಿಯೇ 
ಸ್ವೀಕರಿಸಿದನು. ॥ ೨೮ ॥ ಮತ್ತೆ ರಾಜಾಧಿರಾಜ ಪೃಥುವು ತನ್ನ 
ಧನುಷ್ಯದ ತುದಿಯಿಂದ ಪರ್ವತಗಳನ್ನು ಒಡೆದು ಈ ಇಡೀ 
ಭೂಮಂಡಲವನ್ನು ಬಹುಮಟ್ಟಿಗೆ ಸಮತಲವಾಗಿಸಿದನು. ॥ ೨೯ ॥ 
ಆ ವೇನಪುತ್ರನಾದ ಭಗವಾನ್‌ ಪೃಥುವು ತನ್ನ ಪ್ರಜೆಗಳಿಗೆ ತಂದೆ 
ಯಂತೆ ಇದ್ದು ಅವರ ಪಾಲನೆ-ಪೋಷಣೆಯ ವ್ಯವಸ್ಥೆಯಲ್ಲಿ 
ತೊಡಗಿದ್ದನು. ಅವನು ಸಮತಲವಾದ ಭೂಮಿಯಲ್ಲಿ ಪ್ರಜೆ 
ಗಳಿಗೆ ಅಲ್ಲಲ್ಲಿ ಯಥೋಚಿತವಾದ ವಾಸಸ್ಥಾನಗಳನ್ನು ವಿಭಾಗಿಸಿ 
ಕೊಟ್ಟನು. ॥ ೩೦ ॥ ಅವರಿಗಾಗಿ ಅನೇಕ ಗ್ರಾಮಗಳು, ಪುರಗಳು, 
ಪಟ್ಟಣಗಳು, ದುರ್ಗಗಳು, ಗೊಲ್ಲರ ಊರು-ಕೇರಿಗಳು, ಗೋ 
ಶಾಲೆಗಳು, ಶಿಬಿರಗಳು, ಗಣಿಗಳು, ರೈತರ ಹಳ್ಳಿಗಳು, ಪರ್ವತ 
ತಪ್ಪಲುಗಳ ಹಳ್ಳಿಗಳು ಮುಂತಾದ ಬೇರೆ-ಬೇರೆ ವಾಸಸ್ಥಾನಗಳನ್ನು 
ಕಲ್ಪಿಸಿದನು. ॥ ೩೧ ॥ ಮಹಾರಾಜಾ ಪೃಥುವಿನ ಆಳ್ವಿಕೆಗೆ ಮೊದಲು 
ಈ .ಪೃಥಿವಿಯಲ್ಲಿ ಪುರ-ಗ್ರಾಮಾದಿಗಳ ವಿಭಾಗವಿರಲಿಲ್ಲ ಎಲ್ಲ 
ಜನರೂ ತಮ್ಮ-ತಮ್ಮ ಅನುಕೂಲತೆಗನುಸಾರ ಅಡೆ-ತಡೆಯಿಲ್ಲದೆ 
ಅಲ್ಲಲ್ಲಿ ವಾಸಿಸುತ್ತಿದ್ದರು. (ಈಗ ಪೃಥುಮಹಾರಾಜನು ಏರ್ಪಡಿಸಿ 
ಕೊಟ್ಟ ವಾಸಸ್ಥಾನಗಳಲ್ಲಿ ಯಾವ ಭಯವೂ ಇಲ್ಲದೆ ಸಂತೋಷ 
ವಾಗಿ ವಾಸಿಸತೊಡಗಿದರು.) ॥ ೩೨ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಯಂಧೇ 
ಪೃಥುವಿಜಯೇತಷ್ಟಾದಶೋತಧ್ಯಾಯಃ॥। ೧೮ ॥ 


ಹತ್ತೊಂಭತ್ತನೆಯ ಅಧ್ಯಾಯ 
ಪೃಥುಮಹಾರಾಜನಿಂದ ನೂರು ಅಶ್ವಮೇಧ ಯಜ್ಞಗಳ ಆಚರಣೆ 


ಮೈತ್ರೇಯ ಉವಾಚ 


ಅಥಾದೀಕ್ಬತ ರಾಜಾ ತು ಹಯಮೇಧಶತೇನ ಸಃ । 
ಬ್ರಹ್ಮಾವರ್ತೇ ಮನೋಃ ಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತೀ 


॥ ೧ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! ಮನು 
ಸಾರ್ವಭೌಮನಿಗೆ ಸೇರಿದ ಸರಸ್ವತೀ ನದಿಯು ಪೂರ್ವದಿಕ್ಕಿಗೆ 
ಹರಿಯುವ, ಬ್ರಹ್ನಾವರ್ತವೆಂಬ ಕ್ಷೇತ್ರದಲ್ಲಿ ಆ ಪೃಥುಚಕ್ರ 
ವರ್ತಿಯು ನೂರು ಅಶ್ವಮೇಧಯಜ್ಞಗಳನ್ನು ಮಾಡಬೇಕೆಂದು 
ಸಂಕಲ್ಪಿಸಿ ದೀಕ್ಷೆಯನ್ನು ಕೈಗೊಂಡನು. ॥ ೧॥ 


19 ಅಧ್ಯಾಯ] 


ಚತುರ್ಥ ಸೃಂಧ 


435 


ಕಿ 


ತದಭಿಪ್ರೇತ್ಯ ಭಗವಾನ್‌ ಕರ್ಮಾತಿಶಯಮಾತ್ಮನಃ | 
ಶತಕ್ರತುರ್ನ ಮಮೃಷೇ ಪೃಥೋರ್ಯಜ್ಯಮಹೋತ್ತವಮ್‌ 

॥ ೨ ॥ 
ಯತ್ರ ಯಜ್ಞಪತಿ: ಸಾಕ್ಟಾದ್ಧಗವಾನ್‌ ಹರಿರೀಶ್ಚರ: | 
ಅನ್ವಭೂಯತ ಸರ್ವಾತ್ಮಾ ಸರ್ವಲೋಕಗುರುಃ ಪ್ರಭು: 

॥ ೩ ॥ 
ಅನ್ನಿತೋ ಬ್ರಹ್ಮಶರ್ವಾಭ್ಯಾಂ ಲೋಪಪಾಲೈ; ಸಹಾನುಗ್ಳೆ: । 
ಉಪಗೀಯಮಾನೋ ಗಂಧರ್ವೈರ್ಮುನಿಭಿಶ್ಚಾಪರೋಗಣೆ: 

॥ ೪॥ 
ಸಿದ್ದಾ ವಿದ್ಯಾಧರಾ ದೈತ್ಯಾ ದಾನವಾ ಗುಹ್ಯಕಾದಯಃ । 
ಸುನಂದನಂದಪ್ರಮುಖಾಃ ಪಾರ್ಷದಪ್ರವರಾ ಹರೇಃ 

1 ೫ ॥ 
ಕಪಿಲೋ ನಾರದೋ ದತ್ತೋ ಯೋಗೇಶಾಃ ಸನಕಾದಯ: । 
ತಮನ್ಹೀಯುರ್ಭಾಗವತಾ ಯೇ ಚ ತತ್ಸೇವನೋತ್ಸುಕಾ: 

W ೬ ॥ 


ಯತ್ರ ಧರ್ಮದುಘಾ ಭೂಮಿಃ ಸರ್ವಕಾಮದುಘಾ ಸತೀ । 
ದೋಗ್ಧಿ ಸ್ಮಾಭೀಪ್ಲಿತಾನರ್ಥಾನ್‌ ಯಜಮಾನಸ್ಯ ಭಾರತ 

1 ೭ ॥ 

ಊಹುಃ ಸರ್ವರಸಾನ್ನದ್ಯಃ ಕ್ಲೀರದಧ್ಯನ್ನಗೋರಸಾನ್‌ । 
ತರವೋ ಭೂರಿವರ್ನಾಣಃ ಪ್ರಾಸೂಯಂತ ಮಧುಚ್ಯುತಃ 

॥ ೮ ॥ 

ಸಿಂಧವೋ ರತ್ನನಿಕರಾನ್‌ ಗಿರಯೋ5 ನ್ನಂ ಚತುರ್ವಿಧಮ್‌ । 
ಉಪಾಯನಮುಪಾಜಹು: ಸರ್ವೇ ಲೋಕಾಃ ಸಪಾಲಕಾಃ 

॥ ೯॥ 

ಇತಿ ಚಾಧೋಕ್ಷಜೇಶಸ್ಥ ಪೃಥೋಸ್ತು ಪರಮೋದಯಮ್‌ । 
ಅಸೂಯನ್‌ ಭಗವಾನಿಂದ್ರ: ಪ್ರತಿಘಾತಮಚೀಕರತ್‌ 

It 0೦ 1 

ಚರಮೇಣಾಶ್ಚಮೇಧೇನ ಯಜಮಾನೇ ಯಜುಪ್ಪತಿಮ್‌ । 
ವೈನ್ಯೇ ಯಜ್ಞಪಶುಂ ಸ್ಫರ್ಧನ್ನಪೋವಾಹ ತಿರೋಹಿತಃ 


11 ೧೧॥ 
ತಮತ್ರಿರ್ಭಗವಾನೈಕ್ಛತ್ವರಮಾಣಂ ವಿಹಾಯಸಾ । 
ಆಮುಕ್ಕಮಿವ ಪಾಖಂಡಂ ಯೋತಧರ್ಮೇಧರ್ಮವಿಭ್ರಮಃ 

॥ ೧೨ ॥ 


ಅತ್ರಿಣಾ ಚೋದಿತೋ ಹಂತುಂ ಪೃಥುಪುತ್ರೋ ಮಹಾರಥಃ । 
ಅನ್ನಧಾವತ ಸಂಕ್ರುದ್ಧಸ್ತಿಷ್ಠ ತಿಷ್ನೇತಿ ಚಾಬ್ರವೀತ್‌ 
೧೩ 11 


ಇದನ್ನು ನೋಡಿ ಭಗವಾನ್‌ ಇಂದ್ರನಿಗೆ ಈ ಪೃಥುವಿನ 
ಕರ್ಮವು ನನ್ನ ಕರ್ಮಗಳಿಂದಲೂ ಹೆಚ್ಚಾಗುವುದು ಎಂದು 
ಅನಿಸಿತು. ಅದಕ್ಕಾಗಿ ಅವನು ರಾಜನ ಯಜೊ ್ಲೀತ್ಸವವನ್ನು ಸಹಿಸ 
ದಾದನು. ॥ ೨ ॥ ಪೃಥುಮಹಾರಾಜನ ಯಜ್ಞದಲ್ಲಿ ಎಲ್ಲರ ಅಂತ 
ರಾತ್ಮನೂ, ಸರ್ವಲೋಕಪೂಜ್ಯನೂ, ಜಗದೀಶ್ವರನೂ ಆದ 
ಭಗವಾನ್‌ ಶ್ರೀಹರಿಯು ಯಜ್ಞೇಶ್ವರನ ರೂಪದಿಂದ ಪ್ರತ್ಯಕ್ಷವಾಗಿ 
ದರ್ಶನವನ್ನು ಕೊಟ್ಟಿದ್ದನು. ॥ ೩ ॥ ಅವನೊಂದಿಗೆ ಬ್ರಹ್ಮದೇವರು, 
ರುದ್ರದೇವರು ಹಾಗೂ ತಮ್ಮ-ತಮ್ಮ ಅನುಚರರ ಸಹಿತ ಲೋಕ 
ಪಾಲಕರೂ ಕೂಡ ಆಗಮಿಸಿದ್ದರು. ಆಗ ಗಂಧರ್ವರು, ಮುನಿ 
ಗಳು, ಅಪ್ಪರೆಯರು ಪ್ರಭುವಿನ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು. 
॥ ೪ ॥ ಸಿದ್ಧರು, ವಿದ್ಯಾಧರರು, ದೈತ್ಯರು, ದಾನವರು, ಯಕ್ಷರು, 
ಸುನಂದ-ನಂದ ಮೊದಲಾದ ಭಗವಂತನ ಪಾರ್ಷದರು ಮತ್ತು 
ಸದಾ ಭಗವಂತನ ಸೇವೆಯಲ್ಲಿಯೇ ಉತ್ತುಕರಾದ ಕಪಿಲರು, 
ನಾರದರು, ದತ್ತಾತ್ರೇಯರು, ಸನಕಾದಿ ಯೋಗೀಶ್ವರರು 
ಪ್ರಭುವನ್ನು ಹಿಂಬಾಲಿಸಿಬಂದಿದ್ದರು. ॥೫-೬॥ 

ಎಲ್ಫೆ ಭರತಕುಲಮಣಿಯೇ | ಆ ಯಜ್ಞದಲ್ಲಿ ಯಜ್ಜಸಾಮಗ್ರಿ 
ಗಳನ್ನು ಕೊಡುವಂತ ಭೂಮಿಯು ಕಾಮಧೇನುರೂಪವನ್ನು ತಾಳಿ 
ಯಜಮಾನನ ಎಲ್ಲ ಇಷ್ಟುರ್ಥಗಳನ್ನು ಪೂರ್ಣಮಾಡಿತ್ತು. ॥ ೭॥ 
ನದಿಗಳು ಹಾಲು-ಮೊಸರು-ತುಪ್ಪಗಳೇ ಮುಂತಾದ ಗೋರಸ 
ಗಳನ್ನು, ಇಕ್ಟು-ದ್ರಾಕ್ಟಾದಿ ಎಲ್ಲ ರೀತಿಯ ರಸಗಳನ್ನು ಹರಿಯಿಸು 
ತಿದ್ದುವ. ಮಹಾವೃಕ್ಸಗಳು ಹೇರಳವಾಗಿ ಕಾಣಿಸಿಕೊಂಡು ಜೇನು 
ತುಪ್ಪವನ್ನು ಜೇನಿನಂತಹ ಸವಿಯುಳ್ಳ ಹಣ್ಣುಗಳನ್ನು ಸಮರ್ಪಿಸು 
ತ್ರಿದ್ದವು. ॥ ೮ ॥ ಸಮುದ್ರಗಳು ರತ್ನರಾಶಿಗಳನ್ನೂ ಪರ್ವತಗಳು 
ಭಕ, ಭೋಜ್ಯ-ಚೋಷ್ಯ-ಲೇಹ್ಯಗಳೆಂಬ ನಾಲ್ಕು ವಿಧದ ಅನ್ನ 
ಗಳನ್ನೂ ಮತ್ತು ಲೋಕಪಾಲರಿಂದ ಸಹಿತವಾದ ಸಮಸ್ಥ ಲೋಕಗಳು 
ಬಗೆ-ಬಗೆಯ ಕಾಣಿಕೆಗಳನ್ನು ಪೃಥುವಿಗೆ ಸಮರ್ಪಿಸುತ್ತಿದ್ದವು.1॥ 

ಪೃಥುಮಹಾರಾಜನಾದರೋ ಏಕಮಾತ್ರ ಶ್ರೀಹರಿಯನ್ನೇ ತನ್ನ 
ಪ್ರಭುವೆಂದು ತಿಳಿಯುತ್ತಿದ್ದನು. ಅವನ ಕೃಪೆಯಿಂದ ಆ ಯಜ್ಞಾನು 
ಷ್ಠುನದಲ್ಲಿ ಅವನ ಬಹಳ ಉತ್ಕರ್ಷವಾಯಿತು. ಆದರೆ ಇದು 
ದೇವೇಂದ್ರನಿಗೆ ಸಹನೆಯಾಗಲಿಲ್ಲ ಅವನು ಆ ಯಜ್ಞದಲ್ಲಿ ವಿಘ್ನವ 
ನ್ನೊಡ್ಗಲು ಪ್ರಯತ್ನಿಸಿದನು. ॥ ೧೦ ॥ ಮಹಾರಾಜಾ ಪೃಥುವು 
ಕೊನೆಯ ಯಜ್ಞದ ಮೂಲಕ ಭಗವಾನ್‌ ಯಜ್ಞಪತಿಯ ಆರಾಧನೆ 
ಮಾಡುತ್ತಿರುವಾಗ ಇಂದ್ರನು ಅಸೂಯೆಯಿಂದ ಗುಟ್ಟಾಗಿ ಆತನ 
ಯಜ್ಞಾಶ್ವವನ್ನು ಅಪಹರಿಸಿದನು. ॥ ೧೧ ॥ ಇಂದ್ರನು ತನ್ನ ರಕ್ಷಣೆ 
ಗಾಗಿ ಪಾಷಂಡವೇಷವನ್ನು ಧರಿಸಿದ್ದನು. ಅದು ಅಧರ್ಮದಲ್ಲಿ 
ಧರ್ಮದ ಭ್ರಮೆಯನ್ನು ಉಂಟುಮಾಡುವಂತಹುದು. ಅದನ್ನು 
ಆಶ್ರಯಿಸಿದರೆ ಪಾಪೀ ಮನುಷ್ಯನೂ ಕೂಡ ಧರ್ಮಾತ್ಮನಂತೆ 
ಕಂಡುಬರುತ್ತಾನೆ. ಈ ವೇಷದಲ್ಲಿ ಇಂದ್ರನು ಕುದುರೆಯನ್ನು 
ಅಪಹರಿಸಿ ಶೀಘ್ರವಾಗಿ ಆಕಾಶಮಾರ್ಗವಾಗಿ ಹೋಗುತ್ತಿರುವಾಗ 
ಮಹಾತ್ಮರಾದ ಅತ್ರಿಮಹರ್ಷಿಗಳ ದೃಷ್ಟಿಗೆ ಬಿದ್ದನು. ಅವರ 
ಪ್ರೇರಣೆಯಿಂದ ಮಹಾರಾಜಾ ಪೃಥುವಿನ ಮಹಾರಥಿ ಪುತ್ರನು 
ಇಂದ್ರನನ್ನು ಕೊಲ್ಲಲು ಅವನನ್ನು ಬೆನ್ನಟ್ಟಿಕೊಂಡು ಹೋಗಿ 
ಮಿತಿಮೀರಿದ ಕೋಪದಿಂದ "ಎಲವೋ! ನಿಲ್ಲು ನಿಲ್ಲು!' ಎಂದು 
ಕೂಗಿದನು. ॥ ೧೨-೧೩ ॥ 


434 
ಸರ್ವೇ ಸ್ವಮುಖ್ಯವತ್ಸೇನ 

ಸ್ವೇ ಸ್ವೇ ಪಾತ್ರೇ ಪೃಥಕ್ಸಯಃ । 
ಸರ್ವಕೌಮದುಘಾಂ ಪೃಥ್ವೀಂ 


ದುದುಹುಃ ಪೃಥುಭಾವಿತಾಮ್‌ ॥ ೨೬ ॥ 


ಏವಂ ಪೃಥ್ವಾದಯಃ ಪೃಥ್ವೀಮನ್ನಾದಾಃ ಸ್ಪನ್ನಮಾತ್ಮನ: । 
ದೋಹವತ್ತಾದಿಭೇದೇನ ಕ್ಷೀರಭೇದಂ ಕುರೂದ್ವಹ 
` ॥1೨೭॥ 


ತತೋ ಮಹೀಪತಿಃ ಪ್ರೀತಃ ಸರ್ವಕಾಮದುಘಾಂ ಪೃಥುಃ | 
ದುಹಿತೃತ್ತೇ ಚಕಾರೇಮಾಂ ಪ್ರೇಮ್ಲಾ ದುಹಿತೃವತ್ತಲಃ 
॥| ೨೮ ॥ 


ಚೂರ್ಣಯನ್‌ ಸ್ವಧನುಷ್ಠೋಟ್ಯಾ ಗಿರಿಕೂಟಾನಿ ರಾಜರಾಟ್‌ । 
ಭೂಮಂಡಲಮಿದಂ ವೈನ್ಯಃ ಪ್ರಾಯಶ್ಚಕ್ರೀ ಸಮಂ ವಿಭುಃ 
1೨೯ ॥। 


ಅಥಾಸ್ಸಿನ್ನಗವಾನ್‌ ವೈನ್ಯಃ ಪ್ರಜಾನಾಂ ವೃತ್ತಿದಃ ಪಿತಾ । 
ನಿವಾಸಾನ್‌ ಕಲ್ಲಯಾಂಚಕ್ರೇ ತತ್ರ ತತ್ರ ಯಥಾರ್ಹತಃ 
| ೩೦ ॥ 
ಗ್ರಾಮಾನ್‌ ಪುರೆಃ ಪತ್ತನಾನಿ ದುರ್ಗಾಣಿ ವಿವಿಧಾನಿ ಚ। 
ಘೋಷಾನ್ವಜಾನಿಬಿರಾನಾಕರಾನ್ಸೇಟಖರ್ವಟಾನ್‌ 
೩0 


ಪ್ರಾಕಥೋರಿಹ ನೈವೈಷಾ ಪುರಗ್ರಾಮಾದಿಕಲ್ಲನಾ । 
ಯಥಾಸುಖಂ ವಸಂತಿ ಸ್ಥ ತತ್ರ ತತ್ರಾಕುತೋಭಯಾಃ 
1 ೩೨॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಪೃಥ್ವಿಯಾದರೋ ಬಯಸಿದ ವಸ್ತುಗಳನ್ನು ಕೊಡುವಂತಹ 
ವಳು. ಈಗ ಅವಳು ಪೃಥುರಾಜನ ಅಧೀನದಲ್ಲಿದ್ದಳು. ಆದ್ದರಿಂದ 
ಅವಳಿಂದ ಎಲ್ಲರೂ ತಮ್ಮ-ತಮ್ಮ ವರ್ಗದ ಮುಖ್ಯನಾಯಕನನ್ನು 
ಕರುವನ್ನಾಗಿಸಿಕೊಂಡು ಬೇರೆ-ಬೇರೆ ಪಾತ್ರೆಗಳಲ್ಲಿ ಬಗೆ-ಬಗೆಯ 
ಪದಾರ್ಥಗಳನ್ನು ಹಾಲಿನರೂಪದಲ್ಲಿ ಹಿಂಡಿಕೊಂಡರು. ॥ ೨೬ ॥ 

ಕುರುಶ್ರೇಷ್ಠ ವಿದುರನೇ! ಹೀಗೆ ಪೃಥುಮಹಾರಾಜನೇ ಮೊದ 
ಲ್ಲೊಂಡು ಅನ್ನವನ್ನು ತಿನ್ನುವ ಎಲ್ಲ ಜೀವಿಗಳು ನಾನಾಪ್ರಕಾರದ ಕರು 
ಮತ್ತು ಪಾತ್ರೆ ಇವುಗಳ ಮೂಲಕವಾಗಿ ತಮ್ಮ-ತಮ್ಮ ಬೇರೆ-ಬೇರೆ 
ಅನ್ನರೂಪವಾದ ಹಾಲನ್ನು ಭೂದೇವಿಯಿಂದ ಹಿಂಡಿಕೊಂಡರು. 
॥ ೨೭ ॥ ಅದರಿಂದ ಮಹಾರಾಜಾ ಪೃಥುವಿಗೆ ಬಹಳ ಸಂತೋಷ 
ವಾಗಿ ಸರ್ವಕಾಮನೆಗಳನ್ನು ಕರೆಯುವ ಪೃಥಿವಿಯಲ್ಲಿ ಪುತ್ರಿಯಂತೆ 
ಪ್ರೀತಿ ಉಂಟಾಯಿತು. ಅವಳನ್ನು ತನ್ನ ಪುತ್ರಿಯಾಗಿಯೇ 
ಸ್ವೀಕರಿಸಿದನು. ॥ ೨೮ ॥ ಮತ್ತೆ ರಾಜಾಧಿರಾಜ ಪೃಥುವು ತನ್ನ 
ಧನುಷ್ಯದ ತುದಿಯಿಂದ ಪರ್ವತಗಳನ್ನು ಒಡೆದು ಈ ಇಡೀ 
ಭೂಮಂಡಲವನ್ನು ಬಹುಮಟ್ಟಿಗೆ ಸಮತಲವಾಗಿಸಿದನು. ॥ ೨೯ ॥ 
ಆ ವೇನಪುತ್ರನಾದ ಭಗವಾನ್‌ ಪೃಥುವು ತನ್ನ ಪ್ರಜೆಗಳಿಗೆ ತಂದೆ 
ಯಂತೆ ಇದ್ದು ಅವರ ಪಾಲನೆ-ಪೋಷಣೆಯ ವ್ಯವಸ್ಥೆಯಲ್ಲಿ 
ತೊಡಗಿದ್ದನು. ಅವನು ಸಮತಲವಾದ ಭೂಮಿಯಲ್ಲಿ ಪ್ರಜೆ 
ಗಳಿಗೆ ಅಲ್ಲಲ್ಲಿ ಯಥೋಚಿತವಾದ ವಾಸಸ್ಥಾನಗಳನ್ನು ವಿಭಾಗಿಸಿ 
ಕೊಟ್ಟನು. ॥ ೩೦ ॥ ಅವರಿಗಾಗಿ ಅನೇಕ ಗ್ರಾಮಗಳು, ಪುರಗಳು, 
ಪಟ್ಟಣಗಳು, ದುರ್ಗಗಳು, ಗೊಲ್ಲರ ಊರು-ಕೇರಿಗಳು, ಗೋ 
ಶಾಲೆಗಳು, ಶಿಬಿರಗಳು, ಗಣಿಗಳು, ರೈತರ ಹಳ್ಳಿಗಳು, ಪರ್ವತ 
ತಪ್ಪಲುಗಳ ಹಳ್ಳಿಗಳು ಮುಂತಾದ ಬೇರೆ-ಬೇರೆ ವಾಸಸ್ಥಾನಗಳನ್ನು 
ಕಲ್ಪಿಸಿದನು. ॥ ೩೧ ॥ ಮಹಾರಾಜಾ ಪೃಥುವಿನ ಆಳ್ವಿಕೆಗೆ ಮೊದಲು 
ಈ .ಪೃಥಿವಿಯಲ್ಲಿ ಪುರ-ಗ್ರಾಮಾದಿಗಳ ವಿಭಾಗವಿರಲಿಲ್ಲ ಎಲ್ಲ 
ಜನರೂ ತಮ್ಮ-ತಮ್ಮ ಅನುಕೂಲತೆಗನುಸಾರ ಅಡೆ-ತಡೆಯಿಲ್ಲದೆ 
ಅಲ್ಲಲ್ಲಿ ವಾಸಿಸುತ್ತಿದ್ದರು. (ಈಗ ಪೃಥುಮಹಾರಾಜನು ಏರ್ಪಡಿಸಿ 
ಕೊಟ್ಟ ವಾಸಸ್ಥಾನಗಳಲ್ಲಿ ಯಾವ ಭಯವೂ ಇಲ್ಲದೆ ಸಂತೋಷ 
ವಾಗಿ ವಾಸಿಸತೊಡಗಿದರು.) ॥ ೩೨ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಪೃಥುವಿಜಯೇತಷ್ಟಾದಶೋ5 ಧ್ಯಾಯಃ॥ ೧೮ ॥ 


ಹತ್ತೊಂಭತ್ತನೆಯ ಅಧ್ಯಾಯ 
ಪೃಥುಮಹಾರಾಜನಿಂದ ನೂರು ಅಶ್ಚಮೇಧ ಯಜ್ಞಗಳ ಆಚರಣೆ 


ಮೈತ್ರೇಯ ಉವಾಚ 


ಅಥಾದೀಕ್ಸತ ರಾಜಾ ತು ಹಯಮೇಧಶತೇನ ಸಃ॥। 
ಬ್ರಹ್ಮಾವರ್ತೇ ಮನೋಃ ಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತೀ 


॥ ೧ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಮನು 
ಸಾರ್ವಭೌಮನಿಗೆ ಸೇರಿದ ಸರಸ್ವತೀ ನದಿಯು ಪೂರ್ವದಿಕ್ಕಿಗೆ 
ಹರಿಯುವ, ಬ್ರಹ್ನಾವರ್ತವೆಂಬ ಕ್ಷೇತ್ರದಲ್ಲಿ ಆ ಪೃಥುಚಕ್ರ 
ವರ್ತಿಯು ನೂರು ಅಶ್ವಮೇಧಯಜ್ಞಗಳನ್ನು ಮಾಡಬೇಕೆಂದು 
ಸಂಕಲ್ಪಿಸಿ ದೀಕ್ಷೆಯನ್ನು ಕೈಗೊಂಡನು. ॥ ೧॥ 


19 ಅಧ್ಯಾಯ] 


ಚತುರ್ಥ ಸೃಂಧ 


435 


ತದಭಿಪ್ರೇತ್ಯ ಭಗವಾನ್‌ ಕರ್ಮಾತಿಶಯಮಾತ್ಮನ: | 
ಶತಕ್ರತುರ್ನ ಮಮೃಷೇ ಪೃಥೋರ್ಯಜ್ಲಮಹೋತ್ತವಮ್‌ 

॥ ೨॥ 

ಯತ್ರ ಯಜ್ಞಪತಿಃ ಸಾಕ್ಟಾದ್ಧಗವಾನ್‌ ಹರಿರೀಶ್ವರ: | 
ಅನ್ವಭೂಯತ ಸರ್ವಾತ್ಮಾ ಸರ್ವಲೋಕಗುರು: ಪ್ರಭುಃ 

nan 

ಅನ್ನಿತೋ ಬ್ರಹ್ಮಶರ್ವಾಭ್ಯಾಂ ಲೋಕಪಾಲ: ಸಹಾನುಗ್ಗೆಃ । 
ಉಪಗೀಯಮಾನೋ ಗಂಧರ್ವೈರ್ಮುನಿಭಿಶ್ಠಾಪರೋಗಣ್ಯೆ: 

೪ ॥ 

ಸಿದ್ಧಾ ವಿದ್ಯಾಧರಾ ದೈತ್ಯಾ ದಾನವಾ ಗುಹ್ಯಕಾದಯ:ಃ | 
ಸುನಂದನಂದಪ್ರಮುಖಾಃ ಪಾರ್ಷದಪ್ರವರಾ ಹರೇಃ 

1 ೫ ॥ 

ಕಪಿಲೋ ನಾರದೋ ದತ್ತೋ ಯೋಗೇಶಾಃ ಸನಕಾದಯಃ । 
ತಮನ್ವೀಯುರ್ಭಾಗವತಾ ಯೇ ಚ ತತ್ತೇವನೋತುಕಾಃ 

॥| ೬ ॥ 

ಯತ್ರ ಧರ್ಮದುಘಾ ಭೂಮಿಃ ಸರ್ವಕಾಮದುಘಾ ಸತೀ । 
ದೋಗ್ತಿ ಸ್ಥಾಭೀಪ್ಲಿತಾನರ್ಥಾನ್‌ ಯಜಮಾನಸ್ಕ ಭಾರತ 

॥ ೭ ॥ 

ಊಹುಃ ಸರ್ವರಸಾನ್ನದ್ಯಃ ಕ್ಷೀರದಧ್ಯನ್ನಗೋರಸಾನ್‌ । 
ತರವೋ ಭೂರಿವರ್ನಾಣಃ ಪ್ರಾಸೂಯಂತ ಮಧುಚ್ಯುತಃ 

| 1 ೮॥ 

ಸಿಂಧವೋ ರತ್ತನಿಕರಾನ್‌ ಗಿರಯೋತ ನ್ನಂ ಚತುರ್ವಿಧಮ್‌ । 
ಉಪಾಯನಮುಪಾಜಹು: ಸರ್ವೇ ಲೋಕಾಃ ಸಪಾಲಕಾಃ 

॥ ೯॥ 

ಇತಿ ಚಾಧೋಕ್ಬಜೇಶಸ್ಯ ಪೃಥೋಸ್ತು ಪರಮೋದಯಮ್‌ । 
ಅಸೂಯನ್‌ ಭಗವಾನಿಂದ್ರಃ ಪ್ರತಿಘಾತಮಚೀಕರತ್‌ 

॥ ೧೦ 1 

ಚರಮೇಣಾಶ್ಚಮೇಧೇನ ಯಜಮಾನೇ ಯಜುಪ್ಪತಿಮ್‌ । 
ವೈನ್ಯೇ ಯಜ್ಞಪಶುಂ ಸ್ಪರ್ಧನ್ನಪೋವಾಹ ತಿರೋಹಿತಃ 


11 ೧೧ 
ತಮತ್ರಿರ್ಭಗವಾನೈಕ್ಛತ್ತ್ವರಮಾಣಂ ವಿಹಾಯಸಾ | 
ಆಮುಕ್ತಮಿವ ಪಾಖಂಡಂ ಯೋತಧರ್ಮೇಧರ್ಮವಿಭ್ರಮಃ 

॥ ೧೨॥ 


ಅತ್ರಿಣಾ ಚೋದಿತೋ ಹಂತುಂ ಪೃಥುಪುತ್ರೋ ಮಹಾರಥಃ । 
ಅನ್ನಧಾವತ ಸಂಕುದ್ದಸ್ತಿಷ್ಠ ತಿಷ್ಠತಿ ಚಾಬ್ರವೀತ್‌ 
n ೧೩ ॥ 


ಇದನ್ನು ನೋಡಿ ಭಗವಾನ್‌ ಇಂದ್ರನಿಗೆ ಈ ಪೃಥುವಿನ 
ಕರ್ಮವು ನನ್ನ ಕರ್ಮಗಳಿಂದಲೂ ಹೆಚ್ಚಾಗುವುದು ಎಂದು 
ಅನಿಸಿತು. ಅದಕ್ಕಾಗಿ ಅವನು ರಾಜನ ಯಜ್ಞೊ ್ಲೀತ್ಸವವನ್ನು ಸಹಿಸ 
ದಾದನು. ॥ ೨ ॥ ಪೃಥುಮಹಾರಾಜನ ಯಜ್ಞದಲ್ಲಿ ಎಲ್ಲರ ಅಂತ 
ರಾತ್ಮನೂ, ಸರ್ವಲೋಕಪೂಜ್ಯನೂ, ಜಗದೀಶ್ವರನೂ ಆದ 
ಭಗವಾನ್‌ ಶ್ರೀಹರಿಯು ಯಜ್ಞೇಶ್ವರನ ರೂಪದಿಂದ ಪ್ರತ್ಯಕ್ಷವಾಗಿ 
ದರ್ಶನವನ್ನು ಕೊಟ್ಟಿದ್ದನು. ॥ ೩ ॥ ಅವನೊಂದಿಗೆ ಬ್ರಹ್ಮದೇವರು, 
ರುದ್ರದೇವರು ಹಾಗೂ ತಮ್ಮ-ತಮ್ಮ ಅನುಚರರ ಸಹಿತ ಲೋಕ 
ಪಾಲಕರೂ ಕೂಡ ಆಗಮಿಸಿದ್ದರು. ಆಗ ಗಂಧರ್ವರು, ಮುನಿ 
ಗಳು, ಅಪ್ಪರೆಯರು ಪ್ರ ಪ್ರಭುವಿನ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು. 
॥೪॥ ಸಿದ್ದರು, ವಿದ್ಯಾಧರರು, ದೈತ್ಯರು, ದಾನವರು, ಯಕ್ಷರು, 
ಸುನಂದ-ನೆಂದ ಮೊದಲಾದ ಭಗವಂತನ ಪಾರ್ಷದರು ಮತ್ತು 
ಸದಾ ಭಗವಂತನ ಸೇವೆಯಲ್ಲಿಯೇ ಉತ್ತುಕರಾದ ಕಪಿಲರು, 
ನಾರದರು, ದತ್ತಾತ್ರೇಯರು, ಸನಕಾದಿ ಯೋಗೀಶ್ವರರು 
ಪ್ರಭುವನ್ನು ಹಿಂಬಾಲಿಸಿಬಂದಿದ್ದರು. ॥ ೫-೬ ॥ 

ಎಲೈ ಭರತಕುಲಮಣಿಯೇ | ಆ ಯಜ್ಞದಲ್ಲಿ ಯಜ್ಞಸಾಮಗ್ರಿ 
ಗಳನ್ನು ಕೊಡುವಂತ ಭೂಮಿಯು ಕಾಮಧೇನುರೂಪವನ್ನು ತಾಳಿ 
ಯಜಮಾನನ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣಮಾಡಿತ್ತು. ॥ ೭ ॥ 
ನದಿಗಳು ಹಾಲು-ಮೊಸರು-ತುಪ್ಪಗಳೇ ಮುಂತಾದ ಗೋರಸ 
ಗಳನ್ನು, ಇಕ್ಟು-ದ್ರಾಕ್ಟಾದಿ ಎಲ್ಲ ರೀತಿಯ ರಸಗಳನ್ನು ಹರಿಯಿಸು 
ತ್ರಿದ್ದುವು. ಮಹಾವೃಕ್ಷಗಳು ಹೇರಳವಾಗಿ ಕಾಣಿಸಿಕೊಂಡು ಜೇನು 
ತುಪ್ಪವನ್ನು ಜೇನಿನಂತಹ ಸವಿಯುಳ್ಳ ಹಣ್ಣುಗಳನ್ನು ಸಮರ್ಪಿಸು 
ದ್ದವು. I "6 ॥ ಸಮುದ್ರಗಳು ರತ್ತರಾಶಿಗಳನ್ನೂ ಪರ್ವತಗಳು 
ಭಕ. ಕಃ ಭೋಜ್ಯ-ಚೋಷ್ಠ-ಲೇಹ್ಯಗಳೆಂಬ ನಾಲ್ಕು ವಿಧದ ಅನ್ನ 
ಗಳನ್ನೂ ಮತ್ತು ಲೋಕಪಾಲರಿಂದ ಸಹಿತವಾದ ಸಮಸ್ಯ ಲೋಕಗಳು 
ಬಗೆ-ಬಗೆಯ ಕಾಣಿಕೆಗಳನ್ನು ಪೃಥುವಿಗೆ ಸಮರ್ಪಿಸುತ್ತಿದ್ದವು.1॥ 

ಪೃಥುಮಹಾರಾಜನಾದರೋ ಏಕಮಾತ್ರ ಶ್ರೀಹರಿಯನ್ನೇ ತನ್ನ 
ಪ್ರಭುವೆಂದು ತಿಳಿಯುತ್ತಿದ್ದನು. ಅವನ ಕೃಪೆಯಿಂದ ಆ ಯಜ್ಞಾನು 
ಷ್ಠಾನದಲ್ಲಿ ಅವನ ಬಹಳ ಉತ್ಕರ್ಷವಾಯಿತು. ಆದರೆ ಇದು 
ದೇವೇಂದ್ರನಿಗೆ ಸಹನೆಯಾಗಲಿಲ್ಲ ಅವನು ಆ ಯಜ್ಞದಲ್ಲಿ ವಿಘ್ನವ 
ನ್ನೊಡ್ಡಲು ಪ್ರಯತ್ನಿಸಿದನು. ॥ ೧೦ ॥ ಮಹಾರಾಜಾ ಪೃಥುವು 
ಕೊನೆಯ ಯಜ್ಞದ ಮೂಲಕ ಭಗವಾನ್‌ ಯಜ್ಞಪತಿಯ ಆರಾಧನೆ 
ಮಾಡುತ್ತಿರುವಾಗ ಇಂದ್ರನು ಅಸೂಯೆಯಿಂದ ಗುಟ್ಟಾಗಿ ಆತನ 
ಯಜ್ಞಾ ಶ್ಚವನ್ನು ಅಪಹರಿಸಿದನು. ॥ ೧೧ ॥ ಇಂದ್ರನು ತನ್ನ ರಕ್ಷಣೆ 
ಗಾಗಿ ಪಾಷಂಡವೇಷವನ್ನು ಧರಿಸಿದ್ದನು. ಅದು ಅಧರ್ಮದಲ್ಲಿ 
ಧರ್ಮದ ಭ್ರಮೆಯನ್ನು `ಉಂಟುಮಾಡುವಂತಹುದು. ಅದನ್ನು 
ಆಶ್ರಯಿಸಿದರೆ ಪಾಪೀ ಮನುಷ್ಯನೂ ಕೂಡ ಧರ್ಮಾತ್ಮನತತೆ. 
ಕಂಡುಬರುತ್ತಾನೆ. ಈ ವೇಷದಲ್ಲಿ ಇಂದ್ರನು ಕುದುರೆಯನ್ನು 
ಅಪಹರಿಸಿ ಶೀಘ್ರವಾಗಿ ಆಕಾಶಮಾರ್ಗವಾಗಿ ಹೋಗುತ್ತಿರುವಾಗ 
ಮಹಾತ್ಮರಾದ 'ಅತ್ರಿಮಹರ್ಷಿಗಳ ದೃಷ್ಟಿಗೆ ಬಿದ್ದನು. ಅವರ 
ಪ್ರೇರಣೆಯಿಂದ ಮಹಾರಾಜಾ ಪೃಥುವಿನ ಮಹಾರಥಿ ಪುತ್ರನು 
ಇಂದ್ರನನ್ನು ಕೊಲ್ಲಲು ಅವನನ್ನು ಬೆನ್ನಟ್ಟಟೊಂಡು ಹೋಗಿ 
ಮಿತಿಮೀರಿದ ಕೋ 'ಪದಿಂದ “ಎಲವೋ ನಿಲ್ಲು ನಿಲ್ಲು!' ಎಂದು 
ಕೂಗಿದನು. ॥ ೧೨-೧೩ ॥ 


436 


ತಂ ತಾದೃಶಾಕೃತಿಂ ವೀಕ್ಸ್ಯ ಮೇನೇ ಧರ್ಮಂ ಶರೀರಿಣಮ್‌ । 
ಜಟಿಲಂ ಭಸ್ಮನಾಚ್ನನ್ನಂ ತಸ್ಥೈ ಬಾಣಂ ನ ಮುಂಚತಿ 
॥ ೧೪ ॥ 


ವಧಾನ್ಹಿವೃತ್ತಂ ತಂ ಭೂಯೋ ಹಂತವೇಶತ್ರಿರಚೋದಯತ್‌ । 
ಜಹಿ ಯಜ್ಞಹನಂ ತಾತ ಮಹೇಂದ್ರಂ ವಿಬುಧಾಧಮಮ್‌ 
॥ ೧೫ ॥ 


ಏವಂ ವೈನ್ಯಸುತಃ 
ಅನ್ನದ್ರವದಭಿಕ್ರುದ್ದೋ 


ಪ್ರೋಕ್ಸಸ್ನರಮಾಣಂ ವಿಹಾಯಸಾ । 
ರಾವಣಂ ್ಹಗೃಥ್ರರಾಡಿವ 
1 ೧೬॥ 


ಸೋತಶ್ಟಂ ರೂಪಂ ಚ ತದ್ದಿತ್ವಾತಸ್ಮಾ ಅಂತರ್ಹಿತಃ ಸ್ವರಾಟ್‌ । 
ವೀರಃ ಸ್ವಸಶುಮಾದಾಯ ಪಿತುರ್ಯಜ್ಞಮುಪೇಯಿವಾನ್‌ 
॥ ೧೭॥ 


ತತ್ತಸ್ಯ ಚಾದ್ದುತಂ ಕರ್ಮ ವಿಚಕ್ಟ್ಯ ಪರಮರ್ಷಯಃ । 
ನಾಮಧೇಯಂ ದದುಸ್ತಸ್ಟೈ ವಿಜಿತಾಶ್ಚ ಇತಿ ಪ್ರಭೋ 
॥ ೧೮ ॥ 


ಉಪಸ್ಪಜ್ಯ ತಮಸ್ತೀವ್ರಂ ಜಹಾರಾಶ್ಚಂ ಪುನರ್ಹರಿ: । 
ಚಷಾಲಯೂಪತಶ್ಚನ್ನೋ ಹಿರಣ್ಯರಶನಂ ವಿಭುಃ 
॥೧೯॥ 


ಅತ್ರಿಃ ಸಂದರ್ಶಯಾಮಾಸ ತ್ವರಮಾಣಂ ವಿಹಾಯಸಾ ।ಟ 
ಕಪಾಲಖಟ್ವಾಂಗಧರಂ ವೀರೋ ನೈನಮಬಾಧತ 
ಕ ॥1 ೨೦ ॥ 


ಅತ್ರಿಣಾ ಚೋದಿತಸ್ತಸ್ಟೈ ಸಂದಧೇ ವಿಶಿಖಂ ರುಷಾ | 
ಸೋಶಶ್ಚಂ ರೂಪಂ ಚ ತದ್ದಿತ್ವಾ ತಸ್ಥಾವಂತರ್ಹಿತಃ ಸ್ವರಾಟ್‌ 
॥ ೨೧ ॥ 


ವೀರಶ್ನಾಶ್ರಮುಪಾದಾಯ ಪಿತೃಯಜ್ಞಮಥಾವ್ರಜತ್‌ ಟ 

ಚ ಲ kd 

ತದವದ್ಯಂ ಹರೇ ರೂಪಂ ಜಗೃಹುರ್ಜಾನದುರ್ಬಲಾಃ 
॥ ೨೨ ॥ 


ಯಾನಿ ರೂಪಾಣಿ ಜಗೃಹೇ ಇಂದ್ರೋಹಯಜಿಹೀರ್ಷಯಾ । 
ತಾನಿ ಪಾಪಸ್ಯ ಖಂಡಾನಿ ಲಿಂಗಂ ಖಂಡಮಿಹೋಚ್ಛತೇ 
॥ ೨೩ 1 


ಏವಮಿಂದ್ರೇ ಹರತ್ಕಶ್ಚಂ ವೈನ್ಯಯಜ್ನಜಿಘಾಂಸಯಾ I 
ತದ ಶೃ ಹೀತವಿಸ್ಪಷ್ಟೇಷು ಪಾಖಂಡೇಷು ಮತಿರ್ನಣಾಮ್‌ 
1 ೨೪ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಆಗ ಇಂದ್ರನ ತಲೆಯಲ್ಲಿ ಜಟಾಜೂಟವಿತ್ತು. ಮೈಗೆ ಭಸ್ಮವನ್ನು 
ಬಳಿದುಕೊಂಡಿದ್ದನು. ಅದನ್ನು ಕಂಡು ಪೃಥು ಪುತ್ರನು ಆತನನ್ನು 
ಧರ್ಮಮೂರ್ತಿ ಎಂದು ಭಾವಿಸಿ ಅವನ ಮೇಲೆ ಬಾಣವನ್ನು 
ಪ್ರಯೋಗಿಸಲಿಲ್ಲ ॥ ೧೪ ॥ ಅವನು ಇಂದ್ರನ ಮೇಲೆ ಆಕ್ರಮಣ. 
ಮಾಡದೆ ಹಿಂದಿರುಗಿದಾಗ ಅತ್ರಿ ಮಹರ್ಷಿಗಳು "ವತ್ತ! ಈತನು 
ಯಜ್ಞವನ್ನು ಕೆಡಿಸಲು ಬಂದ ದೇವತಾಧಮನಾದ ಇಂದ್ರನು. 
ಇವನನ್ನು ಸಂಹರಿಸು' ಎಂದು ಆಣತಿ ನೀಡಿದರು. ॥ ೧೫ ॥ 
ಅತ್ರಿ ಮಹರ್ಷಿಗಳು ಹೀಗೆ ಪ್ರೋತ್ಸಾಹಿಸಿದಾಗ ಪೃಥುಕುಮಾರನಲ್ಲಿ 
ಕ್ರೋಧವು ಉಕ್ಕೇರಿ ಬಂತು. ಅವನು ರಾವಣನನ್ನು ಬೆನ್ನಟ್ಟಿಷೋದ 
ಜಟಾಯುವಿನಂತೆ ಆಕಾಶದಲ್ಲಿ ವೇಗವಾಗಿ ಹೋಗುತ್ತಿದ್ದ ಇಂದ್ರ 
ನನ್ನು ಬೆನ್ನಟ್ಟದನು. ॥ ೧೬ ॥ ಇದನ್ನು ನೋಡಿದ ಇಂದ್ರನು ಹೆದರಿ 
ತನ್ನ ಆ ಪಾಷಂಡವೇಷವನ್ನೂ ಯಜ್ಞಧ ಕುದುರೆಯನ್ನು ಅಲ್ಲಿಯೇ 
ಬಿಟ್ಟು ಕಣ್ಣರೆಯಾದನು. ವೀರನಾದ ಪೃಥುಪುತ್ರನು ತನ್ನ ಯಜ್ಞಾ 
ಶ್ವವನ್ನು ತೆಗೆದುಕೊಂಡು ತಂದೆಯ ಯಜ್ಞಶಾಲೆಗೆ ಮರಳಿದನು. 
॥ [೧೭ || ಶಕ್ತಿಶಾಲಿ ವಿದುರನೇ | ಅವನ ಆ ಅದ್ಭುತ ಪರಾಕ್ರಮವನ್ನು 
ಕಂಡು ಮಹರ್ಷಿಗಳು ಆತನಿಗೆ 'ವಿಜಿತಾಶ್ವ' ಎಂಬ ಆರಾ 
ವನ್ನು ಕೊಟ್ಟರು. ॥ ೧೮ ॥ 

ಯಜ್ಞದ ಅಶ್ವವನ್ನು ಚಷಾಲ ಮತ್ತು ಯೂಪಸ್ತಂಭಗಳಿಗೆ 
ಕಟ್ಟಿಹಾಕಲಾಗಿತ್ತು. ಶಕ್ತಿಶಾಲಿಯಾದ ಇಂದ್ರನು ಅಲ್ಲಿ ಘೋರವಾದ 
ಅಂಧಕಾರವನ್ನು ಉಂಟುಮಾಡಿ ಆ ಕತ್ತಲೆಯಲ್ಲಿ ಅಡಗಿಕೊಂಡು 
ಯಜ್ಞಾಶ್ವವನ್ನು ಅದರ ಚಿನ್ನದ ಸರಪಣಿಯೊಡನೆ ಕದ್ದುಕೊಂಡು 
ಹೋದನು. ॥ ೧೯ ॥ ಅತ್ರಿಮುನಿಗಳು ಪುನಃ ಆಕಾಶಮಾರ್ಗವಾಗಿ 
ಹೋಗುತ್ತಿರುವ ಇಂದ್ರನನ್ನು ರಾಜಕುಮಾರನಿಗೆ ತೋರಿಸಿದರು. 
ಆದರೆ ಇಂದ್ರನು ಕಪಾಲವನ್ನು ಖಟ್ವಾಂಗವನ್ನು ಧರಿಸಿ ತಪಸ್ವಿ 
ಯಂತೆ ಕಾಣುತ್ತಿದ್ದುದರಿಂದ ಪೃಥುಪುತ್ರನು ಅವನ ದಾರಿಗೆ 
ಅಡ್ಡಿಪಡಿಸಲಿಲ್ಲ ॥ ೨೦ ॥ ಆಗ ಅತ್ರಿಮಹರ್ಷಿಯು ಮತ್ತೆ 
ಅವನಿಗೆ ಉತ್ಪಾಹತುಂಬಿ ಪ್ರೇರೇಪಿಸಲು ಪೃಥುಪುತ್ರನು ಕ್ರೋಧ 
ದಿಂದ ಇಂದ್ರನ ಮೇಲೆ ಬಾಣವನ್ನು ಗುರಿಯಿಟ್ಟು ಪ್ರಯೋಗಿಸಿ 
ದನು. ಅದನ್ನು ನೋಡಿದೊಡನೆಯೇ ದೇವರಾಜನು ತನ್ನ ಛದ್ಧ 
ವೇಷವನ್ನೂ ಯಜ್ಞಾಶ್ವವನ್ನು ಅಲ್ಲಿಯೇ . ಬಿಟ್ಟು ಅಂತರ್ಧಾನ 
ನಾದನು. ॥ ೨೧ ॥ ವೀರನಾದ ವಿಜಿತಾಶ್ವನು ಕುದುರೆಯನ್ನು 
ಹಿಡಿದುಕೊಂಡು ತಂದೆಯ ಯಜ್ಞಶಾಲೆಗೆ ಹಿಂದಿರುಗಿದನು. 
ಇಂದ್ರನು ಬಿಟ್ಟುಹೋದ ಆ ನಿಂದನೀಯವಾದ ವೇಷವನ್ನು ಮಂದ 
ಮತಿಗಳಾದ ಜನರು ಸ್ವೀಕರಿಸಿದರು. ॥ ೨೨ ॥ ಇಂದ್ರನು ಯಜ್ಞಾ 
ಶ್ವವನ್ನು ಅಪ ಪಹರಿಸುವ. ದೃಷ್ಟಿಯಿಂದ ಧರಿಸಿದ ರೂಪಗಳೆಲ್ಲವೂ. 
ಪಾಪದ ಖಂಡಗಳಾದುದರಿಂದ “ಪಾಖಂಡ' ಎನಿಸಿದುವು. ಇಲ್ಲಿ 
"ಖಂಡ 'ವೆಂದರೆ ಚಿಹ್ನೆಯ ವಾಚಕವಾಗಿದೆ. ॥ ೨೩ ॥ ಹೀಗೆ 
ಪೃಥುವಿನ ಯಜ್ಞವನ್ನು ಧ್ವಂಸಮಾಡಲಿಕ್ಕಾಗಿ, ಯಜ್ಞಪಶುವನ್ನು 
ಕದಿಯುವಾಗ ಇಂದ್ರನು ಹಲವು ಬಾರಿ ಧರಿಸಿ ತ್ಯಾಗಮಾಡಿದ 
ದಿಗಂಬರತ್ವ, ಕೆಂಪುವಸ್ಪಗಳ ಧಾರಣೆ, ಕಾಪಾಲಿಕ ಮುಂತಾದ 
ಪಾಖಂಡಪೂರ್ಣ ಆಚಾರಗಳಲ್ಲಿ ಮನುಷ್ಯರ ಬುದ್ಧಿಯು 
ಮೋಹಿತವಾಗುತ್ತದೆ. ಏಕೆಂದರೆ ಆ ನಾಸ್ತಿಕಮತಗಳು ನೋಡಲು 
ಸುಂದರವಾಗಿದ್ದು ದೊಡ್ಡ-ದೊಡ್ಡ ಯುಕ್ತಿಗಳಿಂದ ತಮ್ಮ ಪಕ್ಷವನ್ನು 


19 ಅಧ್ಯಾಯ] 


ಚತುರ್ಥ ಸ್ಕಂಧ 


437 


ಕ್ರಾ ಯು ಎವಾ ಪಸರ ಮತತ ವ ಮಯ ರಷ್ಯ ಮಾಡುವಾ ಜಾತ iS 


ಧರ್ಮ ಇತ್ಯುಪಧರ್ಮೇಷು ನಗ್ನರಕ್ಕಪಟಾದಿಷು । 
ಪ್ರಾಯೇಣ ಸಜ್ಜತೇ ಭ್ರಾಂತ್ಕಾ ಪೇಶಲೇಷು ಚ ವಾಗ್ಠಿಷು 
1 ೨೫ ॥ 


ತದಭಿಜ್ಞಾಯ ಭಗವಾನ್‌ ಪೃಥು: ಪೃಥುಪರಾಕ್ರಮಃ । 
ಇಂದ್ರಾಯಕುಪಿತೋ ಬಾಣಮಾದತ್ತೋದ್ಯತಕಾರ್ಮುಕ: 
॥ ೨೬ ॥ 


ತಮೃತ್ತಿಜಃ ಶಕ್ರವಧಾಭಿಸಂಧಿತಂ 

ವಿಚಕ್ಸ್ಯ ದುಷ್ಟೇಕೃಮಸಹ್ಯರಂಹಸಮ್‌ [ 
ನಿವಾರಯಾಮಾಸುರಹೋ ಮಹಾಮತೇ 

ನ ಯುಜ್ಯತೇತತ್ರಾನ್ಯವಧಃ ಪ್ರಚೋದಿತಾತ್‌ ॥ ೨೭ ॥ 


ವಯಂ ಮರುತ್ವಂತಮಿಹಾರ್ಥನಾಶನಂ 
ಹ್ವಯಾಮಹೇ ತ್ವಚ್ಛವಸಾ ಹತತ್ವಿಷಮ್‌ । 
ಅಯಾತಯಾಮೋಪಹವೈರನಂತರಂ 
ಪ್ರಸಹ್ಯ ರಾಜನ್‌ ಜುಹವಾಮ ತೇತಹಿತಮ್‌ ॥ ೨೮ ॥ 


ಇತ್ಯಾಮಂತ್ರ್ಯ ಕ್ರತುಪತಿಂ ವಿದುರಾಸ್ಯರ್ತ್ರಿಜೋ ರುಷಾ । 
ಸ್ರುಗ್ಗಸ್ತಾಂಜುಹ್ಹತೋ5 ಭ್ಯೇತ್ಯ ಸ್ವಯಂಭೂಃ ಪ್ರತ್ಯಷೇಧತ 
॥| ೨೯॥ 


ನ ವಧ್ಯೋ ಭವತಾಮಿಂದ್ರೋ ಯದ್ಯಜ್ನೋ ಭಗವತ್ತನು: । 
ಯಂ ಜಿಫಾಂಸಥ ಯಜೆ ್ಲೇನ ಯಸ್ಯೇಷ್ಠಾಸ್ತನವಃ ಸುರಾಃ 
I ೩೦ I 


ತದಿದಂ ಪಶ್ಯತ ಮಹದ್ದರ್ಮವೃತಿಕರಂ ದ್ವಿಜಾಃ 1 
ಇಂದ್ರೇಣಾನುಷ್ಠಿತಂ ರಾಜ್ನಃ; ಕರ್ಮೈತದ್ವಿಜಿಘಾಂಸತಾ 
॥೩೧॥ 


ಪೃಥುಕೀರ್ತೇಃ ಪೃಥೋರ್ಭೂಯಾತ್ವರ್ಹ್ಯೇಕೋನಶತಕ್ರತು: | 
ಅಲಂತೇ ಕ್ರತುಭಿಃ ಸ್ವಿಷ್ಟೆ ಸ್ಟ್ರೈರ್ಯದೃವಾನ್ಥೋಕ್ಟಧರ್ಮವಿತ್‌ 
1೩೨ ॥ 


ಸಮರ್ಥಿಸುತ್ತವೆ. ವಾಸ್ತವವಾಗಿ ಇವು ಧರ್ಮಗಳೇ ಅಲ್ಲ ಧರ್ಮ 
ವೆಂಬ ಭ್ರಾಂತಿಯಿಂದ ಪಾಮರ ಜನರು ಇವುಗಳಲ್ಲಿ ಆಸಕ್ತರಾಗು 
ತ್ತಾರೆ. ॥ ೨೪-೨೫ ॥ ಗ್‌ 

ಇಂದ್ರನ ಆ ಕುಕೃತ್ಯವನ್ನು ಕಂಡು ಪರಮ ಪರಾಕ್ರಮಿಯಾದ 
ಪೃಥುಮಹಾರಾಜನಿಗೆ ಆತನ ಮೇಲೆ ತುಂಬಾ ಕ್ರೋಧವು ಉಂಟಾ 
ಯಿತು. ಆತನು ತನ್ನ ಬಲ್ಲನೆ ತ್ರಕೊಂಡು ಬಾಣವನ್ನು ಹೂಡಿದನು. 
॥ ೨೬ ॥ ಆಗ ಕ್ರೋಧದಿಂದ ಕೆರಳಿದ್ದ ಆತನನ್ನು ನೋಡುವುದಕ್ಕೂ 
ಕಷ್ಟವಾಗಿತ್ತು. ಸಹಿಸಲಸದಳವಾದ ಪರಾಕ್ರಮವುಳ್ಳ ಪೃಥುವು 
ಇಂದ್ರನನ್ನು ವಧಿಸಲು ಸಿದ್ಧನಾಗಿಬಿಟ್ಟದ್ದಾನೆ ಎಂಬುದನ್ನು ತಿಳಿದು 
ಯತ್ವಿಜರು ಆತನನ್ನು ತಡೆಯುತ್ತಾ ಮಹಾರಾಜಾ | ನೀನು 
ಮಹಾಬುದ್ಧಿಶಾಲಿಯು. ಯಜ್ಞಧೀಕ್ಷೆಯನ್ನು ವಹಿಸಿಕೊಂಡ ಮೇಲೆ 
ಶಾಸ್ತ್ರವಿಹಿತವಾದ ಯಜ್ಞಪಶುವನ್ನು ಬಿಟ್ಟು ಬೇರೆ ಯಾರನ್ನೂ ವಧಿ 
ಸಬಾರದು. ॥ ೨೭ ॥ . ಈ ಯಜ್ಞಕ್ಕಾರ್ಯದಲ್ಲಿ ನಿನಗೆ 
ವಿಘವನ್ನುಂಟುಮಾಡುತ್ತಿರುವ ಇಂದ್ರನು ನಿನ್ನ ಕೀರ್ತಿಯಿಂದ 
ಅಸೂಯೆಗೊಂಡು ಈಗಾಗಲೇ ತೇಜೋಹೀನನಾಗಿದ್ದಾನೆ. ನಾವು 
ಅಮೋಘವಾದ ಮಂತ್ರಗಳಿಂದ ಆತನನ್ನು ಇಲ್ಲಿಯೇ ಆವಾಹನೆ 
ಮಾಡಿ ಬಲಾತ್ಕಾರವಾಗಿ ಅಗ್ನಿಯಲ್ಲಿ ಹೋಮಮಾಡಿಬಿಡುವೆವು 
ಎಂದು ಸಮಾಧಾನಪಡಿಸಿದರು. ॥ ೨೮ ॥ 

ವಿದುರನೇ | ಯಜಮಾನನಲ್ಲಿ ಹೀಗೆ ಹೇಳಿ ಅವನ ಅನುಮತಿ 
ಯನ್ನು ಪಡೆದು ಯಾಜಕರು ಕ್ರೋಧದಿಂದ ಇಂದ್ರನನ್ನು ಆಹ್ವಾನಿ 
ಸಿದರು. ಅವರು ಸ್ರುವೆಯಿಂದ ಅಗ್ನಿಯಲ್ಲಿ ಆಹುತಿಯನ್ನು 
ಇನ್ನೇನು ಹಾಕಬೇಕು ಎನ್ನುವಷ್ಟರಲ್ಲಿ ಬ್ರಹ್ಮದೇವರು ಅಲ್ಲಿಗೆ ಬಂದು 
ಅವರನ್ನು ತಡೆದರು. ॥ ೨೯ ॥ ಅವರು ಹೇಳಿದರು ಎಲ್ಫೆ 
ಯಾಜಕರೇ | ನೀವು ಇಂದ್ರನನ್ನು ವಧಿಸುವುದು ಉಚಿತವಲ್ಲ 
ಇವನು ಯಜ್ಞಸಂಜ್ಷ ಇಂದ್ರನಾದರೋ ಭಗವಂತನ ಮೂರ್ತಿಯೇ 
ಆಗಿದ್ದಾನೆ. ಯಜ್ಞದಲ್ಲಿ ನೀವು ಆರಾಧಿಸುವ ದೇವತೆಗಳೆಲ್ಲರೂ 
ಇಂದ್ರನಿಗೆ ಶರೀರದಂತೆ ಇದ್ದಾರೆ. ಇಂತಹವನನ್ನು ನೀವು 
ಯಜ್ಞದಮೂಲಕವೇ ಕೊಲ್ಲಲು ಬಯಸುತ್ತೀರಲ್ಲ! ॥ ೩೦ ॥ 
ಪೃಥುಮಹಾರಾಜನ ಯಜ್ಞಾನುಷ್ಠಾನದಲ್ಲಿ ವಿಫ್ಲವನ್ನು ಉಂಟು 
ಮಾಡಲು ಇಂದ್ರನು ಹರಡಿರುವ ಪಾಖಂಡವು ಧರ್ಮದ ನಾಶ 
ಮಾಡುವಂತಹುದು. ಈ ಮಾತಿನ ಕಡೆಗೆ ಗಮನಕೊಡಿರಿ. ಈಗ 
ಅವನಲ್ಲಿ ಹೆಚ್ಚು ವಿರೋಧಮಾಡಬೇಡಿ. ಇಲ್ಲದಿದ್ದರೆ ಅವನು 
ಇನ್ನೂ ಪಾಖಂಡಮಾರ್ಗಗಳನ್ನು ಪ್ರಚಾರಮಾಡುವನು. ॥ ೩೧ ॥ 
ಈ ಪೃಥುವಿಗೂ - ಇಂದ್ರನಿಗೂ ಯಜ್ಞದಲ್ಲಿ ಪೈಪೋಟಿಯೇ 
ಬೇಡ. ಪೃಥುಮಹಾರಾಜನ ಕೀರ್ತಿಯು ಈಗಾಗಲೇ ತುಂಬಾ 
ವಿಸ್ತಾರಗೊಂಡಿದೆ. ಈತನಿಗೆ ನೂರನೆಯ ಯಜ್ಞದ ಆವಶ್ಯಕತೆಯೇ 
ಇಲ್ಲ ಆದ್ದರಿಂದ ಈ ಪೃಥುರಾಜನ ತೊಂಭತ್ತೊಂಭತ್ತು ಯಜ್ಞ 
ಗಳಲ್ಲೇ ಪರಿಸಮಾಷ್ಟಿಯಾಗಲಿ. ಅನಂತರ ರಾಜರ್ಷಿ ಪೃಥುವಿನಲ್ಲಿ 
ಹೇಳಿದರು - ರಾಜೇಂದ್ರನೇ ! ನೀನಾದರೋ ಮೋಕ್ಟಧರ್ಮವನ್ನು 
ಬಲ್ಲವನು. ಆದ್ದರಿಂದ ನಿನಗೆ ಈ ಯಜ್ಞಾನುಷ್ಠಾನಗಳ ಆವಶ್ಯ 
ಕತೆಯೇ ಇಲ್ಲ ॥ ೩೨ ॥ 


438 


ನೈವಾತ್ಮನೇ ಮಹೇಂದ್ರಾಯ ರೋಷಮಾಹರ್ತುಮರ್ಹಸಿ । 
ಉಭಾವಪಿ ಹಿ ಭದ್ರಂ ತೇ ಉತ್ತಮಶ್ಲೋಕವಿಗ್ರಹೌ 
I ೩೩ ॥ 
ಮಾಸ್ಸಿನ್ನಹಾರಾಜ ಕೃಥಾಃ ಸ್ಮ ಚಿಂತಾಂ 
ನಿಶಾಮಯಾಸ್ಯದ್ವಚ ಆದೃತಾತ್ಮಾ । 
ಯದ್ಭ್ವಾಯತೋ ದೈವಹತಂ ನು ಕರ್ತುಂ 
ಮನೋತತಿರುಷ್ಟಂ ವಿಶತೇ ತಮೋಠಂಧಮ್‌ ॥ ೩೪ ॥ 


ಕ್ರತುರ್ವಿರಮತಾಮೇಷ ದೇವೇಷು ದುರವಗ್ರಹಃ। 
ಧರ್ಮವ್ಯತಿಕರೋ ಯತ್ರ ಪಾಖಂಡೈರಿಂದ್ರನಿರ್ಮಿತ್ಛೆಃ 
॥ ೩೫ ॥ 
ಏಭಿರಿಂದ್ರೋಪಸಂಸ್ಕೃಷ್ಟೈಃ ಪಾಖಂಡೈರ್ಹಾರಿಭಿರ್ಜನಮ್‌ I 
ಹ್ರಿಯಮಾಣಂ ವಿಚಕ್ಷೆ ತ ನಂಯಸ್ಟೇ ಯಜ್ನಧ್ರುಗಶ್ತಮುಟ್‌ 
॥1೩೬॥( 
ಭವಾನ್ಹರಿತ್ರಾತುಮಿಹಾವತೀರ್ಣೋ 
ಧರ್ಮಂ ಜನಾನಾಂ ಸಮಯಾನುರೂಪಮ್‌ । 
ವೇನಾಪಚಾರಾದವಲುಪ್ತಮದ್ಯ 
ತದ್ದೇಹತೋ ವಿಷ್ಣು ಕಲಾಸಿ ವೈನ್ಯ ॥೩೭॥ 


ಸತ್ವಂ ವಿಮೃಶ್ಯಾಸ್ಯ ಭವಂ ಪ್ರಜಾಪತೇ 
ಸಂಕಲ್ಪನಂ . ವಿಶ್ವಸ್ಚಜಾಂ ಪಿಪೀಪೃಹಿ 1 
ಬಂದ್ರೀಂ ಚ ಮಾಯಾಮುಪಧರ್ಮಮಾತರಂ 
ಪ್ರಚಂಡ ಪಾಖಂಡ ಪಥಂ ಪ್ರಭೋ ಜಹಿ ॥ ೩೮ ॥ 
ಮೈತ್ರೇಯ ಉವಾಚ 
ಇತ್ನಂ ಸ ಲೋಕಗುರುಣಾ ಸಮಾದಿಷ್ಟೋ ವಿಶಾಂಪತಿಃ । 
ತಥಾ ಚ ಕೃತ್ವಾ ವಾತ್ತಲ್ಯಂ ಮಘೋನಾಪಿ ಚ ಸಂದಧೇ 
1೩೯ I 
ಕೃತಾವಭೃಥಸ್ನಾನಾಯ ಪೃಥವೇ ಭೂರಿಕರ್ಮಣೇ ॥ 
ವರಾಂದದುಸ್ತೇ ವರದಾ ಯೇ ತದ್ದ್ಥಿಷಿ ತರ್ಪಿತಾಃ 
॥1 ೪೦ I 
ವಿಪ್ರಾಃ ಸತ್ಯಾಶಿಷಸ್ತುಷ್ಟಾ ಶ್ರದ್ಧಯಾ ಲಬ್ಧ ದಕ್ಷಿಣಾಃ । 
ಆಶಿಷೋ ಯುಯುಜುಃ ಕ್ಷತ್ತರಾದಿರಾಜಾಯ ಸತೃತಾಃ 
I ೪0 
ತ್ವಯಾ5 5 ಹೂತಾ ಮಹಾಬಾಹೋ ಸರ್ವ ಏವ ಸಮಾಗತಾಃ । 
ಪೂಜಿತಾ ದಾನಮಾನಾಭ್ಯಾಂ ಪಿತ್ಪ ದೇವರ್ಷಿಮಾನವಾಃ 
॥1 ೪೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ನಿನಗೆ ಮಂಗಳವಾಗಲಿ. ನೀನು ಮತ್ತು ಇಂದ್ರನು ಇಬ್ಬರೂ 
ಪವಿತ್ರವಾದ ಕೀರ್ತಿಯುಳ್ಳ ಭಗವಾನ್‌ ಶ್ರೀಹರಿಯ ಶರೀರವಾಗಿ 
ದ್ವೀರಿ, ಅದಕ್ಕಾಗಿ ನಿನ್ನದೇ ಸ್ವರೂಪಭೂತನಾದ ಇಂದ್ರನ ಕುರಿತು 
ನೀನು ಕ್ರೋಧವನ್ನು ಮಾಡಬಾರದು. ॥ ೩೩ ॥ ನಿನ್ನ ಈ ಯಜ್ಞವು 
ನಿರ್ವಿಫುವಾಗಿ ಸಮಾಪ್ರವಾಗಲಿಲ್ಲವೆಂದು ನೀನು ಚಿಂತಿಸಬೇಡ. 
ನನ್ನ ಮಾತನ್ನು ಆದರದಿಂದ ಸ್ವೀಕರಿಸು. ದೈವವು ತಪ್ಪಿಸಿದ ಕೆಲಸ 
ವನ್ನು ತಾನು ಮಾಡಬೇಕೆಂದು ವಿಚಾರಮಾಡುವವನ ಮನಸ್ಸು 
ಅತ್ಯಂತ ಕ್ರೋಧಗೊಂಡು ಭಯಂಕರ ಮೋಹದಲ್ಲಿ ಸಿಲುಕಿಕೊಳ್ಳು 
ವನು. ॥ ೩೪ ॥ ರಾಜನೇ! ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸು. 
ಇದರ ಕಾರಣದಿಂದ ಇಂದ್ರನು ನಡೆಸಿದ ಪಾಖಂಡಗಳಿಂದ 
ಧರ್ಮದ ನಾಶವಾಗುತ್ತಾ ಇದೆ. ಏಕೆಂದರೆ, ದೇವತೆಗಳಲ್ಲಿತುಂಬಾ 
ದುರಾಗ್ರಹವಿರುತ್ತದೆ. ॥ ೩೫ ॥ ಇಂದ್ರನು ಕುದುರೆಯನ್ನು ಅಪ 
ಹರಿಸಿ ನಿನ್ನ ಯಜ್ಞದಲ್ಲಿ ವಿಘ್ಲವನ್ನು ಮಾಡುತ್ತಿದ್ದಾಗ ಅವನಿಂದ 
ರಚಿಸಲ್ಪಟ್ಟ ಮನೋಹರ ಪಾಖಂಡಗಳ ಕಡೆಗೆ ಜನರ ಮನಸ್ಸು 
ಸೆಳೆಯಲ್ಪಡುತ್ತಿದೆ ನೋಡು. ॥ ೩೬ ॥ ನೀನು ಸಾಕ್ಟಾತ್‌ ಮಹಾ 
ವಿಷ್ಣುವಿನ ಅಂಶನೇ ಆಗಿರುವೆ. ವೇನನ ದುರಾಚರಣೆಯಿಂದ 
ಧರ್ಮವು ಲೋಪವಾಗುತ್ತಿರುವಾಗ ಸಮಯೋಚಿತವಾದ ಧರ್ಮ 
ವನ್ನು ರಕ್ಷಿಸಲಿಕ್ಕಾಗಿಯೇ ನೀನು ಅವನ ಶರೀರದಿಂದ ಅವತರಿ 
ಸಿರುವೆ. ॥ ೩೭ ॥ ಆದ್ದರಿಂದ ಪ್ರಜಾಪಾಲಕನಾದ ಪೃಥುವೇ! 
ಈ ನಿನ್ನ ಅವತಾರದ ಉದ್ದೇಶವನ್ನು ವಿಚಾರಮಾಡಿ ಭೃಗುವೇ 
ಮುಂತಾದ ವಿಶ್ವರಚಿತವಾದ ಮುನೀಶ್ವರರ ಸಂಕಲ್ಪವನ್ನು ಪೂರ್ಣ 
ಗೊಳಿಸು. ಈ ಪ್ರಚಂಡವಾದ ಪಾಷಂಡಮಾರ್ಗವೆಂಬ ಇಂದ್ರನ 
ಮಾಯೆಯು ಅಧರ್ಮದ ಜನನಿಯಾಗಿದೆ. ನೀನು ಅದನ್ನು 
ನಾಶಮಾಡಿಬಿಡು. ॥ ೩೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಲೋಕಗುರುವಾದ ಭಗ 
ವಾನ್‌ ಬ್ರಹ್ಮದೇವರು ಹೀಗೆ ತಿಳಿವಳಿಕೆ ನೀಡಿದ ಬಳಿಕ ಪ್ರಬಲ ಪರಾ 
ಕ್ರಮಿ ಮಹಾರಾಜ ಪೃಥುವು ಯಜ್ಞಧ ಆಗ್ರಹವನ್ನು ಬಿಟ್ಟು ಬಿಟ್ಟನು 
ಮತ್ತು ಇಂದ್ರನೊಂದಿಗೆ ಪ್ರೀತಿಯಿಂದ ಸಂಧಿಮಾಡಿ ಕೊಂಡನು. 
॥ ೩೯ ॥ ಇದಾದನಂತರ ರಾಜನು ಯಜ್ಞಾಂತ ಸ್ನಾನವನ್ನು ಮಾಡಿ 
ನಿವೃತನಾದಾಗ ಅವನ ಯಜ್ಞದಿಂದ ತೃಪ್ತರಾದ ದೇವತೆಗಳು ಅವ 
ನಿಗೆ ಅಭೀಷ್ಟವಾದ ವರಗಳನ್ನು ಅನುಗ್ರಹಿಸಿದರು. ॥ ೪೦ ॥ ಆದಿ 
ರಾಜನಾದ ಪೃಥುವು ಅತ್ಯಂತ ಶ್ರದ್ಧೆಯಿಂದ ಬ್ರಾಹ್ಮಣರಿಗೆ ದಕ್ಷಿಣೆ 
ಗಳನ್ನು ಕೊಟ್ಟನು. ಬ್ರಾಹ್ಮಣರು ಆತನ ಸತ್ಕಾರಗಳಿಂದ ಸಂತೋಷ 
ಗೊಂಡು ಅವನಿಗೆ ಅಮೋಘವಾದ ಆಶೀರ್ವಾದಗಳನ್ನು ನೀಡಿ 
ದರು. ॥ ೪೧ ॥ ಹಾಗೂ ಹೇಳಿದರು - ""ಓ ಮಹಾಬಾಹುವೇ | 
ನಿನ್ನ ಆಹ್ವಾನದಂತೆ ಆಗಮಿಸಿದ್ದ ಪಿತೃಗಳು, ದೇವತೆಗಳು, 
ಮನುಷ್ಯರು ಮುಂತಾದವರೆಲ್ಲರೂ ದಾನ-ಮಾನಗಳಿಂದ ಚೆನ್ನಾಗಿ 
ಸತ್ಯರಿಸಲ್ಪಟ್ಟರು'' ಎಂದು ಆತನನ್ನು ಅಭಿನಂದಿಸಿದರು. ॥ ೪೨ ॥ 


ಹತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೯ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸೃಂಧೇ ಪೃಥುವಿಜಯೇ ಏಕೋನವಿಂಶೋತಧ್ಯಾಯಃ॥ ೧೯ ॥ 
ವಾಸಾ ಟಾ ಣಾ 


20 ಅಧ್ಯಾಯ] 


ಚತುರ್ಥ ಸೃಂಧ 


439 


ಅಸ ಇಂ ತ ರಾ 
ಇಪ್ಪತ್ತನೆಯ ಅಧ್ಯಾಯ 


ಪೃಥು ಚಕ್ರವರ್ತಿಯ ಯಜ್ಞಶಾಲೆಯಲ್ಲಿಶ್ರೀಭಗವಂತನು ಆವಿರ್ಭವಿಸಿ ಆತನನ್ನುಅನುಗ್ರಹಿಸಿದುದು 


ಮೈತ್ರೇಯ ಉವಾಚ 


ಭಗವಾನಪಿ ವೈಕುಂಠಃ ಸಾಕಂ ಮಘವತಾ ವಿಭುಃ । 
ಯಜ ೆ ಕ್ಸೈರ್ಯಜ್ಲಪತಿಸ್ತುಷ್ಟೋ ಯಜ್ಞ ಭುಕ್ತಮಭಾಷತ 
॥ ೧॥ 
ಶ್ರೀಭಗವಾನುವಾಚ 


ಏಷ ತೇ5ಕಾರಷೀದ್ಭಂಗಂ ಹಯಮೇಧಶತಸ್ಯ ಹ। 
ಕ್ಷಮಾಪಯತ ಆತ್ಮಾನಮಮುಷ್ಕ ಕ್ಷಂತುಮರ್ಹಸಿ 

| ೨ ॥ 
ಸುಧಿಯಃ ಸಾಧವೋ ಲೋಕೇ ನರದೇವ ನರೋತ್ತಮಾಃ । 
ನಾಭಿದ್ರುಹೃಂತಿ ಭೂತೇಭ್ಯೋ ಯರ್ಹಿ ನಾತ್ಮಾಕಲೇವರಮ್‌ 

॥ ೩॥ 
ಪುರುಷಾ ಯದಿ ಮುಹ್ಯತಿ ತ್ವಾದೃಶಾ ದೇವಮಾಯಯಾ । 
ಶ್ರಮ ಏವ ಪರಂ ಜಾತೋ ದೀರ್ಪಯಾ ವೃದ್ಧಸೇವಯಾ 

॥ ೪ ॥ 
ಅತಃ ಕಾಯಮಿಮಂ ವಿದ್ಧಾನವಿದ್ಯಾಕಾಮಕರ್ಮಭಿ: । 
ಆರಬ್ಧ ಇತಿ ನೈವಾಸ್ಥಿನ್‌ ಪ್ರತಿಬುದ್ಧೋರನುಷಜ್ಜತೇ 


3 | ೫ ॥ 
ಅಸಂಸಕ್ತಃ ಶರೀರೇಶಸ್ಥಿನ್ನಮುನೋತ್ಪಾದಿತೇ ಗೃಹೇ। 
ಅಪತ್ಯೇ ದ್ರವಿಣೇ ವಾಪಿ ಕಃ ಕುರ್ಯಾನ್ನಮತಾಂ ಬುಧಃ 

॥ ೬ ॥ 


ಏಕಃ ಶುದ್ಧ ಸ್ವಯಂಜ್ಯೋತಿರ್ನಿರ್ಗುಣೋಇಸೌ ಗುಣಾಶ್ರಯಃ । 
ಸರ್ವಗೋರನಾವೃತಃ ಸಾಕ್ಷೀ ನಿರಾತ್ಯಾ55ತ್ಯಾಂ ತತ್ಥನಃ ಪರಃ 
॥ ೭ ॥ 
ಯ ಏವಂ ಸಂತಮಾತ್ಮಾನಮಾತ್ಮಸ್ಥಂ ವೇದ ಪೂರುಷಃ | 
ನಾಜ್ಯತೇ ಪ್ರಕೃತಿಸ್ಟೋರಪಿ ತದ್ಗುಣೈ: ಸ ಮಯಿ ಸ್ಥಿತಃ 


1 ೮ ॥ 
ಯಃ ಸ್ವಧರ್ಮೇಣ ಮಾಂ ನಿತ್ಯಂ ನಿರಾಶೀಃ ಶ್ರದ್ಧಯಾನ್ವಿತಃ | 
ಭಜತೇ ಶನಕ್ಕೆಸ್ತಸ್ತ ಮನೋ ರಾಜನ್ನಫೀದತಿ 

॥ ೯ ॥ 
ಪರಿತ್ಯಕ್ಕಗುಣಃ ಸಮೃಗ್ಗರ್ಶನೋ ವಿಶದಾಶಯಃ | 
ಶಾಂತಿಂ ಮೇ ಸಮವಸ್ಥಾನಂ ಬ್ರಹ್ಮ ಕೈವಲ್ಯಮಶ್ನುತೇ 

1೧೦ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! 
ಯಜ್ಞಪತಿಯೂ, ಯಜ್ಞಭೋಕ್ಸವೊ ಆದ ಭಗವಾನ್‌ ಶ್ರೀವಿಷ್ಣುವು 
ಪೃಥುಮಹಾರಾಜನ ಯಜ್ಞಗಳಿಂದ ಸಂತುಷ್ಟನಾಗಿ ಇಂದ್ರನೊಡನೆ 
ಅಲ್ಲಿಗೆ ದಯಮಾಡಿಸಿ ರಾಜನಲ್ಲಿ ಹೀಗೆಂದನು. ॥ ೧॥ 

ಶ್ರೀಭಗವಂತನು ಹೇಳಿದನು - ಎಲೈ ರಾಜೇಂದ್ರನೇ | ನೂರು 
ಅಶ್ವಮೇಧಯಜ್ಞಗಳನ್ನು ಪೂರ್ಣಗೊಳಿಸಬೇಕೆಂಬ ನಿನ್ನ ಸಂಕಲಕೆ 
ಈ ಇಂದ್ರನು ವಿಫ್ಠವನ್ನುಂಟುಮಾಡಿದ್ದಕ್ಕಾಗಿ ನಿನ್ನಲ್ಲಿಕ್ಷಮೆಯಾಚಿಸು 
ತ್ರಿದ್ಧಾನೆ. ನೀನು ಈತನನ್ನು ಕ್ಷಮಿಸು. ॥ ೨॥ ಜ್ಞಾ ಧಿಗಳೂ, 
ಸಾಧುಗಳೂ ಆದ ನರಶ್ರೇಷ್ಠರು ಯಾವಜೀವಿಗಳಿಗೂ ದ್ರೋಹವನ್ನೆಸ 
ಗುವುದಿಲ್ಲ ಏಕೆಂದರೆ "ಈ ಶರೀರವು ಆತ್ಮನಲ್ಲ' ಎಂಬುದು ಅವರಿಗೆ 
ತಿಳಿದಿರುತ್ತದೆ. ॥ ೩ ॥ ನಿನ್ನಂತಹ ನರಶ್ರೇಷ್ಠರು ನನ್ನ ಮಾಯೆಗೆ 
ಮರುಳಾಗಬಾರದು. ಜಾಗೆ ಮರುಳಾದರೆ ಬಹುದಿನಗಳವರೆಗೂ 
ಮಾಡಿದ ಜ್ಞಾ ಿನೀಜನರ ಸೇವೆಯು ಕೇವಲ ಶ್ರಮವೆಂದೇ 
ತಿಳಿಯಲಾಗುತ್ತದೆ. ॥ ೪ ॥ ಜ್ಞಾನದಿಂದ ಎಚ್ಚರಗೊಂಡವನು ಈ 
ಶರೀರವನ್ನು - ಅವಿದ್ಯೆ, ವಾಸನೆ ಮತ್ತು ಕರ್ಮಗಳಿಂದ 
ನಿರ್ಮಿತವಾಗಿರುವ ಬೊಂಬೆಯೆಂದು ತಿಳಿದಿರುತ್ತಾನೆ. ಆದ್ದರಿಂದ 
ಆತನುಇದರಲ್ಲಿಆಸಕ್ತನಾಗುವುದಿಲ್ಲ ॥ ೫ ॥ ಹೀಗೆ ಶರೀರದಲ್ಲಿಯೇ 
ಅನಾಸಕ್ತನಾಗಿರುವುದರಿಂದ ಆ ವಿವೇಕಿಯು ಈ ಶರೀರ 
ಸಂಬಂಧದಿಂದ ಉಂಟಾದ ಮನೆ, ಮಡದಿ, ಮಕ್ಕಳು ಮತ್ತು ಹಣ 
ಮುಂತಾದವುಗಳಲ್ಲಿ ಹೇಗೆ ತಾನೇ ಮಮತೆಯಿಂದ ಇರ 
ಬಲ್ಲನು? ॥ ೬॥ 

ಈ ಆತ್ಮನು ಶರೀರದಿಂದ ಭಿನ್ನನಾದವನು. ಏಕೆಂದರೆ, ಈತನು 
ಕೇವಲನೂ, ಶುದ್ಧನೂ, ಸ್ವಯಂಪ್ರಕಾಶವುಳ್ಳವನೂ, ತ್ರಿಗುಣ 
ರಹಿತನಾಗಿ ತ್ರಿಗುಣಗಳಿಗೆ ಆಶ್ರಯಸ್ಥಾನನೂ, ಸರ್ವ ವ್ಯಾಪಕನೂ, 
ಆವರಣಶೂನ್ಯನೂ ಎಲ್ಲಕ್ಕೂ ಸಾಕ್ಷಿಯೂ ಹಾಗೂ ಬೇರೊಂದು 
ಆತ್ಮವಿಲ್ಲದವನೂ ಆಗಿರುತ್ತಾನೆ. ॥ ೭ ॥ ಈ ದೇಹದಲ್ಲಿರುವ ಆತ್ಮನು 
ಹೀಗೆ ಶರೀರವಲ್ಲ; ಶರೀರದಿಂದ ಭಿನ್ನನಾದವನು - ಎಂದು 
ತಿಳಿದಿರುವ ಜ್ಞಾನೀ ಮನುಷ್ಯನು ಪ್ರಕೃತಿಯಲ್ಲೇ ಇದ್ದರೂ ಅದರ 
ಗುಣಗಳಿಂದ ಲಿಪ್ತನಾಗುವುದಿಲ್ಲ ಏಕೆಂದರೆ, ಅವನ ಸ್ಥಿತಿ 
ಪರಮಾತ್ಮನಾದ ನನ್ನಲ್ಲೇ ಇರುತ್ತದೆ. ॥ ೮ ॥ ಎಲ್ಫೆ ರಾಜೇಂದ್ರನೇ ! 
ಯಾವ ರೀತಿಯ ಕಾಮನೆಯನ್ನು ಇರಿಸಿಕೊಳ್ಳದೆ ತನ್ನ ಸ್ಲವರ್ಣಾಶ್ರಮದ 
ಧರ್ಮಗಳ ಮೂಲಕ ಪ್ರತಿದಿನವೂ ಶ್ರದ್ಧೆಯಿಂದ ನನ್ನನ್ನು ಆರಾಧಿ 
ಸುವವನ ಚಿತ್ತವು ನಿಧಾನವಾಗಿ ಶುದ್ಧವಾಗಿಬಿಡುವುದು. nen 
ಚಿತ್ತವು ಶುದ್ಧವಾದ ಮೇಲೆ ಅವನಿಗೆ ವಷೆಯಗಳೊಂದಿಗೆ ಸಂಬಂಧ 
ಉಳಿಯುವುದಿಲ್ಲ ಮತ್ತು ಅವನಿಗೆ ತತ್ತ್ವ ಜ್ಞಾನ ಉಂಟಾಗುತ್ತದೆ. 
ಮತ್ತೆ ಅವನು ನನ್ನ ಸಮತಾರೂಪವಾದ ಸ್ಥಿತಿಯನ್ನು 
ಪಡೆದುಕೊಳ್ಳುವನು. ಇದೇ ಪರಮಶಾಂತಿಯು, ಬ್ರಹ್ಮವು ಅಥವಾ. 
ಕೈವಲ್ಯವೆನಿಸುವುದು. ॥೧೦॥ 


440 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಉದಾಸೀನಮಿವಾಧ್ಯಕ್ಷಂ ದ್ರವ್ಯಜ್ಞಾನಕ್ರಿಯಾತ್ಸನಾಮ್‌ । 
ಕೂಟಸ್ಮಮಿಮಮಾತ್ಮಾನಂ ಯೋವೇದಾಪ್ನೋತಿ ಶೋಭನಮ್‌ 
1 ೧೧॥ 


ಭಿನ್ನ ಲಿಂಗಸ್ಯ ಗುಣಪ್ರವಾಹೋ 
ದ್ರವ್ಯಕ್ರಿಯಾಕಾರಕಚೇತನಾತ್ಮನಃ | 
ದೃಷ್ಟಾಸು ಸಂಪತ್ಸು ವಿಪತ್ತು ಸೂರಯೋ 


ನ ವಿಕ್ರಿಯಂತೇ ಮಯಿ ಬದ್ಧಸೌಹೃದಾಃ ॥ ೧೨ ॥ 


ಸಮಃ ಸಮಾನೋತ್ತಮಮಧ್ಯಮಾಧಮಃ 
ಸುಖೇ ಚ ದುಃಖೇ ಚ ಜಿತೇಂದ್ರಿಯಾಶಯಃ 

ಮಯೋಪಕ್ತ ಕ್ಸೃಪ್ತಾಖಿಲಲೋಕಸಂಯುತೋ 
ವಿಧತ್ವ್ವ ವೀರಾಖಿಲಲೋಕರಕ್ಷಣಮ್‌ 


॥1 ೧೩ ॥ 


ಶ್ರೇಯಃ ಪ್ರಜಾಪಾಲನಮೇವ ರಾಜ್ಞೋ 
ಯತಾಂಪರಾಯೇ ಸುಕ್ಳತಾತ್‌ ಷಷ್ಠಮಂಶಮ್‌ 

ಹರ್ತಾನ್ಯಥಾ 'ಹೃತಪುಣ್ಯಃ ಪ್ರಜಾನಾ- 
ಮರಕ್ಷಿತಾ ಕರಹಾರೋತಘಮತ್ತಿ 


॥॥ ೧೪ ॥ 


ಏವಂ ದ್ವಿಜಾಗ್ರ್ಯಾನುಮತಾನುವೃತ್ತ- 
ಧರ್ಮಪ್ರಧಾನೋಪನ್ಯ ತಮೋವವಿತಾಸ್ಯಾಃ 

ಹ್ರಸ್ವೇನ ಕಾಲೇನ ಗೃಹೋಪಯಾತಾನ್‌ 
ದ್ರಷ್ಟಾಸಿ ಸಿದ್ಧಾನನುರಕ್ತಲೋಕಃ 


॥ ೧೫ 1 


ವರಂ ಚ ಮತ್‌ ಕಂಚನ ಮಾನವೇಂದ್ರ 
ವೃಣೀಷ್ಟ ತೇ5ಹಂ ಗುಣಶೀಲಯಂತ್ರಿತಃ 


ನಾಹಂ ಮಖೈರ್ವೈ ಸುಲಭಸ್ರಪೋಭಿ- 
ರ್ಯೋಗೇನ ವಾ ಯತ್ನಮಚತ್ತವರ್ತೀ 


॥1 ೧೬ ॥ 


ಮೈತ್ರೇಯ ಉವಾಚ 


ಸ ಇತ್ನಂ ಲೋಕಗುರುಣಾ ವಿಷ್ಠಕ್ಷೇನೇನ ವಿಶ್ವಜಿತ್‌ । 
ಅನುಶಾಸಿತ ಆದೇಶಂ ಶಿರಸಾ ಜಗೃಹೇ ಹರೇಃ 


1 ೧೭ 1 
ಸ್ಹಶಂತಂ ಪಾದಯೋಃ ಪ್ರೇವ್ಣಾವ್ರೀಡಿತಂ ಸ್ಥೇನ ಕರ್ಮಣಾ । 
ಶತಕ್ರತುಂ ಪರಿಷ್ಠ್ಯ ವಿದ್ವೇಷಂ ವಿಸಸರ್ಜ ಹ 


॥| ೧೮ I 


ಈ ಶರೀರ, ಜ್ಞಾನ, ಕ್ರಿಯೆ ಮತ್ತು ಮನಸ್ಸಿನ ಸಾಕ್ಷಿಯಾಗ್ದಿದರೂ 
ಈ ಕೂಟಸ್ಥ ಆತ್ಮನು ಇವುಗಳಿಂದ ನಿರ್ಲಿಪ್ತನೇ ಆಗಿರುತ್ತಾನೆ. ಹೀಗೆ 
ತಿಳಿದುಕೊಂಡು ಮನುಷ್ಯನು ಪರಮ ಮಂಗಳಮಯ ಮೋಕ್ಷ 
ಪದವನ್ನು ಪಡೆದುಕೊಳ್ಳುವನು. ॥ ೧೧ ॥ 

ರಾಜನೇ! ಗುಣಪ್ರವಾಹರೂಪವಾದ ಆವಾಗಮನವಾದರೋ 
ಪಂಚಭೂತಗಳು, ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆ 
ಗಳು ಮತ್ತು ಚಿದಾಭಾಸ - ಇವೆಲ್ಲವುಗಳ ಸಮಷ್ಟಿರೂಪವಾದ 
ಪರಿಚ್ಛಿನ್ನ ಲಿಂಗಶರೀರಕ್ಕೆ ಆಗುವುದಲ್ಲದೆ, ಇದರ ಸಾಕ್ಷಿಯಾದ 
ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ ನನ್ನಲ್ಲೇ ದೃಢವಾದ ಅನು 
ರಾಗವುಳ್ಳ ಬುದ್ಧಿವಂತನಾದ ಮನುಷ್ಯನು ಸಂಪತ್ತು-ವಿಪತ್ತುಗಳು 
ಪ್ರಾಪ್ತವಾದರೂ ಎಂದಿಗೂ ಹರ್ಷ-ಶೋಕ ಮುಂತಾದ ವಿಕಾರಗಳಿಗೆ 
ಒಳಗಾಗುವುದಿಲ್ಲ ॥ ೧೨ ॥ ಆದುದರಿಂದ ಎಲ್ಫೆ ವೀರವರನೇ | 
ನೀನು ಉತ್ತಮ, ಮಧ್ಯಮ, ಅಧಮರೆಂಬ ಎಲ್ಲಪುರುಷರಲ್ಲಿಯೂ 
ಸಮಾನಭಾವವನ್ನು ಇಟ್ಟುಕೊಂಡು, ಸುಖ-ದುಃಖಗಳನ್ನು ಸಮಾನ 
ವಾಗಿ ತಿಳಿಯಬೇಕು. ಮನಸ್ಸು ಇಂದ್ರಿಯಗಳನ್ನು ಗೆದ್ದು ನಾನು 
ಒದಗಿಸಿಕೊಟ್ಟಿರುವ ಮಂತ್ರಿಗಳೇ ಮುಂತಾದ ಪರಿವಾರದ ಸಹಾಯ 
ದಿಂದ ಸಮಸ್ತ್ರ ಲೋಕಗಳನ್ನು ರಕ್ಷಿಸುತ್ತಿರು. ॥ ೧೩ ॥ ಪ್ರಜೆಗಳ 
ರಕ್ಷಣೆಯಲ್ಲೇ ರಾಜನಿಗೆ ಕಲ್ಯಾಣವುಂಟಾಗುವುದು. ಹೀಗೆ ಅವರನ್ನು 
ರಕ್ಷಿಸಿದರೆ ಆತನಿಗೆ ಪರಲೋಕದಲ್ಲಿ ಪ್ರಜೆಗಳ ಪುಣ್ಯದಲ್ಲಿ ಆರನೆಯ 
ಒಂದು ಭಾಗವು ಸಿಗುತ್ತದೆ. ಇದಕ್ಕೆ ವಿಪರೀತವಾಗಿ ಪ್ರಜೆಗಳನ್ನು 
ರಕ್ಷಿಸದೆ ಅವರಿಂದ ಕಂದಾಯವನ್ನು ಮಾತ್ರ ತೆಗೆದುಕೊಳ್ಳುವಂತಹ 
ರಾಜನ ಇಡೀ ಪುಣ್ಯವನ್ನು ಪ್ರಜೆಗಳು ಕಿತ್ತುಕೊಳ್ಳುವರು. ಇಷ್ಟೇ 
ಅಲ್ಲ ಪ್ರಜೆಗಳ ಪಾಪಕ್ಕೂ ಭಾಗಿಯಾಗಬೇಕಾಗುತ್ತದೆ. ॥ ೧೪ ॥ 
ಇದನ್ನರಿತು ನೀನು ಶ್ರೇಷ್ಠರಾದ ಬ್ರಾಹ್ಮಣರ ಸಮೃತಿಪಡೆದು, 
ಪರಂಪರೆಯಿಂದ ಪ್ರಾಪ್ತವಾದ ಧರ್ಮವನ್ನೇ ಪ್ರಧಾನವಾಗಿಟ್ಟು 
ಕೊಂಡು ಎಲ್ಲದರಲ್ಲೂ ಅನಾಸಕ್ತನಾಗಿ ಈ ಪೃಥಿವಿಯನ್ನು 
ನ್ಯಾಯವಾಗಿ ಆಳುತ್ತಿದ್ದರೆ ಪ್ರಜೆಗಳು ನಿನ್ನನ್ನು ಪ್ರೀತಿಸುವರು. ಮತ್ತೆ 
ಕೆಲವೇ ದಿನಗಳಲ್ಲಿ ಸನಕಾದಿ ಸಿದ್ಧರು ನಿನ್ನಮನೆಗೇ ಬಂದು ದರ್ಶನ 
ಕೊಡುವರು. ॥ ೧೫ ॥ ರಾಜೇಂದ್ರನೇ | ನಾನು ನಿನ್ನ ಗುಣ-ಶೀಲ 
ಗಳಿಗೆ ವಶನಾಗಿಬಿಟ್ಟಿದ್ದೇನೆ. ಆದುದರಿಂದ ನಿನಗೆ ಇಷ್ಟವಾದ ವರವನ್ನು 
ಬೇಡಿಕೋ. ನಾನು ಯಜ್ಞಗಳಿಂದಾಗಲೀ, ತಪಸ್ಸಿನಿಂದಾಗಲೀ, 
ಯೋಗದಿಂದಾಗಲೀ ಸುಲಭಾಗಿ ದೊರೆಯುವವನಲ್ಲ ಯಾರಲ್ಲಿ 
ಸಮಭಾವವಿರುವುದೋ ಅಂತಹವರ ಚಿತ್ತದಲ್ಲಿ ಮಾತ್ರ ಇರುವ 
ವನು. ॥ ೧೬ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ ದ. ಎಲ್ಫೆ ವಿದುರನೇ! ಸರ್ವ 
ಲೋಕಗುರುವಾದ ವಿಶ್ವಕ್ಷೇನನು ಹೀಗೆ ಆದೇಶನೀಡಲು ಸರ್ವಲೋಕ 
ವಿಜಯಿಯಾದ ಆ ರಾಜೇಂದ್ರನು ಅದನ್ನು ಶಿರಸಾ ವಹಿಸಿದನು. 
॥ ೧೭ ॥ ಆಗ ದೇವರಾಜ ಇಂದ್ರನು ತನ್ನ ದುಷ್ಕಾರ್ಯಕ್ಕಾಗಿ 
ತಾನೇ ನಾಚಿಕೆಪಟ್ಟು; ಪೃಥುವಿನ ಪಾದಗಳಿಗೆ ಬೀಳುವಷ್ಟರಲ್ಲಿ ರಾಜನು 
ಆತನನ್ನು ಪ್ರೇಮದಿಂದ ಆಲಿಂಗಿಸಿಕೊಂಡು ಮನೋಮಾಲಿನ್ಯವನ್ನು 
ದೂರಮಾಡಿದನು. ॥ ೧೮ ॥ 


20 ಅಧ್ಯಾಯ] 


ಚತುರ್ಥ ಸೃಂಧ 


441 


ಚಾರ ರವಾ ಅ NS 


ಭಗವಾನಥ ವಿಶ್ವಾತ್ಮಾ ಪೃಥುನೋಪಹೃತಾರ್ಹಣ: । 
ಸಮುಜ್ಜಿಹಾನಯಾ ಭಕಾ ರ್ಯ ಗೃಹೀತಚರಣಾಂಬುಜಃ 
॥1 ೧೯ I 


ಪ್ರಸ್ಮಾನಾಭಿಮುಖೋತ5ಪ್ಯೇನಮನುಗ್ರಹವಿಲಂಬಿತಃ । 
ಪಶ್ಯನ್ನದ್ಧಪಲಾಶಾಕ್ಟೋ ನ ಪ್ರತಸ್ಥೇ ಸುಹೃತ್ತತಾಮ್‌ 
WW ೨೦ ॥ 
ಸ ಆದಿರಾಜೋ ರಚಿತಾಂಜಲಿರ್ಹರಿಂ 
ವಿಲೋಕಿತುಂ  ನಾಶಕದಶ್ರುಲೋಚನಃ । 
ನ ಕಿಂಚನೋವಾಚ ಸ ಬಾಷ್ಠವಿಕ್ಸವೋ 


ಹೃದೋಪಗುಹ್ಯಾಮುಮಧಾದವಸ್ಥಿತಃ ॥ ೨೧ ॥ 


ಅಥಾವಮೃಜ್ಯಾಶ್ರುಕಲಾ ವಿಲೋಕಯನ್‌ 
ಅತೃಪ್ರದೃಗ್ಗೋಚರಮಾಹ ಪೂರುಷಮ್‌ । 

ಪದಾ ಸ್ಪೃಶಂತಂ ಕ್ಲಿತಿಮಂಸ ಉನ್ನತೇ 
ವಿನ್ಯಸ್ತಹಸ್ತಾಗ್ರಮುರಂಗವಿದ್ದಿಷ: ೨೨ ॥ 


ಪೃಥುರುವಾಚ 


ವರಾನ್‌ ವಿಭೋ ತ್ಹದ್ದರದೇಶ್ವರಾದ್‌ ಬುಧಃ 
ಕಥಂ ವೃಣೀತೇ ಗುಣವಿಕ್ರಿಯಾತ್ಮನಾಮ್‌ 

ಯೇ ನಾರಕಾಣಾಮಪಿ ಸಂತಿ ದೇಹಿನಾಂ 
ತಾನೀಶ ಕೈವಲ್ಯಪತೇ ವೃಣೇ ನ ಚ 


1 ೨೩ ॥ 


ನ ಕಾಮಯೇ ನಾಥ ತದಪ್ಯಹಂ ಕ್ಷಚಿನ್‌ 
ನ ಯತ್ರ ಯುಷ್ಠಚ್ಚರಣಾಂಬುಜಾಸವಃ 
ಮಹತ್ತಮಾಂತರ್ಹೃದಯಾನ್ಶ್ಮುಖಚ್ಕುತೋ 
ವಿಧತ ಶ್ರ ಕರ್ಣಾಯುತಮೇಷ ಮೇ ವರಃ 


॥ ೨೪ ॥ 


ಸ ಉತ್ತಮಶ್ಲೋಕ ಮಹನ್ಮುಖಚ್ಯುತೋ 
ಭವತ್ಪದಾಂಭೋಜಸುಧಾಕಣಾನಿಲಃ | 


ಸ್ಚೃತಿಂ ಪುನರ್ವಿಸ್ಥ ಬತತತ್ವವರ್ತ್ವನಾಂ 


ಕುಯೋಗಿನಾಂ ನೋ ಎತರತ್ಯಲಂ ವರೈಃ ॥ ೨೫ ॥ 


ಯಶಃ ಶಿವಂ ಸುಶ್ರವ ಆರ್ಯಸಂಗಮೇ 
ಯದೃಚ್ಛಯಾ ಚೋಪಶೃಣೋತಿ ತೇ ಸಕೃತ್‌ । 

ಕಥಂ ಗುಣಜ್ಗೋ ವಿರಮೇದ್ದಿನಾ ಪಶುಂ 
ಶ್ರೀರ್ಯತ್ಸದವ್ರೇ ಗುಣಸಂಗ್ರಹೇಚ್ಛಯಾ ॥ ೨೬॥ 


ಮತ್ತೆ ಪೃಥು ಮಹಾರಾಜನು ವಿಶ್ವಾತ್ಮನಾದ ಭಕ್ತವತ್ಸಲ 
ಭಗವಂತನನ್ನು ಪೂಜಿಸಿ, ಅಡಿಗಡಿಗೆ ಉಕ್ಕಿಬರುತ್ತಿದ್ದ ಭಕ್ತಿಯಿಂದ 
ಆತನ ಅಡಿದಾವರೆಗಳನ್ನು ಹಿಡಿದುಕೊಂಡನು. ॥ ೧೯ ॥ 
ಶ್ರೀಹರಿಯು ಅಲ್ಲಿಂದ ಹೊರಡಬೇಕೆಂದು ಬಯಸುತ್ತಿದ್ದರೂ 
ಪೃಥುವಿನ ಕುರಿತು ಇದ್ದ ವಾತ್ಸಲ್ಯಭಾವವು ಅವನನ್ನು ತಡೆಯಿತು. 
ಅವನು ತನ್ನ ಕಮಲದಂತಿರುವ ಕಣ್ಣುಗಳಿಂದ ರಾಜನ ಕಡೆಗೆ 
ನೂ: ಡುತ್ತಲೇ ಇದ್ದನು. ಅಲ್ಲಿಂದ ಹೊರಡಲೇ ಇಲ್ಲ ॥ ೨೦॥ 
ಆದಿರಾಜನಾದ ಪೃಥುಮಹಾರಾಜನೂ ಕೂಡ ಕಣ್ಣುಗಳಲ್ಲಿ 
ಕಂಬನಿಯು ತುಂಬಿದ್ದರಿಂದ ಶ್ರೀಭಗವಂತನನ್ನು ನೋಡುವುದಕ್ಕೂ. 
ಸಮರ್ಥನಾಗಲಿಲ್ಲ “ಗಂಟಲು ಗದ್ಗದವಾಗಿದ್ದರಿಂದ ಏನನ್ನೂ 
ಆಡುವುದಕ್ಕೂ ಸಮರ್ಥನಾಗಲಿಲ್ಲ” ಆತನನ್ನು ಹೃದಯದಲ್ಲಿ 
ಆಲಿಂಗಿಸಿಕೊಂಡು, ಕೈಜೋಡಿಸಿಕೊಂಡು ಹಾಗೆಯೇ ನಿಂತು 
ಬಿಟ್ಟನು. ॥ ೨೧ ॥ ಪ್ರಭುವು ತನ್ನ ಚರಣಕಮಲಗಳಿಂದ ' ಪೃಥಿವಿ 
ಯನ್ನು ಸ್ಪರ್ಶಿಸುತ್ತಾ ನಿಂತಿದ್ದು ಅವನ ಕೈತುದಿಯನ್ನು ಉನ್ನತವಾದ 
ಗರುಡನ ಹೆಗಲಮೇಲೆ ಇರಿಸಿಕೊಂಡಿದ್ದನು. ಮಹಾರಾಜಾ ಪೃಥುವು 
ಕಂಬನಿಯನ್ನು ಒರೆಸಿಕೊಂಡು ಅತೃಪ್ರನಯನಗಳಿಂದ ಅವನ ಕಡೆಗೆ 
ನೋಡುತ್ತಾ ಹೀಗೆ ವಿನಂತಿಸಿಕೊಂಡನು. ॥ ೨೨ ॥ 
ಪೃಥುಮಹಾರಾಜನು ಹೇಳಿದನು - ಓ ಕೈವಲ್ಯಪತಿಯಾದ 
ಪ್ರಭುವೇ ! ವರವನ್ನುಕೊಡುವ ಬ್ರಹ್ಮಾದಿ ದೇವತೆಗಳಿಗೂ ವರವನ್ನು 
ಕೊಡುವುದರಲ್ಲಿ ಸಮರ್ಥನು ನೀನು. ದೇಹಾಭಿಮಾನಿಗಳು 
ಭೋಗಿಸಲು ಯೋಗ್ಯವಾದ ವಿಷಯಗಳನ್ನು ವಿವೇಕಿಗಳು ನಿನ್ನಿಂದ 
ಗೆ ತಾನೇ ಬೇಡಿಯಾರು? ಅವುಗಳಾದರೋ ನರಕಕ್ಕೆ 
ಯೋಗ್ಯರಾದ ಸಂಸಾರಿಗಳಿಗೂ ದೊರೆಯುವುವು. ಆದರೆ ನಾನು 
ಅವುಗಳನ್ನು ಬೇಡುವುದಿಲ್ಲ ॥ ೨೩ ॥ ಮಹಾಪುರುಷರ ಹೃದ್ಧಯ 
ದಿಂದ ಅವರ ಬಾಯಿಯ ಮೂಲಕ ಹರಿದುಬರುವ ನಿನ್ನ 
ಚರಣಾರವಿಂದಗಳ ಮಕರಂದವು ಇಲ್ಲದಿರುವ, ನಿನ್ನ ಕೀರ್ತಿಕಥೆ' 
ಗಳನ್ನು ಕೇಳುವ ಸುಖವು ಸಿಗದಿರುವ ಆ ಮೋಕ್ಷಪದವನ್ನು ನಾನು 
ಇಚ್ಛಿಸುವುದಿಲ್ಲ ಆದುದರಿಂದ ನೀನು ನನಗೆ ಹತ್ತುಸಾವಿರಕಿವಿಗಳನ್ನು 
ಕೊಡು. ಅದರಿಂದ ನಾನು ನಿನ್ನ ದಿವ್ಯಲೀಲಾಕಥೆಗಳನ್ನು ಕೇಳುತ್ತಲೇ 
ಇರುವೆನು. ಇಷ್ಟೇ ನನ್ನ ಪ್ರಾರ್ಥನೆಯಾಗಿದೆ. ॥ ೨೪ ॥ ಪುಣ್ಯಕೀರ್ತಿ 
ಯಾದ ಪ್ರಭುವೇ | ನಿಮ್ಮ ಅಡಿದಾವರೆಗಳ ರಸಾಮೃತದ ಕಣಗಳನ್ನು 
ಹೊತ್ತುತರುತ್ತಾ ಮಹಾತ್ಮರ ಮುಖಾರವಿಂದಗಳಿಂದ ಯಾವ 
ಗಾಳಿಯು ಹೊರಹೊಮ್ಮುವುದೋ ಅದಕ್ಕೆ -ತತ್ತ ಒವನ್ನುಮರೆತಿರುವ 
ನಮ್ಮಂತಹ ಕುಯೋಗಿಗಳಿಗೂ ಪುನಃ ತತ್ತ ಣೆ ಅರಿವನ್ನುಂಟು 
ಮಾಡುವ ಅದ್ಭುತವಾದ ಶಕ್ತಿಯಿದೆ. ಆದುದರಂದ ಆ ಕಥಾಮೃತ 
ಶ್ರವಣವನ್ನು ಬಿಟ್ಟು ಬೇರಾವ ವರವೂ ಬೇಡ. ॥ ೨೫ ॥ ಪುಣ್ಯ 
ಶ್ಲೋಕನಾದ ಪರಮಾತ್ಮನೇ | ಸತ್ತಂಗದಲ್ಲಿ; ನಿನ್ನಮಂ ಂಗಳಮಯವಾದ 
ೀರ್ತಿಯನ್ನು ಅಕಸ್ಮಾತ್ತಾಗಿ ಒಮ್ಮೆ ಕಿವಿಗೆ ಬಿದ್ದಾಗ ಅಷ್ಟರಲ್ಲೇ 
ತೃಪ್ತಿಯಾಯಿತು ಎನ್ನುವವನು ಪಶುವಲ್ಲದೆ ಮತ್ತೇನು? "ಗುಣ 
ಗ್ರಾಹಿಗಳಾದ ಧನ್ಯಜೀವಿಗಳು ಅದನ್ನು ಸದಾ ಕೇಳುತ್ತಿರಬೇಕೆಂದು 
ಬಯಸುತ್ತಾರೆ. ಎಲ್ಲ ರೀತಿಯ ಪುರುಷಾರ್ಥಗಳ ಸಿದ್ಧಿಗಾಗಿ 
ಜಗನ್ಮಾತೆಯಾದ ಶ್ರೀಲಕ್ಷ್ಮೀದೇವಿಯೂ ನಿನ್ನ ದಿವ್ಮಕಥೆಗಳನ್ನು 
ಬರಡಾಗಿ ಶ್ರವಣಿಸಲು ನ ಬಯಸುತ್ತಿರುವಳು. 1 ೨೬॥ 


442 
ಅಥಾಭಜೇ ತ್ವಾಖಿಲಪೂರುಷೋತ್ತಮಂ 
ಗುಣಾಲಯಂ ಪದ್ಧಕರೇವ ಲಾಲಸಃ ॥ 
ಅಪ್ಯಾವಯೋರೇಕಪತಿಸ್ಪೃಧೋಃ ಕಲಿ- 


ರ್ನ ಸ್ಯಾತೃತತ್ವಚ್ಚರಣೈಕತಾನಯೋಃ 1 ೨೭ ॥ 


ಜಗಜ್ಜನನ್ಯಾಂ . ಜಗದೀಶ ವೈಶಸಂ 

ಸ್ಯಾದೇವ ಯತ್ಸರ್ಮಣಿ ನಃ ಸಮೀಹಿತಮ್‌ | 
ಕರೋಷಿ ಫಲ ಕಷ್ಕರು ದೀನವತ್ತಲಃ 

ಸ್ವ ಏವ ಧಿಷ್ಣ್ಯೇ5ಭಿರತಸ್ಯ ಕಿಂ ತಯಾ ॥ ೨೮॥ 


ಭಜಂತ್ಯಥತ್ವಾಮತ ಏವ ಸಾಧವೋ 


ವ್ಯುದಸ್ತಮಾಯಾಗುಣವಿಭ್ರಮೋದಯಮ್‌ । 
ಭವತ್ಪದಾನುಸ್ಥರಣಾದೃತೇ ಸತಾಂ 
ನಿಮಿತ್ತಮನ್ಯದ್ಧಗವನ್ನ ವಿದ್ಧಹೇ W೨2೯ 


ಮನ್ಯೇ ಗಿರಂ ತೇ ಜಗತಾಂ ವಿಮೋಹಿನೀಂ 

ವರಂ ವೃಣೀಷ್ಟೇತಿ ಭಜಂತಮಾತ್ಮ ಯತ್‌ । 
ವಾಚಾನುತಂತ್ಯಾ ಯದಿ ತೇ ಜನೋಶಸಿತಃ 

ಕಥಂ ಪುನಃ ಕರ್ಮ ಕರೋತಿ ಮೋಹಿತಃ ॥ ೩೦ ॥ 


ತ್ವನ್ಮಾಯಯಾದ್ಭಾ ಜನ ಈಶ ಖಂಡಿತೋ 
ಯದನ್ಯದಾಶಾಸ್ತ್ಥ ಖುತಾತ್ಮನೋರಬುಧಃ 1 
ಯಥಾ ಚರೇದ್ದಾಲಹಿತಂ ಪಿತಾ ಸ್ವಯಂ 
ತಥಾ ತ್ವಮೇವಾರ್ಹಸಿ ನಃ ಸಮೀಹಿತುಮ್‌ ॥ ೩೧ ॥ 


ಮೈತ್ರೇಯ ಉವಾಚ 


ಇತ್ಯಾದಿರಾಜೇನ ನುತಃ ಸ ವಿಶ್ವದ್ಧಕ್‌ 

ತಮಾಹ ರಾಜನ್ನಯಿ ಭಕ್ತಿರಸ್ತು ತೇ 1 
ದಿಷ್ಟೇದ್ಯಶೀ ಧೀರ್ಮಯುತೇ ಕೃತಾ ಯಯಾ 

ಮಾಯಾಂ ಮದೀಯಾಂ ತರತಿ ಸ್ಥ ದುಸ್ತೃಜಾಮ್‌ ॥೩೨॥ 


ತತ್ತ್ವಂ ಕುರು ಮಯಾದಿಷ್ಟಮಪ್ರಮತ್ತಃ ಪ್ರಜಾಪತೇ । 
ಮದಾದೇಶಕರೋ ಲೋಕಃ ಸರ್ವತ್ರಾಪ್ನೋತಿ ಶೋಭನಮ್‌ 
॥1೩೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಆ ಲಕ್ಷ್ಮೀದೇವಿಯಂತೆ ನಾನೂ ಕೂಡ ಪುರುಷೋತ್ತಮನೂ, 
ಕಲ್ಯಾಣಗುಣ ಪರಿಪೂರ್ಣನೂ ಆಗಿರುವ ನಿನ್ನ ಸೇವೆಯನ್ನು 
ಮಾಡಲು ಬಯಸುತ್ತೇನೆ. ಆದರೆ ನಿನ್ನ ಅಡಿದಾವರೆಗಳಲ್ಲೇ 
ಮನಸ್ಸನ್ನು ಏಕಾಗ್ರಗೊಳಿಸಿ ನಿನ್ನೊಬ್ಬನನ್ನೇ ಪತಿಯನ್ನಾಗಿ ಭಾವಿಸಿ 
ಸೇವೆಮಾಡುತ್ತಿರುವ ಜಗನ್ಮಾತೆ ಮಹಾಲಕ್ಷ್ಮಿಗೂ ನನಗೂ ಈ ನಿನ್ನ 
ಸೇವೆಯೆಂಬಸರ್ಧೆಯಲ್ಲಿ; ಕಲಹವುಂಟಾಗಬಾರದು ಅಷ್ಟೇ.॥ ೨೭॥ 
ಓ ಜಗತ್ತತಿಯೇ! ಆದರೆ ಆ ಜಗನ್ಮಾತೆ ಲಕ್ಷ್ಮಿಯ ಹೃದಯದಲ್ಲಿ 
ನನ್ನ ಕುರಿತು ವಿರೋಧವು ಉಂಟಾಗುವ ಸಂಭವವು ಇದ್ದೇ ಇದೆ. 
ಏಕೆಂದರೆ, ನಾವಿಬ್ಬರೂ ಒಂದೇ ಸೇವಾ ಕೈಂಕರ್ಯಕ್ಕೆ ಆಸಪಡು 
ತಿದ್ದೇವೆ. ಆದರೆ ನೀನು ದೀನವತ್ತಲನು. ದೀನರಾದ ಭಕ್ತರು ಮಾಡುವ 
ಅತ್ಯಲ್ಪ ಸೇವೆಯನ್ನು ಬಲುದೊಡ್ಡದೆಂದು ಭಾವಿಸುವವನು. ಆದುದ 
ರಿಂದ ನಮ್ಮಿಬ್ಬರ ಜಗಳದಲ್ಲಿ ನೀನು ನನ್ನ ಪಕ್ಚವನ್ನೇ ವಹಿಸುವೆ 
ಯೆಂದು ಆಶಿಸುತ್ತೇನೆ. ಸ್ವಸ್ವರೂಪದಲ್ಲಿಯೇ ವಿಹರಿಸುತ್ತಿರುವ 
ನಿನಗೆ ಆಕೆಯಿಂದಾದರೂ ಆಗಬೇಕಾದುದೇನು ? ॥ ೨೮ ॥ ಹೀಗೆ 
ನೀನು ದೀನವತ್ತಲನಾಗಿರುವುದರಿಂದಲೇ ಮಾಯಾಗುಣವಿಲಾಸ 
ವನ್ನು ಮೀರಿದ, ಮಾಯಾತೀತನಾದ ನಿನ್ನನ್ನು ಸಾಧುಗಳು ನಿರಂತ 
ರವೂ ಧ್ಯಾನಿಸುವರು. ಸತ್ಪುರುಷರಿಗೆ ನಿನ್ನ ಚರಣಾರವಿಂದಗಳ 
ಸೇವೆಯ ಹೊರತು ಬೇರಾವ ಪ್ರಯೋಜನವೂ ಇಲ್ಲವೆಂದೇ ನಾನು 
ತಿಳಿದಿದ್ದೇನೆ. ॥ ೨೯.॥ ಶ್ರೀಭಗವಂತನೇ | ಹೀಗೆ ನಿನ್ನ ಭಜನೆಯೇ 
ಅನನ್ಯ ಪ್ರಯೋಜನವೆಂದು ತಿಳಿದ ಭಕ್ತನಾದ ನನ್ನನ್ನು ಕುರಿತು 
ನೀನು "ಯಾವುದಾದರೂ ವರವನ್ನು ಕೇಳಿಕೋ' ಎಂದು ಮೋಹಕ 
ವಾದ ಮಾತನ್ನಾಡಿದೆಯಲ್ಲ! ಇದು ಲೋಕವನ್ನುಮರಳುಮಾಡುವ 
ಮಾತಲ್ಲವೇ? ನಿನ್ನ ವಾಣಿಯೇ ಆದ ವೈದಿಕಕರ್ಮಕಾಂಡವೂ 
ಕೂಡ ಇಂತಹ ಪಾಶಗಳಿಂದ ಜನರನ್ನು ಕಟ್ಟಿಹಾಕಿದೆ. ಹಾಗಿಲ್ಲದಿದ್ದರೆ 
ಜನರು ಮೋಹವಶರಾಗಿ ಸಕಾಮಕರ್ಮಗಳನ್ನು ಏಕೆ ಆಚರಿಸು 
ತ್ತಿದ್ದರು ?॥ ೩೦ ॥ ಪ್ರಭೋ! ನಿನ್ನಮಾಯೆಯಿಂದಲೇ ಮನುಷ್ಯನು 
ತನ್ನ ವಾಸ್ತವಿಕ ಸ್ವರೂಪನಾದ ನಿನ್ನಿಂದ ವಿಮುಖನಾಗಿ ಅಜ್ಞಾನಕ್ಕೆ 
ವಶನಾಗಿ ಬೇರೆ ಪತ್ನೀ, ಪುತ್ರಾದಿಗಳನ್ನು ಬಯಸುತ್ತಾರೆ. ಆದರೂ 
ತನ್ನ ಬೇಡಿಕೆಗಳನ್ನು ಸಲ್ಲಿಸದೇ ಇದ್ದರೂ ತಂದೆಯು ತಾನೇ ಅವರ 
ಕಲ್ಯಾಣವನ್ನು ಮಾಡುವಂತೆ, ನೀನೂ ಸಹ ನಾವು ಪ್ರಾರ್ಥಿಸದೇ 
ಇದ್ದರೂ ನಮಗೆ ಯಾವುದು ಹಿತಕರವೋ ಅದನ್ನೇ ಮಾಡು 
ಎಂದು ಬೇಡಿಕೊಂಡನು. ॥ ೩೧ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಆದಿರಾಜನಾದ ಪೃಥುವು 
ಹೀಗೆ ಸ್ತುತಿಸಿದಾಗ ಸರ್ವಸಾಕ್ಷಿ ಶ್ರೀಹರಿಯು ಅವನಲ್ಲಿ ಹೇಳಿದನು 
- ರಾಜನೇ | ನಿನಗೆ ನನ್ನಲ್ಲಿ ಭಕ್ತಿ ಉಂಟಾಗಲಿ. ನಿನ್ನ ಚಿತ್ತವು ಹೀಗೆ 
ನನ್ನಲ್ಲಿ ಲೀನವಾಗಿರುವುದು ಅದೃಷ್ಟವಿಶೇಷವೇ. ಹೀಗಾದರೆ 
ಮನುಷ್ಯನು ಸಹಜವಾಗಿ ತೊರೆಯಲು ಅತಿಕಷ್ಟವಾದ ನನ್ನ ಆ 
ಮಾಯೆಯಿಂದ ಬಿಡುಗಡೆಹೊಂದವನು. ಈಗ ನೀನು ಜಾಗರೂಕ 
ನಾಗಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಾ ಇರು. ಪ್ರಜಾಪಾಲಕನೇ | 
ನನ್ನ ಆಣತಿಯನ್ನು ಪಾಲಿಸುವವನಿಗೆ ಎಲ್ಲೆಡೆ ಮಂಗಳವೇ 
ಉಂಟಾಗುತ್ತದೆ. ॥ ೩೨-೩೩ ॥ 


2 ಆಲಾ) ಜರ್ಸಸುರ ಆಟಿ 


21 ಅಧ್ಯಾಯ] 


ಮೈತ್ರೇಯ ಉವಾಚ 
ಇತಿ ವೈನೃಸ್ಯ ರಾಜರ್ಷೇಃ ಪ್ರತಿನಂದ್ಯಾರ್ಥವದ್ವಚಃ I 
ಪೂಜಿತೋತನುಗೃಹಿತೈನಂ ಗಂತುಂ ಚಕ್ರೀ5ಚ್ಯುತೋ ಮತಿಮ್‌ 
Il ೩೪ 1 
ದೇವರ್ಷಿಪಿತೃಗಂಧರ್ವಸಿದ್ದಚಾರಣಪನ್ನಗಾಃ I 
ಕಿನ್ನರಾಪ್ಪರಸೋ ಮರ್ತ್ಯಾಃ ಖಗಾ ಭೂತಾನ್ಯನೇಕಶಃ 
1೩೫ 
ಯಜ್ಲೇಶ್ವರಧಿಯಾ ರಾಜ್ಞಾ ವಾಗ್ದಿಶ್ವಾಂಜಲಿಭಕ್ಕಿತಃ I 
ಸಭಾಜಿತಾ ಯಯುಃ ಸರ್ವೆ ವೈಕುಂಠಾನುಗತಾಸ್ತತಃ 
॥1 ೩೬ | 
ಭಗವಾನಪಿ ರಾಜರ್ಷೇಃ ಸೋಪಾಧ್ಯಾಯಸ್ಯ ಚಾಚ್ಯುತಃ । 
ಹರನ್ನಿವ ಮನೋತಮುಷ್ಯ ಸ್ವಧಾಮ ಪ್ರತ್ಯಪದ್ಯತ 
1 ೩೭॥ 
ಅದೃಷ್ಟಾಯ ನಮಸ್ಕೃತ್ಯ ನೃಪಃ ಸಂದರ್ಶಿತಾತ್ಮನೇ । 
ಅವ್ಯಕ್ತಾಯ ಚ ದೇವಾನಾಂ ದೇವಾಯ ಸ್ವಪುರಂ ಯಯೌ 
1 ೩೮ ॥1 


443 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ | ಹೀಗೆ 
ಭಗವಂತನು ಪೃಥುವಿನ ಅರ್ಥಪೂರ್ಣವಾದ ವಚನಗಳನ್ನು 
ಆದರಿಸಿದನು. ಮತ್ತೆ ಪೃಥುವು ಆವನನ್ನು ಪೂಜಿಸಿದನು. ಪ್ರಭುವು 
ಆತನನ್ನು ಎಲ್ಲ ರೀತಿಯಿಂದ ಅನುಗ್ರಹಿಸಿ ಅಲ್ಲಿಂದ ಹೊರಡ 
ಲನುವಾದನು. ॥ ೩೪ ॥ ಪೃಥುಮಹಾರಾಜನು ಅಲ್ಲಿಗೆ ಬಂದಿದ್ದ 
ದೇವತೆಗಳು, ಯಷಿಗಳು, ಪಿತೃಗಳು, ಗಂಧರ್ವರು, ಸಿದ್ಧರು, 
sk ನಾಗರು, ಕಿನ್ನರರು, ಅಪ್ಪರೆಯರು, ಮನುಷ್ಯರು 
ಪಕ್ಷಿಗಳು ಮುಂತಾದ ಅನೇಕ "ಬಗೆಯ ಪ್ರಾಣಿಗಳಿಗೂ 
ಹ ಭಗವಂತನ ಪಾರ್ಷದರಿಗೂ ಹೀಗೆ ಎಲ್ಲರಿಗೂ ಭಗವದ್ದುದ್ದ 
ಯಿಂದ ಭಕ್ತಿಪೂರ್ವಕವಾಗಿ ಮಾತು, ಮನಸ್ಸು ಮತ್ತು ಧನದ 
ಮೂಲಕ ಕೈಜೋಡಿಸಿ ಪೂಜಿಸಿದನು. ಇದಾದ ಬಳಕ ಅವರೆಲ್ಲರೂ 
ತಮ್ಮತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ॥ ೩೫-೩೬ ॥ 
ಭಗವಂತನಾದ ಅಚ್ಯುತನೂ ಪೃಥುರಾಜನ ಮತ್ತು ಪುರೋಹಿತರ 
ಚಿತ್ರವನ್ನು: ಸೆಳೆದುಕೊಂಡು ತನ್ನ ಧಾಮಕ್ಕೆ ಬಿಜಯಂಗೈದನು. ॥೩೭॥ 
ಅನಂತರ ತನ್ನ ಸ್ವರೂಪವನ್ನು ತೋರಿ ಅಂತರ್ಧಾನವಾದ 
ಅವ್ಯಕ್ತಸ್ವ ರೂಪೀ. ದೇ (ವಾಧಿದೇವ ಭಗವಂತನನ್ನು ನಮಸ್ಕರಿಸುತ್ತಾ 
ಪೃಥುರಾಜನೂ ತನ್ನ ರಾಜಧಾನಿಗೆ ತೆರಳಿದನು. ॥ ೩೮ ॥ 


ಇಪ್ಪತ್ತನೆಯ ಅಧ್ಯಾಯವು ಮುಗಿಯಿತು. ॥ ೨೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಪೃಥುಚರಿತೇ ವಿಂಶೋ5ಧ್ಯಾಯಃ॥ ೨೦ ॥ 


ಕಾನಾ 


ಇಪ್ಪತ್ತೊ ಂದನೆಯ ಅಧ್ಯಾಯ 


ಪೃಥುಮಹಾರಾಜನು ತನ್ನಪ್ರಜೆಗಳಿಗೆ ಮಾಡಿದ ಉಪದೇಶ 


ಮೈತ್ರೇಯ ಉವಾಚ 


ಮೌಕಿಕ್ಳೆ: ಕುಸುಮಸ್ರಗ್ಳಿರ್ದುಕೂಲೈ: ಸ್ವರ್ಣತೋರಣ್ಕೆ: । 


ಮಹಾಸುರಭಿಭಿರ್ಧೂಪೈರ್ಮಂಡಿತಂ ತತ್ರ ತತ್ರ ವೈ 
॥ ೧॥ 


ಚಂದನಾಗುರುತೋಯಾರ್ದ್ರಾರಥ್ಯಾಚತ್ವರಮಾರ್ಗವತ್‌ । 
ಪುಷ್ಪಾಕ್ಷತಫಲೈಸ್ತೋಕ್ಕೈರ್ಲಾಜೈರರ್ಚಿರ್ಭಿರರ್ಚಿತಮ್‌ 
1 ೨ ॥ 


ಸವೃಂದ್ಯೆಃ ಕದಲೀಸ್ಪಂಭ್ಯೆಃ ಪೂಗಪೋತೈಃ ಪರಿಷ್ಕೃತಮ್‌ । 
ತರುಪಲ್ಲವಮಾಲಾಭಿ: ಸರ್ವತಃ ಸಮಲಂಕೃತಮ್‌ 
॥ ೩ ॥ 


ಪ್ರಜಾಸ್ತಂ ದೀಪಬಲಿಭಿಃ ಸಂಭೃತಾಶೇಷಮಂಗಲೈ: । 
ಅಭೀಯುಮ್ಮ ರ್ಯ ಷ್ಠಕನ್ಯಾಶ್ಚ ಶ್ರ ಮೃಷ್ಟಕುಂಡಲಮಂಡಿತಾಃ 
॥ ೪ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಆ 
ಪೃಥುಮಹಾರಾಜನ ರಾಜಧಾನಿಯು ಎಲ್ಲ ಕಡೆಗಳಲ್ಲಿಯೂ 
ಮುತ್ತಿನ ಸರಗಳಿಂದಲೂ, ಹೂಮಾಲೆಗಳಿಂದಲೂ, ರೇಶ್ಜೆಬಟ್ಟೆ 
ಗಳಿಂದಲೂ, ಚಿನ್ನದ ತೋರಣಗಳಿಂದಲೂ, ಸುವಾಸಿತ ಘಮ- 
ಘಮಿಸುತ್ತಿದ್ದ ಧೂಪಗಳಿಂದಲೂ ಅಲಂಕೃತವಾಗಿತ್ತು. ॥ ೧॥ ರಾಜ 
ಮಾರ್ಗಗಳಲ್ಲಿಯೂ, ಚೌಕಗಳಲ್ಲಿಯೂ, ಬೀದಿ- ಬೀದಿಗಳಲ್ಲಿಯೂ 
ಚಂದನ-ಅಗರುಮಿಶ್ರಿತ ನೀರನ್ನು ಸಿಂಪಡಿಸಿ ಹೂವು, ಅಕ್ಷತೆ, 
ಹಣ್ಣು, ಎಳೆಗರಿಕೆ, ಅರಳು, ದೀಪಗಳೇ ಮುಂತಾದ ಮಂಗಳ 
ದ್ರವ್ಯ ಗಳಿಂದ ಅವುಗಳನ್ನು ಸಿಂಗರಿಸಲಾಗಿತ್ತು. ॥ ೨ ॥ ಆ ರಾಜನಗರಿ 
ಯಲ್ಲಿಅಲ್ಲಲ್ಲಿಇ ಇರಿಸಿದ್ದಹಣ್ಣು-ಹೂವುಗಳ ಗೊಂಚಲುಗಳಿಂದ ಕೂಡಿದ 
ಬಾಳೆಯ "ಕುಬಗಳಿಂದಲೂ, ಅಡಿಕೆಯ ಮರಗಳಿಂದಲೂ ಅತಿ 
ಮನೋಹರವಾಗಿತ್ತು. ಎಲ್ಲೆಡೆಗಳಲ್ಲಿಯೂ ಮಾವಿನಮರದ ಚಿಗುರೆ 
ಲೆಗಳತೋರಣಗಳಿಂದ ವಿಭೂಷಿತವಾಗಿತ್ತು. ॥ ೩ ॥ ಚಕ್ರವರ್ತಿಯು 
ಆ ನಗರವನ್ನು ಪ್ರವೇಶಿಸಿದಾಗ ದೀ ಪಗಳನ್ನೂ ಕಾಣಿಕೆಗಳನ್ನೂ 
ಅನೇಕ ಮಂಗಳ ದ್ರವ್ಯ ಗಳನ್ನೂ ತೆಗೆದುಕೊಂಡು ಪ್ರ ಪ್ರಜೆಗಳೂ ಮತ್ತು 
ಮನೋಹರವಾದ ಕುಂಡಲಗಳಿಂದ ಶೋಭಿಸುವ ವೆ ಯರಾದ 
ಕನ್ಯೆಯರೂ ಆತನನ್ನು ಇ ಇದಿರ್ಗೊಂಡು ಸ್ವಾಗತಿಸಿದರು. HY i 


444 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಶಂಖದುಂದುಭಿಘೋಷೇಣ ಬ್ರಹ್ಮಘೋಷೇಣ ಚರ್ತ್ವಿಜಾಮ್‌ । 
ವಿವೇಶ ಭವನಂ ವೀರಃ ಸ್ತೂಯಮಾನೋ ಗತಸ್ಥಯಃ . 
1 ೫ ॥ 
ಪೂಜಿತಃ ಪೂಜಯಾಮಾಸ ತತ್ರ ತತ್ರ ಮಹಾಯಶಾಃ । 
ಪೌರಾಂಜಾನಪದಾಂಸ್ಟಾನ್‌ಸ್ತಾನ್‌ ಪ್ರೀತಃ ಪ್ರಿಯವರಪ್ರದಃ 
Wn 
ಸ ಏವಮಾದೀನ್ಯನವದ್ಯಚೇಷ್ಟಿತ: 
ಕರ್ಮಾಣಿ ಭೂಯಾಂಸಿ ಮಹಾನ್ಮಹತ್ತಮಃ 
ಕುರ್ವನ್‌ ಶಶಾಸಾವನಿಮಂಡಲಂ ಯಶಃ 
ಸ್ಟೀತಂ ನಿಧಾಯಾರುರುಹೇ ಪರಂ ಪದಮ್‌ ॥ ೭ ॥ 


ಸೂತ ಉವಾಚ 


ತದಾದಿರಾಜಸ್ಯ ಯಶೋ ವಿಜೃಂಭಿತಂ 


ಗುಣೈರಶೇಷೈರ್ಗುಣವತ್ತಭಾಜಿತಮ್‌ | 
ಕ್ಷತ್ತಾ ಮಹಾಭಾಗವತಃ ಸದಸ್ಪತೇ 
ಕೌಷಾರವಿಂ ಪ್ರಾಹ ಗೃಣಂತಮರ್ಚಯನ್‌ ॥ ೮ ॥ 
ವಿದುರ ಉವಾಚ 
ಸೋತಭಿಷಿಕ್ತಃ ಪೃಥುರ್ವಿಷ್ಟೆ ಕೈ 
ರ್ಲಬ್ಬಾ ಶೇಷಸುರಾರ್ಹಣಃ ।ಟ 
ಬಿಭ್ರತ್ಸ ವೈಷ್ಣವಂ ತೇಜೋ 


ಬಾಹ್ವೋರ್ಯಾಭ್ಯಾಂ ದುದೋಹ ಗಾಮ್‌ ॥ ೯ ॥ 


ಕೋ ನಸ್ಯ ಕೀರ್ತಿಂ ನ ಶೃಣೋತ್ಯಭಿಜ್ಗೊ ್ಲ್ಲೀ 
ಯದ್ದಿಶ್ರಮೋಚ್ಚಿಷ್ಟಮಶೇಷಭೂಪಾಃ | 
ಲೋಕಾಃ ಸಪಾಲಾ ಉಪಜೀವಂತಿ ಕಾಮ- 
ಮದ್ಯಾಪಿ ತನ್ಮೇ ವದ ಕರ್ಮ ಶುದ್ಧಮ್‌ i 0೦ 


ಮೈತ್ರೇಯ ಉವಾಚ 


ಗಂಗಾಯಮುನಯೋರ್ನದ್ಯೋರಂತರಾಕ್ಟೇತ್ರಮಾವಸನ್‌ | 
ಆರಬ್ದಾನೇವ ಬುಭುಜೇ ಭೋಗಾನ್‌ ಪುಣ್ಯಜಿಹಾಸಯಾ 


1 ೧೧॥ 
ಸರ್ವತ್ರಾಸ್ಟಲಿತಾದೇಶಃ ಸಪ್ತದ್ವೀಪೈಕದಂಡದ್ಭಕ್‌ । 
ಅನ್ಯತ್ರ ಬ್ರಾಹ್ಮಣಕುಲಾದನ್ಯತ್ರಾಚ್ಯುತಗೋತ್ರತಃ 

॥ ೧೨ ॥ 
ಏಕದಾ 5ಸೀನ್ಮಹಾಸತ್ರದೀಕ್ಷಾ ತತ್ರ ದಿವೌಕಸಾಮ್‌ । 
ಸಮಾಜೋ ಬ್ರಹರ್ಷ್ನೀಣಾಂ ಚ ರಾಜರ್ಪೀಣಾಂ ಚ ಸತ್ತಮ 

1 ೧೩ಟ 


ಆಗ ಶಂಖ, ದುಂದುಭಿಗಳೇ ಮುಂತಾದ ವಾದ್ಯಗಳು ಮೊಳಗ 
ತೊಡಗಿದವು. ಖತ್ತಿಜರು ವೇದಮಂತ್ರಗಳನ್ನುಪಠಿಸತೊಡಗಿದರು. 
ವಂದಿ-ಮಾಗಧರು ಸ್ಫೋತ್ರಗಾನವನ್ನು ಪ್ರಾರಂಭಿಸಿದರು. ಇವೆಲ್ಲ 
ವನ್ನು ನೋಡುತ್ತಿದ್ದರೂ ಪೃಥುಮಹಾರಾಜನಿಗೆ ಸ್ವಲವೂ ಅಹಂಕಾರ 
ಉಂಟಾಗಲಿಲ್ಲ ॥ ೫ ॥ ಮಾರ್ಗದಲ್ಲಿ ಅಲ್ಲಲ್ಲಿ ಪುರವಾಸಿಗಳೂ, 
ದೇಶವಾಸಿಗಳೂ, ಆತನನ್ನು ಅಭಿನಂದಿಸಿದರು. ಮಹಾಯಶಸ್ವಿ 
ಯಾದ ಮಹಾರಾಜನೂ ಅವರಲ್ಲಿ ಪ್ರಸನ್ನತೆಯಿಂದ ಕೂಡಿ ಅವರಿಗೆ 
ಇಷ್ಟವಾದ ವರಗಳನ್ನಿತ್ತು, ಅವರನ್ನು ಸಂತೋಷಪಡಿಸುತ್ತಾ ತನ್ನ 
ಅರಮನೆಯನ್ನು ಪ್ರವೇಶಿಸಿದನು. ॥ ೬ ॥ ಆ ಪೃಥುಮಹಾರಾಜನು 
ಶ್ರೇಷ್ಠತಮನಾದ ಮಹಾಪುರುಷನಾಗಿ ಸರ್ವರಿಗೂ ಪೂಜನೀಯ 
ನಾಗಿದ್ದನು. ಇಂತಹ ಅನೇಕ ಉದಾರವಾದ ಕಾರ್ಯಗಳನ್ನು 
ಮಾಡುತ್ತಾ ಭೂಮಿಯನ್ನು ಆಳಿದನು. ತನ್ನ ವಿಸ್ತಾರವಾದ 
ಕೀರ್ತಿಯನ್ನು ಎಲ್ಲೆಡೆ ಹರಡಿದವನಾಗಿ ಕೊನೆಗೆ ಶ್ರೀಭಗವಂತನ 
ಪರಮಪದವನ್ನು ಪಡೆದುಕೊಂಡನು. ॥ ೭ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಮುನಿವರ ಶೌನಕರೇ 
ಈ ರೀತಿಯಲ್ಲಿ ಪೂಜ್ಯರಾದ ಶ್ರೀಮೈತ್ರೇಯರ ಬಾಯಿಂದ ನಾನಾ 
ಗುಣಸಂಪನ್ನನಾಗಿ, ಗುಣಶಾಲಿಗಳಿಂದ ಹೊಗಳಲ್ಪಟ್ಟ ವಿಸ್ತಾರಗೊಂಡ 
ಆದಿರಾಜ ಪೃಥುವಿನ ಯಶಸ್ಸನ್ನು ಕೇಳಿ ಪರಮಭಾಗವತೋತ್ತಮ 
ನಾದ ವಿದುರನು ಅವರನ್ನು ಅಭಿನಂದಿಸುತ್ತಾ ಕೇಳಿದನು. ॥ ೮ ॥ 

ವಿದುರನು ಕೇಳಿದನು - ಬ್ರಾಹ್ಮಣೋತ್ತಮರೇ | ಬ್ರಾಹ್ಮಣರು 
ಪೃಥುಮಹಾರಾಜನಿಗೆ ಅಭಿಷೇಕಮಾಡಿದ್ದು ಸಮಸ್ತದೇವತೆಗಳೂ 
ಆತನಿಗೆ ಕಾಣಿಕೆಗಳನ್ನು ಸಮರ್ಪಿಸಿದುದು, ತನ್ನ ಭುಜಗಳಲ್ಲಿ ವೈಷ್ಣ 
ವತೇಜಸನ್ನು ಧರಿಸಿ, ಗೋರೂಪೀ ಪೃಥ್ವಿಯನ್ನು ಕರೆದುದು ಹೀಗೆ 
ಇದೆಲ್ಲವನ್ನು ನೀವು ನನಗೆ ತಿಳಿಸಿದಿರಿ. ॥ ೯ ॥ ಆತನು ಅನುಭವಿಸಿ 
ಮಿಕ್ಕಿರುವ ಈ ಪರಾಕ್ರಮದ ವಿಷಯಭೋಗಗಳಿಂದಲೇ 
ಇಂದಿಗೂ ಸಮಸ್ತರಾಜರೂ ಹಾಗೂ ಲೋಕಪಾಲಕರಿಂದೊಡ 
ಗೂಡಿದ ಸಮಸ್ತ ಲೋಕಗಳು ತಮ್ಮ ಇಷ್ಟಾನುಸಾರ ಜೀವನವನ್ನು 
ನಡೆಸುತ್ತಿದ್ದಾರೆ. ಆತನ ಪವಿತ್ರವಾದ ಕೀರ್ತಿಯನ್ನು ಕೇಳಲು ವಿವೇಕಿ 
ಗಳಾದವರು ಸದಾ ಬಯಸುತ್ತಾರೆ. ಆದ್ದರಿಂದ ತಾವು ಕೃಪೆಯಿಟ್ಟು 
ಆ ಮಹಾತ್ಮನ ಇನ್ನೂ ಪವಿತ್ರವಾದ ಚರಿತ್ರೆಗಳನ್ನು ನನಗೆ ಹೇಳಿರಿ 
ಎಂದು ಪ್ರಾರ್ಥಿಸಿದನು. ॥ ೧೦ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಪೃಥು 
ಮಹಾರಾಜನು ಗಂಗಾ-ಯಮುನೆಗಳ ಮಧ್ಯದಲ್ಲಿರುವ ಬ್ರಹ್ಮಾ 
ವರ್ತದೇಶದಲ್ಲಿ ವಾಸಿಸುತ್ತಾ, ತನ್ನ ಪುಣ್ಯಕರ್ಮಗಳನ್ನೂ ಕ್ಷೆಯಿಸು 
ವುದಕ್ಕಾಗಿ ಪ್ರಾರಬ್ಧವಶದಿಂದ ಬಂದ ಸುಖೋಪಭೋಗಗಳನ್ನು 
ಅನುಭವಿಸುತ್ತಿದ್ದನು. ॥ ೧೧ ॥ ಬ್ರಾಹ್ಮಣಕುಲಗಳನ್ನೂ ಮತ್ತು ಭಗ 
ವದ್ಧಕ್ಕರನ್ನು ಬಿಟ್ಟು ಸಪ್ತದ್ವೀಪಗಳಲ್ಲಿರುವ ಉಳಿದ ಎಲ್ಲ ಜನರ 

ಆಲೂ ಅಖಂಡವೂ, ನಿಷ್ಠಂಟಕವೂ ಆದ ಅಧಿಕಾರವನ್ನು 
ನಡೆಸಿದನು. ॥ ೧೨ ॥ ಒಮ್ಮೆ ಅವನು ಒಂದು ಮಹಾಸತ್ರದ ದೀಕ್ಷೆ 
ಯನ್ನು ಕೈಗೊಂಡನು. ಆಗ ಅಲ್ಲಿ ದೇವತೆಗಳ, ಬ್ರಹ್ಮರ್ಷಿಗಳೆ, 
ರಾಜರ್ಷಿಗಳ ದೊಡ್ಡ ಸಭೆಯೇ ನೆರೆದಿತ್ತು. ॥ ೧೩ ॥ 


21 ಅಧ್ಯಾಯ] 


ಚತುರ್ಥ ಸ್ಕಂಧ 


445 


ತಸ್ಮಿನ್ನರ್ಹತ್ತು ಸರ್ವೇಷು ಸ್ವರ್ಚಿತೇಷು ಯಥಾರ್ಹತಃ । 
ಉತ್ಪಿತಃ ಸದಸೋ ಮಧ್ಯೇ ತಾರಾಣಾಮುಡುರಾಡಿವ 
1 ೧೪ ॥ 


ಪ್ರಾಂಶುಃ ಪೀನಾಯತಭುಜೋ ಗೌರ: ಕಂಜಾರುಣೇಕ್ಷಣಃ । 
ಸುನಾಸಃ ಸುಮುಖಃ ಸೌಮ್ಯಃ ಪೀನಾಂಸಃ ಸುದ್ದಿಜಸ್ಥಿತಃ 
॥ ೧೫ ॥ 


ವ್ಯೂಢವಕ್ಟಾಬೃಹಚ್ಚೊ ್ರೀಣಿರ್ವಲಿವಲ್ಲುದಲೋದರಃ 1 
ಅವರ್ತನಾಭಿರೋಜಸ್ಸೀ ಕಾಂಚನೋರುರುದಗ್ರಪಾತ್‌ 


॥ O೬ ॥ 
ಸೂಕ್ಷ್ಮ ವಕ್ರಾಸಿತಸ್ಥಿಗ್ಗಮೂರ್ಧಜಃ ಕಂಬುಕಂಧರ: 1 
ಮಹಾಧನೇ ದುಕೂಲಾಗ್ರ್ಯೇ ಪರಿಧಾಯೋಪವೀಯ ಚ 

॥1 ೧೭ ॥ 
ವ್ಯಂಜಿತಾಶೇಷಗಾತ್ರಶ್ರೀರ್ನಿಯಮೇ ್ಹನೃಸ್ತಭೂಷಣಃ। 
ಕೃಷ್ಣಾಜಿನಧರಃ ಶ್ರೀಮಾನ್‌ ಕುಶಪಾಣಿಃ ಕೃತೋಚಿತಃ 

11 ೧೮॥ 
ಶಿಶಿರಸಿಗತಾರಾಕಃ ಸಮ್ಮೆಕತ ಸಮಂತತಃ ಟ 

ಇಟ A, ಲ 

ಊಚಿವಾನಿದಮುರ್ವೀಶಃ ಸದಃ ಸಂಹರ್ಷಯನ್ನಿವ 

॥ OF ॥ 


ಚಾರು ಚಿತ್ರಪದಂ ಶಕ್ಷಂ ಮೃಷ್ಟಂ ಗೂಢಮವಿಕ್ಚವಮ್‌ । 
ಸರ್ವೇಷಾಮುಪಕಾರಾರ್ಥಂ ತದಾ ಅನುವದನ್ನಿವ 
॥ ೨೦ ॥ 


ರಾಜೋವಾಚ 


ಸಭ್ಯಾಃ ಶೃಣುತ ಭದ್ರಂ ವಃ ಸಾಧವೋ ಯ ಇಹಾಗತಾಃ ॥ 
ಸತು ಜಿಜ್ಞಾಸುಭಿರ್ಧರ್ಮಮಾವೇದ್ಯಂ ಸ್ವಮನೀಷಿತಮ್‌ 
ತ ಇ 
॥ ೨೧॥ 


ಅಹಂ ದಂಡಧರೋ ರಾಜಾ ಪ್ರಜಾನಾಮಿಹ ಯೋಜಿತಃ। 
ರಕಿತಾ ವ್ರತಿದಃ ಸ್ವೇಷು ಸೇತುಷು ಸ್ಥಾಪಿತಾ ಪೃಥಕ್‌ 
ಆ ಲೂ © 


॥ ೨೨ i 


ಪೃಥುಮಹಾರಾಜನು ಆ ಸಭೆಯಲ್ಲಿ ಸೇರಿದ್ದ ಪೂಜನೀಯ 
ರಾದ ಅತಿಥಿಗಳನ್ನು ಯಥೋಚಿತವಾಗಿ ಸತ್ಕಾರಮಾಡಿ ಅಲ್ಲಿ 
ನಕ್ಷತ್ರಮಂಡಲದ ನಡುವೆ ಶೋಭಿಸುವ ಚಂದ್ರನಂತೆ ನಿಂತಿದ್ದನು. 
॥ ೧೪ ॥ ಹಾಗೆ ನಿಂತುಕೊಂಡಿದ್ದ ಅವನ ಸೌಂದರ್ಯ, ಗಾಂಭೀ 
ರ್ಯಗಳನ್ನು ಹೇಗೆ ತಾನೇ ವರ್ಣಿಸೋಣ | ಉನ್ನತವಾದ ದೇಹ, 
ತುಂಬಿಕೊಂಡ ವಿಶಾಲವಾದ ಭುಜಗಳು, ಗೌರವರ್ಣದ ಅಂಗ 
ಕಾಂ, ಕೆಂದಾವರೆಯಂತೆ ಕಂಗೊಳಿಸುತ್ತಿದ್ದ ಕಣ್ಣುಗಳು, ಸುಂದರ 
ವಾದ ಮೂಗು-ಮುಖ, ಸೌಮ್ಯವಾದ ಆಕೃತಿ, ಎತ್ತರವಾದ 
ಹೆಗಲು, ಕಿರುನಗೆಯಿಂದ ಕೂಡಿದ ಸುಂದರ ದಂತಪಂಕ್ತಿ, ವಿಶಾಲ 
ವಾದ ಎದೆ, ಸ್ಥೂಲವಾದ ನಡುವಿನ ಹಿಂಭಾಗ, ಅರಳಿಯ ಎಲೆ 
ಯಂತೆ ರಮಣೀಯವಾದ ತ್ರಿವಳಿರೇಖೆಗಳಿಂದ ಒಪ್ಪತ್ತಿದ್ದ ಹೊಟ್ಟೆ, 
ಸುಳಿಯಂತೆ ಆಳವಾಗಿದ್ದ ಹೊಕ್ಕುಳು, ತೇಜಸ್ವಿಯಾದ ದೇಹ, 
ಚಿನ್ನದಂತೆ ಹೊಳೆಯುತ್ತಿದ್ದ ತೊಡೆಗಳು ಮತ್ತು ಎತ್ತರವಾಗಿ 
ಒಪ್ಪತ್ತಿದ್ದ ಪಾದಗಳು, ಗುಂಗುರು-ಗುಂಗುರಾಗಿ ನುಣುಪಾಗಿದ್ದ 
ತಲೆಗೂದಲು, ಶಂಖದಂತೆ ಸುಳಿಗೊಂಡಿದ್ದ ಕಂಠ ಇವುಗಳಿಂದ 
ಅತ್ಯಂತ ಕಮನೀಯವಾಗಿದ್ದ ದೇಹದಿಂದ ಆ ಮಹ್ಳಾಪುರುಷನು 
ಎಣೆಯಿಲ್ಲದ ಸೊಬಗಿನಿಂದ ವಿರಾಜಿಸುತ್ತಿದ್ದನು. ಆತನು ಬಹು 
ಮೂಲ್ಯ ಧೋತ್ರವನ್ನುಟ್ಟು, ಅಂತಹುದೇ ಉತ್ತರೀಯವನ್ನು 
ಹೊದ್ದುಕೊಂಡಿದ್ದನು. ॥ ೧೫-೧೭ ॥ ದೀಕ್ಷೆಯ ನಿಯಮಕ್ಕನು 
ಸಾರವಾಗಿ ಎಲ್ಲ ಆಭರಣಗಳನ್ನು ಕಳಚಿಟ್ಟಿದ್ದರಿಂದ ಆತನ ಶರೀರದ 
ಅಂಗ-ಪ್ರತ್ಯಂಗಗಳು ಸ್ವಾಭಾವಿಕ ಕಾಂತಿ-ಸೌಂದರ್ಯಗಳಿಂದ 
ಒಪ್ಪತ್ತಿದ್ದವು. ದೇಹದಲ್ಲಿ ಕೃಷ್ಣಾಜಿನವನ್ನು ಧರಿಸಿ, ಕೈಯಲ್ಲಿ ದರ್ಭೆ 
ಗಳನ್ನು ಹಿಡಿದಿದ್ದನು. ಇವುಗಳಿಂದ ಆತನ ದೇಹದ ಕಾಂತಿಯು 
ಮತ್ತೂ ಮಿಗಿಲೇರಿತ್ತು. ಅವನು ತನ್ನ ಎಲ್ಲ ನಿತ್ಯಕರ್ಮಗಳನ್ನು 
ಯಥಾವಿಧಿಯಾಗಿ ಮುಗಿಸಿ ಅಲ್ಲಿ ನಿಂತುಕೊಂಡಿದ್ದನು. ॥ ೧೮ ॥ 
ಆ ಪೃಥು ಮಹಾರಾಜನು ಇಡೀಸಭೆಯನ್ನು ಆನಂದದಿಂದ 
ನೆನೆಸುತ್ತಾ ಸ್ನೇಹಪೂರ್ಣವಾದ ಕಣ್ಣುಗಳಿಂದ ನಾಲ್ಕು ಕಡೆ 
ಗಳಲ್ಲಿಯೂ ದೃಷ್ಟಿಯನ್ನು ಹರಿಸಿ ಸಭೆಯನ್ನುದ್ದೇಶಿಸಿ ಒಂದು 
ಭಾಷಣವನ್ನು ಮಾಡಿದನು. ॥ ೧೯ ॥ ಆ ಭಾಷಣವು ಅತ್ಯಂತ 
ಸುಂದರವಾಗಿ, ವಿಚಿತ್ರಪದಗಳಿಂದ ಕೂಡಿದ್ದು ಸ್ಪಷ್ಟವೂ, ಮಧು 
ರವೂ, ಗಂಭೀರವೂ, ಶಂಕಾರಹಿತವೂ ಆದ ಶಬ್ದಗಳಿಂದ ಶೋಭಾ 
ಯಮಾನವಾಗಿತ್ತು. ಎಲ್ಲರಿಗೂ ಉಪಕಾರ ಮಾಡುವುದಕ್ಕಾಗಿ ತನ್ನ 
ಅನುಭವವನ್ನೇ ವೃಕ ಮಾಡುತ್ತಿರುವನೋ ಎಂಬಂತಿತ್ತು. ॥ ೨೦ ॥ 

ರಾಜಾಪೃಥುವು ಹೇಳಿದನು - ಎಲ್ಫೆ ಸಜ್ಜನರೇ | ನಿಮಗೆ 
ಮಂಗಳವಾಗಲಿ. ಇಲ್ಲಿಗೆ ಆಗಮಿಸಿದ ಮಹಾನುಭಾವರೆಲ್ಲರೂ 
ನನ್ನ ಪ್ರಾರ್ಥನೆಯನ್ನು ಕೇಳಿರಿ. ಜಿಜ್ಞಾನುವಾದ ಪುರುಷನು ಸಂತ- 
ಸಜ್ಜನರ ಸಮಾಜದಲ್ಲಿ ತನ್ನ ನಿಶ್ಚಯವನ್ನು ನಿವೇದಿಸಿಕೊಳ್ಳ 
ಬೇಕು. ॥ ೨೧ ॥ ಈ ಲೋಕದಲ್ಲಿ ನನ್ನನ್ನು ಪ್ರಜೆಗಳ ಆಳ್ವಿಕೆ, ಅವರ 
ರಕ್ಷಣೆ, ಅವರಿಗೆ ವೃತ್ತಿ- ಉದ್ಯೋಗಗಳನ್ನು ಒದಗಿಸಿಕೊಡುವುದು, 
ಅವರನು ಬೇರೆ-ಬೇರೆ ಮರ್ಯಾದೆಗಳಲ್ಲಿ ಸ್ಥಾಪಿಸುವುದಕ್ಕಾಗಿ 
ರಾಜನನ್ನಾಗಿ ಮಾಡಿದ್ದಾರೆ. ॥ ೨೨ ॥ 


446 


ತಸ್ಯ ಮೇ ತದನುಷ್ಠಾನಾದ್ಯಾನಾಹುರ್ಬ್ರಹ್ಮವಾದಿನಃ । 
ಲೋಕಾಃ ಸ್ಯುಃ: ಕಾಮಸಂದೋಹಾ ಯಸ್ಕ ತುಪ್ಫತಿ ದಿಷ್ಟದ್ದಕ್‌ 
I ೨೩ ॥ 


ಯ ಉದ್ಧರೇತ್ಕರಂ ರಾಜಾ ಪ್ರಜಾ ಧರ್ಮೇಷ್ಠಶಿಕ್ಷಯನ್‌ । 
ಪ್ರಜಾನಾಂ ಶಮಲಂ ಭುಂಕ್ಟೇ ಭಗಂ ಚ ಸ್ಟಂ ಜಹಾತಿ ಸಃ 
1೨೪ ॥ 


ತತ್ಯಜಾ ಭರ್ತೃಪಿಂಡಾರ್ಥಂ ಸ್ನಾರ್ಥಮೇವಾನಸೂಯವಃ । 
ಕುರುತಾಧೋಕ್ಚಜಧಿಯಸ್ತರ್ಹಿ ಮೇಠನುಗ್ರಹಃ ಕೃತಃ 
u ೨೫ ॥ 
ಯೂಯಂ ತದನುಮೋದಧ್ಧಂ ಪಿತೃದೇವರ್ಷಯೋತಮಲಾಃ 
ಕರ್ತುಃ ಶಾಸ್ತುರನುಜ್ಞಾತುಸ್ತುಲ್ಯಂ ಯತ್ವೇತ್ಯ ತತ್ನಲಮ್‌ 
॥ ೨೬ ॥ 
ಅಸ್ತಿ ಯಜ್ಞಪತಿರ್ನಾಮ ಕೇಷಾಂಚಿದರ್ಹಸತ್ತಮಾಃ 
ಇಹಾಮುತ್ರ ಚ ಲಕ್ಸ್ಯಂತೇ ಜ್ಯೋತ್ಲಾವತ್ಯಃ ಕ್ಚಚಿದ್ದುವ: 
11 ೨೭ ॥ 
ಮನೋರುತ್ತಾನಪಾದಸ್ಯ ಧ್ರುವಸ್ಕಾಪಿ ಮಹೀಪತೇಃ | 
ಪ್ರಿಯವ್ರತಸ್ಯ  ರಾಜರ್ಷೇರಂಗಸ್ಕಾತೃತ್ತಿತು» ಪಿತುಃ 
॥ ೨೮ ॥ 


ಈದೃಶಾನಾಮಥಾನ್ಯೇಷಾಮಜಸ್ಯ ಚ ಭವಸ್ಯ ಚ । 


ಪ್ರಹ್ರಾದಸ್ಯ ಬಲೇಶ್ವಾಪಿ ಕೃತೃಮಸ್ತಿ ಗದಾಭ್ಯತಾ 
12೯ 1 
ದೌಹಿತ್ರಾದೀನೃತೇ ಮೃತ್ಯೋಃ 
ಶೋಚ್ಯಾಂಧರ್ಮವಿಮೋಹಿತಾನ್‌ I 
ವರ್ಗಸರ್ಗಾಪವರ್ಗಾಣಾಂ 
ಪ್ರಾಯೇಣೈಕಾತ್ಮ್ಯಹೇತುನಾ ॥ ೩೦:॥ 
ಕೈ ಯತ್ಪಾದಸೇವಾಭಿರುಚಿಸ್ತಪಸ್ಟಿನಾ- 
ಯ್ಯ ಮಶೇಷಜನ್ನೋಪಚಿತಂ ಮಲಂ ಧಿಯಃ 1 
ಸದ್ಯಃ ಕ್ಲಿಕೋತ್ಯನ್ಹಹಮೇಧತೀ ಸತೀ 


ಯಥಾ ಪದಾಂಗುಷ್ಠವಿನಿಃಸೃತಾ ಸರಿತ್‌ ॥ ೩೧॥ 


ವಿನಿರ್ಧುತಾಶೇಷಮನೋಮಲಃ ಪುಮಾನ್‌ 
ಅಸಂಗವಿಜ್ಞಾನವಿಶೇಷವೀರ್ಯವಾನ್‌ I 
ಯದಂಪಫ್ರಿಮೂಲೇ ಕೃತಕೇತನಃ ಪುನಃ 
ನ ಸಂಸ್ಕೃತಿಂ ಕ್ಲೇಶವಹಾಂ ಪ್ರಪದ್ಯತೇ ॥ ೩೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಆದ್ದರಿಂದ ಇವುಗಳನ್ನು ಪಾಲಿಸುವುದರಿಂದ ನನಗೆ 
ವೇದಜ್ನರಾದ ಮುನಿಗಳ ಸಿದ್ಧಾಂತದಂತೆ ಸರ್ವಕರ್ಮಗಳಿಗೂ 
ಸಾಕ್ಷಿಯಾಗಿರುವ ಶ್ರೀಹರಿಯು ಪ್ರಸನ್ನನಾದಾಗ ದೊರೆಯುವ 
ಲೋಕಗಳು ದೊರೆಯುತ್ತವೆ. ॥ ೨೩ ॥ ಪ್ರಜೆಗಳಿಗೆ ಧರ್ಮ 
ಮಾರ್ಗದ ಶಿಕ್ಷಣನೀಡದೆ ಕೇವಲ ಅವರಿಂದ ತೆರಿಗೆಯನ್ನು 
ಸಂಗ್ರಹಿಸುವುದರಲ್ಲೇ ತತ್ತರನಾದ ರಾಜನು ಪ್ರಜೆಗಳ ಪಾಪಕ್ಕೆ 
ಭಾಗಿಯಾಗಬೇಕಾಗುತ್ತದೆ. ಅಲ್ಲದೆ ಐಶ್ವರ್ಯವನ್ನು ಕಳಕೊಳ್ಳ 
ಬೇಕಾಗುತ್ತದೆ. ॥ ೨೪ ॥ ಆದುದರಿಂದ ಪ್ರಿಯ ಪ್ರಜೆಗಳೇ! ನೀವು 
ನಿಮ್ಮ ಈ ರಾಜನಿಗೆ ಪರಲೋಕದಲ್ಲಿ ಹಿತವನ್ನುಂಟುಮಾಡು 
ವುದಕ್ಕಾಗಿ ಪರಸ್ಪರ ದೋಷದ್ಭಷ್ಟಿಯನ್ನು ಬಿಟ್ಟು ಹೃದಯದಲ್ಲಿ 
ಶ್ರೀಭಗವಂತನನ್ನು ನೆನೆಯುತ್ತಾ ನಿಮ್ಮ-ನಿಮ್ಮ ಕರ್ತವ್ಯಗಳನ್ನು 
ಪಾಲಿಸುತ್ತಿರಬೇಕು. ಹೀಗೆ ಮಾಡಿದರೆ ನಿಮ್ಮ ಸ್ವಾರ್ಥವು 
ಸಿದ್ಧಿಸುವುದು ಮತ್ತು ನನ್ನ ಮೇಲೆಯೂ ದೊಡ್ಡ ಅನುಗ್ರಹ 
ಮಾಡಿದಂತಾದೀತು. ॥ ೨೫ ॥ ಪರಿಶುದ್ಧರಾದ ಪಿತೃದೇವತೆಗಳೇ | 
ದೇವತೆಗಳೇ! ಮಹರ್ಷಿಗಳೇ | ನೀವೆಲ್ಲರೂ ನನ್ನ ಪ್ರಾರ್ಥನೆ 
ಯನ್ನು ಅನುಮೋದಿಸಿರಿ. ಏಕೆಂದರೆ, ಕರ್ಮಗಳ ಫಲವು ಮರಣಾ 
ನಂತರ ಅವುಗಳ ಕರ್ತ್ಯವಿಗೆ, ಅವುಗಳನ್ನು ಉಪದೇಶಿಸಿದವನಿಗೆ 
ಮತ್ತು ಅನುಮೋದಿಸಿದವನಿಗೆ ಸಮಾನವಾಗಿಯೇ ದೊರೆಯು 
ತ್ತದೆ. ॥ ೨೬ ॥ ಪೂಜ್ಯರಾದ ಸಜ್ಜನರೇ | "ಕರ್ಮಗಳ ಫಲವನ್ನು 
ಕೊಡುವವನು ಯಜ್ಞಫತಿಯಾದ ಭಗವಂತನೇ ಆಗಿದ್ದಾನೆ ' 
ಎಂಬುದು ಮಹಾನುಭಾವರ ಮತವಾಗಿದೆ. ಏಕೆಂದರೆ, ಇಹ 
ಲೋಕ ಮತ್ತು ಪರಲೋಕವೆರಡರಲ್ಲಿಯೂ ಕೆಲ-ಕೆಲವು ಭಾರೀ 
ತೇಜೋಮಯ ಶರೀರಗಳು ಕಾಣಸಿಗುತ್ತವೆ. ॥ ೨೭ ॥ ಮನು, 
ಉತ್ತಾನಪಾದ, ಧ್ರುವ, ರಾಜರ್ಷಿಯಾದ ಪ್ರಿಯವ್ರತ, ನಮ್ಮ ಅಜ್ಜ 
ಅಂಗಮಹಾರಾಜರು ಹಾಗೂ ಬ್ರಹ್ಮಾ ರುದ್ರ, ಪ್ರಹ್ಲಾದ, ಬಲಿ 
ಹಾಗೂ ಇದೇ ವರ್ಗಕ್ಕೆ ಸೇರಿದ ಇತರ ಮಹಾನುಭಾವರ ಮತ 
ದಲ್ಲಾದರೋ ಧರ್ಮ-ಅರ್ಥ-ಕಾಮ-ಮೋಕ್ಟರೂಪವಾದ ಚತು 
ರ್ವರ್ಗ ಮತ್ತು ಸ್ವರ್ಗ-ಮೋಕ್ಷಗಳಿಗೂ ನಿಯಾಮಕನಾದ, ಕರ್ಮ 
ಫಲಪ್ರದನಾದ ಭಗವಾನ್‌ ಗದಾಧರನ ಆವಶ್ಯಕತೆ ಇದ್ದೇ ಇದೆ. ಈ 
ವಿಷಯದಲ್ಲಾದರೋ ಕೇವಲ ಮೃತ್ಯುವಿನ ದೌಹಿತ್ರನಾದ ವೇನನೇ 
ಮುಂತಾದ ಕೆಲವುಮಂದಿ ಶೋಚನೀಯರಾದ ಧರ್ಮವಿಮೂಢ 
ಜನರಲ್ಲೇ ಮತಭೇದವಿದೆ. ಆದ್ದರಿಂದ ಅದರ ವಿಶೇಷ ಮಹತ್ವ 
ವೇನೂ ಇಲ್ಲ ॥ ೨೮-೩೦ ॥ 

"ಶ್ರೀಭಗವಂತನ ಚರಣಕಮಲಗಳನ್ನು ಸೇವಿಸಬೇಕು' ಎಂಬ 
ಅಭಿಲಾಷೆಯೂ - ಆತನ ಪಾದನಖದಿಂದ ಉದ್ಭವಿಸಿದ ಗಂಗೆ 
ಯಂತೆ ಸಂಸಾರತಾಪಗಳಿಂದ ಸಂತಪ್ರರಾದ ಜೀವರ ಜನ್ನ-ಜನ್ನಾಂ 
ತರಗಳ ಕೊಳೆಗಳನ್ನು ಒಡನೆಯೇ ತೊಳೆದು ಹಾಕುವುದು. ಆತನ 
ಚರಣತಲವನ್ನು ಆಶ್ರಯಿಸಿದ ಮನುಷ್ಯನು ಎಲ್ಲ ಮನೋ 
ದೋಷಗಳನ್ನು ತೊಳೆದುಕೊಳ್ಳುವನು. ವೈರಾಗ್ಯವನ್ನೂ ತತ್ತ್ವಸಾಕ್ಷಾ 
ತ್ಕಾರ ಬಲವನ್ನೂ ಪಡೆದುಕೊಳ್ಳುವನು. ಈ ದುಖಮಯವಾದ 
ಸಂಸಾರಚಕ್ರದಲ್ಲಿ ಮತ್ತೆ ಬೀಳುವುದಿಲ್ಲ ಆತನ ಅಡಿದಾವರೆ ಎಲ್ಲ 
ಪುರುಷಾರ್ಥಗಳನ್ನೂ ಈಡೇರಿಸುವುವು. ಇಂತಹ ಪ್ರಭುವನ್ನು 


21 ಅಧ್ಯಾಯ] 


ಚತುರ್ಥ ಸೃಂಧ 


447 


ಾಸಾನಾ ಘಾಾಗ)ಗ7%ಜಸಾ ಬಜ ಅಂ ಕ್‌ 


ತಮೇವ ಯೂಯಂ ಭಜತಾತ್ಸವೃತ್ತಿಭಿ- 
ರ್ಮನೋವಚಃಕಾಯಗುಣ್ಯೆ: ಸ್ವತರ್ಮಭಿಃ । 
ಅಮಾಯಿನಃ ಕಾಮದುಘಾಂಘ್ರಿಪಂಕಜಂ 


ಯಥಾಧಿಕಾರಾವಸಿತಾರ್ಥಸಿದ್ಧಯ: ॥ ೩೩ 1 


ಅಸಾವಿಹಾನೇಕಗುಣೋ5 ಗುಣೋ5 ಧ್ದರಃ 
ಪೃಥಗ್ಡಿಧದ್ರವ್ಯಗುಣಕ್ರಿಯೋಕ್ತಿಭಿಃ | 
ಸಂಪದ್ಯತೇ5ರ್ಥಾಶಯಲಿಂಗನಾಮಭಿ- 


ರ್ವಿಶುದ್ಧವಿಜ್ನಾ ್ಲನಘನಃ ಸ್ವರೂಪತಃ 1 ೩೪॥ 


ಪ್ರಧಾನಕಾಲಾಶಯಧರ್ಮಸಂಗ್ರಹೇ 
ಶರೀರ ಏಷ ಪ್ರತಿಪದ್ಯ ಚೇತನಾಮ್‌ 
ಕ್ರಿಯಾಫಲತ್ಟೇನ ವಿಭುರ್ವಿಭಾವ್ಯತೇ 
ಯಥಾನಲೋ ದಾರುಷು ತದ್ಗುಕಾತ್ಮಕ: 1 ೩೫ ॥ 


ಅಹೋ ಮಮಾಮೀ ವಿತರಂತ್ಯನುಗ್ರಹಂ 
ಹರಿಂ ಗುರುಂ ಯಜ್ಞಭುಜಾಮಧೀಶ್ಚರಮ್‌ 
ಸ್ಹಧರ್ಮಯೋಗೇನ ಯಜಂತಿ ಮಾಮಕಾ 


ನಿರಂತರಂ ಕ್ಟೋಣಿತಲೇ ದೃಢವ್ರತಾ: ॥ ೩೬ ॥ 
ಮಾ ಜಾತು ತೇಜಃ ಪ್ರಭವೇನ್ಮಹರ್ಧಿಭಿಃ 
ತಿತಿಕ್ಷಯಾ ತಪಸಾ ವಿದ್ಯಯಾ ಚ । 
ದೇದೀಪ್ಯಮಾನೇತಜಿತದೇವತಾನಾಂ 

1೩೭ 


ಕುಲೇ ಸ್ವಯಂ ರಾಜಕುಲಾದಿ ಿಜಾನಾಮ್‌ 


ಬ್ರಹ್ಮಣ್ಯದೇವಃ ಪುರುಷಃ ಪುರಾತನೋ 
ನಿತ್ಯಂ ಹರಿರ್ಯಚ್ಚರಣಾಭಿವಂದನಾತ್‌ 

ಅವಾಪ ಲಕ್ಷ್ಮೀ ೀಮನಪಾಯಿನೀಂ ಯಶೋ 
ಜಗತ್‌ಪವಿತ್ರಂ ಚ ಮಹತ್ತಮಾಗ್ರಣೇಃ ॥ ೩೮॥ 


ಯತ್ತೇವಯಾಶೇಷಗುಹಾಶಯಃ ಸ್ಪಧಾಡ್‌ 
ವಿಪ್ರಪ್ರಿಯಸ್ತುಷ್ಠತಿ  ಕಾಮಮೀಶರ: 

ತದೇವ ತದ್ಭರ್ಮಪರೈರ್ವಿನೀತೈಃ: 
ಸರ್ವಾತ್ಮನಾ ಬ್ರಹ್ಮಕುಲಂ ನಿಷೇವ್ಯತಾಮ್‌ 


॥1 ೩೯ ॥ 


ನೀವು ನಿಮ್ಮ ಜೀವನವೃತ್ತಿಗೆ ಉಪಯೋಗವಾಗುವ ವರ್ಣಾಶ್ರ 
ಮೋಚಿತವಾದ ಅಧ್ಯಯನ, ಅಧ್ಯಾಪನಗಳೇ ಮುಂತಾದ ಕರ್ಮ 
ಗಳಿಂದಲೂ, ಧ್ಯಾನ-ಸ್ತೋತ್ರ-ಪೂಜೆ ಮುಂತಾದ ಮನ, ವಚನ, 
ದೇಹಗಳ ಕರ್ಮಗಳಿಂದಲೂ ಆರಾಧಿಸಿರಿ. ಮನಸ್ಸಿನಲ್ಲಿ ಯಾವ 
ಕಪಟವನ್ನೂ ಇರಿಸಿಕೊಳ್ಳಬೇಡಿರಿ. ನಮಗೆ ನಮ್ಮ-ನಮ್ಮ ಕರ್ಮಾನು 
ಸಾರವಾಗಿ ಫಲವು ದೊರೆತೇ ದೊರೆಯುವುದು ಎಂದು ನಿಶ್ಚಯಿಸಿ 
ಕೊಳ್ಳಿ. ॥ ೩೧-೩೩ ॥ 

ಶ್ರೀಭಗವಂತನು ಸ್ವರೂಪತಃ ವಿಶುದ್ಧ ವಿಜ್ಞಾನಘನ ಮತ್ತು 
ಸಮಸ್ಯ ವಿಶೇಷಣಗಳಿಂದ ರಹಿತನಾಗಿದ್ದಾನೆ. ಆದರೂ.ಯಜ್ಞದಲ್ಲಿ 
ಬಳೆಸುವ ಅಕ್ಕಿಯೇ ಮುಂತಾದ ದ್ರವ್ಯಗಳು, ಶುಕ್ಲಾದಿ ಗುಣಗಳು, 
ಕುಟ್ಟುವುದು ಮುಂತಾದ ಕ್ರಿಯೆಗಳು, ಮಂತ್ರಗಳ ಮೂಲಕವೂ 
ಬಗೆ-ಬಗೆಯ ಅರ್ಥ, ಆಶಯ, ಸಂಕಲ್ಪ ಪದಾರ್ಥಶಕ್ಕಿಗಳು 
ಹಾಗೂ ಅಗಿಷ್ಟೋಮಾದಿ ಹೆಸರುಗಳಿಂದ ಸಂಪನ್ನವಾಗುವ ಅನೇಕ 
ವಿಶೇಷಣಗಳಿಂದ ಕೂಡಿದ ಯಜ್ಞಗಳ ರೂಪದಲ್ಲಿ ಪ್ರಕಾಶ 
ಗೊಳ್ಳುತ್ತಾನೆ. ॥ ೩೪ ॥ ಒಂದೇ ಅಗ್ನಿಯು ಬೇರೆ-ಬೇರೆ ಕಟ್ಟಿಗೆ 
ಗಳಲ್ಲಿ ಅವುಗಳ ಆಕಾರದಂತೆ ಕಂಡುಬರುತ್ತದೋ ಹಾಗೆಯೇ ಆ 
ಸರ್ವವ್ಯಾಪಕ ಪ್ರಭುವು ಪರಮಾನಂದೈಕ ಸ್ವರೂಪನಾಗಿದ್ದರೂ 
ಪ್ರಕೃತಿ, ಕಾಲ, ವಾಸನೆ ಮತ್ತು ಅದೃಷ್ಟಗಳಿಂದ ಉತ್ಪನ್ನವಾದ ಶರೀರ 
ದಲ್ಲಿವಿಷಯಾಕಾರವನ್ನುತಳೆದಿರುವ ಬುದ್ಧಿಯಲ್ಲಿ ಸ್ಥಿತನಾಗಿದ್ದು ಆ 
ಯಜ್ಞಯಾಗಾದಿ ಕ್ರಿಯಗಳ ಫಲರೂಪದಲ್ಲಿ ಅನೇಕ ಪ್ರಕಾರ 
ನಾಗಿರುವಂತೆ ಕಂಡುಬರುತ್ತಾನೆ. ॥ ೩೫ ॥ ಈ ಭೂಮಂಡಲದಲ್ಲಿ 
ರುವ ನನ್ನ ಪ್ರಜೆಗಳು - ಯಜ್ಞವನ್ನು ಭೋಗಿಸುವ ದೇವತೆಗಳಿಗೂ 
ಅಧೀಶ್ವರನಾದ ಸರ್ವಗುರುವಾದ ಶ್ರೀಹರಿಯನ್ನು ದೃಢವಾದ 
ವ್ರತನಿಷ್ಠೆಗಳಿಂದ ತಮ್ಮ-ತಮ್ಮ ಧರ್ಮಗಳ ಮೂಲಕ ನಿರಂತರವಾಗಿ 
ಸೇವಿಸಿದರೆ ಅವರು ನನ್ನ ಮೇಲೆ ದೊಡ್ಡ ಕೃಪೆಮಾಡಿದಂತಾಗು 
ವುದು. ॥ ೩೬ ॥ ಸಹನಶೀಲತೆ, ತಪಸ್ಸು ಮತ್ತು ಜ್ಞಾನಗಳೆಂಬ 
ಐಶ್ವರ್ಯಗಳ ಕಾರಣದಿಂದ ವಿಷ್ಣುಭಕ್ತರೂ, ಬ್ರಾಹ್ಮಣರೂ ಇವರ 
ವಂಶಗಳು ಸ್ವಾಭಾವಿಕವಾಗಿಯೇ ಉಜ್ವಲವಾಗಿರುತ್ತವೆ. ಅವರ 
ಮೇಲೆ ರಾಜಕುಲಗಳು ತಮ್ಮ ತೇಜಸ್ಸು ಧನ-ಸಂಪತ್ತುಗಳೇ 
ಮುಂತಾದ ಸಮೃದ್ಧಿಯ ಪ್ರಭಾವವನ್ನು ಬೀರಬಾರದು. ॥ ೩೭ ॥ 
ಬ್ರಹ್ಮದೇವರೇ ಮುಂತಾದ ಸಮಸ್ತ ದೇವತೆಗಳಿಗೆ ಅಗ್ರಗಣ್ಯನೂ, 
ಬ್ರಾಹ್ಮಣಭಕ್ತನೂ ಆದ ಪುರಾಣಪುರುಷ ಶ್ರೀಪರಿಯೂ ಕೂಡ 
ನಿರಂತರ ಅವರ ಚರಣಗಳನ್ನು ನಮಸ್ಕರಿಸಿದ್ದರಿಂದಲೇ ಸ್ಥಿರವಾದ 
ಲಕ್ಷ್ಮಿಯನ್ನೂ ಹಾಗೂ ಜಗತ್ತನ್ನು ಪವಿತ್ರಗೊಳಿಸುವಂತಹ 
ಕೀರ್ತಿಯನ್ನು ಗಳಿಸಿದ್ದಾನೆ. ॥ ೩೮ ॥ ನೀವೆಲ್ಲರೂ ಭಗವಂತನ 
ಲೋಕಸಂಗ್ರಹ ರೂಪವಾದ ಧರ್ಮವನ್ನು ಪಾಲಿಸುವವರಾಗಿ 
ದ್ವೀರಿ. ಸರ್ವಾಂತರ್ಯಾಮಿ ಸ್ವಯಂಪ್ರಕಾಶ, ಬ್ರಾಹ್ಮಣಪ್ರಿಯ 
ಶ್ರೀಹರಿಯು ಬ್ರಾಹ್ಮಣವಂಶವನ್ನು ಸೇವಿಸುವುದರಿಂದಲೇ ಪರಮ 
ಸಂತುಷ್ಟನಾಗುತ್ತಾನೆ. ಆದ್ದರಿಂದ ನೀವೆಲ್ಲರೂ ಎಲ್ಲ ವಿಧದಿಂದ 
ವಿನಯಪೂರ್ವಕ ಬ್ರಾಹ್ಮಣಕುಲದ ಸೇವೆ ಮಾಡಬೆಕು. ॥ ೩೯ ॥ 
ಅವರನ್ನು ನಿತ್ಯ ಸೇವೆ ಮಾಡುವುದರಿಂದ ಶೀಘ್ರವಾಗಿಯೇ 
ಚಿತ್ರಶುದ್ಧವಾಗಿ ಮನುಷ್ಯನು ಸ್ವಯಂ (ಜ್ಞಾನ ಮತ್ತು ಅಭ್ಯಾಸವಿಲ್ಲ 


448 

ಪುಮಾಲ್ಲಭೇತಾನತಿವೇಲಮಾತ್ಮನಃ 
ಪ್ರಸೀದತೋತತ್ಯಂತಶಮಂ ಸ್ಪತಃ ಸ್ವಯಮ್‌ । 

ಯನ್ನಿತ್ಯಸಂಬಂಧನಿಷೇವಯಾ ತತಃ 


ಪರಂ ಕಿಮತ್ರಾಸ್ತಿ ಮುಖಂ ಹವಿರ್ಭುಜಾಮ್‌ ॥ ೪೦ ॥ 


ಅಶ್ನಾತ್ಯನಂತಃ ಖಲು ತತ್ತ್ವಕೋವಿದೈಃ 
ಶ್ರದ್ಧಾಹುತಂ ಯನ್ಮುಖ ಇಜ್ಯನಾಮಭಿಃ । 
ನ ವೈ ತಥಾ ಚೇತನಯಾ ಬಹಿಷ್ಯತೇ 
ಹುತಾಶನೇ ಪಾರಮಹಂಸ್ಕಪರ್ಯಗುಃ ॥ ೪೧॥ 
ಯದ್‌ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ 
ಶ್ರದ್ಧಾಶಪೋಮಂಗಲಮೌನಸಂಯಮೈ: । 
ಸಮಾಧಿನಾ ಬಿಭ್ರತಿ ಹಾರ್ಥದೃಷ್ಟಯೇ 
ಯತ್ರೇದಮಾದರ್ಶ ಇವಾವಭಾಸತೇ ॥೪೨॥ 
ತೇಷಾಮಹಂ ಪಾದಸರೋಜರೇಣುಂ 
ಆರ್ಯಾ ವಹೇಯಾಧಿಕಿರೀಟಮಾ55ಯುಃ | 
ಯಂ ನಿತ್ಯದಾ ಬಿಭ್ರತ ಆಶು ಪಾಪಂ 


ನಶ್ಯತ್ಯಮುಂ ಸರ್ವಗುಣಾ ಭಜಂತಿ ॥ ೪೩॥ 
ಗುಣಾಯನಂ ಶೀಲಧನಂ ಕೃತಜ್ಞಂ 


ವೃದ್ಧಾಶ್ರಯಂ ಸಂವೃಣತೇ5ನು ಸಂಪದ: | 
ಪ್ರಸೀದತಾಂ ಬ್ರಹ್ಮಕುಲಂ ಗವಾಂ ಚ 
ಜನಾರ್ದನ: ಸಾನುಚರಶ್ಚ ಮಹ್ಯಮ್‌ It ೪೪ ॥ 


ಮೃತ್ರೇಯ ಉವಾಚ 
ಇತಿ ಬ್ರುವಾಣಂ ನೃಪತಿಂ ಪಿತೃದೇವದ್ವಿಜಾತಯಃ । 
ತುಷ್ಟುವುರ್ಷಪ್ಟಮನಸಃ ಸಾಧುವಾದೇನ ಸಾಧವಃ 
॥ ೪೫ ॥ 


ಪುತ್ರೇಣ ಜಯತೇ ಲೋಕಾನಿತಿ ಸತ್ಯವತೀ ಶ್ರುತಿಃ! 
ಬ್ರಹ್ಮದಂಡಹತಃ ಪಾಪೋ ಯದ್ವೇನೋತತ್ಯತರತ್ತಮಃ 


॥ ೪೬॥ 
ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ । 
ವಿವಿಕ್ದುರತ್ಯಗಾತ್ಪೂನೋಃ ಪ್ರಹ್ಲಾದಸ್ಯಾನುಭಾವತಃ 

1೪೭॥ 


ಶ್ರೀಮದ್ಧಾಗವತ 


[ ಅಧ್ಯಾಯ 2 


ದೆಯೇ) ಪರಮ ಶಾಂತಿರೂಪವಾದ ಮೋಕ್ಷವನ್ನು ಪಡೆದು ಕೊಳ್ಳು 
ವನು. ಹವಿಸ್ನನ್ನು ಸ್ವೀಕರಿಸುವ ದೇವತೆಗಳಿಗೆ ಮುಖ್ಯವಾಗುವ 
ಶಕ್ತಿಯು ಇಂತಹ ಮಹಾತ್ಮರಾದ ಬ್ರಾಹ್ಮಣರಿಗಲ್ಲದೆ ಬೇರಾರಿ 
ಗುಂಟು? ॥ ೪೦ ॥ ಇಂತಹ ಜ್ಞಾನಿಗಳು ಅಗ್ನಿಗೆ ಮಾತ್ರವಲ್ಲದೆ 
ಭಗವಾನ್‌ ಶ್ರೀಹರಿಗೂ ಮುಖವಾಗಿದ್ದಾರೆ. ಏಕೆಂದರೆ, ಪರಮ 
ಹಂಸರಿಂದ ಹೊಂದಲ್ಲಡುವವನೂ, ಜ್ಞಾನಪರವಾದ ಉಪ 
ನಿಷತ್ತಿನ ವಾಕ್ಯಗಳಿಂದ ಪ್ರತಿಪಾದಿಸಲ್ಪಡುವವನೂ ಆದ ಭಗವಾನ್‌ 
ಶ್ರೀಅನಂತನು ಇಂದ್ರಾದಿಯಜ್ಞದ ದೇವತೆಗಳ ಹೆಸರನ್ನು ಹೇಳುತ್ತಾ 
ತತ್ತ್ವಜ್ಞಾನಿಗಳು ಬ್ರಾಹ್ಮಣರ ಮುಖದಲ್ಲಿ ಶ್ರದ್ದೆಯಿಂದ ಹೋಮ 
ಮಾಡುವ ಪದಾರ್ಥಗಳನ್ನು ಅತ್ಯಂತ ಪ್ರೀತಿಯಿಂದ ಆಸ್ವಾದಿಸು 
ತ್ತಾನೆ. ಅಗ್ನಿಯಲ್ಲಿ ಹೋಮಮಾಡುವ ದ್ರವ್ಯಗಳನ್ನೂ ಕೂಡ 
ಶ್ರೀಭಗವಂತನು ಅಷ್ಟು ಪ್ರೀತಿಯಿಂದ ಗ್ರಹಿಸುವುದಿಲ್ಲ ॥ ೪೧ ॥ 
ಓ ಸಭ್ಯಮಹಾಶಯರೇ | ಸ್ವಚ್ಛವಾದ ಕನ್ನಡಿಯಲ್ಲಿ ಪ್ರತಿಬಿಂಬವು 
ಶುದ್ಧವಾಗಿ ತೋರುವಂತೆ ಇಡೀ ವಿಶ್ವದ ಅರಿವನ್ನು ಚೆನ್ನಾಗಿ 
ಮಾಡಿಸಿಕೊಡುವಂತಹ ನಿತ್ಯವೂ, ಶುದ್ದವೂ, ಸನಾತನವೂ ಆದ 
ವೇದವೆಂಬ ಬ್ರಹ್ಮವನ್ನು ಪರಮಾರ್ಥತತ್ವ್ವದ ಪ್ರಾಪ್ತಿಗಾಗಿ ಶ್ರದ್ಧೆ 
ತಪಸ್ಸು. ಮಂಗಳಕರವಾದ ಆಚರಣೆ, ಮೌನ, ಸಂಯಮ 
ಸಮಾಧಿಗಳಿಂದ ಯಾರೂ ಆ ಪರಬ್ರಹ್ಮನನ್ನು ಸಾಕ್ಷಾತ್ವರಿಸಿ 
ಕೊಂಡಿದ್ದಾರೆಯೋ ಅಂತಹ ಬ್ರಾಹ್ಮಣರ ಚರಣ ಕಮಲಗಳ ಧೂಳಿ 
ಯನ್ನು ನಾನು ಆಯುಸ್ಸು ಇರುವ ತನಕ ನನ್ನ ಕಿರೀಟದಲ್ಲಿ 
ಧರಿಸುವೆನು. ಏಕೆಂದರೆ, ಅದನ್ನು ಸದಾ ತಲೆಯಲ್ಲಿ ಧರಿಸುತ್ತಿದ್ದರೆ 
ಮನುಷ್ಯನ ಸಮಸ್ತ ಪಾಪಗಳು ಆಗಲೇ ನಾಶಹೊಂದುವುವು ಮತ್ತು 
ಸಮಸ್ತ ಸದ್ಗುಣಗಳೂ ಆತನನ್ನು ಆಶ್ರಯಿಸುವುವು. ॥ ೪೨-೪೩ ॥ 
ಅಂತಹ ಗುಣಶಾಲಿಯೂ, ಶೀಲಸಂಪನ್ನನೂ, ಕೃತಜ್ಞನೂ, ಗುರು- 
ಹಿರಿಯರ ಸೇವೆಮಾಡುವವನೂ ಆದವನ ಬಳಿಗೆ ಸಮಸ್ತ ಸಂಪತ್ತು 
ಗಳು ತಾವಾಗಿಯೇ ಬಂದು ಸೇರುವುವು. ಆದುದರಿಂದ ಅಂತಹ 
ಬ್ರಾಹ್ಮಣಕುಲಗಳೂ, ಗೋವಂಶವೂ ಮತ್ತು ಭಕ್ತರಿಂದೊಡ 
ಗೂಡಿದ ಶ್ರೀಭಗವಂತನೂ ನನ್ನಲ್ಲಿ ಸದಾ ಪ್ರಸನ್ನನಾಗಿರಲಿ ಎಂದು 
ಆಶಿಸುತ್ತೇನೆ. ॥ ೪೪ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಪೃಥುಮಹಾರಾಜನ ಈ 
ಭಾಷಣವನ್ನು ಕೇಳಿ ದೇವತೆಗಳೂ, ಪಿತೃಗಳೂ, ಬ್ರಾಹ್ಮಣರೇ 
ಮುಂತಾದ ಸಮಸ್ತ ಸಜ್ಜನರು ಅತ್ಯಂತ ಪ್ರಸನ್ನರಾಗಿ ಭಲೇ! 
ಭಲೇ! ಎಂದು ಆತನನ್ನು ತಮ್ಮ-ತಮ್ಮಲ್ಲೇ ಪ್ರಶಂಸೆಮಾಡತೊಡಗಿ 
ದರು. ॥ ೪೫ ॥ ಎಲ್ಫೆ ಪುಣ್ಯಾತ್ಮನೇ | ಪುತ್ರರ ಮೂಲಕ ತಂದೆಯು 
ಪುಣ್ಯಲೋಕವನ್ನು ಪಡೆಯುತ್ತಾನೆ ಎಂಬ ಶ್ರುತಿವಾಕ್ಯವು ಸಾರ್ಥಕ 
ವಾಯಿತು. ಏಕೆಂದರೆ ಪಾಪಿಯಾದ ವೇನನು ಬ್ರಾಹ್ಮಣರ ಶಾಪ 
ದಿಂದ ದಗ್ಗನಾಗಿದ್ದರೂ ಸತ್ತುತ್ತನಾದ ಈ ಪೃಥುವಿನ ಪುಣ್ಯಬಲ 
ದಿಂದ ನರಕವನ್ನು ದಾಟಿಬಿಟ್ಟನು. ॥ ೪೬ ॥ ಹೀಗೆಯೇ ಹಿರಣ್ಯ 
ಕಶಿಪುವೂ ಭಗವನ್ನಿಂದೆಯಿಂದ ನರಕದಲ್ಲಿ ಬೀಳುವವ ನಿದ್ದರೂ ತನ್ನ 
ಸುಪುತ್ರನಾದ ಪ್ರಹ್ಲಾದನ ಮಹಿಮೆಯಿಂದ ಉದ್ದಾರವಾಗಿ 
ಹೋದನು. ॥ ೪೭ ॥ ಎಲ್ಫೆ ವೀರವರನಾದ ಪೃಥುಸಾರ್ವಭೌಮನೇ | 
ನೀನು ಪೃಥಿವಿಗೆಲ್ಲ ತಂದೆಯಾಗಿರುವುದಲ್ಲದೆ ಸಮಸ್ತ ಲೋಕ 


22 ಅಧ್ಯಾಯ] 


ಚತುರ್ಥ ಸೃಂಧ 


449 


ವೀರವರ್ಯ ಪಿತಃ ಪೃಥ್ನಾ ತ ಸಮಾಃ ಸಂಜೀವ ಶಾಶ್ವತೀಃ । 
ಯಸ್ಯೇದೃಶ್ಯಚ್ಛುತೇ ಭಕ್ತಿಃ ಸರ್ವಲೋಕೈಕಭರ್ತರಿ 
I ೪೮ ॥ 


ಅಹೋ ವಯಂ ಹೃದ್ಯ ಪವಿತ್ರಕೀರ್ತೇ 
ತ್ವಯೈವ ನಾಥೇನ ಮುಕುಂದನಾಥಾಃ ಟ 
ಯ ಉತ್ತಮಶ್ಲೋಕತಮಸ್ಯ ವಿಷ್ಣೋ- 


ರ್ಬ್ರಹ್ಮಣ್ಯದೇವಸ್ಯ ಕಥಾಂ ವ್ಯನಕ್ತಿ ॥೪೯॥ 


ನಾತ್ಯದ್ದುತಮಿದಂ ನಾಥ ತವಾಜೀವ್ಯಾನುಶಾಸನಮ್‌ | 
ಪ್ರಜಾನುರಾಗೋ ಮಹತಾಂ ಪ್ರಕೃತಿಃ ಕರುಣಾತ್ಮನಾಮ್‌ 
॥1೫೦॥ 


ಅದ್ಯ ನಸ್ತ್ರಮಸಃ ಪಾರಸ್ತ್ರಯೋಪಾಸಾದಿತಃ ಪ್ರಭೋ । 
ಭ್ರಾಮ್ಯತಾಂ ನಷ್ಟದೃಷ್ಟೀನಾಂ ಕರ್ಮಭಿರ್ದೈವಸಂಜ್ಲಿತ್ಸೆ: 
॥೫೧॥ 


ನಮೋವಿವೃದ್ಧಸತ್ತ್ವಾಯ ಪುರುಷಾಯ ಮಹೀಯಸೇ ಟ 
ಯೋ ಬ್ರಹ್ಮ ಕೃತ್ರಮಾವಿಶ್ಯ ಬಿಭರ್ತೀದಂ ಸ್ವತೇಜಸಾ 
u ೫೨ ॥ 


ಗಳಿಗೂ ಏಕೈಕಸ್ವಾಮಿಯಾಗಿರುವ ಶ್ರೀಹರಿಯಲ್ಲಿ ನಿಶ್ಚಲವಾದ ಭಕ್ತಿ 
ಯಿಂದ ಸಂಪನ್ನನೂ ಆಗಿರುವೆ. ಅಂತಹ ನೀನು ಅನಂತವರ್ಷಗಳ 
ಕಾಲ ಸುಖವಾಗಿ ಬಾಳು. ॥ ೪೮ ॥ ನಿನ್ನ ಸತ್ಕೀರ್ತಿಯು ಅತ್ಯಂತ 
ಪವಿತ್ರವಾದುದು. ನೀನು ಉದಾರಕೀರ್ತಿಯುಳ್ಳ ಬ್ರಹ್ಮಣ್ಯದೇವ 
ನಾದ ಶ್ರೀಹರಿಯ ಕಥೆಗಳನ್ನು ಪ್ರಚಾರಗೊಳಿಸುತ್ತಿರುವೆ. ಇದು 
ನಮ್ಮ ಸೌಭಾಗ್ಯವೇ ಆಗಿದೆ. a ನಿನ್ನನ್ನು ರಾಜನನ್ನಾಗಿ ಪಡೆದ 
ನಾವುಗಳು ನಮ್ಮನ್ನು ಭಗವಂತನ ರಾಜ್ಯದಲ್ಲಿಯೇ ಇರುವವರ 
ನ್ನಾಗಿ ತಿಳಿಯುತ್ತಿದ್ದೇವೆ. ॥೪೯ ॥ ಪ್ರಭುವೇ! ನೀನು ಆಶ್ರಿತ 
ಜನರಿಗೆ ಹೀಗೆ ಶ್ರೇಷ್ಠವಾದ ಉಪದೇಶ ನೀಡುತ್ತಿರುವುದರಲ್ಲಿ 
ಆಶ್ಚರ್ಯವೇನೂ ಇಲ್ಲ ಏಕೆಂದರೆ, ತನ್ನ ಪ್ರಜೆಗಳಲ್ಲಿ ಅನುರಾಗ 
ವನ್ನು ಹೊಂದುವುದು ಕರುಣಾಳುಗಳಾದ ಮಹಾತ್ಮರ ಸ್ವಭಾವವೇ 
ಆಗಿದೆ. ॥ ೫೦ ॥ ದುರದೃಷ್ಟವಶದಿಂದ ವಿವೇಕಹೀನರಾಗಿ ಸಂಸಾರ 
ವೆಂಬ ಅರಣ್ಯದಲ್ಲಿ ಅಲೆದಾಡುತ್ತಿದ್ದ ನಮ್ಮನ್ನು ನೀನು ಇಂದು 
ಅಜ್ಞಾನಾಂಧಕಾರದಿಂದ ದಾಟಿಸಿಬಿಟ್ಟಿರುವೆ. ॥ ೫೧ ॥ ನೀನು 
ಶುದ್ಧಸತ್ವಮಯ ಪರಮಪುರುಷ ಷನಾಗಿರುವೆ. ಬ್ರಾಹ್ಮಣಜಾತಿ 
ಮತ್ತು ಕೃತ್ರಿಯಜಾತಿಗಳೆರಡನ್ನೂ ಒಳಹೊಕ್ಕು ಬ್ರಾಹ್ಮಣರ ಮತ್ತು 
ಈ ಎರಡೂ ಜಾತಿಗಳಲ್ಲಿಯೂ ಪ್ರವಿಷ್ಠನಾಗಿ ಇಡೀ ಜಗತ್ತನ್ನು ತನ್ನ 
ತೇಜಸ್ಸಿನಿಂದ ಸಂರಕ್ಷಿಸುತ್ತಿರುವ ಪರಮಪುರುಷನಾದ ನಿನಗೆ 
ನಮಸ್ಕಾರವು. ॥ ೫೨ ॥ 
ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು. ॥ ೨೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಫಂಧೇ ಏಕವಿಂಶೋ5ಧ್ಯಾಯಃ॥ ೨೧ ॥ 


ಅಪಾ ಬ್ರ ಪ್ರಿ ಫೀಲಾರಾ.... 


ಅಪ್ಪತ್ತೆರಡನೆಯ ಅಧ್ಯಾಯ 
ಪೃಥು ಮಹಾರಾಜನಿಗೆ ಸನಕಾದಿಗಳ ಉಪದೇಶ 


ಮೈತ್ರೇಯ ಉವಾಚ 


Mk ಪ್ರಗೃಣತ್ತ್ವ್ಯೇವಂ ಪೃಥುಂ ಪೃಥುಲವಿಕ್ರ ಮಮ್‌ । 
ತತ್ರೋಪಜಗ್ಗುರ್ಮುನಯಶ್ಚತ್ವಾರ: ಸೂರ್ಯವರ್ಚಸಃ 

11 ೧॥ 

ತಾಂಸ್ತು ಸಿದ್ಧೇಶ್ವರಾನ್‌ರಾಜಾ ವ್ಯೋಮ್ಲೋತವತರತೋತರ್ಚಿಷಾ। 
ಲೋಕಾನಪಾಪಾನ್ಸುರ್ವತ್ಯಾ ಸಾನುಗೋ ಚಪ್ಪಲಕ್ಷಿತಾನ್‌ 

i ೨ 

ತದ್ದರ್ಶನೋದ್ಗತಾನ್‌ಪ್ರಾ ಣಾನ್‌ಪ್ರತ್ಯಾದಿತ್ತುರಿವೋತ್ಠಿತಃ । 
ಸಸದಸ್ಯಾ ನುಗೋ ವೈನ್ಯ ಇಂದ್ರಿಯೇಶೋ "ಗುಣಾನಿವ 

I 1 

ಗೌರವಾದ್ಯ ನ್ಫಿತಃ ಸಭ್ಯಃ ಪ್ರಶ್ರಯಾನತಕಂಧರಃ । 
ವಿಧಿವತೂಜಯಾನ್‌ ಚಕ್ರ ೯ ಗೃಹೀತಾಧ್ಯ ರ್ಹಣಾಸನಾನ್‌ 

nn 


ಶ್ರೀಮೈತ್ರೇಯರು ಹೇಳುತ್ತಾರೆ - ವಿಪುಲ ಪರಾಕ್ರಮಿಯಾದ 
ಪೃಥುಸಾರ್ವಭೌಮನನ್ನು ಜನರು ಹೀಗೆ ಅಭಿನಂದಿಸುತ್ತಿರು 
ವಾಗಲೇ ಸೂರ್ಯನೇ ದೇದೀಪ್ವಮಾನರಾಗಿದ್ದ ಸನಕರೇ 
ಮುಂತಾದ ನಾಲ್ವರು ಮುನಿಶ್ರೇಷ್ಠರು ಅಲ್ಲಿಗೆ ದಯಮಾಡಿಸಿ 
ದರು. ॥ ೧॥ ತಮ್ಮ ದಿವ್ಯವಾದ ಕಾಂತಿಯಿಂದ ಲೋಕಗಳ ಪಾಪ 
ಗಳನ್ನು ಕಳೆಯುತ್ತಾ ಆಕಾಶದಿಂದ ಇಳಿದು. ಬರುತ್ತಿದ್ದ ಆ 
ಸಿದ್ಧಶ್ವೆ ರರನ್ನು ಪೃಥುವೂ, ಅವನ ಅನುಚರರೂ `ಗುರುತಿಸಿ 
ದರು. 1೨ |. ಅವರನ್ನು ದರ್ಶಿಸುತ್ತಲೇ ರಾಜನ ಪ್ರಾಣಗಳು - 

ವಿಷಯಾಸಕ್ತ ಜೀವರು ವಿಷಯಗಳ . ಕಡೆಗೆ ಓಡುವಂತೆ - ಅವರ 
He ಧಾವಿಸಿದವು. ಅವುಗಳನ್ನು ಹಿಂದಕ್ಕೆ ಬರಮಾಡಿಕೊಳ್ಳು 
ವುದಕ್ಕಾಗಿಯೋ ಎಂಬಂತೆ ಅವನು ತನ್ನ ಸದಸ್ಯರು ಮತ್ತು ಅನು 
ಯಾಯಿಗಳೊಂದಿಗೆ ತಟ್ಟನೆ ಎ ಎದ್ದುನಿಂತನು. I ಛಃ ॥ ಆ 'ಮುನೀ 
ಶ್ವರರು ಅರ್ಫ್ಯವನ್ನು ಸ್ವೀಕರಿಸಿ ಆಸೀನರಾದಾಗ ಶಿಷ್ಟಾ ಗ್ರೇಸರ 

ನಾದ ಪೃಥುಮಹಾರಾಜನು ಅವರ ಗೌರವದಿಂದ ಪ್ರಭಾವಿತನಾಗಿ 
ವಿನಯದಿಂದ ತಲೆಯನ್ನು ತಗ್ಗಿಸಿ ಆವರನ್ನು ವಿಧಿಪೂರ್ವಕವಾಗಿ 
ಪೂಜಿಸಿದನು. ॥ ೪ ॥ 


450 
ತತ್ಪಾದಶೌಚಸಲಿಲೈರ್ಮಾರ್ಜಿತಾಲಕಬಂಧನಃ | 
ತತ್ರ ಶೀಲವತಾಂ ವೃತ್ತಮಾಚರನ್ನಾನಯನ್ನಿವ 


11೫ 
ಹಾಟಕಾಸನ ಆಸೀನಾನ್‌ ಸ್ವಧಿಷ್ಠೆ ಕ್ವ್ಯೇಷ್ಟಿವ ಪಾವಕಾನ್‌ । 
ಶ್ರದ್ಧಾಸಂಯಮಸಂಯುಕ್ತಃ ಪ್ರೀತಃ ಪ್ರಾಹ ಭವಾಗ್ರಜಾನ್‌ 

11 ೬ 

ಪೃಥುರುವಾಚ 
ಅಹೋ ಆಚರಿತಂ ಕಿಂ ಮೇ ಮಂಗಲಂ ಮಂಗಲಾಯನಾಃ । 


ಯಸ್ಯ ವೋ ದರ್ಶನಂ ಹ್ಯಾಸೀದ್ದುರ್ದರ್ಶಾನಾಂಚ ಯೋಗಿಭಿಃ 
Wn 


ಕಿಂ ತಸ್ಯ ದುರ್ಲಭತರಮಿಹ ಲೋಕೇ ಪರತ್ರ ಚ । 
ಯಸ್ಯ ವಿಪ್ರಾಃ ಪ್ರಸೀದಂತಿ ಶಿವೋ ವಿಷ್ಣುಶ್ಚ ಸಾನುಗಃ 


ONT 
ನೈವ ಲಕ್ಷಯತೇ ಲೋಕೋ 
ಲೋಕಾನ್‌ ಪರ್ಯಟತೋsಪಿ ಯಾನ್‌ । 
ಯಥಾ ಸರ್ವದೃಶಂ ಸರ್ವ 
ಆತ್ಮಾನಂ ಯೇತಸ್ಯ ಹೇತವಃ ॥ ೯ ॥ 


ಅಧನಾ ಅಪಿ ತೇ ಧನ್ಯಾ: ಸಾಧವೋ ಗೃಹಮೇಧಿನಃ 
ಯದ್ಭಹಾ ಹೃರ್ಹವರ್ಯಾಂಬುತ್ಮಣಭೂಮೀಶ್ಚರಾವರಾಃ 
1 ೧೦ 1 
ವ್ಯಾಲಾಲಯದ್ರುಮಾವೈ ತೇತಪ್ಯರಿಕ್ತಾಖಲಸಂಪದಃ: । 
ಯದ ಶೃಹಾಸ್ಟೀರ್ಥಪಾದೀಯಪಾದತೀರ್ಥವಿವರ್ಜಿತಾಃ 
೧೧ 1 
ಸ್ವಾಗತಂ ವೋ ದ್ವಿಜಶ್ರೇಷ್ಠಾ ಯದ್ವತಾನಿ ಮುಮುಕ್ಚವಃ । 
ಚರಂತಿ ಶ್ರದ್ಧಯಾ ಧೀರಾ ಬಾಲಾ ಏವ ಬೃಹಂತಿ ಚ 
॥ ೧೨॥ 


ಕಚ್ಚಿನ್ನ ಕುಶಲಂ ನಾಥಾ ಇಂದ್ರಿಯಾರ್ಥಾರ್ಥವೇದಿನಾಮ್‌ । 
ವ್ಯಸನಾವಾಪ ಏತಸ್ಥಿನ್‌ಪತಿತಾನಾಂ ಸ್ವತರ್ಮಭಿ:ಃ 

॥ ೧೩ ॥ 
ಭವತ್ಸು ಕುಶಲಪ್ರಶ್ನ ಆತ್ಮಾರಾಮೇಷು ನೇಷೃತೇ 
ಕುಶಲಾಕುಶಲಾ ಯತ್ರ ನ ಸಂತಿ ಮತಿವೃತ್ತಯಃ 

11 ೧೪॥ 
ತದಹಂ ಕೃತವಿಶ್ರಂಭಃ ಸುಹೃದೋ ವಸ್ತಪಸ್ಸಿನಾಮ್‌ । 
ಸಂಪೃಚ್ಛೇ ಭವ ಏತಸ್ಮಿನ್‌ ಕ್ಷೇಮಃ ಕೇನಾಂಜಸಾ ಭವೇತ್‌ 

1 ೧೫ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 22 


ಅನಂತರ ಅವರ ಚರಣೋದಕವನ್ನು ತನ್ನ ತಲೆಯಮೇಲೆ 
ಪ್ರೋಕ್ಟಿಸಿಕೊಂಡು ಶೀಲವಂತರಾದ ಶಿಷ್ಟಜನರ ಆಚರಣೆಯು 
ಅಂತಹ ಸಮಯದಲ್ಲಿ ಹೇಗಿರಬೇಕು ಎಂಬುದಕ್ಕೆ 
ಆದರ್ಶನಾದನು. ॥ ೫ ॥ "ಭಗವಾನ್‌ ಶಂಕರನಿಗೂ ಅಣ್ಣಂದಿ 
ರಾಗಿದ್ದ ಆ ಮುನೀಶ್ವರರು ತಮ್ಮ-ತಮ್ಮ ಸ್ಥಾನಗಳಲ್ಲಿ ಬೆಳಗುತ್ತಿರುವ 
ಆಗ್ನಿಗಳಂತೆ ಸ್ವರ್ಣಸಿಂಹಾಸನಗಳಲ್ಲಿ ಶೋಭಿಸಿದರು. "ಪೃಥು 
Be ಅತ್ಯಂತ ಶ್ರದ್ಧಾ-ಸಂಯಮಗಳೊಡನೆ ಪ್ರೇಮ 
ಪೂರ್ವಕ ಅವರಲ್ಲಿ ಹೀಗೆ ವಿಜ್ಞಾಫಿಸಿಕೊಂಡನು. WE 

ಪೃಥು ಮಹಾರಾಜನು ಕೇಳಿದನು - ಮಂಗಳಮೂರ್ತಿ 
ಗಳಾದ ಮುನೀಶ್ವರರೇ | ಯೋಗಿಗಳಿಗೂ ದುರ್ಲಭವಾದ ನಿಮ್ಮ 
ದರ್ಶನವು ನನಗೆ ತಾನಾಗಿಯೇ ಒದಗಿ ಬಂದಿತಲ್ಲ! ನಾನು 
ಎಂತಹ ಪುಣ್ಯವನ್ನು ಆಚರಿಸಿರಬೇಕು | ಆಹಾ | ಎಂತಹ ಭಾಗ್ಯವು 
ನನ್ನದು! ॥ ೭ ॥ ಜ್ಞಾನಿಗಳಾದ ಬ್ರಾಹ್ಮಣರಾಗಲೀ, ಅನುಚರ 
ಸಹಿತನಾದ ಶಿವನಾಗಲೀ, ಶ್ರೀವಿಷ್ಣುವಾಗಲೀ ಯಾರ ಮೇಲೆ ಪ್ರಸನ್ನ 
ರಾಗುವರೋ ಅವರಿಗೆ ಇಹಲೋಕದಲ್ಲಾಗಲೀ - ಪರಲೋಕ 
ದಲ್ಲಾಗಲೀ ದುರ್ಲಭವಾದ ವಸ್ತು ಯಾವುದಿದೆ ? ॥ ೮ ॥ ದೃಶ್ಯ 
ಪ್ರಪಂಚದ ಕಾರಣವಾಗಿರುವ ಮಹತತ್ವ್ವ್ಯವೇ ಮುಂತಾದವುಗಳು 
- ಆತ್ಮನು ಸರ್ವಸಾಕ್ಷಿಯಾಗಿ ಸರ್ವಗತವಾಗಿದ್ದರೂ ಆತನನ್ನು 
ನೋಡಲಾಗುವುದಿಲ್ಲವೋ, ಹಾಗೆಯೇ ನೀವು ಸಮಸ್ತ ಲೋಕ 
ಗಳಲ್ಲಿಯೂ ಸದಾ ಸಂಚರಿಸುತ್ತಿದ್ದರೂ ಸಾಧಾರಣ ಮನುಷ್ಯರು 
ನಿಮ್ಮನ್ನು ನೋಡಲಾರರು. ॥ ೯ ॥ ನಿಮ್ಮಂತಹ ಪೂಜ್ಯತಮರಾದ 
ಮಹಾಪುರುಷರು ಯಾವನಾದರೂ ಗೃಹಸ್ಥನ ಮನೆಯಲ್ಲಿ ನೀರು, 
ನೆಲ. ಹುಲ್ಲು ಮನೆಯ ಯಜಮಾನನ ಅಥವಾ ಸೇವಕರ 
ಸೇವೆಯನ್ನು ಸ್ವೀಕರಿಸಿದರೆ ಅವನು ಧನಹೀನನಾಗಿದ್ದರೂ 
ಧನ್ಯತಮನೇ ಆಗುವನು. ॥ ೧೦॥ ಹಾಗೆಯೇ ಭಗವದ್ಧಕ್ತರ 
ಪರಮ ಪವಿತ್ರವಾದ ಪಾದೋದಕದ ಬಿಂದುಗಳು ಯಾರ ಮೆನೆ 
ಯಲ್ಲಿ ಎಂದಿಗೂ ಬಿದ್ದಿಲ್ಲವೋ, ಆ ಮನೆಗಳು ಎಲ್ಲ ರೀತಿಯ 
ಸಿರಿ-ಸಂಪತ್ತುಗಳಿಂದ ತುಂಬಿದ್ದರೂ ಹಾವುಗಳು ವಾಸಿಸುವ 
ವೃಕ್ಸಗಳಂತೆ ಆಗಿವೆ. ॥ ೧೧ ॥  ಮುನೀಶ್ವರರೇ! ನಿಮಗೆ 
ಸ್ವಾಗತವು. ನೀವುಗಳಾದರೋ ಬಾಲ್ಯದಿಂದಲೇ ಮುಮುಕ್ಚುಗಳ 
ಮಾರ್ಗವನ್ನು ಅನುಸರಿಸುತ್ತಾ ಏಕಾಗ್ರವಾದ ಚಿತ್ತದಿಂದ 
ಬ್ರಹ್ಮಚರ್ಯವೇ ಮುಂತಾದ ಮಹಾನ್‌ ವ್ರತಗಳನ್ನು ಅತಿ ಶ್ರದ್ಧೆ 
ಯಿಂದ ಆಚರಿಸುತ್ತಿರುವಿರಿ. ॥ ೧೨ ॥ ಸ್ವಾಮಿಗಳೇ! ನಾವುಗಳು 
ಕರ್ಮವಶರಾಗಿ ವಿಪತ್ತುಗಳಿಗೆ ಕ್ಷೇತ್ರರೂಪವಾದ ಈ ಸಂಸಾರದಲ್ಲಿ 
ಬಿದ್ದುಕೊಂಡು ಕೇವಲ ಇಂದ್ರಿಯಸಂಬಂಧವಾದ ಭೋಗಗಳನ್ನೇ 
ಪರಮೆಪ ಶ್ರರುಷಾರ್ಥವೆಂದು ತಿಳಿಯುತ್ತಿದ್ದೇವೆ. ಇಂತಹ ನಮಗೆ 
ಶ್ರೇಯಸ್ಸಿನ ದಾರಿ ನೀವೇ ತೋರಬೇಕು. ॥ ೧೩ ॥ ನಿಮ್ಮಲ್ಲಿ 
ಕುಶಲದ ಬಗ್ಗೆ ಪ್ರಶ್ನಿಸುವುದು ಉಚಿತವಲ್ಲ ಏಕೆಂದರೆ, ನೀವು 
ನಿರಂತರ ಆತ್ಮನಲ್ಲೇ ರಮಿಸುತ್ತಿರುವವರು. ಕುಶಲಾಕುಶಲಗಳೆಂಬ 
ವೃತ್ತಿಗಳೇ ನಿಮ್ಮಲ್ಲಿ ಎಂದಿಗೂ ಇರುವುದಿಲ್ಲ ॥ ೧೪ ॥ ನೀವು 
ಸಂಸಾರದಲ್ಲಿ ನೊಂದು-ಬೆಂದ ಜೀವಿಗಳಿಗೆಲ್ಲ ಪರಮಮಿತ್ರ 
ರಾಗಿದ್ದೀರಿ. ಅದ್ದರಿಂದ ನಿಮ್ಮಲ್ಲಿ ನಂಬಿಕೆಯನ್ನಿಟ್ಟು ಈ ಸಂಸಾರ 
ದಲ್ಲಿಮನುಷ್ಠನಿಗೆ ಅತಿಶೀಘ್ರವಾಗಿ ಮತ್ತು ಸುಲಭವಾಗಿ ಶ್ರೇಯಸ್ಸು 


22 ಅಧ್ಯಾಯ] 


ಚತುರ್ಥ ಸ್ಮಂಧ 


451 


ವ್ಯಕ್ತಮಾತ್ಮವತಾಮಾತ್ಮಾ ಭಗವಾನಾತ್ಮಭಾವನಃ | 
ಸ್ವಾನಾಮನುಗ್ರಹಾಯೇಮಾಂ ಸಿದ್ಧರೂಪೀ ಚರತ್ಯಜಃ 
11 ೧೬॥ 
ಮೈತ್ರೇಯ ಉವಾಚ 


ಪೃಥೋಸ್ತತ್ಪೂಕ್ರಮಾಕರ್ಣ್ಯ ಸಾರಂ ಸುಷ್ಮು ಮಿತಂ ಮಧು | 
ಸ್ಮಯಮಾನ ಇವ ಪ್ರೀತ್ಯಾ ಕುಮಾರಃ ಪ್ರತ್ಯುವಾಚ ಹ 
॥ ೧೭ ॥ 

ಸನತ್ಕುಮಾರ ಉವಾಚ 


ಸಾಧು ಪೃಷ್ಟಂ ಮಹಾರಾಜ ಸರ್ವಭೂತಹಿತಾತ್ಮನಾ । 
ಭವತಾ ವಿದುಷಾ ಚಾಪಿ ಸಾಧೂನಾಂ ಮತಿರೀದೃಶೀ 
॥ ೧೮ ॥ 


ಸಂಗಮಃ ಖಲು ಸಾಧೂನಾಮುಭಯೇಷಾಂ ಚ ಸಮ್ಮತಃ I 
ಯತ್ನಂಭಾಷಣಸಂಪ್ರಶ್ನಃ ಸರ್ವೇಷಾಂ ವಿತನೋತಿ ಶಮ್‌ 
OF 
ಅಸ್ಕ್ರೇವ ರಾಜನ್‌ ಭವತೋ ಮಧುದ್ವಿಷ: 
ಪಾದಾರವಿಂದಸ್ಯ ಗುಣಾನುವಾದನೇ । 
ರತಿರ್ದುರಾಪಾ ವಿಧುನೋತಿ ನೈಷ್ಠಿಕೀ 
ಕಾಮಂ ಕಷಾಯಂ ಮಲಮಂತರಾತ್ಮನಃ 1 ೨೦ ॥ 


ಶಾಸ್ತ್ರೇಷ್ಟಿಯಾನೇವ ಸುನಿಶ್ಚಿತೋ ನೃಣಾಂ 

ಕ್ಲೇಮಸ್ಕ ಸಧ್ರ್ಯಗ್ವಿಮೃಶೇಷು ಹೇತುಃ 1 
ಅಸಂಗ ಆತ್ಮವ್ಯತಿರಿಕ್ಕ ಆತ್ಮನಿ 

ದೃಢಾ ರತಿರ್ಬ್ರಹ್ಮಣಿ ನಿರ್ಗುಣೇ ಚ ಯಾ ॥ ೨೧॥ 


ಸಾ ಶ್ರದ್ಧಯಾ ಭಗವದ್ಭರ್ಮಚರ್ಯಯಾ 
ಜಿಜ್ಞಾಸಯಾ $ಧ್ಯಾತ್ಮಿಕಯೋಗನಿಷ್ಠಯಾ [ 
ಇ 
ಯೋಗೇಶ್ವರೋಪಾಸನಯಾ ಚ ನಿತ್ಯಂ 
ಪುಣ್ಯಶ್ರವಃ ಕಥಯಾ ಪುಣ್ಯಯಾ ಚ ॥ ೨೨॥ 


ಅರ್ಥೇಂದ್ರಿಯಾರಾಮಸಗೋಷ್ಟ ತೃಷ್ಣಯಾ 
ತತ್ತಮತಾನಾಮಪರಿಗ್ರಹೇಣ ಚ 1 
ವಿವಿಕ್ಷರುಚ್ಯಾ ಪರಿತೋಷ ಆತ್ಮನ್‌ 


ವಿನಾ ಹರೇರ್ಗುಣಪೀಯೂಷಪಾನಾತ್‌ ॥ ೨೩ ॥ 


ಯಾವುದರಿಂದ ಉಂಟಾಗಬಲ್ಲದು ? ಎಂದು ನಿಮ್ಮಲ್ಲಿ ಕೇಳಿ 
ಕೊಳ್ಳುತ್ತೇನೆ. ॥ ೧೫ ॥ ಆತ್ಮಜ್ಞಾನಿಗಳಾದ ಧೀರರಿಗೆಲ್ಲ"ಆತ್ಮ' ನಾಗಿ 
ಪ್ರಕಾಶಿಸುತ್ತಾ, ಉಪಾಸಕರ ಹೃದಯದಲ್ಲಿ ತನ್ನ ಸ್ವರೂಪವನ್ನು 
ಪ್ರಕಟಪಡಿಸುವಂತಹ ಜನ್ಮರಹಿತನಾದ ಭಗವಾನ್‌ ನಾರಾಯ. 
ಣನೇ ತನ್ನ ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿ ನಿಮ್ಮಂತಹ ಸಿದ್ಧರ ರೂಪ 
ದಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಾನೆಂಬುದರಲ್ಲಿ ಸಂದೇಹವೇ 
ಇಲ್ಲ ॥ ೧೬॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಪೃಥು ಮಹಾರಾಜನ 
ಯುಕ್ತಿಯುಕ್ತವೂ, ಗಂಭೀರವೂ, "ಸಂಕಿಪ ಕಿಪ್ರವೂ ಆದ ಮಧುರವಚನ 
ಗಳನ್ನು ಕೇಳಿ ಸನತ್ಯುಮಾರರಿಗೆ ಅತೀವ ಸಂತೋಷವಾಗಿ ನಗು 
ನಗುತ್ತಾ ರಾಜನಲ್ಲಿ ಇಂತೆಂದರು. ॥೧೭॥ 

ಶ್ರೀಸನತ್ಕುಮಾರರು ಹೇಳುತ್ತಾರೆ - ಎಲೈ ಮಹಾರಾಜಾ | 
ನೀನು ಸ್ವತಃ ಇವೆಲ್ಲವನ್ನು ತಿಳಿದುಕೊಂಡಿದ್ದರೂ ಸಮಸ್ತ ಪ್ರಾಣಿ 
ಗಳಿಗೂ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ಇಂತಹ ಒಳ್ಳೆಯ 
ಪ್ರಶ್ನೆಯನ್ನೇ ಕೇಳಿರುವೆ. ನಿಜವಾಗಿ ಸಾಧು-ಸತ್ತುರುಷ ರ ಬುದ್ಧಿಯು 
ಹೀಗೆಯೇ ಇರುವುದಲ್ಲ! ॥ ೧೮ ॥ ಸತ್ಪುರುಷರ ಸಮಾಗಮವು 
ಕೇಳುವವರಿಗೆ ಮತ್ತು ಹೇಳುವವರಿಬ್ಬರಿಗೂ » ಸಮ್ಮತವೇ ಆಗಿರುತ್ತದೆ. 
ಏಕೆಂದರೆ, ಅವರ ಪ್ರಶ್ನೋತ್ತರಗಳು ಎಲ್ಲರ ಶ್ರೇಯಸ್ಸನ್ನೇ 
ಮಾಡುವುವು. ॥ ೧೯॥ ರಾಜನೇ! ನಿನಗೆ ಭಗವಾನ್‌ ಮಧು 
ಸೂದನನ ಅಡಿದಾವರೆಗಳ ಗುಣಗಳನ್ನು ವರ್ಣಿಸುವುದರಲ್ಲೇ 
ಸ್ಥಿರವಾದ ಪ್ರೀತಿಯಿದೆ. ಎಲ್ಲರಿಗೆ ಈ ಪ್ರೀತಿಯು ಸುಲಭವಾಗಿ 
ಸಾಧ್ಯವಾಗುವುದಿಲ್ಲ ಅದು ಭಾಗ್ಯವಶದಿಂದ ದೊರಕಿದ್ದೇ ಆದರೆ 
- ಬೇರಾವ ಉಪಾಯದಿಂದಲೂ ಬಿಟ್ಟುಹೋಗದಿರುವ 
ಹೃದಯಸ್ಥ ವಾಸನಾರೂಪವಾದ ಮಲವನ್ನು ಪೂರ್ಣವಾಗಿ ನಾಶ 
ಮಾಡಿಬಿಡುತ್ತದೆ. ॥ ೨೦ ॥ ಶಾಸ್ತ್ರಗಳು ಜೀವಿಗಳ ಶ್ರೇಯಸ್ಸಿ 
ಗಾಗಿಯೇ ಚೆನ್ನಾಗಿ ವಿಚಾರಮಾಡಿ, ಆತ್ಮನಿಂದ ಬೇರೆಯಾದ 
ದೇಹಾದಿಗಳ ಕುರಿತು ವೈರಾಗ್ಯ ಉಂಟಾಗುವುದೇ ಶ್ರೇಯಸ್ಸಿನ 
ಸಾಧನೆಯೆಂದು ನಿಶ್ಚಿತಗೊಳಿಸಿವೆ. ॥ ೨೧॥ ಗುರುಗಳ ಮತ್ತು 
ಶಾಸ್ತ್ರಗಳ ವಚನಗಳಲ್ಲಿ ವಿಶ್ವಾಸವರಿಸುವುದರಿಂದ ಭಾಗವತ 
ಧರ್ಮಗಳನ್ನು ಆಚರಿಸುವುದರಿಂದ, ತತ್ವ್ವಜಿಜ್ಞಾಸೆಯಿಂದ, 
ಜ್ಞಾನಯೋಗದ ನಿಷ್ಠೆಯಿಂದ, ಯೋಗೇಶ್ವರ ಶ್ರೀಹರಿಯ 
ಉಪಾಸನೆಯಿಂದ, ಪ್ರತಿದಿನವೂ ಪುಣ್ಯಕೀರ್ತಿಯುಳ್ಳ 
ಶ್ರೀಭಗವಂತನ ಪಾವನ ಕಥೆಗಳನ್ನು ಶ್ರವಣಿಸುವುದರಿಂದ, ಧನ, 
ಇಂದ್ರಿಯಗಳ ಭೋಗದಲ್ಲಿ ತೊಡಗಿರುವ ಮನುಷ್ಯರ ಗೋಷ್ಠಿ 
ಯನ್ನು ಪ್ರೀತಿಸದೆ ಇರುವುದರಿಂದ. ಅವರಿಗೆ ಪ್ರಿಯವಾದ 
ಪದಾರ್ಥಗಳನ್ನು ಆಸಕ್ತಿಯಿಂದ ಸಂಗ್ರಹಿಸದೇ ಇರುವುದರಿಂದ, 
ಭಗವದ್ಗುಣಾಮೃತವನ್ನು ಪಾನಮಾಡುವ ಕಾಲವನ್ನು ಬಿಟ್ಟು 
ಉಳಿದ ಎಲ್ಲ ಸಮಯಗಳಲ್ಲಿಯೂ ಆತ್ಮನಲ್ಲೇ ಸಂತೋಷಿಸುತ್ತಾ. 
ಏಕಾಂತಸೇವನೆಯಲ್ಲಿ ಪ್ರೀತಿಯನ್ನಿಡುವುದರಿಂದ, ಯಾವುದೇ 
ಜೀವಿಗೆ ಕಷ್ಟವನ್ನು ಕೊಡದಿರುವುದರಿಂದ, ನಿವೃತ್ತಿನಿಷ್ಠೆಯಿಂದ, 
ಆತ್ಮಹಿತವನ್ನೇ. ಅನುಸ ಂಧಾನಮಾಡುವುದರಿಂದ, ಶ್ರೀಹರಿಯ 
ಪವಿತ್ರಚರಿತ್ರರೂಪವಾದ ಶ್ರೇಷ್ಠ ಅಮೃತವನ್ನು ಸವಿಯುವುದ 


452 


ಅಹಿಂಸಯಾ ಪಾರಮಹಂಸ್ಕ ಚರ್ಯಯಾ 

ಸ್ವೃತ್ಯಾ ಮುಕುಂದಾ ಚರಿತಾಗ್ರಸೀಧುನಾ I 
ಯಮೈರಕಾಮೈರ್ನಿಯಮೈಶ್ಥಾಪ್ಯ ನಿಂದಯಾ 

ನಿರೀಹಯಾ ದ್ವಂದ್ವ ತಿತಿಕ್ಚಯಾ ಚ ॥ ೨೪॥। 


ಹರೇರ್ಮುಹುಸ್ಪತ್ತರಕರ್ಣಪೂರ- 
ಗುಣಾಭಿಧಾನೇನ ವಿಜೃಂಭಮಾಣಯಾ । 
ಭಕ್ತ್ಯಾ ಹ್ಯಸಂಗಃ ಸದಸತ್ಯನಾತ್ಮನಿ 


ಸ್ಯಾನ್ನಿರ್ಗುಣೇ ಬ್ರಹ್ಮಣಿ ಚಾಂಜಸಾ ರತಿಃ ॥ ೨೫ ॥ 


ಯದಾ ರಶತಿರ್ಬ್ರಹ್ಮಣಿ ನೈಷ್ಠಿಕೀ ಪುಮಾ- 
ನಾಚಾರ್ಯವಾನ್‌ ಜ್ಞಾನವಿರಾಗರಂಹಸಾ I 
ದಹತ್ಯವೀರ್ಯಂ ಹೃದಯಂ ಜೀವಕೋಶಂ 
ಪಂಚಾತ್ಮಕಂ ಯೋನಿಮಿವೋತತ್ಠಿತೋತಗ್ನಿ ॥ ೨೬ ॥ 


ದಗ್ಗಾಶಯೋ ಮುಕ್ತ ಸಮಸ್ತ ತದ್ಗುಣೋ 


ನೈವಾತ್ಮನೋ ಬಹಿರಂತರ್ವಿಚಷ್ಟೇ । 
ಪರಾತ್ಮಕೋರ್ಯದ್ವೃವಧಾನಂ ಪುರಸ್ತಾತ್‌ 
ಸ್ವಪ್ನೇ ಯಥಾ ಪುರುಷಸ್ಪದ್ಧಿನಾಶೇ ॥ ೨೭ ॥ 


ಆತ್ಮಾನಮಿಂದ್ರಿಯಾರ್ಥಂ ಚ ಪರಂ ಯದುಭಯೋರಪಿ | 
ಸತ್ಯಾಶಯ ಉಪಾಧೌ ವೈ ಪುಮಾನ್‌ ಪಶ್ಯತಿ ನಾನ್ಯದಾ 
nu ೨೮ ॥ 


ನಿಮಿತ್ತೇ ಸತಿ 'ಸರ್ವತ್ರ ಜಲಾದಾವಪಿ ಪೂರುಷಃ । 
ಆತ್ಮನಶ್ಚ ಪರಸ್ಕಾಪಿ ಭಿದಾಂ ಪಶ್ಯತಿ ನಾನ್ಯದಾ 
॥ ೨೯ ॥॥ 


ಇಂದ್ರಿಯೈರ್ವಿಷಯಾಕೃಪ್ಟೈರಾಕ್ಷಿಪ್ರ' ಧ್ಯಾಯತಾಂ ಮನಃ । 
ಚೇತನಾಂ ಹರತೇ ಬುದ್ದೇಃ ಸ್ಪಂಬಸ್ತೋಯಮಿವ ಹ್ರದಾತ್‌ 
॥1೩೦॥ 


ಭ್ರಶ್ಯತ್ಯನು, ಸ್ಥೃತಿಶ್ಚಿತ್ವಂ ಜ್ಞಾನಭ್ರಂಶಃ ಸ್ಥೃತಿಕ್ಚಯೇ । 
ತದ್ರೋಧಂ ಕವಯಃ ಪ್ರಾಹುರಾತ್ಮಾಪಹ್ನವಮಾತ್ಮನಃ 
॥ ೩೧1 


ಶ್ರೀಮದ್ಭಾಗವತ 


[ ಅಧ್ಯಾಯ 22 


ರಿಂದ, ನಿಷ್ಕಾಮಭಾವದಿಂದ ಯಮ-ನಿಯಮಗಳನ್ನು ಪಾಲಿಸು 
ವುದರಿಂದ, ಎಂದೂ ಯಾರನ್ನೂ ನಿಂದಿಸದೆ ಇರುವುದರಿಂದ, 
ಯೋಗಕ್ಷೇಮಕ್ಕಾಗಿ ಪ್ರಯತ್ನಿಸದೇ ಇರುವುದರಿಂದ, ಶೀತೋಷ್ಣ 
ಗಳೇ ಮುಂತಾದ ದ್ವಂದ್ವಗಳನ್ನು ಸಹಿಸುವುದರಿಂದ, ಭಕ್ತರಿಗೆ 
ಕರ್ಣಾನಂದಕರವಾದ ಶ್ರೀಹರಿಯ ಗುಣಗಳನ್ನು ಪದೇ-ಪದೇ 
ವರ್ಣಿಸುವುದರಿಂದ ಮತ್ತು ಭಕ್ತಿಭಾವವನ್ನು ವೃದ್ಧಿಪಡಿಸುವುದ 
ರಿಂದ ಮನುಷ್ಯನಿಗೆ ಕಾರ್ಯ-ಕಾರಣರೂಪವಾದ ಇಡೀ 
ಜಡ-ಜಗತ್ತಿನ ಕುರಿತು ವೈರಾಗ್ಯ ಉಂಟಾಗುವುದು ಮತ್ತು 
ಆತ್ಮಸ್ವರೂಪೀ ನಿರ್ಗುಣ ಪರಬ್ರಹ್ಮನಲ್ಲಿ ಆಯಾಸವಿಲ್ಲದೆ ಅವನಿಗೆ 
ಪ್ರೀತಿ ಉಂಟಾಗುತ್ತದೆ ಎಂಬುದಾಗಿಯೂ ಶಾಸ್ತ್ರಗಳು ಹೇಳುತ್ತವೆ. 
॥ ೨೨-೨೫ ॥ ಪರಬ್ರಹ್ಮನಲ್ಲಿ ದೃಢವಾದ ಪ್ರೀತಿಯುಂಟಾದಾಗ 
ಮನುಷ್ಯನು ಸದ್ಗುರುವಿಗೆ ಶರಣು ಹೋಗುತ್ತಾನೆ. ಮತ್ತೆ ಜ್ಞಾನ 
ಮತ್ತು ವೈರಾಗ್ಯದ ಪ್ರಬಲವಾದ ವೇಗದಿಂದ ವಾಸನಾಶೂನ್ಯನಾಗಿ, 
ಅವಿದ್ಯೆಯೇ ಮುಂತಾದ ಐದು ಕ್ಲೇಶಗಳಿಂದ ಕೂಡಿದ ಅಹಂಕಾ 
ರಾತ್ಮಕವಾದ ತನ್ನ ಲಿಂಗಶರೀರವನ್ನು - ಅಗ್ನಿಯು ಕಟ್ಟಿಗೆಯಿಂದ 
ಪ್ರಕಟವಾಗಿ ಆ ಕಟ್ಟಿಗೆಯನ್ನೇ ಸುಟ್ಟುಹಾಕುವಂತೆ - ಸುಟ್ಟು ಬೂದಿ 
ಮಾಡಿಬಿಡುತ್ತಾನೆ. ॥ ೨೬ ॥ ಹೀಗೆ ಲಿಂಗಶರೀರವು ನಾಶವಾದ 
ಬಳಿಕ ಅವನು ಕರ್ತೃತ್ವಾದಿ ಎಲ್ಲ ಗುಣಗಳಿಂದ ಮುಕ್ತನಾಗುತ್ತಾನೆ. 
ಮತ್ತೆ ಸ್ವಪ್ನಾವಸ್ಥೆಯಲ್ಲಿ ಕಂಡುಬರುವ ನಾನಾಪದಾರ್ಥಗಳು 
ಎಚ್ಚರವಾದಾಗ ಯಾವುದೂ ಕಂಡುಬಾರದಿರುವಂತೆಯೇ 
ಅವನಿಗೆ ಶರೀರದ ಹೊರಗೆ ಕಂಡುಬರುವ ಘಟ-ಪಟಾದಿಗಳು 
ಮತ್ತು ಒಳಗೆ ಅನುಭವಕ್ಕೆ ಬರುವ ಸುಖ-ದುಖಾದಿಗಳೂ ಕಂಡು 
ಬರುವುದಿಲ್ಲ ಈ ಸ್ಥಿತಿಯು ಪ್ರಾಪ್ತವಾಗುವ ಮೊದಲು ಈ 
ಪದಾರ್ಥಗಳೇ ಜೀವಾತ್ಮಾ ಮತ್ತು ಪರಮಾತ್ಮರ ನಡುವೆ ಇದ್ದು 
ಕೊಂಡು ಅವುಗಳ ಭೇದವನ್ನು ಉಂಟುಮಾಡುತ್ತಿದ್ದವು. ॥ ೨೭ ॥ 

ಅಂತಃಕರಣರೂಪವಾದ ಉಪಾಧಿಯು ಇರುವ ತನಕ 
ಪುರುಷನಿಗೆ ಜೀವಾತ್ಯಾ ಇಂದ್ರಿಯಗಳ ವಿಷಯಗಳು ಮತ್ತು 
ಇವೆರಡರ ಸಂಬಂಧವನ್ನುಂಟುಮಾಡುವ ಅಹಂಕಾರದ ಅನುಭವ 
ವಾಗುತ್ತದೆ. ಅದರ ನಂತರ ಇರುವುದಿಲ್ಲ ॥ ೨೮॥ ಬಾಹ್ಯಜಗತ್ತಿ 
ನಲ್ಲಿಯೂ ನೀರು, ಕನ್ನಡಿ ಮುಂತಾದ ನಿಮಿತ್ತಗಳು ಇರುವಾಗಲೇ 
ಬಿಂಬ-ಪ್ರತಿಬಿಂಬಗಳ ಭೇದವು ಕಾಣಿಸುತ್ತದೆ. ಅವುಗಳು ಇಲ್ಲ 
ವಾದಾಗ ಕಾಣುವುದಿಲ್ಲ ॥ ೨೯ ॥ ವಿಷಯ ಚಿಂತನದಲ್ಲೇ 
ತೊಡಗಿರುವ ಮನುಷ್ಯರ ಇಂದ್ರಿಯಗಳು ವಿಷಯಗಳಲ್ಲಿ ಸಿಕ್ಕಿ 
ಕೊಳ್ಳುವುವು ಹಾಗೂ ಮನಸ್ಸನ್ನೂ ಅವುಗಳತ್ತ ಸೆಳೆಯುತ್ತಿರುತ್ತದೆ. 
ಹಾಗೆಯೇ ಆ ವಿಷಯಾಸಕ್ತ ಮನಸ್ತು-ಬೇರುಗಳು ಜಲಾಶಯದ 
ನೀರನ್ನು ಸೆಳೆದುಕೊಳ್ಳುವಂತೆ ಬುದ್ಧಿಯ ವಿಚಾರಶಕ್ತಿಯನ್ನು 
ಕ್ರಮವಾಗಿ ಕಸಿದುಕೊಳ್ಳುತ್ತದೆ. ॥ ೩೦ ॥ ವಿಚಾರಶಕ್ತಿಯು ನಾಶ 
ವಾದಮೇಲೆ ಹಿಂದು-ಮುಂದಿನ ಸ್ವತಿಯು ಹೊರಟು 
ಹೋಗುತ್ತದೆ. ಸ್ಹೃತಿಯ ನಾಶವಾದ ಬಳಿಕ ಜ್ಞಾ ನವು ಉಳಿಯುವು 
ದಿಲ್ಲ. ಈ ಜ್ಞಾನದ ನಾಶವನ್ನೇ ಪಂಡಿತರು - "ತಾನೇ ತನ್ನನ್ನು ಹತ್ಯೆ 
ಮಾಡಿಕೊಳ್ಳುವುದು' ಎಂದು ಹೇಳುತ್ತಾರೆ. ॥ ೩೧ ॥ ಯಾವುದರ 
ಉದ್ದೇಶದಿಂದ ಬೇರೆ ಎಲ್ಲ ಪದಾರ್ಥಗಳಲ್ಲಿ “ಇದು ಪ್ರಿಯ' ಎಂಬ 


22 ಅಧ್ಯಾಯ] 


ನಾತಃ ಪರತರೋ ಲೋಕೇ ಪುಂಸಃ ಸ್ವಾರ್ಥವ್ಯತಿಕ್ರಮಃ । 
ಯದಧ್ಯನ್ಯಸ್ಯ ಪ್ರೇಯಸ್ತ ಖಮಾತ್ಸನಃ: ಸ್ವವ್ಯತಿಕ್ರಮಾತ್‌ 


1೩೨ 1 
ಅರ್ಥೇಂದ್ರಿಯಾರ್ಥಾಭಿಧ್ಯಾನಂ 
ಸರ್ವಾರ್ಥಾಪಹ್ನವೋ ನೃಣಾಮ್‌ I 
ಭ್ರಂಶಿತೋ ಜ್ಞಾನವಿಜ್ಞಾನಾ- 
ದ್ಯೇನಾವಿಶತಿ ಮುಖ್ಯತಾಮ್‌ "೩೩ 1 


ನ ಕುರ್ಯಾತ್ಕರ್ಹಿಚಿತ್ಸಂಗಂ ತಮಸ್ತೀವ್ರಂ ತಿತೀರಿಷು: । 
ಧರ್ಮಾರ್ಥಕಾಮಮೋಕ್ಟಾಣಾಂ ಯದತ್ಯಂತವಿಘಾತಕಮ್‌ 
1೩೪ 


ತತ್ರಾಪಿ ಮೋಕ್ಸ ಏವಾರ್ಥ ಆತ್ಯಂತಿಕತಯೇಪ್ಯತೇ । 
ತೈವರ್ಗ್ಯೋತರ್ಥೋ ಯತೋ ನಿತ್ಯಂ ಕೃತಾಂತ ಭಯಸಂಯುತಃ 
11 ೩೫ 1 


ಪರೇ5ವರೇ ಚ ಯೇ ಭಾವಾ ಗುಣವ್ಯತಿಕರಾದನು । 
ನ ತೇಷಾಂ ವಿದ್ಯತೇ ಕ್ಲೇಮಮೀಶವಿಧ್ಯಂಸಿತಾಶಿಷಾಮ್‌ 
॥1೩೬॥ 


| 


ತತ್ತ್ವಂ ನರೇಂದ್ರಜಗತಾಮಥ ತಸ್ಸುಹಾಂ ಚ 
ದೇಹೇಂದ್ರಿಯಾಸುಧಿಷಣಾತೃಭಿರಾವೃತಾನಾಮ್‌ । 

ಯಃ ಕ್ಷೇತ್ರವಿತ್ತಪತಯಾ ಹೃದಿ ವಿಷ್ಠಗಾವಿಃ 
ಪ್ರತೃಕ್ಚಕಾಸ್ಥಿ ಭಗವಾಂಸ್ತಮವೇಹಿ ಸೋಶಸ್ಥಿ ॥ ೩೭ ॥ 


ಯಸ್ಸಿನ್ನಿದಂ ಸದಸದಾತ್ಮತಯಾ ವಿಭಾತಿ 

ಮಾಯಾವಿವೇಕವಿಧುತಿ ಸ್ರಜಿ ವಾಹಿಬುದ್ಧಿ; । 
ನಿತ್ಯಮುಕ್ತಪರಿಶುದ್ಧವಿಬುದ್ಧತತ್ತ್ವಂ 

ಪ್ರತ್ಯೂಢಕರ್ಮಕಲಿಲಪ್ರಕೃತಿಂ ಪ್ರಪದ್ಯೇ ॥೩೮॥ 


ತಂ 


ಯತ್ಪಾದಪಂಕಜಪಲಾಶವಿಲಾಸಭಕ್ಷಾ ತ 
ಕರ್ಮಾಶಯಂ ಗ್ರಥಿತಮುದ್ಧಥಯಂತಿ ಸಂತಃ । 

ತದ್ದನ್ನ ರಿಕ್ಕಮತಯೋ ಯತಯೋಪಪಿ ರುದ್ಧ- 
ಸೋತೋಗಣಾಸ್ತಮರಣಂ ಭಜ ವಾಸುದೇವಮ್‌ ॥ ೩೯ ॥ 


ಚತುರ್ಥ ಸ್ಥಂಧ 


453 


ಭಾವ ಉಂಟಾಗುತ್ತದೋ ಆ ಆತ್ಮನು ತನ್ನ ಮೂಲಕವೇ ನಾಶ 
ವಾಗುವುದರಿಂದ ಸ್ವಾರ್ಥ ಹಾನಿಯುಂಟಾಗುತ್ತದೆ. ಜಗತ್ತಿನಲ್ಲಿ 
ಇದಕ್ಕಿಂತ ಮಿಗಿಲಾದ ಬೇರೆ ಯಾವ ಹಾನಿಯೂ ಇಲ್ಲ ॥ ೩೨ ॥ 

ಧನ ಮತ್ತು ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸುತ್ತಿದ್ದರೆ 
ಮನುಷ್ಯನ ಎಲ್ಲ ಪುರುಷಾರ್ಥಗಳು ನಾಶಹೊಂದುವುವು. 
ಏಕೆಂದರೆ, ಇವುಗಳ ಚಿಂತನೆಯಿಂದ ಅವನು ಜ್ಞಾನ-ವಿಜ್ಞಾನ 
ಗಳುದ ಭ್ರಷ್ಟನಾಗಿ ಮರ-ಬಳ್ಳಿಗಳೇ ಮುಂತಾದ ಸ್ಥಾವರ 
ಯೋನಿಯಲ್ಲಿ ಹುಟ್ಟುತ್ತಾನೆ. ॥ ೩೩ ॥ ಅದಕ್ಕಾಗಿ ಅಜ್ಞಾನಾಂಧ 
ಕಾರದಿಂದ ದಾಟಿಹೋಗುವ ಇಚ್ಛೆಯುಳ್ಳವನು ವಿಷಯಗಳಲ್ಲಿ 
ಎಂದಿಗೂ ಆಸಕ್ತನಾಗಬಾರದು. ಏಕೆಂದರೆ, ಇದು ಧರ್ಮ, 
ಅರ್ಥ, ಕಾಮ, ಮೋಕ್ಷ ಇವುಗಳ ಪ್ರಾಪ್ತಿಯಲ್ಲಿ ದೊಡ್ಡ ಬಾಧಕ 
ವಾಗಿದೆ. ॥ ೩೪ ॥ ಈ ನಾಲ್ಕು ಪುರುಷಾರ್ಥಗಳಲ್ಲಿ ಎಲ್ಲಕ್ಕಿಂತ 
ಶ್ರೇಷ್ಠವಾದುದು ಮೋಕ್ತವಾಗಿಡೆ. ಏಕೆಂದರೆ ಉಳಿದ ಮೂರು 
ಪುರುಷಾರ್ಥಗಳಲ್ಲಿಯೂ ಕಾಲದ ಭಯ ಅಂಟಿಕೊಂಡೇ 
ಇರುವುದು. ॥ ೩೫ ॥ ಪ್ರಕೃತಿಯಲ್ಲಿ ಗುಣಗಳ ಕ್ಟೋಭೆಯುಂ 
ಟಾದ ನಂತರ ಪ್ರಕಟವಾದ ಎಲ್ಲ ಉತ್ತಮ ಮತ್ತು ಅಧಮ ಭಾವ 
ಪದಾರ್ಥಗಳಲ್ಲಿ ಸದಾ ಕ್ಷೇಮವಾಗಿಯೇ ಇರುವುದು ಯಾವುದೂ 
ಇಲ್ಲ ಭಗವಂತನಾದ ಕಾಲನು ಆ ಎಲ್ಲ ಕುಶಲಗಳನ್ನು ತುಳಿದು 
ಹಾಕುತ್ತಾ ಇರುತ್ತಾನೆ. ॥ ೩೬ ॥ 


ಆದುದರಿಂದ ಎಲೈ ರಾಜನೇ! ದೇಹ, ಇಂದ್ರಿಯ, ಪ್ರಾಣ, ! 
ಬುದ್ಧಿ ಮತ್ತು ಅಹಂಕಾರ ಇವುಗಳಿಂದ ಆವರಿಸಲ್ಪಡುವ ಎಲ್ಲ | 


ಸ್ಥಾವರ-ಜಂಗಮ ಪ್ರಾಣಿಗಳ ಹೃದಯದಲ್ಲಿ ಜೀವಕ್ಕೆ ನಿಯಾಮಕ 
ನಾಗಿ, ಅಂತರ್ಯಾಮಿಯಾಗಿ ಆತ್ಮರೂಪದಿಂದ ಎಲ್ಲೆಲ್ಲಿಯೂ 
ಬೆಳಗುತ್ತಿರುವ ಪರಮಾತ್ಮನನ್ನು "ಸೋಹಮಸ್ಸಿ' "ನಾನೇ ಆಗಿದ್ದೇನೆ ' 
ಎಂದು ನೀನು ತಿಳಿ. ॥ ೩೭ ॥ ಅಜ್ಞಾನವಶದಿಂದ ಹೂಮಾಲೆ 
ಯಲ್ಲಿ ಸರ್ಪವೆಂಬ ಬುದ್ಧಿಯುಂಟಾದರೂ ಅದು ಹೂಮಾಲೆ 
ಯೆಂಬ ಜ್ಞಾನ ಉಂಟಾದಾಗ ತೊಲಗಿಹೋಗುವಂತೆ - ವಿವೇಕ 
ವುಂಟಾದಾಗ ತೊಲಗಿ ಹೋಗುವಂತಹ ಈ ಮಾಯಾಮಯ 
ವಾದ ಪ್ರಪಂಚವು ಯಾವನಲ್ಲಿ ಕಾರ್ಯಕಾರಣ ರೂಪದಲ್ಲಿ 
ಕಾಣಿಸುತ್ತದೆಯೋ, ಯಾರು ಕರ್ಮಫಲಗಳಿಂದ ಕಲುಷಿತವಾದ 
ಪ್ರಕೃತಿಯಿಂದ ಹೊರಗಿರುತ್ತಾನೋ, ಆ ನಿತ್ಯಮುಕ್ತನೂ, ನಿರ್ಮ 
ಲನೂ, ಜ್ಞಾನರೂಪನೂ ಆದ ಪರಮಾತ್ಮನನ್ನು ನೀನು ಹೊಂದು 
ತ್ವಿರುವೆ. ॥ ೩೮ ॥ ಸಂತರಾದ ಮಹಾತ್ಮರು ಅವನ ಚರಣ 
ಕಮಲಗಳ ಬೆರಳುಗಳ ದಳಗಳಿಂದ ಹೊರಹೊಮ್ಮುವ ಕಾಂತಿ 
ಯನ್ನು ಸ್ಥರಿಸುತ್ತಾ ಕರ್ಮಗಳಿಂದ ಕಟ್ಟಲ್ಪಟ್ಟ ಅಹಂಕಾರವೆಂಬ 
ಹೃದಯಗ್ರಂಥಿಯನ್ನು ಛಿನ್ನ-ಭಿನ್ನಗೊಳಿಸುತ್ತಾರೆ. ಎಲ್ಲ ಇಂದ್ರಿಯ 
ಗಳನ್ನು ಪ್ರತ್ಯಾಹಾರದಿಂದ ಹಿಂದಕ್ಕೆ ಸೆಳೆದುಕೊಂಡು ವಿಷಯ 
ಶೂನ್ಯವನ್ನಾಗಿ ಮಾಡುವ ಸಂನ್ಯಾಸಿಗಳೂ ಕತ್ತರಿಸಿಹಾಕಲು ಅತಿಕಷ್ಟ 
ಸಾಧ್ಯವಾಗಿರುವ ಆ ಹೃದಯದ ಗಂಟನ್ನು ಅದರಿಂದ ಸುಲಭ 
ವಾಗಿ ಕತ್ತರಿಸಿಹಾಕುವರು. ಆದುದರಿಂದ ನೀನು ಸರ್ವಾಶ್ರಯ 
ನಾದ ಭಗವಾನ್‌ ವಾಸುದೇವನನ್ನು ಭಜಿಸು. ॥ ೩೯ ॥ 


\ 


454 

ಕೃಚ್ಛೋ ಮಹಾನಿಹ ಭವಾರ್ಣವಮಪ್ಪವೇಶಾಂ 
ಷಡ್ನರ್ಗನಕ್ರಮಸುಖೇನ ತಿತೀರಷಂತಿ 1 

ತತ್ತ ಫಿ ಹರೇರ್ಭಗವತೋ ಭಜನೀಯಮಂಪ್ರಿಂ 
ಕೃತ್ವೋಡುಪಂ ವ್ಯಸನಮುತ್ತರ ದುಸ್ತರಾರ್ಣಮ್‌ ॥ ೪೦ ॥ 


ಮೈತ್ರೇಯ ಉವಾಚ 


ಸ ಏವಂ ಬ್ರಹ್ಮಪುತ್ರೇಣ ಕುಮಾರೇಣಾತ್ಮಮೇಧಸಾ । 
ದರ್ಶಿತಾತ್ಮಗತಿ: ಸಮ್ಯಕೃಶಸ್ಯೋವಾಚ ತಂ ನೃಪಃ 
11 ೪೧ ॥ 

ರಾಜೋವಾಚ 


ಕೃತೋ ಮೇಠನುಗ್ರಹಃ ಪೂರ್ವಂ ಹರಿಣಾರ ತರ್ತಾನುಕಂಪಿನಾ। 
ತಮಾಪಾದಯಿತುಂ ಬ್ರಹ್ಮನ್‌ ಭಗವನ್ಯೂಯಮಾಗತಾಃ 
॥ ೪೨॥ 


ನಿಷ್ಟಾದಿತಶ್ಚ ಕಾತ್ತೈ ೯ನ ಭಗವದ್ಧಿರ್ಶ್ಯಣಾಲುಭಿಃ | 
ಸಾಧೂಚ್ಛಿಪ್ಟಂ ಹಿ ಮೇ ಸರ್ವಮಾತ್ಮನಾ ಸಹ ಕಿಂ ದದೇ 
I ೪೩ 1 


ಪ್ರಾಣಾ ದಾರಾ: ಸುತಾ ಬ್ರಹ್ಮನ್ಸಹಾಶ್ಚ ಸಪರಿಚ್ಛದಾಃ । 
ರಾಜ್ಯಂ ಬಲಂ ಮಹೀ ಕೋಶ ಇತಿ ಸರ್ವಂ ನಿವೇದಿತಮ್‌ 
॥ ೪೪ I 


ಸೈನಾಪತ್ಯಂ ಚ ರಾಜ್ಯಂ ಚ ದಂಡನೇತೃತ್ವಮೇವ ಚ । 
ಸರ್ವಲೋಕಾಧಿಪತ್ಯಂ ಚ ವೇದಶಾಸ್ಪವಿದರ್ಹತಿ 
1 ೪೫ ॥ 


ಸ್ವಮೇವ ಬ್ರಾಹ್ಮಣೋ ಭುಂಕ್ತೇ ಸ್ವಂ ವಸ್ತ್ರೇ ಸ್ವಂ ದದಾತಿ ಚ। 
ತಸ್ಕೈವಾನುಗ್ರಹೇಣಾನ್ನಂ ಭುಂಜತೇ ಕೃತ್ರಿಯಾದಯಃ 
॥ ೪೬॥ 


ಯೈರೀದೃಶೀ ಭಗವತೋ ಗತಿರಾತ್ಮವಾದೇ 

ಏಕಾಂತತೋ ನಿಗಮಿಭಿಃ ಪ್ರತಿಪಾದಿತಾ ನಃ । 
ತುಷ್ಕಂತ್ವ ದಭ್ರ ಕರುಣಾ: ಸಕ್ಟತೇನ ನಿತ್ಯಂ 

ಕೋ ನಾಮ ತತ್ಯಕರೋತಿ ವಿನೋದಪಾತ್ರಮ್‌ ॥ ೪೭ ॥ 


ಮೈತ್ರೇಯ ಉವಾಚ 


ತ ಆತ್ಮಯೋಗಪತಯ ಆದಿರಾಜೇನ ಪೂಜಿತಾಃ 1 
ಶೀಲಂ ತದೀಯಂ ಶಂಸಂತಃ ಖೇ5 ಭೂವನ್ಥಿಷತಾಂ ನೃಣಾಮ್‌ 
1 ೪೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 22 


ಮನಸ್ಸು ಮತ್ತು ಇಂದ್ರಿಯಗಳೆಂಬ ಮೊಸಳೆಗಳಿಂದ ತುಂಬಿ 
ರುವ ಈ ಸಂಸಾರಸಾಗರವನ್ನು ಯೋಗವೇ ಮುಂತಾದ ದುಷ್ಕರ 
ವಾದ ಸಾಧನೆಗಳಿಂದ ದಾಟಲು ಕೆಲವರು ಬಯಸುತ್ತಾರೆ. ಅವರು 
ಅದನ್ನು ದಾಟುವುದು ಕಠಿಣವೇ ಆಗಿದೆ. ಏಕೆಂದರೆ, ಅವರಿಗೆ 
ಶ್ರೀಹರಿಯೆಂಬ ಅಂಬಿಗನ ಆಶ್ರಯವಿರುವುದಿಲ್ಲ ಆದುದರಿಂದ 
ಎಲೈ ರಾಜನೇ | ನೀನು ಆರಾಧಿಸಲು ಯೋಗ್ಯವಾದ ಭಗವಂತನ 
ಚರಣಕಮಲಗಳನ್ನು ಹಡಗನ್ನಾಗಿಸಿಕೊಂಡು ಅನಾಯಾಸವಾಗಿ ಈ 
ದುಸ್ತರವಾದ ಸಮುದ್ರವನ್ನು ದಾಟಿಬಿಡು. ॥ ೪೦ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ — ಎಲೈ ಎಿದುರನೇ | ಬ್ರಹ್ಮ 
ದೇವರ ಪುತ್ರರಾದ ಆತ್ಮಜ್ಞಾನಿ ಸನತ್ಕುಮಾರರಿಂದ ಈ ವಿಧವಾಗಿ 
ಆತ್ಮತತ್ರ್ವವನ್ನು ಉಪದೇಶಪಡೆದ ಪೃಥುಮಹಾರಾಜನು ಅವರನ್ನು 
ಬಹಳವಾಗಿ ಪ್ರಶಂಸಿಸುತ್ತಾ ಇಂತೆಂದನು. ॥ ೪೧ ॥ 

ಪೃಥುರಾಜನು ಹೇಳಿದನು - ಪೂಜ್ಯರೇ | ದೀನದಯಾಳು 
ವಾದ ಶ್ರೀಹರಿಯು ಮೊದಲೇ ನನ್ನ ಮೇಲೆ ಕೃಪೆದೋರಿದ್ದನು. 
ಅದನ್ನು ಪೂರ್ಣಗೊಳಿಸಲೆಂದೇ ತಾವು ದಯಮಾಡಿಸಿರುವಿರಿ. 


-॥ ೪೨ ॥ ನೀವು ಅತ್ಯಂತ ಕರುಣಾಳುಗಳು. ಇಲ್ಲಿಗೆ ನೀವು 


ಬಂದಿರುವ ಉದ್ದೇಶವನ್ನು ಚೆನ್ನಾಗಿ ಸಂಪನ್ನವಾಗಿಸಿರುವಿರಿ. ಇದರ 
ಬದಲಿಗೆ ಈಗ ನಾನು ನಿಮಗೆ ಏನನ್ನು ಸಮರ್ಪಿಸಲಿ ? ನನ್ನ ಬಳಿ 
ನನ್ನ ದೇಹ ಮತ್ತು ಅದರೊಡನೆ ಇರುವುದೆಲ್ಲವೂ ಮಹಾಪುರುಷರ 
ಪ್ರಸಾದವೇ ಆಗಿದೆ. ॥ ೪೩॥ ಬ್ರಾಹ್ಮಣೋತ್ತಮರೇ | ನನ್ನ ಬಳಿ 
ಇರುವ - ಪ್ರಾಣ, ಪತ್ನೀ, ಪುತ್ರರು, ಎಲ್ಲ ಬಗೆಯ ಸಾಮಗ್ರಿಗಳಿಂದ 
ತುಂಬಿರುವ ಅರಮನೆ, ರಾಜ್ಯ, ಸೇನೆ, ಪೃಥಿವಿ ಭಂಡಾರ 
ಇವೆಲ್ಲವೂ ನಿಮ್ಮದೇ ಆಗಿವೆ. ಆದ್ದರಿಂದ ಇವೆಲ್ಲವನ್ನು ನಿಮ್ಮ ಅಡಿ 
ದಾವರೆಗಳಲ್ಲೇ ಸಮರ್ಪಿಸುತ್ತಿದ್ದೇವೆ. ॥ ೪೪ ॥ ವಾಸ್ತವವಾಗಿ 
ಯಾದರೋ ಸೇನಾಪತಿತ್ವ, ರಾಜ್ಯದ ಪಟ್ಟ, ದಂಡವನ್ನು ಎಧಿಸುವ 
ಅಧಿಕಾರ, ಎಲ್ಲಲೋಕಗಳ ಆಧಿಪತ್ಯವನ್ನು ಪಡೆದು ನಿರ್ವಹಿಸುವ 
ಅಧಿಕಾರ, ವೇದ-ಶಾಸ್ತ್ರಗಳನ್ನರಿತ ಬ್ರಾಹ್ಮಣನಿಗೇ ಇದೆ. ॥ ೪೫॥ 
ಬ್ರಾಹ್ಮಣನು ತನ್ನದಾದುದನ್ನೇ ಉಣ್ಣುವನು, ತನ್ನದನ್ನೇ ಉಡು 
ವನು, ತನ್ನದನ್ನೇ ದಾನಮಾಡುವನು. ಬೇರೆಕ್ಚತ್ರಿಯರೇ ಮುಂತಾ 
ದವರಾದರೋ ಅವರ ಕೃಪೆಯಿಂದಲೇ ತಿನ್ನಲು ಅನ್ನವನ್ನು 
ಪಡೆಯುತ್ತಾರೆ. ॥ ೪೬ ॥ ವೇದಪಾರಂಗತರಾದ ನೀವು ಅಧ್ಯಾತ್ಮ 
ತತ್ತ ವನ್ನು ವಿಚಾರಪೂರ್ವಕವಾಗಿ ತಿಳಿಸುತ್ತಾ "ಶ್ರೀಭಗವಂತನಲ್ಲಿ 
ಏಕಾಂತಭಕ್ತಿಯನ್ನು ಇರಿಸುವುದೇ ಆತನನ್ನು ಪಡೆಯಲು 
ಪ್ರಧಾನವಾದ ಸಾಧನೆ' ಎಂಬುದನ್ನು ನಮಗೆ ನಿಶ್ಚಿತವಾಗಿ ತಿಳಿಸಿರು 
ವಿರಿ. ನೀವು ಪರಮಕೃಪಾಳುಗಳು. pe ದೀನೋದ್ಧಾರ ಕಾರ್ಯ 
ವನ್ನು ಮಾಡುವುದರಿಂದಲೇ ನೀವು ಸಂತುಷ್ಠರಾಗಿರುವಿರಿ. ಈ 
ಉಪಕಾರಕ್ಕೆ ಬದಲಾಗಿ ಯಾರಾದರೂ ಏನನ್ನಾದರೂ ಕೊಡ 
ಬಲ್ಲರೇ? "ಅದಕ್ಕಾಗಿ ಪ್ರತ್ಯುಪಕಾರ ಮಾಡುವೆನೆಂದು ಪ್ರಯತ್ನಿಸು 
ವುದೂ ಹಾಸ್ಕಾಸದವೇ ಆಗಿದೆ. ॥ ೪೭ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಮತ್ತೆ 
ಆದಿರಾಜನಾದ ಪೃಥುವು ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಸನಕಾದಿ 
ಗಳನ್ನು ಪೂಜಿಸಿದನು. ಅವರು ರಾಜನ ಶೀಲವನ್ನು ಕೊಂಡಾಡುತ್ತಾ 
ಎಲ್ಲರೂ ನೋಡುತ್ತಿರುವಂತೆ ಆಕಾಶಮಾರ್ಗವಾಗಿ ಹೊರಟು 
ಹೋದರು. ॥ ೪೮ ॥ 


22 ಅಧ್ಯಾಯ] 


ಚತುರ್ಥ ಸೃಂಧ 


455 


ಳಿ 


ವೈನ್ಯಸ್ತು ಧುರ್ಯೋ ಮಹತಾಂ ಸಂಸ್ಥಿತ್ಯಾಧ್ಯಾತ್ಮಶಿಕ್ಚಯಾ [ 
ಆಪ್ತಕಾಮಮಿವಾತ್ಮಾನಂ ಮೇನ ಆತ್ಮನ್ಯವಸ್ಥಿತಃ 
ue I 


ಕರ್ಮಾಣಿ ಚ ಯಥಾಕಾಲಂ ಯಥಾದೇಶಂ ಯಥಾಬಲಮ್‌ । 
ಯಥೋಚಿತಂ ಯಥಾವಿತ್ತಮಕರೋದ್ಧಹ್ಮಸಾತೃತಮ್‌ 
1೫೦ ॥ 


ಫಲಂ ಬ್ರಹ್ಮಣಿ ವಿನ್ಯಸ್ಯ ನಿರ್ವಿಷಂಗ: ಸಮಾಹಿತಃ । 
ಕರ್ಮಾಧ್ಯಕ್ಕಂ ಚ ಮನ್ವಾನ ಆತ್ಮಾನಂ ಪ್ರಕೃತೇಃ ಪರಮ್‌ 
॥1೫೧॥ 


ಗೃಹೇಷು ವರ್ತಮಾನೋತಪಿ ಸ ಸಾಮ್ರಾಜ್ಯಶ್ರಿಯಾನ್ವಿತಃ 
ನಾಸಜ್ಜತೇಂದ್ರಿಯಾರ್ಥೇಷು ನಿರಹಂಮತಿರರ್ಕವತ್‌ 
1 ೫೨ ॥ 


ಏವಮಧ್ಯಾತ್ಮಯೋಗೇನ ಕರ್ಮಾಣ್ಯನುಸಮಾಚರನ್‌ । 
ಪುತ್ರಾನುತ್ಪಾದಯಾಮಾಸ ಪಂಚಾರ್ಚಿಷ್ಯಾತೃಸಮ್ಮತಾನ್‌ 
1 ೫೩ 1 


ವಿಜಿತಾಶು ಧೂಮ್ರಕೇಶಂ ಹರ್ಯಕ್ಷಂ ದ್ರವಿಣಂ ವೃಕಮ್‌ । 
ಸರ್ವೇಷಾಂ ಲೋಕಪಾಲಾನಾಂ ದಧಾರೈಕಃ ಪೃಥುರ್ಗುಣಾನ್‌ 


॥ ೫೪ ॥ 
ಗೋಪೀಥಾಯ ಜಗತ್‌ ಸೃಷ್ಟೇಃ 
ಕಾಲೇ ಸ್ಟೇ ಸ್ಟೇ5 ಚ್ಯುತಾತ್ಮಕ: । 
ಮನೋವಾಗ್‌ವ್ಚತ್ತಿಭಿಃ ಸೌಮ್ಯೆ ಸ್‌ 
ರ್ಗುಣ: ಸಂರಂಜಯನ್‌ ಪ್ರಜಾಃ ॥ ೫೫॥ 


ರಾಜೇತ ್ಯಧಾನ್ನಾಮಧೇಯಂ ಸೋಮರಾಜ ಇವಾಪರಃ । 


ಸೂರ್ಯವದಿನ್ಷಜನ್ನ ಹ್ನನ್‌ ಪ್ರತಪಂಶ್ಚ ಭುವೋ ವಸು 
॥| ೫೬ ॥ 


ದುರ್ಧರ್ಷಸ್ಟೇಜಸೇವಾಗ್ದಿರ್ಮಹೇಂದ್ರ ಇವ ದುರ್ಜಯಃ | 
ತಿತಿಕ್ಚಯಾ ಧರಿತ್ರೀವ ದ್ಯೌರಿವಾಭೀಷ್ಟದೋ ನೃಣಾಮ್‌ 
॥1 ೫೭ ॥ 


ವರ್ಷತಿ ಸ್ಮ ಯಥಾಕಾಮಂ ಪರ್ಜನ್ಯ ಇವ ತರ್ಪಯನ್‌ । 


ಸಮುದ್ರ ಇವ ದುರ್ಬೊೋಧಃ ಸತ್ತೇನಾಚಲರಾಡಿವ 
॥ ೫೮ ॥ 


ಮಹಾತ್ಮರಲ್ಲಿ ಅಗ್ರಗಣ್ಯನಾದ ಪೃಥುವು. ಅವರಿಂದ 
ಆತ್ಮೋಪದೇಶವನ್ನು ಪಡೆದು ಚಿತ್ತದ ಏಕಾಗ್ರತೆಯಿಂದ ಆತ್ಮನಲ್ಲೇ 
ನೆಲೆಸಿದ ಕಾರಣ ತನ್ನನ್ನು ಕೃತಕೃತ್ವನೆಂದೇ ಭಾವಿಸಿದನು. ॥ ೪೯॥ 
ಅವನು ಬ್ರಹ್ಮಾರ್ಪಣ "ಬುದ್ಧಿಯಿಂದ ಸಮಯ, ಸ್ಥಾನ, ಶಕ್ತಿ, 
ನ್ಯಾಯ, ಧನ ಇವುಗಳನುಸಾರ ಎಲ್ಲ ಕರ್ಮಗಳನ್ನು. ಮಾಡು 
ತಿದನು. ॥೫೦॥ ಹೀಗೆ ಏಕಾಗ್ರಚಿತ್ತದಿಂದ ಸಮಸ್ಯ 'ಕರ್ಮಗಳ 
ಫಲವನ್ನು ಪ ಪರಮಾತ್ಸನಿಗೆ ಅರ್ಪಿಸಿ, ಆತ್ಮವನ್ನು ಕರ್ಮಗಳ ಸಾಕ್ಷಿ 
ಹಾಗೂ ಪ್ರಕೃತಿಗಿಂತ ಆತೀತವೆಂದು ನೋಡುವುದರಿಂದ” 
ಸಂಪೂರ್ಣವಾಗಿ ನಿರ್ಲಿಪ್ರನಾಗಿದ್ದನು. ॥ ೫೧ ॥ ಭಗವಾನ್‌ 
ಸೂರ್ಯನು ಎಲ್ಲೆಡೆಗಳಲ್ಲಿ ಪ್ರಕಾಶವನ್ನು ಚೆಲ್ಲಿದರೂ ವಸ್ತುಗಳ 
ಗುಣ-ದೋಷಗಳಿಂದ ನಿರ್ಲಿಪ್ಪನಾಗಿರುವಂತೆ, ಪೃಥುಸಾರ್ವ 
ಭೌಮನು ಸಾಮ್ರಾಜ್ಯಲಕ್ಷ್ಮಿಯಿಂದ ಸಂಪನ್ನನಾಗಿ ಗೃಹಸ್ಥಾಶ್ರಮ 
ದಲ್ಲಿಯೇ ಇದ್ದರೂ ಅಹಂಕಾರಶೂನ್ಯನಾಗಿದ್ದುದರಿಂದ ಅವನು 
ಇಂದ್ರಿಯಗಳ ವಿಷಯದಲ್ಲಿ ಆಸಕ್ತನಾಗಲಿಲ್ಲ ॥ ೫೨ ॥ 

ಪೃಥುಮಹಾರಾಜನು ಹೀಗೆ ಷ್ಠನಾಗಿ ಎಲ್ಲ ಕರ್ತವ್ಯ- 
ಕರ್ಮಗಳನ್ನು ಯಥೋಚಿತವಾಗಿ ಮಾಡುತ್ತಾ ತನ್ನ ಮಡದಿ 
ಯಾದ ಅರ್ಚಿಯಲ್ಲಿ ತನಗೆ ಅನುರೂಪರಾದ. ಐದು. ಪುತ್ರರನ್ನು 
ಪಡೆದನು. ॥ ೫೩ ॥ ವಿಜಿತಾಶ್ವ, ಧೂಮ್ರಕೇಶ, ಹರ್ಯಕ್ಚ. 
ದ್ರವಿಣ, ವೃಕ ಎಂಬ ಹೆಸರು ಅವರದಾಗಿತ್ತು. ಮಹಾರಾಜನಾದ 
ಪೃಥುವು ಭಗವಂತನ ಅಂಶನೇ ಆಗಿದ್ದನು. ಅವನು ಕಾಲ- 
ಕಾಲಗಳಲ್ಲಿ ಆವಶ್ಯಕತೆಗೆ ಅನುಗುಣವಾಗಿ. ಜಗತ್ತಿನ ಪ್ರಾಣಿಗಳನ್ನು 
ರಕ್ಷಿಸುವುದಕ್ಕಾಗಿ ತಾನೊಬ್ಬನೇ ಎಲ್ಲ ಲೋಕಪಾಲಕರ ಗುಣಗಳನ್ನು 
ಧರಿಸಿದ್ದನು. ತನ್ನ ಉದಾರವಾದ ಮನಸ್ಸು, ಪ್ರಿಯವೂ- 
ಹಿತಕರವೂ ಆದ ಸವಿಮಾತು, ಮನೋಹರವಾದ. ಮೂರ್ತಿ ಮತ್ತು 
ಸೌಮ್ಯವಾದ ಗುಣಗಳಿಂದ ಪ್ರಜಾರಂಜನೆಯನ್ನು ಮಾಡುತ್ತಿದ್ದುದ 
ರಿಂದ "ಮತ್ತೊಬ್ಬ ಚಂದ್ರನಂತೆ 'ರಾಜಾ' ಎಂಬ ಹೆಸರನ್ನು ಅನ್ವರ್ಥ 
ಗೊಳಿಸಿದ್ದು. ಸೂರ್ಯನು ಬೇಸಿಗೆಯ ಕಾಲದಲ್ಲಿ ಪೃಥಿವಿ 
ಯಿಂದ ನೀರನ್ನು ಸೆಳೆದುಕೊಂಡು ಮಳೆಗಾಲದಲ್ಲಿ ಅದನ್ನು 
ಮಳೆಯರೂಪದಲ್ಲಿ ಭೂಮಿಗೆ ಸುರಿಸುವನು ಹಾಗೂ ತನ್ನ ಕಿರಣ 
ಗಳಿಂದ ಎಲ್ಲರಿಗೆ ಬಿಸಿಲನ್ನು ಉಂಟುಮಾಡುತ್ತಾನೆ. ಹಾಗೆಯೇ 
ಪೃಥುಚಕ್ರವರ್ತಿಯು ಪ್ರಜೆಗಳಿಂದ ಕಪ್ಪ-ಕಾಣಿಕೆಗಳನ್ನು ತೆಗೆದು 
ಕೊಂಡು ಅದನ್ನು ದುರ್ಭಿಕ್ಷವೇ ಮುಂತಾದ ಕಷ್ಟಕಾಲದಲ್ಲಿ 
ಕೊಡುಗೈಯಿಂದ ಪ್ರಜೆಗಳ ಹಿತದಲ್ಲಿ ತೊಡಗಿಸುತ್ತಿದ್ದನು. ಹೀಗೆ 
ಎಲ್ಲರ ಮೋಶೆಯೂ ತನ್ನ ಪ್ರಭಾವವನ್ನು `ಬೀರುತ್ತಿದ್ದನು. 
॥ ೫೪-೫೬ ॥ ಅವನು ಅಗ್ನಿಯಂತೆ ದುರ್ಧರ್ಷನೂ, ಇಂದ್ರನಂತೆ 
ಅಜೇಯನೂ, ಪೃಥಿವಿಯಂತೆ ಕ್ಷಮಾಶೀಲನೂ, ಸ್ವರ್ಗದಂತೆ 
ಸಮಸ್ತ ಮನುಷ್ಯರ ಎಲ್ಲ ಕಾಮನೆಗಳನ್ನು ಪೂರೈಸುತ್ತಿದ್ದನು. 
॥ ೫೭ ॥ ಕಾಲ-ಕಾಲಗಳಲ್ಲಿ ಪ್ರಜೆಗಳನ್ನು, ತೃಪ್ತಿಪಡಿಸಲಿಕ್ಕಾಗಿ 
ಮೇಘದಂತೆ ಧಾರಾಳವಾಗಿ "ಅವರೆಲ್ಲರ ಅಭೀಷ ಪದಾರ್ಥಗಳನ್ನು 
ಮುಕ್ತಹಸ್ತದಿಂದ ಸೂರೆಗೊಳಿಸುತಿದ್ದನು. Ras ಸಮುದ್ರದಂತೆ. 
ಗಂಭೀರನೂ, ಪರ್ವತರಾಜ ಸುಮೇರುವಿನಂತೆ ದೈರ್ಯ 
ಶಾಲಿಯೂ ಆಗಿದ್ದನು. ॥ ೫೮ ॥ 

ಪೃಥುಮಹಾರಾಜನು ದುಷ್ಟರನ್ನು ದಮನಮಾಡುವುದರಲ್ಲಿ 
ಯಮಧರ್ಮನಂತೆಯೂ, ಆಶ್ಚರ್ಯಪೂರ್ಣವಾದ ವಸ್ತುಗಳ 


ಲೆ 


/ ಜಗತಸಸುಷಶಾಷಿ ವತಿದೋ 
4 “ಇ ಚ ಲೂ 


456 
ಧರ್ಮರಾಡಿವ ಶಿಕ್ದಾಯಾಮಾಶ್ಚರ್ಯೇ ಹಿಮವಾನಿವ । 


ಕುಬೇರಇವ ಕೋಶಾಢ್ಕ್ಯೋ ಗುಪ್ತಾರ್ಥೋ ವರುಣೋ ಯಥಾ 
11೫೯ ॥ 


ಮಾತರಿಶ್ಚೇವ ಸರ್ವಾತ್ಮಾ ಬಲೇನ ಸಹಸೌಜಸಾ। 
ಅವಿಷಹ್ಯತಯಾ ದೇವೋ ಭಗವಾನ್‌ ಭೂತರಾಡಿವ 
| ೬೦ ln 


ಕಂದರ್ಪ ಇವ ಸೌಂದರ್ಯೇ ಮನಸ್ವೀ ಮೃಗರಾಡಿವ । 
ವಾತ್ನಲ್ಯೇ ಮನುವನ್ನಣಾಂ ಪ್ರಭುತ್ವೇ ಭಗವಾನಜಃ 
॥1೬೧॥ 


ಬೃಹಸ್ಪತಿರ್ಬ್ರಹ್ಮವಾದೇ ಆತ್ಮವತ್ತೇ ಸ್ವಯಂ ಹರಿಃ। 
ಭಕ್ತ್ಯಾ ಗೋಗುರುವಿಪ್ರೇಷು ವಿಷ್ಠಕ್ರೇನಾನುವರ್ತಿಷು | 
ಶ್ರಿಯಾ ಪ್ರಶ್ರಯಶೀಲಾಭ್ಯಾಮಾತ್ಮತುಲ್ಯಃ ಪರೋದ್ಯಮೇ 

1 ೬೨ ॥ 


ಕೀರ್ತ್ಕೋರ್ಥ್ವಗೀತಯಾ ಪುಂಭಿಸ್ತೈ ರೊಳ್ಯೇ ತತ್ರ ತತ್ರ ಹ। 
ಪ್ರವಿಷ್ಟಃ ಕರ್ಣರಂಧ್ರೇಷು ಸ್ತ್ರೀಣಾಂ ರಾಮಃ ಸತಾಮಿವ 
॥ ೬೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 23 


ಸಂಗ್ರಹದಲ್ಲಿ ಹಿಮಾಲಯದಂತೆಯೂ, ಭಂಡಾರದ ಸಮೃದ್ಧಿ 
ಯಲ್ಲಿ ಕುಬೇರನಂತೆಯೂ, ಧನವನ್ನು ಗುಪ್ತವಾಗಿಡುವುದರಲ್ಲಿ 
ವರುಣನಂತೆಯೂ ಆಗಿದ್ದನು. ॥ ೫೯ ॥ ಶಾರೀರಿಕ ಬಲದಲ್ಲಿ 
ಇಂದ್ರಿಯಗಳ ಪಾಟವದಲ್ಲಿ, ಪರಾಕ್ರಮದಲ್ಲಿ, ಎಲ್ಲೆಡೆ 
ಸಂಚರಿಸುವ ವಾಯುವಿನಂತೆಯೂ, ಸಹಿಸಲಸದಳವಾದ ತೇಜಸ್ಸಿ 
ನಲ್ಲಿ ಭಗವಾನ್‌ ಶಂಕರನಂತೆಯೇ ಆಗ್ದಿದನು. ॥ ೬೦॥ 
ಸೌಂದರ್ಯದಲ್ಲಿ ಮನ್ನಥನಂತೆಯೂ, ಉತ್ಪಾಹದಲ್ಲಿ ಸಿಂಹ 
ದಂತೆಯೂ, ವಾತ್ತಲ್ಯದಲ್ಲಿ ಮನುವಿನಂತೆಯೂ, ಮನುಷ್ಯರ ಆಧಿ 
ಪತ್ಯದಲ್ಲಿ ಸರ್ವಸಮರ್ಥ ಬ್ರಹ್ಮದೇವರಿಗೆ ಸಮಾನನಾಗಿದ್ದನು. 
॥ ೬೧ ॥ ಬ್ರಹ್ಮವಿಚಾರದಲ್ಲಿ ಬೃಹಸ್ಪತಿಯಂತೆಯೂ, ಇಂದ್ರಿಯ 
ವಿಜಯದಲ್ಲಿ ಸಾಕ್ಟಾತ್‌ ಶ್ರೀಹರಿಯನ್ನು ಹೋಲುತ್ತಿದ್ದನು. 
ಗೋವುಗಳು, ಬ್ರಾಹ್ಮಣರು, ಗುರುಹಿರಿಯರು ಮತ್ತು ಭಗವದ್ಗಕ್ಕರ 
ವಿಷಯದಲ್ಲಿ ಭಕ್ತಿ, ಲಜ್ಜೆ ವಿನಯಶೀಲತೆ, ಪರೋಪಕಾರಗಳೇ 
ಮುಂತಾದ ಗುಣಸಂಪತ್ತಿನಲ್ಲಿ ತನಗೆ-ತಾನೇ ಸಮಾನನಾಗಿದ್ದನು ; 
ಅನುಪಮನಾಗಿದ್ದನು. ॥ ೬೨ ॥ ಮೂರು ಲೋಕಗಳಲ್ಲಿಯೂ 
ಅವನ ಕೀರ್ತಿಯು ಉಚ್ಛಸ್ವರದಲ್ಲಿ ಹಾಡಲ್ಪಡುತ್ತಿತ್ತು. ಇದರಿಂದ 
ಅವನು ಸತ್ಪುರುಷರ ಹೃದಯಗಳಲ್ಲಿ ಶ್ರೀರಾಮನು ಹೇಗೋ 
ಹಾಗೆಯೇ ಸ್ತ್ರೀ ಪುರುಷರೆಲ್ಲರ ಕಿವಿಗಳಲ್ಲಿ ಪ್ರವೇಶಪಡೆದು 
ಕೊಂಡಿದ್ದನು. (ಅಂದರೆ ಎಲ್ಲೆಡೆ ಅವನ ಕೀರ್ತಿ ಕರ್ಣಾಕರ್ಣಿ 
ಯಾಗಿತ್ತು.) ॥ ೬೩ ॥ 


ಇಪ್ಪತ್ತೆರಡನೆಯ ಅಧ್ಯಾಯವು ಮುಗಿಯಿತು. ॥ ೨೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಪೃಥುಚರಿತೇ ದ್ವಾವಿಂಶೋತ5ಧ್ಯಾಯಃ॥ ೨೨ ॥ 


ಹಾ ಅ ತ್ರ ತಾರಾ... 


೩ನ 


ಮೈತ್ರೇಯ ಉವಾಚ 


೫ ದೃಷ್ಟ್ವಾನ5ತ್ಮಾನಂ ಪ್ರವಯಸಮೇಕದಾ ವೈನ ಆತ್ಮವಾನ್‌ । 


ಆತ್ಮನಾ ವರ್ಧಿತಾಶೇಷಸ್ವಾನುಸರ್ಗಃ ಪ್ರಜಾಪತಿಃ 


uO I 
ಧರ್ಮಭ್ಯತತಾಮ್‌ । 
ನಿಷ್ಟಾದಿತೇಶ್ವರಾದೇಶೋ ಯದರ್ಥಮಿಹ ಜಜ್ಜಿವಾನ್‌ 

॥ ೨ ॥ 
ಆತ್ಮಜೇಷ್ಟಾತ್ಮಜಾಂ ನ್ಯಸ್ಯ ವಿರಹಾದ್ರುದತೀಮಿವ । 
ಪ್ರಜಾಸು ವಿಮನಜ್ವೇಕಃ ಸದಾರೋಪಗಾತ್ತಪೋವನಮ್‌ 

ET 


ಇಪ್ಪತ್ರಮೂರನೆಯ ಅಧ್ಯಾಯ 
ಪೃಥುಮಹಾರಾಜನ ತಪಸ್ಸುಮತ್ತು ಪರಮಪದದ ಪ್ರಾಪ್ತ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಪ್ರಜಾಪಾಲಕನಾದ 
ಪೃಥುವು ಹೀಗೆ ತನ್ನ ಪ್ರಜೆಗಳಿಗಾಗಿ ನಗರ ಗ್ರಾಮಾದಿ ಸರ್ವವ್ಯ 
ವಸ್ಥೆಗಳನ್ನೂ ತಾನೇ ಮಾಡಿಕೊಟ್ಟು ಸ್ಥಾವರ-ಜಂಗಮರೂಪವಾದ 
ಎಲ್ಲಪ್ರಾಣಿಗಳಿಗೂ ಜೀವನವೃತ್ತಿಗಳನ್ನು ಕಲ್ಪಿಸಿ ಸತ್ತುರುಷರ ಧರ್ಮ 
ವನ್ನು ಪಾಲಿಸಿದನು. ತಾನು ಯಾವ ಕಾರಣಕ್ಕಾಗಿ ಜನಿಸಿ ದ್ದೇನೋ 
ಆ ಭಗವದಾಜ್ಞೆಯನ್ನು ನೆರವೇರಿಸಿದಂತಾಯಿತು ಎಂದು ಮನ 
ಗಂಡನು. ತನಗೆ ವೃದ್ಧಾಪ್ಯವು ಬಂದಿದೆ; ಇನ್ನು ನನಗೆ ರಾಜ್ಯದ 
ಕರ್ತವ್ಯವಿಲ್ಲ ಎಂಬುದನ್ನೂ ಅರಿತು ಅವನು ತನ್ನ ವಿರಹದಲ್ಲಿ ಅಳು 
ತಿರುವ ಪುತ್ರಿಯ ಸ್ಥಾನದಲ್ಲಿದ್ದ ಪೃಥಿವಿಯನ್ನು ಪುತ್ರರಿಗೆ ಒಪ್ಪಿಸಿ, 
ಪ್ರಜಾಜನರು ದುಃಖದಿಂದ ಮರುಗುತ್ತಿರುವಾಗಲೇ ಅವರನ್ನು 
ಬಿಟ್ಟು ಪತ್ನೀಸಹಿತನಾಗಿ ತಾನೊಬ್ಬನೇ ತಪೋವನಕ್ಕೆ ತೆರಳಿದನು. 
1 ೧-೩॥ 


23 ಅಧ್ಯಾಯ] ಚತುರ್ಥ ಸೃಂಧ 457: 
ತತ್ರಾಪ್ಯದಾಭ್ಯನಿಯಮೋ ವೈಖಾನಸಸುಸಮ್ಮತೇ । ಹಿಂದೆ ಗೃಹಸ್ಥಾಶ್ರಮದಲ್ಲಿದ್ದಾಗ ವ್ರತನಿಷ್ಠನಾಗಿ ಭೂಮಿಯನ್ನು 
ಆರಬ್ಧ ಉಗ್ರತಪಸಿ ಯಥಾ ಸ್ವವಿಜಯೇ ಪುರಾ ಜಯಿಸುವುದರಲ್ಲಿ ತೊಡಗಿದ್ದನೋ, ಹಾಗೆಯೇ ಈಗಲೂ ವಾನ 


॥॥ ೪ ॥ 


ಕಂದಮೂಲಫಲಾಹಾರ: ಶುಷ್ಕಪರ್ಣಾಶನ: ಕೃಚಿತ್‌ । 
ಅಬ್ಬಕ್ಕ ಕತಿಚಿತ್ಛಕ್ಟಾನ್ಹಾಯುಭಕೃಪ್ಪತಃ ಪರಮ್‌ 
11 ೫ ॥| 


ಗ್ರೀಷ್ಮೇ ಪಂಚತಪಾ ವೀರೋ ವರ್ಷಾಸ್ಟಾಸಾರಷಾಣ್ಯುನಿಃ । 
ಆಕಂಠಮಗ್ಗ; ಶಿಶಿರೇ ಉದಕೇ ಸ್ಮಂಡಿಲೇಶಯಃ 
॥ ೬ ॥ 


ತಿತಿಕ್ಷುರ್ಯತವಾಗ್ದಾಂತ ಊರ್ಧ್ವರೇತಾ ಜಿತಾನಿಲಃ । 


ಅರಿರಾಧಯಿಷುಃ ಕೃಷ್ಣಮಚರತ್ತಪ ಉತ್ತಮಮ್‌ 
॥ ೭ ॥ 
ತೇನ ಕ್ರಮಾನುಸಿದ್ಧೇನ ದ್ವಸ್ರಕರ್ಮಾಮಲಾಶಯಃ । 
ಪ್ರಾಣಾಯಾಮೈ: ಸಂನಿರುದ್ಧಷಡ್ಜರ್ಗಶ್ಚಿನ್ನಬಂಧನಃ 
॥ ೮ ॥ 


ಸನತ್ಕುಮಾರೋ ಭಗವಾನ್ಯದಾಹಾಧ್ಯಾತ್ಮಿಕಂ ಪರಮ್‌ । 
ಯೋಗಂ ತೇನೈವ ಪುರುಷಮಭಜತ್ಪುರುಷರ್ಷಭಃ 
॥ ೯ ॥ 


ಭಗವದ್ಧರ್ಮಿಣಃ ಸಾಧೋಃ ಶ್ರದ್ಧಯಾ ಯತತಃ ಸದಾ | 
ಭಕ್ತಿರ್ಭಗವತಿ ಬ್ರಹ್ಮಣ್ಯನನ್ಯವಿಷಯಾಭವತ್‌ 
Ww ೧೦॥ 


ತಸ್ಕಾನಯಾ ಭಗವತಃ ಪರಿಕರ್ಮಶುದ್ಧ- 

ಸತ್ತಾ ಫ್ಲನಸದನು ಸಂಸ್ಥರಣಾನುಪೂತ್ತಾ ರ್ಟ | 
ಜ್ಞಾನಂ ವಿರಕ್ಷಿಮದಭೂನ್ನಿಶಿತೇನ ಯೇನ 

ಚಿಚ್ಛೇದ ಸಂಶಯಪದಂ ನಿಜಜೀವಕೋಶಮ್‌ ॥ ೧೧ ॥ 


ಛಿನ್ನಾನ್ಯಧೀರಧಿಗತಾತ್ಮಗತಿರ್ನಿರೀಹ- 
ಸತ್ತತ್ಯಜೇ5ಚ್ಚಿನದಿದಂ ವಯುನೇನ ಯೇನ । 

ತಾವನ್ನ ಯೋಗಗತಿಭಿರ್ಯತಿರಪ್ರಮತ್ತೋ 
ಯಾವದ್ಗದಾಗ್ರಜಕಥಾಸು ರತಿಂ ನಕುರ್ಯಾತ್‌ ॥ ೧೨ ॥ 


ಪ್ರಸ್ಥಾಶ್ರಮದ ನಿಯಮಾನುಸಾರ ಕಠೋರ ತಪಸ್ಸಿನಲ್ಲಿ ತೊಡಗಿ 
ದನು. | ॥ ೪ ಆ ತಪಸ್ಸಿನಲ್ಲಿ ಕೆಲವು ದಿನಗಳ ಕಾಲ ಗೆಡ್ಡೆ-ಗೆಣಸು, 
ಹಣ್ಣು-ಹಂಪಲುಗಳನ್ನು ಮಾತ್ರವೇ ತಿನ್ನುತ್ತಿದ್ದರು. ಕೆಲವು ದಿನಗಳು 
ಒಣಗಿದ ಎಲೆಗಳನ್ನು ತನ್ನತ್ತಾ ಮತ್ತೆ ಕೆಲವುದಿನ ಕೇವಲ ನೀರನ್ನು 
ಕುಡಿಯುತ್ತಲೂ, ಕೆಲವು “ಎವಸಗಳ ಕಾಲ ಕೇವಲ ಗಾಳಿಯನ್ನೇ. 
ಸೇವಿಸ ತಪಸ್ಸು ಮಾಡುತ್ತಿದ್ದನು. ॥ ೫ ॥ ಮುನಿವೃತ್ತಿಯಲ್ಲಿದ್ದ 
ವೀರವರನು ಬೇಸಿಗೆಯಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಆಗ್ನಿಗಳು ಮತ್ತು' 
ಮೇಲ್ಲಡೆಯಲ್ಲಿ ಸುಡುತ್ತಿರುವ ಸೂರ್ಯ ಹೀಗೆ ಪಂಚಾಗ್ನಿಗಳನ್ನು 
ಸೇವಿಸುತ್ತಿದ್ದರು. ಮಳೆಗಾಲದಲ್ಲಿ ಬಯಲಿನಲ್ಲಿದ್ದು ತನ್ನ "ಮೇಲೆ 
ಸುರಿಯುತ್ತಿದ್ದ ಮಳೆಯ ನೀರನ್ನು ಸಹಿಸುತ್ತಿದ್ದನು. "ಚಳಿಗಾಲದಲ್ಲಿ 
ಕತ್ತಿನವರೆಗೆ ನೀ ರಿನಲ್ಲಿ ನಿಂತು ತೆಪಸ ಸ್ಸು ಮಾಡುತ್ತಿದ್ದನು. ಅವನು. 
ಪ್ರತಿದಿನವೂ ಮಣ್ಣಿನ ವೇದಿಕೆಯಲ್ಲೇ ಮಲಗುತ್ತಿದ್ದನು. Wt 
ಅವನು ಚಳಿ-ಸೆಕೆಗಳೇ ಮುಂತಾದ. ದ್ವಂದ್ವ ಗಳನ್ನು ಸಹಿಸುತ್ತಾ 
ಮಾತು-ಮನಸ್ಸುಗಳನ್ನು ಸಂಯಮಿಸಿಕೊಂಡು' ಬ್ರಹ್ಮಚರ್ಯವನ್ನು 
ಪಾಲಿಸುತ್ತಾ, ಪ್ರುಣಗಳನ್ನು ತನ್ನ ಅಧೀನಪಡಿಸಿಕೊಂಡನು. ಹೀಗೆ 
ಶ್ರೀಕೃಷ್ಣನನ್ನು ಆರಾಧಿಸುವುದಕ್ಕಾಗಿ ಅವನು ಉತ್ತಮವಾದ 
ತಪಸ್ಸನ್ನು ಮಾಡಿದನು. ॥ ೭ ॥ ಈ ಕ್ರಮದಿಂದ ಅವನ ತಪಸ್ಸು 
ಬೆಳವಣಿಗೆ ಹೊಂದಿ ಸಿದ್ಧಿಸುತ್ತಿರಲಾಗಿ, ಆತನ ಚಿತ್ತವು ಸಂಪೂರ್ಣ 
ವಾಗಿ ಶುದ್ಧಿಹೊಂದಿತು. ಪ್ರಾಣಾಯಾಮಗಳ ಮೂಲಕ ಮನಸ್ಸು 
ಮತ್ತು ಇಂದ್ರಿಯಗಳು ನಿರುದ್ಧವಾಗಿ ಕರ್ಮವಾಸನೆಗಳಿಂದ 
ಉಂಟಾದ ಕಟ್ಟುಗಳು ಬಿಟ್ಟುಹೋದುವು. ॥ ೮ ॥ ಆಗ ಭಗವಾನ್‌ 
ಸನತ್ಕುಮಾರರು ಉಪದೇಶಿಸಿದ್ದ ಶ್ರೇಷ್ಠತಮವಾದ ಅಧ್ಯಾತ್ಮ 
ಯೋಗದ ಶಿಕ್ಷಣದಂತೆಯೇ ಪೃಥುವು ಪುರುಷೋತ್ತಮನಾದ 

ಶ್ರೀಹರಿಯನ್ನು ಆರಾಧಿಸತೊಡಗಿದನು. ॥ ೯ ॥ ಹೀಗೆ ಭಗವತ್ತ 
ರಾಯಣನಾಗಿ ಶ್ರದ್ಧೆಯಿಂದ ಸದಾಚಾರವನ್ನು ಪಾಲಿಸುತ್ತಾ 
ನಿರಂತರವಾಗಿ ಸಾಧನೆಮಾಡಿದ್ದರಿಂದ ಅವನಿಗೆ "ಪರಬ್ರಹ್ಮ ಪ ಪರ 
ಮಾತೃನಲ್ಲಿ ಅನನ್ಯಭಕ್ತಿಯು ಬೇರೂರಿತು. ॥ ೧೦ ॥ 

ಈ ವಿಧವಾದ ಭಗವದುಪಾಸನೆಯಿಂದ ಅವನ ಅಂತಃ 
ಕರಣವು ಶುದ್ಧಸತ್ತ ಸಮಯವಾಯಿತು. ನಿರಂತರ ಭಗವಚ್ಚಿಂತನದ 
ಪ್ರಭಾವದಿಂದ ಉಂಟಾದ ಆ ಅನನ್ಯಭಕ್ತಿಯಿಂದ ಅವನಿಗೆ 
ವೈರಾಗ್ಯಸಹಿತ ಜ್ಞಾನವು ಸಿದ್ಧಿಸಿತು. ಮತ್ತೆ ತೀವ್ರವಾದ ಜ್ಞಾನದ 
ಮೂಲಕ ಸಂಶಯ-ವಿಪರ್ಯಯಗಳಿಗೆ ಆಸರೆಯಾದ ಜೀವನ 
ಉಪಾಧಿಭೂತ ಅಹಂಕಾರವನ್ನು ನಾಶಪಡಿಸಿದನು. ॥ ೧೧ ॥ 
ಅನಂತರ ದೇಹಾತ್ಸಬುದ್ದಿಯು ತೊಲಗಿ ಪರಮಾತ್ಮನಾದ ಶ್ರೀಕೃಷ್ಣ 
ನಲ್ಲಿ ಅನುಭೂತಿ ಉಂಟಾದಾಗ ಎಲ್ಲ ಬಗೆಯ ಸಿದ್ಧಿ ಮುಂತಾದವು 
ಗಳ ವಿಷಯಗಳಲ್ಲಿಯೂ ಉದಾಸೀ ನತೆ ೮ ನಂಟಾದ ಕಾರಣ ತನ್ನ 
ಜೀವಕ್ಕೆ ಆವರಣವಾಗಿದ್ದ ಉಪಾಧಿಯನ್ನು ನಾಶಪಡಿಸುವಂತಹೆ 
ಜ್ಞಾನದ ಸಾಧನೆಯನ್ನು. ಅವನು ನಲ್ಲಿಸಿಬಿಟ್ಟನು. ಏಕೆಂದರೆ, 
ಸಾಧಕನಿಗೆ ಯೋಗಮಾರ್ಗದ ಮೂಲಕ ಶ್ರೀಕೃಷ್ಣಕಥಾಮೃತದಲ್ಲಿ 
ಅನುರಾಗ ಉಂಟಾಗುವವರೆಗೆ ಕೇವಲ ಯೋಗ ಸಾಧನದಿಂದ 
ಮೋಹಜನಿತ ಪ್ರಮಾದವು ದೂರವಾಗುವುದಿಲ್ಲ; ಭ್ರಮೆಯು 
ಅಳಿಯುವುದಿಲ್ಲ ॥ ೧೨ ॥ 


468 


ಶ್ರೀಮದ್ಭಾಗವತ 


[ ಅಧ್ಯಾಯ 23 


| ಗವಿವಂ ಸ ವೀರಪ್ರವರಃ ಸಂಯೋಜ್ಯಾತ್ಥಾನಮಾತ್ಮನಿ । ಮತ್ತೆ ಅಂತ್ಯಕಾಲವು ಸಮೀಪಿಸಿದಾಗ ವೀರವರನಾದ ಪೃಥುವು 
ಬ್ರಹ್ಮಭೂತೋ ದೃಢಂ ಕಾಲೇ ತತ್ಯಾಜ ಸ್ವಂ ಕಲೇವರಮ್‌ | ತನ್ನ ಚಿತ್ತವನ್ನು ಪರಮಾತ್ಮನಲ್ಲಿ ದೃಢವಾಗಿ ನೆಲೆಗೊಳಿಸಿ, ಬ್ರಹ್ಮಸ್ಮತಿ 


॥ಟ ೧೩ 1 
ಸಂಪೀಡ್ಕ ಪಾಯುಂ ಪಾರ್ಷ್ಗಿಭ್ಯಾಂ 
ವಾಯುಮುತ್ತಾರಯನ್‌ ಭನೈಃ | 


ಕೋಪ್ಕೇ್ವಮ್ಮಾಪ್ಯ 


ಹೃದುರಃಕಂಠಶೀರ್ಷಣಿ 


ನಾಭ್ಯಾಂ 
॥ ೧೪ I 


ಉತ್ಸರ್ಪಯಂಸ್ತು ತಂ ಮೂರ್ಧ್ನಿ 
ಕ್ರಮೇಣಾವೇಶ್ಯ ನಿಸ್ನ ಸಹಃ 1 
ವಾಯುಂ ವಾಯೌ ಕಿತೌ ಕಾಯಂ 


ತೇಜಸ್ತೇಜಸ್ಕಯೂಯುಜತ್‌ ॥ ೧೫ ॥ 


ಖಾನ್ಯಾಕಾಶೇ ದ್ರವಂ ತೋಯೇ ಯಥಾಸ್ಥಾನಂ ವಿಭಾಗಶಃ । 
ಕಿತಿಮಂಭಸಿ ತತ್ತೇತಜಸ್ಕದೋ ವಾಯೌ ನಭಸ್ಕಮುಮ್‌ 
॥ ೧೬ ॥ 


'ಇಂದ್ರಿಯೇಷು ಮನಸ್ತಾನಿ ತನ್ಮಾತ್ರೇಷು ಯಥೋದ್ಧವಮ್‌ । 
ಭೂತಾದಿನಾಮೂನ್ಯುತೃಷ್ಯ ಮಹತ್ಯಾತ್ಮನಿ ಸಂದಧೇ 
1೧೭ ॥ 


ತಂ ಸರ್ವಗುಣವಿನ್ಯಾಸಂ ಜೀವೇ ಮಾಯಾಮಯೇ ನ್ಯಧಾತ್‌ | 
ತಂ ಚಾನುಶಯಮಾತೃಸ್ಮಮಸಾವನುಶಯೀ ಪುಮಾನ್‌ । 
ಜಾ ್ಲನವೈರಾಗ್ಯವಿರ್ಯೇಣ ಸ್ವರೂಪಸ್ಮೋ5 ಜಹಾತ್ಸಭು: 

1 ೧೮ ॥ 
ಅರ್ಚಿರ್ನಾಮ ಮಹಾರಾಜಿ ್ಲೀ ತತ್ಪತ್ನ ಶ್ಸ್ಯನುಗತಾ ವನಮ್‌ । 
ಸುಕುಮಾರ್ಯತದರ್ಹಾ ಚ ಯತ್ನದ್ಭ್ರಾಂ ಸರ್ಶನಂ ಭುವಃ 

oF un 


ಅತೀವ  ಭರ್ತುರ್ವೃತಧರ್ಮನಿಷ್ಠಯಾ 
ಶುಶ್ರೂಷಯಾ ಚಾರಷದೇಹಯಾತ್ರಯಾ । 
ನಾವಿಂದತಾರ್ತಿಂ ಪರಿಕರ್ಶಿತಾಪಿ ಸಾ 


ಪ್ರೇಯಸ್ಕರಸ್ಪರ್ಶನಮಾನನಿರ್ವೃತಿಃ ॥ ೨೦ ॥ 


ದೇಹಂ ವಿಷನ್ನಾಖಿಲಚೇತನಾದಿಕಂ 
ಪತ್ಯುಃ ಪೃಥಿವ್ಯಾ ದಯಿತಸ್ಯ ಚಾತ್ಮನಃ I 
ಆಲಕ ಕ್ಯ ಕಿಂಚಿಚ್ಚ ವಿಲಪ್ಯ ಸಾ ಸತೀ 


ಚಿಶಾಮಥಾರೋಪಯದದ್ರಿಸಾನುನಿ W2೦೧ ॥ 


ಯಲ್ಲಿ ಬ್ರಷ್ಟಭೂತನಾಗಿ ತನ್ನ ಶರೀರವನ್ನು ತೊರೆದುಬಿಟ್ಟನು. 
॥ ೧೩ ॥ ಅವನು ಹಿಮ್ಮಡಿಯಿಂದ ಗುದದ್ವಾರವನ್ನು ತಡೆದು, 
ಮೂಲಾಧಾರದಲ್ಲಿರುವ ಪ್ರಾಣವಾಯುವನ್ನು ನಿಧಾನವಾಗಿ 
ಮೇಲಕ್ಕೆ ಏರಿಸುತ್ತಾ ಕ್ರಮವಾಗಿ ನಾಭಿ, ಹೃದಯ, ಕಂಠ ಮತ್ತು 
ಭ್ರೂಮಧ್ಯದಲ್ಲಿ ನಿಲ್ಲಿಸಿದನು. ॥ ೧೪ ॥ ಅಲ್ಲಿಂದ ಅದನ್ನು 
ಮೇಲಕ್ಕೆ ಸೆಳೆದು ಬ್ರಹ್ನರಂಧ್ರದಲ್ಲಿ ಸ್ಥಾಪಿಸಿದನು. ಈಗ ಅವನಿಗೆ 
ಯಾವ ಸಾಂಸಾರಿಕ ಭೋಗಗಳ ಆಸೆಯೂ ಉಳಿಯಲಿಲ್ಲ ಮತ್ತೆ 
ಆ ವಾಯುವನ್ನು ಸಮಷ್ಟಿ ವಾಯುವಿನಲ್ಲಿಯೂ ಪಾರ್ಥಿವ ಶರೀರ 
ವನ್ನು ಪೃಥಿವಿಯಲ್ಲಿಯೂ, ಶರೀರದ ತೇಜವನ್ನು ಸಮಷ್ಟಿತೇಜ 
ದಲ್ಲಿಯೂ ಲೀನಗೊಳಿಸಿಬಿಟ್ಟನು. ॥ ೧೫ ॥ ಹೃದಯಾಕಾಶಾದಿ 
ದೇಹಾವಚ್ಛಿನ್ನ ಆಕಾಶವನ್ನು ಮಹಾಕಾಶದಲ್ಲಿಯೂ, ರುಧಿರಾದಿ 
ನೀರಿನ ಅಂಶವನ್ನು ಸಮಷ್ಟಿ ಜಲದಲ್ಲಿ ಲೀನಗೊಳಿಸಿದನು. 
ಹೀಗೆಯೇ ಮತ್ತೆ ಪೃಥಿವಿಯನ್ನು ಜಲದಲ್ಲಿಯೂ, ಜಲವನ್ನು ತೇಜ 
ದಲ್ಲಿಯೂ, ತೇಜವನ್ನು ವಾಯುವಿನಲ್ಲಿಯೂ, ವಾಯುವನ್ನು 
ಆಕಾಶದಲ್ಲಿಯೂ ಲೀನಗೊಳಿಸಿದನು. ॥ ೧೬ ॥ ಅನಂತರ ಮನ 
ಸನ್ನು (ಸವಿಕಲ್ಪ ಜ್ಞಾನವನ್ನು) ಇಂದ್ರಿಯಗಳಲ್ಲಿಯೂ, ಇಂದ್ರಿಯ 
ಗಳನ್ನು ಅವುಗಳ ಕಾರಣವಾಗಿರುವ ತನ್ನಾತ್ರೆಗಳಲ್ಲಿಯೂ, ತನ್ಮಾತ್ರೆ 
ಗಳಿಗೆ ಕಾರಣವಾದ ಅಹಂಕಾರದ ಮೂಲಕ ಆಕಾಶ, ಇಂದ್ರಿಯ 
ಗಳು ಮತ್ತು ತನ್ಮಾತ್ರೆಗಳನ್ನು ಅದೇ ಅಹಂಕಾರದಲ್ಲಿ ಲಯಗೊಳಿಸಿ, 
ಅಹಂಕಾರವನ್ನೂ ಮಹತ್ತತ್ವ್ವದಲ್ಲಿ ಲೀನಗೊಳಿಸಿದನು. ॥ ೧೭ ॥ 
ಮತ್ತೆ ಸಮಸ್ತ ಗುಣಗಳನ್ನು ಅಭಿವ್ಯಕ್ಷಗೊಳಿಸುವ ಆ ಮಹತ್ತತ್ತ ಆದನ್ನು 
ಮಾಯೋಪಾಧಿಕ ಜೀವದಲ್ಲಿ ಸ್ಥಿರಗೊಳಿಸಿದನು. ಅನಂತರ ಆ 
ಮಯಾರೂಪವಾದ ಉಪಾಧಿಯನ್ನೂ ಕೂಡ ಅವನು ಜ್ಞಾನ- 
ವೈರಾಗ್ಯದ ಪ್ರಭಾವದಿಂದ ತನ್ನ ಶುದ್ಧ ಬ್ರಹ್ಮಸ್ವರೂಪದಲ್ಲಿ ಸ್ಥಿತನಾಗಿ 
ಆನಂದಸ್ವರೂಪನಾದನು. ॥ ೧೮ ॥ 

ಪೃಥುಮಹಾರಾಜನ ಪತ್ನಿಯಾದ ಅರ್ಚಿಯೂ ಕೂಡ 
ಆತನೊಡನೆ ತಪೋವನಕ್ಕೆ ಹೋಗಿದ್ದಳಷ್ಟೇ | ಆಕೆಯು ಪಾದಗಳನ್ನು 
ನೆಲಕ್ಕೆ ಸೋಕಿದರೂ ತೊಂದರೆಪಡುವಷ್ಟು ಸುಕುಮಾರಿಯಾಗಿ 
ದ್ವಳು. ॥ ೧೯ ಹೀಗಿರುವಾಗಲೂ ಆಕೆಯು ತನ್ನ ಪತಿಯು 
ಕೈಗೊಂಡಿದ್ದ ವ್ರತ-ನಿಯಮಗಳನ್ನು ಪಾಲಿಸುತ್ತಾ ಅವನ ತುಂಬು 
ಸೇವೆ ಮಾಡಿದಳು. ಮುನಿವೃತ್ತಿಗನುಸಾರ ಕಂದ-ಮೂಲಾದಿ 
ಗಳಿಂದಲೇ ತನ್ನ ಜೀವನ ನಿರ್ವಾಹಮಾಡಿದಳು. ಇದರಿಂದ 
ಅವಳು ಬಹಳ ದುರ್ಬಲಳಾಗಿದ್ದರೂ ಪ್ರಿಯತಮನ ಕರಸರ್ಶ 
ದಿಂದ ಸಮ್ಮಾನಿತಳಾಗಿ ಅದರಲ್ಲೇ ಆನಂದವನ್ನು ತಿಳಿದ ಕಾರಣ 
ಅವಳಿಗೆ ಯಾವುದೇ ಕಷ್ಟಗಳಾಗುತ್ತಿರಲಿಲ್ಲ ॥ ೨೦ ॥ ಪೃಥಿವಿಗೆ 
ಪತಿಯಾಗಿ, ತನಗೂ ಪ್ರಿಯತಮನಾದ ಮಹಾರಾಜನ ದೇಹವು 
ಚೇತನಧರ್ಮಗಳೆಲ್ಲವನ್ನೂ ಕಳೆದುಕೊಂಡಿದ್ದರಿಂದ ಆ ಸಾಧ್ವಿಯು 
ಸ್ವಲ್ಪಹೊತ್ತು ವಿಲಾಪಿಸಿದಳು. ಮತ್ತೆ ಪರ್ವತದ ಮೇಲೆ ಚಿತೆಯನ್ನು 
ರಚಿಸಿ ಪತಿಯ ಪವಿತ್ರವಾದ ದೇಹವನ್ನು ಅದರ ಮೇಲೆ 
ಇರಿಸಿದಳು. ॥ ೨೧ ॥ 


23 ಅಧ್ಯಾಯ] 


ಚತುರ್ಥ ಸೃಂಧ 


459 


TE 


ವಿಧಾಯ ಕೃತ್ಯಂ ಹ್ರದಿನೀಜಲಾಪ್ಪುತಾ 
ದತ್ತೊ ಪಿದಕಂ ಭರ್ತುರುದಾರಕರ್ಮಣಃ । 
ನತ್ವಾ ದಿವಿಸ್ಮಾಂಸ್ಕ್ರಿ ದಶಾಂಸಿ; ಪರೀತ್ಯ 
ವಿವೇಶ ವಹ್ನಿಂ ಧ್ಯಾಯತೀ ಭರ್ತೃಪಾದೌ ॥ ೨೨ ॥ 


ವಿಲೋಕ್ಯಾನುಗತಾಂ ಸಾಧ್ವೀಂ ಪೃಥುಂ ವೀರವರಂ ಪತಿಮ್‌ । 
ತುಷ್ಪುವುರ್ವರದಾ ದೇವೈರ್ದೇವಪತ್ನ್ಯಃ ಸಹಸ್ರಶಃ 
1 ೨೩ ॥ 
ಕುರ್ವತ್ಯಃ ಕುಸುಮಾಸಾರಂ ತಸ್ಮಿನ್ನಂದರಸಾನುನಿ । 
ನದತ್ಸಮರತೂರ್ಯೇಷು ಗೃಣಂತಿ ಸ್ಥ ಪರಸ್ಪರಮ್‌ 
1 ೨೪ 1 
ದೇವ್ಯ ಊಚುಃ 


ಅಹೋ ಇಯಂ ವಧೂರ್ಧನ್ಯಾ 

ಯಾ ಚೈವಂ ಭೂಭುಜಾಂ ಪತಿಮ್‌ । 
ಸರ್ವಾತ್ಮನಾ ಪತಿಂ ಭೇಜೇ 

ಯಜ್ಞೇಶಂ ಶ್ರೀರ್ವಧೂರಿವ ॥ ೨೫ ॥ 


ಸೈಷಾ ನೂನಂ ವ್ರಜತ್ಯೂರ್ಧ್ವಮನು ವೈನ್ಯಂ ಪತಿಂ ಸತೀ । 
ಪಶ್ಯತಾಸ್ಮಾನತೀತ್ಯಾರ್ಚಿರ್ದುರ್ವಿಭಾವ್ಯೇನ ಕರ್ಮಣಾ 


WW 2೬ 1 
ತೇಷಾಂ ದುರಾಪಂ ಕಿಂ ತ್ವನ್ಯನ್‌ 
ಮರ್ತ್ಯಾನಾಂ ಭಗವತ್ತದಮ್‌ । 
ಭುವಿ ಲೋಲಾಯುಷೋ ಯೇ ವೈ 
ನೈಷ್ಕರ್ಮ್ಯಂ, ಸಾಧಯಂತ್ಯುತ ॥ ೨೭॥ 


ಸ ವಂಚಿತೋ ಬತಾತ್ಸಧ್ರುಕೃಚ್ಛೇಣ ಮಹತಾ ಭುವಿ । 
ಲಬ್ರಾ ್ಲಿಪವರ್ಗ್ಯ್ಯಂ ಮಾನುಷ್ಯಂ ವಿಷಯೇಷು ವಿಷಜ್ಞತೇ 
॥ ೨೮ ॥ 
ಮೈತ್ರೇಯ ಉವಾಚ 


ಸ್ತುವತೀಪ್ಟಮರಸ್ವೀಷು ಪತಿಲೋಕಂ ಗತಾ ವಧೂಃ। 
ಯಂ ವಾ ಆತ್ಮವಿದಾಂ ಧುರ್ಯೋ ವೈನ್ಯಃ ಪ್ರಾಪಾಚ್ಯುತಾಶಯಃ 

॥ ೨೯ ॥ 
ಇತ್ನಂ ಭೂತಾನುಭಾವೋತಸೌ ಪೃಥುಃ ಸ ಭಗವತ್ತಮಃ । 
ಕೀರ್ತಿತಂ ತಸ್ಯ ಚರಿತಮುದ್ಧಾಮಚರಿತಸ್ಯ ತೇ 

i ೩0 
ಯ ಇದಂ ಸುಮಹತ್ವುಣ್ಯಂ ಶ್ರದ್ಧಯಾವಹಿತಃ ಪಠೇತ್‌ | 
ಶ್ರಾವಯೇಚ್ಛ್ರಣುಯಾದ್ವಾಹಿ ಸ ಪೃಥೋಃ ಪದವೀಮಿಯಾತ್‌ 

॥ ೩೧ 
ಬ್ರಾಹ್ಮಣೋ ಬ್ರಹ್ಮವರ್ಚಸ್ವೀ ರಾಜನ್ಯೋ ಜಗತೀಪತಿಃ । 
ವೈಶ್ಯಃ ಪಠನ್ವಿಟ್ಟತಿಃ ಸ್ಯಾಚ್ಚೂದಃ ಷಾತ 

1೩೨ 


ಇದಾದ ಬಳಿಕ ಆ ಸಮಯದಲ್ಲಿ ಮಾಡಬೇಕಾದ ಎಲ್ಲ ವಿಧಿ 
ಗಳನ್ನು ಮುಗಿಸಿ ನದಿಯಲ್ಲಿ ಸ್ನಾನಮಾಡಿದಳು. ತನ್ನ ಆ ಪರಾಕ್ರಮಿ 
ಯಾದೆ ಪತಿಗೆ ಜಲಾಂಜಲಿಯನ್ನು ಸಮರ್ಪಿಸಿದಳು. ಆಕಾಶದಲ್ಲಿ 
ರುವ ದೇವತೆಗಳಿಗೆ ಪ್ರ ಪ್ರಣಾಮವನ್ನು ಸಲ್ಲಿಸಿ, ಮೂರುಬಾರಿ ಚಿತೆಗೆ 
ಪ್ರದಕ್ಷಿಣೆ ಬಂದು ಕಾ ಚರಣಗಳನ್ನು ಧ್ಯಾನಿಸುತ್ತಾ 
ಅಗ್ನಿಯಲ್ಲಿ ಪ್ರವೇಶಿಸಿದಳು. ॥ ೨೨ ॥ ಪರಮಸಾಧ್ವಿ ಯಾದ 
ಅರ್ಚೆಯು ಈ ರೀತಿಯಾಗಿ ತನ್ನ ಪತಿಯಾದ ವೀರವರೇಣ್ಯ ನಾದ 
ಪೃಥುವಿನೊಡನೆ ಸಹಗಮನ ಮಾಡುತ್ತಿದ್ದುದನ್ನು ನೋಡಿ" ಸಾವಿ 
ರಾರು ಮಂದಿ ವರಪ್ರದಾಯಕ ದೇವಿಯರು ತಮ್ಮ-ತಮ್ಮ ಪತಿ 
ಗಳೊಡನೆ ಅವಳನ್ನು. ಸ್ತುತಿಸಿದರು. ॥ ೨೩ ॥ ಅಲ್ಲಿ ದೇವತೆಗಳ 
ವಾದ್ಯಗಳು ಮೊಳಗಿದವು. ಆಗ ಆ ಮಂದರಾಚಲದ ಶಿಖರದಲ್ಲಿ 
ಆ 'ದೇವಾಂಗನೆಯರು ಪುಷ್ಪಗಳ ಮಳೆಯನ್ನೇ ಸುರಿಸುತ್ತಾ 
ತಮ್ಮ-ತಮ್ಮಲ್ಲಿ ಹೀಗೆ ಮಾತಾಡಿಕೊಳ್ಳತೊಡಗಿದರು. ॥ ೨೪॥ 

ದೇವಾಂಗನೆಯರು ಹೇಳಿದರು - ಆಹಾ! ಎಂತಹ 
ಧನ್ಯಳು ಈಕೆ | ಶ್ರೀಲಕ್ಷ್ಮೀದೇವಿಯು ಯಜ್ಞೇಶ್ವರನಾದ ಶ್ರೀಮಹಾ 
ವಿಷ್ಣುವಿನ ಸೇವೆಮಾಡುವಂತೆಯೇ ಇವಳು ತನ್ನಪತಿಯಾದ ರಾಜ 
ರಾಜೇಶ್ವರ ಪೃಥುವಿನ ಮನ, ವಚನ, ಶರೀರದಿಂದ ಹಾಗೆಯೇ 
ಸೇವೆಯನ್ನು ಮಾಡಿದಳು. ॥ ೨೫ ॥ ಅವಶ್ಯವಾಗಿಯೂ ಈ 
ಸಾಧ್ವಿಮಣಿಯು ಚಿಂತಿಸಲೂ ಅಸದಳವಾದ ತನ್ನ ಪುಣ್ಯಕರ್ಮದ 
ಪ್ರಭಾವದಿಂದ ನಮ್ಮ ಸ್ಥಾನವನ್ನೂ ದಾಟಿ ತನ್ನ ಪತಿಯೊಡನೆ ಉತ್ತ 
ಮೋತ್ತಮ ಲೋಕಗಳಿಗೆ ಹೋಗುತ್ತಿದ್ದಾಳೆ. ॥ ೨೬ ॥ ಈ ಲೋಕ 
ದಲ್ಲಿ ಕೆಲವೇ ದಿನಗಳ ಕಾಲ ಬದುಕಿದ್ದರೂ, ಭಗವಂತನ ಪರಮ 
ಪದಕ್ಕೆ ಒಯ್ಯುವಂತಹ ಆತ್ಮಜ್ಞಾನವನ್ನು ಪಡೆದಂತಹ ಧನ್ಯಾತ್ಮರಿಗೆ 
ಪ್ರಪಂಚದಲ್ಲಿ ಯಾವುದೂ ದುರ್ಲಭವಿಲ್ಲ ॥ ೨೭ ॥ ಆದ್ದರಿಂದ 
ಮನುಷ್ಯದೇಹವನ್ನು ಅತಿಪ್ರಯಾಸದಿಂದ ಪಡೆದ ನಂತರವೂ 
ಮೋಕ್ಟಕ್ಕಾಗಿ ಪ್ರಯತ್ನಿಸದೆ ವಿಷಯ ಸುಖಗಳಲ್ಲಿ ಆಸಕ್ತರಾದ 
ಮನುಷ್ಯರು ನಿಜವಾಗಿಯೂ ಆತ್ಮಘಾತಿಗಳೆಂದೇ ತಿಳಿಯಬೇಕು. 
“ಅಯ್ಯೋ ಪಾಪ! ಅವರು ಮೋಸಹೋದರಲ್ಲ!' ಎಂದು 
ಮಾತಾಡಿಕೊಳ್ಳುತ್ತಿದ್ದರು. ॥ ೨೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ | 
ದೇವಾಂಗನೆಯರು ಹೀಗೆ ಸ್ತುತಿಸುತ್ತಿರುವಾಗಲೇ ಆತ್ಮಜ್ಞಾನಿಗಳಲ್ಲಿ 
ಶ್ರೇಷ್ಠನಾದ ಭಗವದ್ಧಕ್ರಶಿರೋಮಣಿಯಾಗಿದ್ದ ಪೃಥು ಮಹಾ 
ರಾಜನು ಸೇರಿದ ಭಗವಂತನ ಪರಮಧಾಮವನ್ನೇ ಮಹಾರಾಣಿ 
ಅರ್ಚಿಯು ಅದೇ ಪತಿಲೋಕಕ್ಕೆ ಹೊರಟುಹೋದಳು. ॥ ೨೯ ॥ 
ಪ್ರಭಾವಶಾಲಿಯಾದ ಪರಮಭಾಗವತೋತ್ತಮ ಪೃಥುವಿನ ಚರಿತ್ರೆ 
ಯು ಅತ್ಯಂತ ಉದಾರವಾದುದು. ಅದನ್ನು ನಾನು ನಿನಗೆ ವರ್ಣಿ 
ಸಿರುವೆನು. ॥ ೩೦ ॥ ಆ ಪರಮಪವಿತ್ರ ಚರಿತ್ರವನ್ನು ಶ್ರದ್ಧೆ ಯಿಂದ 
(ನಿಷ್ಕಾಮಭಾವದಿಂದ) ಏಕಾಗ್ರತೆಯಿಂದ ಓದುವವನೂ, ಕೇಳು 
ವವನೂ ಕೂಡ ಪೃಥು ಮಹಾರಾಜನ ಪದವನ್ನೇ ಅಂದರೆ ಭಗ 
ವಂತನ ಪರಮಧಾಮವನ್ನು ಪಡೆಯುವನು. ॥ ೧॥ ಇದನ್ನು 
ಸಕಾಮಭಾವದಿಂದ ಪಠಿಸಿದರೆ ಬ್ರಾಹ್ಮಣನು ಬ್ರಹ್ಮ ತೇಜಸ್ಸನ್ನು 
ಪಡೆಯುತ್ತಾನೆ. ಕೃತ್ರಿಯನು ಪೃಥಿವೀಪತಿಯಾಗುತ್ತಾನೆ. ವೈಶ್ಯನು 
ವ್ಯಾಪಾರಿಗಳಲ್ಲಿ ಪ್ರಧಾನನಾಗುತ್ತಾನೆ. ಶೂದ್ರನು ಶ್ರೇಷ್ಠ 
ಸಾಧುವಾಗುತ್ತಾನೆ. | ೩೨॥ 


460 


ತಿಕೃತ್ವ ಇದಮಾಕರ್ಣ ನರೋ ನಾರ್ಯಥವಾತ 5ದೃತಾ । 
ಅಪ್ರಜಃ ಸುಪ್ರಜತಮೋ ನಿರ್ಧನೋ ಧನವತ್ತಮಃ 
I ೩೩ ॥ 


ಅಸ್ಪಪ್ಟಕೀರ್ತಿ: ಸುಯಶಾ ಮೂರ್ಯೊಃ ಭವತಿ ಪಂಡಿತಃ । 
ಇದಂ ಸಸ ್ಯಯನಂ ಪುಂಸಾಮಮಂಗಲ್ಕನಿವಾರಣಮ್‌ 
11 ೩೪ ॥ 


ಧನ್ಯಂ ಯಶಸ್ಕಮಾಯುಷ್ಯಂ ಸ್ವರ್ಗಂ ಕಲಿಮಲಾಪಹಮ್‌ । 
ಧರ್ಮಾರ್ಥಕಾಮಮೋಕ್ಟಾಣಾಂ ಸಮ್ಯಕ್ತಿದ್ಧಿಮಭೀಪೃಭಿ: । 
ಶ್ರದಯ್ಸೆತದನುಶ್ರಾವ್ಕಂ ಚತುರ್ಣಾಂ ಕಾರಣಂ ಪರಮ್‌ 
ಛಿ ಬ ವ್‌ 
11 ೩೫ ॥ 


ವಿಜಯಾಭಿಮುಖೋ ರಾಜಾ ಶ್ರುತ್ತೈತದಭಿಯಾತಿ ಯಾನ್‌ । 
ಬಲಿಂ ತಸ್ಮೈ ಹರಂತ್ಯಗ್ರೇ ರಾಜಾನಃ ಪೃಥವೇ ಯಥಾ 
WA 


ಮುಕ್ತಾನ್ಯಸಂಗೋ ಭಗವತ್ಯಮಲಾಂ ಭಕ್ತಿಮುದ್ದಹನ್‌ । 
ವೈನ್ಯಸ್ಯ ಚರಿತಂ ಪುಣ್ಯಂ ಶೃಣುಯಾಚ್ಚಾವಯೇತ್ಪಶೇತ್‌ 
೩೭ ॥ 


ವೈಚಿತ್ರವೀರ್ಯಾಭಿಹಿತಂ ಮಹನ್ಮಾಹಾತ್ಮ್ಯಸೂಚಕಮ್‌ । 
ಅಸ್ಥಿನ್ಯತಮತಿರ್ಮರ್ತ್ಯಃ ಪಾರ್ಥವೀಂ ಗತಿಮಾಪ್ನುಯಾತ್‌ 
1೩೮ ॥ 
ಅನುದಿನಮಿದಮಾದರೇಣ ಶ್ವಣ್ಣನ್‌ 
ಪೃಥುಚರಿತಂ ಪ್ರಥಯನ್ವಿಮುಕ್ತಸಂಗಃ 1 
ಭಗವತಿ ಭವಸಿಂಧುಪೋತಪಾದೇ 
ಸ ಚ ನಿಪುಣಾಂ ಲಭತೇ: ರತಿಂ ಮನುಷ್ಯಃ ॥ ೩೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಸ್ವೀಯಾಗಿರಲಿ ಅಥವಾ ಪುರುಷನಾಗಿರಲಿ ಇದನ್ನು ಆದರ 
ದಿಂದ ಮೂರುಬಾರಿ ಕೇಳಿದರೆ ಅವರು ಸಂತಾನಹೀನರಾಗಿದ್ದರೆ 
ಸಂತತಿಯನ್ನು, ಧನಹೀನನಾಗಿದ್ದರೆ ಐಶ್ವರ್ಯವನ್ನು, ಕೀರ್ತಿ 
ಹೀನನಾಗಿದ್ದರೆ ಕೀರ್ತಿಯನ್ನು, ಮೂರ್ಯನಾಗಿದ್ದರೆ ಪಂಡಿತನು 
ಆಗಿಹೋಗುತ್ತಾನೆ. ಈ ಚರಿತೆಯು ಎಲ್ಲ ಮನುಷ್ಯರ ಶ್ರೇಯಸ್ಸು 
ಮಾಡುವುದಾಗಿಯೂ, ಅಮಂಗಳವನ್ನು ಕಳೆಯುವಂತಹದೂ 
ಆಗಿದೆ. ॥ ೩೩-೩೪ ॥ ಇದು ಧನ, ಕೀರ್ತಿ ಮತ್ತು ಆಯುಸ್ಸು 
ಇವುಗಳನ್ನು ವೃದ್ಧಿಪಡಿಸುವುದು. ಸ್ವರ್ಗವನ್ನು ದೊರಕಿಸಿಕೊಡು 
ವಂತಹುದು ಹಾಗೂ ಕಲಿಯುಗದ ದೋಷಗಳನ್ನು ನಾಶಮಾಡು 
ವುದೂ ಆಗಿದೆ. ಧರ್ಮವೇ ಮುಂತಾದ ನಾಲ್ಕೂ ಪುರು 
ಷಾರ್ಥಗಳ ಉತ್ತಮಸಿದ್ಧಿಯನ್ನು ಪಡೆಯಲು ಬಯಸುವವರು 
ಇದನ್ನು ಶ್ರದ್ಧಾಪೂರ್ವಕವಾಗಿ ಶ್ರವಣಿಸಬೇಕು. ॥ ೩೫ ॥ ವಿಜಯ 
ಕ್ಕಾಗಿ ಪ್ರಸ್ಥಾನ ಮಾಡುವಾಗ ಇದನ್ನು ಕೇಳಿ ಹೊರಟ ರಾಜನ 
ಮುಂದೆ ಪೃಥುಮಹಾರಾಜನಿಗೆ ರಾಜರು ಕಾಣಿಕೆಗಳನ್ನು ಒಪ್ಪಿಸು 
ತ್ರಿದ್ದಂತೆ ಈತನಿಗೂ ಒಪ್ಪಿಸುವರು. ॥ ೩೬ ॥ ಮನುಷ್ಯನು ಬೇರೆ 
ಎಲ್ಲ ರೀತಿಯ ಆಸಕ್ತಿಯನ್ನು ಬಿಟ್ಟು, ಭಗವಂತನಲ್ಲಿ ಶುದ್ಧವಾದ 
ನಿಷ್ಕಾಮ ಭಾವವನ್ನಿಟ್ಟು ಪೃಥುಮಹಾರಾಜನ ಈ ನಿರ್ಮಲ 
ಚರಿತ್ರವನ್ನು ಕೇಳಬೇಕು, ಹೇಳಬೇಕು ಮತ್ತು ಓದಬೇಕು. ॥ ೩೭ ॥ 
ವಿದುರನೇ! ಭಗವಂತನ ಮಹಿಮೆಯನ್ನು ಪ್ರಕಟಪಡಿಸುವ ಈ 
ಪವಿತ್ರವಾದ ಚರಿತ್ರೆಯನ್ನು ನಾನು ನಿನಗೆ ಹೇಳಿದೆ. ಇದರಲ್ಲಿ 
ಪೂರ್ಣವಾದ ಭಕ್ತಿ-ಶ್ರದ್ಧೆಯನ್ನಿಡುವವನು ಪೃಥುಮಹಾರಾಜನು 
ಪಡೆದ ಗತಿಯನ್ನೇ ಪಡೆಯುವನು. ॥ ೩೮ ॥ ಈ ಪೃಥುಚರಿತ್ರೆ 
ಯನ್ನು ಪ್ರತಿದಿನವೂ ಆದರದಿಂದ ನಿಷ್ಕಾಮಭಾವದೊಂದಿಗೆ 
ಶ್ರವಣ-ಕೀರ್ತನೆಮಾಡುವ ಮನುಷ್ಯನು ಸಂಸಾರಸಾಗರವನ್ನು 
ಪಾರಾಗಿಸಲು ನೌಕೆಯಂತಿರುವ ಪಾದಗಳುಳ್ಳ, ಶ್ರೀಹರಿಯಲ್ಲಿ 
ದೃಢವಾದ ಅನುರಾಗವನ್ನು ಹೊಂದುವನು. ॥ ೩೯ ॥ 


ಇಪ್ಪತಮೂರನೆಯ ಅಧ್ಯಾಯವು ಮುಗಿಯಿತು. ॥ ೨೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ತ್ರಯೋವಿಂಶೋತಧ್ಯಾಯಃ॥ ೨೩ ॥ 


ತಡಾ ಬ್ರ ತ್ರ ಬೋಲಾ... . 
ಆಇಪತನಾಲನೆಯ ಅಧ್ಯಾಯ 
ಆಂ ಕ ಶಿ 

ಪೃಥುವಿನ ವಂಶಪರಂಪರೆ ಮತ್ತು ಪ್ರಾಚೇತಸರಿಗೆ ಭಗವಾನ್‌ ರುದ್ರನಿಂದ ಉಪದೇಶ 
ಮೈತ್ರೇಯ ಉವಾಚ ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ | ಪೃಥು 
ಮಹಾರಾಜನ ಬಳಿಕ ಪರಮ ಯಶಸ್ವೀಯಾದ ಅವನ ಪುತ್ರ 
ವಿಜಿತಾಶ್ವೋ5ಧಿರಾಜಾ55ಸೀತ್‌- ವಿಜಿತಾಶ್ವನು ರಾಜನಾದನು. ಅವನಿಗೆ ತನ್ನ ತಮ್ಮಂದಿರಲ್ಲಿ ತುಂಬಿದ 
ಪೃಥುಪುತ್ರಃ ಪೃಥುಶ್ರವಾಃ ಟ ವಾತ್ರಲ್ಯವಿತ್ತು. ಅದರಿಂದ ಅವನು ನಾಲ್ಕೂ ತಮ್ಮಂದಿರಿಗೆ 
ಯವೀಯೋಭೊ ೇೀ್ರ5ದದಾತಾಷಾ ಒಂದೊಂದು ದಿಕ್ಕಿನ ರಾಜ್ಯಾಧಿಕಾರವನ್ನು ಕೊಟ್ಟನು. [Kel 

ಶೆ ಈ ಥಿ ಸ್‌ ಷ್ಟ 

ಭ್ರಾತೃಭ್ಯೋ ಭ್ರಾತ್ಮವತ್ತಲ: ॥೧॥ ಅದರಲ್ಲಿ ಹರ್ಯಕ್ಷನಿಗೆ ಪೂರ್ವದಿಕ್ಕಿನ, ಧೂಮ್ರಕೇಶನಿಗೆ ದಕ್ಷಿಣ 


ದಿಕ್ಕಿನ, ವೃಕನಿಗೆ ಪಶ್ಚಿಮದ ಮತ್ತು ದ್ರವಿಣನಿಗೆ ಉತ್ತರದ ರಾಜ್ಯಾಧಿ 


24 ಅಧ್ಯಾಯ] 


ಚತುರ್ಥ ಸ್ಥಂಧ 


461 


ಹಾಲಾ ನಾವಾ ಅ ಅ ಅ ಅ" ಎಎ ಸಸ 


ಹರ್ಯಕ್ಷಾಯಾದಿಶತ್ನಾ ಸತೀಂ ಧೂಮಕೇಶಾಯ ದಕ್ಷಿಣಾಮ್‌ | 
ಪ್ರತೀಚೀಂ ವೃಕಸಂಜ್ಲಾಯ ತುರ್ಯಾಂ ದ್ರವಿಣಸೇ ವಿಭುಃ 
1 ೨ ॥ 


ಅಂತರ್ಧಾನಗತಿಂ ಶಕ್ರಾಲ್ಲ್ಬಬ್ಬಾಂತರ್ಧಾನಸಂಜ್ಜಿತಃ । 
ಪತ್ಯತ್ರಯಮಾಧತ್ರ ಶಿಖಂಡಿನ್ಯಾಂ ಸುಸಮ್ಮತಮ್‌ 
1 ೩ ॥ 


ಪಾವಕಃ ಪವಮಾನಶ್ಚ ಶುಚಿರಿತ್ಯಗ್ನಯ: ಪುರಾ। 
ವಸಿಷ್ಠ ಶಾಪಾದುತ್ನನ್ನಾಃ ಪುನರ್ಯೋಗಗತಿಂ ಗತಾಃ 
11 ೪ ॥ 


ಅಂತರ್ಧಾನೋ ನಭಸ್ವತ್ಯಾಂ ಹವಿರ್ಧಾನಮವಿಂದತ । 
ಯ ಇಂದ್ರಮಶ್ಚಹರ್ತಾರಂ ವಿದ್ವಾನಪಿ ನ ಜಫ್ಲವಾನ್‌ 
॥ ೫ ॥ 


ರಾಜ್ಞಾಂ ವೃತ್ತಿಂ ಕರಾದಾನದಂಡಶುಲ್ಯಾದಿದಾರುಣಾಮ್‌ । 
ಮನ್ಯಮಾನೋ ದೀರ್ಫಸತ್ರವ್ಯಾಜೇನ ವಿಸಸರ್ಜ ಹ 
॥ ೬ ॥ 


ತತ್ರಾಪಿ ಹಂಸಂ ಪುರುಷಂ ಪರಮಾತ್ಮಾನಮಾತ್ಮದ್ಭಕ್‌ I 
ಯಜಂಸ್ಥಲ್ಲೋಕತಾಮಾಪ ಕುಶಲೇನ ಸಮಾಧಿನಾ 
॥ ೭ ॥ 


ಹವಿರ್ಧಾನಾದ್ದವಿರ್ಧಾನೀ ವಿದುರಾಸೂತ ಷಟುತಾನ್‌ | 
ಬರ್ಜ್ಹಿಷದಂ ಗಯಂ ಶುಕ್ಸಂ ಕೃಷ್ಣಂ ಸತ್ಯಂ ಜಿತವ್ರತಮ್‌ 
1 ೮ ॥ 


ಬರ್ಹಿಷತ್‌ ಸುಮಹಾಭಾಗೋ ಹಾವಿರ್ಧಾನಿಃ ಪ್ರಜಾಪತಿಃ । 
ಕ್ರಿಯಾಕಾಂಡೇಷು ನಿಷ್ಣಾಳೋ ಯೋಗೇಷು ಚ ಕುರೂದ್ವಹ 


॥1 ೯ ॥ 
ಯಸ್ಯೇದಂ ದೇವಯಜನಮನುಯಜ್ಞಂ ವಿತನ್ನತಃ | 
ಪ್ರಾಚೀನಾಗ್ವೈಃ ಕುಶೈರಾಸೀದಾಸ್ನ ತಂ ವಸುಧಾತಲಮ್‌ 
Ww ೧೦॥ 
ಸಾಮುದ್ರೀಂ ದೇವದೇವೋಕ್ತಾ- 
ಮುಪಯೇಮೇ ಶತದ್ರುತಿಮ್‌ । 
ಯಾಂ ವೀಕ್ಷ್ಯ ಚಾರುಸರ್ವಾಂಗೀಂ 
ಕಿಶೋರೀಂ ಸುಷ ಸ್ಸ ಲಂಕೃತಾಮ್‌ | 
ಪರಿಕ್ರಮಂತೀಮುದ್ದಾಹೇ 
ಚಕಮೇಗ್ಗಿಃ ಶುಕೀಮಿವ ॥ ೧೧ ॥ 


[1739116 A 


ಕಾರವನ್ನು ಕೊಟ್ಟನು. ॥ ೨ ॥ ವಿಜಿತಾಶ್ವನು ಇಂದ್ರನಿಂದ ಅಂತ 
ರ್ಧಾನನಾಗುವ ಶಕ್ತಿಯನ್ನು ಸಂಪಾದಿಸಿದ್ದನು. ಅದರಿಂದ 
ಅವನನ್ನು "ಅಂತರ್ಧಾನ' ಎಂಬ ಹೆಸರಿನಿಂದಲೂ ಕರೆಯು 
ತ್ರಿದ್ದರು. ಅವನು ತನ್ನ ಪತ್ನಿಯಾದ ಶಿಖಂಡಿನಿಯಲ್ಲಿ ಮೂರು 
ಸತ್ತುತ್ರರನ್ನು ಪಡೆದನು. ॥ ೩ ॥ ಅವರ ಹೆಸರು ಪಾವಕ, ಪವಮಾನ 
ಮತ್ತು ಶುಚಿ ಎಂದಿತ್ತು. ಹಿಂದೆ ವಸಿಷ್ಠರ ಶಾಪದಿಂದ ಈ ಹೆಸರು 
ಗಳಂದ ಅಗ್ನಿಯೇ ಇವರ ರೂಪದಿಂದ ಹುಟ್ಟಿದ್ದನು. RE 
ಯೋಗಮಾರ್ಗದಿಂದ ಇವರು ಪುನಃ ಅಗ್ಗಿರೂಪವನ್ನೇ ಪ ಪಡೆ 
ಕೊಂಡರು. ॥ ೪ ॥ 

ಅಂತರ್ಧಾನನಿಗೆ ನಭಸ್ವತಿ ಎಂಬ ಪತ್ನಿಯಲ್ಲಿ ಹವಿರ್ಧಾನ 
ನೆಂಬ ಪುತ್ರಶ್ರೇಷ್ಠನು ಜನಿಸಿದನು. ಅಂತರ್ಧಾನ ಮಹಾರಾಜನು 
ತುಂಬಾ ಉದಾರಿಯಾಗಿದ್ದನು. ಇಂದ್ರನು ತನ್ನ ತಂದೆ ಪೃಥು 
ಚಕ್ರವರ್ತಿಯ ಯಜ್ಞಾಶ್ವವನ್ನು ಅಪಹರಿಸಿ 'ಸ್ಟಬಿದ್ದಾಗಲೂ 
ಅವನು ಇಂದ್ರನನ್ನು ವಧಿಸಲಿಲ್ಲ. nn ಕಂದಾಯವನ್ನು ಸಂಗ್ರ 
ಹಿಸುವುದು, ದಂಡನೆಯನ್ನು ವಿಧಿಸುವುದು, ದಂಡಹಾಕುವುದು 
ಮುಂತಾದವುಗಳು ಕಠೋರವಾದ ಕರ್ತವ್ಯಗಳು, ಇವುಗಳಿಂದ 
ಇತರರಿಗೆ ಕಷ್ಟವುಂಟಾಗುತ್ತದೆ ಎಂದು ಭಾವಿಸಿ ಅವನು ಒಂದು 
ದೀರ್ಪಕಾಲದ ಯಜ್ಞಧೀಕ್ಷೆಯನ್ನು ಕೈಗೊಂಡನು. ಯಜ್ಞ 
ದೀಕ್ಷಿತನು ಲೌಕಿಕ ರಾಜಕಾರ್ಯದಲ್ಲಿ ಭಾಗವಹಿಸಬಾರದು ಎಂಬ 
ನೆಪದಿಂದ ತನ್ನ ರಾಜವೃತ್ತಿಯನ್ನು ಬಿಟ್ಟುಬಿಟ್ಟನು. ॥ ೬ ॥ ಆ 
ಆತ್ಮಜ್ಞಾನಿಯಾದ ರಾಜನು ಯಜ್ಞಕ್ಕಾರ್ಯದಲ್ಲಿ ತೊಡಗಿರು 
ವಾಗಲೇ ಭಕ್ತಭಯಭಂಜಕನೂ, ಪರಿಪೂರ್ಣನೂ ಆದ ಪರ 
ಮಾತೃನನ್ನು ಆರಾಧಿಸುತ್ತಾ ಸ್ಥಿರವಾದ ಸಮಾಧಿಯ ಮೂಲಕ 
ಶ್ರೀಭಗವಂತನ ದಿವ್ಯಲೋಕವನ್ನು ಪಡೆದುಕೊಂಡನು. ॥ ೭ ॥ 

ಎಲ್ಫೆ ವಿದುರನೇ | ಮುಂದೆ ಹವಿರ್ಧಾನನು ತನ್ನ ಪತ್ನೀ ಹವಿ 
ರ್ಧಾನಿಯಲ್ಲಿ ಬರ್ಹಿಷದ, ಗಯ, ಶುಕ್ಲ ಕೃಷ್ಣ ಸತ್ಯ ಮತ್ತು ಜಿತ 
ವ್ರತ ಎಂಬ ಆರು ಪುತ್ರರನ್ನು ಪ ಪಡೆದನು. ॥ ೮ ॥ ಕುರುಶ್ರೇಷ್ಠ 
ವಿದುರನೇ | ಇವರಲ್ಲಿ ಹವಿರ್ಧಾನನ ಪುತ್ರನಾದ ಮಹಾತ್ಮನಾದ 
ಬರ್ಹಿಷದನು ಯಜ್ಞಾಧಿ ಕರ್ಮಕಾಂಡದಲ್ಲಿಯೂ, ಯೋಗಾ 
ಭ್ಯಾಸದಲ್ಲಿಯೂ ಕುಶಲನಾಗಿದ್ದನು. ಅವನು ಪ್ರಜಾಪತಿಯ ಪದವಿ 
ಯನ್ನು ಪಡೆದುಕೊಂಡನು. ॥ ೯॥ 

ಇವನು ನಾನಾ ಸ್ಥಾನಗಳಲ್ಲಿ ನಿರಂತರವಾಗಿ ಎಷ್ಟು ಯಜ್ಞ 
ಗಳನ್ನು ಮಾಡಿದ್ದನೆಂದರೆ, ಈ ಸಮಸ್ತ ಭೂಮಂಡಲವು ಆತನು 
ಯಜ್ಞದಲ್ಲಿ ಹರಡಿದ ಪೂರ್ವಾಗ್ರವಾದ ದರ್ಭೆಗಳಿಂದ ತುಂಬಿ 
ಹೋಯಿತು. ಆದ್ದರಿಂದ ಮುಂದೆ ಅವನು 'ಪ್ರಾಚೀನಬರ್ಹಿ' 
ಎಂಬ ಹೆಸರಿನಿಂದಲೇ ವಿಖ್ಯಾತನಾದನು. ॥ ೧೦ ॥ 

ಪ್ರಾಚೀನಬರ್ಹಿರಾಜನು "ಬ್ರಹ್ಮದೇವರ ಮಾತಿನಂತೆ ಸಮುದ್ರನ 
ಕನ್ಶೆಯಾದ ಶತದ್ರುತಿಯೊಂದಿಗೆ ವಿವಾಹಿತನಾದನು. ಸರ್ವಾಂಗ 
ಸುಂದರಿಯಾದ ಆ ಶತದ್ರುತಿಯು ಸುಂದರವಾದ ಉಡಿಗೆ- 
ತೊಡಿಗೆಗಳಿಂದ ಅಲಂಕರಿಸಿಕೊಂಡು ವಿವಾಹಮಂಟಪಕ್ಕೆ ಬಂದು 

ಪತಿಯೊಡನೆ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡುತ್ತಿದ್ದಾಗ ಅಗಿದೇವನೇ 
- ಹಿಂದೆ ಹೆಣ್ಣುಗಿಳಿಯ ರೂಪವನ್ನು ಧರಿಸಿದ್ದ ಸ್ವಾ 'ಹಾದೇವಿಯನ್ನು 
ಕಾಮಿಸಿದಂತೆಯೇ ಆಕೆಯಲ್ಲಿ ಮೋಹಿತನಾದನು. ॥ ೧೧॥ 


462 


ವಿಬುಧಾಸುರಗಂಧರ್ವಮುನಿಸಿದ್ದನರೋರಗಾ: I 
ವಿಜಿತಾಃ ಸೂರ್ಯಯಾ ದಿಕ್ಷುಕ್ಕಣಯಂತೈೈವ ನೂಪುರೈ: 
1 ೧೨ ॥ 


ಪ್ರಾಚೀನಬರ್ಹಿಷಃ ಪುತ್ರಾ: ಶತದ್ರುತ್ಯಾಂ ದಶಾಭವನ್‌ । 
ತುಲ್ಕನಾಮವ್ರತಾಃ ಸರ್ವೇ ಧರ್ಮಸ್ಥಾತಾಃ ಪ್ರಚೇತಸ: 
॥ ೧೩ ॥ 


ಹಿತ್ರಾ55ದಿಷ್ಟಾ ಪ್ರಜಾಸರ್ಗೇ ತಪಸೇ5ರ್ಣವಮಾವಿಶನ್‌ । 
ದಶವರ್ಷಸಹಸ್ರಾಣಿ ತಪಸಾ5ರರ್ಚಂಸ್ತಪಸ್ಪತಿಮ್‌ 
॥ ೧೪ I 


ಯದುಕ್ತಂ ಪಥಿ ದೃಷ್ಟೇನ ಗಿರಿಶೇನ ಪ್ರಸೀದತಾ । 
ತದಾ ್ರ್ಯೀಯಂತೋ ಜಪಂತಶ್ಚ ಪೂಜಯಂತಶ್ಚ ಸಂಯತಾಃ 
1 ೧೫ ॥ 
ವಿದುರಉವಾಚಿ 


ಪ್ರಚೇತಸಾಂ ಗಿದಿತ್ರೇಣ ಯಥಾತsಸೀತಥಿ ಸಂಗಮಃ 


ಯದುತಾಹ ಹರ: ಪ್ರೀತಸ್ತನ್ನೋ ಬ್ರಹನ್‌ ವದಾರ್ಥವತ್‌ 
॥ ೧೬ ॥ 


ಸಂಗಮಃ ಖಲು ವಿಪ್ರರ್ಷೇ ಶಿವೇನೇಹ ಶರೀರಿಣಾಮ್‌ 
ದುರ್ಲ್ಬಭೋ ಮುನಯೋ ದಧ್ಯುರಸಂಗಾದ್ಯಮಭೀಪ್ಲಿತಮ್‌ 
॥ ೧೭ ॥ 


ಆತ್ಗಾರಾಮೋತಪಪಿ ಯಸ 2 ಲೋಕಕಲ್ಪಸ್ಯ ರಾಧಸೇ 
ಶಕ್ತ್ಯಾ ಯುಕ್ತೋ ವಿಚರತಿ ಘೋರಯಾ ಭಗವಾನ್ನವಃ 


॥ ೧೮ I 
ಮೃತ್ರೇಯ ಉವಾಚ 
ಪ್ರಚೇತಸಃ ಪಿತುರ್ವಾಕ್ಯಂ ಶಿರಸಾ55ದಾಯ ಸಾಧವಃ | 
ದಿಶಂ ಪ್ರತೀಚೀಂ ಪ್ರಯಯುಸ್ತಪಸ್ಯಾದೃತಚೇತಸಃ 
OF UH 
ಸಮುದ್ರಮುಪ ವಿಸ್ತೀರ್ಣಮಪಶ್ಯನುಮಹತ್ತರಃ । 
ಹನ್ನನ ಇವ ಸ್ವಚ್ಛಂ ಪ್ರಸನ್ನಸಲಿಲಾಶಯಮ್‌ 
॥ ೨೦ ॥ 


ನೀಲರಕ್ತೋತ್ತಲಾಂಭಛೋಜಕಹ್ನಾರೇಂದೀವರಾಕರಮ್‌ I 
ಹಂಸಾಸಾರಸಚಕ್ರಾಹ್ನಕಾರಂಡವನಿಕೂಜಿತಮ್‌ 
u ೨೧ ॥ 


[1739116 8 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಮದುವಣಗಿತ್ತಿಯಾದ ಆಕೆಯು ರುಣ-ರುಣಿಸುವ ನೂಪುರ 
ಗಳನ್ನು ಧರಿಸಿ ಬಂದಾಗ ಆ ಕಾಲಂದುಗೆಗಳ ಧ್ವನಿಗೆ ದಶ-ದಿಕ್ಕು 
ಗಳಲ್ಲಿರುವ ದೇವತೆಗಳು, ಅಸುರರು, ಗಂಧರ್ವರು, ಮುನಿಗಳು, 
ಸಿದ್ಧರು, ಮನುಷ್ಯರು, ನಾಗರು ಹೀಗೆ ಎಲ್ಲರೂ ಮನಸೋತು 
ಪರವಶರಾದರು. ॥ ೧೨ ॥ ಪ್ರಾಚೀನಬರ್ಹಿಯು ಶತದ್ರುತಿಯ 
ಗರ್ಭದಿಂದ ಪ್ರಚೇತಸರೆಂಬ ಹತ್ತು ಪುತ್ರರನ್ನು ಪಡೆದನು. 
ಅವರೆಲ್ಲರೂ ಅತ್ಯಂತ ಧರ್ಮಜ್ನ್ಞರಾಗಿದ್ದು ಅವರ ಹೆಸರುಗಳು 
ಮತ್ತು ಆಚರಣೆಗಳು ಒಂದೇ ರೀತಿಯಲ್ಲಿದ್ದುವು. ॥ ೧೩ ॥ 
ತಂದೆಯು ಅವರಿಗೆ ಸಂತಾನವನ್ನು ಪಡೆಯಿರಿ ಎಂದು ಆದೇಶ 
ನೀಡಿದಾಗ ಅವರೆಲ್ಲರೂ ತಪಸ್ಸನ್ನಾಚರಿಸಲಿಕ್ಕಾಗಿ ಸಮುದ್ರವನ್ನು 
ಪ್ರವೇಶಿಸಿದರು. ಅಲ್ಲಿ ಹತ್ತುಸಾವಿರ ವರ್ಷಗಳ ಕಾಲ ತಪಸ್ಸನ್ನು 
ಮಾಡುತ್ತಾ ತಪಸ್ಸಿನ ಫಲವನ್ನು ನೀಡುವ ಶ್ರೀಹರಿಯನ್ನು ಆರಾಧಿ 
ಸಿದರು. ॥ ೧೪ ॥ ಮನೆಯಿಂದ ತಪಸ್ಸಿಗೆ ಹೋಗುವಾಗ ದಾರಿ 
ಯಲ್ಲಿ ಶ್ರೀಮಹಾದೇವನು ಅವರಿಗೆ ದರ್ಶನವಿತ್ತು ಕರುಣೆಯಿಂದ 
ಉಪದೇಶ ಮಾಡಿದ ತತ್ತ್ವವನ್ನು ಕುರಿತು ಅವರು ಏಕಾಗ್ರತೆಯಿಂದ 
ಧ್ಯಾನ, ಜಪ, ಪೂಜೆಗಳನ್ನು ಆಚರಿಸುತ್ತಾ ಇದ್ದರು. ॥ ೧೫ ॥ 

ವಿದುರನು ಕೇಳಿದನು - ಮಹಾತ್ನರೇ ! ಪ್ರಚೇತಸರಿಗೆ ಮಾರ್ಗ 
ದಲ್ಲಿ ಶ್ರೀಮಹಾದೇವನ ಭೇಟಿ ಹೇಗಾಯಿತು ? ಅವರ ಮೇಲೆ 
ಪ್ರಸನ್ನನಾಗಿ ಭಗವಾನ್‌ ಶಂಕರನು ಅವರಿಗೆ ಏನನ್ನು ಉಪದೇಶ 
ಮಾಡಿದನು? ಆ ಸಾರವತ್ತಾದ ಮಾತನ್ನು ನೀವು ಕೃಪೆಯಿಟ್ಟು 
ನನಗೆ ತಿಳಿಸಿರಿ. ॥ ೧೬ ॥ ಬ್ರಹ್ಮರ್ಷಿಗಳೇ! ದೇಹಧಾರಿಗಳಾದ 
ಸಂಸಾರಿಗಳಿಗೆ ಶಿವನ ದರ್ಶನವಾಗುವುದು ಅತ್ಯಂತ ದುರ್ಲಭ. 
ಮುನಿಜನರೂ ಎಲ್ಲ ಬಗೆಯ ಆಸಕ್ತಿಯನ್ನು ಬಿಟ್ಟು ಅವನನ್ನು 
ಪಡೆಯುವುದಕ್ಕಾಗಿ ನಿರಂತರವಾಗಿ ಧ್ಯಾನಮಾಡಿದರೂ ಸುಲಭ 
ವಾಗಿ ಪಡೆಯಲಾಗುವುದಿಲ್ಲ ಹೀಗಿರುವಾಗ ಇತರರ ವಿಷಯ 
ದಲ್ಲಿ ಹೇಳುವುದೇನಿದೆ ? ॥ ೧೭ ॥ ಭಗವಾನ್‌ ಶಂಕರನು ಆತ್ಮಾ 
ರಾಮನು. ತನಗಾಗಿ ಏನನ್ನೂ ಮಾಡಬೇಕಾಗಿಲ್ಲ ಏನನ್ನೂ ಪಡೆಯ 
ಬೇಕಾಗಿಲ್ಲ; ಆದರೂ ಲೋಕರಕ್ಕಣೆಯ ದೃಷ್ಟಿಯಿಂದಲೇ ಅವನು 
ತನ್ನ ಘೋರರೂಪವಾದ ಶಕ್ಕಿದೇವಿಯೊಡನೆ ಎಲ್ಲೆಲ್ಲಿಯೂ 
ಸಂಚರಿಸುತ್ತಿರುವನು. ॥ ೧೮ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ವಿದುರನೇ! ಸಾಧು 
ಸ್ವಭಾವವುಳ್ಳ ಪ್ರಚೇತಸರು ತಂದೆಯ ಮಾತನ್ನು ಶಿರಸಾವಹಿಸಿ 
ತಪಸ್ಸಿನಲ್ಲಿ ಚಿತ್ರವನ್ನು ನೆಟ್ಟು ಪಶ್ಚಿಮದಿಕ್ಕಿಗೆ ಹೊರಟರು. ॥ ೧೯ ॥ 
ಹಾಗೇ ಹೋಗುತ್ತಿರುವಾಗ ಅವರಿಗೆ ಸಮುದ್ರದಂತೆ ವಿಶಾಲವಾದ 
ಒಂದು ಸರೋವರವು ಕಾಣಿಸಿತು. ಅದು ಮಹಾಪುರುಷರ 
ಮನಸ್ಸಿನಂತೆ ಸ್ವಚ್ಛವಾಗಿದ್ದು ಅದರಲ್ಲಿದ್ದ ಮೀನುಗಳೇ ಮುಂತಾದ 
ಜಲಚರ ಪ್ರಾಣಿಗಳು ಪ್ರಸನ್ನವಾಗಿ ಕಾಣುತ್ತಿದ್ದುವು. ॥ ೨೦ ॥ 
ಅದರಲ್ಲಿ ಕನ್ಸೈದಿಲೆ, ಕೆಂದಾವರೆಗಳು ರಾತ್ರಿಯಲ್ಲಿ ಹಗಲಿನಲ್ಲಿ 
ಸಂಧ್ಯಾಸಮಯದಲ್ಲಿ ಅರಳುವ ಕಮಲಗಳು ಹಾಗೂ ಇಂದೀವರ 
ಮುಂತಾದ ಬೇರೆ ಅನೇಕ ಬಗೆಯ ಕಮಲಗಳು ಸುಶೋಟಭಿತವಾಗಿ 
ದ್ದವು. ಹಂಸ, ಸಾರಸ, ಚಕ್ರವಾಕ, ಕಾರಂಡವಗಳೇ ಮುಂತಾದ 
ನೀರುಹಕ್ಕಿಗಳು ಅದರ ದಡದಲ್ಲಿ ಕಲರವ ಮಾಡುತ್ತಿದ್ದವು. ॥ ೨೧॥ 


24 ಅಧ್ಯಾಯ] 


ಚತುರ್ಥ ಸೃಂಧ 


463 


ಜಾನಾ ನಾರ ಹರಾ ಭಾ ಗಳ್‌ 


ಮತ್ತಭ್ರಮರಸೌಸ್ವರ್ಯಹೃಷ್ಣರೋಮಲತಾಂಘ್ರಿಪಮ್‌ । 
ಪದ್ಮಕೋಶರಜೋ ದಿಕ್ಷು ವಿಕ್ಚಿಪಶ್ವವನೋತ್ತವಮ್‌ 
॥1 ೨೨ ॥ 


ತತ್ರ ಗಾಂಧರ್ವಮಾಕರ್ಣ್ಯ ದಿವ್ಯಮಾರ್ಗಮನೋಹರಮ್‌ । 
ಎಿಸಿಸ್ಟ್ಯೂ ರಾಜಪುತ್ರಾಸ್ತೇ ಮೃದಂಗಪಣವಾದ್ಯನು 
|| ೨೩ ॥ 


ತರ್ಹ್ಯೇವ ಸರಸಸ್ತಸ್ಥಾನಿಷ್ಠ್ಯಾಮಂತಂ ಸಹಾನುಗಮ್‌ । 
ಉಪಗೀಯಮಾನಮಮರಪ್ರವರಂ ವಿಬುಧಾನುಸ್ಗೆ: 
॥ ೨೪ ॥ 


ತಪ್ಪಹೇಮನಿಕಾಯಾಭಂ ಶಿತಿಕಂಠಂ ತ್ರಿಲೋಚನಮ್‌ 
ಪ್ರಸಾದಸುಮುಖಂ ವೀಕ್ಷ್ಯ ಪ್ರಣೇಮುರ್ಜಾತಕೌತುಕಾ: 
nu ೨೫ ॥ 


ಸ ತಾನ್ಫಪನ್ನಾರ್ತಿಹರೋ ಭಗವಾನ್‌ ಧರ್ಮವತ್ತಲಃ 
ಧರ್ಮಜ್ಞಾನ್‌ ಶೀಲಸಂಪನ್ಮಾನ್‌ ಪ್ರೀತಃ ಪ್ರೀತಾನುವಾಚ ಹ 
॥ ೨೬ ॥ 


ಶ್ರೀರುದ ಉವಾಚ 
ಯೂಯಂ ವೇದಿಷದಃ ಪತ್ರಾ ವಿದಿತಂ ವಶ್ಚಿಕೀರ್ಷಿತಮ್‌ । 


ಅನುಗ್ರಹಾಯ ಭದ್ರಂ ವ ಏವಂ ಮೇ ದರ್ಶನಂ ಕೃತಮ್‌ 
12೭ 1 


ಯಃ ಪರಂ ರಂಹಸಃ ಸಾಕ್ಸಾತ್ತಿಗುಣಾಜ್ನೀವಸಂಜ್ಞಿತಾತ್‌ I 
ಭಗವಂತಂ ವಾಸುದೇವಂ ಪ್ರಪನ್ನಃ ಸಪ್ರಿಯೋಹಿಮೇ 
॥ ೨೮ ॥ 


ಸ್ವಧರ್ಮನಿಷ್ಯಟ ಶತಜನ್ಮಭಿಃ ಪುಮಾನ್‌ 
ವಿರಿಂಚತಾಮೇತಿ ತತಃ ಪರಂ ಹಿ ಮಾಮ್‌ ॥ 
ಅವ್ಯಾಕೃತಂ ಭಾಗವತೋತಥ ವೈಷ್ಣವಂ 
ಪದಂ ಯಥಾಹಂ ವಿಬುಧಾಃ ಕಲಾತ್ಯಯೇ ॥ ೨೯ ॥1 


ಅಥ ಭಾಗವತಾ ಯೂಯಂ ಪ್ರಿಯಾಃ ಸ್ತ ಭಗವಾನ್‌ ಯಥಾ। 
ನ ಮದ್ಭಾಗವತಾನಾಂ ಚ ಪ್ರೇಯಾನನ್ಯೋಪಸ್ತಿ ಕರ್ಹಿಚಿತ್‌ 
॥೩೦॥ 


[17391160 


ಅದರ ಸುತ್ತಲೂ ಸೊಂಪಾಗಿ ಬೆಳೆದಿದ್ದ ಬಗೆ-ಬಗೆಯ 
ಮರ-ಬಳ್ಳಿಗಳ ಮೇಲೆ ಮತ್ತದುಂಬಿಗಳು ರೋಂಕರಿಸು್ತಿದ್ದವ. 
ಅವುಗಳ ಮಧುರ ಧ್ವನಿಯಿಂದ ಗಿಡ-ಮರ-ಬಳ್ಳಿಗಳು ಹರ್ಷ 
ದಿಂದ ರೋಮಾಂಚಿತವಾಗಿವೆಯೋ ಎಂಬಂತೆ ಶೋಭಿಸುತ್ತಿದ್ದವು. 
ತಾವರೆಯ ಪೂಧೂಳಿಯನ್ನು ಗಾಳಿಯು ಎಲ್ಲೆಡೆ ಚೆಲ್ಲುತ್ತಾ ಜನರಿಗೆ 
ಆನಂದೋತ್ಸವವನ್ನು ಉಂಟುಮಾಡುವಂತಿತ್ತು. ॥೨೨॥ ಅಲ್ಲಿ 
ಮೃದಾಗ, 'ಪಣವಗಳೇ ಮುಂತಾದ ವಾದ್ಯಗಳೊಂದಿಗೆ ಅನೇಕ. 
ದಿವ್ಯ ರಾಗ-ರಾಗಿಣಿಯರ ಕ್ರಮದಿಂದ ಸಂಗೀತದ ಮಧುರ ಧ್ವನಿ 
ಯನ್ನು ಕೇಳಿ ಆ ರಾಜಕುಮಾರರಿಗೆ ತುಂಬಾ ಆಶ್ಚರ್ಯ 
ವಾಯಿತು. ॥ ೨೩ ॥ ಅಷ್ಟರಲ್ಲೇ ಅವರಿಗೆ ಅಲ್ಲಿ ದೇವಾಧಿದೇವ 
ನಾದ ಭಗವಾನ್‌ ಶಂಕರನು ತನ್ನ ಅನುಚರರೊಂದಿಗೆ ಆ ಸರೋ 
ವರದಿಂದ ಹೊರಗೆ ಬರುತ್ತಿರುವುದು ಕಾಣಿಸಿತು. ಆ ಸ್ವಾಮಿಯ 
ದೇಹವು ಪುಟವಿಟ್ಟ ಭಂಗಾರದ ರಾಶಿಯಂತೆ ಥಳ-ಥಳಸುತ್ತಿತ್ತು. 
ನೀಲಿಬಣ್ಣದ ಕಂಠದಿಂದಲೂ, ವಿಶಾಲವಾದ ಮೂರು ಕಣ್ಣು 
ಗಳಿಂದಲೂ ಒಪ್ಪತ್ತಿದ್ದ ಶಂಕರನು ಪ್ರಸನ್ನಮುದ್ರೆಯಿಂದ ಭಕ್ತರ 
ಮೇಲೆ ಅನುಗ್ರಹವನ್ನು ಬೀರುತ್ತಿದ್ದನು. ಗಂಧರ್ವರು ಶ್ರುತಿ 
ಮಧುರವಾಗಿ ಆತನ ಗುಣಗಾನ. ಮಾಡುತ್ತಿದ್ದರು. ಹೀಗೆ 
ಇದಕ್ಕಿದ್ದಂತೆ ಆತನ ದರ್ಶನ ಭಾಗ್ಯವನ್ನು ಪಡೆದ ಪ್ರಚೇತಸರಿಗೆ 
ತುಂಬಾ ಕುತೂಹಲವುಂಟಾಗಿ ಅವರು ಶಿವನ ಚರಣಗಳಲ್ಲಿ 
ಪ್ರಣಾಮಗಳನ್ನು ಸಲ್ಲಿಸಿದರು. ॥ ೨೪-೨೫ ॥ ಆಗ ಶರಣಾಗತರ 
ಭವಭಯಹಾರಿಯೂ, ಧರ್ಮವತ್ತಲನೂ ಆದ ಭಗವಾನ್‌ 
ಶಂಕರನು ತನ್ನ ದರ್ಶನದಿಂದ ಸಂತಸಗೊಂಡ ಆ ಧರ್ಮಜ್ನರೂ, 
ಶೀಲಸಂಪನ್ನರೂ ಆದ ರಾಜಕುಮಾರರಲ್ಲಿ ಪ್ರಸನ್ನನಾಗಿ 
ಇಂತೆಂದನು. ॥ ೨೬॥ 

ಶ್ರೀಮಹಾದೇವನು ಹೇಳಿದನು - ನೀವು" "ಪ್ರಾಚೀನ ಬರ್ಹ 
ರಾಜನ ಸುಪುತ್ರರು. ನಿಮಗೆ ಮಂಗಳವಾಗಲಿ. ನೀವು ಏನು ಮಾಡ 
ಬೇಕೆಂಬುದನ್ನು ನಾನು ತಿಳಿದಿರುವೆ. ಈಗ ನಿಮ್ಮನ್ನು ಅನುಗ್ರಹಿಸು 
ಪುದಕ್ಕಾಗಿಯೇ ನಾನು ನಿಮಗೆ ದರ್ಶನವನ್ನು ನೀಡಿದ್ದೇನೆ. 
॥ ೨೭ ॥ ಯಾರು ಅವ್ಯಕ್ತ ಪ್ರಕೃತಿ ಹಾಗೂ ಜೀವಸಂಜ್ಯಕ್ಷ ಪುರುಷ 
ಇವೆರಡರ ನಿಯಾಮಕನಾದ ಭಗವಾನ್‌ ವಾಸುದೇವನಲ್ಲಿ 
ಶರಣಾಗುತ್ತಾನೋ ಅವನು ನನಗೆ ಪರಮಪ್ರಿಯನು. ॥ ೨೮ ॥ 
ತಮ್ಮ ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲಿಸುವ ಮನುಷ್ಯನು 
ನೂರುಜನ್ನಗಳ ನಂತರ ಬ್ರಹ್ಮದೇವರ ಪದವನ್ನು ಪಡೆಯುತ್ತಾನೆ. 
ಅದಕ್ಕಿಂತಲೂ ಹೆಚ್ಚು ಪುಣ್ಯವನ್ನು ಗಳಿಸಿದರೆ ಆತನು ನನ್ನನ್ನು 
ಹೊಂದುವನು. ಆದರೆ ಭಗವಂತನ ಅನನ್ಯ ಭಕ್ತನಾದರೋ 
ನೇರವಾಗಿ ಭಗವಾನ್‌ ವಿಷ್ಣುವಿನ ಆ ಪ್ರಪಂಚಾತೀತ ಪರಮ 
ಪದವನ್ನು ಪಡೆದುಕೊಳ್ಳುವನು. ನಾವು ಮತ್ತು ನಮ್ಮಂತಹ ಆಧಿ 
ಕಾರಿದೇವತೆಗಳೂ ನಮ್ಮ-ನಮ್ಮ ಅಧಿಕಾರದ ಕಾಲವು ಮುಗಿದ 
ನಂತರ ಹೋಗಿ ಸೇರುವ ಪರಮೋತ್ತಮಪದವದು. ॥ ೨೯॥ 
ನೀವು ಭಗವದ್ಧಕ್ತರಾಗಿರುವುದರಿಂದಲೇ ನನಗೂ ಶ್ರೀಭಗವಂತ 
ನಷ್ಟೇ ಪ್ರಿಯರಾಗಿದ್ದೀರಿ ಅಂತೆಯೇ ಭಗವಂತನ ಭಕ್ತರಿಗೂ ಕೂಡ 
ನನಗಿಂತ ಮಿಗಿಲಾದ ಪ್ರಿಯನು ಯಾರು ಎಂದಿಗೂ 
ಇರುವುದಿಲ್ಲ ॥ ೩೦ ॥ 


464 


ಇದಂ ವಿವಿಕ್ಷಂ ಜಪ್ತವ್ಯಂ ಪವಿತ್ರಂ ಮಂಗಲಂ ಪರಮ್‌ । 
ನಿಃ.ಶ್ರೇಯಸಕರಂ ಚಾಪಿ ಶ್ರೂಯತಾಂ ತದ್ದದಾಮಿ ವಃ 
11೩೧॥ 


ಮೈತ್ರೇಯ ಉವಾಚ 


ಇತ್ಯನುಕ್ರೋಶಹೃದಯೋ ಭಗವಾನಾಹ ತಾಂಶಿವಃ । 
ಬದ್ದಾಂಜಲೀನ್ರಾಜಪುತ್ರಾನ್ನಾರಾಯಣಪರೋ ವಚಃ 
11 ೩೨ ॥ 


ಶ್ರೀರುದ ಉವಾಚ 
ಜಿತಂ ತ ಆತ್ಮವಿದ್ದುರ್ಯಸ್ಪಸ್ತಯೇ ಸಸ್ಟಿರಸ್ತು ಮೇ । 
ಭವತಾ ರಾಧಸಾ ರಾದ್ಧಂ ಸರ್ವಸ್ಥಾ ಆತ್ಮನೇ ನಮಃ 
1 ೩೩ 1 


ನಮಃ ಪಂಕಜನಾಭಾಯ ಭೂತಸೂಕ್ಷೇಂದ್ರಿಯಾತ್ಮನೇ । 
ವಾಸುದೇವಾಯ ಶಾಂತಾಯ ಕೂಟಸಾಯ ಸ್ವರೋಚಿಷೇ 
ಇ 
1೩೪ 


ಸಂಕರ್ಷಣಾಯ ಸೂಕ್ಷಾಯ ದುರಂತಾಯಾಂತಕಾಯ ಚ । 
ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯಾಂತರಾತ್ಮನೇ 
ಟಿ ॥೩೫॥ 


ನಮೋ ನಮೋದನಿರುದ್ಧಾಯ ಹೃಷೀಕೇಶೇಂದ್ರಿಯಾತ್ಮನೇ । 
ನಮಃ ಪರಮಹಂಸಾಯ ಪೂರ್ಣಾಯ ನಿಬ್ಛತಾತ್ಮನೇ 
ET 


ಸ್ಪರ್ಗಾಪವರ್ಗದ್ದಾಧಾಯ ನಿತ್ಯಂ ಶುಚಿಷದೇ ನಮಃ । 
ನಮೋ ಹಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೇ 
1೩೭ 


ನಮ ಊರ್ಜ ಇಷೇ ತ್ರಯ್ಯಾಃ ಪತಯೇ ಯಜ್ಞ _ಧೇತಸೇ I 
ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೇ 
॥೩೮॥ 


ಸರ್ವಸತ್ತಾ ಖ್ಲದೇಹಾಯ ವಿಶೇಷಾಯ ಸ್ಪವೀಯಸೇ । 


ನಮಸ್ತೈಲೋಕ್ಕಪಾಲಾಯ ಸಹ ಓಜೋಬಲಾಯ ಚ 
Harn 


[1739]16 D 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಈಗ ನಾನು ನಿಮಗೆ ಅತ್ಯಂತ ಪವಿತ್ರವೂ, ಮಂಗಳಕರವೂ, 
ಮೋಕ್ಟಪ್ರದವೂ ಆದ ಒಂದು ಸ್ತೋತ್ರವನ್ನು ಉಪದೇಶಿಸುತ್ತೇನೆ. 
ಇದನ್ನು ನೀವು ಶುದ್ಧವಾದ ಭಾವದಿಂದ ಜಪಿಸಬೇಕು. ॥ ೩೧ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಆಗ ಕರುಣಾರ್ದ್ರ 
ಹೃದಯನಾದ ನಾರಾಯಣಪರಾಯಣನಾದ ಭಗವಾನ್‌ ಶಿವನು 
ತನ್ನ ಮುಂದೆ ಕೈಜೋಡಿಸಿಕೊಂಡು ನಿಂತಿದ್ದ ರಾಜಪುತ್ರರಿಗೆ ಈ 
ಸ್ತೋತ್ರವನ್ನು ಉಪದೇಶಿಸಿದನು. ॥ ೩೨ ॥ 

ಭಗವಾನ್‌ ರುದ್ರನು ಸ್ತುತಿಮಾಡತೊಡಗಿದನು - ಓ 
ಭಗವಂತಾ! ನಿನ್ನ ಜಯ (ಉತ್ಕರ್ಷ)ವು ಉಚ್ಚಕೋಟಿಯ ಆತ್ಮ 
ಜ್ಞಾನಿಗಳಿಗೆ ಶ್ರೇಯಸಿಗಾಗಿಯೇ - ನಿಜಾನಂದ ಲಾಭಕ್ಕಾಗಿಯೇ 
ಇದೆ. ಅದರಿಂದ ನನಗೂ ಕ್ಷೇಮ ಉಂಟಾಗಲಿ. ನೀನು ಸದಾ 
ನಿರತಿಶಯ ಪರಮಾನಂದ ಸ್ವರೂಪದಲ್ಲಿಯೇ ನೆಲೆಗೊಂಡಿರುವ 
ವನು. ಇಂತಹ ಸರ್ವಾತ್ಮಕ ಆತ್ಮಸ್ವರೂಪನಾದ ನಿನಗೆ 
ನಮಸ್ಕಾರವು. ॥ ೩೩ ॥ ನೀನು ಪದ್ಮನಾಭ (ಸಮಸ್ತಲೋಕಗಳ 
ಆದಿಕಾರಣ)ನಾಗಿರುವೆ. ಭೂತಸೂಕ್ಚ್ಮ (ತನ್ಮಾತ್ರೆಗಳು) ಮತ್ತು 
ಇಂದ್ರಿಯಗಳ ನಿಯಾಮಕನೂ, ಶಾಂತನೂ, ವೃದ್ಧಿ ಕ್ಷಯಗಳನ್ನು 
ಹೊಂದದ ಏಕರಸನೂ ಹಾಗೂ ಸ್ವಯಂಪ್ರಕಾಶ ವಾಸುದೇವ 
(ಚಿತ್ತದ ಅಧಿಷ್ಠಾತೃ)ನೂ ನೀನೇ ಆಗಿರುವೆ. ಅಂತಹ ನಿನಗೆ 
ನಮಸ್ಕಾರವು. ॥೩೪॥ ಸೂಕ್ಷ್ಮ (ಅವ್ಯಕ್ತ)ರೂಪಿಯೂ, ಅಂತ 
ರಹಿತನೂ, ಸರ್ವಸಂಹಾರಕನೂ ಆಗಿರುವ ಸಂಕರ್ಷಣರೂಪಿ 
ಯಾದ ನಿನಗೆ ನಮಸ್ಕಾರವು. ವಿಶ್ವವನ್ನು ಎಚ್ಚರಗೊಳಿಸುವ, ವಿಶ್ವಕ್ಕೆ 
ಅಂತರಾತ್ಮನಾಗಿರುವ ಪ್ರದ್ಯುಮ್ನರೂಪಿಯಾದ ನಿನಗೆ ನಮ 
ಸ್ಕಾರವು. ॥ ೩೫ ॥ ಇಂದ್ರಿಯಗಳಿಗೆ ಅಧಿಪತಿಯಾಗಿ, ಅವುಗಳ 
ಅಂತರಾತ್ಮನಾಗಿ ಮನೋತತ್ವ್ವಾಭಿಮಾನಿಯಾದ ಅನಿರುದ್ಧರೂಪಿ 
ಯಾದ ನಿನಗೆ ನಮಸ್ಕಾರವು. ನೀನೇ ನಿನ್ನ ತೇಜಸ್ಸಿನಿಂದ ಜಗತ್ತನ್ನು 
ತುಂಬಿರುವ ಸೂರ್ಯದೇವನಾಗಿರುವೆ. ಪೂರ್ಣನಾದ್ದರಿಂದ 
ವೃದ್ಧಿ-ಕ್ಷಯಗಳಿಲ್ಲದ ನಿನಗೆ ನಮಸ್ಕಾರವು. ॥ ೩೬ ॥ ಸ್ವರ್ಗ 
ಮತ್ತು ಮೋಕ್ಟಗಳೆರಡಕ್ಕೂ ದ್ವಾರವಾಗಿರುವ ಹಾಗೂ ನಿರಂತರ 
ಅಂತಣರಣದಲ್ಲಿರುವ ನಿನಗೆ ನಮಸ್ಕಾರವು. ಸುವರ್ಣವನ್ನು 
ವೀರ್ಯವಾಗಿ ಉಳ್ಳವನೂ, ಚಾತುರ್ಹೋತ್ರ ಮುಂತಾದ 
ಯಜ್ಞಗಳಿಗೆ ಸಾಧನವಾಗಿ ಅವುಗಳನ್ನು ವಿಸ್ತರಿಸುವವನೂ ಆದ 
ಅಗ್ನಿದೇವ ಸ್ವರೂಪಿಯಾದ ನಿನಗೆ ನಮಸ್ಕಾರವು. ॥ ೩೭ ॥ 
ದೇವತೆಗಳಿಗೂ, ಪಿತೃಗಳಿಗೂ ಪೋಷಕನಾದ ಸೋಮರಾಪಿಗೆ 
ನಮಸ್ಕಾರವು. ವೇದಗಳಿಗೆ ಪತಿಯಾದ ಯಜ್ಞೇಶ್ವರನಿಗೆ 
ನಮಸ್ಕಾರವು. ಎಲ್ಲ ಜೀವಿಗಳಿಗೂ ತೃಪ್ತಿಯನ್ನುಂಟುಮಾಡುವ 
ಸರ್ವರಸ (ಜಲ)ರೂಪನಾದ ನಿನಗೆ ನಮಸ್ಕಾರವು. ॥ ೩೮ ॥ ಎಲ್ಲ 
ಪ್ರಾಣಿಗಳಿಗೆ ನೆಲೆಯಾದ ಸ್ಟೂಲವಿರಾಟ್‌ ಪುರುಷರೂಪಿಗೆ, 
ಮೂರು ಲೋಕಗಳ ಪಾಲಕನಿಗೆ, ಮಾನಸಿಕ, ಐಂದ್ರಿಯಿಕ ಮತ್ತು 
ಶಾರೀರಿಕ ಶಕ್ಕಿರೂಪಿಯಾದ ವಾಯು (ಪ್ರಾಣ)ರೂಪಿಗೆ ನಮೋ 
ನಮಃ ॥ ೩೯ ॥ ನೀನೇ ನಿನ್ನ ಗುಣ ಶಬ್ದದ ಮೂಲಕ ಸಮಸ್ತ 
ಪದಾರ್ಥಗಳ ಅರಿವನ್ನುಂಟುಮಾಡುತ್ತಾ ಒಳ-ಹೊರಗಿನ ಭೇದವ 
ನ್ನುಂಟುಮಾಡುವ ಆಕಾಶನಾಗಿರುವೆ. ನೀನೇ ಮಹಾನ್‌ ಪುಣ್ಯ 


24 ಅಧ್ಯಾಯ] 


ಚತುರ್ಥ ಸೃಂಧ 


465 


A LS 


ಅರ್ಥಲಿಂಗಾಯ ನಭಸೇ ನಮೋತಂತರ್ಬಹಿರಾತ್ಸನೇ | 
ನಮಃ ಪುಣ್ಯಾಯ ಲೋಕಾಯ ಅಮುಷ್ಟೈ ಭೂರಿವರ್ಚಸೇ 
11೪೦ ॥ 


ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೇ । 
ನಮೋತಧರ್ಮವಿಪಾಕಾಯ ಮೃತ್ಯವೇ ದುಖದಾಯ ಚ 
90 n 


ನಮಸ್ಥ ಆಶಿಷಾಮೀಶ ಮನವೇ ಕಾರಣಾತ್ಮನೇ । 
ನಮೋ ಧರ್ಮಾಯ ಬೃಹತೇ ಕೃಷ್ಣಾಯಾಕುಂಠಮೇಧಸೇ । 
ಪುರುಷಾಯ ಪುರಾಣಾಯ ಸಾಂಖ್ಯಯೋಗೇಶ್ವರಾಯ ಚ 


1 ೪೨॥ 
ಶಕ್ತಿತ್ತ್ರಯಸಮೇತಾಯ ಮೀಡಢುಷೇರಹಂಕ್ಳತಾತ್ಮನೇ । 
ಚೇತಆಕೂತಿರೂಪಾಯ ನಮೋ ವಾಚೋವಿಭೂತಯೇ 

॥1 ೪೩ ॥ 


ದರ್ಶನಂ ನೋ ದಿದ್ಭಕ್ಟೂಣಾಂ 
ದೇಹಿ ಭಾಗವತಾರ್ಚಿತಮ್‌ | 
ರೂಪಂ ಪ್ರಿಯತಮಂ ಸ್ಟಾನಾಂ 
ಸರ್ವೇಂದ್ರಿಯಗುಣಾಂಜನಮ್‌ ॥ ೪೪ ॥ 


ಸ್ಥಿಗ್ಗಪ್ರಾವೃಡ್ಛನಕ್ಯಾಮಂ  ಸರ್ವಸೌಂದರ್ಯಸಂಗ್ರಹಮ್‌ । 
ಚಾರ್ವಾಯತಚತುರ್ಬಾಹುಂ ಸುಜಾತರುಚಿರಾನನಮ್‌ 
॥ ೪೫ ॥ 


ಪದ್ಗ್ಧಕೋಶಪಲಾಶಾಕ್ನಂ ಸುಂದರಭ್ರು ಸುನಾಸಿಕಮ್‌ । 


ಸುದ್ದಿಜಂ ಸುಕಪೋಲಾಸ್ಯಂ ಸಮಕರ್ಣವಿಭೂಷಣಮ್‌ 
॥1 ೪೬ ॥ 


ಪ್ರೀತಿಪ್ರಹಸಿತಾಪಾಂಗಮಲಕ್ಕೆರುಪಶೋಭಿತಮ್‌ 1 
ಲಸತಂಕಜಕಿಂಜಲ್ಪದುಕೂಲಂ ಮೃಷ್ಟಕುಂಡಲಮ್‌ 
ಗೆ ಕ ಲ 
1 ೪೭ 1 


ಸ್ಫುರತ್ಕಿರೀಟವಲಯಹಾರನೂಪುರಮೇಖಲಮ್‌ | 


ಶಂಖಚಕ್ರಗದಾಪದ್ಧಮಾಲಾಮಣ್ಯುತ್ತಮರ್ಧಿಮತ್‌ 
1 ೪೮ ॥ 


ಬಿಭ್ರತೌಭಗಗ್ರೀವಕೌಸ್ತುಭಮ್‌ । 
ಕ್ವಿಪ್ರನಿಕಷಾಶ್ಮೋರಸೋಲ್ಲಸತ್‌ 
uve 


ಸಿಂಹಸ್ಯಂಧತ್ಲಿಹೋ 


ಶ್ರಿಯಾನಪಾಯಿನ್ಯಾ 


ಗಳಿಂದ ದೊರೆಯುವಂತಹ ಪರಮ ತೇಜೋಮಯ ಸ್ವರ್ಗ- 
ವೈಕುಂಠವೇ ಮುಂತಾದ ಲೋಕಗಳೂ ಆಗಿರುವೆ. ಅಂತಹ. ನಿನಗೆ 
ಪದೇ-ಪದೇ ನಮಸ್ಕಾರಗಳು. 1೪೦॥ ಪಿತೈಲೋಕವನ್ನು ದೊರ 
ಕಿಸಿಕೊಡುವ ಪ್ರ ವೃತಿಕರ್ನುರೂಪಿಯೂ, ದೇವಲೋಕವನ್ನು ದೊರ 
ಕಿಸಿಕೊಡುವ Fir ನೀನೇ ಆಗಿರುವೆ. ನೀನೇ 
ಅಧರ್ಮದ ಫಲಸ್ವರೂಪ ವಾದ ದುಖದಾಯಕ ಮೃತ್ಯುವೂ 
ಆಗಿಸುವ. ಅಂತಹ ನಿನಗೆ ನಮಸ್ಕಾರವು. ॥ ೪೧॥ ಸ್ವಾಮೀ! 
ನೀನೇ ಪುರಾಣಪುರುಷನೂ, ಸಾಂಖ್ಯ ಮತ್ತು ಯೋಗದ ಅಧೀ 
ಶ್ವರನಾದ ಭಗವಾನ್‌ ್ರೀಕೃಷ್ಣಾಗಿರುವೆ. ನೀನೇ ಎಲ್ಲ ರೀತಿಯ 
ಕಾಮನೆಗಳನ್ನು ಪೂರ್ಣಗೊಳಿಸುವ ಸಾಕ್ಟಾತ್‌ ಮಂತ್ರ 
ಸ್ವರೂಪಿಯೂ, ಮಹಾನ್‌ ಧರ್ಮಸ್ವರೂಪನೂ ಆಗಿರುವೆ. ನಿನ್ನ 
ಜ್ಲಾನಶಕ್ತಿಯು ಎಂದಿಗೂ ಕುಂಠಿತವಾಗುವಂತಹುದಲ್ಲ ಅಂತಹ 
ನಿನಗೆ ನಮೋ ನಮಃ ॥ ೪೨ ॥ ನೀನೇ ಕರ್ತಾ-ಕರಣ-ಕರ್ಮ 
ಮೂರೂ ಶಕ್ತಿಗಳ ಏಕಮಾತ್ರ ಆಶ್ರಯನಾಗಿರುವೆ. ನೀನೇ 
ಅಹಂಕಾರತತ್ವ್ವಕ್ಕೆ ಅಧಿಪತಿಯಾದ ರುದ್ರರೂಪಿಯಾಗಿರುವೆ. 
ನೀನೇ ಜ್ಞಾನ ಮತ್ತು ಕ್ರಿಯಾಸ್ವರೂಪನಾಗಿರುವೆ ಹಾಗೂ ಪರಾ, 
ಪಶ್ಯಂತಿ, ಮಧ್ಯಮಾ, ವೈಖರಿ ಎಂಬ ನಾಲ್ಕು ಬಗೆಯ 
ವಾಣೀಪ್ರಕಾರನೂ ಆಗಿರುವ ನಿನಗೆ ನಮಸ್ಕಾರಗಳು. ॥ ೪೩ ॥ 
ಪ್ರಭುವೇ! ನಿನ್ನ ಮಂಗಳವಿಗ್ರಹವನ್ನು ನೋಡಬೇಕೆಂದು 
ಹಂಬಲಿಸುತ್ತಿರುವ ನಮಗೆ - ಭಾಗವಶಶ್ರೇಷ್ಠರಿಂದ ಪೂಜಿತನಾಗಿ, 
ಆತ್ಮೀಯಭಕ್ತರಿಗೆ ಅತ್ಯಂತ ಪ್ರಿಯತಮವಾಗಿ, ಎಲ್ಲ ಇಂದ್ರಿಯ 
ಗಳಿಗೂ ತೃಪ್ತಿಯನ್ನುಂಟುಮಾಡುವ ಗುಣಗಳಿಂದ ಸಂಪನ್ನನಾಗಿ 
ರುವ ಆ ದಿವ್ಯಮೂರ್ತಿಯ ದರ್ಶನವನ್ನು ದಯಪಾಲಿಸು. 
॥ ೪೪ ॥ ಅದಾದರೋ ಕಾರ್ಮುಗಿಲಿನಂತೆ ಸಗ್ಗ ಶ್ಯಾಮಲವರ್ಣ 
ದಿಂದಿದ್ದು ಸಮಸ್ತ ಸೌಂದರ್ಯದ ಸಾರ ಸಂಗ್ರಹವಾಗಿದೆ. 
ಸುಂದರವಾದ ನಾಲ್ಕು ವಿಶಾಲಭುಜಗಳು, ಮನೋಹರ ಮುಖಾ 
ರವಿಂದವು, ಕಮಲದ ಎಸಳಿನಂತಿರುವ ಕಣ್ಣುಗಳು, ಸುಂದರವಾದ 
ಹುಬ್ಬುಗಳು, ಎಳಸಾದ ಮೂಗು, ಮನೋಹರವಾದ 
ದಂತಪಂಕ್ಷಿಗಳು, ಕಮನೀಯವಾದ ಕಪೋಲಗಳಿಂದ ಕೂಡಿದ 
ಸೊಗಸಾದ ಮುಖಮಂಡಲವು ಸಮವಾದ ಎರಡು ಕಿವಿಗಳಲ್ಲಿ 
ಆಭರಣಗಳು ಶೋಳಭಿಸುತ್ತಿವೆ. ॥ ೪೫-೪೬॥ ಪ್ರೀತಿಯಿಂದ 
ನಗುವನ್ನು ಹೊರಸೂಸುವ ಕಡೆಗಣ್ಣುನೋಟ, ಕಪ್ಪಾದ ಮುಂಗುರು 
ಳುಗಳು, ಕಮಲಪು ಷ್ಟದ ಕೇಸರದಂತೆ ಕಾಂತಿಕಿರಣಗಳನ್ನು ಚೆಲುತ್ತಿ 
ರುವ ಪೀತಾಂಬರ, 'ಥಳ-ಥಳಿಸುವ ಕುಂಡಲಗಳು, ಮರುಗುತ್ತ 
ರುವ ಕಿರೀಟ, ಕಂಕಣ ಹಾರ, ಕಾಲಂದುಗೆ, ಓಡ್ಮಾಣಗಳೇ 
ಮುಂತಾದ ವಿಚಿತ್ರವಾದ ಆಭರಣಗಳು ಹಾಗೂ ಶಂಖ, ಚಕ್ರ, 
ಪದ್ಯ ವನಮಾಲೆ, ಕೌಸ್ತುಭಮಣಿಯಿಂದಾಗಿ ಅವನ 
ರೂಪವು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸುತ್ತಿದೆ. 
॥ ೪೭-೪೮ ॥ ಸಿಂಹದ ಹೆಗಲನ್ನು ಹೋಲುವ ಉಬ್ಬಿದ ಹೆಗಲಿನ 
ಸೊಗಸು, ಸುಂದರವಾದ ಕೊರಳಿನಲ್ಲಿ ಹೊಳೆಯುತ್ತಿರುವ ಹಾರ, 
ಕೇಯೂರ, ಕುಂಡಲಗಳ ಕಾಂತಿಯು, ಶ್ರೀಲಕ್ಷ್ಮೀದೇವಿಗೆ 
ಹ ಶ್ರೀವತ್ತಚಿಹ್ನೆಯಿಂದ ಶೋಭಿತವಾದ 
ವಕ್ಷಷ್ಠಳವು ಕಣ್ಣುಗಳಿಗೆ ಹಬ್ಬವಾಗಿದೆ. 1ರ್ಳ॥ 


466 


ಪೂರರೇಚಕಸಂವಿಗ್ಗವಲಿವಲ್ಲುದಲೋದರಮ್‌ | 
ಪ್ರತಿಸಂಕ್ರಾಮಯದ್ವಿಶ್ಚಂ ನಾಭ್ಯಾ55ವರ್ತಗಭೀರಯಾ 
॥೫೦॥ 


ಶ್ಯಾಮಶ್ರೋಣ್ಯಧಿರೋಚಿಷ್ಣು ದುಕೂಲಸ್ಪರ್ಣಮೇಖಲಮ್‌ । 
ಸಮಚಾರ್ವಂಫ್ರಿಜಂಘೋರುನಿಮ್ನಜಾನುಸುದರ್ಶನಮ್‌ 
- ॥ ೫೧ ॥ 


ಪದಾ ಶರತ್ಪದ್ಧಪಲಾಶರೋಚಿಷಾ 
ನಖದ್ಯುಭಿರ್ನೋತಂತರಘಂ ವಿಧುನ್ಡತಾ । 
ಪ್ರದರ್ಶಯ ಸ್ವೀಯಮಪಾಸ್ತ ಸಾಧ್ವಸಂ 
ಪದಂ ಗುರೋ ಮಾರ್ಗಗುರುಸ್ತಮೋಜುಷಾಮ್‌ ॥ ೫೨ ॥ 


ಏತದ್ರೂಪಮನುಧ್ಯೇಯಮಾತ್ಮಶುದ್ಧಿಮಭೀಪ್ಸಾಮ್‌ । 
ಯದ್ಧಕ್ರಿಯೋಗೋತಭಯದಃ ಸ್ಪಧರ್ಮಮನುತಿಷ್ಠತಾಮ್‌ 
1 ೫೩ 1 


ಭವಾನ್‌ ಭಕ್ಕಿಮತಾ ಲಭ್ಯೋ ದುರ್ಲಭಃ ಸರ್ವದೇಹಿನಾಮ್‌ । 
ಸ್ವಾರಾಜ್ಯಸ್ಯಾಪ್ಯಭಿಮತ ಏಕಾಂತೇನಾತೃವಿದ್ಧತಿಃ 

॥ ೫೪ ॥ 
ತಂ ದುರಾರಾಧ್ಯಮಾರಾಧ್ಯ ಸತಾಮಪಿ ದುರಾಪಯಾ । 
ಏಕಾಂತಭಕಾ ್ಯ್ಯ ಕೋ ವಾಂಛೇತ್ನಾದಮೂಲಂ ವಿನಾ ಬಹಿಃ 

I ೫೫ ॥ 


ಯತ್ರ ನಿರ್ವಿಷ್ಟಮರಣಂ ಕೃತಾಂತೋ ನಾಭಿಮನ್ಯತೇ 1 
ವಿಶ್ವಂ ವಿದ್ಧುಷಯನ್‌ ವೀರ್ಯಶೌರ್ಯವಿಸ್ಫೂರ್ಜಿತಭ್ರುವಾ 
॥೫೬। 


ಕ್ಷಣಾರ್ಧೇನಾಪಿ ತುಲಯೇ ನ ರಂ ನಾಪುನರ್ಭವಮ್‌ ।ಟ 
ಭಗವತ್ತಂಗಿಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ 
1೫೭ ॥ 


ಅಥಾನಘಾಂಪ್ರೇಸವ ಕೀರ್ತಿತೀರ್ಥಯೋ- 
ರಂತರ್ಬಹಿಃಸ್ನಾನವಿಧೂತಪಾಪ್ಠನಾಮ್‌ 


ಭೂತೇಷ್ಟನುಕ್ರೋಶಸುಸತ್ತ್ವಶೀಲಿನಾಂ 
ಸ್ಕಾತಂಗಮೋತನುಗ್ರಹ ಏಷ ನಸ್ತವ ॥ ೫೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಉಚ್ಛಾ ಸ್‌ ನಿಃಶ್ವಾಸಗಳ ಏರಿಳಿತದಿಂದ ಚಲಿಸುತ್ತಿರುವ 
ತ್ರಿವಳಿಗಳಿಂದ ಒಪ್ಪುತ್ತಿರುವ ತೆಳುವಾದ ಹೊಟ್ಟೆಯಲ್ಲಿ ತನ್ನಿಂದ 
ಹೊರಬಂದ ವಿಶ್ವವನ್ನು ತನ್ನಲ್ಲೇ ಲಯಗೊಳಿಸಿಕೊಂಡಿದೆಯೋ 
ಎಂಬಂತಿರುವ ಆಳವಾದ ಸುಳಿನಾಭಿಯು ಶೋಭಿಸುತ್ತಿದೆ. ॥ ೫೦ ॥ 
ಶ್ಯಾಮಲವಾದ ಕಟಭಾಗದಲ್ಲಿ ಪೀತಾಂಬರವೂ, ಉಡಿದಾರವೂ 
ರಾರಾಜಿಸುತ್ತಿವೆ. ಪರಸ್ಪರ ಸಮನಾಗಿರುವ ಪಾದಗಳು, ಮೇಗಾಲು, 
ಮೊಣ ಕಾಲು ಮತ್ತು ತೊಡೆಗಳಿಂದ ಕೂಡಿದ ನಿನ್ನ ದಿವ್ಯ ಶ್ರೀದೇಹವು 
ರಮಣೀಯವಾಗಿದೆ. ॥ ೫೧ ॥ ಶರತ್ಕಾಲದ ಕಮಲದಳದ ಕಾಂತಿ 
ಯನ್ನು ನಾಚಿಸುವ ಅಡಿದಾವರೆಗಳು, ಅದರಲ್ಲಿರಾರಾಜಿ ಸುತ್ತಿರುವ 
ಆ ಕಾಲುಗುರುಗಳಿಂದ ಹೊರಹೊಮ್ಮುತ್ತಿರುವ ಪ್ರಕಾಶವು ಜೀವರ 
ಹೃದಯದ ಕತ್ತಲೆಯನ್ನು ತೊಡೆದುಹಾಕುತ್ತಿದೆ. ಭಕ್ತರ ಭಯವನ್ನು 
ನೀಗಿಸಿ ಅವರಿಗೆ ಆಶ್ರಯಸ್ವರೂಪವಾಗಿರುವ ನಿನ್ನ ದಿವ್ಯರೂಪದ 
ದರ್ಶನವನ್ನು ದಯಪಾಲಿಸು. ಜಗದುರೋ! ಅಜ್ಞಾನದಿಂದೊ 
ಡಗೊಂಡ ನಮ್ಮಂತಹ ಬಡಜೀವಿಗಳಿಗೆ ದಾರಿ ತೋರುವ ಸದ್ಗುರುವು 
ನೀನೇ ಅಲ್ಲವೇ! ॥ ೫೨ ॥ 

ಪ್ರಭೋ! ಆತ್ಮಶುದ್ಧಿಯನ್ನು ಬಯಸುವವನು - ಇಂತಹ ನಿನ್ನ 
ದಿವ್ಯಮೂರ್ತಿಯನ್ನೇ ಧ್ಯಾನಿಸಬೇಕು. ಇದರಲ್ಲಿ ನೆಲೆಗೊಂಡ ಭಕ್ತಿ 
ಯೋಗವೇ ಸ್ವಧರ್ಮಾಚರಣೆಯನ್ನು ಮಾಡುವವರಿಗೆ ಅಭಯ 
ವನ್ನು ನೀಡುವುದು. ॥ ೫೩ ॥ ಇತರ ಎಲ್ಲ ದೇಹಿಗಳಿಗೂ ದುರ್ಲ 
ಭನಾಗಿದ್ದರೂ, ಭಕ್ತರಿಗೆ ಸುಲಭವಾಗಿ ನೀನು ದೊರೆಯುವೆ. 
ಸ್ವರ್ಗದಲ್ಲಿರುವ ಇಂದ್ರಾದಿಗಳೂ ನಿನ್ನನ್ನೇ ಬಯಸುವರು. 
ಏಕಾಂತಭಾವವುಳ್ಳ ಆತ್ಮಜ್ಞಧಿಗೆ ನೀನೇ ಗತಿಯಾಗಿರುವೆ. ॥ ೫೪ ॥ 
ಸತ್ಪುರುಷರಿಗೂ ದುರ್ಲಭವಾಗಿರುವ ಅನನ್ಯವಾದ ಮತ್ತು 
ದುಸ್ಲಾಧ್ಯವಾದ ಭಕ್ತಿಯೋಗದಿಂದ ನಿನ್ನನ್ನು ಪ್ರಸನ್ನಗೊಳಿಸಿದ ಬಳಿಕ 
ಆ ನಿನ್ನ ಪಾದಕಮಲಗಳನ್ನು ಬಿಟ್ಟು ಬೇರಾವುದನ್ನಾದರೂ ಯಾರು 
ತಾನೇ ಬಯಸಿಯಾರು ೧ ॥ ೫೫ ॥ ವೀರ್ಯ- ಶೌರ್ಯ ಗಳಿಂದ 
ಅದುರುತ್ತಿರುವ ಹುಬ್ಬಿನಾಟಗಳಿಂದಲೇ ಇಡೀ ಜಗತ್ತನ್ನು 
ಸಂಹಾರಮಾಡುವ ಯಮನೂ ಕೂಡ ನಿನ್ನ ಚರಣಗಳಲ್ಲಿಶರಣಾದ 
ಪ್ರಾಣಿಗಳ ಮೇಲೆ ತನ್ನ ಅಧಿಕಾರವನ್ನು ನಡೆಸಲಾರನು. ॥ ೫೬ ॥ 

ಭಗವಂತನ ಅಂತಹ ಪ್ರೇಮಿ ಭಕ್ತರ ಕ್ಷಣಾರ್ಧದ ಸತ್ತಂಗ 
ಉಂಟಾದರೆ, ಅದಕ್ಕೆ ಸಮವಾಗಿ ಸ್ವರ್ಗವಾಗಲೀ, ಮೋಕ್ಷ 
ವಾಗಲೀ ನಾನು ಲೆಕ್ಕಿಸುವುದಿಲ್ಲ ಹಾಗಿರುವಾಗ ಮರ್ಯಲೋಕದ 
ತುಚ್ಛ ಭೋಗಗಳ ಬಗ್ಗೆ ಹೇಳುವುದೇನಿದೆ ? ॥ ೫೭ ॥ ಪ್ರಭೋ! 
ನಿನ್ನ ಚರಣಗಳು ಸಮಸ್ತ ಪಾಪರಾಶಿಯನ್ನು ಕಳೆಯುವಂತ 
ಹವುಗಳು. ನಿನ್ನ ಕೀರ್ತಿಯಲ್ಲಿಯೂ ಮತ್ತು ನಿನ್ನ ಶ್ರೀಪಾದ 
ತೀರ್ಥವಾದ ಗಂಗೆಯಲ್ಲಿ ಆಂತರಿಕ ಮತ್ತು ಬಾಹ್ಯ ಸ್ನಾನವನ್ನು 
ಮಾಡಿ ಮಾನಸಿಕ ಹಾಗೂ ಶಾರೀರಿಕ ಎರಡೂ ವಿಧದ ಪಾಪಗಳನ್ನು 
ತೊಳೆದುಕೊಳ್ಳುವರು. ಜೀವಿಗಳ ಕುರಿತು ದಯೆ ತೋರುವ, 
ರಾಗ-ದ್ವೇಷಾದಿರಹಿತ ಚಿತ್ರವುಳ್ಳ ಸರಳವಾದ ಸರ್ವಗುಣಗಳಿಂದ 
ಕೂಡಿದ ಆ ಭಾಗವತೋತ್ತಮರ ಸಂಗವು ನಮಗೆ ದೊರೆಯು 
ತ್ತಿರಲಿ. ಇದೇ ಅನುಗ್ರಹವನ್ನು ನೀನು ನಮ್ಹ ಮೇಲೆ ತೋರ 
ಬೇಕು. ॥ ೫೮ ॥ 


24 ಅಧ್ಯಾಯ] 


ಚತುರ್ಥ ಸ್ಮಂಧ 


467 


ಗ 


ನ ಯಸ್ಯ ಚಿತ್ತಂ ಬಹಿರರ್ಥವಿಭ್ರಮಂ 
ತಮೋಗುಹಾಯಾಂ ಚ ವಿಶುದ್ಧಮಾವಿಶತ್‌ । 
ಯದ್ಧಕ್ಷಿಯೋಗಾನುಗೃಹೀತಮಂಜಸಾ 
ಮುನಿರ್ವಿಚಷ್ಟೇ ನನು ತತ್ರ ತೇ ಗತಿಮ್‌ ॥ ೫೯ ॥ 


ಯತ್ರೇದಂ ವ್ಯಜ್ಯತೇ ವಿಶ್ವಂ ವಿಶ್ವ್ವನ್ನವಭಾತಿ ಯತ್‌ । 
ತತ್‌ತ್ವಂ ಬ್ರಹ್ಮ ಪರಂ ಜ್ಯೋತಿರಾಕಾಶಮಿವ ವಿಸ್ಪೃತಮ್‌ 
॥ ೬೦॥ 


ಯೋ ಮಾಯಯೇದಂ ಪುರುರೂಪಯಾಸ್ಫಜತ್‌ 
ಬಿಭರ್ತಿ ಭೂಯಃ ಕೃಪಯತ್ಯವಿಕ್ರಿಯಃ 
ಯದ್ದೇದಬುದ್ಧಿ! ಸದಿವಾತ್ಮದುಃಸ್ಮಯಾ 
ತಮಾತ್ಮತಂತ್ರಂ ಭಗವನ್‌ ಪ್ರತೀಮಹಿ 


೬0 1 


ಕ್ರಿಯಾಕಲಾಪೈರಿದಮೇವ ಯೋಗಿನಃ 
ಶ್ರದ್ಧಾನ್ನಿಶಾಃ ಸಾಧು ಯಜಂತಿ ಸಿದ್ಧಯೇ 

ಭೂತೇಂದ್ರಿಯಾಂತಃಕರಣೋಪಲಕ್ಷಿತಂ 
ವೇದೇ ಚ ತಂತ್ರೇ ಚ ತ ಏವ ಕೋವಿದಾಃ 


॥ ೬೨ ॥ 


ತ್ವಮೇಕ ಆದ್ಯಃ ಪುರುಷಃ ಸುಪ್ಪಶಕ್ತಿ- 
ಸ್ವಯಾ ರಜಸತ್ತತಮೋ ವಿಭಿದ್ಯತೇ । 
ಮಹಾನಹಂ ಖಂ. ಮರುದಗ್ನಿವಾರ್ಧರಾಃ 
ಸುರರ್ಷಯೋ ಭೂತಗಣಾ ಇದಂ ಯತಃ॥ ೬೩ ॥ 


ಸೃಷ್ಟಂ ಸ್ವಶಕ್ಯೇದಮನುಪ್ರವಿಷ್ಟ- 
ಶತುರ್ವಿಧಂ ಪುರಮಾತ್ಕಾಂಶಕೇನ I 


ಚ 
ಅಥೋ ವಿದುಸ್ತಂ ಪುರುಷಂ ಸಂತಮಂತ- 
ರ್ಭುಂಕ್ಕೇ ಹೃಷೀಕೈರ್ಮಧು ಸಾರಘಂ ಯಃ ॥ ೬೪॥ 


ಸ ಏಷ ಲೋಕಾನತಿಚಂಡ ವೇಗೋ 
ವಿಕರ್ಷಸಿ ತಂ ಖಲು ಕಾಲಯಾನಃ । 


ಭೂತಾನಿ ಭೂತೈರನುಮೇಯತತ್ವೋ 
ಘನಾವಲೀರ್ವಾಯುರಿವಾವಿಷಹ್ಯ: ೬೫ ॥ 
ಪ್ರಮತ್ತ ಮುಚ್ಚೆರಿತಿಕೃತ್ಯಚಿಂತಯಾ 
ಪ್ರವೃದ್ಧರೋಭಂ ವಿಷಯೇಷು ಲಾಲಸಮ್‌ । 
ತ್ವಮಪ್ರಮತ್ತಃ ಸಹಸಾಭಿಪದ್ಯಸೇ 
॥1 ೬೬ 


ಕ್ಲುಲ್ಲೇಲಿಹಾನೋತ ಹಿರಿವಾಖುಮಂತಕಃ 


ಯಾವ ಸಾಧಕನ ಚಿತ್ತವು ಭಕ್ತಿಯೋಗದಿಂದ ಅನುಗ್ರಹಿಸಲ್ಪಟ್ಟು 
ಪರಿಶುದ್ಧವಾಗಿ ಹೊರಗಿನ ವಿಷಯಗಳಲ್ಲಿ ಿಅಲೆದಾಡುವುದಿಲ್ಲವೋ, 
ಅವನು “ಆಯಾಸ ವಿಲ್ಲದೆಯೇ ನಿನ್ನ ಸ್ವರೂಪದ ದರ್ಶನವನ್ನು 
ಪಡೆದುಕೊಳ್ಳುವನು. ॥೫೯॥ ಈ ವಿಶ ವೆಲ್ಲವೂ ಯಾರಲ್ಲಿ ಅಭಿ 
ವ್ಯಕ್ತವಾಗಿದೆಯೋ, ಯಾವುದು ಈ ಇಡೀ ಏಶ್ವದಲ್ಲಿ ಬಳಗುತ್ತಿದೆಯೋ, 
ಆ ಆಕಾಶದಂತೆ ಸರ್ವ ವ್ಯಾಪಕವು ಪರಮಪ್ರ ಕಾಶ ಮಯವೂ ಆದ 
ಪರಬ್ರಹ್ಮ ಪ ಪರಂಜ್ಯೋತಿಯು ನೀನೇ Kate ಬ 
ಭಗವಂತಾ | ನೀಡು ನಾನಾರೂಪಗಳನ್ನು ಧರಿಸಿರುವ 
ಮಾಯೆಯಿಂದ ಈ ಜಗತ್ತನ್ನು ಸೃಷ್ಟಿಸಿ, ಸಲಹಿ, ಸಂಹರಿಸುತ್ತಿದ್ದರೂ 
ಯಾವ ವಿಕಾರಕ್ಕೂ ಒಳಪಡದವನಾಗಿರುವೆ. ಭೇದಬುದ್ಧಿಯ 
ನುುಟುಮಾಡುತ್ತಾ ಜಗತ್ತಿನಲ್ಲಿ ಎಲ್ಲರ ಮೇಲೂ ಪ್ರಭಾವವನ್ನು 
ಬೀರುತ್ತಿರುವ ಆ ಮಾಯೆಯು ಪರಮಾತ್ಮನಾದ ನಿನ್ನ ಮೇಲೆ 
ತನ್ನ "ಯಾವುದೇ ಪ್ರಭಾವವನ್ನು ಬೀರಲು ಅಸಮರ್ಥ 
ವಾಗಿದ್ದಾಳೆ. ನೀನಾದರೋ ಪರಮಸ್ವತಂತ್ರನೆಂದೇ ನಾವು ತಿಳಿಯು 
ತ್ತೇವೆ. ॥ ೬೧ ॥ ಪಂಚಭೂತಗಳು, ಇಂದ್ರಿಯಗಳು, ಅಂತಃಕರಣ 
ಇವುಗಳ ಪ್ರೇರಕನು ನೀನೇ ಆಗಿರುವೆ ಮತ್ತು ಅವುಗಳ ಮೂಲಕವೇ 
ಸೂಚಿತನಾಗುತ್ತೀಯೆ. ಕರ್ಮಯೋಗಿಗಳು ಸಿದ್ಧಿಯನ್ನು ಹೊಂದ 
ಲಿಕ್ಕಾಗಿ ಬಗೆ-ಬಗೆಯ ಕರ್ಮಗಳ ಮೂಲಕ ನಿನ್ನ ಈ ಸಗುಣ 
ಸಾಕಾರ ಸ್ವರೂಪವನ್ನೇ ಶ್ರದ್ಧೆಯಿಂದ ಚೆನ್ನಾಗಿ ಪೂಜಿಸುತ್ತಾರೆ. 
ಅಂತಹ ಯೋಗಿಗಳೇ ವೇದ-ಶಾಸ್ತ್ರಗಳಲ್ಲಿ ಪ್ರವೀಣರೆಂದು 
ತಿಳಿಯಬೇಕು. ॥ ೬೨ ॥ ಓ ಸರ್ವಮೂಲನಾದ ಸ್ವಾಮಿಯೇ! 
ನೀನೇ ಅದ್ವಿತೀಯನಾದ ಆದಿಪುರುಷನು. ಸೃಷ್ಟಿಗೆ ಮೊದಲು 
ಮಾಯಾಶಕ್ತಿಯು ನಿನ್ನಲ್ಲೇ ನಿದ್ರಿಸಿರುತ್ತದೆ. ಅನಂತರ ಸೃಷ್ಟಿಕಾಲ 
ದಲ್ಲಿ ಅದರಿಂದಲೇ ದ ಸತ್ತ ದೆ ರಜ, ತಮ ಎಂಬ ಗುಣಗಳ ವಿಭಾಗ 
ವಾಗಿ ಮಹತ್ತತ್ತ್ಯ, ಅಹಂಕಾರ, ಆಕಾಶ, ವಾಯು, ಅಗ್ನಿ ಜಲ 

ತ್ತು ಪೃಥಿವಿಗಳೆಂಬ ತತ್ತ ಎಗಳೊ ದೇವತೆಗಳೂ, ಯಷಿಗಳೂ 
ಹಾಗೂ ಸಮಸ್ತ ಪ್ರಾಣಿಗಳಿಂದ ಕೂಡಿದ ಈ ಜಗತ್ತಿನ 
ಉತ್ಪತ್ತಿಯಾಗುತ್ತದೆ. ॥ ೬೩ ॥ 

ಜೇನುಹುಳುಗಳು ತಾವೇ ತಯಾರಿಸಿದ ಜೇನನ್ನು ತಿನ್ನುವಂತೆ 
ಪುರುಷನು ನಿನ್ನ ಶಕ್ತಿಯಿಂದ ಸೃ ಸೃಷ್ಟಿಸಲ್ಪಟ್ಟ ಈ ಜರಾಯುಜ, 
ಅಂಡಜ, ಸ್ವೆ €ದಜ, ಉದ್ದಜಗೆಂಬ ನಾಲ್ಕು ಬಗೆಯ ದೇಹಗಳಲ್ಲಿ 
ಒಳಹೊಕ್ಕು ಇಂದ್ರಿಯಗಳ ಮೂಲಕ ವಿಷಯಸುಖಗಳನ್ನು 
ಅನುಭವಿಸುತ್ತಾನೆ. ಈ ಪುರುಷನು ನಿನ್ನ ಅಂಗವೇ : ಆಗಿದ್ದಾನೆ. 
ಇವನನ್ನೇ ಜೀವನೆಂದೂ ಹೆಳುತ್ತಾರೆ. ॥ ೬೪ ॥ ಸಹಿಸಲು 
ಅಶಕ್ಕವಾದ ಪ್ರಚಂಡವೇಗದಿಂದ ಬೀಸುವ ಗಾಳಿಯು ಮೋಡಗಳ 
ಸಮೂಹವನು ಚದುರಿಸುವಂತೆ - ನೀನೇ ಕಾಲವೆಂಬ ರಥದಲ್ಲಿ 
ಕುಳಿತು ಸಹಿಸಲು ಅಸಾಧ್ಯವಾದ ಪ್ರಚಂಡವೇಗದಿಂದ ಭೂತ 
ಗಳನ್ನು ಚದುರಿಸಿ ಅಯಗೊಳಿಸುವೆ. ನಿನ್ನ ತತ್ತ್ವವನ್ನು ಆನುಮಾನ 
ಪಮಾಣ ದ ಅರಿಯಬೆಣೇ ಹೊರತು ಪ್ರತ್ಯಕ್ಷದಿಂದ 
ತಿಳಿಯಲಾಗುವುದಿಲ್ಲ 1 ೬೫ 

"ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು' ಮುಂತಾದ 
ಚಿಂತಾಪರಂಪರೆಗಳಿಂದ ಲೋಭವು “ಹೆಚ್ಚಿ ವಿಷಯಭೋಗಗಳಲ್ಲಿ 


468 


ಕಪ್ಪ ಪದಾಬ್ಬಂ ವಿಜಹಾತಿ ಪಂಡಿತೋ 
ಯಸ್ತೇ5ವಮಾನವ್ಯಯಮಾನಕೇತನಃ I 

ವಿಶಂಕಯಾಸ್ಥದ್ದುರುರರ್ಚತಿ ಸ್ಥ ಯದ್‌ 
ವಿನೋಪಪತ್ತಿಂ ಮನವಶ್ಚತುರ್ದಶ ॥ ೬೭ ॥ 


ಅಥ ತ್ವಮಸಿ ನೋ ಬ್ರಹ್ಮನ್ಪರಮಾತ್ಮನಿಪಶ್ಚಿತಾಮ್‌ । 
ವಿಶ್ವ, ರುದ್ರಭಯದ್ಯಸ್ರಮಕುತಶ್ಚಿದ್ದಯಾ ಗತಿಃ 
॥ ೬೮॥ 


ಇದಂ ಜಪತ ಭದ್ರಂ ವೋ ವಿಶುದ್ಧಾ ನೃಪನಂದನಾಃ 
ಸ್ಪಧರ್ಮಮನುತಿಷ್ಯಂತೋ ಭಗವತ್ಯರ್ಪ್ಷಿತಾಶಯಾಃ 
॥ ೬೯ ॥ 


ತಮೇವಾತ್ಥಾನಮಾತ್ಸಸ್ನಂ ಸರ್ವಭೂತೇಷ್ಟವಸ್ಥಿತಮ್‌ । 
ಪೂಜಯಧ್ಧಂ ಗೃಣಂತಶ್ಚ ಧ್ಯಾಯಂತಶ್ಚಾಸಕೃದ್ಧರಿಮ್‌ 
11 ೭೦॥ 


ಯೋಗಾದೇಶಮುಪಾಸಾದ್ಯ್ಧ ಧಾರಯಂತೋ ಮುನಿವ್ರತಾಃ । 


ಸಮಾಹಿತಧಿಯಃ ಸರ್ವ ಏತದಭ್ಛಸತಾದೃತಾಃ 
I ೭0 

ಇದಮಾಹ .. ಪುರಾಸ್ಥಾಕಂ ಭಗವಾನ್ಸಿಶ್ರಸ್ಪಕ್ಕತಿಃ I 

ಭೃಗ್ವಾದೀನಾಮಾತ್ಮಜಾನಾಂ ಸಿಸ್ಫ! ಸಂಸಿಸೃಕ್ಚತಾಮ್‌ 
॥ ೭೨ ॥ 


ತೇ ವಯಂ ನೋದಿತಾಃ ಸರ್ವೇ ಪ್ರಜಾಸರ್ಗೇ ಪ್ರಜೇಶ್ವರಾಃ | 
ಅನೇನ ದ್ವಸ್ರತಮಸಃ ಸಿಸೃಕ್ಕ್ಮೋ ವಿವಿಧಾಃ ಪ್ರಜಾಃ 
can 


ಅಥೇದಂ ನಿತ್ಯದಾ ಯುಕ್ತೋ ಜಪನ್ನವಹಿತಃ ಪುಮಾನ್‌ । 
ಅಚಿರಾಚ್ಛೇಯ ಆಪ್ಲೋತಿ ವಾಸುದೇವಪರಾಯಣಃ 
11 ೭೪॥ 


ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಪ್ರೇಯಸಂ ಪರಮ್‌ । 
ಸುಖಂ ತರತಿ ದುಷ್ಟಾರಂ ಜ್ಲಾನನೌರ್ವ್ಯಸನಾರ್ಣವಮ್‌ 
1 ೭೫ ॥ 


ಯ ಇಮಂ ಶ್ರದ್ಧಯಾ ಯುಕ್ತೋ ಮದ್ಗೀತಂ ಭಗವತ್ಸ _ವಮ್‌ I 
ಅಧೀಯಾನೋ ದುರಾರಾಧ್ಯಂ ಹರಿಮಾರಾಧಯತ್ಯಸೌ 
Wt 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಆಸಕ್ಷನಾದ ಮೈಮರೆತಿರುವ ಜೀವನನ್ನು - ಎಂದೆಂದೂ 
ಎಚ್ಚೆರವಾಗಿರುವ ಕಾಲರೂಪಿಯಾದ ನೀನು ದಿಢೀರನೆ 
ಆಕ್ರಮಿಸಿಬಿಡುತ್ತೀಯೆ. ಹಸಿವಿನಿಂದ ನಾಲಿಗೆಯನ್ನು ಚಾಚಿರುವ 
ಸರ್ಪವು ಇಲಿಯನ್ನು ಕಬಳಿಸುವಂತೆ ಮೈಮರೆತಿರುವ ಜೀವಿಯನ್ನು 
ಕಬಳಿಸಿಬಿಡುವೆ. ॥ ೬೬ ॥ ಯಾವ ಪಂಡಿತನು ತಾನೇ ನಿನ್ನನ್ನು 
ಅನಾದರಿಸಿ ತನ್ನ ಆಯುಸ್ಸನ್ನು ವ್ಯರ್ಥಮಾಡಿಕೊಂಡು ನಿನ್ನ 
ಪಾದಾರವಿಂದವನ್ನು ತೊರೆದಾನು ? ನಮ್ಮ ಗುರುಗಳಾದ ಬ್ರಹ್ಮ 
ದೇವರೂ, ಹದಿನಾಲ್ಕು ಮಂದಿ ಮನುಗಳೂ ಕೂಡ ಯಾವ 
ವಿಚಾರವೂ ಇಲ್ಲದೆ ಕೇವಲ ಶ್ರದ್ಧೆಯಿಂದಲೇ ಅದನ್ನು ಪೂಜಿಸಿ 
ದ್ದರು. ॥ ೬೭ ॥ ಓ ಪರಬ್ರಹ್ಮವೇ! ಈ ಜಗತ್ತೆಲ್ಲವೂ ರುದ್ರರೂಪ 
ವಾದ ಕಾಲದ ಭಯದಿಂದ ವ್ಯಾಕುಲಗೊಂಡಿದೆ. ಆದ್ದರಿಂದ 
ಓ ಪರಮಾತ್ಮನೇ | ಈ ತತ್ತ್ವವನ್ನು ತಿಳಿದಿರುವ ನಮಗಾದರೋ 
ಈಗ ನೀನೇ ಪೂರ್ಣ ಭಯಶೂನ್ಯ ಆಶ್ರಯನಾಗಿರುವೆ.'' ॥ ೬೮ ॥ 

ರಾಜಕುಮಾರರೇ | ನೀವುಗಳು ವಿಶುದ್ಧಭಾವದಿಂದ 
ಸ್ವಧರ್ಮವನ್ನು ಆಚರಿಸುತ್ತ, ಭಗವಂತನಲ್ಲಿ ಚಿನ್ನು ನೆಟ್ಟು ನಾನು 
ಹೇಳಿರುವ ಈ ಸ್ತೋತ್ರವನ್ನು ಜಪಿಸುತ್ತಾ ಇರಿ. ಭಗವಂತನು ನಿಮಗೆ 
ಮಂಗಳವನ್ನು ಉಂಟುಮಾಡುವನು. ॥ ೬೯ ॥ ನೀವು ನಿಮ್ಮ 
ಅಂತಃಕರಣದಲ್ಲಿ ನೆಲೆಸಿದ ಆ ಸರ್ವಾಂತರ್ಯಾಮಿ ಪರಮಾತ್ಮ 
ನಾದ ಶ್ರೀಹರಿಯನ್ನು ಪದೇ-ಪದೇ ಸ್ತುತಿಸುತ್ತಾ, ಚಿಂತಿಸುತ್ತಾ, 
ಪೂಜಿಸುತ್ತಿರಿ. ॥ ೭೦ ॥ ನಾನು ನಿಮಗೆ ಉಪದೇಶಿಸಿದ ಈ 
ಯೋಗಾದೇಶವೆಂಬ ಸ್ತೋತ್ರವನ್ನು ನೀವೆಲ್ಲರೂ ಮನಸ್ಸಿನಲ್ಲಿ 
ಧರಿಸಿ, ಮುನಿವ್ರತವನ್ನು ಆಚರಿಸುತ್ತಾ, ಅತ್ಯಂತ ಆದರದಿಂದ 
ಕೂಡಿ ಏಕಾಗ್ರಭಾವದಿಂದ ಅಭ್ಯಾಸಮಾಡುತ್ತಿರಿ. ॥ ೭೧॥ ಈ 
ಸ್ತೋತ್ರವನ್ನು ಹಿಂದೆ ಜಗದ್ವಿಸ್ತಾರದ ಇಚ್ಛೆಯುಳ್ಳ ಪ್ರಜಾಪತಿಗಳ 
ಒಡೆಯನಾದ ಭಗವಾನ್‌ ಬ್ರಹ್ಮದೇವರು ಪ್ರಜೆಯನ್ನು 
ಉಂಟುಮಾಡಬೇಕೆಂಬ ಇಚ್ಛೆಯುಳ್ಳ ಭೃಗುವೇ ಮುಂತಾದ ತನ್ನ 
ಪುತ್ರರಿಗೆ ಉಪದೇಶಮಾಡಿದ್ದರು. ॥ ೭೨ ॥ ಪ್ರಜಾಪತಿಗಳಾದ 
ನಮಗೆ ಪ್ರಜೆಯನ್ನು ವಿಸ್ತರಿಸುವ ಆಜ್ಞೆಯು ಕೊಡಲ್ಪಟ್ಟಾಗ ಇದರ 
ಮೂಲಕವೇ ನಾವು ನಮ್ಮ ಅಜ್ಞಾನವನ್ನು ಕಳಕೊಂಡು ಅನೇಕ 
ಬಗೆಯ ಪ್ರಜೆಯನ್ನು ಉತ್ಪನ್ನಮಾಡಿದೆವು. ॥ ೭೩ ॥ 

ಈಗಲೂ ಭಗವತ್ಪರಾಯಣನಾದ ಪುರುಷನು ಇದನ್ನು 
ಏಕಾಗ್ರಚಿತ್ತದಿಂದ ಪ್ರತಿದಿನವೂ ಜಪಿಸಿದರೆ ಅವನಿಗೆ ಶೀಘ್ರ 
ವಾಗಿಯೇ ಶ್ರೇಯಸ್ಸುಂಟಾಗುವುದು. ॥ ೭೪ ॥ ಈ ಲೋಕದಲ್ಲಿ 
ಎಲ್ಲ ರೀತಿಯ ಶ್ರೇಯಸ್ಕರ ಸಾಧನೆಗಳಲ್ಲಿ ಮೋಕ್ಬ್ಚದಾಯಕವಾದ 
ಜ್ಞಾನವೇ ಸರ್ವಶ್ರೇಷ್ಠವಾಗಿದೆ. ಜ್ಲಾನನೌಕೆಯನ್ನು ಹತ್ತಿದವನು 
ಆಯಾಸವಲ್ಲದೆಯೇ ಈ ದಾಟಲಶಕ್ಕವಾದ ಸಂಸಾರಸಾಗರವನ್ನು 
ದಾಟಿಬಿಡುವನು. ॥ ೭೫ ॥ ಭಗವಂತನ ಆರಾಧನೆಯು ಬಹಳ 
ಕಷ್ಟವಾಗಿದ್ದರೂ ನಾನು ಹೇಳಿದ ಈ ಸ್ತೋತ್ರವನ್ನು ಶ್ರದ್ಧೆಯಿಂದ 
ಪಠಿಸುವವನು ಸುಲಭವಾಗಿಯೇ ಅವನ ಪ್ರಸನ್ನತೆಯನ್ನು ಪಡೆದು 
ಕೊಳ್ಳುವನು. ॥ ೭೬ ॥ 


25 ಅಧ್ಯಾಯ] 


ಚತುರ್ಥ ಸೃಂಧ 


469 


ಎಂದತೇ ಪುರುಷೋರಮುಷ್ಯಾದ್ಯದ್ಯದಿಚ್ಛತ್ಯಸತ್ವರಮ್‌ I 
ಮದ್ಗೀತಗೀತಾತ್ತುಪ್ರೀತಾಚ್ಛೇಯಸಾಮೇಕವಲ್ಲಭಾತ್‌ 
೭೭ 


ಇದಂ ಯ ಕಲ್ಯ ಉತ್ಸಾಯ ಪ್ರಾಂಜಲಿಃ ಶ್ರದ್ಧಯಾನ್ನಿತಃ 
ಶೃಣುಯಾಚ್ಛಾವಯೇನ್ನರ್ತ್ಯೋ ಮುಚ್ಕತೇ ಕರ್ಮಬಂಧನ್ನೆ: 


“p 1 ೭೮ ॥ 
ಗೇತಂ ಮಯೇದಂ ನರದೇವನಂದನಾಃ 
ಪರಸ್ಯ ಪುಂಸಃ ಪರಮಾತ್ಮನಃ ಸ್ಥವಮ್‌ । 


ಜಪಂತ ಏಕಾಗ್ರಧಿಯಸ್ತಪೋ ಮಹ- 
ಚ್ಚರದ್ವಮಂತೇ ತತ ಆಪ ಶೃಥೇಪ್ಲಿತಮ್‌ ॥೭೯॥ 


ಭಗವಂತನೇ ಎಲ್ಲ ಕಲ್ಯಾಣಸಾಧನೆಗಳ ಏಕಮಾತ್ರ 
ಧ್ಯೇಯವಾಗಿ ಪ್ರಿಯತಮನಾಗಿರುವನು. ಆದ್ದರಿಂದ ನಾನು ಹಾಡಿ 
ರುವ ಈ ಸ್ತೋತ್ರಗಾಯನದಿಂದ ಭಗವಂತನನ್ನು ಪ್ರಸನ್ನಗೊಳಿಸಿ, 
ಅವನು ಸ್ಥಿರಚಿತ್ತನಾಗಿ ಭಗವಂತನಿಂದ ಬೇಕಾದುದೆಲ್ಲವನ್ನು 
ಪಡೆದುಕೊಳ್ಳುವನು. ॥ ೭೭ ॥ ಉಷಣಾಲದಲ್ಲಿ ಎದ್ದು ಇದನ್ನು 
ಶ್ರದ್ಧೆಯಿಂದ ಕೈಜೋಡಿಸಿಕೊಂಡು ಕೇಳುವವನು ಎಲ್ಲ ಪ್ರಕಾರದ 
ಕರ್ನಬಂಧನದಿಂದ ಮುಕ್ತನಾಗಿ ಹೋಗುವನು. ॥ ೭೮॥ 
ರಾಜಕುಮಾರರೇ | ನಾನು ನಿಮಗೆ ಹೇಳಿರುವ ಈ ಪರಮಪುರುಷ 
ಪರಮಾತ್ಮನ ಸ್ತೋತ್ರವನ್ನು ಏಕಾಗ್ರಚಿತ್ತದಿಂದ ಜಪಿಸುತ್ತಾ ನೀವು 
ಮಹಾತಪಸ್ಸನ್ನು ಆಚರಿಸಿರಿ.  ತಪಸ್ತು ಪೂರ್ಣವಾದಾಗ 
ಇದರಿಂದಲೇ ನಿಮ್ಮ ಇಷ್ಟುರ್ಥಫಲವು ಈಡೇರುವುದು. ॥ ೭೯ ॥ 

ಇಪ್ಪತ್ತನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೨೪ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸೃಂಧೇ 
ರುದ್ರಗೀತಂ ನಾಮ ಚತುರ್ವಿಂಶೋ5ಧ್ಯಾಯಃ॥ ೨೪ ॥ 


— 
ಇಪತೆ ದನೆಯ ಅಧ್ಯಾಯ 
ಉಲ ಶೆ 
ಪುರಂಜನೋಪಾಖ್ಯಾನದ ಪ್ರಾರಂಭ 


ಮೈತ್ರೇಯ ಉವಾಚ 


ಇತಿ ಸಂದಿಶ್ಯ ಭಗವಾನ್‌ ಬಾರ್ಹಿಷದೈರಭಿಪೂಜಿತಃ | 
ಪಶ್ಯತಾಂ ರಾಜಪೃತ್ರಾಣಾಂ ತತ್ನೆ ಕೈವಾಂತರ್ದಧೇ ಹರಃ 
uo 


(1 ರುದ್ರಗೀತಂ ಭಗವತಃ ಸ್ತೋತ್ರಂ ಸರ್ವೇ ಪ್ರಚೇತಸಃ | 
ಜಪಂತಸ್ತೇ ತಪಸ್ತೇಪುರ್ವರ್ಷಾಣಾಮಯುತಂ ಜಲೇ 
॥ ೨॥ 


ಪ್ರಾಚೀನಬರ್ಹಿಷಂ ಕೃತ್ರಃ ಕರ್ಮಸ್ವಾಸಕ್ತಮಾನಸಮ್‌ | 


ನಾರದೋತಧ್ಯಾತ್ಮತತ್ತ Jor ಕೃಪಾಲುಃ ಪ್ರತ್ಯಬೋಧಯತ್‌ 
॥ ೩ ॥ 


ಶೆ ಶ್ರೇಯಸ್ತ್ವಂ ಕತಮದ್ರಾಜನ್‌ ಕರ್ಮಣಾ ಅತ್ಥನ ಈಹಸೆ 
ದುಃಖಹಾನಿಃ ಸುಖಾವಾಪಿ ತ್ರೆ €ಯಸ್ತನ್ನೇಹ 
1೪! 


ರಾಜೋವಾಚ 


ನ ಜಾನಾಮಿ ಮಹಾಭಾಗ ಪರಂ ಕರ್ಮಾಪವಿದ್ದಧೀಃ | 


ಬ್ರೂಹಿ ಮೇ ವಿಮಲಂ ಜ್ಞಾನಂ ಯೇನ ಮುಚ್ಛೇಯ ಕರ್ಮಭಿಃ 
॥ ೫॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! 
ಭಗವಾನ್‌ ಶಂಕರನು ಹೀಗೆ ಪ್ರಚತಸರಿಗೆ ಉಪದೇಶಿಸಿದ ಬಳಿಕ 
ಪ್ರಚೇತಸರು ಶಂಕರನನ್ನು el ಭಕ್ತಿಯಿಂದ ಪೂಜಿಸಿದರು. 
ಅನಂತರ ಆ ರಾಜಕುಮಾರರು ನೋಡುತ್ತಿರುವಂತೆ ಶಿವನು ಅಂತ 
ರ್ಧಾನನಾದನು. ॥ ೧ ॥ ಮತ್ತೆ ಪ್ರಾಚೇತಸರೆಲ್ಲರೂ ರುದ್ರದೇವರು 

ಉಪದೇಶಿಸಿದ ಸ್ತೋತ್ರವನ್ನು ಜಪಿಸುತ್ತಾ, ನೀರಿನಲ್ಲಿ ನಿಂತುಕೊಂಡು 
ಹತ್ತುಸಾವಿರ ವರ್ಷಗಳವರೆಗೆ ತಪಸ್ಪನ್ನು ಆಚರಿಸುತ್ತಿದ್ದರು. ॥ ೨ ॥ 
ಇತ್ತ. ಕಡೆ ಪ್ರಾಚೀನಬರ್ಹಿಯ ಚಿತ್ತವು ಕರ್ಮಕಾಂಡದಲ್ಲಿ ಅತ್ಯಂತ 
ಆಸಕ್ತವಾಗಿ ಅಧ್ಯಾತ್ಮದ ವಿಷಯದಲ್ಲಿ ಪ್ರೀತಿಯಿಲ್ಲದೇ ಇರುವು 
ದನ್ನು ಗಮನಿಸಿ, ಅಧ್ಯಾತ್ಮವಿದ್ಯಾ ವಿಶಾರದ ರಾದ ಪರಮದಯಾಳು 
ಗಳಾದ ನಾರದರು ಅವನ ಬಳಿಗೆ ಬಂದು ಹೀಗೆ ಉಪದೇಶಿ 
ಸಿದರು. ॥ ೩ ॥ 

ಎಲ್ಫೆ ರಾಜನೇ! ಈ ಕರ್ಮಗಳ ಮೂಲಕ ನೀನು ತನ್ನ ಯಾವ 
ಶ್ರೇಯಸನ್ನು ಪ ಪಡೆಯಲು ಇಚ್ಛಿನುತ್ತಿರುವೆ ? ದುಃಖದ ಆತ್ಯಂತಿಕ 
ನಾಶ ಮತ್ತು ಪರಮಾನಂದದ ಪ್ರಾಪ್ತಿಯ ಹೆಸರೇ ಶ್ರೇಯಸ್ಸಾಗಿೆ. 
ಇದಾದರೋ ಕರ್ಮಗಳಿಂದಾಗುವುದಿಲ್ಲ ॥ ೪ ॥ 

ರಾಜನು ಹೇಳಿದನು - ಮಹಾಭಾಗವತರಾದ ನಾರದರೇ! 
ನನ್ನ ಬುದ್ಧಿಯು ಕರ್ಮದಲ್ಲೇ ಸಿಕ್ಕಿಹಾಕಿಕೊಂಡಿದೆ. ಅದರಿಂದ 
ಪರಮ ಶ್ರೇ ೇಯಸ್ಸೇನೆಂಬುದು ನನಗೆ ತಿಳಿಯದಾಗಿದೆ. ಈ 
ಕರ್ಮ ಬಂಧನದಿಂದ ನಾನು ಬಿಡುಗಡೆ ಹೊಂದುವಂತಹ ವಿಶುದ್ಧ 
ಜ್ಞಾನವನ್ನು ನೀವು ನನಗೆ ಉಪದೇಶಿಸಿರಿ. 1 ೫ ॥ 


470 


ಗೃಹೇಷು ಕೂಟಧರ್ಮೆೇಷು ಪುತ್ರದಾರಧನಾರ್ಥಧೀಃ । 
ನ ಪರಂ ವಿಂದತೇ ಮೂಢೋ ಭ್ರಾಮ್ಯನ್ನಂಸಾರವರ್ಶೃಸು 


॥ ೬ ॥ 
ನಾರದ ಉವಾಚ 
ಭೋ ಭೋಃ ಪ್ರಜಾಪತೇ ರಾಜನ್‌ ಪಶೂನ್ನಶ್ವ ತ್ವಯಾದ್ದಲೇ । 
ಸಂಜ್ಞಾಪಿತಾಂಜೀವಸಂಘಾನ್ನಿರ್ಫಣೇನ ಸಹಸ್ರಶಃ 
1೭ 


ಏತೇ ತ್ವಾಂ ಸಂಪ್ರತೀಕ್ಷಂತೇ ಸ್ಮರಂತೋ ವೈಶಸಂ ತವ । 
ಸಂಪರೇತಮಯಃ ಕೂಟೈಶ್ಚಿಂದಂತ್ಯತ್ಥಿತಮನ್ಯವಃ 
॥ ೮ ॥ 


ಅತ್ರ ತೇ ಕಥಯಿಷ್ಕೇ5ಮುಮಿತಿಹಾಸಂ ಪುರಾತನಮ್‌ । 
ಪುರಂಜನಸ್ಯ ಚರಿತಂ ನಿಬೋಧ ಗದತೋ ಮಮ 
we 


ಆಸೀತ್ಸುರಂಜನೋ ನಾಮ ರಾಜಾ ರಾಜನ್‌ ಬೃಹಚ್ಚವಾಃ I 
ತಸ್ಯಾ ವಿಜ್ಞಾ ್ಲತಿನಾಮಾರ 5ಸೀತ್ರಖಾವಿಜ್ಞಾ ತಚೇಷ್ಟಿತಃ 
೧೦ 


ಸೋರನ್ಹೇಷಮಾಣಃ ಶರಣಂ ಬಭ್ರಾಮ ಪೃಥಿವೀಂ ಪ್ರಭುಃ । 
ನಾನುರೂಪಂ ಯದಾವಿಂದದಭೂತ್ತ ವಿಮನಾ ಇವ 
I ೧೦ 


ನ ಸಾಧು ಮೇನೇ ತಾಃ ಸರ್ವಾ ಭೂತಲೇ ಯಾವತೀ:ಃ ಪುರಃ । 
ಕಾಮಾನ್‌ ಕಾಮಯಮಾನೋಸೌ ತಸ್ಯ ತಸ್ಕೋಪಪತ್ತಯೇ 
10೨ ॥ 


ಸ ಏಕದಾ ಹಿಮವತೋ ದಕ್ಷಿಣೇಷ್ಟಥ ಸಾನುಷು । 
ದದರ್ಶ ನವಭಿರ್ದ್ವಾರ್ಭಿಃ ಪುರಂ ಲಕ್ಷಿಕಲಕ್ಷಣಾಮ್‌ 
॥ ೧೩ 1 


ಪ್ರಾಕಾರೋಪವನಾಟ್ಟಾಲಪರಿಖೈರಕ್ಚತೋರಣೈ: | 
ರ್ಸರೌಪ್ಯಾಯಸ್ಸೆಃ ಶೃಂಗೈಃ ಸಂಕುಲಾಂ ಸರ್ವತೋ ಗೃಷ್ಟೆಃ 
I ೧೪॥ 


ನೀಲಸ್ಪಟಿಕವೈದೂರ್ಯಮುಕ್ತಾಮರಕತಾರುಣೆ: | 
ಕ್ಲಪ್ರಹರ್ಮ್ಯಸ್ಥಲೀಂ ದೀಪ್ತಾಂ ಶ್ರಿಯಾ ಭೋಗವತೀಮಿವ 
Wu ೧೫ ॥ 
ಸಭಾಚತ್ವರರಥ್ಯಾಭಿರಾಕ್ರೀಡಾಯತನಾಪಣ್ಕೆಃ | 
ಚೈತ್ಯದಧ್ವಜಪತಾಕಾಭಿರ್ಯುಕ್ತಾಂ ವಿದ್ರುಮವೇದಿಭಿಃ 
1 ೧೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ಕಪಟಧರ್ಮಮಯ ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು 
ಪ್ನೀ, ಪುತ್ರ, ಧನ ಇವುಗಳನ್ನೇ ಪರಮ ಪುರುಷಾರ್ಥವೆಂದು 
ತಿಳಿಯುವವನಿಗೆ ಮತ್ತು ಅಜ್ಞಾನವಶದಿಂದ ಸಂಸಾರಾರಣ್ಯದಲ್ಲೇ 
ಅಲೆಯುತ್ತಾ ಇರುವುದರಿಂದ ಅವನಿಗೆ ಪರಮಶ್ರೇಯಸ್ಸು 
ದೊರೆಯುವುದಿಲ್ಲ ॥ ೬॥ 

ಶ್ರೀನಾರದರು ಹೇಳಿದರು - ಎಲೈ ರಾಜೇಂದ್ರನೇ! ನೀನು 
ಯಜ್ಞದಲ್ಲಿ ನಿರ್ದಯೆಯಿಂದ ಸಾವಿರಾರು ಪಶುಗಳನ್ನು ಬಲಿ 
ಕೊಟ್ಟಿರುವೆ. ಅವೆಲ್ಲವನ್ನು ಇದೋ ಆಕಾಶದಲ್ಲಿ ನೋಡು, ಎಂದು 
ತೋರಿಸಿದರು. ॥ ೭ ॥ ಅವೆಲ್ಲವೂ ನೀನು ಅವರಿಗೆ ಕೊಟ್ಟ ಹಿಂಸೆ 
ಯನ್ನು ನೆನಪಿಸಿಕೊಂಡು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ನಿನ್ನ 
ದಾರಿಯನ್ನು ನೋಡುತ್ತಿವೆ. ನೀನು ಸತ್ತು ಪರಲೋಕಕ್ಕೆ ಹೋದಾಗ 
ಅವು ಅತ್ಯಂತ ಕ್ರೋಧದಿಂದ ತಮ್ಮ ಕಬ್ಬಿಣದಂತಹ ಕೊಂಬುಗಳಿಂದ 
ತಿವಿಯುವರು. ॥ ೮ ॥ ಇರಲಿ. ಈ ವಿಷಯದಲ್ಲಿ ನಾನು ನಿನಗೆ 
ಒಂದು ಪ್ರಾಚೀನ ಉಪಾಖ್ಯಾನವನ್ನು ಹೇಳುವೆನು. ಅದು ರಾಜಾ 
ಪುರಂಜನನ ಚರಿತ್ರೆ. ನೀನು ಸಾವಧಾನವಾಗಿ ಕೇಳುವವನಾಗು. 
॥ ೯॥ ಎಲೈ ರಾಜನೇ | ಹಿಂದೆ ಪುರಂಜನನೆಂಬ ಓರ್ವ ಮಹಾ 
ಯಶಸ್ವಿಯಾದ ರಾಜನಿದ್ದನು. ಅವನಿಗೆ ಅವಿಜ್ಞಾತನೆಂಬ ಒಬ್ಬ 
ಸ್ನೇಹಿತನಿದ್ದನು. ಆ ಸ್ನೇಹಿತನ ಯಾವುದೇ ಕೆಲಸ-ಕಾರ್ಯಗಳು 
ಯಾರಿಗೂ ತಿಳಿಯುತ್ತಿರಲಿಲ್ಲ ॥ ೧೦ ॥ ರಾಜನು ತಾನು ವಾಸ 
ಮಾಡಲು ಯೋಗ್ಯವಾದ ಸ್ಥಾನವನ್ನು ಹುಡುಕುತ್ತಾ ಪೃಥಿವಿ 
ಯಲ್ಲೆಲ್ಲ ಅಡ್ಡಾಡಿದನು. ಆದರೂ ಅವನಿಗೆ ಯಾವುದೇ ಅನು 
ಕೂಲಕರ ಸ್ಥಾನ ದೊರೆಯದಿದ್ದಾಗ ಅವನು ಬೇಸರಗೊಂಡನು. 
॥ ೧೧ ॥ ಅವನಿಗೆ ನಾನಾ ಭೋಗಗಳ ಬಯಕೆ ಉತ್ಕಟವಾಗಿತ್ತು. 
ಅವುಗಳನ್ನು ಭೋಗಿಸಲಿಕ್ಕಾಗಿ ಅವನು ಜಗತ್ತಿನಲ್ಲಿ ನೋಡಿದ 
ಯಾವುದೇ ನಗರವು ಅವನಿಗೆ ಸರಿಬೀಳಲಿಲ್ಲ ॥ ೧೨ ॥ 

ಒಂದು ದಿನ ಅವನು ಹಿಮಾಲಯದ ದಕ್ಷಿಣದ ತಪ್ಪಲಿನ 
ಕರ್ಮಭೂಮಿಲ್ಲಿ ಒಂದು ಒಂಭತ್ತು ಬಾಗಿಲುಗಳುಳ್ಳ ನಗರವನ್ನು 
ನೋಡಿದನು. ಅದು ಎಲ್ಲ ಸುಲಕ್ಷಣಗಳಿಂದ ಸಂಪನ್ನವಾಗಿತ್ತು. 
॥ ೧೩ ॥ ಅದರ ಸುತ್ತಲೂ ಎತ್ತರವಾದ ಕೋಟೆ-ಕೊತ್ತಲಗಳೂ, 
ಕಂದಕಗಳೂ ಶೋಭಿಸುತ್ತಿದ್ದವು. ಉದ್ಯಾನವನಗಳೂ, ಗವಾಕ್ಚ 
ಗಳೂ, ತೋರಣದ್ವಾರಗಳೂ, ಚಿನ್ನ ಬೆಳ್ಳಿ, ಕಬ್ಬಿಣಗಳ ಕಲಶಗಳಿಂದ 
ರಮಣೀಯವಾಗಿದ್ದ ವಿಶಾಲವಾದ ಭವನಗಳೂ ಅದನ್ನು ಅಲಂಕರಿ 
ಸಿದ್ದವು. ॥ ೧೪ ॥ ಅಲ್ಲಿಯ ಭವನಗಳು - ನೆಲಗಳು ಇಂದ್ರ 
ನೀಲಮಣಿ, ಸ್ಫಟಿಕ, ವಜ್ರ-ವೈಡೂರ್ಯ, ಮುತ್ತು, ಮರಕತಮಣಿ, 
ಕೆಂಪು ರತ್ನಗಳಿಂದ ಖಚಿತವಾಗಿದ್ದವು. ತನ್ನ ಕಾಂತಿಯಿಂದ ಅದು 
ನಾಗಗಳ ರಾಜಧಾನಿ ಯಾದ ಭೋಗವತಿನಗರದಂತೆ ಕಂಡು ಬರು 
ತ್ತಿತ್ತು. ॥ ೧೫ ॥ ಅದರಲ್ಲಿ ಅಲ್ಲಲ್ಲಿ ಅನೇಕಸಭಾಭವನಗಳೂ, 
ಚೌಕಗಳೂ, ರಸ್ತೆಗಳೂ, ಕ್ರೀಡಾಗೃಹಗಳೂ, ಅಂಗಡಿಬೀದಿಗಳೂ, 
ವಿಶ್ರಾಂತಿಧಾಮಗಳೂ, ಬಾವುಟ - ಪತಾಕೆಗಳೂ, ಹವಳದ 
ಜಗುಲಿಗಳೂ ರಾರಾಜಿಸುತ್ತಿದ್ದವು. ॥೧೬॥ 

ಆ ನಗರದ ಹೊರಗೆ ದಿವ್ಯವಾದ ಮರ-ಬಳ್ಳಿಗಳಿಂದ ಕೂಡಿದ 
ಒಂದು ಸುಂದರವಾದ ಉದ್ಯಾನವನವೂ, ಅದರ ಮಧ್ಯದಲ್ಲಿ 


25 ಅಧ್ಯಾಯ] 


ಚತುರ್ಥ ಸೃಂಧ 


471 


ಪುರ್ಯಾಸ್ತು ಬಾಹ್ಯೋಪವನೇ ದಿವ್ಯದ್ರುಮಲತಾಕುಲೇ । 
ನದದ್ದಿಹಂಗಾಲಿಕುಲಕೋಲಾಹಲಜಲಾಶಯೇ 
W೧೭1 


ಹಿಮನಿರ್ದುರವಿಪ್ರುಷ್ಠತ್ಕುಸುಮಾಕರವಾಯುನಾ | 
ಚಲತ್ಸವಾಲವಿಟಪನಲಿನೀತಟಸಂಪದಿ 
॥1 ೧೮ ॥ 


ನಾನಾರಣ್ಯಮೃಗವ್ರಾತೈರನಾಬಾಧೇ ಮುನಿವ್ರತೈ: | 
ಆಹೂತಂ ಮನ್ಯತೇ ಪಾಂಥೋ ಯತ್ರ ಕೋಕಿಲಕೂಜಿತೈೆ: 
॥೧೯॥ 


ಯದೃಚ್ಛಯಾತ5ಗತಾಂ ತತ್ರ ದದರ್ಶ ಪ್ರಮದೋತ್ತಮಾಮ್‌ । 
ಭೃತ್ಯೆ ರ್ದಶಭಿರಾಯಾಂತೀಮೇಕೈಕಶತನಾಯಕ್ಕೆ: 
u 2೦ 


ಪಂಚಶೀರ್ಷಾಹಿನಾ ಗುಪ್ತಾಂ ಪ್ರತೀಹಾರೇಣ ಸರ್ವತಃ । 


ಅನ್ವೇಷಮಾಣಾಮೃಷಭಮಪ್ರೌಢಾಂ ಕಾಮರೂಪಿಣೀಮ್‌ 
॥ ೨೧॥ 


ಸುನಾಸಾಂ ಸುದತೀಂ ಬಾಲಾಂ ಸುಕಪೋಲಾಂ ವರಾನನಾಮ್‌ । 
ಸಮವಿನ್ನಸ್ತಕರ್ಣಾಭ್ಯಾಂ ಬಿಭ್ರತೀಂ ಕುಂಡಲಶ್ರಿಯಮ್‌ 
॥| ೨೨॥ 


ಪಿಶಂಗನೀವೀಂ ಸುಶ್ರೋಣೀಂ ಶ್ಯಾಮಾಂ ಕನಕಮೇಖಲಾಮ್‌ | 
ಪದ್ಬ್ಯಾಂ ಕ್ಷಣದ್ಭ್ಯಾಂ ಚಲತೀಂ ನೂಪುರೈರ್ದೇವತಾಮಿವ 
॥ ೨೩ ॥ 


ಸನೌ ವ್ಯಂಜಿತಕ್ಕೆಶೋರೌ ಸಮವೃತ್ತೌ ನಿರಂತರೌ । 
ಮಸ್ಟಾಂತೇನ ನಿಗೂಹಂತೀಂ ವ್ರೀಡಯಾ ಗಜಗಾಮಿನೀಮ್‌ 
ಸ ॥| ೨೪ ॥ 


ತಾಮಾಹ ಲಲಿತಂ ವೀರಃ ಸವ್ರೀಡಸ್ಥಿತಶೋಭನಾಮ್‌ । 
ಸ್ನಿಗ್ಬೇನಾಪಾಂಗಪುಂಖೇನ ಸ್ಪಷ್ಟ ಪ್ರೇಮೋದ್ಭಮನ್ನುದಾ ಸ 
| 


ಠಾ ತ್ವಂ ಕಂಜಪಲಾಶಾಕ್ಷಿ ಕಸ್ಯಾಸೀಹ ಕುತಃ ಸತಿ । 


ಇಮಾಮುಪಪುರೀಂ ಭೀರು ಕಿಂ ಚಿಕೀರ್ಷಸಿ ಶಂಸ ಮೇ 
॥| ೨೬ ॥ 


ಒಂದು ಸರೋವರವೂ ಶೋಭಿಸುತ್ತಿತ್ತು. ಅದರ ಅಕ್ಕ-ಪಕ್ಕಗಳಲ್ಲಿ 
ಬಗೆ-ಬಗೆಯ ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಿದ್ದವು. ದುಂಬಿಗಳು 
ರೋಂಕರಿಸುತ್ತಿದ್ದವು. ॥ ೧೭ ॥ ಸರೋವರದ ಪಕ್ಕದಲ್ಲಿದ್ದ ವೃಕ್ಷಗಳ 
ಕೊಂಬೆಗಳೂ ಮತ್ತು ಎಲೆಗಳೂ ಶೀತಲವಾದ ರುರಿಗಳು ನೀರಿನ 
ಹನಿಗಳು ಬೆರೆತಿದ್ದ ವಸಂತಮಾರುತದಿಂದ ಮೆಲ್ಲಗೆ ಅಲುಗಾಡುತ್ತಾ 
ದಡದಲ್ಲಿದ್ದ ನೆಲದ ಶೋಭೆಯನ್ನು ಹೆಚ್ಚಿಸಿದ್ದವು. ॥ ೧೮ ॥ 
ಅಲ್ಲಿಯ ಕಾಡುಮೃಗಗಳೂ ಕೂಡ ಮುನಿಗಳಿಗುಚಿತವಾದ ಅಹಿಂ 
ಸಾದಿ ವ್ರತಗಳನ್ನು ಪಾಲಿಸುತ್ತಿದ್ದವು. ಅದರಿಂದ ಅಲ್ಲಿ ಯಾರಿಗೂ 
ಯಾವ ವಿಧವಾದ ತೊಂದರೆಯೂ ಆಗುತ್ತಿರಲಿಲ್ಲ ಆ ಉದ್ಯಾನ 
ವನದಲ್ಲಿ ಕೋಗಿಲೆಗಳು ಕುಹೂ-ಕುಹೂ ಎಂದು ಇಂಪಾದ 
ದನಿಗೈೆಯುತ್ತಾ ದಾರಿಹೋಕರಿಗೆ “ವಿಶ್ರಾಂತಿ ಪಡೆಯಲು ಇಲ್ಲಿಗೆ 
ಬನ್ನಿರಿ' ಎಂದು ಸ್ವಾಗತಿಸುತ್ತವೋ ಎಂಬ ಭ್ರಮೆಯುಂಟಾ 
ಗುತ್ತಿತ್ತು. ॥ ೧೯ ॥ 

ಆ ಅದ್ಭುತವಾದ ಉದ್ಯಾನವನದಲ್ಲಿ ಸಂಚರಿಸುತ್ತಿದ್ದ 
ಪುರಂಜನರಾಜನಿಗೆ ಆಗ ಅಕಸ್ಥಾತ್ತಾಗಿ ಅಲ್ಲಿಗೆ ಬರುತ್ತಿದ್ದ ಒಬ್ಬ 
ಸುಂದರಿಯು ಕಾಣಿಸಿದಳು. ಆಕೆಗೆ ಹತ್ತುಮಂದಿ ಸೇವಕರು 
ಬೆಂಗಾವಲಾಗಿದ್ದರು. ಆ ಸೇವಕರಲ್ಲಿ ಒಬ್ಬೊಬ್ಬನೂ ನೂರು ಮಂದಿ 
ಸ್ತ್ರೀಯರಿಗೆ ನಾಯಕರಾಗಿದ್ದರು. ॥ ೨೦ ॥ ಐದು ಹೆಡೆಯ 
ಹಾವೊಂದು ಅವಳ ದ್ವಾರಪಾಲಕನಾಗಿದ್ದು ಅಂಗರಕ್ಷಕನಾಗಿ 
ಅವಳನ್ನು ಎಲ್ಲೆಡೆಗಳಿಂದಲೂ ಕಾಪಾಡುತ್ತಿತ್ತು. ಮುಗ್ಗೆಯಾಗಿ 
ಇಷ್ಟಬಂದ ರೂಪವನ್ನು ಧರಿಸಬಲ್ಲವಳಾಗಿದ್ದ ಆ ರಮಣಿಯು 
ತನಗೆ ಅನುರೂಪನಾದ ರಮಣನನ್ನು ಅರಸುತ್ತಿದ್ದಳು. ॥ ೨೧ ॥ 
ಅವಳ ನೀಳವಾದ ಮೂಗು, ದಂತಪಂಕ್ಷಿಗಳು, ಕಮನೀಯ 
ಕಪೋಲಗಳಿಂದ ಕೂಡಿದ ಮುಖವು ಬಹಳ ಸುಂದರವಾಗಿತ್ತು. 
ಅವಳಿಗೆ ತಕ್ಕುದಾದ ಕುಂಡಲಗಳು ಕಿವಿಗಳಲ್ಲಿ ಥಳ-ಥಳಿಸು 
ತ್ರಿದ್ದುವು. ॥ ೨೨ ॥ ಅವಳ ಮೈಬಣ್ಣ ಶ್ಯಾಮಲವಾಗಿದ್ದು ನಡುವು 
ಸುಂದರವಾಗಿತ್ತು. ಹಳದಿಯ ಸೀರೆಯನ್ನುಟ್ಟು ಚಿನ್ನದ ಡಾಬನ್ನು 
ಧರಿಸಿ, ಕಾಲಂದುಗೆಗಳು ರುಣ-ರುಣಿಸುವಂತೆ ವೈಯ್ಯಾರ 
ದಿಂದ ನಡೆದುಬರುತ್ತಿದ್ದ ಆ ರಮಣಿಯು ಧರೆಗೆ ಇಳಿದು ಬಂದ 
ಓರ್ವದೇವಿಯಂತೆ ಕಾಣುತ್ತಿದ್ದಳು. ॥ ೨೩ ॥ 

ಆ ಗಜಗಾಮಿನಿಯು ತಾರುಣ್ಯವನ್ನು ಸೂಚಿಸುತ್ತಿರುವ 
ದುಂಡಾಗಿ ಒಂದಕ್ಕೊಂದು ಸೇರಿಕೊಂಡಿದ್ದ ತನ್ನ ಸ್ತನಗಳನ್ನು ಲಜ್ಜೆ 
ಯಿಂದ ಬಾರಿ-ಬಾರಿಗೂ ಸೆರಗಿನಿಂದ ಮುಚ್ಚಿಕೊಳ್ಳುತ್ತಿದ್ದಳು. 
॥ ೨೪॥ ಲಜ್ಜೆಯಿಂದ ಕೂಡಿದ್ದ ಮುಗುಳುನಗೆಯಿಂದ ಶೋಭಿ 
ಸುತ್ತಾ, ಪ್ರೇಮದಿಂದ ಕೂಡಿದ ಭ್ರೂಮಾಟದಿಂದಲೂ, ಮನೋ 
ಹರವಾದ ಕಡೆಗಣ್ಣ ನೋಟವೆಂಬ ಬಾಣದಿಂದಲೂ ಘಾಸಿಯಾದ 
ವೀರ ಪುರಂಜನರಾಜನು ಪರವಶನಾಗಿ ಧೈರ್ಯವನ್ನು ಕಳೆದು 
ಕೊಂಡು ಸವಿಮಾತುಗಳಿಂದ ಆಕೆಯನ್ನು ಹೀಗೆ ಪ್ರಶ್ನಿಸಿದನು. 
॥ ೨೫ ॥ ಎಲೈ ಕಮಲಾಕ್ಟಿಯೇ! ನೀನು ಯಾರು? ಯಾರ 
ಮಗಳು? ಎಲ್ಲಿಂದ ಬರುತ್ತಿರುವೆ? ಸಾಧ್ವಿಯೇ! ಈ ಪುರಿಯ 
ಬಳಿ ಏನು ಮಾಡಬೇಕೆಂದಿರುವೆ 9 ॥ ೨೬ ॥ 


472 


ಕ ಏತೇ5ನುಪಥಾ ಯೇ ತ ಏಕಾದಶ ಮಹಾಭಟಾ: । 
ಏತಾ ವಾ ಲಲನಾಃಸುಭ್ರುಕೋರಯಂತೇಶಹಿಃ ಪುರಹರಃ 
11೨೭ ॥ 
ತಂ ಡ್ರೀರ್ಭವಾನ್ಯಸೃಥ ವಾಗ್ರಮಾ ಪತಿಂ 
ವಿಚಿನ್ಸತೀ ಕಿಂ ಮುನಿವದ್ರಹೋವನೇ 
ತ್ವದಂಫ್ರಿಕಾಮಾಪ್ರಸಮಸ್ತಕಾಮಂ 
. ಕೈ ಪದ್ಧಕೋಶಃ ಪತಿತಃ ಕರಾಗ್ರಾತ್‌ 


H ೨೮ ॥ 


ನಾಸಾಂ ವರೋರ್ವನ್ಯತಮಾ ಭುವಿಸ್ಟೃಕ್‌ 
ಪುರೀಮಿಮಾಂ ವೀರವರೇಣ ಸಾಕಮ್‌ 

ಅರ್ಹಸ್ಕಲಂಕರ್ತುಮದಭ್ರ ಕರ್ಮಣಾ 
ಲೋಕಂ ಪರಂ ಶ್ರೀರಿವ ಯಜ್ಞಪುಂಸಾ 


॥ ೨೯ ॥ 


ಯದೇಷ ಮಾಪಾಂಗವಿಖಂಡಿತೇಂದ್ರಿಯಂ 
ಸವ್ರೀಡಭಾವಸ್ಥಿತವಿಭ್ರಮದ್ಭುವಾ 

ತ್ಹಯೋಪಸೃಷ್ಟೋ ಭಗವಾನ್ನನೋಭವಃ 
ಪ್ರಬಾಧತೇ5ಥಾನುಗೃಹಾಣ ಶೋಭನೇ 


॥1೩೦॥ 


ತ್ವದಾನನಂ ಸುಭ್ರು ಸುತಾರಲೋಚನಂ 
ವ್ಯಾಲಂಬಿನೀಲಾಲಕವೃಂದಸಂವೃತಮ್‌ I 

ಉನ್ನೀಯ ಮೇ ದರ್ಶಯ ವಲ್ಗುವಾಚಕಂ 
ಯದ್ವೀಡಯಾ ನಾಭಿಮುಖಂ ಶುಚಿಸ್ಥಿತೇ. ॥ ೩೧ ॥ 


ನಾರದ ಉವಾಚ 


ಇತ್ನಂ ಪುರಂಜನಂ ನಾರೀ ಯಾಚಮಾನಮಧೀರವತ್‌ । 
ಅಭ್ಯನಂದತ ತಂ ವೀರಂ ಹಸಂತೀ ವೀರ ಮೋಹಿತಾ 
1೩೨ ॥ 


ನ ವಿದಾಮ ವಯಂ ಸಮ್ಯಕ್ಕರ್ತಾರಂ ಪುರುಷರ್ಷಭ । 
ಆತ್ಮನಶ್ಚ ಪರಸ್ಕಾಪಿ ಗೋತ್ರಂ ನಾಮ ಚ ಯತ್ಯತಮ್‌ 
1೩೩ 


ಇಹಾದ್ಯ ಸಂತಮಾತ್ಗಾನಂ ವಿದಾಮ ನ ತತಃ ಪರಮ್‌ । 
ಯೇನೇಯಂ ನಿರ್ಮಿತಾ ವೀರ ಪುರೀ ಶರಣಮಾತ್ಮನಃ 


1೪ I 
ಏತೇ ಸಖಾಯಃ ಸಖ್ಯೋ ಮೇ 
ನರಾ ನಾರ್ಯಶ್ಚ ಮಾನದ । 
ಸುಪ್ತಾಯಾಂ ಮಯಿ ಜಾಗರ್ತಿ 


ನಾಗೋಠ5ಯಂ ಪಾಲಯನ್‌ ಪುರೀಮ್‌ ॥ ೩೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ಎಲ್ಫೆ ಭೀರುವೇ | ಬೆಂಗಾವಲಾಗಿ ನಿನ್ನನ್ನು ಹಿಂಬಾಲಿಸುತ್ತಿರುವ 
ಈ ಹನ್ನೊಂದು ಮಂದಿ ವೀರಭಟರು ಯಾರು? ಈ ಸ್ವೀಯರು 
ಯಾರು? ನಿನ್ನ ಮುಂದೆ ಕಾವಲಾಗಿ ಬರುತ್ತಿರುವ ಈ ಸರ್ಪವು 
ಯಾರು? ॥ ೨೭॥ ಸುಂದರಿಯೇ! ನೀನು ಪತಿಯನ್ನು 
ಅರಸುತ್ತಾ ಬಂದಿರುವ ಸಾಕ್ಟಾತ್‌ ಲಜ್ಜಾದೇವಿಯೋ, ಉಮಾ 
ದೇವಿಯೋ, ಸರಸ್ವತಿಯೋ ಅಥವಾ ರಮಾದೇವಿಯೋ ) 
ನೀನು ಮುನಿಗಳಂತೆ ಈ ವನದಲ್ಲಿ ಏಕಾಂತವಾಸವನ್ನು ಏಕೆ 
ಮಾಡುತ್ತಿರುವೆ ? ನಿನ್ನ ಚರಣಾನುಗ್ರಹದಿಂದಲೇ ಪತಿಯ ಎಲ್ಲ 
ಕಾಮನೆಗಳು ಈಡೇರಿದಂತಾಗುವುವು. ನೀನು ಲಕ್ಷ್ಮೀದೇವಿಯೇ 
ಆಗಿದ್ದರೆ ನಿನ್ನ ಕೈಯಲ್ಲಿದ್ದ ಲೀಲಾಕಮಲವು ಎಲ್ಲಿ ಬಿದ್ದು 
ಹೋಯಿತು? ॥ ೨೮ ॥ ಆದರೆ ನೀನು ಅವರಲ್ಲಿ ಯಾರೂ 
ಆಗಿರಲಾರೆ. ಏಕೆಂದರೆ, ನಿನ್ನ ಪಾದಗಳು ಭೂಮಿಯನ್ನು ಮುಟ್ಟುತ್ತಿವೆ. 
ನೀನು ಮನುಷ್ಯ ಸ್ವ್ರೀಯೇ ಆಗಿರಬೇಕು. ಒಳ್ಳೆಯದು, ಹಾಗಾದರೆ 
ಲಕ್ಷ್ಮೀದೇವಿಯು ಭಗವಾನ್‌ ವಿಷ್ಣುವಿನೊಡನೆ ವೈಕುಂಠವನ್ನು 
ಬೆಳಗುತ್ತಿರುವಂತೆ ನೀನು ವೀರವರನಾದ ನನ್ನೊಡನೆ ಈ ನಗರಿ 
ಯನ್ನು ಅಲಂಕರಿಸುವವಳಾಗು. ॥ ೨೯ ॥ ನಾನು ಮಹಾಪರಾ 
ಕ್ರಮಿಯೇ ಆಗಿದ್ದರೂ ಈಗ ನಿನ್ನ ಕಟಾಕ್ಚಗಳು ನನ್ನ ಮನಸ್ಸನ್ನು 
ಸೂರೆಗೊಂಡುಬಿಟ್ಟಿವೆ. ಲಜ್ಜೆಯಿಂದ ಕೂಡಿ ರತಿಭಾವದಿಂದ 
ತುಂಬಿರುವ ಕಿರುನಗೆಯಿಂದ ಕೂಡಿರುವ ನಿನ್ನ ಈ ಹುಬ್ಬುಗಳ 
ಪ್ರೇರಣೆಪಡೆದು ಕಡುಗಲಿಯಾದ ಕಾಮದೇವನು ನನ್ನನ್ನು ಪೀಡಿಸು 
ತ್ರಿದ್ದಾನೆ. ಆದುದರಿಂದ ಸುಂದರಿಯೇ ನನ್ನಲ್ಲಿ ಕೃಪೆದೋರು. 
1೩೦ ॥ ಶುಚಿಯಾದ ಮುಗುಳ್ನಗೆಯುಳ್ಳ ಮೋಹಿನಿಯೇ | 
ಸುಮಧುರವಾದ ವಾಣಿಯನ್ನು ಸುರಿಸುವ ನಿನ್ನ ಮುಖಾರವಿಂದ 
ವನ್ನು ನಾಚಿಕೆಯಿಂದ ಏಕೆ ಹಿಂದಿರುಗಿಸಿ ಕೊಂಡಿರುವೆ? 
ಮುಖವನ್ನು ಮೇಲಕ್ಕೆತ್ತಿ ನನಗೆ ತೋರಿಸು. ಸುಂದರವಾದ 
ಹುಬ್ಬುಗಳಿಂದ ಕೂಡಿದ ವಿಶಾಲ ಕಣ್ಣುಗಳಿಂದ ಶೋಭಿಸುತ್ತಿರುವ 
ನಿನ್ನ ಈ ಮುಖಕಮಲವನ್ನು ಕಮನೀಯವಾದ ಕರಿಯ ಮುಂಗು 
ರುಳುಗಳು ಆವರಿಸಿಕೊಂಡಿವೆ. ॥ ೩೧ ॥ 

ಶ್ರೀನಾರದರು ಹೇಳುತ್ತಾರೆ - ಎಲ್ಫೆ ರಾಜನೇ! ಪುರಂಜನ 
ರಾಜನು ದೈನ್ಯದಿಂದ ಬೇಡುತ್ತಿರುವುದನ್ನು ಕಂಡು ಆತನಲ್ಲಿ 
ಮೋಹಗೊಂಡ ಆ ರಮಣಿಯು ನಸುನಗುತ್ತಾ, ಅನುಮೋದಿ 
ಸುತ್ತಾ ಹೇಳತೊಡಗಿದಳು. ॥ ೩೨ ॥ 

ಎಲೈ ನರಪುಂಗವನೇ ! ನಮ್ಮನ್ನುಉಂಟುಮಾಡಿದವರು ಯಾರು 
ಎಂಬುದು ನಮಗೆ ಸರಿಯಾಗಿ ತಿಳಿಯದು. ನಮ್ಮ ಅಥವಾ 
ಬೇರೆಯವರ ಹೆಸರು - ಕುಲಗೋತ್ರಗಳೂ ನಮಗೆ ತಿಳಿಯದು. 
॥ ೩೩ ॥ ವೀರವರನೇ | ಇಂದು ನಾವೆಲ್ಲರೂ ಈ ನಗರದಲ್ಲಿದ್ದೇವೆ 
ಇದನ್ನು ಬಿಟ್ಟುನಾನು ಬೇರೇನೂ ತಿಳಿಯಲಾರೆ. ನಮಗೆ ವಾಸಿಸಲು 
ಈ ಪುರವನ್ನು ಯಾರು ರಚಿಸಿದರು? ಇದೂ ಕೂಡ ನನಗೆ 
ತಿಳಿಯದು. ॥ ೩೪ ॥ ಪ್ರಿಯನೇ | ಈ ಪುರುಷರು ನನ್ನ ಸ್ನೇಹಿತರು 
ಹಾಗೂ ಈ ಸ್ತ್ರೀಯರು ನನ್ನ ಗೆಳತಿಯರು. ಈ ಸರ್ಪವು ನನ್ನ 
ರಕ್ಷಕನು. ನಾನು ಮಲಗಿದಾಗಲೂ ಇದು ಎಚ್ಚರವಾಗಿದ್ದು ಈ 
ಪುರಿಯನ್ನು ರಕ್ಕಿಸುತ್ತಿದೆ. ॥ ೩೫ ॥ 


25 ಅಧ್ಯಾಯ] 


ಚತುರ್ಥ ಸೃಂಧ 


473 


ದಿಷ್ಟ್ಯಾ55ಗತೋಶಸಿ ಭದ್ರಂ ತೇ ಗ್ರಾಮ್ಯಾನ್ಯಾಮಾನಭೀಪಸೇ | 
ಉದ್ದಹಿಷ್ಯಾಮಿ ತಾಂಸ್ತೇನಹಂ ಸ್ವಬಂಧುಭಿರರಿಂದಮ 
H a೬ 1 


ಇಮಾಂ ತ್ವಮಧಿತಿಷ್ಠಸ್ತ ಪುರೀಂ ನವಮುಖೀಂ ವಿಭೋ । 
ಮಯೋಪನೀತಾನ್ನ ಹನ: ಕಾಮಭೋಗಾನ್‌ ಶತಂ ಸಮಾಃ 
1೩೭ 


ಕಂ ನು ತ್ವದನ್ಯಂ ರಮಯೇ ಹ್ಯರತಿಜ್ಞಮಕೋವಿದಮ್‌ | 


ಅಸಂಪರಾಯಾಭಿಮುಖಮಶ್ಚಸ್ಪನವಿದಂ ಪಶುಮ್‌ 
WAC 
ಧರ್ಮೋ ಹೃತ್ರಾರ್ಥಕಾಮಾ ಚ 
ಪ್ರಜಾನಂದೋತಮೃತಂ ಯಶಃ । 
ಲೋಕಾ ವಿಶೋಕಾ ವಿರಜಾ 
ಯಾನ್‌ ನ ಕೇವಲಿನೋ ವಿದುಃ ॥೩೯॥ 


ಪಿತೃದೇವರ್ಷಿಮರ್ತ್ಯಾನಾಂ ಭೂತಾನಾಮಾತ್ಮನಶ್ಚ ಹ। 
ಕ್ಷೇಮ್ಯಂ ವದಂತಿ ಶರಣಂ ಭವೇಶಸ್ಥಿನ್‌ ಯದ್‌ ಗೃಹಾಶ್ರಮಃ 
॥೪೦॥ 


ಕಾ ನಾಮ ವೀರ ವಿಖ್ಯಾತಂ ವದಾನ್ಯಂ ಪ್ರಿಯದರ್ಶನಮ್‌ | 
ನ ವೃಣೀತ ಪ್ರಿಯಂ ಪ್ರಾಪ್ತಂ ಮಾದ್ಯಶೀ ತ್ವಾದ್ಧಶಂ ಪತಿಮ್‌ 
I ೪೧॥ 


ಕಸ್ಯಾ ಮನಸ್ತೇ ಭುವಿ ಭೋಗಿಭೋಗಯೋಃ 
ಸ್ವಿಯಾ ನ ಸಜ್ಜೇದ್ದುಜಯೋರ್ಮಹಾಭುಜ I 
ಯೋತನಾಥವರ್ಗಾಧಿಮಲಂ ಫೃಣೋದ್ಧತ- 
ಸ್ಥಿಶಾವಲೋಕೇನ ಚರತ್ಯಪೋಹಿತುಮ್‌ ॥ ೪೨॥ 
9 ನಾರದ ಉವಾಚ 
ಇತಿ ತೌ ದಂಪತೀ ತತ್ರ ಸಮುದ್ಯ ಸಮಯಂ ಮಿಥಃ 


ತಾಂ ಪ್ರವಿಶ್ಯ ಪುರೀಂ ರಾಜನ್ನುಮುದಾತೇ ಶತಂ ಸಮಾಃ 
n ೪೩ ॥ 


ಉಪಗೀಯಮಾನೋ ಲಲಿತಂ ತತ್ರ ತತ್ರ ಚ ಗಾಯಕ್ಕೆ: । 


ಕ್ರೀಡನ್ನರಿವೃತಃ ಸ್ರೀಭಿರ್ರದಿನೀಮಾವಿಶಚ್ಚುಜೌ 
॥1 ೪೪ ॥ 


ದ್ವೇ ಅಧಃ । 

ಕಠನೇಶರಃ 
ಚ ವ 
1 ೪೫ ॥ 


ಸಪ್ತೋಪರಿ ಕೃತಾ ದ್ವಾರಃ ಪುರಸ್ತಸ್ಕಾಸ್ತು 
ಪೃಥಗ್ವಿಷಯಗತ್ಯರ್ಥಂ ತಸ್ಯಾಂ ಯಃ 


ಎಲೈ ಶತ್ರುಸೂದನನೇ | ನೀನು ಭಾಗ್ಯವಶದಿಂದ ಇಲ್ಲಿಗೆ 
ದಯಮಾಡಿಸಿರುವೆ. ಗ್ರಾಮ್ಯಸುಖಗಳನ್ನು ಬಯಸುತ್ತಿರುವೆ. ನಿನಗೆ 
ಮಂಗಳವಾಗಲೀ. ನಾನು ನನ್ನ ಗೆಳೆಯ-ಗೆಳತಿಯರೊಡನೆ ನಿನಗೆ 
ಎಲ್ಲವಿಷಯಸುಖಗಳನ್ನು ಒದಗಿಸಿಕೊಡುತ್ತಾ ಇರುವೆನು. ॥ ೩೬ ॥ 
ಪ್ರಭೋ | ಒಂಭತ್ತು ಬಾಗಿಲುಗಳುಳ್ಳ ಈ ನಗರಿಯಲ್ಲಿ ಇಷ್ಟಬಂದ 
ಭೋಗಗಳನ್ನು ಅನುಭವಿಸುತ್ತಾ ನೀನು ನೂರಾರು ವರ್ಷಗಳ ಕಾಲ 
ಇಲ್ಲಿವಾಸಿಸುತ್ತಿರು. ॥ ೩೭ ॥ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರ 
ಜೊತೆಯಲ್ಲಿ ರಮಿಸಲಿ ? ಇತರ ಜನರಿಗೆ ರತಿಸುಖವೂ ಗೊತ್ತಿಲ್ಲ 
ಭೋಗಗಳು ಯಾವುವು ಎಂಬುದನ್ನೂ ಅವರು ಅರಿಯರು. 
ಪರಲೋಕದ ವಿಚಾರವನ್ನೂ ನಾಳೆ ಏನಾಗುವುದು ಎಂಬುದನ್ನೂ 
ತಿಳಿಯರು. ಅವರು ಪಶುಗಳಿಗೆ ಸಮಾನರು. ॥ ೩೮ ॥ ಆಹಾ! ಈ 
ಲೋಕದಲ್ಲಿ ಗೃಹಸ್ಥಾಶ್ರಮದಲ್ಲೇ ಧರ್ಮ, ಅರ್ಥ, ಕಾಮ, 
ಸಂತಾನ-ಸುಖ, ಮೋಕ್ಷ ಸತ್ಕೀರ್ತಿ ಮತ್ತು ಸ್ವರ್ಗಾದಿ ದಿವ್ಯ 
ಲೋಕಗಳ ಪ್ರಾಪ್ತಿಯೂ ಆಗಬಲ್ಲದು. ಸಂಸಾರವನ್ನು ತೊರೆದ 
ಯತಿಗಳಾದರೋಇವೆಲ್ಲದರಕಲ್ಪನೆಯೇಮಾಡಲಾರರು. ॥ ೩೯ ॥ 
ಈ ಲೋಕದಲ್ಲಿ ಪಿತೃಗಳು, ದೇವತೆಗಳು, ಯಷಿಗಳು, ಮನುಷ್ಯರು- 
ಇವರೆಲ್ಲರ ಹಾಗೂ ಸಮಸ್ತ ಪ್ರಾಣಿಗಳ ಮತ್ತು ತನ್ನದೂ ಕೂಡ 
ಶ್ರೇಯಸ್ಸಿನ ಏಕಮಾತ್ರ ಆಶ್ರಯ ಗೃಹಸ್ಥಾಶ್ರಮವೇ ಆಗಿದೆ ಎಂದು 
ಮಹಾ ಪುರುಷರು ಹೇಳಿರುವರು. ॥ ೪೦ ॥ ಎಲ್ಫೆ ವೀರಶಿರೋ 
ಮಣಿಯೇ | ತಾನಾಗಿಯೇ ಕಾಮಿಸಿ ಬಂದಿರುವ ನಿನ್ನಂತಹ 
ಸುಪ್ರಸಿದ್ಧನೂ, ಉದಾರಚಿತ್ತನೂ, ಸುಂದರನೂ ಆದ ಪ ಪತಿಯನ್ನು 
ಈ ಲೋಕದಲ್ಲಿ ನನ್ನಂತಹ ಯಾವ ಹೆಂಗಸು ತಾನೇ ವರಿಸು. 
ವುದಿಲ್ಲ? ॥ ೪೧ ॥ ಮಹಾಬಾಹುವೇ | ಸರ್ಪದಂತೆ ದುಂಡಾಗಿ 
ಕೋಮಲವಾಗಿರುವ ನಿನ್ನ ಭುಜಗಳಲ್ಲಿ ಸ್ಥಾನವನ್ನು ಪಡೆಯಲು 
ಯಾವ ಕಾಮಿನಿಯ ಚಿತ್ತವು ತಾನೇ ಆಸೆಪಡುವುದಿಲ್ಲ! ನೀನು 
ಸುಂದರವಾದ ಮುಗುಳುನಗೆಯಿಂದ ಕೂಡಿದ ಕರುಣಾಪೂರ್ಣ 
ವಾದ ದೃಷ್ಟಿಯಿಂದ ನಮ್ಮಂತಹ ಅನಾಥೆಯರ ಮನಸ್ಸಿನ ಸಂತಾಪ 
ವನ್ನು ಶಮನಗೊಳಿಸುವುದಕ್ಕಾಗಿಯೇ ಭೂಮಿಯಲ್ಲಿ ಸಂಚರಿಸು 
ತಿದ್ದೀಯೆ. ॥ ೪೨॥ 

red ಹೇಳುತ್ತಾರೆ - ಎಲೈ ಪ್ರಾಚೀನ 
ಬರ್ಹಿನೃಪತಿಯೇ! ಹೀಗೆ ಆ ದಂಪತಿಗಳು ಪರಸ್ತರ ಒಪ್ಪಂದ 
Tee ಆ ನಗರಿಯನ್ನು ಪ್ರವೇಶಿಸಿ ನೂರುವರ್ಷಗಳ ಕಾಲ 
ಅಲ್ಲಿ ಆನಂದವನ್ನು ಅನುಭವಿಸಿದರು. ॥ ೪೩॥ 

"ಸಂಗೀತಗಾರರು ಆಲ್ಲಲ್ಲಿ ಆ ರಾಜನ ಕೀ ರ್ತಿಯನ್ನು ಸುಮಧು 
ರವಾಗಿ ಹಾಡುತ್ತಿದ್ದರು. "ಬೇಸಿಗೆಯಕಾಲ ಬಂದಾಗ ಹಲವಾರು 
ಲಲನೆಯರೂಡನೆ ಕೂಡಿ ಅವರು ನದೀ ಸರೋವರಗಳಲ್ಲಿ 
ಜಲಕ್ರೀಡೆಯನ್ನಾಡುತ್ತಿದ್ದರು. vous ನಗರಕ್ಕೆ ಇದ್ದ ಒಂಭತ್ತು 
ಬಾಗಿಲುಗಳಲ್ಲಿ ಇಳು ನಗರಿಯ ಮೇಲ್ಭಾಗದಲ್ಲಿದ್ದುವ' ಎರಡು 
ಕೆಳಭಾಗಕ್ಕೆ ಸೆ ರಿದ್ದವು. ಆ ನಗರಕ್ಕೆ ಯಾರೇ ರಾಜನಾಗಿ ಬಂದರೂ 
ಅವನಿಗೆ ಬೇರೆ-ಬೇರೆ ದೇಶಗಳಿಗೆ ಹೋಗುವುದಕ್ಕಾಗಿ ಆ 
ಬಾಗಿಲುಗಳು ನಿರ್ಮಿತವಾಗಿದ್ದವು. ೪೫ ॥ ರಾಜೇಂದ್ರನೇ | 
ಇವುಗಳಲ್ಲಿ ಐದು ಬಾಗಿಲುಗಳು ಪೂರ್ವದ ಕಡೆಗೂ, ಒಂದು 
ದಕ್ಷಿಣದ ಕಡೆಗೂ, ಒಂದು ಉತ್ತರದ ಕಡೆಗೂ, ಎರಡು ಪಶ್ಚಿಮದ 


474 


ಪಂಚ ದ್ವಾರಸ್ತು ಪೌರಸ್ತಾ ್ಯ್ಯ ದಕ್ಷಿಣೈಕಾ ತಥೋತ್ತರಾ । 
ಪಶ್ಚಿಮೇ ದ್ವೇ ಅಮೂಷಾಂ ತೇ ನಾಮಾನಿ ನೃಪ ವರ್ಣಯೇ 
1 ೪೬ ॥ 
ಖದ್ಯೋತಾ55ವಿರ್ಮುಖೀ ಚ ಪ್ರಾಗ್ಹ್ಹಾರಾವೇಕತ್ರ ನಿರ್ಮಿತೇ। 
ವಿಭ್ರಾಜಿತಂ ಜನಪದಂ ಯಾತಿ ತಾಭ್ಯಾಂ ದ್ಯುಮತ್ತಖಃ 
1 ೪೭ 1 
ನಲಿನೀ ನಾಲಿನೀ ಚ ಪ್ರಾಗ್ದಾಧಾವೇಕತ್ರ ನಿರ್ಮಿತೇ । 
ಅವಧೂತಸಖಸ್ತಾಭ್ಯಾಂ ವಿಷಯಂ ಯಾತಿ ಸೌರಭಮ್‌ 
॥ ೪೮ ॥ 
ಮುಖ್ಯಾ ನಾಮ ಪುರಸ್ತಾದ್ವಾಸ್ರಯಾ5 5ಣಬಹೂದನೌ | 
ವಿಷಯ್‌ ಯಾತಿ ಪುರರಾಡ್ರಸಜ್ಞ ವಎಪಣಾನ್ವಿತಃ 
11 ೪೯॥ 
ಪಿತೃಹೂರ್ನಪ ಪುರ್ಯಾ ದ್ವಾರ್ದಕ್ಷಿಣೇನ ಪುರಂಜನಃ । 
ರಾಷ್ಟ್ರಂ ದಕ್ಷಿಣಪಂಚಾಲಂ ಯಾತಿ ಶ್ರುತಧರಾನ್ನಿತ: 
॥ ೫೦ ॥ 
ದೇವಹೂರ್ನಾಮ ಪುರ್ಯಾ ದ್ವಾ ಉತ್ತರೇಣ ಪುರಂಜನಃ | 
ರಾಷ್ಟ್ರಮುತ್ತರಪಂಚಾಲಂ ಯಾತಿ ಶ್ರುತಧರಾನ್ನಿತಃ 
nu ೫೧ 1 
ಆಸುರೀ ನಾಮ ಪಶ್ನಾದ್ದಾಸ್ತಯಾ ಯಾತಿ ಪುರಂಜನಃ । 
ಗ್ರಾಮಕಂ ನಾಮ ವಿಷಯಂ ದುರ್ಮದೇನ ಸಮನ್ವಿತಃ 
॥೫೨॥ 
ನಿರ್ಯತಿರ್ನಾಮ ಪಶ್ಚಾದ್ದಾಸ್ರಯಾ ಯಾತಿ ಪುರಂಜನಃ । 
ವೈಶಸಂ ನಾಮ ವಿಷಯಂ ಲುಬ್ಬಕೇನ ಸಮನ್ವಿತಃ 
1 ೫೩ ॥ 
ಅಂಧಾವಮೀಷಾಂ ಪೌರಾಣಾಂ ನಿರ್ವಾಕ್ಷೇಶಸೃತಾವುಭೌ | 
ಅಕ್ಷಣ್ಣತಾಮಧಿಪತಿಸ್ತಾಭ್ಯಾಂ ಯಾತಿ ಕರೋತಿ ಚ 
1೫೪ ॥ 
ಸ ಯರ್ಥ್ಹ್ಯಂತಃ ಪುರಗತೋ 
ವಿಷೂಚೀನಸಮನ್ನಿತಃ | 
ಮೋಹಂ ಪ್ರಸಾದಂ ಹರ್ಷಂ ವಾ 
ಯಾತಿ ಜಾಯಾತ್ಮಜೋದ್ಧವಮ್‌ 


ಏವಂ ಕರ್ಮಸು ಸಂಸಕ್ತಃ ಕಾಮಾತ್ಮಾ ವಂಚಿತೋತಬುಧ: | 
ಮಹಿಷೀ ಯದ್ಯದೀಹೇತ ತತ್ತದೇವಾನ್ವವರ್ತತ 

॥1 ೫೬ ॥ 

ಮದವಿಷ್ಟಲಃ । 
ಸಹ ಜಕತಿ 
ಎಪಿ 

॥ ೫೭ ॥ 


1 ೫೫ ॥ 


ಪಿಬತಿ ಮದಿರಾಂ 
ಕೃಚಿದಶ್ಲಾತಿ ಜಕ್ಫತ್ಕಾಂ 


ಕಿತಿಬಂತ್ಯಾಂ 
ಅಶಂತ್ತಾಂ 
ಜೃ. ದ್ರೆ 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ಕಡೆಗೂ ಇದ್ದವು. ಅವುಗಳ ಹೆಸರುಗಳನ್ನು ಹೇಳುವೆನು ಕೇಳು. 
॥ ೪೬ ॥ ಪೂರ್ವದ ಕಡೆಗಿದ್ದ ಖದ್ಯೋತಾ ಮತ್ತು ಆವಿರ್ಮುಖೀ 
ಎಂಬ ಎರಡು ದ್ವಾರಗಳು ಒಂದೇ ಕಡೆ ನಿರ್ಮಿತವಾಗಿದ್ದವು. 
ಇವುಗಳ ಮೂಲಕ ಪುರಂಜನನು ತನ್ನ ಮಿತ್ರನಾದ ದ್ಯುಮಂತ 
ನೊಡನೆ ವಿಭ್ರಾಜಿತವೆಂಬ ದೇಶಕ್ಕೆ ಹೋಗುತ್ತಿದ್ದನು. ॥ ೪೭ ॥ 
ಹಾಗೆಯೇ ಪೂರ್ವಕ್ಕಿದ್ದ ನಲಿನೀ ಮತ್ತು ನಾಲಿನೀ ಎಂಬ ಇನ್ನೆರಡು 
ದ್ವಾರಗಳೂ ಕೂಡ ಒಂದೇ ಕಡೆ ನಿರ್ಮಿತವಾಗಿದ್ದವು. ಅವುಗಳ 
ಮೂಲಕ ರಾಜನು ಅವಧೂತ ಎಂಬಾತನೊಡನೆ ಸೌರಭದೇಶಕ್ಕೆ 
ಹೋಗುತ್ತಿದ್ದನು. ॥ ೪೮ ॥ ಪೂರ್ವದಿಕ್ಕಿಗಿದ್ದ ಮುಖ್ಯಾ ಎಂಬ 
ಐದನೆಯ ದ್ವಾರದ ಮೂಲಕ ರಾಜನು ರಸಜ್ಞ ಮತ್ತು ವಿಪಣ 
ಎಂಬುವರೊಡನೆ ಕ್ರಮವಾಗಿ ಬಹೂದನ ಹಾಗೂ ಆಪಣ ಎಂಬ 
ದೇಶಗಳಿಗೆ ಹೋಗುತ್ತಿದ್ದನು. ॥ ೪೯ ॥ ನಗರಿಯ ದಕ್ಷಿಣಕ್ಕಿದ್ದ 
ಪಿತೃಹೂ ಎಂಬ ದ್ವಾರದಿಂದ ಅವನು ಶ್ರುತಧರ ಎಂಬುವನೊಡನೆ 
ದಕ್ಷಿಣಪಾಂಚಾಲ ದೇಶಕ್ಕೆ ಹೋಗುತ್ತಿದ್ದನು. ॥ ೫೦ ॥ ಹಾಗೆಯೇ 
ಉತ್ತರಕ್ಕಿದ್ದ ದೇವಹೂ ಎಂಬ ಬಾಗಿಲಿನಿಂದ ರಾಜನು ಶ್ರುತಧರ 
ನೊಡನೆ ಉತ್ತರಪಾಂಚಾಲ ದೇಶಕ್ಕೆ ಹೋಗುತ್ತಿದ್ದನು. ॥ ೫೧॥ 
ಪಶ್ಚಿಮ ದಿಕ್ಕಿನಲ್ಲಿದ್ದ ಆಸುರೀ ಎಂಬ ದ್ವಾರದ ಮೂಲಕ ಅವನು 
ದುರ್ಮದನೊಂದಿಗೆ ಗ್ರಾಮಕವೆಂಬ ದೇಶಕ್ಕೆ ಹೋಗುತ್ತಿದ್ದನು. 
॥ ೫೨ ॥ ಹಾಗೆಯೇ ನಿರ್ಯತಿ ಎಂಬ ಹೆಸರಿನ ಮತ್ತೊಂದು 
ಪಶ್ಚಿಮದ ಬಾಗಿಲಿನಿಂದ ಲುಬ್ಬಕನೆಂಬುವನೊಡನೆ ಅವನು ವೈಶಸ 
ವೆಂಬ ದೇಶಕ್ಕೆ ಹೋಗುತ್ತಿದ್ದನು. ॥ ೫೩ ॥ ಆ ನಗರದ ನಿವಾಸಿ 
ಗಳಲ್ಲಿ ನಿರ್ವಾಕ್‌ ಮತ್ತು ಪೇಶಸ್ಕತ್‌ ಎಂಬ ಇಬ್ಬರು ಪೌರರು 
ಕುರುಡರಾಗಿದ್ದರು. ಪುರಂಜನರಾಜನು ಕಣ್ಣುಗಳುಳ್ಳ ಪೌರರಿಗೆ 
ಅಧಿಪತಿಯಾಗಿದ್ದರೂ ಆ ಇಬ್ಬರು ಕುರುಡರ ಸಹಾಯದಿಂದಲೇ 
ಅಲ್ಲಲ್ಲಿಗೆ ಹೋಗಿ ಎಲ್ಲ ಬಗೆಯ ಕಾರ್ಯಗಳನ್ನು ಮಾಡು 
ತ್ತಿದ್ದನು. ॥ ೫೪ ॥ 

ರಾಜನು ಎಂದಾದರೂ ತನ್ನ ಪ್ರಧಾನ ಸೇವಕ ವಿಷೂಚೀನ 
ನೊಡನೆ ಅಂತಃಪುರಕ್ಕೆ ಹೋದಾಗ ಅವನಿಗೆ ಹೆಂಡತಿ, ಮಕ್ಕಳ 
ಕಾರಣದಿಂದ ಉಂಟಾಗುವ ಮೋಹ, ಪ್ರಸನ್ನತೆ ಹರ್ಷ ಮುಂತಾದ 
ವಿಕಾರಗಳ ಅನುಭವವಾಗುತ್ತಿತ್ತು. ॥ ೫೫ ॥ ಆತನ ಚಿತ್ರವು 
ಕೆಲವೊಮ್ಮೆ ಪ್ರಸನ್ನವಾದರೆ, ಕೆಲವು ವೇಳೆ ಸಂತೋಷದಿಂದ ಹಿಗ್ಗು 
ತ್ತಿತ್ತು. ಹೀಗೆ ಬಗೆ-ಬಗೆಯ ಕರ್ಮಗಳ ಬಲೆಯಲ್ಲಿ ಸಿಕ್ಕಿಹಾಕಿ 
ಕೊಂಡು ಕಾಮಪರವಶನಾಗಿ ರಾಜನು ಮೂಢನಾಗಿ ದೈವದ 
ವಂಚನೆಗೊಳಗಾಗಿದ್ದನು. ರಮಣಿಯ ಮೋಹಕ್ಕೆ ತುತ್ತಾಗಿ ಅವಳು 
ಏನೇನು ಮಾಡುತ್ತಿದ್ದಳೋ ಅವನ್ನೇ ಇವನೂ ಮಾಡತೊಡಗುತ್ತಿ 
ದ್ದನು. ॥ ೫೬ ॥ ಆಕೆಯು ಮದ್ಯಪಾನ ಮಾಡಿದಾಗ ಅವನೂ 
ಮದ್ಯವನ್ನು ಕುಡಿದು ಮತ್ತೇರುತ್ತಿದ್ದವು. ಅವಳು ಊಟಮಾಡಿ 
ದಾಗ ತಾನೂ ಊಟಮಾಡುತ್ತಿದ್ದನು. ಆಕೆಯು ಏನನ್ನಾದರೂ 
ಅಗಿಯುತ್ತಿದ್ದರೆ ತಾನೂ ಅಗಿಯುತ್ತಿದ್ದನು. ॥ ೫೭ ॥ 


26 ಅಧ್ಯಾಯ) 


ಚತುರ್ಥ ಸೃಂಧ 


475 


ಕೃಚಿದ್ದಾಯತಿ ಗಾಯಂತ್ಯಾಂ ರುದತ್ಕಾಂ ರುದತಿ ಕ್ವಚಿತ್‌ | 
ಕೃಚಿದ್ದಸಂತ್ಕಾಂ ಹಸದಿ ಜಲ್ಬಂತ್ಯಾಮನು ಜಲ್ತತಿ 
11೫೮ 1 


ಕೃಚಿದ್ದಾವತಿ ಧಾವಂತ್ಕಾಂ ತಿಷ್ಠಂತ್ಯಾಮನು ತಿಷ್ಠತಿ 1 
ಅನು ಶೇತೇ ಶಯಾನಾಯಾಮನ್ಸಾಸ್ಟೇ ಕೃಟಿದಾಸತೀಮ್‌ 
1೫೯ 1 


ಕೃಚಿಚ್ಛಣೋತಿ ಶೃಣ್ವಂತ್ಕಾಂ ಪಶ್ಯಂತ್ಯಾಮನು ಪಶ್ಯತಿ I 
ಕೃಚಿಜ್ನಿಪುತಿ ಜಿಪುಂತ್ಯಾಂ ಸ್ಪಶಂತ್ಯಾಂ ಸೃಶತಿ ಕ್ಚಚಿತ್‌ 
HW ೬೦ ॥ 


ಕೃಚಿಚ್ಚ ಶೋಚತೀಂ ಜಾಯಾಮನುಶೋಚತಿ ದೀನವತ್‌ । 
ಅನು ಹೃಷ್ಯತಿ ಹೃಷ್ಯಂತ್ಯಾಂ ಮುದಿತಾಮನು ಮೋದತೇ 


॥೬೧॥ 
ವಿಪ್ರಲಬ್ಲೋ ಮಹಿಷ್ಠೈವಂ ಸರ್ವಪ್ರಕೃತಿವಂಚಿತ: । 
ನೇಚ್ಛನ್ನನುಕರೋತ್ಯಜ್ಞಃ ಕ್ಲೈಬ್ಯಾತ್ಮೀಡಾಮೃಗೋ ಯಥಾ 

॥1 ೬೨ ॥ 


ಹೀಗೆಯೇ ಆಕೆಯು ಹಾಡಿದರೆ ತಾನೂ ಹಾಡುವನು. ಅತ್ತಾಗ 
ಅಳುವನು. ನಗುವಾಗ ನಗುತ್ತಿದ್ದನು. ಅವಳು ಮಾತನಾಡಿದರೆ 
ಇವನೂ ಮಾತನಾಡುವನು. ॥ ೫೮ ॥ ಅವಳು ಓಡಿದರೆ ತಾನೂ 
ಓಡುವನು. ನಿಂತರೆ ನಿಲ್ಲುವನು. ಮಲಗಿದರೆ ಅವಳೊಡನೆ ತಾನೂ 
ಮಲಗುತ್ತಿದ್ದನು. ಆಕೆಯು ಕುಳಿತುಕೊಂಡರೆ ತಾನೂ ಕುಳಿತು 
ಕೊಳ್ಳುವನು. ॥ ೫೯ ॥ ಎಂದಾದರೂ ಅವಳು ಕೇಳತೊಡಗಿದರೆ 
ತಾನೂ ಕೇಳುತ್ತಿದ್ದನು. ನೋಡಿದರೆ ನೋಡುತ್ತಿದ್ದನು. ಯಾವುದ 
ನ್ನಾದರೂ ಮೂಸಿದರೆ ಮೂಸುತ್ತಿದ್ದನು. ಏನನ್ನಾದರೂ ಮುಟ್ಟಿದರೆ 
ಮುಟ್ಟುತ್ತಿದ್ದರು. ॥ ೬೦ ॥ ಎಂದಾದರೂ ಅವನ ಪ್ರಿಯೆಯು 
ಶೋಕಾಕುಲೆಯಾದರೆ ತಾನೂ ಅತ್ಯಂತ ದೀನನಂತೆ ವ್ಯಾಕುಲನಾಗು 
ತಿದ್ದನು. ಆಕೆಯು ಪ್ರಸನ್ನವಾದರೆ ತಾನೂ ಸಂತೋಷಗೊಳ್ಳುವನು. 
ಅವಳು ಆನಂದಿತಳಾದರೆ ಇವನೂ ಆನಂದಿತನಾಗಿ ಹೋಗು 
ತ್ತಿದ್ದನು. ॥ ೬೧ ॥ ಹೀಗೆ ಪುರಂಜನರಾಜನು ತನ್ನ ಸುಂದರರಾಣಿ 
ಯಿಂದ ವಂಚನೆಗೊಳಗಾದನು. ಇಡೀ ಪ್ರಕೃತಿವರ್ಗ-ಪರಿಕರ 
ಗಳೇ ಅವನನ್ನು ವಂಚಿಸಿದವು. ಆ ಮೂರ್ಬನು ವಿವಶನಾಗಿ ಇಚ್ಛೆ 
ಇಲ್ಲದಿದ್ದರೂ, ಆಟದ ಕೋತಿಯು ಯಜಮಾನನ ಸಂಕೇತದಂತೆ 
ಕುಣಿಯುತ್ತದೆ. ಹಾಗೆಯೇ ಪ್ರಿಯೆಯ ಕೈಗೊಂಬೆಯಾಗಿ 
ಅವಳನ್ನೇ ಅನುಕರಣೆ ಮಾಡುತ್ತಿದ್ದನು. ॥ ೬೨ ॥ 


ಇಪ್ಪತ್ತೈದನೆಯ ಅಧ್ಯಾಯವು ಮುಗಿಯಿತು. ॥ ೨೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಕಂಧೇ 
ಪುರಂಜನೋಪಾಖ್ಯಾನೇ ಪಂಚವಿಂಶೋತಧ್ಯಾಯಃ॥ ೨೫ ॥ 


ವಾತಾ ಕೋರಾ 
ಇಪತಾರನೆಯ ಅಧ್ಯಾಯ ಚ 
ಎ. ಜೆ 
ಪುರಂಜನನ ಬೇಟೆಯ ವರ್ಣನೆ- ರಾಣಿಯ ಪ್ರಣಯಕೋಪ 


ನಾರದ ಉವಾಚ 


ಸ ಏಕದಾ ಮಹೇಷ್ವಾಸೋ ರಥಂ ಪಂಚಾಶ್ವಮಾಶುಗಮ್‌ I 
ದ್ವೀಷಂ ದ್ವಿತಿಕ್ರಮೇಕಾಕ್ಷಂ ತ್ರಿವೇಣುಂ ಪಂಚಬಂಧುರಮ್‌ 


uO 
ಏಕರಶ್ವೇಕದಮನಮೇಕನೀಡಂ ದ್ವಿಕೂಬರಮ್‌ । 
ಪಂಚಪ್ರಹರಣಂ ಸಪ್ತವರೂಥಂ ಪಂಚವಿಕ್ರಮಮ್‌ 

॥1 21 


ಹೈಮೋಪಸ್ಥರಮಾರುಹ್ಯ ಸ್ವರ್ಣವರ್ಮಾಕ್ಜಯೇಷುಧಿಃ | 
ಏಕಾದಶಚಮೂನಾಥಃ ಪಂಚಪ್ರಸ್ಥಮಗಾದ್ವನಮ್‌ 
॥ ೩1 


ಶ್ರೀನಾರದರು ಹೇಳುತ್ತಾರೆ - ಎಲೈ ರಾಜನೇ! ಓಮ್ಮೆ 
ಮಹಾಧನುರ್ಧರನಾದ ಪುರಂಜನರಾಜನು ತನ್ನ ಧನುಸ್ಸನ್ನು ಎತ್ತಿ 
ಕೊಂಡು, ಚಿನ್ನದ ಕವಚವನ್ನು ತೊಟ್ಟು, ಅಕ್ಷಯಬಾಣಗಳಿರುವ 
ಬತ್ತಳಿಕೆಯನ್ನು ಧರಿಸಿ, ತನ್ನ ಹನ್ನೊಂದನೆಯ ಸೇನಾಪತಿಯೊಡನೆ 
ಭಂಗಾರದ ಒಂದು ರಥದಲ್ಲಿ ಕುಳಿತು ಬೇಟೆಯಾಡಲು ಪಂಚ 
ಪಸವೆಂಬ ಕಾಡಿಗೆ ಹೊರಟನು. ಆ ರಥವು ಐದು ಕುದುರೆ 
ಗಳಿಂದಲೂ, ಎರಡು ಪಕ್ಕೆಗಳಲ್ಲಿರುವ ಬೊಂಬುಗಳು, ಎರಡು 
ಗಾಲಿಗಳಿಂದಲೂ, ಒಂದು ಅಚ್ಚು ಮರದಿಂದಲೂ, ಮೂರು ಧ್ವಜ 
ಗಳಿಂದಲೂ, ಐದು ಕಟ್ಟುಗಳಿಂದಲೂ, ಒಂದೇ ಹಗ್ಗವನ್ನು ಹಿಡಿದು 
ಕೊಂಡಿದ್ದ ಒಬ್ಬ ಸಾರಥಿಯಿಂದಲೂ, ಒಂದು ಸಾರಥಿಯ ಸ್ಥಾನ — 
ಎರಡು ಯುಗಸ್ಥಾನಗಳಿಂದಲೂ, ಏಳು ಆವರಣಗಳಿಂದಲೂ, 
ಐದು ಆಯುಧಗಳಿಂದಲೂ, ಐದು ಪ್ರಕಾರದ ಗತಿಗಳಿಂದಲೂ 
ಕೂಡಿ ಅತ್ಯಂತ ಶೋಭಾಯಮಾನವಾಗಿದ್ದಿತು. ॥ ೧-೩॥ 


476 


ಚಚಾರ ಮೃಗಯಾಂ ತತ್ರ ದೃಪ್ತ ಆತ್ತೇಷುಕಾರ್ಮುಕಃ । 
ವಿಹಾಯ ಜಾಯಾಮತದರ್ಹಾಂ ಮೃಗವ್ಯಸನಲಾಲಸಃ 
॥ ೪ ॥ 


ಆಸುರೀಂ ವೃತ್ತಿಮಾಶ್ರಿತ್ಯ ಘೋರಾತ್ಮಾ ನಿರನುಗ್ರಹಃ । 
ನ್ಯಹನನ್ನಿಶಿತೈರ್ಬಾಣೈರ್ವನೇಷು ವನಗೋಚರಾನ್‌ 
ಮ್ಮ ಬ್ರ 
Ww ೫ ॥ 


ತೀರ್ಥೇಷು ಪ್ರತಿದೃಷ್ಟೇಷು ರಾಜಾ ಮೇಧ್ಯಾನ್ಹಶೂನ್ಹನೇ । 
ಯಾವದರ್ಥಮಲಂ ಲುಬ್ಬೋ ಹನ್ಯಾದಿತಿ ನಿಯಮ್ಯತೇ 
1 ೬ ॥ 


ಯ ಏವಂ ಕರ್ಮ ನಿಯತಂ ವಿದ್ವಾನ್ಯುರ್ವೀತ ಮಾನವಃ । 
ಕರ್ಮಣಾ ತೇನ ರಾಜೇಂದ್ರ ಜ್ಞಾನೇನ ನ ಸ ಲಿಪ್ಯತೇ 
॥ ೭ ॥ 


ಅನ್ಯಥಾ ಕರ್ಮ ಕುರ್ವಾಣೋ ಮಾನಾರೂಢೋ ನಿಬದ್ಧತೇ | 
ಗುಣಪ್ರವಾಹಪತಿತೋ ನಷ್ಟಪ್ರಜ್ಞೋ ವ್ರಜತ್ಯಧಃ 
॥ ೮ ॥ 


ತತ್ರ ನಿರ್ಭಿನ್ನ ಗಾತ್ರಾಣಾಂ ಚಿತ್ರವಾಜ್ಯೆಃ ಶಿಲೀಮುಖ್ಯೈಃ । 
ವಿಷಫೋತ ಭೂದ್ದುಖತಾನಾಂ ದುಹಹಃ ಕರುಣಾತ್ಮನಾಮ್‌ 


1 ೯ ॥ 
ಶಶಾನ್ವರಾಹಾನ್ನಹಿಷಾನ್ಸವಯಾನ್ರುರುಶಲ್ಯಕಾನ್‌ | 
ಮೇಧ್ಯಾನನ್ಯಾಂಶ್ಚ ವಿವಿಧಾನ್ದಿನಿಫ್ನನ್‌ ಶ್ರಮಮಧ್ಯಗಾತ್‌ 

11೧೦ ॥ 


ತತಃ ಕ್ಷುತ್ಪಟ್ಟರಿಶ್ರಾಂತೋ ನಿವೃತ್ತೋ ಗೃಹಮೇಯಿವಾನ್‌ | 
ಕೃತಸ್ನಾನೋಚಿತಾಹಾರಃ ಸಂವಿವೇಶ ಗತಕ್ಷಮಃ 
॥1 ೧೧ ॥ 


ಆತ್ಮಾನಮರ್ಹಯಾಂಚಕ್ರೇ ಧೂಪಾಲೇಪಸ್ರಗಾದಿಭಿಃ । 
ಸಾಧ್ವಲಂಕೃತಸರ್ವಾಂಗೋ ಮಹಿಷ್ಕಾಮಾದಧೇ ಮನಃ 
O೧೨ 


or) ಲ 


ನ ವೃಚಪ್ಪ ವರಾರೋಹಾಂ ಗೃಹಿಣೀಂ ಗೃಹಮೇಧಿನೀಮ್‌ 
I ೧೩॥ 


ತೃಪ್ತೋ ಹೃಷ್ಣ ಸುದೃಪ್ಪಶ್ನ ಕಂದರ್ಪಾಕೃಷ್ಣಮಾನಸಃ । 


ಅಂತಃಪುರಸ್ಥೀ ಯೋಪಪೃಚ್ಛದ್ಧಿಮನಾ ಇವ ವೇದಿಷತ್‌ । 
ಅಪಿ ವಃ ಕುಶಲಂ ರಾಮಾಃ ಸೇಶ್ಚರೀಣಾಂ ಯಥಾ ಪುರಾ 
11 ೧೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ರಾಜನಿಗೆ ತನ್ನ ಪ್ರಿಯತಮೆಯನ್ನು ಕ್ಷಣವಾದರೂ ಬಿಟ್ಟಿರು 
ವುದು ಕಷ್ಟವಾಗಿದ್ದರೂ ಅಂದು ಅವನಿಗೆ ಬೇಟೆಯ ಮದವು 
ಏರಿದ್ದರಿಂದ ಆಕೆಯ ಪರಿವೆಯಿಲ್ಲದೆ ಗರ್ವದಿಂದ ಕಾಡಿಗೆ ಬಂದು 
ಧನುರ್ಬಾಣಗಳನ್ನು ಎತ್ತಿಕೊಂಡು ಬೇಟೆಯಾಡತೊಡಗಿದನು. 
॥ ೪ ॥ ಆಗ ಆಸುರೀವೃತ್ತಿಯು ಅವನನ್ನು ಆವರಿಸಿದ್ದರಿಂದ ಕಠೋರ 
ಚಿತ್ತದಿಂದ, ನಿರ್ದಯನಾಗಿ ಅವನು ತನ್ನ ತೀಕ್ಷ್ಮ; ವಾದ ಬಾಣ 
ಗಳಿಂದ ಅರಣ್ಯದ ಮೃಗಗಳನ್ನು ಕೊಂದುಹಾಕಿದನು. ದೋಷ 
ರಹಿತವಾಗಿದ್ದ ಸಾಧುಮೃಗಗಳನ್ನೂ ಸಂಹರಿಸಿದನು. ॥ ೫ ॥ ಮಾಂಸ 
ದಲ್ಲಿ ಅತ್ಯಂತ ಆಸಕ್ಕಿ ಉಂಟಾದ ರಾಜನು ಕೇವಲ ಶಾಸ್ತ್ರದಲ್ಲಿ 
ಹೇಳಿದ ಕರ್ಮಗಳಿಗಾಗಿಯೇ ಕಾಡಿಗೆ ಹೋಗಿ ಆವಶ್ಯಕತೆಗೆ ತಕ್ಕಂತೆ 
ನಿಷಿದ್ದವಲ್ಲದ ಪಶುಗಳನ್ನು ಮಾತ್ರ ವಧಿಸಬೇಕು. ವ್ಯರ್ಥವಾಗಿ 
ಪಶುಹಿಂಸೆಯನ್ನು ಮಾಡಬಾರದು. ಈ ರೀತಿಯ ಉಚ್ಛೃಂಖಲ 
ಪ್ರವೃತ್ತಿಯನ್ನು ಶಾಸ್ತ್ರವು ನಿಯಂತ್ರಿಸುತ್ತಿದೆ. ॥ ೬ ॥ ರಾಜನೇ | ಹೀಗೆ 
ಶಾಸ್ತ್ರವು ನಿಯತಮಾಡಿರುವ ಕರ್ಮಗಳನ್ನು ಆಚರಿಸುವ ವಿದ್ವಾನ್‌ 
ಮನುಷ್ಯನಿಗೆ ಆ ಕರ್ಮಾನುಷ್ಠಾನದಿಂದ ದೊರೆತ ಜ್ಞಾನದಿಂದ 
ಕರ್ಮದ ಲೇಪವುಂಟಾಗುವುದಿಲ್ಲ ॥ ೭ ॥ ಇಲ್ಲದಿದ್ದರೆ ಮನಸ್ಸಿಗೆ 
ಬಂದಂತೆ ಕರ್ಮಮಾಡುವುದರಿಂದ ಮನುಷ್ಯನು ಅಭಿಮಾನಕ್ಕೆ 
ವಶನಾಗಿ ಕರ್ಮಗಳಲ್ಲಿ ಬಂಧಿತನಾಗುತ್ತಾನೆ ಹಾಗೂ ಗುಣಪ್ರವಾಹ 
ರೂಪವಾದ ಸಂಸಾರಚಕ್ರದಲ್ಲಿ ಸಿಲುಕಿ, ವಿವೇಕಬುದ್ಧಿಯು ನಾಶ 
ವಾದ್ದರಿಂದ ಅವನು ಅಧಮ ಯೋನಿಗಳಲ್ಲಿ ಹುಟ್ಟುತ್ತಾನೆ. ॥ ೮ ॥ 

ಪುರಂಜನನ ಬಗೆ-ಬಗೆಯ ಗರಿಗಳುಳ್ಳ ಬಾಣಗಳಿಂದ ಕತ್ತರಿಸ 
ಲಟ್ಟು ಅನೇಕ ಜೀವರುಗಳು ಅತೀವ ಕಷ್ಟದಿಂದ ಪ್ರಾಣತ್ಯಾಗ 
ಮಾಡತೊಡಗಿದವು. ಅವನ ಆ ನಿರ್ದಯವಾದ ಪ್ರಾಣಿಸಂಹಾರ 
ವನ್ನು ನೋಡಿ ಎಲ್ಲ ದಯಾಳುಗಳು ಬಹಳ ದುಖತರಾದರು. 
ಅವರು ಇದನ್ನು ಸಹಿಸದಾದರು. ॥ ೯ ॥ ಹೀಗೆ ಅಲ್ಲಿ ಮೊಲಗಳು, 
ಹಂದಿಗಳೂ, ಕಾಡುಕೋಣಗಳೂ, ಕಾಡುಹಸುಗಳೂ, ಕೃಷ್ಣಮೃಗ 
ಗಳೂ, ಜಿಂಕೆಗಳೂ ಹಾಗೂ ಇನ್ನೂ ಅನೇಕಜಾತಿಯ ನೂರಾರು 
ನಿರ್ದೋಷ ಮೃಗಗಳನ್ನು ಕೊಂದುದರಿಂದ ಪುರಂಜನರಾಜನು 
ತುಂಬಾ ಆಯಾಸಗೊಂಡನು. ॥ ೧೦ ॥ ಆಗ ಹಸಿವು-ಬಾಯಾ 
ರಿಕೆಯಿಂದ ಬಳಲಿದ ಅವನು ವನದಿಂದ ಮರಳಿ ಅರಮನೆಗೆ 
ಬಂದಿದ್ದನು. ಅಲ್ಲಿ ಅವನು ಯಥಾ-ಯೋಗ್ಯರೀತಿಯಿಂದ 
ಸ್ನಾನ-ಭೋಜನಾದಿಗಳನ್ನು ಮಾಡಿ, ಕೊಂಚ ವಿಶ್ರಾಂತಿಪಡೆದು 
ಆಯಾಸವನ್ನು ಪರಿಹರಿಸಿಕೊಂಡನು. ॥ ೧೧ ॥ ಮತ್ತೆ ಗಂಧ- 
ಚಂದನ, ಮಾಲೆ ಮುಂತಾದವುಗಳಿಂದ ಸುಸಜ್ಜಿತವಾಗಿ ಅಂಗಾಂಗ 
ಗಳಲ್ಲೆಲ್ಲ ಸುಂದರವಾದ ಆಭೂಷಣಗಳನ್ನು ತೊಟ್ಟುಕೊಂಡನು. 
ಆಗ ಅವನಿಗೆ ತನ್ನ ಪ್ರಿಯೆಯ ನೆನಪಾಯಿತು. ॥ ೧೨ ॥ ಅವನು 
ಭೋಜನಾದಿಗಳಿಂದ ತೃಪ್ತನಾಗಿ, ಸಂತೋಷಭರಿತನಾಗಿ ಮದ 
ವೇರಿ ಕಾಮಪೀಡಿತನಾಗಿ, ತನ್ನ ಸುಂದರಿಯಾದ ಭಾರ್ಯೆಯನ್ನು 
ಹುಡುಕತೊಡಗಿದನು. ಆದರೆ ಅವನಿಗೆ ಆಕೆಯು ಎಲ್ಲಿಯೂ 
ಕಂಡುಬಂದಿಲ್ಲ ॥ ೧೩ ॥ 

ಪ್ರಾಚೀನಬರ್ಹಿರಾಜನೇ ! ಆಗ ಅವನು ಮನಸಿನಲ್ಲಿ ಬೇಸರ 
ಗೊಂಡು ಅಂತಃಪುರದ ಸ್ವ್ರೀಯರಲ್ಲಿ ಕೇಳಿದನು - "ಸುಂದರಿ 
ಯರೇ! ನಿಮ್ಮ ಒಡತಿಯೊಂದಿಗೆ ನೀವೆಲ್ಲರೂ ಮೊದಲಿನಂತೆ 
ಕುಶಲರಾಗಿದ್ದೀರಿ ತಾನೇ? ॥ ೧೪॥ 


26 ಅಧ್ಯಾಯ) 


ಚತುರ್ಥ ಸೃಂಧ 


477 


ರಾ ಬಾಸ ಅ ಅಸೋ ಬರೋ 


ನ ತಥೈತರ್ಜಿ ರೋಚಂತೇ ಗೃಹೇಷು ಗೃಹಸಂಪದಃ । 
ಯದಿನ ಸ್ಯಾದ್ಗ ಹೇ ಮಾತಾ ಪತ್ನೀ ವಾ ಪತಿದೇವತಾ । 
ವೃಂಗೇ ರಥ ಇವ ಪ್ರಾಜ್ಞಃ ಕೋ ನಾಮಾಸೀತ ದೀನವತ್‌ 

1 ೧೫ ॥ 


ಕ್ವ ವರ್ತತೇ ಸಾ ಲಲನಾ ಮಜ್ಜಂತಂ ವ್ಯಸನಾರ್ಣವೇ | 
ಯಾ ಮಾಮುದ್ಧರತೇ ಪ್ರಜ್ಞಾಂ ದೀಪಯಂತೀ ಪದೇ ಪದೇ 
॥ ೧೬ ॥ 


ರಾಮಾ ಊಚುಃ 


ನರನಾಥ ನ ಜಾನೀಮಸ್ತ ಷಿಯಾ ಯದ ್ವ್ಯವಸ್ಯತಿ | 
ಭೂತಲೇ ನಿರವಸ್ತಾರೇ ಶಯಾನಾಂ ಪಶ್ಯ ಶತ್ರುಹನ್‌ 
॥ ೧೭ 1 


ನಾರದ ಉವಾಚ 


ಪುರಂಜನಃ ಸ್ವಮಹಿಷೀಂ ನಿರೀಕಾ ಶ್ಯ ವಧುತಾಂ ಭುವಿ । 
ತತ್ತಂಗೋನ್ನಧಿತಜ್ಞಾನೋ ವೈಕ್ಣವ್ಯಂ ಪರಮಂ ಯಯೌ 
1 ೧೮ ॥ 


ಸಾಂತ್ಸಯನ್‌ ಶ್ಲ ಯಾ ವಾಚಾ ಹೃದಯೇನ ವಿದೂಯತಾ | 
ಪ್ರೇಯಸ್ಯಾಃ ಸ್ನೇಹಸಂರಂಭಲಿಂಗಮಾತ್ಮು ನಾಭ್ಯಗಾತ್‌ 
॥1೧೯॥ 


ಅನುನಿನ್ಯೇತಥ ಶನಕೈವ್ವೀರೋಠನುನಯಕೋವಿದಃ । 
ಪರ್ಷರ್ಶ ಪಾದಯುಗಲಮಾಹ ಚೋತ್ತಂಗ ಲಾಲಿತಾಮ್‌ 
11 ೨೦ ॥ 


ಪುರಂಜನಉವಾಚ 


ನೂನಂ ತ್ಯಕ್ಸತಪುಣ್ಯಾಸೇ ಭೃತ್ಯಾ ಯೇಪ್ವೀಶ್ಚರಾಃ ಶುಭೇ 1 
ಕೃತಾಗಸಾ ಿಷ್ಥಸಾತೃತ್ವಾ ಶಿಕ್ಷಾದಂಡಂ ನ ಯುಂಜತೇ 
॥ ೨೧ ॥ 


ಪರಮೋತನುಗ್ರಹೋ ದಂಡೋ ಭೃತ್ಯೇಷು ಪ್ರಭುಣಾರ್ಪಿತಃ । 
ಬಾಲೋ ನ ವೇದ ತತ್ತನ್ವಿ ಬಂಧುಕೃತ್ಯಮಮರ್ಷಣಃ 
॥| ೨೨ | 


ಸಾತ್ಸಂ ಮುಖಂ ಸುದತಿ ಸುಭ್ರವನುರಾಗಭಾರ- 
ವ್ರೀಡಾವಿಲಂಬವಿಲಸದ್ಧಸಿತಾವಲೋಕಮ್‌ । 
ನೀಲಾಲಕಾಲಿಭಿರುಪಸೃತಮುನ್ನಸಂ ನಃ 
ಸ್ಥಾನಾಂ ಪ್ರದರ್ಶಯ ಮನಸ್ವಿನಿ ವಲ್ಗುವಾಕ್ಕಮ್‌ ॥ ೨೩ 1 


ಇಂದು ಈ ಮನೆಯ ಸಂಪತ್ತು ಹಿಂದಿನಂತೆ ಸುಂದರವಾಗಿ 
ಕಾಣುತ್ತಿಲ್ಲವಲ್ಲ! ಮನೆಯಲ್ಲಿ ತಾಯಿಯಾಗಲೀ ಅಥವಾ ಪತಿನಿಷ್ಠ 
ಳಾದ ಹೆಂಡತಿಯಾಗಲೀ ಇಲ್ಲದಿದ್ದಾಗ ಆ ಮನೆಯು ಚಕ್ರವಿಲ್ಲದ 
ರಥದಂತೆ ಆಗಿಬಿಡುವುದು. ಅಂತಹ ಮನೆಯಲ್ಲಿ ಯಾವ ಬುದ್ದಿ 
ವಂತನು ದೀನಜನರಂತೆ ವಾಸಿಸಲು ಇಷ್ಟಪಡುವನು ? ॥ ೧೫ ॥ 
ಆದ್ದರಿಂದ ನಾನು, ದುಃಖಸಮುದ್ರದಲ್ಲಿ ಮುಳುಗಿದಾಗಲಿಲ್ಲ ನನ್ನ 
ನಿವೇಕಬುದ್ಧಿಯನ್ನು ಹೆಜ್ಜೆ-ಹೆಜ್ಜೆಗೆ ಎಚ್ಚರಗೊಳಿಸುತ್ತಾ, ಆ ಸಂಕಟ 
ದಿಂದ ಉದ್ದರಿಸುವ ಸುಂದರಿಯಾದ ಆ ಪ್ರಿಯತಮೆಯು ವಲ್ಲಿ 
ದ್ಧಾಳೆ?' ಮಡ ಪ್ರಶ್ನಿಸಿದನು. 1 ೧೬॥ 

“ಯರೆಂದರು - ನರೇಂದ್ರನೇ! ನಿಮ್ಮ ಆ ಇನಿಯಳು 
ಇಂದು ಏನು ಮಾಡಲು ನಿಶ್ಚಯಿಸಿರುವಳು ಎಂಬುದು ನಮಗೆ ತಿಳಿ 
ಯದು. ಶತ್ರುಸಂಹಾರಕನೇ ! ನೋಡು, ಅವಳು ಹಾಸಿಗೆಯಿಲ್ಲದೆ 
ಬರಿ ನೆಲದಮೇಲೆ ಮಲಗಿಕೊಂಡಿರುವಳು. ॥ ೧೭ ॥ 

ಶ್ರೀನಾರದರು ಹೇಳುತ್ತಾರೆ - ಮಹಾರಾಜಾ। ಆ ಸ್ತ್ರೀಯ 
ಸಂಗದಿಂದ ಪುರಂಜನರಾಜನ ವಿವೇಕವು ನಾಶವಾಗಿಬಿಟ್ಟ್ತು ಅದ 
ರಿಂದ ತನ್ನ ರಾಣಿಯು ನೆಲದ ಮೇಲೆ ಅಸ್ತವ್ಯಸ್ತವಾಗಿ. ಬಿದ್ದು 
ಕೊಂಡಿರುವುದನ್ನು ನೋಡಿ ಅವನಿಗೆ ತಡೆಯಲಾರದ ಶೋಕ 
ಉಂಟಾಯಿತು. ॥ ೧೮ ॥ ಅವನು ನೊಂದ ಹೃದಯದಿಂದ ಆಕೆ 
ಯನ್ನು ಸವಿಮಾತುಗಳಿಂದ ಸಂತೈಸಿದನು. ಆದರೆ ಆಕೆಗೆ ತನ್ನಲ್ಲಿ 
ಪ್ರೀತಿಯುಂಟಾಗುವ ಯಾವ ಚಿಹ್ನೆಯೂ ಅವನಿಗೆ ಕಂಡು 
ಬರಲಿಲ್ಲ ॥ ೧೯ ॥ ಪುರಂಜನನು ಸಂತೈಸುವ ಕಲೆಯಲ್ಲಿ ತುಂಬಾ 
ಕುಶಲನಾಗಿದ್ದನು. ಅವನು ಆಕೆಯನ್ನು ಮೆಲ್ಲ-ಮೆಲ್ಲನೆ ಅನುನಯ 
ವಿನಯಗಳಿಂದ ಸಾಂತ್ವನಗೊಳಿಸಲು ಪ್ರಾರಂಭಿಸಿದನು. ಮೊದ 
ಲಿಗೆ ಆಕೆಯ ಪಾದಗಳನ್ನು ತನ್ನ ತೊಡೆಯಮೇಲಿಟ್ಟು ಕೊಂಡು 
ಪ್ರೀತಿಯಿಂದ ಆಕೆಯನ್ನು ಮುದ್ದಿಸುತ್ತಾ ಹೀಗೆಂದನು. ॥ ೨೦ ॥ 

ಪುರಂಜನನು ಹೇಳುತ್ತಾನೆ - ಸುಂದರೀ ! ಯಾವ ಸೇವಕರು - 
ಅಪರಾಧವನ್ನು ಮಾಡಿದಾಗ ಒಡೆಯನಿಂದ ಅದಕ್ಕೆ ತಕ್ಕ ದಂಡನೆ 
ಯನ್ನು ಪಡೆಯುವುದಿಲ್ಲವೋ - ಅವರು ನಿಜವಾಗಿಯೂ ಮಂದ 
ಭಾಗ್ಯರು. ॥ ೨೧ ॥ ಸ್ವಾಮಿಯು ಸೇವಕರಿಗೆ ದಂಡನೆಯನ್ನು 
ಕೊಟ್ಟರೆ ಅವರ ಮೇಲೆ ದೊಡ್ಡ ಅನುಗ್ರಹವನ್ನು ತೋರಿದಂತೆ ಆಗು 
ತ್ರದೆ. ಹಿತಕಾರಿಯಾದ ತನ್ನ ಪ್ರಭುವು ಬಂಧುವಿನಂತೆ ಮಾಡಿದ ಆ 
ದಂಡನೆಯೆಂಬ ಉಪಕಾರವನ್ನು ಸೈರಿಸದ ಇರುವವನು ನಿಜ 
ವಾಗಿಯೂ ಮೂರ್ಯನು. ॥ ೨೨ ॥ ಸುಂದರವಾದ ಸುಲಿಹಲ್ಲು 
ಗಳಿಂದಲೂ, ರಮಣೀಯವಾದ ಹುಬ್ಬುಗಳಿಂದಲೂ ಶೋಭಿಸು 
ತಿರುವ ಶುಭಾಂಗಿಯೇ | ಈಗ ಈ ಕೋಪವನ್ನು ತೊರೆದು "ನಾನು 
ನಿನ್ನವನು ಎಂಬುದನ್ನು ನೆನೆದು ಪ್ರೇಮಾತಿಶಯದಿಂದ ಕೂಡಿದ, 
ನಾಚಿಕೆಯಿಂದ ತಗ್ಗಿ ಮಧುರವಾದ id ಮೆರೆಯುವ 
ನಿನ್ನ ಮನೋಹರವಾದ ಮುಖವನ್ನು ತೋರಿಸುವವಳಾಗು. 
ಆಹಾ! ದುಂಬಿಗಳ ಸಾಲಿನಂತೆ ನೀಲಿಯ ಬಣ್ಣದಿಂದ ಕಂಗೊಳಿಸು 
ತ್ತಿರುವ ಮುಂಗುರುಳು, ಉನ್ನತವಾದ ಮೂಗು ಮತ್ತು ಸವಿನುಡಿ 
ಗಳಿಂದ ನಿನ್ನ ಮುಖಾರವಿಂದವು ಎಷ್ಟು ಮನಮೋಹಕ 
ವಾಗಿದೆ? ॥ ೨೩ ॥ 


478 


ತಸ್ಮಿನ್‌ದಧೇ ದಮಮಹಂ ತವ ವೀರಪತ್ನಿ 
ಯೋಕನ್ಯತ್ರ ಭೂಸುರಕುಲಾತೃತಕಿಲ್ಲಿಪಸ್ತಮ್‌ । 
ಪಶ್ಯೇ ನ ವೀತಭಯಮುನ್ನುದಿತಂ ತ್ರಿಲೋಕ್ಕಾ- 
ಮನ್ಯತ್ರ ವೈ ಮುರರಿಪೋರಿತರತ್ರ ದಾಸಾತ್‌ ॥ ೨೪ ॥ 


ವಕ ಕ ನತೇ ವಿಶಿಲಕಂ ಮಲಿನಂ ವಿಹರ್ಷಂ 
ಸಂರಂಭಭೀಮಮವಿಮೃಷ್ಟಮಪೇತರಾಗಮ್‌ । 

ಪಶ್ಯೇ ಸನಾವಪಿ ಶುಚೋಪಹತೌ ಸುಜಾತೌ 
ಬಿಂಬಾಧರಂ ವಿಗತಕುಂಕುಮಪಂಕರಾಗಮ್‌ ॥ ೨೫ ॥ 


4 


ತನ್ಮೇ ಪ್ರಸೀದ ಸುಹೃದಃ ಕೃತಕಲ್ಪಿಪಸ್ಯ 
ಸ್ವೈರಂ ಗತಸ್ಯ ಮೃಗಯಾಂ ವ್ಯಸನಾತುರಸ್ಕ । 

ಕಾ ದೇವರಂ ವಶಗತಂ ಕುಸುಮಾಸ್ತ್ರವೇಗ- 
ವಿಸ್ತಸ್ತಪೌಂಸ್ದ ಮುಶತೀ ನ ಭಜೇತ ಕೃತ್ಯೇ ॥ ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 27 


ವೀರಪತ್ನಿಯೇ! ಬೇರೆ ಯಾರಾದರೂ ನಿನಗೆ ಅಪರಾಧವೆಸ 
ಗಿದ್ದರೆ ಅದನ್ನು ಒಡನೆಯೇ ತಿಳಿಸು. ಆ ಅಪರಾಧಿಯು ಬ್ರಾಹ್ಮಣ 
ಕುಲದವನಲ್ಲದೇ ಇದ್ದರೆ ನಾನು ಅವನಿಗೆ ಈಗಲೇ ಉಗ್ರಶಿಕ್ಷೆಯನ್ನು 
ವಿಧಿಸುತ್ತೇನೆ. ಮೂರುಲೋಕಗಳಲ್ಲಾಗಲೀ, ಅಥವಾ ಅವುಗಳ 
ಹೊರಗಾಗಲೀ ಶ್ರೀಭಗವಂತನ ಭಕ್ತರನ್ನು ಬಿಟ್ಟು ಬೇರೆ ಯಾರೂ 
ನಿನ್ನಲ್ಲ ಅಪರಾಧಮಾಡಿ ನಿರ್ಭಯನಾಗಿಯೂ, ಸುಖಿಯಾಗಿ 
ಯೂ ಇರಲಾರನು. ॥ ೨೪ ॥ ಪ್ರಿಯೇ! ನಿನ್ನ ಮುಖವು ತಿಲಕ 
ವಿಲ್ಲದೆ, ಕಾಂತಿಹೀನವಾಗಿ, ಬಾಡಿ-ಬಸವಳಿದು ಕೋಪದಿಂದ ಭೀಕರ 
ವಾಗಿ ಇದ್ದುದನ್ನು ನಾನು ಇಂದಿನವರೆಗೂ ಎಂದೂ ಕಂಡಿರಲಿಲ್ಲ 
ಹಾಗೆಯೇ ನಿನ್ನ ಸುಂದರವಾದ ಸ್ತನಗಳು ಕಣ್ಣೀರಿನಿಂದ ನೆನೆದಿರು 
ವುದಾಗಲೀ, ತೊಂಡೆಹಣ್ಣಿನಂತಿರುವ ತುಟಿಗಳು ಕೇಸರಿಯ ಲೇಪ 
ದಿಂದ ಕೆಂಪ್ಯಾಗದೆ ಇರುವುದನ್ನು ನಾನು ಎಂದೂ ನೋಡಲಿಲ್ಲ 
॥ ೨೫ ॥ ನಾನು ಬೇಟೆಯ ವ್ಯಸನದಿಂದ ನಿನ್ನನ್ನು ಕೇಳದೆಯೇ 
ಬೇಟೆಯಾಡಲು ಹೋಗಿ ನಿಜವಾಗಿಯೂ ಅಪರಾಧವನ್ನು ಮಾಡಿರು 
ವೆನು. ಆದರೂ ನಾನು ನಿನ್ನವನೆಂದು ತಿಳಿದು ನನ್ನಲ್ಲಿ ಪ್ರಸನ್ನಳಾಗು. 
ಮನ್ನಥನ ವಿಷಮ ಬಾಣಗಳಿಂದ ಪೀಡಿತನಾಗಿ, ಸದಾ ತನಗೆ 
ಅಧೀನನಾಗಿ ಬೇಡಿಕೊಳ್ಳುತ್ತಿರುವ ತನ್ನ ಪ್ರಿಯನಾದ ಪತಿಯನ್ನು 
ಯಾವ ಕಾಮಿನಿಯು ತಾನೇ ಉಚಿತವಾದ ಕಾರ್ಯಕ್ಕಾಗಿ ಸ್ವೀಕರಿಸು 
ವುದಿಲ್ಲ? ಹೀಗೆ ಸವಿಮಾತು - ವರ್ತನೆಗಳಿಂದ ಪುರಂಜನನು 
ತನ್ನ ಕಾಮಿನಿಯನ್ನು ಸಂತೈಸಿದನು. ॥ ೨೬ ॥ 


ಇಪ್ಪತ್ಕಾರನೆಯ ಅಧ್ಯಾಯವು ಮುಗಿಯಿತು. ॥ ೨೬ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಪುರಂಜನೋಪಾಖ್ಯಾನೇ ಷಡ್ವಿಂಶೋ5ಧ್ಯಾಯಃ ॥ ೨೬ ॥ 
ತಾ) ವಾರಾ... 


ಇಪ್ಪತ್ತೇಳನೆಯ ಅಧ್ಯಾಯ 
ಪುರಂಜನನ ಪುರಿಯಮೇಲೆ ಚಂಡವೇಗನ ಧಾಳಿ, ಕಾಲಕನೈೆಯ ಚರಿತ್ರೆ 


5 ನಾರದ ಉವಾಚ 


ಇತ್ಮಂ ಪುರಂಜನಂ ಸಮ್ಯಗೃಶಮಾನೀಯ ವಿಭ್ರಮೈ: । 


ಪುರಂಜನೀ ಮಹಾರಾಜ ರೇಮೇ ರಮಯತೀ ಪತಿಮ್‌ 


॥ ೧ ॥ 
ಸ ರಾಜಾ ಮಹಿಷೀಂ ರಾಜನ್ನುಸ್ನಾತಾಂ ರುಚಿರಾನನಾಮ್‌ । 
ಕೃತಸ್ವಸ್ಥ್ಯಯನಾಂ ತೃಪ್ತಾಮಭ್ಯನಂದದುಪಾಗತಾಮ್‌ 
॥| ೨ ॥ 
ತಯೋಪಗೂಡಢಃ ಪರಿರಬ್ದಕಂಧರೋ 
ರಹೋತನುಮಂತೆ ಕೈರಪಕೃಷ್ಣಚೇತನಃ I 
ನ ಕಾಲರಂಹೋ ಬುಬುಧೇ ದುರತ್ಯಯಂ 
ದಿವಾ ನಿಶೇತಿ  ಪ್ರಮದಾಪರಿಗ್ರಹಃ ॥೩॥ 


ಶ್ರೀನಾರದರು ಹೇಳುತ್ತಾರೆ - ಎಲ್ಫೆ ರಾಜೇಂದ್ರನೇ! ಹೀಗೆ 
ಪುರಂಜನನ ಮಡದಿಯು ತನ್ನ ಪತಿಯನ್ನು ಬಗೆ-ಬಗೆಯ 
ವಿಲಾಸಗಳಿಂದ ಸಂಪೂರ್ಣವಾಗಿ ವಶಪಡಿಸಿಕೊಂಡು ಆತನನ್ನು 
ಆನಂದಗೊಳಿಸುತ್ತಾ ವಿಹರಿಸತೊಡಗಿದಳು. ॥ ೧ ॥ ಅವಳು ಸ್ನಾನ 
ಮಾಡಿ ಚೆನ್ನಾಗಿ ಸಿಂಗರಿಸಿಕೊಂಡು, ಭೋಜನಾದಿಗಳಿಂದ ತೃಪ್ತ 
ಳಾಗಿ ರಾಜನ ಬಳಿಗೆ ಬಂದಳು. ರಾಜನು ಆ ಮನೋಹರ 
ಮುಖವುಳ್ಳ ರಾಣಿಯನ್ನು ಆದರದಿಂದ ಅಭಿನಂದಿಸಿದನು. 
॥ ೨ ॥ ಪ್ರರಂಜನಿಯು ರಾಜನನ್ನು ಆಲಿಂಗಿಸಿಕೊಳ್ಳಲು ಅವನೂ 
ಆಕೆಯನ್ನು ಅಪ್ಪಿಕೊಂಡನು. ಮತ್ತೆ ಏಕಾಂತದಲ್ಲಿ ಮನಸ್ಸಿಗನು 
ಕೂಲವಾದ ರಹಸ್ಯವಾದ ಮಾತುಗಳನ್ನಾಡುತ್ತಾ ಆಕೆಯಲ್ಲಿ 
ಮಿತಿಮೀರಿ ಮೋಹಗೊಂಡನು. ಆ ಕಾಮಿನಿಯಲ್ಲಿ ಚಿತ್ತವು 
ನೆಟ್ಟುಹೋಗಿ - ಹಗಲು-ರಾತ್ರಿ ಎಂಬ ವ್ಯತ್ಯಾಸದಿಂದ ನಿರಂತರ 
ಕಳೆದುಹೋಗುತ್ತಿರುವ ದುಸ್ತರವಾದ ಕಾಲಗತಿಯು ಅವನ 
ಗಮನಕ್ಕೆ ಬಾರದಷ್ಟು ಮೋಹವುಂಟಾಯಿತು. ॥ ೩ ॥ 


27 ಅಧ್ಯಾಯ] 


ಚತುರ್ಥ ಸ್ಥಂಧ 


479 


EES ಸಾನ ಹಾನ ಜಹಾರ ಎಂಕ ಯ ನನೆ ಬ 


ಶಯಾನ ಉನ್ನದ್ಧಮದೋ ಮಹಾಮನಾ 
ಮಹಾರ್ಹತಲ್ಲೇ ಮಹಿಷೀಭುಜೋಪಧಿಃ । 

ತಾಮೇವ ವೀರೋ ಮನುತೇ ಪರಂ ಯತ- 
ಸಮೋತಭಿಭೂತೋ ನನಿಜಂಪರಂಚಯತ್‌ ॥ ೪ ॥ 


ತಯೈವಂ ರಮಮಾಣಸ್ಯ ಕಾಮಕಶ್ಚಲಚೇತಸ: I 
ಕ್ಷಣಾರ್ಧಮಿವ ರಾಜೇಂದ್ರ ವ್ಯತಿಕ್ರಾಂತಂ ನವಂ ವಯಃ 
ET 
ತಸ್ಯಾಮಜನಯತ್ತುತ್ರಾನ್ನುರಂಜನ್ಯಾಂ ಪುರಂಜನಃ । 
ಶತಾನ್ಸೇಕಾದಶ ವಿರಾಡಾಯುಪೋತರ್ಧಮಥಾತ್ಯಗಾತ್‌ 
RT 
ದುಹಿತೃರ್ಧಶೋತ್ತರಶತಂ ಪಿತೃಮಾತೃಯಶಸ್ಕರೀಃ I 
ಶೀಲೌದಾರ್ಯಗುಣೋಪೇತಾಃ ಪೌರಂಜನ್ಯಃ ಪ್ರಜಾಪತೇ 
1 ೭ ॥ 
ಸ ಪಂಚಾಲಪತಿ: ಪುತ್ರಾ ನಿತ್ಚವಂಶವಿವರ್ಧನಾನ್‌ । 
ದಾರೈಃ ಸಂಯೋಜಯಾಮಾಸ ದುಹಿತ್ಪ ಸದೃಶೈರ್ವರೈ: 
| ೮ || 
ಪುತ್ರಾಣಾಂ ಚಾಭವನ್‌ ಪುತ್ರಾ ಏಕೈಕಸ್ಯ ಶತಂ ಶತಮ್‌ । 
ಯೈರ್ವೈ ಪೌರಂಜನೋ ವಂಶಃ ಪಂಚಾಲೇಷು ಸಮೇಧಿತಃ 


॥ ೯॥ 
ತೇಷು ತದ್ರಿಕೃಹಾರೇಷು ಗೃಹಕೋಶಾನುಜೀವಿಷು । 
ನಿರೂಢೇನ ಮಮತ್ವೇನ ವಿಷಯೇಷ್ಟನ್ನಬಧ್ಯತ 

ಕ ॥ ೧೦॥ 


ಈಜೇ ಚ ಕ್ರತುಭಿರ್ಫೊರೈದರ್ದಿಕ್ಷಿತ: ಪಶುಮಾರಕ್ಕೆಃ । 
ದೇವಾನಿತ್ಯನೂತಪತೀನ್ನಾನಾಕಾಮೋ ಯಥಾ ಭವಾನ್‌ 
1 ೧೧॥ 


ಯುಕ್ತೇಷ್ಟೇವಂ ಪ್ರಮತ್ತಸ್ಯ ಕುಟುಂಬಾಸಕ್ಕಚೇತಸಃ । 
ಆಸಸಾದಸವೈಕಾಲೋ ಯೋತಪ್ರಿಯ: ಪ್ರಿಯಯೋಷಿತಾಮ್‌ 

॥ ೧೨ ॥ 

ಚಂಡವೇಗ ಇತಿ ಖ್ಯಾತೋ ಗಂಧರ್ವಾಧಿಪತಿರ್ನಪ । 
ಗಂಧರ್ವಾಸ್ತಸ್ಯ ಬಲಿನಃ ಷಷ್ಟು (ತ್ತರಶತತ್ರಯಮ್‌ 

11 ೧೩ ॥ 

ಸಿತಾಸಿತಾಃ । 


ಗಂಧರ್ವೃಸ್ತಾದ್ಧಶೀರಸ್ಯ ಮೈಥುನೃಶ್ಚ 

ಪರಿವೃತ್ತ ಶ್ಯ ವಿಲುಂಪಂತಿ ಸರ್ವಕಾಮವಿನಿರ್ಮಿತಾಮ್‌ 
॥ ೧೪ ॥ 

ತೇ ಚಂಡ ವೇಗಾನುಚರಾಃ ಪುರಂಜನಪುರಂ ಯದಾ 


ಹರ್ತುಮಾರೇಭಿರೇ ತತ್ರ ಪ್ರತ್ಯಷೇಧತ್ವಜಾಗರಃ 
1 ೧೫ ॥ 


ಮತ್ತೇರಿದ ಮನಸ್ವಿ ಯಾದ ಪುರಂಜನನು ತನ್ನ ಪ್ರಿಯೆಯ 
ಭುಜದ. ಮೇಲೆ 'ತಲೆಯನ್ನಿಟ್ಟುಕೊಂಡು ಅಮೂಲ್ಯವಾದ 
ಹಂಸತೂಲಿಕಾತಲ್ಪದಲ್ಲಿ ಬಿ್ದರತ್ತಿದ್ದನು. ಅವನಿಗಾದರೋ ಆ 
ರಮಣಿಯೇ ಜೀವನದ 'ಪರಮಫ ಲವೆಂದು ತೋರುತ್ತಿತ್ತು. 
ಅಜ್ಞಾನದಿಂದ ಆವೃತನಾಗಿದ್ದ ಕಾರಣ ಅವನಿಗೆ ಆತ್ಮಾ ಅಥವಾ 
ಪರಮಾತ್ಮನ ಯಾವ ಜ್ಞಾನವೂ ಉಳಿಯಲಿಲ್ಲ ॥ ೪ ॥ 

ಎಲೈ ರಾಜನೇ! ಹೀಗೆ ಕಾಮಾತುರವಾದ ಚಿತ್ತದಿಂದ ಆಕೆ 
ಯೊಡನೆ ವಿಹರಿಸುತ್ತಾ ಇದ್ದ ಪುರಂಜನನ ಯೌವನವು ಅರ್ಧ 
ಕ್ಷಣದಂತೆ ಕಳೆದುಹೋಯಿತು. ॥ ೫ ॥ ಪ್ರಜಾಪತಿಯೇ। ಆ 
ಪುರಂಜನಿಯಲ್ಲಿ ರಾಜನಿಗೆ ಸಾವಿರದನೂರು ಮಂದಿ ಪುತ್ರರೂ, 
ಒಂದುನೂರಹತ್ತು ಪುತ್ರಿಯರೂ ಜನಿಸಿದರು. ಅವರೆಲ್ಲರೂ 
ತಂದೆ-ತಾಯಿಗಳ ಕೀರ್ತಿಯನ್ನು ವೃದ್ಧಿಪಡಿಸುವ ಹಾಗೂ 
ಸೌಶೀಲ್ಯ-ಔದಾರ್ಯಗಳೇ ಮುಂತಾದ ಉತ್ತಮಗುಣಗಳಿಂದ 
ಸಂಪನ್ನರಾಗಿದ್ದರು. ಅವರು ಪೌರಂಜನಿಯರೆಂದೇ ವಿಖ್ಯಾತ 
ರಾದರು. ಇ ಇಷ್ಟರಲ್ಲಿ ಆ ಸಾಮ್ರಾಟನ ದೀರ್ಫವಾದ ಆಯುಸಿನ 
es "ಕಳೆದುಹೋಗಿತ್ತು. ॥ ೬-೭॥ ಮತ್ತೆ ಪಾಂಚಾ 
ಲನರೇಶ ಪುರಂಜನನು ಪಿತೃವಂಶವನ್ನು ವೃದ್ಧಿಪಡಿಸುವ ಪುತ್ರರ 
ಯೋಗ್ಯವಧುಗಳೊಂದಿಗೂ ಮತ್ತು ಕನ್ಯೆಯರನ್ನು ಅವರಿಗೆ 
ತಕ್ಕವರಾದ ವರೊಂದಿಗೂ ವಿವಾಹ ಮಾಡಿದನು. ॥ ೮ ॥ ಅವನ 
ಪುತ್ರರಲ್ಲಿ ಒಬ್ಬೊಬ್ಬರಿಗೆ ನೂರು-ನೂರು ಪುತ್ರರು ಹುಟ್ಟಿದರು. 
ಅವರಿಂದ ವಂಶವು ವೃದ್ಧಿಯನ್ನು ಹೊಂದಿ ಇಡೀ ಪಾಂಚಾಲದೇಶ 
ದಲ್ಲಿ ಪುರಂಜನನವಂಶ ಹರಡಿಹೋಯಿತು. ॥ ೯ ॥ ಈ ಮಕ್ಕಳು, 
ಮೊಮ್ಮಕ್ಕಳು, ಮನೆ, ಕೋಶ, ಸೇವಕರು, ಮಂತ್ರಿಗಳು ಮುಂತಾ 
ದವುಗಳಲ್ಲಿ ದೃಢವಾದ ಮಮತೆ ಉಂಟಾದ್ದರಿಂದ ಅವನು ಈ 
ವಿಷಯಗಳೆಲ್ಲೇ ಬಂಧಿತನಾದನು. ॥ ೧೦ ॥ "ಮತ್ತ ನಿನ್ನಂತೆಯೇ 
ಅವನೂ ಕೂಡ ಅನೇಕ ಪ್ರಕಾರದ ಭೋಗಗಳ ಕಾಮಸೆಯಿಂದ 
ಯಜ್ಞಧೀಕ್ಷೆಯನ್ನು AN ಹಲವಾರು ಬಗೆಯ ಪಶುಹಿಂಸಾ 
ಮಯವಾದ ಘೋರ ಯಜ್ಞಗಳಿಂದ ದೇವತೆಗಳನ್ನು : ಪಿತ್ಪ 
ಗಳನು, ಭೂತಪತಿಗಳನ್ನು ಆರಾಧಿಸಿದನು. ॥ ೧೧ ॥ ಹೀಗೆ 
ಅವನು ತನ್ನ ಆಯುಷ್ಯವಿಡೀ ಆತ್ಮಕಲ್ಯಾಣವನ್ನುಂಟುಮಾಡುವ 
ಕರ್ಮಗಳ ಕಡೆಗೆ ಗಮನಕೊಡದೆ ಕುಟುಂಬಪಾಲನೆಯಲ್ಲೇ ಆಸಕ್ತ 
ನಾದನು. ಕೊನೆಗೆ ಸ್ತ್ರೀಲಂಪಟರಿಗೆ ಅತ್ಯಂತ ಅಪ್ರಿಯವಾದ 
ವೃದ್ಧಾಪ್ಯವು ಬಂದೊದಗಿತು. ॥೧೨॥ 

ರಾಜನೇ! ಚಂಡವೇಗನೆಂಬ ಒಬ್ಬ ಗಂಧರ್ವರಾಜನಿದ್ದನು. 

ಮುನ್ನೂರ ಅರವತ್ತು ಮಂದಿ ಮಹಾಶೂರರಾದ ಗಂಧರ್ವರು 
ಅವನ ಅಧೀನದಲ್ಲಿದ್ದರು. ॥ ೧೩ ॥ ಕಪ್ಪು ಮತ್ತು ಬಿಳುಪು ಬಣ್ಣ 
ಗಳಿಂದ ಕೂಡಿದ ಅಷ್ಟೆ ಸಂಖ್ಯೆಯ ಗಂಧರ್ವಸ್ವೀಯರು 
ಅವರೊಡನೆ ಮಡದಿಯರಂತೆ ಇದ್ದರು. ಅವರು ಒಬ್ಬರಾದ ಬಳಿಕ 
ಮತ್ತೊಬ್ಬರಂತೆ ಸುತ್ತಾಡುತ್ತಾ ಭೋಗ-ವಿಲಾಸಗಳಿಂದ ತುಂಬಿ 
ತುಳುಕುವ ನಗರಗಳನ್ನು. ಸೂರೆಮಾಡುತ್ತಿದ್ದರು. ॥ ೧೪॥ 
ಗಂಧರ್ವರಾಜ ಚೆಂಡವೇಗನ ಆ ಅನುಚರರು ಪ್ರರಂಜನನ ನಗರ - 
ವನು ಲೂಟಿಮಾಡಲು ಪ್ರಾರಂಭಿಸಿದಾಗ ಅವರನ್ನು ಐದು 
ಹೆಡೆಯುಳ್ಳ ಪ್ರಜಾಗರ ಸರ್ಪವು ತಡೆಯಿತು. ॥ ೧೫ ॥ 


480 


ಸ ಸಪ್ತಭಿಃ ಶತೈರೇಕೋ ವಿಂಶತ್ಯಾ ಚ ಶತಂ ಸಮಾಃ। 
ಪುರಂಜನಪುರಾಧ್ಯಕ್ಟೋ ಗಂಧರ್ವೆರ್ಯಯುಧೇ ಬಲೀ 
॥ ೧೬ I 


ಕ್ಲೀಯಮಾಣೇ ಸ್ವಸಂಬಂಧೇ. ಏಕಸ್ಥಿನ್ನಹುಭಿರ್ಯಧಾ | 
ಚಿಂತಾಂ ಪರಾಂ ಜಗಾಮಾರ್ತಃ ಸರಾಷ್ಟ್ರ ಪುರಬಾಂಧವಃ 
॥ ೧೭ ॥ 


ಸ ಏವ ಪುರ್ಯಾಂ ಮಧುಭುಕುಚಾಲೇಪು ಸ್ತಪಾರ್ಷದೈೆ: । 
ಉಪನೀತಂ ಬಲಿಂ ಗೃಹ್ಣನ್‌ ಸ್ವ್ರೀಜಿತೋನಾವಿದದ್ವಯಮ್‌ 
11 ೧೮ ॥ 


ಕಾಲಸ್ಯ ದುಹಿತಾ ಕಾಚಿತ್ರಿಬೋಕೀಂ ವರಮಿಚ್ಛತೀ । 
ಪರ್ಯಟಂತೀ ನ ಬರ್ಹಿಷ್ಠನ್ನತ್ಯನಂದತ ಕಶ್ಚನ 
11 ೧೯ 


ದೌರ್ಭಾಗ್ಯೇನಾತ್ಮನೋ ಲೋಕೇ ವಿಶ್ರುತಾ ದುರ್ಭಗೇತಿ ಸಾ 
ಯಾ ತುಷ್ಪಾರಾಜರ್ಷಯೇ ತು ವೃತಾದಾತ್ಪೂರವೇವರಮ್‌ 
॥ ೨೦॥ 


ಕದಾಚಿದಟಮಾನಾ ಸಾ ಬ್ರಹ್ಮಲೋಕಾನ್ನಹೀಂ ಗತಮ್‌ । 
ವವ್ರೇ ಬೃಹದ್ವತಂ ಮಾಂತು ಜಾನತೀ ಕಾಮಮೋಹಿತಾ 
॥ ೨೧ ॥ 


ಮಯಿ ಸಂರಭ್ಯ ವಿಪುಲಮದಾಚ್ಛಾಫಂ ಸುದುಃಷಹಮ್‌ ।ಟ 
ಸಾತುಮರ್ಹಸಿ ನೆಕತ್ರ ಮದ್ದಾಚಾವಿಮುಖೋ ಮುನೇ 
[ey ಲ'೨ Pd 
॥| ೨೨ ॥ 


ತತೋ ವಿಹತಸಂಕಲ್ಪಾ ಕನ್ಯಕಾ ಯವನೇಶ್ಚರಮ್‌ । 
ಮಯೋಪದಿಷ್ಟಮಾಸಾದ್ಯ ವವ್ರೇ ನಾಮ್ನಾಭಯಂಪತಿಮ್‌ 
॥ ೨೩ ॥ 


ಯಷಭಂ ಯವನಾನಾಂ ತ್ವಾಂ ವೃಣೇ ವೀರೇಷಿತಂ ಪತಿಮ್‌ । 
ಸಂಕಲ್ಪಸ್ತ ಮಿ ಭೂತಾನಾಂ ಕೃತಃ ಕಿಲ ನ ರಿಷ್ಕತಿ 


1 ೨೪ ॥ 
ದ್ವಾವಿಮಾವನುಶೋಚಂತಿ  ಬಾಲಾವಸದವಗ್ರಹೌ । 
ಯಲ್ಲೋಕಶಾಸ್ಟ್ರೋಪನತಂ ನ ರಾತಿ ನ ತದಿಚ್ಛತಿ 

I ೨೫ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 27 


ಈ ಪುರಂಜನಪುರಿಯನ್ನು ಕಾವಲು ಕಾಯುತ್ತಿದ್ದ ಮಹಾ 
ಬಲಶಾಲಿ ಯಾದ ಸರ್ಪವು ನೂರು ವರ್ಷಗಳ ಕಾಲ 
ಒಬ್ಬಂಟಿಗನಾಗಿ ಆ ಏಳೂನೂರಇಪ್ಪತ್ತು ಗಂಧವ-ಗಂಧರ್ವಿ 
ಯರೊಡನೆ ಯುದ್ಧ ಮಾಡುತ್ತಲೇ ಇತ್ತು. ॥ ೧೬ ॥ ಅನೇಕ 
ವೀರರೊಂದಿಗೆ ಒಬ್ಬನೇ ಯುದ್ಧಮಾಡಿದ್ದರಿಂದ ತನ್ನ ಏಕಮಾತ್ರ 
ಬಂಧುವಾಗಿದ್ದ ಪ್ರಜಾಗರನು ಬಲಹೀನನಾದುದನ್ನು ನೋಡಿ 
ಪುರಂಜನರಾಜನಿಗೆ ತನ್ನ ರಾಷ್ಟ್ರ ಮತ್ತು ನಗರದಲ್ಲಿ ವಾಸಿಸುವ 
ಇತರ ಬಂಧುಗಳೊಡನೆ ಬಹಳ ಚಿಂತೆ ಇಟ್ಟುಕೊಂಡಿತು. ॥ ೧೭ ॥ 
ಅವನು ಇಷ್ಟು ದಿನಗಳವರೆಗೆ ಪಾಂಚಾಲದೇಶದ ಆ ನಗರದಲ್ಲಿ ತನ್ನ 
ದೂತರು ತಂದು ಕೊಡುತ್ತಿದ್ದ ಕಂದಾಯವನ್ನು ಪಡೆದು ವಿಷಯ 
ಭೋಗಗಳಲ್ಲಿ ಮುಳುಗಿದ್ದನು. ಸ್ವೀಯಳಿಗೆ ವಶೀಭೂತನಾದ್ದರಿಂದ 
ಮುಂದೆ ಅವಶ್ಯವಾಗಿ ಬಂದೊದಗುವ ಇಂತಹ ಭಯದ ಸುಳಿವೇ 
ಅವನಿಗೆ ಹತ್ತಲಿಲ್ಲ ॥ ೧೮ ॥ 

ಬರ್ಹಿಷ್ಟಂತನೇ | ಅದೇ ದಿನಗಳಲ್ಲಿ ಕಾಲಪುರುಷನ ಕನ್ಯೆ 
ಯೊಬ್ಬಳು ತನಗಾಗಿ ವರನನ್ನು ಹುಡುಕುತ್ತಾ ಮೂರು ಲೋಕ 
ಗಳಲ್ಲಿಯೂ ಅಲೆಯುತ್ತಿದ್ದಳು. ಆದರೆ ಆಕೆಯನ್ನು ಯಾರೂ 
ಸ್ವೀಕರಿಸಲಿಲ್ಲ ॥ ೧೯ ॥ ಆ ಜರಾ (ಮುಪ್ಪು ಎಂಬ ಕಾಲಕನ್ಯಯು 
ಅತ್ಯಂತ ಭಾಗೃಹೀನಳಾದ್ದರಿಂದ ಆಕೆಯನ್ನು ಜನರು ದುರ್ಭಗಾ 
ಎಂದೇ ಕರೆಯುತ್ತಿದ್ದರು. ಒಮ್ಮೆ ರಾಜರ್ಷಿ ಪುರುವು ತಂದೆಗೆ ತನ್ನ 
ಯೌವನವನ್ನು ಕೊಡುವುದಕ್ಕಾಗಿ ತನ್ನಿಚ್ಛೆಯಂತೆ ಅವಳನ್ನು 
ವರಿಸಿದ್ದನು. ಇದರಿಂದ ಪ್ರಸನ್ನಳಾಗಿ ಅವಳು ರಾಜನಿಗೆ ರಾಜ್ಯ 
ಪ್ರಾಪ್ತಿಯ ವರವನ್ನು ಕೊಟ್ಟಿದ್ದಳು. ॥ ೨೦ ॥ ಒಮ್ಮೆ ನಾನು ಬ್ರಹ್ಮ 
ಲೋಕದಿಂದ ಭೂಮಿಗೆ ಬರುತ್ತಿದ್ದಾಗ ಆ ಕನ್ಯೆಯು ಅಲ್ಲಲ್ಲಿ 
ಸುತ್ತಾಡುತ್ತಾ ನನ್ನನ್ನೂ ಸಂಧಿಸಿದ್ದಳು. ನಾನು ನೈಷ್ಠಿಕಬ್ರಹ್ಮಚಾರಿ 
ಎಂದು ತಿಳಿದಿದ್ದರೂ ಆಕೆಯು ಕಾಮಮೋಹಿತಳಾಗಿ ನನ್ನನ್ನು 
ವರಿಸಲು ಬಯಸಿದಳು. ॥ ೨೧ ॥ ನಾನು ಅವಳ ಬಯಕೆಯನ್ನು 
ತಿರಸ್ಕರಿಸಲು ಅವಳು ಅತ್ಯಂತ ಕುಪಿತಳಾಗಿ ನನ್ನನ್ನು - 'ಎಲ್ಫೈ 
ಮುನಿಯೇ! ನನ್ನ ಬೇಡಿಕೆಯನ್ನು ತಿರಸ್ಕರಿಸಿದ್ದೀಯೆ. ಆದ್ದರಿಂದ 
ನೀನು ಒಂದೇ ಜಾಗದಲ್ಲಿ ಹೆಚ್ಚುಕಾಲ ನಿಲ್ಲದಿರುವಂತಾಗಲಿ' 
ಎಂದು ಸಹಿಸಲು ಕಷ್ಟವಾದ ಶಾಪವನ್ನು ಕೊಟ್ಟಳು. ॥ ೨೨ ॥ 

ಹೀಗೆ ನನ್ನಿಂದ ನಿರಾಶಳಾದ ಅವಳು ನನ್ನ ಸಲಹೆಯನ್ನು 
ಪಡೆದು ಯವನರಾಜನಾದ ಭಯ ಎಂಬುವನ ಬಳಿಗೆ ಹೋಗಿ 
ಅವನನ್ನು ಪತಿಯನ್ನಾಗಿ ವರಿಸಿಕೊಂಡಳು ಹಾಗೂ ಹೇಳಿ 
ದಳು - ॥ ೨೩ ॥ ಎಲೈ ವೀರವರನೇ! ನೀನು ಯವನರಲ್ಲಿ 
ಶ್ರೇಷ್ಠನು. ಇಂತಹ ನಿನ್ನನ್ನು ನಾನು ಪ್ರೇಮಿಸಿ ಪತಿಯನ್ನಾಗಿ 
ಪಡೆಯಲು ಬಯಸಿದ್ದೇನೆ. ನಿನ್ನ ಕುರಿತು ಜೀವಿಗಳು ಮಾಡಿದ 
ಸಂಕಲ್ಪವು ಎಂದಿಗೂ ವ್ಯರ್ಥವಾಗುವುದಿಲ್ಲ ॥ ೨೪ ॥ ಯಾವ 
ಮನುಷ್ಯನು ಲೋಕದ ದೃಷ್ಟಿಯಿಂದ ಅಥವಾ ಶಾಸ್ತ್ರದೃಷ್ಟಿಯಿಂದ 
ದಾನಮಾಡಲು ಯೋಗ್ಯವಾದ ವಸ್ತುವನ್ನು ದಾನಮಾಡುವುದಿಲ್ಲವೋ, 
ಯಾರು ಶಾಸ್ತ್ರದೃಷ್ಟಿಯಿಂದ ಆ ದಾನವನ್ನು ತೆಗೆದು ಕೊಳ್ಳಲು ಯೋಗ್ಯ 
ನಾಗಿದ್ದರೂ ತೆಗೆದುಕೊಳ್ಳುವುದಿಲ್ಲವೋ, ಅವರಿಬ್ಬರೂ ದುರಾಗ್ರಹಿ 
ಗಳು ಮತ್ತು ಮೂಢರು. ಆದ್ದರಿಂದ ಶೋಚನೀಯರು. ॥ ೨೫ ॥ 


28 ಅಧ್ಯಾಯ] 


ಅಥೋ ಭಜಸ್ವಮಾಂ ಭದ್ರ ಭಜಂತೀಂ ಮೇ ದಯಾಂ ಕುರು। 
ಏತಾವಾನೌರುಹೋ ಧರ್ಮೋ ಯದಾರ್ತಾನನುಕಂಪತೇ 
॥ ೨೬ ॥ 


ಕಾಲಕನ್ಯೋದಿತವಚೋ ನಿಶಮ್ಯ ಯವನೇಶ್ವರಃ | 
ಚಿಕೀರ್ಷುರ್ದೇವಗುಹ್ಯಂ ಸ ಸಸ್ಮಿತಂ ತಾಮಭಾಷತ 


॥ ೨೭॥ 
ಮಯಾ ನಿರೂಪಿತಸ್ತುಭ್ಯಂ ಪತಿರಾತ್ಮಸಮಾಧಿನಾ | 
ನಾಭಿನಂದತಿ ಲೋಕೋsಯಂ ತ್ವಾಮಭದ್ರಾಮಸಮೃತಾಮ್‌ 

॥ ೨೮ ॥ 


ತ್ವಮವ್ಯಕ್ತಗತಿರ್ಭುಂಕ್ಟ್ವ ಲೋಕಂ ಕರ್ಮವಿನಿರ್ಮಿತಮ್‌ । 
ಯಾಹಿ ಮೇ ಪೃತನಾಯುಕ್ತಾ ಪ್ರಜಾನಾಶಂ ಪ್ರಣೇಷ್ಯಸಿ 
ಕ ॥೨೯॥ 


ಪ್ರಜ್ವಾರೋ5ಯಂ ಮಮ ಭ್ರಾತಾ ತು ಚಮೇ ಭಗಿನೀ ಭವ । 
ಚರಾಮ್ಯುಭಾಭ್ಯಾಂ ಲೋಕೇಶ ಸ್ಥಿನ್ನವ್ಯಕ್ತೋ ಭೀಮಸೈನಿಕ: 
I ೩೦ ॥1 


ಚತುರ್ಥ ಸೃಂಧ 


481 


ಮಂಗಳಾಂಗನೇ | ಈಗ ನಾನು ನಿನ್ನ ಸೇವೆಗಾಗಿ ಸಿದ್ಧಳಾಗಿ 
ಬಂದಿದ್ದೇನೆ. ನನ್ನನ್ನು ಸ್ವೀಕರಿಸಿ ಅನುಗೃಹಿಸು. ದೀನರ ಮೇಲೆ 
ದಯೆತೋರುವುದೇ ಮನುಷ್ಯರ ಶ್ರೇಷ್ಠ ಧರ್ಮವಾಗಿದೆ. ॥ ೨೬॥ 

ಕಾಲಕನ್ಯೆಯ ಮಾತನ್ನು ಕೇಳಿ ಯವನರಾಜನು ದೈವಸಂಕಲ್ಪ 
ದಲ್ಲಿದ್ದ ಒಂದು ಗುಟ್ಟಾದ ಕಾರ್ಯವನ್ನು ಆಕೆಯಿಂದ ನೆರವೇರಿ 
ಸಲು ಇಚ್ಛಿಸುತ್ತಾ ನಸುನಗುತ್ತಾ ಆಕೆಗೆ ಹೀಗೆಂದನು -॥ ೨೭ ॥ 
ನಾನು ಯೋಗದ್ಭಷ್ಟಿಯಿಂದ ನಿನಗೆ ಒಬ್ಬ ವರನನ್ನು ನಿಶ್ಚಯಿಸಿರು 
ವೆನು. ನೀನು ಎಲ್ಲರಿಗೆ ಅನಿಷ್ಟವನ್ನು ಉಂಟುಮಾಡುವುದರಿಂದ 
ಯಾರಿಗೂ ಬೇಕೆನಿಸುವುದಿಲ್ಲ ಅದಕ್ಕಾಗಿಯೇ ಯಾರೂ ನಿನ್ನನ್ನು 
ಸ್ವೀಕರಿಸುವುದಿಲ್ಲ ಆದುದರಿಂದ ನೀನು ಕರ್ಮದಿಂದ ಉಂಟಾದ 
ಈ ಲೋಕವನ್ನು ಗುಪ್ಪಳಾಗಿ ಬಲಾತ್ಕಾರದಿಂದ ಭೋಗಿಸು. ಜೊತೆಗೆ 
ನನ್ನ ಸೈನ್ಯವನ್ನೂ ಕರೆದುಕೊಂಡು ಹೋಗು. ಅದರ ಸಹಾಯದಿಂದ 
ನೀನು ಎಲ್ಲ ಪ್ರಜೆಗಳನ್ನು ನಾಶಮಾಡಲು ಸಮರ್ಥಳಾಗುವೆ. 
ನಿನ್ನನ್ನು ಯಾರೂ ಎದುರಿಸ ಲಾರರು. ॥ ೨೮-೨೯ ॥ ನೋಡು! 
ಈ "ಪ್ರಜ್ವಾರ' ಎಂಬುವನು ನನ್ನ ಸೋದರನು. ನೀನು ನನ್ನ 
ಸೋದರಿಯಾಗು. ನಿಮ್ಮಿಬ್ಬರೊಡಗೂಡಿ ನಾನು ನನ್ನ ಅವ್ಯಕ್ತಗತಿ 
ಯಿಂದ ಭಯಂಕರವಾದ ಸೈನ್ಯವನ್ನು ಜೊತೆಯಲ್ಲಿ ಕರೆದುಕೊಂಡು 
ಈ ಲೋಕದಲ್ಲೆಲ್ಲ ಸಂಚರಿಸುವನು. ॥ ೩೦ ॥ 


ಇಪ್ಪತ್ತೇಳನೆಯ ಅಧ್ಯಾಯವು ಮುಗಿಯಿತು. ॥ ೨೭ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ಪುರಂಜನೋಪಾಖ್ಯಾನೇ ಸಪ್ತವಿಂಶೋ5 ಧ್ಯಾಯಃ॥ ೨೭ ॥ 


ಇಪತ್ತೆಂಟನೆಯ ಅಧ್ಯಾಯ 


ಪುರಂಜನನು ಜನ್ಮಾಂತರದಲ್ಲಿ: ಹೆಂಗಸಾಗಿ ಹುಟ್ಟಿದುದು, 
ಅವಿಜಾ ತನ ಉಪದೇಶದಿಂದ ಮುಕ್ಶನಾದುದು 


99" ನಾರದ ಉವಾಚ 

ಸೈನಿಕಾ ಭಯನಾಮ್ನೋ ಏ ಬರ್ಹಿಷ್ಠಂದಿಷ್ಟಕಾರಿಣಃ | 
ಪ್ರಜ್ಞಾರಕಾಲಕನ್ಯಾಭ್ಯಾಂ ವಿಚೇರುರವನೀಮಿಮಾಮ್‌ 
ಅ ॥ ೧॥ 


ತ ಏಕದಾ ತು ರಭಸಾ ಪುರಂಜನಪುರೀಂ ನೃಪ 1 


ರುರುಧುರ್ಭೌಮಭೋಗಾಢ್ಯಾಂ ಜರತ್ತನ್ನಗಪಾಲಿತಾಮ್‌ 
॥ ೨ || 


ಕಾಲಕನ್ಯಾಪಿ ಬುಭುಜೇ ಪುರಂಜನಪುರಂ ಬಲಾತ್‌ | 
ಯಯಾಭಿಭೂತಃ ಪುರುಷ; ಸದ್ಯೋ ನಿಹಾರತಾಮಿಯಾತ್‌ 
॥೩॥ 


ಶ್ರೀನಾರದಮಹರ್ಷಿಗಳು ಹೇಳುತ್ತಾರೆ - ಬರ್ಹಿಷ್ಠಂತನೇ | 
ಕೇಳು. ಅನಂತರ ಆ ಭಯನೆಂಬ ಯವನರಾಜನ ಸೈನಿಕರು 
ಪ್ರಜ್ವಾರ ಮತ್ತು ಕಾಲಕನ್ಯೆ ಜರೆಯೊಡನೆ ಈ ಭೂಮಿಯಲ್ಲಿ 
ಎಲ್ಲೆಲ್ಲೂ ಸಂಚರಿಸತೊಡಗಿದರು. ॥ ೧ ॥ ಒಮ್ಮೆ ಅವರು ಮುದಿ 
ಸರ್ಪದಿಂದ ಸಂರಕ್ಷಿತವಾದ ಎಲ್ಲ ರೀತಿಯ ಸುಖ-ಸಾಮಗಿ 
ಗಳಿಂದಲೂ ಸಂಪನ್ನವಾಗಿದ್ದ ಪುರಂಜನಪುರಿಗೆ ರಭಸದಿಂದ 
ಧಾಳಿಯಿಟರು. ॥ ೨ ॥ ಆಗ ಕಾಲಕನ್ಮೆಯು ಆ ಪುರಿಯ 
ಪ್ರಜೆಗಳನ್ನು ಬಲಾತ್ಕಾರವಾಗಿ ಭೋಗಿಸತೊಡಗಿದಳು., ಆಕೆಯ 
ಹಿಡಿತಕ್ಕೆ ಸಿಕ್ಕಿದ ಮನುಷ್ಯರು. ಬೇಗನೇ ಸತ್ವಹೀನರಾಗಿ 
ಬಿಡುವರು. ॥ ೩ ॥ € 
ಕಾಲಕನ್ಯೆಯಿಂದ' ಭೋಗಿಸಲಡುತ್ತಿದ್ದ ಆ ಪುರದೊಳೆಗೆ ನಾಲ್ಕೂ 


ಲ 
ದ ತ ಟು 


450 


ಸ ಸಪ್ತಭಿಃ ಶತೈರೇಕೋ ವಿಂಶತ್ಯಾ ಚ ಶತಂ ಸಮಾಃ । 
ಪುರಂಜನಪುರಾಧ್ಯಕ್ಟೋ ಗಂಧರ್ವೈೆರ್ಯಯುಧೇ ಬಲೀ 
11 ೧೬ ॥ 


ಕ್ಲೀಯಮಾಣೇ ಸಸಂಬಂಧೇ' ಏಕಸ್ಮಿನ್ನಹುಭಿರ್ಯುಧಾ | 
ಚಿಂತಾಂ ಪರಾಂ ಜಗಾಮಾರ್ತ: ಸರಾಷ್ಟ್ರ ಪುರಬಾಂಧವಃ 
I ೧೭॥ 


ಸ ಏವ ಪುರ್ಯಾಂ ಮಧುಭುಕ್ಟಂಚಾಲೇಷು ಸಫಾರ್ಷದ್ಧೆಃ । 
ಉಪನೀತಂ ಬಲಿಂ ಗೃಹ್ಣನ್‌ ಸ್ವ್ರೀಜಿತೋನಾವಿದದ್ವಯಮ್‌ 
11 ೧೮ ॥। 


ಕಾಲಸ್ಯ ದುಹಿತಾ ಕಾಚಿತ್ರಿಬೋಕೀಂ ವರಮಿಚ್ಛತೀ । 
ಪರ್ಯಟಂತೀ ನ ಬರ್ಹಿಷ್ಠನೃತ್ಯನಂದತ ಕಶ್ಚನ 
॥೧೯॥ 


ದೌರ್ಭಾಗ್ಯೇನಾತ್ಮನೋ ಲೋಕೇ ವಿಶ್ರುತಾ ದುರ್ಭಗೇತಿ ಸಾ। 
ಯಾ ತುಪ್ಪಾರಾಜರ್ಷಯೇ ತು ವೃತಾದಾತ್ಯೂರವೇ ವರಮ್‌ 
1 ೨೦ ॥ 


ಕದಾಚಿದಟಮಾನಾ ಸಾ ಬ್ರಹ್ನ್ಮಲೋಕಾನ್ಜಹೀಂ ಗತಮ್‌ । 
ವವ್ರೇ ಬೃಹದ್ವತಂ ಮಾಂತು ಜಾನತೀ ಕಾಮಮೋಹಿತಾ 
॥ ೨೧॥ 


ಮಯಿ ಸಂರಭ್ಯ ವಿಪುಲಮದಾಚ್ಛಾಪಂ ಸುದುಃಸಹಮ್‌ ।ಟ 
ಸಾತುಮರ್ಹಸಿ ನೆಕತ್ರ ಮದ್ಗಾಚ್ಛಾವಿಮುಖೋ ಮುನೇ 
ಲ'೨ ಠ್‌ 
1೨2೨ ॥ 


ತತೋ ವಿಹತಸಂಕಲ್ಪಾ ಕನ್ಯಕಾ ಯವನೇಶ್ವರಮ್‌ I 
ಮಯೋಪದಿಷ್ಟಮಾಸಾದ್ಯ ವವ್ರೇ ನಾಮ್ನಾ ಭಯಂಪತಿಮ್‌ 
I ೨೩ ॥ 


ಯಷಭಂ ಯವನಾನಾಂ ತ್ಚಾಂ ವೃಣೇ ವೀರೇಪಿತಂ ಪತಿಮ್‌ । 
ಸಂಕಲ್ಪಸ್ತ ಹಿ ಭೂತಾನಾಂ ಕೃತಃ ಕಿಲ ನ ರಿಷ್ಕತಿ 


I ೨೪ ॥ 
ದ್ವಾವಿಮಾವನುಶೋಚಂತಿ  ಬಾಲಾವಸದವಗ್ರಹೌ । 
ಯಲ್ಲೋಕಶಾಸ್ಟ್ರೋಪನತಂ ನ ರಾತಿ ನ ತದಿಚ್ಛತಿ 

I ೨೫ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 27 


ಈ ಪುರಂಜನಪುರಿಯನ್ನು ಕಾವಲು ಕಾಯುತ್ತಿದ್ದ ಮಹಾ 
ಬಲಶಾಲಿ ಯಾದ ಸರ್ಪವು ನೂರು ವರ್ಷಗಳ ಕಾಲ 
ಒಬ್ಬಂಟಿಗನಾಗಿ ಆ ಏಳೂನೂರಇಪ್ಪತ್ತು ಗಂಧವ-ಗಂಧರ್ವಿ 
ಯರೊಡನೆ ಯುದ್ಧ ಮಾಡುತ್ತಲೇ ಇತ್ತು ॥1 ೧೬ ॥ ಅನೇಕ 
ವೀರರೊಂದಿಗೆ ಒಬ್ಬರೇ ಯುದ್ಧಮಾಡಿದ್ದರಿಂದ ತನ್ನ ಏಕಮಾತ್ರ 
ಬಂಧುವಾಗಿದ್ದ ಪ್ರಜಾಗರನು ಬಲಹೀನನಾದುದನ್ನು ನೋಡಿ 
ಪುರಂಜನರಾಜನಿಗೆ ತನ್ನ ರಾಷ್ಟ್ರ ಮತ್ತು ನಗರದಲ್ಲಿ ವಾಸಿಸುವ 
ಇತರ ಬಂಧುಗಳೊಡನೆ ಬಹಳ ಚಿಂತೆ ಇಟ್ಟುಕೊಂಡಿತು. ॥ ೧೭ ॥ 
ಅವನು ಇಷ್ಟು ದಿನಗಳವರೆಗೆ ಪಾಂಚಾಲದೇಶದ ಆ ನಗರದಲ್ಲಿ ತನ್ನ 
ದೂತರು ತಂದು ಕೊಡುತ್ತಿದ್ದ ಕಂದಾಯವನ್ನು ಪಡೆದು ವಿಷಯ 
ಭೋಗಗಳಲ್ಲಿ ಮುಳುಗಿದ್ದನು. ಸ್ವ್ರೀಯಳಿಗೆ ವಶೀಭೂತನಾದ್ದರಿಂದ 
ಮುಂದೆ ಅವಶ್ಯ ವಾಗಿ ಬಂದೊದಗುವ ಇಂತಹ ಭಯದ ಸುಳಿವೇ 
ಅವನಿಗೆ ಹತ್ತಲಿಲ್ಲ ॥೧೮॥ 

ಬರ್ಹಿಷ್ಠಂತನೇ। ಅದೇ ದಿನಗಳಲ್ಲಿ ಕಾಲಪುರುಷನ ಕನ್ಯೆ 
ಯೊಬ್ಬಳು ತನಗಾಗಿ ವರನನ್ನು ಹುಡುಕುತ್ತಾ ಮೂರು ಲೋಕ 
ಗಳಲ್ಲಿಯೂ ಅಲೆಯುತ್ತಿದ್ದಳು. ಆದರೆ ಆಕೆಯನ್ನು ಯಾರೂ 
ಸ್ವೀಕರಿಸಲಿಲ್ಲ, ॥ ೧೯ ॥ ಆ ಜರಾ (ಮುಪ್ಪು ಎಂಬ ಕಾಲಕನ್ಯೆಯು 
ಅತ್ಯಂತ ಭಾಗ್ಯಹೀನಳಾದ್ದರಿಂದ ಆಕೆಯನ್ನು ಜನರು ದುರ್ಭಗಾ 
ಎಂದೇ ಕರೆಯುತ್ತಿದ್ದರು. ಒಮ್ಮೆ ರಾಜರ್ಷಿ ಪುರುವು ತಂದೆಗೆ ತನ್ನ 
ಯೌವನವನ್ನು ಕೊಡುವುದಕ್ಕಾಗಿ ತನ್ನಿಚ್ಛೆಯಂತೆ ಅವಳನ್ನು 
ವರಿಸಿದ್ದನು. ಇದರಿಂದ ಪ್ರಸನ್ನಳಾಗಿ ಅವಳು ರಾಜನಿಗೆ ರಾಜ್ಯ 
ಪ್ರಾಪ್ತಿಯ ವರವನ್ನು ಕೊಟ್ಟಿದ್ದಳು. ॥ ೨೦ ॥ ಒಮ್ಮೆ ನಾನು ಬ್ರಹ್ಮ 
ಲೋಕದಿಂದ ಭೂಮಿಗೆ ಬರುತ್ತಿದ್ದಾಗ ಆ ಕನ್ಯೆಯು ಅಲ್ಲಲ್ಲಿ 
ಸುತ್ತಾಡುತ್ತಾ ನನ್ನನ್ನೂ ಸಂಧಿಸಿದ್ದಳು. ನಾನು ನೈಷ್ಠಿಕಬ್ರಹ್ಮಚಾರಿ 
ಎಂದು ತಿಳಿದಿದ್ದರೂ ಆಕೆಯು ಕಾಮಮೋಹಿತಳಾಗಿ ನನ್ನನ್ನು 
ವರಿಸಲು ಬಯಸಿದಳು. ॥ ೨೧ ॥ ನಾನು ಅವಳ ಬಯಕೆಯನ್ನು 
ತಿರಸ್ಕರಿಸಲು ಅವಳು ಅತ್ಯಂತ ಕುಪಿತಳಾಗಿ ನನ್ನನ್ನು - "ಎಲೈ 
ಮುನಿಯೇ | ನನ್ನ ಬೇಡಿಕೆಯನ್ನು ತಿರಸ್ಕರಿಸಿದ್ದೀಯೆ. ಆದ್ದರಿಂದ 
ನೀನು ಒಂದೇ ಜಾಗದಲ್ಲಿ ಹೆಚ್ಚುಕಾಲ ನಿಲ್ಲದಿರುವಂತಾಗಲಿ' 
ಎಂದು ಸಹಿಸಲು ಕಷ್ಟವಾದ ಶಾಪವನ್ನು ಕೊಟ್ಟಳು. ॥| ೨೨ ॥ 

ಹೀಗೆ ನನ್ನಿಂದ ನಿರಾಶಳಾದ ಅವಳು ನನ್ನ ಸಲಹೆಯನ್ನು 
ಪಡೆದು ಯವನರಾಜನಾದ ಭಯ ಎಂಬುವನ ಬಳಿಗೆ ಹೋಗಿ 
ಅವನನ್ನು ಪತಿಯನ್ನಾಗಿ ವರಿಸಿಕೊಂಡಳು ಹಾಗೂ ಹೇಳಿ 
ದಳು-॥ ೨೩ ॥ ಎಲೈ ವೀರವರನೇ! ನೀನು ಯವನರಲ್ಲಿ 

ಶ್ರೇಷ್ಠನು. ಇಂತಹ ನಿನ್ನನ್ನು ನಾನು ಪ್ರೇಮಿಸಿ ಪತಿಯನ್ನಾಗಿ 
ಪಡೆಯಲು ಬಯಸಿದ್ದೇನೆ. "ನ್ನ ಕುರಿತು ಜೀವಿಗಳು ಮಾಡಿದ 
ಸಂಕಲ್ಪವು ಎಂದಿಗೂ "ವೃರ್ಥವಾಗುವುದಿಲ್ಲ ॥ ೨೪ ॥ ಯಾವ 


' ಮನುಷ್ಯನು ಲೋಕದ ದೃಷ್ಟಿಯಿಂದ ಅಥವಾ ಶಾಸ್ತ್ರ ಸ್ವದೃಷ್ಟಿಯಿಂದ 


ದಾನಮಾಡಲು ಯೋಗ್ಯವಾದ. ವಸ್ತುವನ್ನು ದಾನಮಾಡುವುದಿಲ್ಲವೋ, 
ಯಾರು ಶಾಸ್ತ್ರದೃಷ್ಟಿಯಿಂದ ಆ ದಾನವನ್ನು ತೆಗೆದು ಕೊಳ್ಳಲು ಯೋಗ್ಯ 
ನಾಗಿದ್ದರೂ ತೆಗೆದುಕೊಳ್ಳುವುದಿಲ್ಲವೋ, ಅವರಿಬ್ಬರೂ ದುರಾಗ್ರಹಿ 
ಗಳು ಮತ್ತು ಮೂಢರು. ಆದ್ದರಿಂದ ಶೋಚನೀಯರು. ॥ ೨೫ ॥ 


28 ಅಧ್ಯಾಯ] 


ಚತುರ್ಥ ಸ್ಕಂಧ 


481 


ಅಥೋ ಭಜಸ್ಸಮಾಂ ಭದ್ರ ಭಜಂತೀಂ ಮೇ ದಯಾಂ ಕುರು। 
ಏತಾವಾನೌಧುಷೋ ಧರ್ಮೋ ಯದಾರ್ತಾನನುಕಂಪತೇ 
॥| ೨೬ ॥ 


ಕಾಲಕನ್ಯೋದಿತವಚೋ ನಿಶಮ್ಯ ಯವನೇಶ್ವರಃ | 
ಚಿಕೀರ್ಷುರ್ದೇವಗುಹ್ಯಂ ಸ ಸಸ್ಥಿತಂ ತಾಮಭಾಷತ 
॥ ೨೭ ॥ 


ಮಯಾ ನಿರೂಪಿತಸ್ತುಭ್ಯಂ ಪತಿರಾತ್ಮಸಮಾಧಿನಾ । 
ನಾಭಿನಂದತಿ ಲೋಕೋಠಯಂ ತ್ವಾಮಭದ್ರಾಮಸಮೃತಾಮ್‌ 
॥ ೨೮ ॥ 


ತ್ವಮವ್ಯಕ್ತಗತಿರ್ಭುಂಕ್ಟ್ವ ಲೋಕಂ ಕರ್ಮವಿನಿರ್ಮಿತಮ್‌ | 
ಯಾಹಿ ಮೇ ಪೃತನಾಯುಕ್ತಾ ಪ್ರಜಾನಾಶಂ ಪ್ರಣೇಷ್ಯಸಿ 
wu ೨೯॥ 


ಪ್ರಜ್ಞಾರೋರಯಂ ಮಮ ಭ್ರಾತಾ ತ್ಸು ಚಮೇ ಭಗಿನೀ ಭವ । 


ಚರಾಮ್ಯುಭಾಭ್ಯಾಂ ಲೋಕೇಶಸ್ಥಿನವ್ಯಕ್ತೋ ಭೀಮಸ್ಥೆನಿಕಃ 
॥೩೦॥ 


ಮಂಗಳಾಂಗನೇ! ಈಗ ನಾನು ನಿನ್ನ ಸೇವೆಗಾಗಿ ಸಿದ್ಧಳಾಗಿ 
ಬಂದಿದ್ದೇನೆ. ನನ್ನನ್ನು ಸ್ವೀಕರಿಸಿ ಅನುಗ್ರಹಿಸು. ದೀನರ ಮೇಲೆ 
ದಯೆತೋರುವುದೇ ಮನುಷ್ಯರ ಶ್ರೇಷ್ಠ ಧರ್ಮವಾಗಿದೆ. ॥ ೨೬॥ 

ಕಾಲಕನ್ಯೆಯ ಮಾತನ್ನು ಕೇಳಿ ಯವನರಾಜನು ದೈವಸಂಕಲ್ಪ 
ದಲ್ಲಿದ್ದ ಒಂದು ಗುಟ್ಟಾದ ಕಾರ್ಯವನ್ನು ಆಕೆಯಿಂದ ನೆರವೇರಿ 
ಸಲು ಇಚ್ಛಿಸುತ್ತಾ ನಸುನಗುತ್ತಾ ಆಕೆಗೆ ಹೀಗೆಂದನು -। ೨೭ ॥ 
ನಾನು ಯೋಗದೃಷ್ಟಿಂಯಿಂದ ನಿನಗೆ ಒಬ್ಬ ವರನನ್ನು ನಿಶ್ಚಯಿಸಿರು 
ವೆಗು. ನೀನು ಎಲ್ಲರಿಗೆ ಅನಿಷ್ಟವನ್ನು ಉಂಟುಮಾಡುವುದರಿಂದ 
ಯಾರಿಗೂ ಬೇಕೆನಿಸುವುದಿಲ್ಲ ಅದಕ್ಕಾಗಿಯೇ ಯಾರೂ ನಿನ್ನನ್ನು 
ಸ್ವೀಕರಿಸುವುದಿಲ್ಲ ಆದುದರಿಂದ ನೀನು ಕರ್ಮದಿಂದ ಉಂಟಾದ 
ಈ ಲೋಕವನ್ನು ಗುಪ್ತಳಾಗಿ ಬಲಾತ್ಕಾರದಿಂದ ಭೋಗಿಸು. ಜೊತೆಗೆ 
ನನ್ನ ಸೈನ್ಯವನ್ನೂ ಕರೆದುಕೊಂಡು ಹೋಗು. ಅದರ ಸಹಾಯದಿಂದ 
ನೀನು ಎಲ್ಲ ಪ್ರಜೆಗಳನ್ನು ನಾಶಮಾಡಲು ಸಮರ್ಥಳಾಗುವೆ. 
ನಿನ್ನನ್ನು ಯಾರೂ ಎದುರಿಸ ಲಾರರು. ॥ ೨೮-೨೯ ॥ ನೋಡು | 
ಈ 'ಪ್ರಜ್ವಾರ ' ಎಂಬುವನು ನನ್ನ ಸೋದರನು. ನೀನು ನನ್ನ 
ಸೋದರಿಯಾಗು. ನಿಮ್ಮಿಬ್ಬರೊಡಗೂಡಿ ನಾನು ನನ್ನ ಅವ್ಯಕ್ತಗತಿ 
ಯಿಂದ ಭಯಂಕರವಾದ ಸೈನ್ಯವನ್ನು ಜೊತೆಯಲ್ಲಿಕರೆದುಕೊಂಡು 
ಈ ಲೋಕದಲ್ಲೆಲ್ಲ ಸಂಚರಿಸುವೆನು. ॥ ೩.೦ ॥ 


ಇಪ್ಪತ್ತೇಳನೆಯ ಅಧ್ಯಾಯವು ಮುಗಿಯಿತು. ॥ ೨೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಮಂಧೇ 
ಪುರಂಜನೋಪಾಖ್ಯಾನೇ ಸಪ್ತವಿಂಶೋ5ಧ್ಯಾಯಃ॥ ೨೭ ॥ 


ಇಪ್ಪತ್ತೆಂಟನೆಯ ಅಧ್ಯಾಯ 


ಪುರಂಜನನು ಜನ್ಮಾಂತರದಲ್ಲಿ ಹೆಂಗಸಾಗಿ ಹುಟ್ಟಿದುದು, 
ಅವಿಜಾ ತನ ಉಪದೇಶದಿಂದ ಮುಕ್ಕನಾದುದು 


4೨" ನಾರದ ಉವಾಚ 
ಸೈನಿಕಾ ಭಯನಾಮ್ನೋ ಏ ಬರ್ಹಿಷ್ಠಂದಿಷ್ಠಕಾರಿಣಃ 1 
ಸ್ರಷ್ಠಾಕಾನಕನ್ನಾ ಸಸ ವಿಚೇರುರವನೀಮಿಮಾಮ್‌ 


॥ OU 


ತ ಏಕದಾ ತು ರಭಸಾ ಪುರಂಜನಪುರೀಂ ನೃಪ । 


ರುರುಧುರ್ಭೌಮಭೋಗಾಢ್ಯಾಂ ಜರತ್ತನ್ನಗಪಾಲಿತಾಮ್‌ 
॥ ೨ ॥ 


ಕಾಲಕನ್ಯಾಪಿ ಬುಭುಜೇ ಪುರಂಜನಪುರಂ ಬಲಾತ್‌ | 
ಯಯಾಭಿಭೂತಃ ಪುರುಷ ಸದ್ಯೋ ನಿಹಾರತಾಮಿಯಾತ್‌ 
ual 


ಶ್ರೀನಾರದಮಹರ್ಷಿಗಳು ಹೇಳುತ್ತಾರೆ - ಬರ್ಹಿಷ್ಠಂತನೇ | 
ಕೇಳು. ಅನಂತರ ಆ ಭಯನೆಂಬ ಯವನರಾಜನ ಸೈನಿಕರು 
ಪ್ರಜ್ವಾರ ಮತ್ತು ಕಾಲಕನೈೆ ಜರೆಯೊಡನೆ ಈ ಭೂಮಿಯಲ್ಲಿ 
ಎಲ್ಲೆಲ್ಲೂ ಸಂಚರಿಸತೊಡಗಿದರು. ॥ ೧ ॥ ಒಮ್ಮೆ ಅವರು ಮುದಿ 
ಸರ್ಪದಿಂದ ಸಂರಕ್ಷಿತವಾದ ಎಲ್ಲ ರೀತಿಯ ಸುಖ-ಸಾಮಗಿ 
ಗಳಿಂದಲೂ ಸಂಪನ್ನವಾಗಿದ್ದ ಪುರಂಜನಪುರಿಗೆ ರಭಸದಿಂದ 
ಧಾಳಿಯಿಟ್ಟರು. ॥ ೨॥ ಆಗ ಕಾಲಕನ್ಯೆಯು ಆ ಪುರಿಯ 
ಪ್ರಜೆಗಳನ್ನು ಬಲಾತ್ಕಾರವಾಗಿ ಭೋಗಿಸತೊಡಗಿದಳು., ಆಕೆಯ 
ಹಿಡಿತಕ್ಕೆ ಸಿಕ್ಕಿದ ಮನುಷ್ಯರು ಬೇಗನೇ ಸತ್ವಹೀನರಾಗಿ 
ಬಿಡುವರು. ॥ ೩ ॥ ಅದೇ ಸಮಯದಲ್ಲಿ ಆ ಯವನರಾಜನೂ 
ಕಾಲಕನ್ಯೆಯಿಂದ' ಭೋಗಿಸಲ್ಪಡುತ್ತಿದ್ದ ಆ ಪುರದೊಳಗೆ ನಾಲ್ಕೂ 


482 


ತಯೋಪಭುಜ್ಯಮಾನಾಂ ವೈ ಯವನಾಃ ಸರ್ವತೋದಿಶಮ್‌ । 
ದ್ವಾರ್ಭಿಃ ಪ್ರವಿಶ್ಯ ಸುಭ್ಛಶಂ ಪ್ರಾರ್ದಯನ್ನಕಲಾಂ ಪುರೀಮ್‌ 
॥ ೪ ॥ 


ತಸ್ಯಾಂ ಪ್ರಪೀಡ್ಕಮಾನಾಯಾಮಭಿಮಾನೀ ಪುರಂಜನಃ । 
ಅವಾಪೋರುವಿಧಾಂಸ್ತಾಪಾನ್ಳುಟುಂಬೀ ಮಮತಾಕುಲಃ 
॥ ೫ ॥ 


ಕನ್ಯೋಪಗೂಢೋ ನಪ್ರೀಃ ಕೃಪಣೋ ವಿಷಯಾತ್ಮಕ: । 
ನಷ್ಟಪ್ರಜೊ ಸೀ ಹೃತೈೆಶ್ಹರ್ಯೋ ಗಂಧರ್ವಯವನೈರ್ಬಲಾತ್‌ 
11 ಓ || 


ವಿಶೀರ್ಣಾಂ ಸ್ಪಪ್ರರೀಂ ವೀಕ್ಷ್ಯ ಪ್ರತಿಕೂಲಾನನಾದ್ಧತಾನ್‌ । 
ಪುತ್ರಾನೌತ್ರಾನುಗಾಮಾತ್ಯಾಂಜಾಯಾಂ ಚ ಗತಸೌಹೃದಾಮ್‌ 
॥೭॥ 


ಆತ್ಮಾನಂ ಕನ್ಯಯಾ ಗ್ರಸಂ ಪಂಚಾಲಾನರಿದೂಷಿತಾನ್‌ । 
ದುರಂತಚಿಂತಾಮಾಪನ್ನೋ ನ ಲೇಭೇ ತತ್ಪತಿಕ್ರಿಯಾಮ್‌ 
॥ ೮॥ 


ಕಾಮಾನಭಿಲಷಂದೀನೋ ಯಾತಯಾಮಾಂಶ್ಚ ಕನ್ನಯಾ । 
ವಿಗತಾತ್ಥಗತಿಸ್ನೇಹಃ:| ಪುತ್ರದಾರಾಂಶ್ಚ ಲಾಲಯನ್‌ 
॥ ೯॥ 


ಗಂಧರ್ವಯವನಾಕ್ರಾಂತಾಂ ಕಾಲಕನ್ಯೋಪಮರ್ದಿತಾಮ್‌ । 
ಹಾತುಂ ಪ್ರಚಕ್ರಮೇ ರಾಜಾ ತಾಂ ಪುರೀಮನಿಕಾಮತಃ 
॥೧೦॥ 


ಭಯನಾಮ್ನೋ5ಗ್ರಜೋ ಬ್ರಾತಾ ಪ್ರಜ್ವಾರ: ಪ್ರತ್ಯುಪಸ್ಥಿತಃ । 
ದದಾಹ ತಾಂ ಪುರೀಂ ಕೃತ್ಸಾಂ ಭ್ರಾತುಃ ಪ್ರಿಯಚಿಕೀರ್ಷಯಾ 
॥ ೧೧॥ 


ತಸ್ಯಾಂ ಸಂದಷ್ಯಮಾನಾಯಾಂ ಸಪೌರ; ಸಪರಿಚ್ಛದಃ I 
ಕೌಟುಂಬಿಕ: ಕುಟುಂಬಿನ್ಯಾ ಉಪಾತಪ್ಯತ ಸಾನ್ವಯಃ 
॥1 ೧೨ ॥ 


ಯವನೋಪರುದ್ಧಾಯತನೋ ಗ್ರಸ್ತಾಯಾಂ ಕಾಲಕನ್ಯಯಾ । 
ಪುರ್ಯಾಂ ಪ್ರಜ್ಞಾರಸಂಸ್ಕಷ್ಟ ಪುರಪಾಲೋ5 ನ್ವತಪ್ಯತ 

1 ೧೩ ॥ 
ನ ಶೇಕೇ ಸೋತವಿತುಂ ತತ್ರ ಪುರುಕೃಚ್ಛೋರುವೇಪಥು: | 


ಗಂತುಮೈಚ್ಛತ್ರತೋ ವೃಕ್ತಕೋಟರಾದಿವ ಸಾನಲಾತ್‌ 
0೪ ॥| 


ಶ್ರೀಮದ್ಭಾಗವತ 


[ಅಧ್ಯಾಯ 28 


ಕಡೆಗಳಿಂದಲೂ ಬೇರೆ-ಬೇರೆ ದ್ವಾರಗಳಿಂದ ನುಗ್ಗಿ ಅದನ್ನು ನಾಶ 
ಪಡಿಸತೊಡಗಿದನು. ॥ ೪ ॥ ಹೀಗೆ ತನ್ನ ಪುರಿಯು ಪೀಡಿತ 
ವಾಗುತ್ತಿದ್ದಾಗ 'ತಾನು ಆ ಪುರಕ್ಕೆ ಒಡೆಯನು, ಅದು ತನಗೆ 
ಸೇರಿದ್ದು ಎಂಬ ಅಭಿಮಾನದಿಂದ ಕೂಡಿ ಮಮತೆಗೆ ವಶನಾಗಿದ್ದ 
ದೊಡ್ಡ ಕುಟುಂಬಿಯಾದ ಪುರಂಜನರಾಜನನ್ನೂ ನಾನಾರೀತಿಯ 
ಸಂಕಷ್ಟಗಳು ಪೀಡಿಸತೊಡಗಿದವು. ॥ ೫ ॥ 

ಕಾಲಕನ್ಯೆಯ ಆಲಿಂಗನದಿಂದ ಅವನ ಎಲ್ಲ ಸಂಪತ್ತು 
ನಾಶವಾಯಿತು. ಅತ್ಯಂತ ವಿಷಯಾಸಕ್ಷನಾದ್ಧರಿಂದ ಅವನು ದೀನ 
ನಾಗಿ ವಿವೇಕಶಕ್ತಿಯನ್ನು ಕಳಕೊಂಡನು. ಗಂಧರ್ವರೂ ಮತ್ತು 
ಯವನರೂ ಬಲಾತ್ಕಾರವಾಗಿ ಆತನ ಸಂಪತ್ತೆಲ್ಲವನ್ನು ಲೂಟಿ 
ಮಾಡಿದರು. ॥ ೬ ॥ 'ನಗರವೆಲ್ಲ ಧ್ವಂಸವಾಗಿಬಿಟ್ಟಿದೆ. ಮಕ್ಕಳು- 
ಮೊಮ್ಮಕ್ಕಳು, ಸೇವಕರು, ಮಂತ್ರಿವರ್ಗದವರೆಲ್ಲರೂ ತನಗೆ ಪ್ರತಿ 
ಕೂಲರಾಗಿ ತನ್ನನ್ನು ತಿರಸ್ಕರಿಸುತ್ತಿದ್ದಾರೆ. ಹೆಂಡತಿಯೂ ಸ್ನೇಹಶೂನ್ಯ 
ಳಾಗಿಬಿಟ್ಟಿದ್ದಾಳೆ. ಕಾಲಕನ್ಕೆಯು ದೇಹವನ್ನು ವಶಪಡಿಸಿಕೊಂಡಿರು 
ವಳು. ಪಾಂಚಾಲದೇಶವು ಶತ್ರುಗಳ ಕೈವಶವಾಗಿ ವಿನಾಶ 
ಹೊಂದಿದೆ' ಎಂಬುದನ್ನು ಗಮನಿಸಿ ಆತನು ಚಿಂತಾಸಾಗರದಲ್ಲಿ 
ಮುಳುಗಿಹೋದನು. ಈ ವಿಪತ್ತಿನಿಂದ ಪಾರಾಗುವ ಯಾವ 
ಉಪಾಯವೂ ಆತನಿಗೆ ತೋಚದೆ ಹೋಯಿತು. ॥ ೭-೮ ॥ ಕಾಲ 
ಕನ್ಯೆಯು ಸಾರಹೀನವನ್ನಾಗಿ ಮಾಡಿಬಿಟ್ಟಿದ್ದ ಆ ಭೋಗಗಳಿಗೆ ಆಸೆ 
ಪಡುತ್ತಾ ಅವನು ದೀನನಾಗಿದ್ದನು. ತನ್ನ ಪರಲೋಕಗತಿಯನ್ನೂ 
ಪರಮಾತೃಸ್ನೇಹವನ್ನೂ ಮರೆತು ಅವನ ಚಿತ್ತವು ಕೇವಲ ಹೆಂಡತಿ- 
ಮಕ್ಕಳನ್ನು ಸಾಕುವುದರಲ್ಲೇ ತೊಡಗಿಹೋಗಿತ್ತು. ॥ ೯ ॥ ಇಂತಹ 
ಸ್ಥಿತಿಯಲ್ಲಿ ಅವರಿಂದ ಅಗಲಿರಲು ಇಷ್ಟದಿಲ್ಲದಿದ್ದರೂ, ಅವನು ಆ 
ನಗರವನ್ನು ಬಿಟ್ಟುಹೋಗಲೇಬೇಕಾಯಿತು. ಏಕೆಂದರೆ, ಅದನ್ನು 
ಗಂಧರ್ವರೂ, ಯವನರೂ ಮುತ್ತಿ ಲೂಟಿಮಾಡಿಬಿಟ್ಟಿದ್ದರು ಮತ್ತು 
ಕಾಲಕನ್ಯೆಯು ತುಳಿದುಹಾಕಿಬಿಟ್ಟಿದ್ದಳು. ॥ ೧೦ ॥ ಇಷ್ಟರಲ್ಲೇ 
ಯವನರಾಜನ ಅಣ್ಣನಾದ ಪ್ರಜ್ವಾರನು ತಮ್ಮನಿಗೆ ಪ್ರಿಯ 
ವನ್ನುಂಟುಮಾಡುವ ಸಲುವಾಗಿ ಆ ಇಡೀ ನಗರಿಗೆ ಬೆಂಕಿಯನ್ನು 
ಹಚ್ಚಿಬಿಟ್ಟನು. ॥ ೧೧ ॥ 

ಆ ನಗರಿಯು ಹೊತ್ತಿ ಉರಿಯುತ್ತಿದ್ದಾಗ ಪುರವಾಸಿಗಳೂ, 
ಸೇವಕವೃಂದಕ್ಕೂ ಸಂತಾನಸಮೂಹಕ್ಕೂ ಕುಟುಂಬದ ಯಜಮಾನಿ 
ಯಿಂದೊಡಗೂಡಿದ ಕುಟುಂಬವತ್ತಲ ಪುರಂಜನನಿಗೂ ಅತೀವ 
ದುಃಖವಾಯಿತು. ॥ ೧೨ ॥ ನಗರವು ಕಾಲಕನ್ಯೆಯ ಕೈವಶವಾದು 
ದನ್ನು ಕಂಡು ನಗರವನ್ನು ರಕ್ಷಿಸುತ್ತಿದ್ದ ಸರ್ಪಕ್ಕೂ ಬಹಳ ಪೀಡೆ 
ಉಂಟಾಯಿತು. ಏಕೆಂದರೆ, ಯವನರು ಅವನ ವಾಸಸ್ಥಾನದ 
ಮೇಲೂ ಅಧಿಕಾರ ಪಡೆದುಕೊಂಡಿದ್ದರು ಮತ್ತು ಪ್ರಜ್ವಾರನು 
ಅದರ ಮೇಲೂ ಆಕ್ರಮಣ ನಡೆಸಿದ್ದನು. ॥ ೧೩ ॥ ಆ ನಗರವನ್ನು 


| ರಕ್ಷಿಸುವ ಸಾಮರ್ಥ್ಯವು ತನಗೆ ಇಲ್ಲದೇ ಹೋಗಲಾಗಿ ಆ ಮಹಾ 


ಸರ್ಪವು - ಉರಿಯುತ್ತಿರುವ ಮರದ ಪೊಟರೆಯಲ್ಲಿರುವ 
ಸರ್ಪವು ಅಲ್ಲಿಂದ ಹೊರಟುಹೋಗುವಂತೆ - ಅತಿ ಕಷ್ಟದಿಂದ 
ನಡುಗುತ್ತಾ ಅಲ್ಲಿಂದ ಓಡಿಹೋಗಲು ಬಯಸಿತು. ॥ ೧೪॥ 
ಅದರ ಅಂಗಾಂಗಗಳು ಶಿಥಿಲವಾಗಿ ಹೋಗಿದ್ದವು. ಗಂಧರ್ವರು 


28 ಅಧ್ಯಾಯ] 


ಶಿಥಿಲಾವಯವೋ ಯರ್ಹಿ ಗಂಧರ್ವೈರ್ಹೃತಪೌರುಷಃ । 
ಯವನೈರರಿಭೀ ರಾಜನ್ನುಪರುದ್ದೋ ರುರೋದ ಹ 
॥ ೧೫ 1 


ದುಹಿತ್ಛ್ಯ ಪುತ್ರಪೌತ್ರಾಂಶ್ಚ ಜಾಮಿಜಾಮಾತೃಪಾರ್ಷದಾನ್‌ । 
ಸ್ವತ್ವಾವಶಿಷ್ಟಂ ಯತ್ಶಿಂಚಿದಹಕೋಶಪರಿಚ್ಚದಮ್‌ 
॥ ೧೬॥ 


ಅಹಂ ಮಮೇತಿ ಸ್ವೀಕೃತ್ಯ ಗೃಹೇಷು ಕುಮತಿರ್ಗ್ಗಹೀ 1 
ದಧ್ಯೌ ಪ್ರಮದಯಾ ದೀನೋ ವಿಪ್ರಯೋಗ ಉಪಸ್ಥಿತೇ 
1೧೭॥ 


ಲೋಕಾಂತರಂ ಗತವತಿ ಮಯ್ಯನಾಥಾ ಕುಟುಂಬಿನೀ ॥ 
ವರ್ತಿಷ್ಯತೇ ಕಥಂ ತ್ವೇಷಾ ಬಾಲಕಾನನುಶೋಚತೀ 
u ೧೮ ॥ 


ನ ಮಯ್ಯನಾಶಿತೇ ಭುಂಕ್ರೇನಾಸ್ನಾತೇ ಸ್ನಾತಿ ಮತ್ತರಾ । 
ಮಯಿ ರುಷ್ಟೇ ಸುಸಂತ್ರಸ್ತಾ ಭರ್ತಿತೇ ಯತವಾಗ್ಬಯಾತ್‌ 
॥೧೯॥ 


ಪ್ರಭೋಧಯತಿ ಮಾವಿಜ್ಗ ಲಿ ವ್ರುಷಿತೇ ಶೋಕಕರ್ಶಿತಾ । 
ವರ್ತ್ಸೈ ತದ್ಗ ಕ್ಸೃಹಮೇಧೀಯಂ ವೀರಸೂರಪಿ ನೇಷ್ಯತಿ 
1 ೨೦॥ 


ಕಥಂ ನು ದಾರಕಾ ದೀನಾ ದಾರಕೀರ್ವಾಪರಾಯಣಾಃ | 
ವರ್ತಿಷ್ಯಂತೇ ಮಯಿ ಗತೇ ಭಿನ್ನನಾವ ಇವೋದಧೌ 
॥ ೨೧॥ 


ಏವಂ ಕೃಪಣಯಾ ಬುದ್ವಾ ಶೋಚಂತಮತದರ್ಹಣಮ್‌ । 
ಗ್ರಹೀತುಂ ಕೃತಧೀರೇನಂ ಭಯನಾಮಾಭ್ಯಪದ್ಯತ 
1೨2೨ 


ಪಶುವದ್ಯವನೈರೇಷ ನೀಯಮಾನಃ ಸ್ವಕಂ ಕ್ಷಯಮ್‌ । 
ಅನ್ನದ್ರವನ್ನನುಪಥಾ: ಶೋಚಂತೋ ಭೃಶಮಾತುರಾಃ 
॥ ೨೩ ॥ 


ಚತುರ್ಥ ಸ್ಕಂಧ 


483 


ಅದರ ಎಲ್ಲ ಶಕ್ತಿಯನ್ನು ನಾಶಪಡಿಸಿಬಿಟ್ಟಿದ್ದರು. ಆದುದರಿಂದ 
ಯವನ ಶತ್ರುಗಳು ತಡೆದಾಗ ಅದು ದುಃಖದಿಂದ ಗೋಳಾಡ 
ತೊಡಗಿತು. ॥ ೧೫ ॥ 

ಮನೆ, ಒಡಲು ಮೊದಲಾದುವುಗಳಲ್ಲಿ "ನಾನು-ನನ್ನದು' 
ಎಂಬ ಭಾವವನ್ನು ಇಟ್ಟುಕೊಂಡಿದ್ದರಿಂದ ಪುರಂಜನನು ಬುದ್ಧಿ 
ಹೀನನಾಗಿಬಿಟ್ಟಿದ್ದನು. ಪತ್ನಿಯ ಪ್ರೇಮಪಾಶದಲ್ಲಿ ಸಿಲುಕಿ ಅವನು 
ಅತ್ಯಂತ ದೀನನಾಗಿದ್ದನು. ಇವೆಲ್ಲವುಗಳನ್ನು ಅಗಲಿ ಹೋಗುವ 
ಕಲವು ಬಂದಾಗ ಅವನು ತನ್ನ ಮಕ್ಕಳು, ಮೊಮ್ಮಕ್ಕಳು, ಸೊಸೆ 
ಯರು, ಅಳಿಯಂದಿರು, ಸೇವಕರು, ಮನೆ, ಭಂಡಾರ, ಮತ್ತು 
ಇತರ ಪದಾರ್ಥಗಳಲ್ಲಿ ಆತನಿಗೆ ಮಮತೆಯು ಇನ್ನೂ ಉಳಿದು 
ಕೊಂಡಿತ್ತು (ಅವುಗಳ ಭೋಗವಾದರೋ ಎಂದೋ ಬಿಟ್ಟು ಹೋಗಿತ್ತು). 
ಅವರೆಲ್ಲರಿಗಾಗಿ ಹೀಗೆ ಚಿಂತಿಸತೊಡಗಿದನು. ॥ ೧೬-೧೭ ॥ 

ಅಯ್ಯೋ! ನಾನು ಪರಲೋಕಕ್ಕೆ ಹೋದ ಬಳಿಕ ದೊಡ್ಡ 
ಕುಟುಂಬಕ್ಕೆ ಒಡತಿಯಾದ ನನ್ನ ಆ ಹೆಂಡತಿಯು ಅಸಹಾಯಕ 
ಳಾಗಿ ಹೇಗೆ ತಾನೇ ತನ್ನನ್ನು ನಿರ್ವಹಿಸಿಕೊಳ್ಳಬಲ್ಲಳು ? ಈ ಮಕ್ಕಳು 
ಮರಿಮಕ್ಕಳನ್ನು ಕುರಿತು ಚಿಂತೆಯೇ ಈಕೆಯನ್ನು ತಿಂದುಬಿಡುವು 
ದಲ್ಲ! ॥ ೧೮ ॥ ಈಕೆಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ! ನಾನು 
ಊಟಮಾಡಿದ ಹೊರತು ತಾನು ಊಟ ಮಾಡುತ್ತಿರಲಿಲ್ಲ ನಾನು 
ಸ್ನಾನ ಮಾಡಿದ ಹೊರತು ಸ್ನಾನಮಾಡುತ್ತಿರಲಿಲ್ಲ ಸದಾ ನನ್ನ 
ಸೇವೆಯಲ್ಲೇ ಆಸಕ್ಕಳಾಗಿರುತ್ತಿದ್ದಳು. ನಾನೇನಾದರೂ ಮುನಿದರೆ 
ಭಯದಿಂದ ನಡುಗುತ್ತಿದ್ದಳು. ನಾನು ಗದರಿಸಿದರೆ ಹೆದರಿಕೆ 
ಯಿಂದ ಬಾಯಿಮುಚ್ಚಿಕೊಂಡು ಬಿಡುತ್ತಿದ್ದಳು. ॥ ೧೯ ॥ ನನ್ನಿಂದ 

ಏನಾದರೂ ತಪ್ಪುಗಳಾದರೆ ಎಚ್ಚರಿಕೆ ನೀಡುತ್ತಿದ್ದಳು. ಈಕೆಗೆ ನನ್ನ 
ಮೇಲೆ ಎಷ್ಟು ಪ್ರೀತಿ ಇತ್ತೆಂ ದರೆ ನಾನೇನಾ ದರೂ ಪರದೇಶಕ್ಕೆ 
ಹೋದರೆ ಆಗ ಈಕೆಯು ಅಗಲಿಕೆಯ ದುಃಖದಿಂದ ಓಣ 
ಹೋಗುತ್ತಿದ್ದಳು. ಈಕೆಯು ವೀರಮಾತೆಯೇನೋ ಹೌದು. 
ಆದರೂ ನನ್ನ ಬಳಿಕ ಈ ಗೃಹಸ್ಥಾಶ್ರಮದ ವ್ಯವಹಾರವನ್ನು ಹೇಗೆ 
ನಿಭಾಯಿಸಬಲ್ಲಳು ? ॥ ೨೦ ॥ ನನ್ನನ್ನೇ ಏಕಮಾತ್ರ ಆಧಾರವ 
ನ್ನಾಗಿ ಹೊಂದಿ ಇಲ್ಲಿರುವ ನನ್ನ `ಫುತ್ರ-ಪುತ್ರಿಯರು ನಾನು 
ಹೊರಟುಹೋದ ಬಳಿಕ ಹೇಗೆ "೫ನೇ ಜೀವನವನ್ನು ಧರಿಸಿ 
ಯಾರು? ಸಮುದ್ರಮಧ್ಯದಲ್ಲಿ ಹಡಗು ಒಡೆದುಹೋಗಲಾಗಿ 
ಕಳವಳಪಡುವ ಪ್ರಯಾಣಿಕರಂತೆ ಒದ್ದಾಡುವರಲ್ಲ! ಮುತಾಗಿ 
ಪುರಂಜನನು ಕಾಡು ll ೨೧ I 

ಜ್ಞಾನದೃಷ್ಟಿಯಿಂದ ಹೀಗೆಲ್ಲ ಶೋಕಪಡುವುದು ಅನುಚಿತ 
ವಾಗಿದ್ದರೂ, ಪುರಂಜನನು ಅಜ್ಜಾನಕ್ಕೆ ಒಳಪಟ್ಟು ಹೀಗೆ ದೀನ 
ಬುದ್ಧಿಯಿಂದ ತನ್ನ ಹೆಂಡತಿ-ಮಕ್ಕಳಿಗಾಗಿ ದುಃಖದಿಂದ ಕಳವಳ 
ಪಡುತ್ತಿದ್ದನು. ಆಗಲೇ ಆ ಬಡಪಾಯಿಯನ್ನು ಹಿಡಿಯುವುದಕ್ಕಾಗಿ 
ಭಯನೆಂಬ ಯವನರಾಜನು ಅಲ್ಲಿಗೆ ಬಂದನು. ॥| ೨೨॥ 

ಯವನರು ಪಶುವನ್ನು ಎಳೆದುಕೊಂಡು ಹೋಗುವಂತೆ ರಾಜ 
ನನ್ನು ಕಟ್ಟಿಕೊಂಡು ತಮ್ಮ ಸ್ಥಾನಕ್ಕೆ ಸೆಳೆದೊಯ್ಯತೊಡಗಿದರು. ಆಗ 
ಆತನ ಅನುಚರರೂ ಕಡುಶೋಕದಿಂದ ಪೀಡಿತರಾಗಿ ದುಗುಡ 
ದಿಂದ ಆತನನ್ನು ಹಿಂಬಾಲಿಸಿದರು. ॥ ೨೩ ॥॥ 


484 


ಪುರೀಂ ವಿಹಾಯೋಪಗತ ಉಪರುದ್ಧೋ ಭುಜಂಗಮಃ | 
ಯದಾ ತಮೇವಾನು ಪುರೀ ವಿಶೀರ್ಣಾ ಪ್ರಕೃತಿಂ ಗತಾ 
॥| ೨೪ ॥ 


ವಿಕೃಷ್ಯಮಾಣಃ ಪ್ರಸಭಂ ಯವನೇನ ಬಲೀಯಸಾ । 
ನಾವಿಂದತ್ತಮಸಾರ 5ವಿಷ್ಟ ಸಖಾಯಂ ಸುಹೃದಂ ಪುರಃ 
1 ೨೫ ॥ 


ತಂ ಯಜ್ಞಫಶವೋರನೇನ ಸಂಜ್ಲಪ್ಪಾ ಯೇರದಯಾಲುನಾ । 
ಕುಠಾರೈಶ್ಚಿಚ್ಛಿದುಃ ಕ್ರುದ್ಧಾ ಸ್ಮೃರಂತೋತಮೀವಮಸ್ಕ ತತ್‌ 
1 ೨೬ ॥ 


ಅನಂತಪಾರೇ ತಮಸಿ ಮಗ್ನೋ ನಷ್ಠಸ್ಥ ಶೀ ಸಮಾಃ ॥ 
ಶಾಶ್ಚತೀರನುಭೂಯಾರ್ತಿಂ ಪ್ರಮದಾಸಂಗ ದೂಷಿತಃ 
I ೨೭ ॥ 


ತಾಮೇವ ಮನಸಾ ಗೃಹ್ನನ್ನಭೂವ ಪ್ರಮದೋತ್ತಮಾ । 
ಅನಂತರಂ ವಿದರ್ಭಸ್ಯ ರಾಜಸಿಂಹಸ್ಯ ವೇಶ್ನನಿ 
॥ ೨೮ ॥ 


ಉಪಯೇಮೇ ವೀರ್ಯಪಣಾಂ ವೈದರ್ಭೀಂ ಮಲಯದ್ದಜಃ । 
ಯುಧಿ ನಿರ್ಜಿತ್ಯ ರಾಜನ್ಯಾನ್ಬಾಂಡ್ಯಃ ಪರಪುರಂಜಯಃ 
1 ೨೯॥ 


ತಸ್ಯಾಂ ಸ ಜನಯಾಂಚಕ್ರ ಆತ್ಮಜಾಮಸಿತೇಕ್ಟಣಾಮ್‌ । 
ಯವೀಯಸಃ ಸಪ್ತ ಸುತಾನ್‌ ಸಪ್ತ ದ್ರವಿಡಭೂಚೃ್ಛತಃ 
I ೩೦1 


ಏಕೈಕಸ್ಕಾಭವತ್ತೇಷಾಂ ರಾಜನ್ನರ್ಬುದಮರ್ಬುದಮ್‌ I 
ಭೋಕ್ಸ್ಯತೇ ಯದ್ದಂಶಧರೈರ್ಮಹೀ ಮನ್ವಂತರಂ ಪರಮ್‌ 
1 ೩೧ 1 


ಅಗಸ್ತ್ಯ: ಪ್ರಾಗ್ಗುಹಿತರಮುಪಯೇಮೇ ಧೃತವ್ರತಾಮ್‌ । 
ಯಸ್ಯಾಂ ದೃಢಚ್ಯುತೋ ಜಾತ ಇದ್ದವಾಹಾತ್ಮಜೋ ಮುನಿಃ 
1೩೨ 1 


ವಿಭಜ್ಯ ತನಯೇಭ್ಯಃ ಕ್ಪ್ಮಾಂ ರಾಜರ್ಷಿರ್ಮಲಯದ್ದಜಃ । 
ಆರಿರಾಧಯಿಷುಃ ಕೃಷ್ಣಂ ಸ ಜಗಾಮ ಕುಲಾಚಲಮ್‌ 
11೩೩ ॥ 


ಹಿತ್ವಾ ಗೃಹಾನುತಾನ್ಬೋಗಾನ್ವೈದರ್ಭೀ ಮದಿರೇಕ್ಷಣಾ | 
ಅನ್ನಧಾವತ ಪಾಂಡ್ಯೇಶಂ ಜ್ಯೋತ್ಲೇ €ವ ರಜನೀಕರಮ್‌ 
W ೩೪ 1 


ಶ್ರೀಮದ್ದಾಗವತ 


[ ಅಧ್ಯಾಯ 28 


ಯವನರಿಂದ ತಡೆಯಲ್ಲಟ್ಟ ಸರ್ಪವೂ ಆಗ ಆ ಪುರಿಯನ್ನು 
ಬಿಟ್ಟು ಇವರೊಂದಿಗೆ ಹೊರಟಿತು. ಅದು ಹೊರಟುಹೋಗುತ್ತಲೇ 
ಇಡೀ ನಗರವು ಛಿನ್ನ- ಭಿನ್ನವಾಗಿ ತನ್ನ ಕಾರಣದಲ್ಲಿ ಲೀನವಾಗಿ 
ಹೋಯಿತು. ॥ ೨೪ ॥ ಹೀಗೆ ಮಹಾಬಲಶಾಲಿಯಾದ ಯವನ 
ರಾಜನು ಬಲಾತ್ಕಾರದಿಂದ ಸೆಳೆದೊಯ್ಯುತ್ತಿದ್ದರೂ ಅಜ್ಞಾನದಲ್ಲಿ 
ಮುಳುಗಿಹೋಗಿದ್ದ ಪುರಂಜನನು ತನ್ನ ಹಿತೈಷಿಯೂ, 
ಹಳೆಯಮಿತ್ರನೂ ಆದ ಅವಿಜ್ಞಾತನನ್ನು ಸ್ಥರಿಸಲಿಲ್ಲ ॥ ೨೫ ॥ 
ಹಿಂದೆ ಪುರಂಜನನು ಯಜ್ಞದಲ್ಲಿ ಬಲಿ ಕೊಟ್ಟಿದ್ದ ಪಶುಗಳೇ ಈಗ 
ಅವನು ಕೊಟ್ಟಿದ್ದ ಪೀಡೆಯನ್ನು ನೆನೆಸಿಕೊಂಡು ಕ್ರೋಧದಿಂದ 
ಅವನನ್ನು ಕೊಡಲಿಗಳಿಂದ ಕತ್ತರಿಸತಕೊಡಗಿದವು. ॥ ೨೬ ॥ ಅನೇಕ 
ವರ್ಷಗಳ ಕಾಲ ಅವಿವೇಕದ ಸ್ಥಿತಿಯಲ್ಲೇ ಬಿದ್ದು ಆತನು ನಿರಂತರ 
ವಾಗಿ ಕಷ್ಟಗಳನ್ನು ಅನುಭವಿಸುತ್ತಿದ್ದು. ಸ್ವೀಯಲ್ಲಿ ಇಟ್ಟಿದ್ದ ಆಸಕ್ತಿ 
ಯಿಂದಲೇ ಅವನಿಗೆ ಇಂತಹ ದುರ್ಗತಿಯು ಉಂಟಾಗಿತ್ತು. 
॥ ೨೭ ॥ ತನ್ನ ಕೊನೆಯ ಕಾಲದಲ್ಲಿಯೂ ಸ್ಟೀಚಿಂತನೆಯನ್ನೇ 
ಮಾಡುತ್ತಿದ್ದುದರಿಂದ ಪುರಂಜನನು ಮುಂದಿನ ಜನ್ಮದಲ್ಲಿ ನೃಪ 
ಶ್ರೇಷ್ಠನಾದ ವಿದರ್ಭರಾಜನ ಮನೆಯಲ್ಲಿ ಓರ್ವ ಸುಂದರಿಯಾಗಿ 
ಹುಟ್ಟಿದನು. ॥ ೨೮ ॥ ಆ ವಿದರ್ಭಪುತ್ರಿಯ ವಿವಾಹಕಾಲವು 
ಒದಗಿದಾಗ ತಂದೆ ವಿದರ್ಭಭೂಪತಿಯು - "ಸರ್ವಶ್ರೇಷ್ಠನಾದ 
ವೀರ ಪರಾಕ್ರಮಿಯು ಮಾತ್ರವೇ ನನ್ನ ಈ ಪುತ್ರಿಯ ಕೈಹಿಡಿಯ 
ಬಲ್ಲನು' ಎಂದು ಘೋಷಿಸಿದನು. ಆಗ ಶತ್ರು ಪುರಗಳನ್ನು ಗೆಲ್ಲು 
ವುದರಲ್ಲಿ ಸಮರ್ಥನಾದ ಪಾಂಡ್ಯನರೇಶ ಮಲಯಧ್ವಜನು 
ಯುದ್ಧಭೂಮಿಯಲ್ಲಿ ಎಲ್ಲ ರಾಜರನ್ನೂ ಸೋಲಿಸಿ ವಿದರ್ಭಪುತ್ರಿ 
ಯನ್ನು ಮದುವೆಯಾದನು. ॥ ೨೯ ॥ ಆಕೆಯಲ್ಲಿ ಆ ಮಲಯ 
ಧ್ವಜನು ಸುಂದರಿಯಾಗಿದ್ದ ಒಬ್ಬ ಕನ್ಯೆಯನ್ನೂ ಮತ್ತು ಆಕೆಯ 
ತಮ್ಮಂದಿರನ್ನಾಗಿ ಏಳು ಮಂದಿ ಪುತ್ರರನ್ನೂ ಪಡೆದನು. ಆ ಪುತ್ರರೇ 
ಮುಂದೆ ದ್ರವಿಡದೇಶದ ಏಳು ಮಂದಿ ರಾಜರಾದರು. ॥ ೩೦ ॥ 
ಎಲ್ಪೆ ರಾಜನೇ! ಮತ್ತೆ ಅವರಲ್ಲಿ ಪ್ರತಿಯೋರ್ವ ಪುತ್ರರಿಗೂ 
ಬಹುಮಂದಿ ಪುತ್ರರು ಹುಟ್ಟಿದರು. ಆ ವಂಶದವರು ಈ ಭೂಮಿ 
ಯನ್ನು ಮನ್ವಂತರದ ಕೊನೆಯವರೆಗೂ ಮತ್ತು ಅನಂತರವು ಅನು 
ಭವಿಸುವರು. ॥ ೩೧ ॥ ಮಲಯಧ್ವಜ ರಾಜನ ಮೊದಲನೆಯ 
ಪುತ್ರಿಯು ತುಂಬಾ ವ್ರತನಿಷ್ಠನಾಗಿದ್ದಳು. ಅಗಸ್ಪಮಹರ್ಷಿಗಳು ಆಕೆ 
ಯನ್ನು ವಿವಾಹವಾಗಿ ದೃಢಚ್ಯುತನೆಂಬ ಪುತ್ರನನ್ನು ಆಕೆಯಿಂದ 
ಪಡೆದರು. ದೃಢಚ್ಯುತನ ಸುಪುತ್ರನೇ ಇದ್ದವಾಹನೆನಿಸಿದನು. 
1೩೨ 

ಕೊನೆಗೆ ಆ ರಾಜರ್ಷಿ ಮಲಯಧ್ವಜನು ಭೂಮಿಯನ್ನು 
ತನ್ನ ಪುತ್ರರಿಗೆ ಹಂಚಿಕೊಟ್ಟು ಭಗವಾನ್‌ ಶ್ರೀಕೃಷ್ಣನನ್ನು ಆರಾಧಿಸ 


'ಬೇಕೆಂಬ ಇಚ್ಛೆಯಿಂದ ಮಲಯಪರ್ವಕಕ್ಕೆ ತೆರಳಿದನು. ॥ ೩೩ ॥ 


ಆಗ ಚಂದ್ರಿಕೆಯು ಚಂದ್ರನನ್ನು ಅನುಸರಿಸುವಂತೆ ಸುಂದರಿಯಾದ 
ವೈದರ್ಭಿಯು ತನ್ನ ಮನೆ, ಮಕ್ಕಳು ಮತ್ತು ಭೋಗಗಳೆಲ್ಲವನ್ನೂ 
ತೊರೆದು ತನ್ನ ಪತಿಯಾದ ಪಾಂಡ್ಯನರೇಶನನ್ನು ಅನುಸರಿಸಿ 
ಹೋದಳು. ॥ ೩೪ ॥ 


28 ಅಧ್ಯಾಯ] 


ಚತುರ್ಥ ಸೃಂಧ 


485 


ತತ್ರ ಚಂದ್ರವಸಾ ನಾಮ ತಾಮ್ರಪರ್ಣೀ ವಟೋದಕಾ ॥ 
ತತ್ಪುಣ್ಯಸಲಿಲೈರ್ನಿತ್ಯಮುಭಯತ್ರಾತ್ಮಕೋ ಮೃಜನ್‌ 
1೩೫ ॥ 


ಕಂದಾಷ್ಠಿಭಿರ್ಮೂಲಪಲೈ: ಪುಷ್ಪಪರ್ಣೈಸ್ಟ ಣೋದಕ್ಕೆ: । 
ವರ್ತಮಾನಃ ಶನೈರ್ಗಾತ್ರಕರ್ಶನಂ ತಪ ಆಸ್ಥಿತಃ 
1೩೬॥ 


ಶೀತೋಷ್ಠವಾತವರ್ಷಾಣಿ ಕುತ್ತಿಪಾಸೇ ಪ್ರಿಯಾಪ್ರಿಯೇ । 
ಸುಖದುಃಖೇ ಇತಿ ದ್ವಂದ್ವಾನ್ಯಜಯತ್ನಮದರ್ಶನ:ಃ 
1೩೭ 


ತಪಸಾ ವಿದ್ಯಯಾ ಪಕ್ವ ಕಷಾಯೋ ನಿಯಮೈರ್ಯಮೈ; । 
ಯುಯುಜೇ ಬ್ರಹ್ಮಣ್ಯಾತ್ಮಾನಂ ವಿಜಿತಾಕ್ಟಾನಿಲಾಶಯಃ 
i ೩೮ ॥ 


ಆಸ್ಟ್ರೇ ಸ್ಮಾಣುರಿವೈಕತ್ರ ದಿವ್ಯಂ ವರ್ಷಶತಂ ಸ್ಥಿರಃ | 
ವಾಸುದೇವೇ ಭಗವತಿ ನಾನ್ಯದ್ದೇದೋದ್ದಹನ್ರತಿಮ್‌ 
॥೩೯॥ 


ಸ ವ್ಯಾಪಕತಯಾಠ ತತ್ಥಾನಂ ವ್ಯತಿರಿಕ್ತತಯಾತ್ಮನಿ I 
ವಿದ್ದಾನ್ನ ಸ್ನ ಇವಾಮರ್ಶಸಾಕ್ಷಿಣಂ ವಿರರಾಮ ಹ 
॥ ೪೦ I 


ಸಾಕ್ಟಾದ್ಧಗವತೋಕ್ತೇನ ಗುರುಣಾ ಹರಿಣಾ ನೃಪ I 
ವಿಶುದ್ಧ ಜ್ಞಾನದೀಪೇನ ಸ್ಫುರತಾ ವಿಶ್ವಶೋಮುಖಮ್‌ 
11 ೪೧॥ 


ಪರೇ ಬ್ರಹ್ಮಣಿ ಚಾತ್ಮಾನಂ ಪರಂ ಬ್ರಹ್ಮ ತಥಾತ್ಮನಿ । 
ವೀಕಮಾಣೋ ವಿಹಾಯೇಕ್ಟಾಮಸ್ಥಾದುಪರರಾಮ ಹ 
ಹ ಎಪಿ 
॥1 ೪೨॥ 


ಪತಿಂ ಪರಮಧರ್ಮಜ ನಿ ವೈದರ್ಭೀ ಮಲಯಧ್ವಜಮ್‌ I 
ಪ್ರೇಮ್ಲಾ ಪರ್ಯಚರದ್ದಿತ್ವಾ ಭೋಗಾನ್‌ ಸಾ ಪತಿದೇವತಾ 
॥ ೪೩ ॥ 


ಚೀರವಾಸಾ ವ್ರತಕ್ಷಾಮಾ ವೇಣೀಭೂತಶಿರೋರುಹಾ । 
ಬಭಾವುಪ ಪತಿಂ ಶಾಂತಾ ಶಿಖಾ ಶಾಂತಮಿವಾನಲಮ್‌ 
॥ ೪೪ ॥ 


ಅಜಾನತೀ ಪ್ರಿಯತಮಂ ಯದೋಪರತಮಂಗನಾ 1 
ಸುಸ್ಥಿರಾಸನಮಾಸಾದ್ಯ ಯಥಾಪೂರ್ವಮುಪಾಚರತ್‌ 
11 ೪೫ ॥ 


ಪಾಂಡ್ಯಭೂಪತಿಯು ಬಂದ ಆ ತಪೋವನದಲ್ಲಿ ಚಂದ್ರವಸಾ, 
ತಾಮ್ರಪರ್ಣಿೀ ಮತ್ತು ವಟೋದಕಾ ಎಂಬ ಮೂರು ನದಿಗಳಿದ್ದವು. 
ರಾಜನು ಪವಿತ್ರವಾದ ಆ ತೀರ್ಥಗಳಲ್ಲಿ ಸ್ನಾನಮಾಡಿ ಪ್ರತಿದಿನವೂ 
ತನ್ನದೇಹವನ್ನೂ ಮನಸ್ಸನ್ನೂ ಶುಚಿಪಡಿಸಿಕೊಳ್ಳುತ್ತಿದ್ದನು. ॥ ೩೫ ॥ 
ಅಲ್ಲಿ ಇದ್ದುಕೊಂಡು ಅವನು ಕಂದ-ಮೂಲ, ಬೀಜ, ಫಲ-ಪುಷ್ಪ 
ಎಲೆ, ಹುಲ್ಲು ಮತ್ತು ನೀರು ಇವುಗಳಿಂದಲೇ ದೇಹಯಾತ್ರೆಯನ್ನು 
ನಡೆಸುತ್ತಾ ಬಹು ಕಠೋರವಾದ ತಪಸ್ಸನ್ನಾಚರಿಸಿದನು. ಇದರಿಂದ 
ದಿನಗಳೆದಂತೆ ಅವನ ಶರೀರವು ತುಂಬಾ ಸೊರಗಿಹೋಯಿತು. 
॥ ೩೬ ॥ ಅವನು ಎಲ್ಲರಲ್ಲೂ ಸಮದೃಷ್ಟಿಯನ್ನಿಟ್ಟು ಕೊಂಡು 
ಶೀತೋಷ್ಟ ಮಳೆ-ಗಾಳಿ, ಹಸಿವು-ಬಾಯಾರಿಕೆ, ಪ್ರಿಯ- 
ಅಪ್ರಿಯ, ಸುಖ-ದುಖಗಳೇ ಮುಂತಾದ ಎಲ್ಲ ದ್ವಂದ್ವಗಳನ್ನು 
ಗೆದ್ದುಕೊಂಡನು. ॥ ೩೭ ॥ ತಪಸ್ಸು ಮತ್ತು ಉಪಾಸನೆಗಳಿಂದ 
ವಾಸನೆಗಳನ್ನು ನಿರ್ಮೂಲನೆಗೊಳಿಸಿ, ಯಮ-ನಿಯಮಾದಿಗಳ 
ಮೂಲಕ ಇಂದ್ರಿಯಗಳನ್ನು ಪ್ರಾಣಗಳನ್ನು ಮತ್ತು ಮನವನ್ನು ವಶ 
ಪಡಿಸಿಕೊಂಡು ಅವನು ಆತ್ಮವನ್ನು ಪರಬ್ರಹ್ಮನಲ್ಲಿ ಒಂದಾಗಿಸಿ 
ದನು. ॥ ೩೮ ॥ ಹೀಗೆ ನೂರು ದಿವ್ಯವರ್ಷಗಳವರೆಗೆ ಕಂಬದಂತೆ 
ನಿಶ್ಚಲಭಾವದಿಂದ ಒಂದೇ ಸ್ಥಾನದಲ್ಲಿ ಕುಳಿತಿದ್ದವು. ಭಗವಾನ್‌ 
ವಾಸುದೇವನಲ್ಲಿ ದೃಢವಾದ ಪ್ರೇಮಾಭಕ್ಕಿ ಉಂಟಾದಕಾರಣ 
ಇಷ್ಟು ಸಮಯದವರೆಗೆ ಅವನಿಗೆ ಶರೀರಾದಿಗಳಲ್ಲಿ ಎಚ್ಚರವೇ 
ಇರಲಿಲ್ಲ ॥ ೩೯ ॥ ರಾಜನೇ! ಗುರುಸ್ವರೂಪಿಯಾದ ಸಾಕ್ಟಾತ್‌ 
ಶ್ರೀಹರಿಯು ಉಪದೇಶಿಸಿರುವ ಹಾಗೂ ತನ್ನ ಅಂತಣರಣದಲ್ಲಿ 
ಎಲ್ಲಕಡೆಗೆ ಸ್ಫುರಣೆಗೊಳ್ಳುವ ವಿಶುದ್ಧ ವಿಜ್ಞಾನದೀಪದಿಂದ - 
ಅಂತಃಕರಣದ ಪ್ರವೃತ್ತಿಯ ಪ್ರಕಾಶಕನಾದ ಆತ್ಮನು ಸ್ವಪ್ಪಾವಸ್ಥೆ 
ಯಂತೆ ದೇಹಾದಿ ಸಮಸ್ತ ಉಪಾಧಿಗಳಲ್ಲಿ ವ್ಯಾಪ್ತವೂ ಹಾಗೂ 
ಅದರಿಂದ ಬೇರೆಯೂ ಆಗಿದ್ದಾನೆ ಎಂದು ಅವನು ನೋಡಿದನು. 
ಹೀಗೆ ಅನುಭವಪಡೆದು ಎಲ್ಲರಲ್ಲಿ: ಉದಾಸೀನನಾದನು. 
॥ ೪೦-೪೧ ॥ ಮತ್ತೆ ತನ್ನ ಆತ್ಮನನ್ನು ಪರಬ್ರಹ್ಮನಲ್ಲಿಯೂ ಮತ್ತು 
ಪರಬ್ರಹ್ಮನನ್ನು ತನ್ನಾತ್ಮನಲ್ಲೂ ಅಭಿನ್ನರೂಪದಿಂದ ನೋಡಿದನು 
ಮತ್ತು ಕೊನೆಗೆ ಈ ಅಭೇದ ಚಿಂತನೆಯನ್ನೂ ತ್ಯಜಿಸಿ ಪೂರ್ಣವಾಗಿ 
ಶಾಂತನಾದನು. ॥ ೪೨ ॥ ಸ 
ರಾಜೇಂದ್ರನೇ ! ಪತಿವ್ರತಾಶಿರೋಮಣಿಯಾದ ವಿದರ್ಭರಾಜನ 
ಪುತ್ರಿಯು ಅಲ್ಲಿ ಎಲ್ಲ ಭೋಗಗಳನ್ನು ತೊರೆದು ಪ್ರೇಮದಿಂದ 
ಪರಮಧರ್ಮಜ್ಞನಾದ. ತನ್ನ ಪತಿ ಮಲಯದ್ವ ಜನ ಸೇವೆಯನ್ನು 
ಮಾಡುತ್ತಿದ್ದಳು. H ೪೩ ಆಕೆಯು ನಾರುಮಡಿಯನ್ನುಟ್ಟು ವ್ರತ” 
ಉಪವಾಸಾದಿಗಳನ್ನು ಮಾಡುತ್ತಿದ್ದುದರಿಂದ ಆಕೆಯ ಶರೀ ರವು 
ತುಂಬಾ ಕೃಶವಾಗಿಬಿಟಿತ್ತು. ತಲೆಗೂದಲು ಸಂಸ್ಕಾರವಿಲ್ಲದೆ ಜಟೆ 
ಯಾಗಿಬಿಟ್ಟತ್ತ. ಆಗ ಆಕೆಯು ತನ್ನ ಪತಿದೇವನ ಪಕ್ಕದಲ್ಲಿ ಶಾಂತ 
ಇ ಅಗಿಜ್ಞಾಲೆಯಂತೆ ಪ್ರಶಾಂತವಾದ ಮುಖಮುದ್ರಗಳಿಂದ 
ಬಿಸ ಸುತ್ತಿದ್ದಳು. ॥ ೪೪ ॥ ಆ ವೇಳೆಗಾಗಲೇ ಪತಿದೇವನು 
ರಮಪದವನ್ನು ಸೇರಿಕೊಂಡುಬಿಟ್ಟದ್ದನು. ಆದರೂ ಆತನ ಆಸನ 
ಸಹಲ ಹಾಗೆಯೇ ಸಿರವಾಗಿತ್ತು. "ಈ ರಹಸ್ಯವನ್ನರಿಯದೆ ಆ 
ಮುಗ್ದೆಯು ಆತನ ದೇಹ! ದ್ರ ಬಳಿಗೆ "ಹೋಗಿ ಹಿಂದಿನಂತೆಯೇ ಸೇವೆ 
ಮಾಡತೊಡಗಿದಳು. I ೪೫॥ 


486 


ಯದಾ ನೋಪಲಭೇತಾಂಘ್ರಾವೂಷ್ಠಾಣಂ ಪತ್ಯುರರ್ಚತೀ । 
ಆಸೀತ್ಸಂವಿಗ್ನೃಹೃದಯಾ ಯೂಥಭ್ರಷ್ಟಾ ಮೃಗೀ ಯಥಾ 

WW ೪೬॥ 

ನಂ ಶೋಚತೀ ದೀನಮಬಂಧುಂ ವಿಕ್ಸವಾಶ್ರುಭಿಃ । 
ಸ್ತನಾವಾಸಿಚ್ಛ ವಿಪಿನೇ ಸುಸ್ವರಂ ಪ್ರರುರೋದ ಸಾ 

11೪೭ ॥ 

ಉತ್ತಿಷ್ಕೋತ್ತಿಷ್ಠ ರಾಜರ್ಷೇ ಇಮಾಮುದಧಿಮೇಖಲಾಮ್‌ । 
ದಸ್ಯುಭ್ಯಃ ಕ್ಛತ್ರಬಂಧುಭ್ಯೋ ಬಿಭೃತೀಂ ಪಾತುಮರ್ಹಸಿ 

1 ೪೮॥ 

ಏವಂ ವಿಲಪತೀ ಬಾಲಾ ವಿಪಿನೇ5ನುಗತಾ ಪತಿಮ್‌ । 
ಪತಿತಾ ಪಾದಯೋರ್ಭರ್ತೂ ರುದತ್ಯಶ್ರೂಣ್ಯವರ್ತಯತ್‌ 

೪೯ I 

ಚಿತಿಂ ದಾರುಮಯೀಂ ಚಿತ್ತಾ ತಸ್ಕಾಂ ಪತ್ಯುಃ ಕಲೇವರಮ್‌ । 
ಆದೀಪ್ಯ ಚಾನುಮರಣೇ ವಿಲಪಂತೀ ಮನೋ ದಧೇ 

i ೫೦ ॥ 


ತತ್ರ ಪೂರ್ವತರಃ ಶಶ್ಚಿತ್ರಖಾ ಬ್ರಾಹ್ಮಣ ಆತ್ಮವಾನ್‌ | 


ಸಾಂತ್ವಯನ್ನಬ್ಬುನಾ ಸಾಮ್ನಾ ತಾಮಾಹ ರುದತೀಂ ಪ್ರಭೋ 
॥ ೫೧ ॥ 


ಬ್ರಾಹ್ಮಣ ಉವಾಚ 


ಕಾ ತ್ಹ ಕಸ್ಕಾಸಿ ಕೋ ವಾಯಂ ಶಯಾನೋ ಯಸ್ಯ ಶೋಚಸಿ | 
ಜಾನಾಸಿ ಕಿಂ ಸಖಾಯಂ ಮಾಂ ಯೇನಾಗ್ರೇ ವಿಚಚರ್ಥ ಹ 


1 ೫೨ ॥ 
ಅಪಿ ಸರಸಿ ಚಾತ್ಗಾನಮವಿಜ್ಞಾತಸಖಂ ಸಖೇ । 
ಹಿತ್ವಾ ಮಾಂ ಪದಮನ್ನಿಚ್ಛನ್ನೌ್‌ಮ ಭೋಗರತೋ ಗತಃ 

i 11 ೫೩ ॥ 


ಹಂಸಾವಹಂ ಚ ತ್ವಂ ಚಾರ್ಯ ಸಖಾಯೌ ಮಾನಸಾಯನೌ । 
ಅಭೂತಾಮಂತರಾ ವೌಕಃ ಸಹಸ್ರಪರಿವತ್ತರಾನ್‌ 
1 ೫೪ ॥ 


ಸ ತ್ವಂ ವಿಹಾಯ ಮಾಂ ಬಂಧೋ 
ಗತೋ ಗ್ರಾಮ್ಯಮತಿರ್ಮಹೀಮ್‌ । 
ವಿಚರನ್ನದಮದ್ರಾಕ್ಟೀಃ 
ಕಯಾಚಿನ್ನಿರ್ಮಿತಂ 
ಪಂಚಾರಾಮಂ ನವದ್ವಾರಮೇಕಪಾಲಂ ತ್ರಿಕೋಷ್ಠಕಮ್‌ । 
ಷಟ್ಕುಲಂ ಪಂಚವಿಪಣಂ ಪಂಚಪ್ರಕೃತಿ ಸ್ವೀಧವಮ್‌ 
॥ ೫೬ ॥ 


ಸ್ವಿಯಾ ॥1 ೫೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 28 


ಪಾದಸೇವೆ ಮಾಡುತ್ತಿದ್ದಾಗ ಪತಿಯ ಚರಣಗಳಲ್ಲಿ ಸ್ವಲ್ಪವೂ 
ಶಾಖ ಕಾಣದೆ ಹೋಗಲು - ಆಕೆಯು ಹಿಂಡನ್ನು ಅಗಲಿದ ಹೆಣ್ಣು 
ಹುಲ್ಲೆಯಂತೆ ಮನಸಿನಲ್ಲಿ ಅತ್ಯಂತ ಕಳವಳಗೊಂಡಳು. ॥ ೪೬ ॥ 
ಆ ನಿಬಿಡವಾದ ಕಾಡಿನಲ್ಲಿ ತನ್ನನ್ನು ಒಬ್ಬಂಟಿಗಳೆಂದು ನೋಡಿ 
ದೀನಾವಸ್ಥೆಯನ್ನು ಹೊಂದಿ ಅವಳು ಶೋಕಿಸುತ್ತಾ ಕಣ್ಣೀರ ಧಾರೆ 
ಯಿಂದ ಸ್ತನಗಳು ನೆನೆದುಹೋಗಲು ಗಟ್ಟಿಯಾಗಿ ಅಳತೊಡಗಿ 
ದಳು. ॥ ೪೭ ॥ ಓ ರಾಜರ್ಷಿಯೇ ಏಳು! ಏಳು! ಸಮುದ್ರ 
ದಿಂದ ಸುತ್ತುವರಿಯಲ್ಪಟ್ಟಿರುವ ಈ ಭೂದೇವಿಯು ದರೋಡೆಗಾರ 
ರಿಂದಲೂ, ಅಧಾರ್ಮಿಕರಾದ ರಾಜರಿಂದಲೂ ಭಯಪಡುತ್ತಿ 
ರುವಳು. ನೀನು ಈಕೆಯನ್ನು ರಕ್ಷಿಸು ಎಂದು ವಿಲಪಿಸಿದಳು. 
॥ ೪೮ ॥ ಪತಿಯೊಡನೆ ಅರಣ್ಯಕ್ಕೆ ತೆರಳಿದ್ದ ಆ ಅಬಲೆಯು ಹೀಗೆ 
ಗೋಳಿಡುತ್ತಾ ಪತಿಯ ಪಾದಗಳ ಮೇಲೆ ಬಿದ್ದು ಅಳುತ್ತಾ ಕಣ್ಣೀರು 
ಸುರಿಸುತ್ತಿದ್ದಳು. ॥ ೪೯ ॥ ಆಕೆಯು ಕಟ್ಟಿಗೆಗಳಿಂದ ಚಿತೆಯನ್ನು 
ರಚಿಸಿ ಅದರ ಮೇಲೆ ಪತಿಯ ಶವವನ್ನಿರಿಸಿ, ಬೆಂಕಿಯನ್ನಿಟ್ಟು ರೋದಿ 
ಸುತ್ತಾ ತಾನೂ ಸಹಗಮನ ಮಾಡಲು ನಿಶ್ಚಯಿಸಿದಳು. ॥ ೫೦ ॥ 
ರಾಜೇಂದ್ರನೇ ! ಆಗಲೇ ಆಕೆಯ ಯಾರೋ ಹಳೆಯ ಗೆಳೆಯ 
ನಾದ ಓರ್ವ ಆತ್ಮಜ್ಞಾನಿ ಬ್ರಾಹ್ಮಣನು ಅಲ್ಲಿಗೆ ಬಂದನು. ಅವನು 
ಅಳುತ್ತಿದ್ದ ಆ ಅಬಲೆಯನ್ನು ಸವಿಮಾತುಗಳಿಂದ ಸಂತ್ಛೈಸುತ್ತಾ 
ಹೀಗೆಂದನು. ॥ ೫೧ ॥ 

ಬ್ರಾಹ್ಮಣನು ಹೇಳಿದನು - “ಯಾರಮ್ಮ ನೀನು ? ಯಾರ 
ಮಗಳು ? ಮಲಗಿಕೊಂಡಿರುವ ಯಾವನೋ ಪುರುಷನನ್ನು 
ಕುರಿತು ಅಳುತ್ತಿರುವೆಯಲ್ಲ! ಈತನು ಯಾರು? ನಾನು ಯಾರೆಂ 
ಬುದು ನಿನಗೆ ಗೊತ್ತಿಲ್ಲವೇ ? ನೀನು ಹಿಂದೆ ನನ್ನೊಡನೆ ಓಡಾಡು 
ತ್ರಿದ್ದೆಯಲ್ಲ ಆ ಮಿತ್ರನೇ ನಾನಮ್ಮ'' ॥ ೫೨ ॥ ಸ್ನೇಹಿತನೇ | ನಿನಗೆ 
ಅವಿಜ್ಞಾಶವನೆಂಬ ಒಬ್ಬ ಗೆಳೆಯನಿದ್ದನೆಂಬುದು ನೆನಪಿದೆಯೇ ? 
ಆ ಅವಿಜ್ಞಾತನೇ ನಾನು. ನೀನು ಭೂಮಿಯ ಭೋಗಗಳನ್ನು 
ಅನುಭವಿಸುವುದಕ್ಕಾಗಿ ವಾಸಸ್ಥಾನವನ್ನು ಹುಡುಕುತ್ತಾ ನನ್ನನ್ನು 
ಬಿಟ್ಟು ಹೊರಟುಬಿಟ್ಟೆ ॥ ೫೩ ॥ ಆರ್ಯನೇ! ನೀನು ಮತ್ತು 
ನಾನು ಇಬ್ಬರೂ ಹಿಂದೆ ಪರಸ್ಪರ ಮಿತ್ರರಾಗಿದ್ದು ಮಾನಸಸರೋವರ 
ನಿವಾಸಿ ಹಂಸಗಳಾಗಿದ್ದೆವು. ನಾವಿಬ್ಬರೂ ಸಾವಿರಾರು ವರ್ಷಗಳ 
ವರೆಗೆ ಯಾವುದೇ ವಾಸಸ್ಥಾನವಿಲ್ಲದೆ ಇರುತ್ತಿದ್ದೆವು. ॥ ೫೪ ॥ 
ಆದರೆ ಗೆಳೆಯನೇ! ನೀನು ವಿಷಯಗಳನ್ನು ಭೋಗಿಸುವ ಇಚ್ಛೆ 
ಯಿಂದ ನನ್ನನ್ನು ಬಿಟ್ಟು ಈ ಭೂಮಿಗೆ ಬಂದೆ. ಇಲ್ಲಿ ಅಲೆದಾಡುತ್ತಾ 
ಇರುವಾಗ ಓರ್ವ ಹೆಂಗಸು ನಿರ್ಮಿಸಿದ್ದ ಜಾಗವನ್ನು 
ನೋಡಿದೆ. ॥ ೫೫ ॥ ಅದರಲ್ಲಿ ಐದು ಉದ್ಯಾನಗಳೂ, ಒಂಭತ್ತು 
ಬಾಗಿಲುಗಳೂ, ಒಬ್ಬ ದ್ವಾರಪಾಲನೂ, ಮೂರು ಕೋಟೆಗಳೂ, 
ಆರುಮಂದಿ ವರ್ತಕರು, ಐದು ಅಂಗಡಿಗಳೂ ಇದ್ದುವು. ಅದು 
ಐದು ಉಪಾದಾನ ಕಾರಣಗಳಿಂದ ರಚಿತವಾಗಿದ್ದು ಅದರ ಒಡತಿ 
ಒಬ್ಬಳು ಸ್ವ್ರೀಯಾಗಿದ್ದಳು. ॥೫೬॥ 

ಮಹಾರಾಜನೇ! ಇಂದ್ರಿಯಗಳ ಐದು ವಿಷಯಗಳು ಅದರ 
ಉದ್ಯಾನಗಳು. ಒಂಭತ್ತು ಇಂದ್ರಿಯಗಳು ಅದರ ಬಾಗಿಲುಗಳಿ 


28 ಅಧ್ಯಾಯ) 


ಚತುರ್ಥ ಸೃಂಧ 


487 


ಪಂಚೇಂದ್ರಿಯಾರ್ಥಾ ಆರಾಮಾ ದ್ವಾರ; ಪ್ರಾಣಾ ನವಪ್ರಭೋ । 
ತೇಜೋ ಬನ್ನಾನಿ ಕೋಷ್ಠಾನಿ ಕುಲಮಿಂದ್ರಿಯಸಂಗ್ರಹಃ 


॥ ೫೭ ॥ 
ವಿಪಣಸ್ತು ಕ್ರಿಯಾಶಕ್ಕಿರ್ಭೂತಪ್ರಕೃತಿರವ್ಯಯಾ । 
ಶಕ್ತ್ಯಧೀಶ: ಪುಮಾಂಸ್ತೃತ್ರ ಪ್ರವಿಷ್ಟೋ ನಾವಬುಧ್ಯತೇ 

I ೫೮ ॥ 


ತಸ್ಮಿಂಸ್ಸೃಂ ರಾಮಯಾ ಸ್ಪೃಷ್ಟೋ ರಮಮಾಣೋಶಶ್ರುತಸ್ಥೃತಿಃ | 
ತತ್ತಂಗಾದೀದೃಶೀಂ ಪ್ರಾಪ್ತೋ ದಶಾಂ ಪಾಪೀಯಸೀಂ ಪ್ರಭೋ 
n ೫೯ 


ನ ತ್ರ ವಿದರ್ಭದುಹಿತಾ ನಾಯಂ ವೀರಃ ಸುಹೃತ್ತವ । 
ನ ಪತಿಸ್ತಂ ಪುರಂಜನ್ಯಾ ರುದ್ಧೋ ನವಮುಖೇ ಯಯಾ 


1 ೬೦॥ 
ಮಾಯಾ ಹ್ಯೇಷಾ ಮಯಾ ಸೃಷ್ಟಾ 
ಯತ್ಪುಮಾಂಸಂ ಸ್ವಿಯಂ ಸತೀಮ್‌ | 
ಮನ್ಯಸೇ ನೋಭಯಂ ಯದ್ವೈ 
ಹಂಸ್‌ ಪಶ್ಯಾವಯೋರ್ಗತಿಮ್‌ ॥೬೧॥ 


`` ಅಹಂ ಭವಾನ್ನ ಚಾನ್ನಸ್ತಂ ತ್ಹಮೇವಾಹಂ ವಿಚಕ್ಷ್ಯ ಭೋಃ | 
ನನ್‌ ಪಶ್ಯಂತಿ ಕವಯಶ್ಚಿದ್ರಂ ಜಾತು ಮನಾಗಪಿ 


1೬೨ ॥ 


ಯಥಾ ಪುರುಷ ಆತ್ಮಾನಮೇಕಮಾದರ್ಶಚಕ್ಟುಷೋಃ । 
ದ್ವಿಧಾಭೂತಮವೇಕ್ಷೇತ ತಥೈವಾಂತರಮಾವಯೋಃ 
1 ೬4 1 


ಏವಂ ಸ ಮಾನೋ ಹಂಸೋ ಹಂಸೇನ ಪ್ರತಿಬೋಧಿತಃ । 
ಸಸ್ಪಸದ್ವಭಿಚಾರೇಣ ನಷ್ಟಾಮಾಪ ಪುನಃ ಗ್‌ 
| 


ಬರ್ಹಿಷ್ಠನ್ನೇತದಧ್ಯಾತ್ಮಂ ಪಾರೋಕ್ಟ್ಯೇಣ ಪ್ರದರ್ಶಿತಮ್‌ । 
ಯತ್ನರೋಕ್ಸಪ್ರಿಯೋ ದೇವೋಭಗವಾನಿನ್ಷಭಾವನ: 
॥ ೬೫ ॥ 


ದ್ವವು. ತೇಜಸ್ಸು ಜಲ ಮತ್ತು ಅನ್ನ ಇವು ಮೂರು ಕೋಟೆಗಳು. 
ಮನಸ್ಸು ಮತ್ತು ಐದು ಜ್ಞಾನೇಂದ್ರಿಯಗಳು ಸೇರಿ ಒಟ್ಟಿಗೆ ಆರು 
ಮಂದಿ ಅಲ್ಲಿಯ ವರ್ತಕರಾಗಿದ್ದರು. ಕ್ರಿಯಾಶಕ್ಕಿರೂಪವಾದ 
ಕರ್ಮೇಂದ್ರಿಯಗಳೇ ಅಲ್ಲಿಯ ಅಂಗಡಿಗಳು. ಪಂಚಮಹಾ 
ಭೂತಗಳೇ ಎಂದಿಗೂ ಕ್ಷಿಣಿಸದೇ ಇರುವ ಅದರ ಉಪಾದಾನ 
ಕಾರಣಗಳಾಗಿದ್ದವು ಮತ್ತು ಬುದ್ಧಿಶಕ್ತಿಯೇ ಅದರ ಒಡತಿಯು. 
ಅದರಲ್ಲಿ ಪ್ರವೇಶಿಸಿದಾಗ ಪುರುಷನು ಜ್ಞಾನಶೂನ್ಯನಾಗಿ, ತನ್ನ 
ಸ್ವರೂಪವನ್ನು ಮರೆತು ಹೋಗುವಂತಹ ವಿಚಿತ್ರವಾದ ಆ 
ನಗರಿಯು. ॥ ೫೭-೫೮ ॥ 

ಅಯ್ಯಾ! ಆ ನಗರದಲ್ಲಿ ಅದರ ಒಡತಿಯ ಹಿಡಿತದಲ್ಲಿ ಸಿಕ್ಕಿ 
ಕೊಂಡು, ಅವಳೊಂದಿಗೆ ವಿಹಾರಮಾಡುತ್ತಾ ನೀನೂ ನಿನ್ನ ಸ್ವರೂಪ 
ವನ್ನು ಮರೆತುಬಿಟ್ಟೆ ಅವಳ ಸಹವಾಸದಿಂದಲೇ ನಿನಗೆ ಇಂತಹ 
ದುರ್ದಶೆ ಉಂಟಾಯಿತು. ॥ ೫೯ ॥ ನೋಡು, ನೀನಾದರೋ 
ವಿದರ್ಭರಾಜನ ಪುತ್ರಿಯೂ ಅಲ್ವ ಈ ವೀರ ಮಲಯಧ್ವಜನು 
ನಿನ್ನ ಪತಿಯೂ ಅಲ್ಲ ಒಂಭತ್ತು ದ್ವಾರಗಳ ನಗರದಲ್ಲಿ ನಿನ್ನನ್ನು 
ಸೆರೆಹಿಡಿದಿಟ್ಟಿದ್ದ ಆ ಪುರಂಜನಿಯ ಪತಿಯೂ ನೀನಲ್ಲ ॥ ೬೦ ॥ 
ನೀನು ಕಳೆದ ಜನ್ಮದಲ್ಲಿ ತನ್ನನ್ನು ಪುರುಷನೆಂದು ತಿಳಿದುಕೊಂಡಿದ್ದೆ 
ಈಗ ಸಾಧ್ವಿಯಾದ ಸ್ತ್ರೀಯೆಂದು ಭಾವಿಸಿಕೊಂಡಿರುವೆ. ಇವೆಲ್ಲವೂ 
ನಾನೇ ಹರಡಿದ ಮಾಯೆಯಾಗಿದೆ. ವಾಸ್ತವವಾಗಿ ನೀನು ಪುರುಷ 
ನಲ್ಲ ಸ್ಟ್ರೀಯಲ್ಲ ನಾವಿಬ್ಬರೂ ಹಂಸಗಳು. ನಮ್ಮ ವಾಸ್ತವಿಕವಾಗಿ 
ರುವ ಸ್ವರೂಪವನ್ನು ಅನುಭವಕ್ಕೆ ತಂದುಕೋ. ॥ ೬೧॥ ಮಿತ್ರನೇ! 
ನಾನು ಈಶ್ವರನಾಗಿದ್ದೇನೆ, ನೀನು ಜೀವನಾಗಿರುವೆ. ನೀನು ನನ್ನಿಂದ 
ಬೇರೆಯಲ್ಲ ವಿಚಾರಪೂರ್ವಕವಾಗಿ ನೋಡು. ನಾನು ಏನಾಗಿರು 
ವೆನೋ ನೀನೂ ಅವನೇ ಆಗಿರುವೆ. ಜ್ಞಾನಿಗಳು ನಮ್ಮಿಬ್ಬರಲ್ಲಿ 
ಎಂದೂ ಸ್ವಲ್ಪವೂ ಭೇದವನ್ನು ನೋಡುವುದಿಲ್ಲ ॥ ೬೨ ॥ ಮನು 
ಷ್ಯನು ತನ್ನ ಶರೀರದ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡ 
ಬಹುದು. "ಅದನ್ನೇ ಯಾರೋ ಮನುಷ್ಯನ “ಕಣ್ಣಿನಲ್ಲೂ ಕಾಣ 
ಬಹುದು. ಹಾಗೆಯೇ ಒಂದೇ ಆತ್ಮನು ವಿದ್ಯೆ ಮತ್ತು ಅವಿದ್ಯೆ ಎಂಬ 
ಉಪಾಧಿಯ ಭೇದದಿಂದ ತನ್ನನ್ನು ಈಶ್ವರ ಮತ್ತು ಜೀವನಾಗಿ 
ಎರಡು ರೀತಿಯಿಂದ ನೋಡುತ್ತಿದ್ದಾನೆ. ॥ ೬೩ ॥ 

ಹೀಗೆ ಹಂಸ (ಈಶ್ವರ)ನು ಅದನ್ನು ಎಚ್ಚರಿಸಿದಾಗ ಆ ಮಾನಸ 
ಸರೋವರದ ಹಂಸವು (ಜೀವ) ತನ್ನ ಸ್ವರೂಪದಲ್ಲಿ ಸ್ಥಿತನಾಗಿ, ತನ್ನ 
ಮಿತ್ರನಿಂದ ಉಂಟಾದ ಅಗಲಿಕೆಯಿಂದ ಮರೆತಿರುವ ಆತ್ಮಜ್ಞಾನ 
ವನ್ನು ಪುನಃ ಪಡೆದುಕೊಂಡಿತು. ॥ ೬೪ ॥ ಪ್ರಾಚೀನಬರ್ಹಿಯೇ | 
ನಾನು ನಿನಗೆ ಪರೋಕ್ಷರೂಪದಿಂದ ಈ ಆತ್ಮಜ್ಞಾನದ ದಿಗರ್ಶನ 
ಮಾಡಿರುವೆನು. ಏಕೆಂದರೆ ಜಗತ್ಕರ್ಶೃ್ಯವಾದ ಜಗದೀಶ್ವ |ರನಿಗೆ 
ಪರೋಕ್ಷವರ್ಣನೆಯೇ ಹೆಚ್ಚು ಪ್ರಿಯವಾದುದು. ॥ ೬೫ ॥ 


ಇಪ್ಪತ್ರೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೨೮ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥಸ್ಮಂಧೇ 
ಪುರಂಜನೋಪಾಖ್ಯಾ ನೇರಷ್ಟಾವಿಂಶೋಠ ಧ್ಯಾಯಃ॥ ೨೮ ॥ 
—ee 


486 


ಯದಾ ನೋಪಲಭೇತಾಂಘ್ರಾವೂಷ್ಠಾಣಂ ಪತ್ಯುರರ್ಚತೀ | 
ಆಸೀತಂವಿಗ್ನಹೃದಯಾ ಯೂಥಭ್ರಷ್ಟಾ ಮೃಗೀ ಯಥಾ 
11 ೪೬ ॥ 
ಆತ್ಮಾನಂ ಶೋಚತೀ ದೀನಮಬಂಧುಂ ವಿಕ್ಸವಾಶುಭಿಃ । 
ಸ್ತನಾವಾಸಿಚ್ಛ ವಿಪಿನೇ ಸುಸ್ಸರಂ ಪ್ರರುರೋದ ಸಾ 
TENT 
ಉತ್ತಿಷ್ಲೋತ್ರಿಷ್ಯ ರಾಜರ್ಷೇ ಇಮಾಮುದಧಿಮೇಖಲಾಮ್‌ । 
ದಸ್ಯುಭ್ಯ: ಕ್ಷತ್ರಬಂಧುಭ್ಯೋ ಬಿಭ್ಯತೀಂ ಪಾತುಮರ್ಹಸಿ 
11 ೪೮ ॥ 
ಏವಂ ವಿಲಪತೀ ಬಾಲಾ ವಿಪಿನೇ5ನುಗತಾ ಪತಿಮ್‌ । 
ಪತಿತಾ ಪಾದಯೋರ್ಭತರ್ತೂ ರುದತೃಶ್ರೂಣ್ಯವರ್ತಯತ್‌ 
1೪೯॥ 
ಚಿತಿಂ ದಾರುಮಯೀಂ ಚಿತ್ತಾ ತಸ್ಯಾಂ ಪತ್ಯುಃ ಕಲೇವರಮ್‌ । 
ಆದೀಪ್ಯ ಚಾನುಮರಣೇ ವಿಲಪಂತೀ ಮನೋ ದಧೇ 
॥ ೫೦ ॥ 


ತತ್ರ ಪೂರ್ವತರಃ ಶಶ್ಚಿತ್ರಬಾ ಬ್ರಾಹ್ಮಣ ಆತ್ಮವಾನ್‌ । 


ಸಾಂತ್ಹಯನ್ನಲ್ಲುನಾ ಸಾಮ್ನಾ ತಾಮಾಹ ರುದತೀಂ ಪ್ರಭೋ 
॥ ೫೧ ॥ 


ಬ್ರಾಹ್ಮಣ ಉವಾಚ 


ಕಾ ತ್ವಂ ಕಸ್ಕಾಸಿ ಕೋ ವಾಯಂ ಶಯಾನೋ ಯಸ್ಯ ಶೋಚಸಿ | 
ಜಾನಾಸಿ ಕಿಂ ಸಖಾಯಂ ಮಾಂ ಯೇನಾಗ್ರೇ ವಿಚಚರ್ಥ ಹ 


11 ೫೨ n 
ಅಪಿ ಸ್ಥರಸಿ ಚಾತ್ಗಾನಮವಿಜ್ಞಾತಸಖಂ ಸಖೇ । 
ಹಿತ್ವಾ ಮಾಂ ಪದಮನ್ನಿಚ್ಛನ್ನೌಮ ಭೋಗರತೋ ಗತಃ 

* 1 ೫೩ ॥ 


ಹಂಸಾವಹಂ ಚ ತ್ವಂ ಚಾರ್ಯ ಸಖಾಯೌ ಮಾನಸಾಯನೌ । 
ಅಭೂತಾಮಂತರಾ ವೌಕಃ ಸಹಸ್ರಪರಿವತ್ತರಾನ್‌ 
I ೫೪ ॥ 
ಸ ತು ವಿಹಾಯ ಮಾಂ ಬಂಧೋ 
ಗತೋ ಗ್ರಾಮ್ಯಮತಿರ್ಮಹೀಮ್‌ । 
ವಿಚರನದಮದ್ರಾಕೀಃ 
[3] [ed 
ಕಯಾಚಿನ್ನಿರ್ಮಿತಂ 
ಪಂಚಾರಾಮಂ ನವದ್ದಾರಮೇಕಪಾಲಂ ತ್ರಿಕೋಷ್ಠಕಮ್‌ । 
ಷಟ್ಟುಲಂ ಪಂಚವಿಪಣಂ ಪಂಚಪ್ರಕೃತಿ ಸ್ವ್ರೀಧವಮ್‌ 
ಅ 
1 ೫೬ I 


ಸಿಯಾ ॥ ೫೫ ॥ 
ಈ 


ಶ್ರೀಮದ್ಭಾಗವತ 


[ ಅಧ್ಯಾಯ 28 


ಪಾದಸೇವೆ ಮಾಡುತ್ತಿದ್ದಾಗ ಪತಿಯ ಚರಣಗಳಲ್ಲಿ ಸ್ವಲ್ಪವೂ 
ಶಾಖ ಕಾಣದೆ ಹೋಗಲು - ಆಕೆಯು ಹಿಂಡನ್ನು ಅಗಲಿದ ಹೆಣ್ಣು 
ಹುಲ್ಲೇಯಂತೆ ಮನಸಿನಲ್ಲಿ ಅತ್ಯಂತ ಕಳವಳಗೊಂಡಳು. ॥ ೪೬ ॥ 
ಆ ನಿಬಿಡವಾದ ಕಾಡಿನಲ್ಲಿ ತನ್ನನ್ನು ಒಬ್ಬಂಟಿಗಳೆಂದು ನೋಡಿ 
ದೀನಾವಸ್ಥೆಯನ್ನು ಹೊಂದಿ ಅವಳು ಶೋಕಿಸುತ್ತಾ ಕಣ್ಣೀರ ಧಾರೆ 
ಯಿಂದ ಸ್ತನಗಳು ನೆನೆದುಹೋಗಲು ಗಟ್ಟಿಯಾಗಿ ಅಳತೊಡಗಿ 
ದಳು. ॥ ೪೭ ॥ ಓ ರಾಜರ್ಷಿಯೇ ಏಳು! ಏಳು! ಸಮುದ್ರ 
ದಿಂದ ಸುತ್ತುವರಿಯಲ್ಪಟ್ಟಿರುವ ಈ ಭೂದೇವಿಯು ದರೋಡೆಗಾರ 
ರಿಂದಲೂ, ಅಧಾರ್ಮಿಕರಾದ ರಾಜರಿಂದಲೂ ಭಯಪಡುತ್ತಿ 
ರುವಳು. ನೀನು ಈಕೆಯನ್ನು ರಕ್ಷಿಸು ಎಂದು ವಿಲಪಿಸಿದಳು. 
1 ೪೮ ॥ ಪತಿಯೊಡನೆ ಅರಣ್ಯಕ್ಕೆ ತೆರಳಿದ್ದ ಆ ಅಬಲೆಯು ಹೀಗೆ 
ಗೋಳಿಡುತ್ತಾ ಪತಿಯ ಪಾದಗಳ ಮೇಲೆ ಬಿದ್ದು ಅಳುತ್ತಾ ಕಣ್ಣೀರು 
ಸುರಿಸುತ್ತಿದ್ದಳು. ॥ ೪೯ ॥ ಆಕೆಯು ಕಟ್ಟಿಗೆಗಳಿಂದ ಚಿತೆಯನ್ನು 
ರಚಿಸಿ ಅದರ ಮೇಲೆ ಪತಿಯ ಶವವನ್ನಿರಿಸಿ, ಬೆಂಕಿಯನ್ನಿಟ್ಟುರೋದಿ 
ಸುತ್ತಾ ತಾನೂ ಸಹಗಮನ ಮಾಡಲು ನಿಶ್ಚಯಿಸಿದಳು. ॥ ೫೦ ॥ 
ರಾಜೇಂದ್ರನೇ! ಆಗಲೇ ಆಕೆಯ ಯಾರೋ ಹಳೆಯ ಗೆಳೆಯ 
ನಾದ ಓರ್ವ ಆತ್ನಜ್ಞಾನಿ ಬ್ರಾಹ್ಮಣನು ಅಲ್ಲಿಗೆ ಬಂದನು. ಅವನು 
ಅಳುತ್ತಿದ್ದ ಆ ಅಬಲೆಯನ್ನು ಸವಿಮಾತುಗಳಿಂದ ಸಂತೈಸುತ್ತಾ 
ಹೀಗೆಂದನು. ॥ ೫೧ ॥ 

ಬ್ರಾಹ್ಮಣನು ಹೇಳಿದನು - ""ಯಾರಮ್ಮ ನೀನು? ಯಾರ 
ಮಗಳು ? ಮಲಗಿಕೊಂಡಿರುವ ಯಾವನೋ ಪುರುಷನನ್ನು 
ಕುರಿತು ಅಳುತ್ತಿರುವೆಯಲ್ಲ! ಈತನು ಯಾರು ? ನಾನು ಯಾರೆಂ 
ಬುದು ನಿನಗೆ ಗೊತ್ತಿಲ್ಲವೇ ? ನೀನು ಹಿಂದೆ ನನ್ನೊಡನೆ ಓಡಾಡು 
ತ್ರಿದ್ದೆಯಲ್ಲ ಆ ಮಿತ್ರನೇ ನಾನಮ್ಮ” ॥ ೫೨ ॥ ಸ್ನೇಹಿತನೇ | ನಿನಗೆ 
ಅವಿಜ್ಞಾತವನೆಂಬ ಒಬ್ಬ ಗೆಳೆಯನಿದ್ದನೆಂಬುದು ನೆನಪಿದೆಯೇ ? 
ಆ ಅವಿಜ್ಞಾತನೇ ನಾನು. ನೀನು ಭೂಮಿಯ ಭೋಗಗಳನ್ನು 
ಅನುಭವಿಸುವುದಕ್ಕಾಗಿ ವಾಸಸ್ಥಾನವನ್ನು ಹುಡುಕುತ್ತಾ ನನ್ನನ್ನು 
ಬಿಟ್ಟು ಹೊರಟುಬಿಟ್ಟೆ ॥ ೫೩ ॥ ಆರ್ಯನೇ! ನೀನು ಮತ್ತು 
ನಾನು ಇಬ್ಬರೂ ಹಿಂದೆ ಪರಸ್ಪರ ಮಿತ್ರರಾಗಿದ್ದು ಮಾನಸಸರೋವರ 
ನಿವಾಸಿ ಹಂಸಗಳಾಗಿದ್ದೆವು. ನಾವಿಬ್ಬರೂ ಸಾವಿರಾರು ವರ್ಷಗಳ 
ವರೆಗೆ ಯಾವುದೇ ವಾಸಸ್ಥಾನವಿಲ್ಲದೆ ಇರುತ್ತಿದ್ದೆವು. ॥ ೫೪ ॥ 
ಆದರೆ ಗೆಳೆಯನೇ! ನೀನು ವಿಷಯಗಳನ್ನು ಭೋಗಿಸುವ ಇಚ್ಛೆ 
ಯಿಂದ ನನ್ನನ್ನು ಬಿಟ್ಟು ಈ ಭೂಮಿಗೆ ಬಂದೆ. ಇಲ್ಲಿ ಅಲೆದಾಡುತ್ತಾ 
ಇರುವಾಗ ಓರ್ವ ಹೆಂಗಸು ನಿರ್ಮಿಸಿದ್ದ ಜಾಗವನ್ನು 
ನೋಡಿದೆ. ॥ ೫೫ ॥ ಅದರಲ್ಲಿ ಐದು ಉದ್ಯಾನಗಳೂ, ಒಂಭತ್ತು 
ಬಾಗಿಲುಗಳೂ, ಒಬ್ಬ ದ್ವಾರಪಾಲನೂ, ಮೂರು ಕೋಟೆಗಳೂ, 
ಆರುಮಂದಿ ವರ್ತಕರು, ಐದು ಅಂಗಡಿಗಳೂ ಇದ್ದುವು. ಅದು 
ಐದು ಉಪಾದಾನ ಕಾರಣಗಳಿಂದ ರಚಿತವಾಗಿದ್ದು ಅದರ ಒಡತಿ 
ಒಬ್ಬಳು ಸ್ವ್ರೀಯಾಗಿದ್ದಳು. ॥ ೫೬ ॥ 

ಮಹಾರಾಜನೇ | ಇಂದ್ರಿಯಗಳ ಐದು ವಿಷಯಗಳು ಅದರ 
ಉದ್ಯಾನಗಳು. ಒಂಭತ್ತು ಇಂದ್ರಿಯಗಳು ಅದರ ಬಾಗಿಲುಗಳಿ 


28 ಅಧ್ಯಾಯ] 


ಚತುರ್ಥ ಸ್ಥಂಧ 


467 


ಪಂಚೇಂದ್ರಿಯಾರ್ಥಾ ಆರಾಮಾ ದ್ವಾರಃ ಪ್ರಾಣಾ ನವಪ್ರಭೋ। 
ತೇಜೋ ಬನ್ನಾನಿ ಕೋಷ್ಠಾನಿ ಕುಲಮಿಂದ್ರಿಯಸಂಗ್ರಹ: 


1 ೫೭ ॥ 
ವಿಪಣಸ್ತು ಕ್ರಿಯಾಶಕ್ತಿರ್ಭೂತಪ್ರಕೃತಿರವ್ಯಯಾ । 
ಶಕ್ತೃಧೀಶ: ಪುಮಾಂಸ್ತ ಶ್ರ ಪ್ರವಿಷ್ಟೋ ನಾವಬುಧ್ಯತೇ 

u 86 ॥ 


ತಸ್ಮಿಂಸ್ಸೃಂ ರಾಮಯಾ ಸ್ಪೃಷ್ಟೋ ರಮಮಾಣೋಶಶ್ರುತಸ್ಥೃತಿಃ । 
ತತ್ತಂಗಾದೀದೃಶೀಂ ಪ್ರಾಪ್ತೋ ದಶಾಂ ಪಾಪೀಯಸೀಂ ಪ್ರಭೋ 
॥1೫೯॥ 


ನ ತ್ಹಂ ವಿದರ್ಭದುಹಿತಾ ನಾಯಂ ವೀರಃ ಸುಹೃತ್ತವ । 
ನ ಪತಿಸ್ಪ 9 ಪುರಂಜನ್ಯಾ ರುದ್ದೋ ನವಮುಖೇ ಯಯಾ 
1 ೬೦॥ 


ಮಾಯಾ ಹ್ಯೇಷಾ ಮಯಾ ಸೃಷ್ಟಾ 

ಯತ್ಪುಮಾಂಸಂ ಸ್ತ್ರಿಯಂ ಸತೀಮ್‌ । 
ಮನ್ಯಸೇ ನೋಭಯಂ ಯದ್ವೈ 

ಹಂಸೌ ಪಶ್ಯಾವಯೋರ್ಗತಿಮ್‌ ೬೧ 


ಅಹಂ ಭವಾನ್ನ ಚಾನ್ಸಸ್ಥಂ ತ್ವಮೇವಾಹಂ ವಿಚಕ್ವ್ವ ಭೋಃ । 
ನ ನೌ ಪಶ್ಯಂತಿ , ಕವಯಶ್ಚಿದ್ರಂ ಜಾತು ಮನಾಗಪಿ 
1 ೬೨॥ 


ಯಥಾ ಪುರುಷ ಆತ್ಮಾನಮೇಕಮಾದರ್ಶಚಕ್ಟುಷೋಃ | 


ದ್ವಿಧಾಭೂತಮವೇಕ್ಷೇತ ತಥೈವಾಂತರಮಾವಯೋಃ 
I ೬೩ ॥ 


ಏವಂ ಸ ಮಾನಸೋ ಹಂಸೋ ಹಂಸೇನ ಪ್ರತಿಬೋಧಿತಃ | 


ಸಸಸ್ತ್ರದ್ವಭಿಚಾರೇಣ ನಷ್ಟಾಮಾಪ ಪುನಃ ಸ್ವತಿಮ್‌ 
| 


ಬರ್ಹಿಷ್ಠನ್ನೇತದಧ್ಯಾತ್ಮಂ ಪಾರೋಕ್ಸ್ಯೇಣ ಪ್ರದರ್ಶಿತಮ್‌ । 


ಯತ್ತರೋಕ್ಸಪ್ರಿಯೋ ದೇವೋಭಗವಾನ್ವಿಶ್ಚಭಾವನಃ 
॥ ೬೫ ॥ 


ದ್ದವು. ತೇಜಸ್ಸು ಜಲ ಮತ್ತು ಅನ್ನ ಇವು ಮೂರು ಕೋಟೆಗಳು. 
ಮನಸ್ಸು ಮತ್ತು ಐದು ಜ್ಞಾನೇಂದ್ರಿಯಗಳು ಸೇರಿ ಒಟ್ಟಿಗೆ ಆರು 
ಮಂದಿ ಅಲ್ಲಿಯ ವರ್ತಕರಾಗಿದ್ದರು. ಕ್ರಿಯಾಶಕ್ತಿರೂಪವಾದ 
ಕರ್ಮೇಂದ್ರಿಯಗಳೇ ಅಲ್ಲಿಯ ಅಂಗಡಿಗಳು. ಪಂಚಮಹಾ 
ಭೂತಗಳೇ ಎಂದಿಗೂ ಕ್ಷಿಣಿಸದೇ ಇರುವ ಅದರ ಉಪಾದಾನ 
ಕಾರಣಗಳಾಗಿದ್ದವು ಮತ್ತು ಬುದ್ಧಿಶಕ್ತಿಯೇ ಅದರ ಒಡತಿಯು. 
ಅಬರಲ್ಲಿ ಪ್ರವೇಶಿಸಿದಾಗ ಪುರುಷನು ಜ್ಞಾನಶೂನ್ಯನಾಗಿ, ತನ್ನ 
ಸ್ವರೂಪವನ್ನು ಮರೆತು ಹೋಗುವಂತಹ ವಿಚಿತ್ರವಾದ ಆ 
ನಗರಿಯು. ॥ ೫೭-೫೮ ॥ 

ಅಯ್ಯಾ | ಆ ನಗರದಲ್ಲಿ ಅದರ ಒಡತಿಯ ಹಿಡಿತದಲ್ಲಿ ಸಿಕ್ಕಿ 
ಕೊಂಡು, ಅವಳೊಂದಿಗೆ ವಿಹಾರಮಾಡುತ್ತಾ ನೀನೂ ನಿನ್ನಸ್ವರೂಪ 
ವನ್ನು ಮರೆತುಬಿಟ್ಟೆ ಅವಳ ಸಹವಾಸದಿಂದಲೇ ನಿನಗೆ ಇಂತಹ 
ದುರ್ದಶೆ ಉಂಟಾಯಿತು. ॥ ೫೯ ॥ ನೋಡು, ನೀನಾದರೋ 
ವಿದರ್ಭರಾಜನ ಪುತ್ರಿಯೂ ಅಲ್ವ ಈ ವೀರ ಮಲಯಧ್ವಜನು 
ನಿನ್ನ ಪತಿಯೂ ಅಲ್ಲ ಒಂಭತ್ತು ದ್ವಾರಗಳ ನಗರದಲ್ಲಿ ನಿನ್ನನ್ನು 
ಸೆರೆಹಿಡಿದಿಟ್ಟಿದ್ದ ಆ ಪುರಂಜನಿಯ ಪತಿಯೂ ನೀನಲ್ಲ ॥ ೬೦ ॥ 
ನೀನು ಕಳೆದ ಜನ್ಮದಲ್ಲಿ ತನ್ನನ್ನು ಪುರುಷನೆಂದು ತಿಳಿದುಕೊಂಡಿದ್ದೆ 
ಈಗ ಸಾಧ್ವಿಯಾದ ಸ್ವ್ರೀಯೆಂದು ಭಾವಿಸಿಕೊಂಡಿರುವೆ. ಇವೆಲ್ಲವೂ 
ನಾನೇ ಹರಡಿದ ಮಾಯೆಯಾಗಿದೆ. ವಾಸ್ತವವಾಗಿ ನೀನು ಪುರುಷ 
ನಲ್ಲ ಸ್ವೀಯಲ್ಲ ನಾವಿಬ್ಬರೂ ಹಂಸಗಳು. ನಮ್ಮ ವಾಸ್ತವಿಕವಾಗಿ 
ರುವ ಸ್ವರೂಪವನ್ನು ಅನುಭವಕ್ಕೆ ತಂದುಕೋ. ॥ ೬೧ ॥ ಮಿತ್ರನೇ! 
ನಾನು ಈಶ್ವರನಾಗಿದ್ದೇನೆ, ನೀನು ಜೀವನಾಗಿರುವೆ. ನೀನು ನನ್ನಿಂದ 
ಬೇರೆಯಲ್ಲ ವಿಚಾರಪೂರ್ವಕವಾಗಿ ನೋಡು. ನಾನು ಏನಾಗಿರು 
ವೆನೋ ನೀನೂ ಅವನೇ ಆಗಿರುವೆ. ಜ್ಞಾನಿಗಳು ನಮ್ಮಿಬ್ಬರಲ್ಲಿ 
ಎಂದೂ ಸ್ವಲ್ಪವೂ ಭೇದವನ್ನು ನೋಡುವುದಿಲ್ಲ ॥ ೬೨ ॥ ಮನು 
ಷ್ಯನು ತನ್ನ ಶರೀರದ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡ 
ಬಹುದು. ಅದನ್ನೇ ಯಾರೋ ಮನುಷ್ಯನ ಕಣ್ಣಿನಲ್ಲೂ ಕಾಣ 
ಬಹುದು. ಹಾಗೆಯೇ ಒಂದೇ ಆತ್ಮನು ವಿದ್ಯೆ ಮತ್ತು ಅವಿದ್ಯೆ ಎಂಬ 
ಉಪಾಧಿಯ ಭೇದದಿಂದ ತನ್ನನ್ನು ಈಶ್ವರ ಮತ್ತು ಜೀವನಾಗಿ 
ಎರಡು ರೀತಿಯಿಂದ ನೋಡುತ್ತಿದ್ದಾನೆ. ॥ ೬೩ ॥ 

ಹೀಗೆ ಹಂಸ (ಈಶ್ವರ)ನು ಅದನ್ನು ಎಚ್ಚರಿಸಿದಾಗ ಆ ಮಾನಸ 
ಸರೋವರದ ಹಂಸವು (ಜೀವ) ತನ್ನ ಸ್ವರೂಪದಲ್ಲಿ ಸ್ಥಿತನಾಗಿ, ತನ್ನ 
ಮಿತ್ತನಿಂದ ಉಂಟಾದ ಅಗಲಿಕೆಯಿಂದ ಮರೆತಿರುವ ಆತ್ಮಜ್ಞಾನ 
ವನ್ನು ಪುನಃ ಪಡೆದುಕೊಂಡಿತು. ॥ ೬೪ ॥ ಪ್ರಾಚೀನಬರ್ಹಿಯೇ। 
ನಾನು ನಿನಗೆ ಪರೋಕ್ಷರೂಪದಿಂದ ಈ ಆತ್ಮಜ್ಞಾನದ ದಿಗ್ಗರ್ಶನ 
ಮಾಡಿರುವೆನು. ಏಕೆಂದರೆ ಜಗತ್ಕರ್ತೃವಾದ ಜಗದೀಶ್ವರನಿಗೆ 
ಪರೋಕ್ಷವರ್ಣನೆಯೇ ಹೆಚ್ಚು ಪ್ರಿಯವಾದುದು. ॥ ೬೫ ॥ 


ಆಪ್ಪತ್ರಂಟನೆಯ ಅಧ್ಯಾಯವು ಮುಗಿಯಿತು. ॥ ೨೮ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಯ್ಯಾಂ ಸಂಹಿತಾಯಾಂ ಚತುರ್ಥಸ್ವಂಧೇ 
ಪುರಂಜನೋಪಾಖ್ಯಾನೇತಷ್ಠಾವಿಂಶೋತಧ್ಯಾಯೆಃ॥ ೨೮ ॥ 
ವಾ ಸಸರ ್ರ ಬ್ರ ಫೋನ... 


488 ಶ್ರೀಮದ್ಭಾಗವತ [ ಅಧ್ಯಾಯ 29 
JN ಇಪ್ತತ್ತೊಂಭತ್ತನೆಯ ಅಧ್ಯಾಯ 
ಪುರಂಜನೋಪಾಖ್ಯಾನದ ತಾತ್ವರ್ಯ 
ಪ್ರಾಚೇನಬರ್ಹಿರುವಾಚ ರಾಜಾ ಪ್ರಾಚೀನಬರ್ಹಿಯು ಹೇಳಿದನು - ಪೂಜ್ಯರಾದ 
ಮುನಿಗಳೇ | ತಮ್ಮ ನುಡಿಗಳ ಅಭಿಪ್ರಾಯವೇನೆಂಬುದು ಪೂರ್ಣ 
ಭಗವಂಸ್ತ್ರೇ ವಚೋಶಸ್ಥಾಭಿರ್ನ ಸಮ್ಯಗವಗಮೃತೇ! | ವಾಗಿ ನನ್ನ ಮನಸಿಗೆ ಬರಲಿಲ್ಲ ವಿವೇಕಿಗಳೇ ಇದರ ತಾತ್ಪರ್ಯ 


ಕವಯಸ್ತದ್ವಿಜಾನಂತಿ ನ ವಯಂ ಕರ್ಮಮೋಹಿತಾಃ 
WH ೧ ॥ 
ನಾರದ ಉವಾಚ 
ಪುರುಷಂ ಪುರಂಜನಂ ವಿದ್ಯಾದ್ಧದ್ವನಕ್ಟ್ಯಾತ್ಸನಃ ಪುರಮ್‌ । 
ಏಕದ್ವಿತ್ರಿ ಚತುಷ್ಟಾದಂ ಬಹುಪಾದಮಪಾದಕಮ್‌ 
4 ॥| ೨ ॥ 


ಯೋಶವಿಜ್ಞಾತಾಹೃತಸ್ತಸ್ಯ ಪುರುಷಸ್ಯ ಸಖೇಶ್ವರಃ । 
ಯನ್ನವಿಜ್ಞಾಯತೇ ಪುಂಭಿರ್ನಾಮಭಿರ್ವಾ ಕ್ರಿಯಾಗುಣ್ಯೆ: 
1 ೩ ॥ 


ಯದಾ ಜಿಫೃಕ್ಸನ್ನುರುಷಃ ಕಾರ್ತ್ಸೈೇನ ಪ್ರಕೃತೇರ್ಗುಣಾನ್‌ । 
ನವದ್ದಾರಂ ದ್ವಿಹಸ್ತಾಂಘ್ರಿ ತತ್ರಾಮನುತ ಸಾದ್ದಿತಿ 


॥ ೪ ॥ 
ಬುದಿಂ ತು ಪ್ರಮದಾಂ ವಿದ್ಕಾ- 
poy |) 
ನ್ನಮಾಹಮಿತಿ ಯತೃತಮ್‌ | 
ಯಾಮಧಿಷ್ಠಾಯ ದೇಹೇಪಸ್ಥಿ- 
ನ್ಹುಮಾನ್ಬುಂಕ್ರೇನಕ್ಚಭಿರ್ಗುಣಾನ್‌ ॥ ೫ ॥ 
ಸಖಾಯ ಇಂದ್ರಿಯಗಣಾ ಜ್ಞಾನಂ ಕರ್ಮ ಚ ಯತೃತಮ್‌ । 


ಸಖ್ಯಸ್ತದ್‌ ವೃತ್ತಯಃ ಪ್ರಾಣಃ ಪಂಚ ವೃತ್ತಿರ್ಯಥೋರಗು 
॥ ೬ ॥ 


ಬೃಹದ್ದಲಂ ಮನೋ ವಿದ್ಯಾದುಭಯೇಂದ್ರಿಯನಾಯಕಮ್‌ | 
ಪಂಚಾಲಾಃ ಪಂಚ ವಿಷಯಾ ಯನ್ನಧ್ಯೇ ನಮಖಂ ಪುರಮ್‌ 
॥ ೭ ॥ 


ಅಕ್ಲಿಣೀ ನಾಸಿಕೇ ಕರ್ಣೌ ಮುಖಂ ಶಿಶ್ನಗುದಾವಿತಿ । 
ದ್ವೇ ದ್ವೇ ದ್ವಾರೌ ಬಹಿರ್ಯಾತಿ ಯಸ್ತದಿಂದ್ರಿಯಸಂಯುತಃ 
॥ ೮ ॥ 


ವನ್ನು ಅರಿಯಬಲ್ಲರು. ಕರ್ಮಮೋಹಿತರಾದ ನಮ್ಮಂತಹ 
ಜೀವರು ತಿಳಿಯಲಾರರು. ॥ ೧ ॥ 

ನಾರದರೆಂದರು - ರಾಜನೇ! ಪುರಂಜನ (ನಗರದ ನಿರ್ಮಾ 
ತೃನು) ಜೀವನಾಗಿದ್ದಾನೆ. ಅವನು ತನಗಾಗಿ ಒಂದು, ಎರಡು, 
ಮೂರು, ನಾಲ್ಕು ಅಥವಾ ಅನೇಕ ಕಾಲುಗಳುಳ್ಳ ಅಥವಾ ಕಾಲು 
ಗಳೇ ಇಲ್ಲದಿರುವ ಶರೀರರೂಪೀ ಪುರವನ್ನು ನಿರ್ಮಿಸಿಕೊಳ್ಳು 
ವನು. ॥ ೨ ॥ ಆತನ ಗೆಳೆಯ ಅವಿಜ್ಞಾತನೆಂದು ಹೇಳಿರುವವನೇ 
ಈಶ್ವರನಾಗಿರುವನು. ಏಕೆಂದರೆ, ಯಾವುದೇ ವಿಧವಾದ ಹೆಸರು 
ಗಳಿಂದಾಗಲಿ ಗುಣಗಳಿಂದಾಗಲೀ, ಕರ್ಮಗಳಿಂದಾಗಲೀ 
ಜೀವರಿಗೆ ಅವನ ಸುಳಿವು ಹತ್ತುವುದಿಲ್ಲ ॥ ೩ ॥ ಜೀವನು ಸುಖ- 
ದುಃಖರೂಪವಾದ ಎಲ್ಲ ಪ್ರಾಕೃತ ವಿಷಯಗಳನ್ನು ಅನುಭವಿಸಲು 
ಇಚ್ಛಿಸಿದಾಗ, ಅವನು ಬೇರೆ ಶರೀರಗಳಿಗಿಂತ ಒಂಭತ್ತು ಬಾಗಿಲು 
ಗಳುಳ್ಳ ಎರಡು ಕೈಗಳು, ಎರಡು ಕಾಲುಗಳುಳ್ಳ ಮಾನವ ದೇಹ 
ವನ್ನೇ ಮೆಚ್ಚಿಕೊಂಡನು. ೪ ॥ ಬುದ್ಧಿ ಅಥವಾ ಅವಿದ್ಯೆಯನ್ನೇ 
ನೀನು ಪುರಂಜನಿ ಎಂಬ ಸ್ತ್ರೀಯೆಂದು ತಿಳಿ. ಇವಳಿಂದಾಗಿಯೇ 
ದೇಹ ಮತ್ತು ಇಂದ್ರಿಯಗಳಲ್ಲಿ "ನಾನು-ನನ್ನದು' ಎಂಬ ಭಾವ 
ಉಂಟಾಗುತ್ತದೆ. ಪುರುಷನು ಇದನ್ನು ಆಶ್ರಯಿಸಿಯೇ ಶರೀರದಲ್ಲಿ 
ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸುತ್ತಾನೆ. 
॥ ೫ ॥ ಹತ್ತು ಇಂದ್ರಿಯಗಳೇ ಅವನ ಮಿತ್ರರು. ಇವುಗಳಿಂದಲೇ 
ಎಲ್ಲರೀತಿಯ ಜ್ಞಾ ಚ ಮತ್ತು ಕರ್ಮಗಳು ಆಗುತ್ತವೆ. ಇಂದ್ರಿಯಗಳ 
ವೃತ್ತಿಗಳೇ ಅವನ ಸಖಿಯರು. ಪ್ರಾಣ-ಅಪಾನ-ವ್ಯಾನ-ಉದಾನ- 
ಸಮಾನಗಳೆಂಬ ಐದು ವೃತ್ತಿಗಳುಳ್ಳ ಪ್ರಾಣವಾಯುವೇ ನಗರವನ್ನು 
ರಕ್ಷಿಸುವ ಐದು ಹೆಡೆಯ ಸರ್ಪವು. ॥ ೬ ॥ ಜ್ಗಾ ್ಲಿನೇಂದ್ರಿಯ ಮತ್ತು 
ಕರ್ಮೇಂದ್ರಿಯಗಳೆಂಬ ಎರಡು ರೀತಿಯ ಇಂದ್ರಿಯಗಳಿಗೆ 
ನಾಯಕವಾದ ಮನಸನ್ನೇ ಹನ್ನೊಂದನೆಯದಾಗಿರುವ ಮಹಾಬಲ 
ಶಾಲಿಯಾದ ಭಟನೆಂದು ತಿಳಿಯಬೇಕು. ಶಬ್ದಾದಿ ಐದು ವಿಷಯ 
ಗಳೇ ಪಾಂಚಾಲದೇಶ. ಅದರ ನಡುವೆ ಆ ಬಂಭತ್ತು ಬಾಗಿಲು 
ಗಳುಳ್ಳ ನಗರ ನೆಲೆಸಿದೆ. ॥ ೭ ॥ 

ಆ ನಗರದಲ್ಲಿ ಒಂದೇ ಜಾಗದಲ್ಲಿ ಎರಡೆರಡು ದ್ವಾರಗಳು 
ಹೇಳಿವೆಯೋ, ಅದು ಎರಡು ಕಣ್ಣುಗಳು, ಎರಡು ಮೂಗಿನ 
ಹೊಳ್ಳೆಗಳು ಮತ್ತು ಎರಡು ಕರ್ಣರಂಧ್ರಗಳಿವೆ. ಇವುಗಳೊಂದಿಗೆ 
ಮುಖ, ಲಿಂಗ, ಗುದ ಇವುಗಳು ಮೂರು, ಹೀಗೆ ಒಟ್ಟಿಗೆ ಸೇರಿ 
ಒಂಭತ್ತು ದ್ವಾರಗಳಿವೆ. ಇವುಗಳ ಮೂಲಕವೇ ಜೀವನು 
ಇಂದ್ರಿಯಗಳೊಂದಿಗೆ ಹೊರಗಿನ ವಿಷಯಗಳಲ್ಲಿ ಸಂಚರಿಸು 
ತ್ತಾನೆ. ॥ ೮ ॥ 


2 ಅಧ್ಯಾಯ] 


ಚತುರ್ಥ ಸೃಂಧ 


489 


ಅಕ್ಷಿಣೀ ನಾಸಿಕೇ ಆಸ್ಕಮಿತಿ ಪಂಚ ಪುರಃ ಕೃತಾಃ । 
ದಕ್ಷಿಣಾ ದಕ್ಷಿಣಃ ಕರ್ಣ ಉತ್ತರಾ ಚೋತ್ತರಃ ಸ್ಥ ಚೌ 
॥ ೯ ॥ 


ಪಶ್ಚಿಮೇ ಇತ್ಯಧೋದ್ವಾರೌಗುದಂ ಶಿಶ್ನಮಿಹೋಚ್ಯತೇ । 

ಖದ್ಯೋತಾವಿರ್ಮುಖೀ ಚಾತ್ರ ನೇತ್ರೇ ಏಕತ್ರ ನಿರ್ಮಿತೇ । 

ರೂಪಂ ವಿಭ್ರಾಜಿತಂ ತಾಭ್ಯಾಂ ವಿಚಪ್ಟೇ ಚಕ್ಷುಷೇಶ್ವರ: 
1 ೧೦॥ 


ನಲಿನೀ ನಾಲಿನೀ ನಾಸೇ ಗಂಧಃ ಸೌರಭ ಉಚ್ಯತೇ । 


ಫ್ರಾಣೋತವಧೂತೋ ಮುಖ್ಯಾಸ್ಯಂ ವಿಪಣೋವಾಗ್ರಸವಿದ್ರಸಃ 
॥ ೧೧॥ 


ಆಪಣೋ ವ್ಯವಹಾರೋತತ್ರ ಚಿತ್ರಮಂಧೋ ಬಹೂದನಮ್‌ । 
ಪಿತೃಹೂರ್ದಕ್ಕಿಣಃ ಕರ್ಣ ಉತ್ತರೋ ದೇವಹೂಃ ಸ್ಥ ಹ್‌ 
॥ ೧೨ ॥ 


ಪ್ರವೃತ್ತಂ ಚ ನಿವೃತ್ತಂ ಚ ಶಾಸ್ತ್ರಂ ಪಂಚಾಲಸಂಜ್ಲಿತಮ್‌ । 
ಪಿತ್ಠಯಾನಂ ದೇವಯಾನಂ ಶ್ರೋತ್ರಾಚ್ಚುತಧರಾದ್ವಜೇತ್‌ 
॥ ೧೩॥ 


ಆಸುರೀ ಮೇಢ್ರಮರ್ವಾಗ್ದಾ ರ್ರ” 
ವಾಯೋ ಗ್ರಾಮೀಣಾಂ ರತಿಃ | 
ಉಪಸ್ಥೋ ದುರ್ಮದಃ ಪ್ರೋಕ್ತೋ 


ನಿರ್ಯತಿರ್ಗುದ ಉಚ್ಛತೇ ॥ ೧೪ ॥ 


ವೈಶಸಂ ನರಕಂ ಪಾಯುರ್ಲುಬ್ಯಕೋತಂಧೌತು ಮೇ ಶೃಣು । 
ಹಸ್ತಪಾದೌ ಪುಮಾಂಸ್ತಾಭ್ಯಾಂ ಯುಕ್ತೋ ಯಾತಿ ಕರೋತಿ ಚ 
Hu ೧೫ ॥ 


ಅಂತಃಪುರಂ ಚ ಹೃದಯಂ ವಿಷೂಚಿರ್ಮನ ಉಚ್ಛತೇ । 


ತತ್ರ ಮೋಹಂ ಪ್ರಸಾದಂ ವಾ ಹರ್ಷಂ ಪ್ರಾಪ್ನೋತಿ ತದ್ಲುಣೆ: 
॥ ೧೬॥ 


ಯಥಾ ಯಥಾ ವಿಕ್ರಿಯತೇ ಗುಣಾಕ್ರೋ ವಿಕರೋತಿ ವಾಟ 


ತಥಾ ತಥೋಪದ್ರಷ್ಟಾ ತ್ಗಾತದ್ವ ತ್ರೀರನುಕಾರ್ಯತೇ 
11೧೭ 1 


ಇವುಗಳಲ್ಲಿ ಎರಡು ಕಣ್ಣುಗಳು, ಎರಡು ಮೂಗಿನ 
ಹೊಳ್ಳೆಗಳು, ಒಂದು ಬಾಯಿ ಹೀಗೆ ಐದು ಪೂರ್ವದ ದ್ವಾರಗಳು. 
ಬಲಕಿವಿಯು ದಕ್ಷಿಣದ ದ್ವಾರ, ಎಡಕಿವಿಯು ಉತ್ತರದ ದ್ವಾರ 
ವೆಂದು ತಿಳಿಯಬೇಕು. ॥ ೯ ॥ ಗುದ ಮತ್ತು ಲಿಂಗ ಇವು ಕೆಳಗಿನ 
ಎರಡು ರಂಧ್ರಗಳು ಪಶ್ಚಿಮದ ದ್ವಾರಗಳು. ಖದ್ಯೋತಾ ಮತ್ತು 
ಆವಿರ್ಮುಖ ಎಂಬ ಎರಡು ದ್ವಾರಗಳು ಒಂದೇ ಸ್ಥಾನದಲ್ಲಿ 
ಹೇರಿರುವುದು ಎರಡು ಕಣ್ಣುಗಳು. ರೂಪ, ವಿಭ್ರಾಜಿತ ಎಂಬ 
ದೇಶಗಳನ್ನು ಈ ದ್ವಾರಗಳಿಂದ ಜೀವನು ಚಕ್ಕುರಿಂದ್ರಿಯದ 
ಸಹಾಯದಿಂದ ಅನುಭವಿಸುತ್ತಾನೆ (ಚಕ್ಷು - ಇಂದ್ರಿಯವನ್ನೇ 
ಮೊದಲು ದ್ಯುಮಾನ್‌ ಎಂಬ ಮಿತ್ರನೆಂದು ಹೇಳಿತ್ತು). ul ೧೦ ॥ 
ಎರಡು ಮೂಗುಹೊಳ್ಳೆಗಳೇ ನಲಿನೀ ಮತ್ತು ನಾಲಿನೀ ಎಂಬ 
ದ್ವಾರಗಳು ಮತ್ತು ಮೂಗಿನ ವಿಷಯಗಂಧವೇ ಸೌರಭದೇಶ. 
ಫ್ರಾಣೇಂದ್ರಿಯವೇ ಅವಧೂತನೆಂಬ ಮಿತ್ರನು. ಮುಖವು ಮುಖ್ಯ 
ವೆಂಬ ದ್ವಾರವಾಗಿದೆ. ಅವರಲ್ಲಿ ಇರುವ ವಾಗಿಂದ್ರಿಯವೇ 
ವಿಪಣವು ಮತ್ತು ರಸನೇಂದ್ರಿಯವೇ ರಸವಿದ್‌ ( (ರಸಜ್ಜ) ಎಂಬ 
ಮಿತ್ರನಾಗಿದ್ದಾನೆ. ॥೧೧॥ ವಾಣಿಯ ವ್ಯವಹಾರಕ್ಕೆ ಆಪಣ 
ವೆಂದೂ, ಬಗೆ-ಬಗೆಯ ಅನ್ನಗಳಿಗೆ ಬಹೂದನವೆಂದೂ ಹಾಗೂ 
ಬಲಕಿವಿಗೆ ಪಿತ್ಠಹೂ ಮತ್ತು ಎಡಕಿವಿಗೆ ದೇವಹೂ ಎಂದು 
ಹೇಳಲಾಗಿದೆ. ॥ ೧೨ ॥ . ಕರ್ಮಕಾಂಡರೂಪವಾದ ಪ್ರವೃತ್ತಿ 
ಮಾರ್ಗದ ಶಾಸ್ತ್ರ ಮತ್ತು ಉಪಾಸನಾರೂಪವಾದ ನಿವೃತ್ತಿಮಾರ್ಗದ 
ಶಾಸ್ತ್ರಗಳೇ ಕ್ರಮವಾಗಿ ದಕ್ಷಿಣ ಹಾಗೂ ಉತ್ತರ ಪಾಂಚಾಲ 
ದೇಶಗಳು. ಇವುಗಳನ್ನು ಶ್ರವಣೇಂದ್ರಿಯರೂಪವಾದ ಶ್ರುತಧರನ 
ಸಹಾಯದಿಂದ ಕೇಳಿಕೊಂಡು ಜೀವನು ಕ್ರಮವಾಗಿ ಪಿತೃಯಾನ 
ಮತ್ತು ದೇವಯಾನ ಮಾರ್ಗಗಳಲ್ಲಿ ಹೋಗುತ್ತಾನೆ. ॥ ೧೩ ॥ 
ಲಿಂಗವೇ ಆಸರೀ ಎಂಬ ಪಶ್ಚಿಮದ ದ್ವಾ ರವಾಗಿದೆ. ಸ್ಟ್ರೀಪ್ರಸಂಗವೇ 
ಗ್ರಾಮಕವೆಂಬ ದೇಶವು. ಲಿಂಗದಲ್ಲಿರುವ ಉಪಸ್ಥೇಂದ್ರಿಯವೇ 
ದುರ್ಮದ ಎಂಬ ಮಿತ್ರನು. ಗುದವು ನಿರ್ಯತಿ ಎಂಬ ಪಶ್ಚಿಮದ 
ದ್ವಾರವಾಗಿದೆ. ॥ ೧೪ ॥ ನರಕ ವೈಶಸ ಎಂಬ ದೇಶ, ಗುದ 
ದಲ್ಲಿರುವ ಪಾಯು ಇಂದ್ರಿಯವೇ ಲುಬ್ಬಕನೆಂಬ ಮಿತ್ರನು. ಇವರ 
ಲ್ಲದೆ. ಇಬ್ಬರು ಕುರುಡರು ಹೇಳಲಾಗಿತ್ತು. ಅವರ ರಹಸ್ಯವನ್ನು 
ಕೇಳು. ಅವು ಕ ಮತ್ತು ಕಾಲುಗಳಾಗಿವೆ. ಇವುಗಳ ಇ 
ದಿಂದಲೇ ಜೀವಿಯು ಕ್ರಮವಾಗಿ ಎಲ್ಲ ಕೆಲಸವನ್ನು ಮಾಡುತ್ತಾನೆ 
ಮತ್ತು ಅಲ್ಲಲ್ಲಿಗೆ ಹೋಗುತ್ತಾನೆ. ॥ ೧೫ ॥ ಹೃದಯವೇ ಅಂತಃ 
ಪುರವು. ಅದರಲ್ಲಿ ವಾಸಿಸುವ ಮನಸ್ಸೇ ವಿಷೂಚಿ (ವಿಷೂಚೀನ್‌) 
ಎಂಬ ಪ್ರಧಾನ "ಸೇವಕನು. ಜೀವನು ಆ ಮನಸ್ಸಿನ ಸತ್ವ್ವಾದಿ 
ಗುಣಗಳಿಂದಾಗಿಯೇ ಪ್ರಸನ್ನತೆ, ಹರ್ಷ ಮುಂತಾದ ಎಕಾರಗಳನ್ನು 
ಅಥವಾ ಮೋಹವನ್ನು ಧು ॥ ೧೬ ॥ ಜೀವನು ಸ್ವತಃ 
ವಿಕಾರ ರಹಿತನಾಗಿದ್ದರೂ, ಸಾಕ್ಷಿಮಾತ್ರನೇ ಆಗಿದ್ದರೂ ಬುದ್ಧಿಗೆ 
(ಮಹಾರಾಣಿ ಪುರಂಜನಿ) ಅಡಿಯಾಳಿನಂತೆ ಇರುತ್ತಾನೆ. 
ಬುದ್ಧಿಯ ಗುಣಗಳಿಂದ ಲೇಪಿಸಲ್ಪಟ್ಟು ಬುದ್ಧಿಯು ಕನಸಿನ ಸ್ಥಿತಿ 
ಯಲ್ಲೆ ವಿಕಾರಹೊಂದುತ್ತದೋ, ಎಚ್ಚರದ ಸ್ಥಿತಿಯಲ್ಲಿ ಇಂದ್ರಿಯ 
ಗಳೇ "ಮುಂತಾದವುಗಳನ್ನು ವಿಕಾರಗೊಳಿಸುತ್ತದೆಯೋ ಹಾಗೆಯೇ 
ಅವನು ಅದರ ವೃತ್ತಿಗಳನ್ನು ಅನುಸರಿಸಬೇ ಕಾಗುತ್ತದೆ. n ೧೭॥ 


490 


ದೇಹೋ ರಥಸ್ಪ್ವಿಂದ್ರಿಯಾಶ್ವ ಸಂವತರರಯೋರಗತಿಃ । 
ದ್ವಿತರ್ಮಚಕ್ರಸ್ತ್ರಿ ಗುಣದ್ವಜಃ ಪಂಚಾಸುಬಂಧುರಃ 
w ೧೮ ॥ 


ಮನೋರಶ್ಲಿರ್ಬುದ್ಧಿ ಸೂತೋ ಹೃನ್ನಿಡೋ ದ್ವಂದ್ವಡೂಬರಃ |] 
ಪಂಚೇಂದ್ರಿಯಾರ್ಥಪ್ರಕ್ಷೇಪ: ಸಪ್ತಧಾತುವರೂಥಕ: 
` 1 ೧೯॥। 


ಆಕೂತಿರ್ವಿಕ್ರಮೋ ಬಾಹ್ಯೋ ಮೃಗತೃಷ್ಣಾಂ ಪ್ರಧಾವತಿ । 
ಏಕಾದಶೇಂದ್ರಿಯಚಮೂಃ ಪಂಚೆಸೂನಾವಿನೋದಕ್ಕತ್‌ 
i ೨೦॥ 


ಸಂವತ್ತರಶ್ಚಂಡವೇಗಃ ಕಾಲೋ ಯೇನೋಪಲಕ್ಷಿತ: । 

ತಸ್ಯಾಹಾನೀಹ ಗಂಧರ್ವಾ ಗಂಧರ್ವ್ಯೋ ರಾತ್ರಯಃ ಸ್ಥತಾಃ ! 

ಹರಂತ್ಯಾಯುಃ ಪರಿಕ್ರಾಂತ್ಯಾ ಷಷ್ಟುತ್ತರಶತತ್ರಯಮ್‌ 
I ೨೧ ॥ 


ಕಾಲಕನ್ಯಾ ಜರಾ ಸಾಕ್ಟಾಲ್ಲೋಕಸ್ತಾಂ ನಾಭಿನಂದತಿ । 
ಸ್ವಸಾರಂ ಜಗೃಹೇ ಮೃತ್ಯು: ಕ್ಷಯಾಯ ಯವನೇಶ್ಚರಃ 
॥ ೨೨॥ 


ಆಧಯೋ ವ್ಯಾಧಯಸ್ಸಸ್ಯ ಸೈನಿಕಾ ಯವನಾಶ್ಚರಾಃ I 
ಭೂತೋಪಸರ್ಗಾಶುರಯಃ ಪ್ರಜ್ಞಾರೋ ದ್ವಿವಿಧೋ ಜ್ವರ: 
i ೨೩ ॥ 


ಏವಂ ಬಹುವಿದೈರ್ದು:ಖೈರ್ದೈೆವಭೂತಾತ್ಥ ಸಂಭವೈಃ | 
ಕಿಶ್ಯಮಾನಃ ಶತಂ ವರ್ಷಂ ದೇಹೇ ದೇಹೀ ತಮೋವೃತಃ 
॥ ೨೪ ॥ 


ಪ್ರಾಣೇಂದ್ರಿಯಮನೋಧರ್ಮಾನಾತ್ಸನೃದ್ಧಸ್ಥ ನಿರ್ಗುಣಃ | 
ಶೇತೇ ಕಾಮಲವಾನ್‌ಧ್ಯಾಯನ್ಮಮಾಹಮಿತಿ ಕರ್ಮಕೃತ್‌ 
॥ ೨೫ ॥ 


ಯದಾ ತ್ಗಾನಮವಿಜ್ಞಾಯ ಭಗವಂತಂ ಪರಂ ಗುರುಮ್‌ । 
ಪುರುಷಸ್ತು ಎಷಜ್ಜೇತ ಗುಣೇಷು ಪ್ರಕೃತೇಃ ಸ್ವದ್ಧಕ್‌ 
11 ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ ೫ 


ಶರೀರವೇ ರಥವಾಗಿದೆ. ಅದರಲ್ಲಿ ಜ್ಞಾನೇಂದ್ರಿಯರೂಪೀ 
ಐದು ಕುದುರೆಗಳು ಹೂಡಲ್ಪಟ್ಟಿವೆ. ವಾಸ್ತವವಾಗಿ ಅವು ಗತಿಹೀನ 
ವಾಗಿದ್ದರೂ ನೋಡುವುದಕ್ಕೆ ಸಂವತ್ರರರೂಪವಾದ ಕಾಲ 
ದಂತೆಯೇ ಅಡೆ-ತಡೆಗಳಿಲ್ಲದ ವೇಗವನ್ನು ಹೊಂದಿರುವುದು. 
ಪುಣ್ಯ ಮತ್ತು ಪಾಪಗಳೆಂಬ ಎರಡು ರೀತಿಯ ಕರ್ಮಗಳೇ ಆ 
ರಥದ ಎರಡು ಗಾಲಿಗಳು. ತ್ರಿಗುಣಗಳೇ ಆ ರಥದ ಧ್ವಜಗಳು. 
ಪಂಚಪ್ರಾಣಗಳೇ ಹಗ್ಗಗಳಾಗಿವೆ. ॥ ೧೮ ॥ ಮನಸ್ಸೇ ಲಗಾಮು, 
ಬುದ್ಧಿಯೇ ಸಾರಥಿ. ಹೃದಯವೇ ಕುಳಿತುಕೊಳ್ಳುವ ಸ್ಥಾನ, 
ಸುಖ-ದುಃಖಾದಿ ದ್ವಂದ್ವಗಳೇ ಅದರ ನೊಗ. ಶಬ್ದ-ಸರ್ಶಾದಿ 
ವಿಷಯಗಳೇ ಅದರಲ್ಲಿರಿಸಿದ ಆಯುಧಗಳು. ಚರ್ಮವೇ ಮುಂತಾದ 
ಸಪ್ತಧಾತುಗಳು ಅದರ ಆವರಣಗಳು. ॥ ೧೯ ॥ ಐದು ಕರ್ಮೇಂ 
ದ್ರಿಯಗಳೇ ಅದರ ಐದು ಬಗೆಯ ಗತಿಗಳಾಗಿವೆ. ಇಂತಹ 
ರಥವನ್ನೇರಿ ರಥಿಯಾಗಿರುವ ಜೀವನು ಬಿಸಿಲ್ಲುದುರೆಯಂತಿರುವ 
ಮಿಥ್ಯಾ ವಿಷಯಗಳ ಕಡೆಗೆ ವೇಗದಿಂದ ಓಡುತ್ತಾನೆ. ಹನ್ನೊಂದು 
ಇಂದ್ರಿಯಗಳೇ ಆತನ ಸೇನೆಯಾಗಿದೆ. ಐದೂ ಜ್ಞಾನೇಂದ್ರಿಯಗಳ 
ಮೂಲಕ ಅಯಾ ಇಂದ್ರಿಯ ವಿಷಯಗಳನ್ನು ಅನ್ಯಾಯದಿಂದ 
ಗ್ರಹಣಮಾಡುವುದೇ ಬೇಟೆಯಾಡುವುದು. ॥ ೨೦ ॥ 

ಕಾಲದ ಜ್ಞಾನವನ್ನುಂಟುಮಾಡುವ ಸಂವತ್ನರವೇ ಚಂಡವೇಗ 
ನೆಂಬ ಗಂಧರ್ವರಾಜನು. ಆತನ ಅಧೀನದಲ್ಲಿ ಮುನ್ನೂರ 
ಅರವತ್ತು ಮಂದಿ ಗಂಧರ್ವರಿದ್ದಾರೆಂದು ಹೇಳಿತ್ತಲ್ಲ, ಅವರೇ 
ಹಗಲುಗಳು. ಮೂನ್ನೂರಅರವತ್ತು ಮಂದಿ ಗಂಧರ್ವಸ್ಟೀಯರು 
ರಾತ್ರಿಗಳು. ಅವರು ಮೇಲಿಂದಮೇಲೆ ಸುತ್ತುತ್ತಾ ಮನುಷ್ಯರ 
ಆಯುಸ್ಸನ್ನು ಅಪಹರಿಸುತ್ತಿರುವರು. ॥ ೨೧ ॥ ವೃದ್ಧಾಮಕ್ಥೆಯೇ 
ಸಾಕ್ಟಾತ್‌ ಕಾಲಕನ್ಯೆಯು. ಆಕೆಯನ್ನು ಯಾವ ಮನುಷ್ಯನೂ ಮೆಚ್ಚು 
ವುದಿಲ್ಲ ಮೃತ್ಯು ವೆಂಬ ಯವನರಾಜನು ಲೋಕವನ್ನು ಸಂಹರಿಸು' 
ವುದಕ್ಕೋಸ್ಕರ ಆಕೆಯನ್ನು ತನ್ನ ತಂಗಿಯಾಗಿ. ಸ್ವೀಕರಿಸಿ 
ದನು. ॥ ೨೨ ॥ ಆಧಿ(ಮಾನಸಿಕ) ಮತ್ತು ವ್ಯಾಧಿ (ದೈಹಿಕ) ರೋಗ 
ಗಳೇ ಆತನ ಕಾಲಾಳು ಪಡೆಗಳು. ಪ್ರಾಣಿಗಳಿಗೆ ಪೀಡೆಯನ್ನುಂಟು 
ಮಾಡಿ ಮೃತ್ಯುವಿನ ಮುಖಕ್ಕೆ ಒಯ್ಯುವ ಶೀತಜ್ವರ ಮತ್ತು 
ಉಷ್ಣಜ್ವರಗಳೆಂಬ ಎರಡೂ ಆತನ ಸೋದರನೆಂದು ಹೇಳಿದ 
ಪ್ರಜ್ವಾರನು. ॥ ೨೩ ॥ 

ಈ ಪ್ರಕಾರ ದೇಹಾಭಿಮಾನಿಯಾದ ಜೀವನು ಅಜ್ಞಾನದಿಂದ 
ಆಚ್ಚಾದಿತನಾಗಿ ಬಗೆ-ಬಗೆಯ ಆಧಿಭೌತಿಕ, ಆಧ್ಯಾತ್ಮಿಕ, 
ಆಧಿದೈವಿಕ ಕ್ಲೇಶಗಳನ್ನು ಅನುಭವಿಸುತ್ತಾ ನೂರು ವರ್ಷಗಳವರೆಗೆ 
ಮನುಷ್ಯಶರೀರದಲ್ಲಿರುತ್ತಾನೆ. ॥ ೨೪॥ ವಾಸ್ತವವಾಗಿ ಈತನು 
ತ್ರಿಗುಣರಹಿತನು. ಆದರೆ ಪ್ರಾಣ, ಇಂದ್ರಿಯಗಳು ಮತ್ತು 
ಮನಸ್ಸಿನ ಧರ್ಮಗಳನ್ನು ತನ್ನಲ್ಲಿ ಆರೋಪಿಸಿಕೊಂಡು “ನಾನು 
ನನ್ನದು' ಎಂಬ ಅಭಿಮಾನದಿಂದ ಬಂಧಿತನಾಗಿ ಕ್ಷುದ್ರ ವಿಷಯ 
ಗಳನ್ನು ಚಿಂತಿಸುತ್ತಾ, ಬಗೆ-ಬಗೆಯ ಕರ್ಮಗಳನ್ನು ಮಾಡುತ್ತಿರು 
ತ್ತಾನೆ. ॥ ೨೫ ॥ ಈ ಜೀವನು ಸ್ವಯಂಪ್ರಕಾಶನಾಗಿದ್ದರೂ - 
ಎಲ್ಲರ ಪರಮಗುರು ಆತ್ಮಸ್ವರೂಪವಾದ ಶ್ರೀಭಗವಂತನ ಸ್ವರೂಪ 
ವನ್ನು ತಿಳಿದುಕೊಳ್ಳುವವರೆಗೆ ಪ್ರಕೃತಿಯ ಗುಣಗಳಲ್ಲೇ ಬಂಧಿ 
ತನಾಗಿರುತ್ತಾನೆ. ॥ ೨೬ ॥ 


2 ಅಧ್ಯಾಯ] 


ಚತುರ್ಥ ಸೃಂಧ 


491 


ಗುಣಾಭಿಮಾನೀ ಸ ತದಾ ಕರ್ಮಾಣಿ ಕುರುತೇ5ವಶಃ । 
ಶುಕ್ಬಂ ಕೃಷ್ಣಂ ಲೋಹಿತಂ ವಾ ಯಥಾಕರ್ಮಾಭಿಜಾಯತೇ 
1 ೨೭ ॥ 


ಶುಕ್ನಾತ್ತಕಾಶಭೂಯಿಷ್ಯಾ 
ಲ್ಲೋಕಾನಾಪ್ಲೋತಿ ಕರ್ಹಿಚಿತ್‌ । 
ದುಃಖಖೋದರ್ಕಾನ್‌ ಕ್ರಿಯಾಯಾಸಾಂ- 
ಸಮಃ ಶೋಕೋತ್ಕಟಾನ್‌ ಕ್ವಚಿತ್‌ ॥ ೨೮ ॥ 


ಕೃಚಿತ್ತುಮಾನ್‌ಕೃಚಿಚ್ಚ ಸ್ತ್ರೀ ಕ್ಚಚಿನ್ನೋಭಯಮಂಧಧೀಃ । 
ದೇವೋ ಮನುಷ್ಠಸ್ತಿರ್ಯಗ್ವಾ ಯಥಾಕರ್ಮಗುಣಂ ಭವಃ 
12೯ 1 


ಕ್ಷುತ್ತರೀತೋ ಯಥಾ ದೀನಃ ಸಾರಮೇಯೋ ಗೃಹಂ ಗೃಹಮ್‌ । 
ಚರನ್ಹಿಂದತಿ ಯದ್ದಿಷ್ಟಂ ದಂಡ ಮೋದನಮೇವ ವಾ 
॥೩೦॥ 


ತಥಾ ಕಾಮಾಶಯೋ ಜೀವ 

ಉಚ್ಚಾವಚಪಥಾ ಭ್ರಮನ್‌ 1 
ಉಪರ್ಯಧೋ ವಾ ಮಧ್ಯೇವಾ 

ಯಾತಿ ದಿಷ್ಟಂ ಪ್ರಿಯಾಪ್ರಿಯಮ್‌ ॥ ೩೧॥ 


ದುಃಖೇಷ್ಟೇಕತರೇಣಾಪಿ ದೈವಭೂತಾತ್ಮಹೇತುಷು । 
ಜೀವಸ್ಯ ನ ವೃವಚ್ಛೇದ ಸ್ಯಾಚ್ಛೇತತತೃತಕ್ರಿಯಾ 
1೩೨ n 


ಯಥಾ ಹಿ ಪುರುಷೋ ಭಾರಂ ಶಿರಸಾ ಗುರುಮುದ್ದಹನ್‌ । 
ತಂ ಸೃಂಧೇನ ಸ ಆಧತ್ತೇ ತಥಾ ಸರ್ವಾಃ ಪ್ರತಿಕ್ರಿಯಾಃ 
॥1 ೩೩ 1 


ನೈಕಾಂತತಃ ಪ್ರತೀಕಾರ: ಕರ್ಮಣಾಂ ಕರ್ಮ ಕೇವಲಮ್‌ । 
ದ್ವಯಂ ಹೃವಿದ್ಯೋಪಸ್ಫತಂ ಸ್ವಪ್ನೇ ಸ್ಪಪ್ನ ಇವಾನಘ 
(1 ೩೪॥ 


ಅರ್ಥೇ ಹ್ಯವಿದ್ಯಮಾನೇಪಪಿ ಸಂಸ್ಕೃತಿರ್ನ ನಿರ್ವರ್ತತೇ । 


ಮನಸಾ ಲಿಂಗರೂಪೇಣ ಸ್ವಪ್ನೇ ವಿಚರತೋ ಯಥಾ 
॥ ೩೫ ॥ 


ಈ ಗುಣಗಳಲ್ಲಿ ಅಭಿಮಾನಪರವಶನಾಗಿ ಈತನು ಸಾತ್ವಿಕ, 
ರಾಜಸ, ತಾಮಸ ಕರ್ಮಗಳನ್ನು ಆಚರಿಸುತ್ತಾ, ಅವುಗಳಿಗೆ ತಂತ 
ಬೇರೆ-ಬೇರೆ ಯೋನಿಗಳಲ್ಲಿ. ಜನ್ಮಶಾಳುತ್ತಿರುತ್ತಾನೆ. ॥ ೨೭ I 
ಕೆಲವೊಮ್ಮೆ ಸಾತ್ತಿ ತ್‌ ಕರ್ಮಗಳ ಮೂಲಕ ಅವನು ಪ್ರಕಾಶವೇ 
ಹೆಚ್ಚಾಗಿರುವ ಸ್ವರ್ಗಾದಿ ಲೋಕಗಳನ್ನು ಗ 
ಕೆಲವೊಮ್ಮೆ ರಾಜಸ ಕರ್ಮಗಳ ಮೂಲಕ ದುಖಮಯ ರಾಜಸೀ 
ಲೋಕಗಳನ್ನು ಪಡೆದು, ಬಗೆ-ಬಗೆಯ ಕರ್ಮಗಳ ಕ್ಲೇಶಗಳನ್ನು 
ಅನುಭವಿಸುವನು ಮತ್ತು ಕೆಲವೊಮ್ಮೆ ತಮೋಗುಣದ ಕರ್ಮಗಳ 
ಮೂಲಕ ಅತ್ಯಧಿಕ ಶೋಕದಿಂದ ತುಂಬಿದ ಯೋನಿಗಳಲ್ಲಿ 
ಹುಟ್ಟುವನು. ॥ ೨೮ ॥ ಹೀಗೆ ತನ್ನ ಕರ್ಮ ಮತ್ತು ಗುಣಗಳನು 
ಸಾರವಾಗಿ ದೇವಯೋನಿ, ಮನುಷ್ಯಯೋನಿ ಅಥವಾ ಪಶು-ಪಕ್ಷಿ 
ಯೋನಿಗಳಲ್ಲಿ ಹುಟ್ಟಿ ಅಜ್ಞಾನದಿಂದ ಕುರುಡನಾದ ಈ 
ಜೀವಿಯು ಕೆಲವೊಮ್ಮೆ ಪುರುಷನಾಗಿ, ಕೆಲವೊಮ್ಮೆ ಸ್ತ್ರೀಯಾಗಿ, 
ಕೆಲವೊಮ್ಮೆ ನಪುಂಸಕನಾಗುತ್ತಾನೆ. ॥ ೨೯ ॥ ಬಡಪಾಯಿಯಾದ 
ನಾಯಿಯು ಹಸಿವಿಗೆ ತುತ್ತಾಗಿ ಮನೆ-ಮನೆಗೆ ಅಲೆಯುತ್ತಾ ತನ್ನ 
ಅದೃಷ್ಟದಂತೆ ಕೆಲವೊಮ್ಮೆ ಜನರಿಂದ ಏಟು ತಿನ್ನುವುದು, ಕೆಲವೊಮ್ಮೆ 
ಅನ್ನವನು ತಿನ್ನುವಂತೆಯೇ ಈ ಜೀವನು ಚಿತ್ತದಲ್ಲಿ ಬಗೆ-ಬಗೆಯ 
ವಾಸನೆಗಳನ್ನು ತುಂಬಿಕೊಂಡು ಮೇಲಿನ ಮತ್ತು ಕೆಳಗಿನ 
ಮಾರ್ಗಗಳಿಂದ ಮೇಲಿನ ಲೋಕಗಳಿಗೋ, ಕೆಳಗಿನ ಲೋಕ 
ಗಳಿಗೋ ಅಥವಾ ಮಧ್ಯದ ಲೋಕಗಳಿಗೋ ಹೋಗಿ ಅಲೆಯುತ್ತಾ 
ತನ್ನ ಕರ್ಮಗಳಿಗೆ ಅನುಸಾರವಾಗಿ ಸುಖ-ದುಃಖಗಳನ್ನು 
ಅನುಭವಿಸುವನು. ॥ ೩೦-೩೧ ॥ 

ಅಜ್ಞಾನಿಯಾದ ಜೀವನು ಆಧಿದೈವಿಕ, ಆಧಿಭೌತಿಕ ಮತ್ತು 
ಆಧ್ಯಾತ್ಮಿಕ ಈ ಮೂರು ಪ್ರಕಾರದ ದುಃಖಗಳಲ್ಲಿ ಯಾವುದ 
ರಿಂದಲೂ ಪೂರ್ಣವಾಗಿ ಬಿಡುಗಡೆ ಹೊಂದಲಾರನು. ಎಂದಾ 
ದರೂ ಏನಾದರೂ ಸ್ವಲ್ಪ ಬಿಡುಗಡೆಯಾದಂತೆ ತೋರಿದರೂ 
ಅದು ಕೇವಲ ತಾತ್ಕಾಲಿಕವಾದ ನಿವೃತ್ತಿಯೇ ಆಗಿದೆ. ॥ ೩೨॥ 
ತಲೆಯ ಮೇಲೆ "ಡೊಡ್ಡ ಭಾರವನ್ನು ಹೊತ್ತುಕೊಂಡು 
ಹೋಗುವವನು ಅದನ್ನು ಹೆಗಲಮೇಲೆ ಇರಿಸಿಕೊಂಡಂತೆಯೇ 
ಇದು ಆಗಿದೆ. ಹೀಗೆಯೇ ಎಲ್ಲ ಪ್ರತಿಕ್ರಿಯೆ (ದುಃಖ-ನಿವೃತ್ತಿ) 
ಎಂದು ತಿಳಿಯ ಬೇಕು. ಯಾವುದೇ ಉಪಾಯದಿಂದ ಮನುಷ್ಯನು 
ಒಂದು ರೀತಿಯ ದುಃಖದಿಂದ ಬಿಡುಗಡೆ ಹೊಂದಿದರೆ 
ಮತ್ತೊಂದು ದುಃಖವು ಅವನ ತಲೆಗಡರುತ್ತದೆ. ॥ ೩೩ ॥ ಎಲ್ಫೆ 
ಪಾಪರಹಿತನಾದ ರಾಜೇಂದ್ರನೇ! ಸ್ವಪ್ಪ ಪ್ಲದಲ್ಲಿ ಉಂಟಾಗುವ 

ಸ್ವಪ್ನಾಂತರವು ಆ ಸ್ವಪ್ನದಿಂದ ಪೂರ್ಣವಾಗಿ ಬಿಡುಗಡೆಯಲ್ಲ 
ತಾನೇ! ಹಾಗೆಯೇ ಕೇವಲ ಕರ್ಮವೇ ಕರ್ಮಫಲಭೋ ಗದಿಂದ. 
ಪೂರ್ಣವಾಗಿ ಪಾರಾಗುವುದಕ್ಕೆ ಉಪಾಯವಾಗಲಾರದು. ಏಕೆಂದರೆ, 
ಕರ್ಮ ಮತ್ತು ಕರ್ಮಫಲ ಇವೆರಡೂ ಅವಿದ್ವೆ ಯಿಂದಲೇ 
ಕೂಡಿವೆ. ॥ ೩೪ ॥ ಸ್ವಪ್ನಾವಸ್ಥೆ ಯಲ್ಲಿತನ್ನ ಮನೋ ಮಯವಾದ 
ಲಿಂಗಶರೀರದಿಂದ ಸಂಚರಿಸುವ ಪ್ರಾಣಿಗೆ ಕನಸಿನಲ್ಲಿ ಪದಾರ್ಥ 
ಗಳಿಲ್ಲದೆಯೇ ಕಾಣುತ್ತವೆ. ಹಾಗೆಯೇ ಅಜ್ಞಾನ ನಿದ್ರೆಯು ಕಳೆದು 
ಹೋಗುವವರೆಗೂ ಈ ದೃಶ್ಯ ಪದಾರ್ಥಗಳೂ ಕಂಡೇ ಕಾಣುತ್ತವೆ. 
ಹುಟ್ಟು ಸಾವುಗಳ ರೂಪವಾದ ಸಂಸಾರದಿಂದ ಬಿಡುಗಡೆಯುಂಟಾಗು 


492 


ಅಥಾತ್ಮಕೋರರ್ಥಭೂತಸ್ಕ ಯತೋತನರ್ಥಪರಂಪರಾ । 
ಸಂಸ್ಕೃತಿಸ್ತದ್ವವಚ್ಛೇದೋಭಕ್ತಾ ್ಯ್ಯ ಪರಮಯಾ ಗುರೌ 


I AL 1 
ವಾಸುದೇವೇಭಗವತಿ ಭಕ್ತಿಯೋಗಃ ಸಮಾಹಿತಃ। 
ಸಧ್ರೀಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ 


ಚ | 1೩೭ 
" ಸೋತಚಿರಾದೇವ ರಾಜರ್ಷೇ ಸ್ಯಾದಚ್ಛುತಕಥಾಶ್ರಯಃ 
ಶ್ವಣ್ಣಘಃ ಶ್ರದ್ಧಧಾನಸ್ಯ ನಿತ್ಯದಾ ಸ್ಕಾದಧೀಯತಃ 

I ೩೮ ॥ 


ಯತ್ರ ಭಾಗವತಾ ರಾಜನ್ನಾಧವೋ. ವಿಶದಾಶಯಾಃ 
ಭಗವದ್ಗುಣಾನುಕಥನಶ್ರವಣವ್ಯಗ್ರ ಚೇತಸಃ 


॥೩೯। 
ತಸ್ಥಿನ್ನಹನ್ನುಖರಿತಾ ಮಧುಭಿಚ್ಛರಿತ್ರ- 
ಪೀಯೂಷಶೇಷಸರಿತಃ ಪರಿತಃ ಸ್ರವಂತಿ । 
ತಾಯೇ ಪಿಬಂತ್ಯವಿತೃಷೋ ನೃಪ ಗಾಢಕರ್ಣೈಃ 
ತಾನ್ನಸ್ಪೃಶಂತ್ಯ ಶನತೃಡ್ಛಯಶೋಕಮೋಹಾಃ ॥ ೪೦॥ 


ಏತೈರುಪದ್ರುತೋ ನಿತ್ಯಂ ಜೀವಲೋಕಃ ಸ್ಪಭಾವಜ್ಯೆಃ 
ನ ಕರೋತಿ ಹರೇರ್ನೂನಂ ಕಥಾಮೃತನಿಧೌ ರತಿಮ್‌ 


1 ೪0 
ಪ್ರಜಾಪತಿಪತಿಃ ಸಾಕ್ಟಾದ್ಯಗವಾನ್ಗಿರಶೋ ಮನುಃ। 
ದಕ್ಡಾದಯಃ ಪ್ರಜಾಧ್ಯಕ್ಷಾ ನೈಷ್ಠಿಕಾಃ ಸನಕಾದಯಃ 

1 ೪೨ ॥ಟ 


ಮರೀಚಿರತ್ಯಂಗಿರಸೌ ಪುಲಸ್ತ್ಯ: ಪುಲಹಃ ಕ್ರತುಃ । 
ಭೃಗುರ್ವಸಿಷ್ಠ ಇತ್ಯೇತೇ ಮದಂತಾ ಬ್ರಹ್ಮವಾದಿನಃ 
1೪೩ 


” ಅದ್ಯಾಪಿ ವಾಚಸ್ಚತಯಸ್ತಪೋವಿದ್ಯಾ ಸಮಾಧಿಭಿ: । 
ಪಶ್ಯಂತೋಶಪಿ ನ ಪಶ್ಯಂತಿ ಪಶ್ಯಂತಂ ಪರಮೇಶ್ವರಮ್‌ 
u ೪೪॥ 


ಶಬ್ದಬ್ರಹ್ಮಣಿ ದುಷ್ಟಾರೇ ಚರಂತ ಉರುವಿಸ್ತರೇ । 
ಮಂತ್ರಲಿಂಗೈರ್ವ್ಯವಚ್ಛಿನ್ನಂ ಭಜಂತೋ ನ ವಿದುಃ ಪರಮ್‌ 

1 ೪೫ ॥ 

ಯದಾ ಯಮನುಗೃಹ್ಣಾತಿ ಭಗವಾನಾತ್ಮಭಾವಿತಃ 

* ಸ ಜಹಾತಿ ಮತಿಂ ಲೋಕೇ ವೇದೇ ಚ ಪರಿನಿಷ್ಠಿತಾಮ್‌ 

1 ೪೬॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 29 


ವುದೇ ಇಲ್ಲ ಆತ್ಮಜ್ಞಾನವೊಂದೇ ಇವುಗಳನ್ನು ಅವಶ್ಯವಾಗಿ ತೊಲಗಿ 
ಸುವ ಉಪಾಯವಾಗಿದೆ. ॥ ೩೫ ॥ 

ಎಲೈ ರಾಜನೇ! ಪರಮಾರ್ಥಸ್ವರೂಪನಾದ ಆತ್ಮನ ಹುಟ್ಟು 
ಸಾವುಗಳ ರೂಪವಾದ ಈ ಅನರ್ಥಪರಂಪರೆಗೆ ಕಾರಣವಾದ 
ಅವಿದ್ಯೆಯು ಗುರುಸ್ವರೂಪನಾದ ಶ್ರೀಹರಿಯಲ್ಲಿ ದೃಢವಾದ ಭಕ್ತಿ 
ಯುಂಟಾದಾಗಲೇ ತೊಲಗುವುದು. ॥ ೩೬ ॥ ಭಗವಾನ್‌ ವಾಸು 
ದೇವನಲ್ಲಿ ಭಕ್ತಿಯೋಗವು ಚೆನ್ನಾಗಿ ನೆಲೆಗೊಂಡರೆ ಅದರಿಂದ 
ಜ್ಞಾನ-ವೈರಾಗ್ಯಗಳು ಉಂಟಾಗುವುವು. ॥ ೩೭ ॥ ರಾಜರ್ಷಿಯೇ। 
ಈ ಭಕ್ತಿಭಾವವು ಭಗವಂತನ ಕಥೆಗಳಲ್ಲಿ ಆಶ್ರಿತವಾಗಿರುತ್ತದೆ. 
ಅದಕ್ಕಾಗಿ ಶ್ರದ್ಧೆಯಿಂದ ಅವನ್ನು ಕೇಳುವವನು ಅಥವಾ ಓದು 
ವವನು ಅದನ್ನುಬೇಗನೇ ಪಡೆದುಕೊಳ್ಳುವನು. ॥ ೩೮ ॥ ರಾಜನೇ! 
ಶ್ರೀಭಗವಂತನ ಗುಣಗಳನ್ನು ಹೇಳುವುದರಲ್ಲಿಯೂ, ಕೇಳು 
ವುದರಲ್ಲಿಯೂ ಆಸಕ್ತರಾಗಿರುವ ಪರಿಶುದ್ದ ಚಿತ್ತವುಳ್ಳ ಭಕ್ತ ಜನರು 
ಇರುವ ಸಾಧುಸಮಾಜದಲ್ಲಿಎಲ್ಲಕಡೆಗಳಲ್ಲಿಯೂ ಮಹಾಪುರುಷರ 
ಮುಖದಿಂದ ಹೊರಟ ಭಗವಾನ್‌ ಮಧುಸೂದನನ ಚರಿತ್ರವೆಂಬ 
ಶುದ್ಧ ಅಮೃತದ ನದಿಗಳು ಹರಿಯುತ್ತಿರುತ್ತವೆ. ಯಾರು ಎಷ್ಟು 
ಕೇಳಿದರೂ ತೃಪ್ತಿಹೊಂದದಿರುವ ಮನಸ್ಸಿನಿಂದ ಆ ಶ್ರೀಭಗವಂತನ 
ಚರಿತ್ರೆಯ ಶ್ರವಣದಲ್ಲಿ ತತ್ರರರಾಗಿ ತಮ್ಮ ಕಿವಿಗಳೆಂಬ ಪಾತ್ರೆಯ 
ಗಳಿಂದ ಆ ಅಮೃತವನ್ನು ಕುಡಿಯುತ್ತಾರೋ, ಅವರನ್ನು ಹಸಿವು, 
ಬಾಯಾರಿಕೆ, ಭಯ, ಶೋಕ, ಮೋಹ ಮುಂತಾದ ಯಾವುದೂ 
ಪೀಡಿಸಲಾರವು. ॥ ೩೯-೪೦॥ ಅಕಟಾ। ಸ್ವಭಾವದಿಂದಲೇ 
ಉಂಟಾಗುವ ಈ ಹಸಿವು-ಬಾಯಾರಿಕೆ ಮುಂತಾದ ವಿಘ್ನಗಳಿಂದ 
ಸುತ್ತುವರಿಯಲ್ಪಟ್ಟ ಜೀವ ಸಮುದಾಯವು ಶ್ರೀಹರಿಯ ಕಥಾ 
ಮೃತಸಿಂಧುವನ್ನು ಪ್ರೀತಿಸುವುದಿಲ್ಲವಲ್ಲ! ॥ ೪೧ ॥ ಎಲ್ಲಪ್ರಜಾಪತಿ 
ಗಳಿಗೆ ಅಧಿಪತಿಯಾದ ಸಾಕ್ಟಾತ್‌ ಬ್ರಹ್ಮದೇವರು, ಶ್ರೀರುದ್ರದೇವರು, 
ಸ್ವಾಯಂಭುವ ಮನು, ದಕ್ಷನೇ ಮುಂತಾದ ಪ್ರಜಾಪತಿಗಳು, 
ಸನಕಾದಿ ನೈಷ್ಠಿಕ ಬ್ರಹ್ಮಚಾರಿಗಳು, ಮರೀಚಿ, ಅತ್ರಿ, ಅಂಗಿರಾ, 
ಪುಲ್ಪಸ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ ಮತ್ತು ನನ್ನವರೆಗಿನ ಬ್ರಹ್ಮಜ್ಞ 
ರಾದ ಈ ಮುನಿಗಳ ಸಮೂಹವು ಸಮಸ್ಯ ವಾಜ್ಜಯಕ್ಕೆ ಅಧಿ 
ಪತಿಗಳಾಗಿದ್ದರೂ ಕೂಡ ತಪಸ್ಸು ಉಪಾಸನೆ ಮತ್ತು ಸಮಾಧಿಗಳ 
ಮೂಲಕ ಈತನನ್ನುಹುಡುಕಿ-ಹುಡುಕಿ ಸೋತರು. ಆದರೂ ಅವರು 
ಇಂದಿನವರೆಗೆ ಸರ್ವಸಾಕ್ಷಿಯಾಗಿರುವ ಆ ಪರಮೇಶ್ವರನನ್ನು 
ನೋಡಲಾಗಲಿಲ್ಲ ॥ ೪೨-೪೪ ॥ ವೇದಗಳು ಅನಂತವಾಗಿವೆ. 
ಅಪಾರವಾಗಿವೆ. ಅನೇಕ ಮಹಾನುಭಾವರು ಆ ವೇದವನ್ನು ವಿಚಾರ 
ಮಾಡಿ ಮಂತ್ರಗಳಲ್ಲಿ ಹೇಳಿರುವ ಲಕ್ಷಣಗಳಿಂದ ಕೂಡಿರುವ 
ಇಂದ್ರನೇ ಮುಂತಾದ ದೇವತೆಗಳ ರೂಪದಲ್ಲಿ ಬೇರೆ-ಬೇರೆ ಕರ್ಮ 
ಗಳೆ ಮೂಲಕ ಆ ಪರಮಾತ್ಮನೊಬ್ಬನನ್ನೇ ಆರಾಧಿಸುತ್ತಾರೆ. ಆದರೂ 
ಆತನ ಸ್ವರೂಪವನ್ನು ಅವರೂ ಅರಿತಿಲ್ಲ ॥ ೪೫ ॥ ನಿರಂತರವಾಗಿ 
ಹೃದಯದಲ್ಲಿ ಚಿಂತನೆಮಾಡುತ್ತಿರುವ ಯಾವುದಾದರೂ ಜೀವಿಯ 
ಮೇಲೆ ಭಗವಂತನು ಅನುಗ್ರಹವನ್ನು ಹರಿಸಿದಾಗಲೇ ಅವನು 
ಲೌಕಿಕ ವ್ಯವಹಾರದಿಂದಲೂ, ವೈದಿಕಕರ್ಮಮಾರ್ಗದಲ್ಲಿ ಬೇರೂರಿದ್ದ 
ಆಸೆಗಳಿಂದಲೂ ಬಿಡುಗಡೆ ಹೊಂದುವನು. ॥ ೪೬ ॥ 


ಚತುರ್ಥ ಸೃಂಧ 


493 


೫ ಅಧ್ಯಾಯ] 
ತಸ್ಮಾತ್ಮರ್ಮಸು ಬರ್ಹಿಷ್ಟ್ಠನ್ನಜ್ನಾನಾದರ್ಥಕಾಶಿಷು I 
ಮಾರ್ಥದೃಷ್ಟಿಂ ಕೃಥಾಃ ಶ್ರೋತ್ರಸರ್ಥಿಷ್ಠಸ್ತೃಷ್ಠವಸ್ತುಪು 

1೪೭ 


ಸ್ವಂ ಲೋಕಂ ನ ವಿದುಸ್ತೇ ವೈ ಯತ್ರ ದೇವೋ ಜನಾರ್ದನಃ । 
ಆಹುರ್ಧೂಮ್ರಧಿಯೋ ವೇದಂ ಸಕರ್ಮಕಮತದ್ದಿದಃ 
॥ ೪೮॥ 


ಆಸ್ಸೀರ್ಯ ದರ್ಜೈಃ ಪ್ರಾಗಗ್ಸೈಃ ಕಾರ್ತ್ಸ್ವೈೇನ ಕ್ಲಿತಿಮಂಡಲಮ್‌ । 

ಸಬ್ಲೋ ಬೃಹದ್ದಧಾನ್ಮಾನೀ ಕರ್ಮ ನಾವೈಷಿ ಯತ್ವರಮ್‌ । 

ತತ್ಕರ್ಮ ಹರಿತೋಷಂ ಯತ್ಪಾ ವಿದ್ಯಾ ತನ್ಮಿರ್ಯಯಾ 
v೯ 


ಹರರ್ದೇಹಭೃ್ಛತಾಮಾತ್ಮಾ ಸ್ವಯಂ ಪ್ರಕೃತಿರೀಶ್ವರಃ । 
ತತ್ನಾದಮೂಲಂ ಶರಣಂ ಯತಃ ಕ್ಲೇಮೋ ನೃಣಾಮಿಹ 
1೫೦ ॥ 


ಸ ವೈ ಪ್ರಿಯತಮಶ್ಚಾತ್ಮಾ ಯತೋ ನ ಭಯಮಣ್ಣಪಿ | 


ಇತಿ ವೇದ ಸ ವೈ ವಿದ್ದಾನ್ಯೋ ವಿದ್ದಾನ್ನ ಗುರುರ್ಹರಿಃ 
1 ೫೧॥ 


pL \ ರ್ಕ ನಾರದ ಉವಾಚ 
ಪ್ರಶ್ನ ಏವಂ ಹಿ ಸಂಛಿನ್ನೋ ಭವತಃ ಪುರುಷರ್ಷಭ । 
ಅತ್ರ ಮೇ ವದತೋ ಗುಹ್ಯಂ ನಿಶಾಮಯ ಸುನಿಶ್ಚಿತಮ್‌ 
1 ೫೨॥ 


ಕ್ಲುದ್ರಂಚರಂ ಸುಮನಸಾಂ ಶರಣೇ ಮಿಥಿತ್ವಾ 
ರಕ್ತಂ ಷಡಂಫ್ರಿಗಣಸಾಮಸು ಲುಬ್ಬಕರ್ಣಮ್‌ । 
ಅಗ್ರೇ ವೃಕಾನಸುತೃಪೋತವಿಗಣಯ್ಯ ಯಾಂತಂ 
ಪೃಷ್ಟೇ ಮೃಗಂ ಮೃಗಯ ಲುಬ್ಬಕಬಾಣಭಿನ್ನಮ್‌ u ೫೩ ಃ 


[1739117 A 


ಬರ್ಹಿಷ್ಠರಾಜನೇ! ನೀನು ಈ ಕರ್ಮಗಳಲ್ಲಿ ಪರಮಾರ್ಥ 
ಬುದ್ಧಿಯನ್ನಿರಿಸಬೇಡ. ಇವು ಕೇಳುವುದಕ್ಕೆ ಪ್ರಿಯವಾಗಿ ಕಂಡು 
ಬರುತ್ತಿದ್ದರೂ ಪರಮಾರ್ಥವನ್ನು ಮುಟ್ಟುವುದಿಲ್ಲ ಈ ಕರ್ಮ 
ಕಾಂಡವು ಪರಮಾರ್ಥವೆಂದು ಕಂಡುಬರುವುದಕ್ಕೆ ಕಾರಣ ಅಜ್ಞಾನ 
ವೊಂದೇ. ॥ ೪೭ ॥ ಮಲಿನಮತಿಗಳಾದ ಕರ್ಮವಾದಿ ಜನರು 
ವೇದವನ್ನು ಕರ್ಮಪರವೆಂದೇ ಹೇಳುವವರು ವಾಸ್ತವವಾಗಿ ಅದರ 
ಮರ್ಮವನ್ನು ತಿಳಿದವರಲ್ಲ ಅವರು ಸಾಕ್ಟಾತ್‌ ಭಗವಾನ್‌ 
ಶ್ರೀಜನಾರ್ದನನು ವಿರಾಜಮಾನನಾಗಿರುವ ತಮ್ಮ ಸ್ವರೂಪ 
ಭೂತಲೋಕ (ಆತ್ಮತತ್ವ್ವ)ವನ್ನು ತಿಳಿಯದೇ ಇರುವ ಕಾರಣವೂ 
ಇದೇ ಆಗಿದೆ. ॥ ೪೮ ॥ ಪೂರ್ವಾಗ್ಯವಾಗಿ ದರ್ಭೆಗಳನ್ನು ಇಡೀ 
ಭೂಮಂಡಲದ ಮೇಲೆ ಹರಡಿ ಅನೇಕ ಪಶುಗಳನ್ನು ಯಜ್ಞಗಳಲ್ಲಿ 
ವಧೆಮಾಡಿರುವುದರಿಂದ ನಿನಗೆ ಮದ ಉಂಟಾಗಿಬಿಟ್ಟಿದೆ. ಆದರೆ 
ವಸ್ತುತಃ ನಿನಗೆ ಕರ್ಮದ ರಹಸ್ಯವಾಗಲೀ ಉಪಾಸನೆಯ 
ರಹಸ್ಯವಾಗಲೀ ಯಾವುದೂ ತಿಳಿಯದು. ವಾಸ್ತವವಾಗಿ 
ಶ್ರೀಹರಿಯನ್ನು ಪ್ರಸನ್ನಗೊಳಿಸುವಂತಹ ಕರ್ಮವೇ ಕರ್ಮವಾಗಿದೆ. 
ಭಗವಂತನಲ್ಲಿ ಚಿತ್ತವು. ನೆಲಸುವಂತಹ ವಿದ್ಯೆಯೇ 
ವಿದ್ಯೆಯಾಗಿದೆ. ॥ ೪೯ ॥ ಶ್ರೀಹರಿಯು ಸಮಸ್ತ ದೇಹಧಾರಿಗಳ 
ಆತ್ಮನೂ, ನಿಯಾಮಕನೂ, ಸ್ವತಂತ್ರ ಕಾರಣನೂ ಆಗಿದ್ದಾನೆ. 
ಆದ್ದರಿಂದ ಅವನ ಅಡಿದಾವರೆಗಳೇ ಮನುಷ್ಯರಿಗೆ ಏಕಮಾತ್ರ 
ಆಶ್ರಯವಾಗಿವೆ. ಅವುಗಳಿಂದಲೇ ಪ್ರಪಂಚದಲ್ಲಿ ಎಲ್ಲರ ಶ್ರೇಯಸ್ಸು 
ಆಗಬಲ್ಲದು. ॥ ೫೦ ॥ "ಯಾವುದರಿಂದ ಯಾರಿಗೂ ಎಳ್ಳಷ್ಟು 
ಭಯವುಂಟಾಗುವುದಿಲ್ಲವೋ - ಅದೇ ಅವನ ಪ್ರಿಯತಮ 
ಆತ್ಮವಾಗಿದೆ' ಎಂದು ತಿಳಿಯುವವನೇ ಜ್ಞಾನಿಯು. ಆ ಜ್ಞಾನಿಯೇ 
ಗುರುವು ಮತ್ತು ಸಾಕ್ಟಾತ್‌ ಶ್ರೀಹರಿಯು ಆತನೇ. ॥ ೫೧ ॥ 

ಶ್ರೀನಾರದರು ಹೇಳುತ್ತಾರೆ - ಎಲೈ ಪುರುಷಶ್ರೇಷ್ಠನೇ | 
ಇಲ್ಲಿಯವರೆಗೆ ನಿನ್ನ ಪ್ರಶ್ನೆಯ ಉತ್ತರ ಸಂಕ್ಷಿಪ್ರವಾಗಿ ಹೇಳಿ 
ಯಾಯಿತು. ಈಗ ನಾನು ನಿನಗೆ ಒಂದು ಅತ್ಯಂತ ರಹಸ್ಯವಾದ, 
ಚೆನ್ನಾಗಿ ನಿಶ್ಚಯಿಸಿರುವ ಸಾಧನೆಯನ್ನು ಹೇಳುವೆನು. ಲಕ್ಷ್ಯಕೊಟ್ಟು 
ಕೇಳು. ॥ ೫೨ ॥ ಹೂದೋಟವೊಂದರಲ್ಲಿ ಒಂದು ಗಂಡು 
ಹುಲ್ಲೆಯು ಹೆಣ್ಣುಹುಲ್ಲೆಯೊಡನೆ ವಿಹರಿಸುತ್ತಾ ಮತ್ತೇರಿ ಅಲೆ 
ದಾಡುತ್ತಾ ಎಳೆಗರಿಕೆಯೇ ಮುಂತಾದ ಸಣ್ಣ ಚಿಗುರುಗಳನ್ನು 
ಮೇಯುತ್ತಿದೆ. ಅದರ ಕಿವಿಗಳು ದುಂಬಿಗಳ ಮಧುರ ರೋಂಕಾರ 
ವನ್ನು ಆಲಿಸುತ್ತಿದೆ. ಆ ಹುಲ್ಲೆಯ ಮುಂದೆಯೇ ಇತರ ಜೀವಿ 
ಗಳನ್ನು ತಿಂದು ಹೊಟ್ಟೆತುಂಬಿಸಿಕೊಳ್ಳುವ ತೋಳಗಳು ಹೊಂಚು 
ಹಾಕುತ್ತಾ ನಿಂತಿವೆ. 'ಓಂದುಗಡೆಯಿಂದ ಒಬ್ಬ ಬೇಟೆಗಾರನು 
ಹುಲ್ಲೆಯಮೇಲೆ ಬಾಣವನ್ನು ಬಿಟ್ಟು ಘಾ. ಘಾಸಿಗೊಳಸುತ್ತಾನೆ. ಆದರೆ 
ಹುಲ್ಲೆಯು ಇವಾವುದನ್ನೂ ಗೆಮನಿಸದಷ್ಟು ಅಜಾಗರೂಕವಾಗಿದೆ. 
ಆಜಿಂಕೆಯಸಿ ಸ್ಥಿತಿಯನ್ನು ಕುರಿತು ಒಮ್ಮೆ ವಿಚಾರಮಾಡು. ॥ ೫೩॥ 

ಎಲ್ಫೆ ರಾಜನೇ! | ಈ ರೂಪಕದ ಅಭಿಪ್ರಾಯವನ್ನು ಕೇಳು - ಈ 
ಮೃತಪ್ರಾ ಯವಾದ ಜಿಂಕೆಯೇ ನೀನಾಗಿರುವೆ. ನೀನು ನಿನ್ನ ಸ್ಥಿತಿಯ 
ಬಗ್ಗೆ ಸಾಡು ಹೂವುಗಳಂತಿರುವ ಈ ಸ್ವ್ರೀಯರು. ಕೇವಲ 
ನೋ ಡಲಷ್ಟೇ ಸುಂದರರಾಗಿದ್ದಾರೆ. ಈ ಸ್ವ್ರಿಯರು ಇರುವ 


494 


(ಅಸ್ಯಾರ್ಥಃ) 

ಸುಮನಃ ಸಧರ್ಮಣಾಂ ಸ್ತ್ರೀಣಾಂ ಶರಣ ಆಶ್ರಮೇ 
ಪುಷ್ತಮಧುಗಂಧವತ್ಮುದ್ರತಮಂ ಕಾಮ್ಯಕರ್ಮ ವಿಪಾ- 
ಕಜಂ ಕಾಮಸುಖಲವಂ ಜೈಹ್ಹಪಸ್ಥ್ರಾದಿವಿಚಿನ್ಹಂತಂ 
ಮಿಥುನೀಭೂಯ ತದಭಿನಿವೇಶಿತಮನಸಂ ಷಡಂಘ್ರಿಗಣ- 
ಸಾಮಗೀತವದತಿಮನೋಹರವನಿತಾದಿಜನಾಲಾಪೇಷ್ಟ- 
ತಿತರಾಮತಿಪ್ರಲೋಭಿತಕರ್ಣಮಗ್ರೇ ವೃಕಯೂಥವದಾ- 
ತ್ನನ ಆಯುರ್ಹರತೋತಹೋರಾತ್ರಾಂತಾನ್ಯಾಲಲವವಿಶೇ- 
ಷಾನವಿಗಣಯ್ಯ ಗೃಹೇಷು ವಿಹರಂತಂ ಪೃಷ್ಠತ ಏವ 
ಪರೋಕ್ಸಮನುಪ್ರವೃತ್ತೋ ಲುಬ್ಬಕಃ ಕೃತಾಂತೋತಂತಃ- 
ಶರೇಣ ಯಮಿಹಪರಾವಿಧ್ಯತಿ ತಮಿಮಮಾತ್ಮಾನಮಹೋ 
ರಾಜನ್‌ ಭಿನ್ನ ಹೃದಯಂ ದ್ರಷ್ಟುಮರ್ಹಸೀತಿ ॥ ೫೪ ॥ 
ಸತ್ವಂ ವಿಚಕ್ಟ್ಯ ಮೃಗಚೇಷ್ಠಿತಮಾತ್ಸನೋತಂತ- 

ಶ್ಲಿತ್ತಂ ನಿಯಚ್ಛಹೃದಿ ಕರ್ಣಧುನೀಂ ಚ ಚಿತ್ತೇ । 
ಜಹ್ಯಂಗನಾಶ್ರಮಮಸತ್ತಮಯೂಥಗಾಥಂ 

ಪ್ರೀಣೀಹಿ ಹಂಸಶರಣಂ ವಿರಮ ಕ್ರಮೇಣ ॥ ೫೫ ॥ 


ರಾಜೋವಾಚ 


\K 
ಶ್ರುತಮನ್ಸೀಕ್ಸಿತಂ ಬ್ರಹ್ಮನ್‌ ಭಗವಾನ್‌ ಯದಭಾಷತ | 
ನೈತಜ್ಞಾನಂತ್ಯುಪಾಧ್ಯಾಯಾ: ಕಿಂ ನ ಬ್ರೂಯುರ್ವಿದುರ್ಯದಿ 
I ೬ 


ಸಂಶಯೋತತ್ರ ತು ಮೇ ವಿಪ್ರ ಸಂಛಿನ್ನಸ್ತತೃತೋ ಮಹಾನ್‌ । 
ಯಷಯೋತಪಿ ಹಿ ಮುಹ್ಯಂತಿ ಯತ್ರ ನೇಂದ್ರಿಯವೃತ್ತಯಃ 
1 ೫೭ ॥ 


ಕರ್ಮಾಣ್ಯಾರಭತೇ ಯೇನ ಪುಮಾನಿಹ ವಿಹಾಯ ತಮ್‌ । 
ಅಮುತ್ರಾನ್ಯೇನ ದೇಹೇನ ಜುಷ್ಠಾನಿ ಸ ಯದಶ್ನುತೇ 
1 ೫೮॥ 


ಇತಿ ವೇದವಿದಾಂ ವಾದ: ಶ್ರೂಯತೇ ತತ್ರ ತತ್ರ ಹ । 
ಕರ್ಮ ಯತ್ಯಿಯತೇ ಪ್ರೋಕ್ತಂ ಪರೋಕ್ಟಂ ನ ಪ್ರಕಾಶತೇ 
11 ೫೯॥ 


[17391178 


ಶ್ರೀಮದ್ಭಾಗವತ 


[ ಅಧ್ಯಾಯ 29 


ಮನೆಯೇ ಹೂದೋಟವು. ಇದರಲ್ಲಿದ್ದುಕೊಂಡು ನೀನು ಹೂವು 
ಗಳ ಮಧುವಿಗೂ, ಪರಿಮಳಕ್ಕೂ ಸಮಾನವಾದ ಕ್ಲುದ್ರವಾದ 
ಸಕಾಮಕರ್ಮಗಳ ಫಲರೂಪವಾಗಿ ನಾಲಿಗೆಗೂ ಜನನೇಂದ್ರಿ 
ಯಕ್ಕೂ ಪ್ರಿಯವೆನಿಸುವ ಭೋಜನ, ಸ್ವ್ರೀಪ್ರಸಂಗಗಳೇ ಮುಂತಾದ 
ತುಚ್ಛ-ಭೋಗಗಳನ್ನು ಹುಡುಕುತ್ತಿರುವೆ. ಸ್ತ್ರೀಯರಿಂದ ಸುತ್ತುವರಿ 
ಯಲ್ಲಟ್ಟು, ತನ್ನ ಮನಸ್ಸನ್ನು ಅವರಲ್ಲೇ ನೆಟ್ಟಿರುವೆ. ಹೆಂಡಿರು- 
ಮಕ್ಕಳ ಸವಿಮಾತುಗಳೇ ದುಂಬಿಗಳ ಮಧುರ ಗುಂಜಾರವ 
ವಾಗಿದೆ. ನಿನ್ನ ಕಿವಿಗಳು ಅದರಲ್ಲೇ ಅತ್ಯಂತ ಆಸಕ್ಕವಾಗಿವೆ. ಇದಿರ್ಗ 
ಡೆಯೇ ತೋಳಗಳ ಹಿಂಡಿನಂತೆ ಕಾಲದ ಅಂಶವಾದ ಹಗಲು- 
ರಾತ್ರಿಗಳು ನಿನ್ನ ಆಯುಸ್ಸನ್ನು ಕಸಿದುಕೊಳ್ಳುತ್ತಿವೆ. ಆದರೆ ನೀನು 
ಅದಾವುದನ್ನೂ ಗಮನಿಸದೆ ಗೃಹಸ್ಥಸುಖಗಳಲ್ಲೇ ರಮಿಸುತ್ತಿ 
ದ್ವೀಯೆ. ನಿನ್ನ ಹಿಂದುಗಡೆ ಕಾಲಪುರುಷನೆಂಬ ಬೇಟೆಗಾರನು 
ಸದ್ದಿಲ್ಲದೆ ನಿಂತುಕೊಂಡು ಬಾಣದಿಂದ ನಿನ್ನ ಹೃದಯವನ್ನು 
ದೂರದಿಂದಲೇ ಸೀಳಿಹಾಕಲು ಬಯಸುತ್ತಿದ್ದಾನೆ. ॥ ೫೪ ॥ ಹೀಗೆ 
ನಿನ್ನ ಸ್ಥಿತಿಯು ಆ ಮೃಗದ ಸ್ಥಿತಿಯಂತೆಯೇ ಇರುವುದನ್ನು ಗಮ 
ನಿಸಿ, ನೀನು ಚಿತ್ರವನ್ನು ಹೃದಯದೊಳಗೆ ಸ್ಥಿರಗೊಳಿಸು. ನದಿಯಂತೆ 
ಹರಿಯುತ್ತಿರುವ ಶ್ರವಣೇಂದ್ರಿಯದ ಬಾಹ್ಯವೃತ್ತಿಯನ್ನು ಚಿತ್ರದಲ್ಲಿ 
ನೆಲೆಗೊಳಿಸು (ಅಂತರ್ಮುಖಿಯಾಗು). ಕಾಮಿಗಳ ಚರ್ಚೆ 
ನಡೆಯುತ್ತಿರುವ ಗೃಹಸ್ಥಾಶ್ರಮವನ್ನು ಬಿಟ್ಟು ಪರಮಹಂಸರಿಗೆ 
ಆಶ್ರಯನಾದ ಶ್ರೀಹರಿಯನ್ನು ಪ್ರಸನ್ನಗೊಳಿಸು ಮತ್ತು ಕ್ರಮವಾಗಿ 
ಎಲ್ಲ ವಿಷಯಗಳಿಂದ ದೂರವಾಗಿರು. ॥ ೫೫ ॥ 

ಪ್ರಾಚೀನ ಬರ್ಹಿರಾಜನು ಹೇಳಿದನು - ಭಗವಾನ್‌ 
ದೇವರ್ಷಿಗಳೇ! ತಾವು ಕರುಣೆಯಿಂದ ನನಗೆ ಅನುಗ್ರಹಿಸಿರುವ 
ಉಪದೇಶವನ್ನು ಆಲಿಸಿ ಅದರ ಬಗೆಗೆ ವಿಶೇಷವಾಗಿ ವಿಚಾರ 
ಮಾಡಿದೆನು. ನನಗೆ ಕರ್ಮವನ್ನೇ ಉಪದೇಶ ಮಾಡಿದ ಆ ಉಪಾ 
ಧ್ಯಾಯರಿಗೆ ನಿಶ್ಚಯವಾಗಿಯೂ ಈ ಜ್ಞಾನವಿಲ್ಲ ಇದನ್ನು ಅವರು 
ತಿಳಿದಿದ್ದರೆ ನನಗೆ ಇಂತಹ ಉಪದೇಶವನ್ನು ಕೊಡುತ್ತಿರ 
ಲಿಲ್ಲವೇ? ॥ ೫೬ ॥ ವಿಪ್ರವರ್ಯರೇ | ನನ್ನ ಉಪಾಧ್ಯಾಯರ 
ಉಪದೇಶದಿಂದ ಆತ್ಮತತ್ತ್ವದ ವಿಷಯದಲ್ಲಿ ನನ್ನ ಹೃದಯದಲ್ಲಿ 
ಉಂಟಾದ ದೊಡ್ಡ ಸಂಶಯವನ್ನು ತಾವು ತೊಲಗಿಸಿದಿರಿ. ಇದು 
ಅತೀಂದ್ರಿಯವಾದ ವಿಷಯವಾದ್ದರಿಂದ ಯಷಿಗಳಿಗೂ ಇದರಲ್ಲಿ 
ಕೆಲವೊಮ್ಮೆ ಮೋಹ ಉಂಟಾಗುತ್ತದೆ. ॥ ೫೭ ॥ ""ಮನುಷ್ಯನು ಈ 
ಲೋಕದಲ್ಲಿ ಯಾವ ದೇಹದಿಂದ ಕರ್ಮಗಳನ್ನು ಆಚರಿಸು 
ತ್ತಾನೆಯೋ, ಆ ಸ್ಥೂಲದೇಹವನ್ನು ಇಲ್ಲೇ ಬಿಟ್ಟು ಪರಲೋಕದಲ್ಲಿ 
ಕರ್ಮಗಳಿಂದಲೇ ನಿರ್ಮಿತವಾದ ಬೇರೊಂದು ಶರೀರವನ್ನು 
ಪಡೆದು ಅದರಿಂದ ಕರ್ಮಫಲವನ್ನು ಅನುಭವಿಸುವನು'' ಎಂದು 
ವೇದವಾದಿಗಳು ಹೇಳುವುದು ಅಲ್ಲಲ್ಲಿ ಕೇಳಿಬರುತ್ತಿದೆ. ಆದರೆ ಈ 
ಮಾತು ಹೇಗಾಗಬಲ್ಲದು 9 (ಏಕೆಂದರೆ ಆ ಕರ್ಮಗಳ ಕರ್ತೃವಾದ 
ಸ್ಫೂಲಶರೀರವು ಇಲ್ಲೇ ನಷ್ಟವಾಗಿ ಹೋಗುತ್ತದೆ.) ಇದಲ್ಲದೆ 
ಯಾವ-ಯಾವ ಕರ್ಮಗಳನ್ನು ಇಲ್ಲಿ ಮಾಡಲಾಗುತ್ತದೋ ಅವು 
ಗಳಾದರೋ ಮರುಕ್ಷಣದಲ್ಲೇ ಅದೃಶ್ಯವಾಗುತ್ತವೆ. ಅವು ಪರ 
ಲೋಕದಲ್ಲಿ ಫಲಕೊಡಲು ಹೇಗೆ ಪುನಃ ಪ್ರಕಟಗೊಳ್ಳಬಲ್ಲವು 7 
॥ ೫೮-೫೯ ॥ 


29 ಅಧ್ಯಾಯ] 


ಚತುರ್ಥ ಸೃಂಧ 


495 


ನಾರದ ಉವಾಚ 


ಯೇನೈವಾರಭತೇ ಕರ್ಮ ತೇನೈವಾಮುತ್ರ ತತ್ಪುಮಾನ್‌ । 
ಭುಂಕ್ತೇ ಹೃವ್ಯವಧಾನೇನ ಲಿಂಗೇನ ಮನಸಾ ಸ್ವಯಮ್‌ 
ko 


ಶಯಾನಮಿಮಮುತ್ತಜ್ಯ ಶ್ಲಸಂತಂ ಪುರುಷೋ ಯಥಾ । 
ಕರ್ಮಾತ್ಮನ್ಯಾಹಿತಂ ಭುಂಕ್ಷೇ ತಾದೃಶೇನೇತರೇಣ ವಾ 
1 ೬೧॥ 


ಮಮೈತೇ ಮನಸಾ ಯದ್ಯದಸಾವಹಮಿತಿ ಬ್ರುವನ್‌ । 
ಗೃಹ್ಲೀಯಾತ್ರತ್ಪುಮಾನ್ರಾದ್ದಂ ಕರ್ಮ ಯೇನ ಪುನರ್ಭವಃ 
1೬೨ 


ಯಥಾನುಮೀಯತೇ ಚಿತ್ತಮುಭಯೈರಿಂದ್ರಿಯೇಹಿತೈ: । 
ಏವಂ ಪ್ರಾಗ್ಗೇಹಜಂ ಕರ್ಮ ಲಕ್ಷ್ಯತೇ ಚಿತ್ರವೃತ್ತಿಭಿಃ 
W೬೩0 


ನಾನುಭೂತಂ ಕ್ವ ಚಾನೇನ ದೇಹೇನಾದೃಷ್ಟಮಶ್ರುತಮ್‌ । 
ಕದಾಚಿದುಪಲಭ್ಯೇತ ಯದ್ರೂಪಂ ಯಾದ್ಭಗಾತ್ಮನಿ 
॥| ೬೪ 


ತೇನಾಸ್ಯ ತಾದೃಶಂ ರಾಜಲ್ಲಿಂಗಿನೋ ದೇಹಸಂಭವಮ್‌ । 


ಶ್ರದ್ದಾನನುಭೂತೋರ್ಥೋ ನ ಮನಃ ಸ್ಫಹ್ಟುಮರ್ಹತಿ 
॥ ೬೫ ॥ 


ಮನ ಏವ ಮನುಷ್ಠಸ್ಕಪೂರ್ವರೂಪಾಣಿ ಶಂಸತಿ । 
ಭವಿಷ್ಯತಶ್ಚ ಭದ್ರಂ ತೇ ತಥೈವ ನ ಭವಿಷ್ಯತಃ 


|| ೬೬ ॥ 
ಅದೃಷ್ಟಮಶ್ರುತಂ ಚಾತ್ರ ಕ್ಷಚಿನ್ನನಸಿ ದೃಶ್ಯತೇ 1 
ಯಥಾ ತಥಾನುಮಂತವ್ಯಂ ದೇಶಕಾಲಕ್ರಿಯಾಶ್ರಯಮ್‌ 

1 ೬೭ ॥ 


[1739117 0 


ಶ್ರೀನಾರದರು ಹೇಳಿದರು - ಎಲೈ ರಾಜನೇ! (ಸ್ಥೂಲ 
ಶರೀರವಾದರೋ ಲಿಂಗಶರೀರದ ಅಧೀನವಾಗಿದೆ. ಆದ್ದರಿಂದ 
ಕರ್ಮಗಳ ಹೊಣೆಗಾರಿಕೆ ಅದರ ಮೇಲೆಯೇ ಇದೆ.) ಮನಃ 
ಪ್ರಧಾನವಾದ ಲಿಂಗಶರೀರದ ಸಹಾಯದಿಂದಲೇ ಮನುಷ್ಯನು 
ಕರ್ಮವನ್ನು ಮಾಡುತ್ತಾನೆ. ಅದಾದರೋ ಸತ್ತಬಳಿಕವೂ ಅವ 
ನೊಂದಿಗೆ ಇರುತ್ತದೆ. ಆದ್ದರಿಂದ ಅವನು ಪರಲೋಕದಲ್ಲಿ ಅಪರೋ 
ಕ್ಷಬಾಗಿ ಸ್ವತಃ ಅದರ ಮೂಲಕವೇ ಫಲವನ್ನು ಅನುಭವಿಸುತ್ತಾನೆ. 
॥ ೬೦ ॥ ಸ್ವಪ್ನಾವಸ್ಥೆಯಲ್ಲಿ ಮನುಷ್ಯನು ಈ ಜೀವಿತ ಶರೀರದ 
ಅಭಿಮಾನವನ್ನಾದರೋ ಬಿಟ್ಟುಬಿಡುತ್ತಾನೆ. ಆದರೆ ಅದರಂತೆ ಇರುವ 
ಅಥವಾ ಇದರಿಂದ ಭಿನ್ನವಾದ ಪಶು- ಪಕ್ಚಿಮುಂತಾದ ಶರೀರದಿಂದ 
ಅವನು ಮನಸ್ಸಿನಲ್ಲಿರುವ ಸಂಸ್ಕಾರ ರೂಪದಿಂದ ಇರುವ ಕರ್ಮಗಳ 
ಫಲವನ್ನು ಅನುಭವಿಸುತ್ತಾ ಇರುತ್ತಾನೆ. ॥ ೬೧ ॥ ಈ ಮನಸಿನ 
ಮೂಲಕ ಜೀವನು ಪತ್ನೀ-ಪುತ್ರಾದಿಗಳನ್ನು "ಇವರು ನನ್ನವರು' 
ಮತ್ತು ದೇಹಾದಿಗಳನ್ನು "ಇದು ನಾನು' ಎಂದು ಹೇಳಿಕೊಂಡು 
ಒಪ್ಪಿಕೊಳ್ಳುವನು. ಅವರು ಮಾಡಿರುವ ಪಾಪ-ಪುಣ್ಯ ಮುಂತಾದ 
ಕರ್ಮಗಳನ್ನೂ ಕೂಡ ತಾನು ಪರಿಗ್ರಹಿಸಿ, ಅವುಗಳಿಂದಾಗಿ ಇವನಿಗೆ 
ವ್ಯರ್ಥವಾಗಿಯೇ ಪುನಃ ಹುಟ್ಟಬೇಕಾಗುತ್ತದೆ. ॥ ೬೨॥ ಜ್ಞಾನೇಂ 
ದ್ರಿಯ ಮತ್ತು ಕರ್ಮೇಂದ್ರಿಯ ಎರಡರ ಚೇಷ್ಟೆಗಳಿಂದ ಅವುಗಳಿಗೆ 
ಪ್ರೇರಕವಾದ ಚಿತ್ರದ ಅನುಮಾನ ಮಾಡಲಾಗುತ್ತದೆ. ಹಾಗೆಯೇ 
ಚಿತ್ರದ ಬೇರೆ-ಬೇರೆ ರೀತಿಯ ವೃತ್ತಿಗಳಿಂದ ಹಿಂದಿನ ಜನ್ಮದ ಕರ್ಮ 
ಗಳನ್ನೂ ಅನುಮಾನಿಸಬೇಕಾಗುತ್ತದೆ. (ಆದ್ದರಿಂದ ಕರ್ಮವು 
ಅದೃಷ್ಟರೂಪದಿಂದ ಫಲವನ್ನುಕೊಡಲಿಕ್ಕಾಗಿ ಕಾಲಾಂತರ ದಲ್ಲಿಯೂ 
ಇರುವುದೆಂದು ತಿಳಿಯಬೇಕು.) ॥ ೬೩ ॥ ಕೆಲವೊಮ್ಮೆ ನಾವು ಈಗ 
ಇರುವ ದೇಹದಿಂದ ಎಲ್ಲಿಯೂ ಯಾವಾಗಲೂ ಕಾಣದಿರುವ 
ಮತ್ತು ಕೇಳದಿರುವ ಸಂಗತಿಗಳನ್ನು ಸ್ವಪ್ನದಲ್ಲಿ ಸ್ಪಷ್ಟ ವಾಗಿ ನಿಜವಾಗಿ 
ನಡೆದಂತೆ ಅನುಭವಿಸುತ್ತೇವೆ. (ಇದರಿಂದ ಪೂರ್ವಜನ್ಮದ 
ಕರ್ಮಗಳು ಇರುವುದೆಂದು ಊಹಿಸ ಬಹುದು.) ॥ ೬೪ ॥ ಎಲ್ಫೆ 
ರಾಜನೇ ! ಲಿಂಗದೇಹದ ಅಭಿಮಾನೀ ಜೀವನಿಗೆ ಅವುಗಳ ಅನುಭವ 
ಹಿಂದಿನ ಜನ್ಮದಲ್ಲಿ ಆಗಿಹೋಗಿವೆ ಎಂದು ನೀನು ನಿಶ್ಚಯವಾಗಿ 
ತಿಳಿದುಕೋ. ಏಕೆಂದರೆ, ಮೊದಲು ಅನುಭವಿಸದೆ ಇರುವ ವಸ್ತುವಿನ 
ವಾಸನೆಯು ಮನಸಿನಲ್ಲಿ ಬರಲು ಸಾಧ್ಯವೇ ಇಲ್ಲ ॥ ೬೫ ॥ 

ಎಲ್ಫೆ ರಾಜನೇ | ನಿನಗೆ ಮಂಗಳವಾಗಲಿ. ಮನುಷ್ಯನ ಹಿಂಧಿನ 
ರೂಪಗಳನ್ನು ಹಾಗೂ ಮುಂದಿನ ಶರೀರಾದಿಗಳನ್ನೂ ಕೂಡ 
ಮನಸ್ಸೇ ತಿಳಿಸುತ್ತದೆ ಮತ್ತು ಮುಂದೆ ಜನ್ಮವೇ ಆಗದಿರುವ ತತ್ತ್ವ 
ವೇತ್ತರಾದವರ ವಿದೇಹಮುಕ್ತಿಯ ಸ್ಥಿತಿಯನ್ನು ಅವರ ಮನಸ್ಸಿ 
ನಿಂದಲೇ ತಿಳಿಯುತ್ತದೆ. ॥ ೬೬ ॥ ಕೆಲವೊಮ್ಮೆ ಸ್ವಪ್ನದಲ್ಲಿ ದೇಶ, 
ಕಾಲ ಅಥವಾ ಕ್ರಿಯೆಯ ಸಂಬಂಧೀ ಮಾತುಗಳೂ ಮೊದಲೂ 
ಎಂದೂ ನೋಡದೆ ಇದ್ದ ಅಥವಾ ಕೇಳದೇ ಇದ್ದುದನ್ನು ( ಪರ್ವತದ 
ತುದಿಯಲ್ಲಿ ಸಮುದ್ರವನ್ನು, ಹಗಲಿನಲ್ಲಿ ನಕ್ಷತ್ರಗಳು ಅಥವಾ ತನ್ನ 
ತಲೆಯೇ ತುಂಡಾದಂತೆ) ನೋಡಲಾಗುತ್ತದೆ. ಇವುಗಳನ್ನು 
ನೋಡುವುದರಲ್ಲಿ ನಿದ್ರಾದೋಷವನ್ನೇ ಕಾರಣವೆಂದು ತಿಳಿಯ 
ಬೇಕು. ॥ ೬೭ ॥ ಮನಸ್ಸಿನ ಮುಂದೆ ಇಂದ್ರಿಯಗಳಿಂದ ಅನುಭವಿ 
ಸಲು ಯೋಗ್ಯವಾದ ಪದಾರ್ಥಗಳೇ ಭೋಗರೂಪದಿಂದ 


496 


ಸರ್ವೇ ಕ್ರಮಾನುರೋಧೇನ ಮನಸೀಂದ್ರಿಯಗೋಚರಾ: । 
ಆಯಾಂತಿ ವರ್ಗಶೋ ಯಾಂತಿ ಸರ್ವೇ ಸಮನಸೋ ಜನಾಃ 


॥1 ೬೮ ॥ 
ಸತ್ತ್ವೈಕನಿಷ್ಠೇ ಮನಸಿ ಭಗವತಾರ್ಶ್ವವರ್ತಿನಿ । 
ತಮಶ್ಚಂದ್ರಮಸೀವೇದಮುಪರಜ್ಯಾವಭಾಸತೇ 

॥1೬೯॥ 


ನಾಹಂ ಮಮೇತಿ ಭಾವೋ5ಯಂ 
ಪುರುಷೇ ವ್ಯವಧೀಯತೇ | 
ಯಾವದ್ದುದ್ಧಿಮುನೋತ ಕ್ಬಾರ್ಥ- 
ಗುಣವ್ಯೂಹೋ ಹ್ಯನಾದಿಮಾನ್‌ ॥ ೭೦॥ 


ಸುಪ್ತಿಮೂರ್ಚೋಪತಾಪೇಷು ಪ್ರಾಣಾಯನವಿಘಾತತಃ । 
ನೇಹತೇ5ಹಮಿತಿ ಜ್ಞಾನಂ ಮೃತ್ಯುಪ್ರಜ್ಜಾರಯೋರಪಿ 
॥ ೭೧॥ 


ಗರ್ಭೇಬಾಲ್ಯೇರ ಪ್ಯಪೌಷ್ಠಲ್ಯಾದೇಕಾದಶವಿಧಂ ತದಾ । 
ಲಿಂಗಂ ನ ದೃಶ್ಯತೇ ಯೂನಃಕುಹ್ವಾಂ ಚಂದ್ರಮಸೋ ಯಥಾ 
1೭೨ ॥ 


ಅರ್ಥೇ ಹ್ಯವಿದ್ಯಮಾನೇತಪಿ ಸಂಸ್ಕೃತಿರ್ನ ನಿವರ್ತತೇ ಟ 
ಧ್ಯಾಯತೋ ವಿಷಯಾನಸ್ಕ ಸ್ವಪ್ನೇ5ನನರ್ಥಾಗಮೋ ಯಥಾ 
1 ೭೩ ॥ 


ಏವಂ ಪಂಚವಿಧಂ ಲಿಂಗಂ ತ್ರಿವೃತ್ಸೋಡಶವಿಸ್ಪತಮ್‌ । 
ಏಷ ಚೇತನಯಾ ಯುಕ್ತೋ ಜೀವ ಇತ್ಯಭಿಧೀಯತೇ 
11 ೭೪ ॥ 


ಅನೇನ ಪುರುಷೋ ದೇಹಾನುಪಾದತ್ತೇ ವಿಮುಂಚತಿ । 
ಹರ್ಷಂಶೋಕಂಭಯಂದುಃಖಂಸುಖಂಚಾನೇನವಿಂದತಿ 
1 ೭೫ ॥ 


ಯಥಾ ತೃಣಜಲೂಕೇಯಂ ನಾಪಯಾತ್ಯಪಯಾತಿ ಚ। 
ನ ತ್ಯಜೇನ್ವಿಯಮಾಣೋತಪಿ ಪ್ರಾಗ್ನೇಹಾಭಿಮತಿಂ ಜನಃ 
॥ ೭೬ ॥ 


ಯಾವದನ್ಯಂ ನ ವಿಂದೇತ ವ್ಯವಧಾನೇನ ಕರ್ಮಣಾಮ್‌ । 


ಮನ ಏವ ಮನುಷ್ಯೇಂದ್ರ ಭೂತಾನಾಂ ಭವಭಾವನಮ್‌ 
॥ ೭ I 


[1739170 


ಶ್ರೀಮದ್ಭಾಗವತ 


'ಹುಲ್ಲಿಗೆ 


[ ಅಧ್ಯಾಯ 29 


ಪದೇ-ಪದೇ ಬರುತ್ತಿರುತ್ತವೆ ಮತ್ತು ಭೋಗವು ಸಮಾಪ್ತವಾದ 
ಮೇಲೆ ಹೊರಟುಹೋಗುತ್ತವೆ. ಇಂದ್ರಿಯಗಳಿಂದ ಅನುಭವಿಸ 
ಲಾರದ ಯಾವುದೇ ಪದಾರ್ಥಗಳು ಬರುವುದಿಲ್ಲ ಇದರ ಕಾರಣ 
ಎಲ್ಲ ಜೀವರೂ ಮನಸಹಿತರೇ ಆಗಿದ್ದಾರೆ. ॥ ೬೮ ॥ ಸಾಮಾನ್ಯ 
ವಾಗಿ ವಿಷಯಗಳು ಎಲ್ಲರಿಗೂ ಕ್ರಮವಾಗಿ ಅನುಭವಕ್ಕೆ ಬರುತ್ತವೆ. 
ಆದರೆ ಮನಸ್ಸು ಶುದ್ಧಸತ್ತ ಆದಲ್ಲಿ ನೆಲೆಸಿ ಶ್ರೀಭಗವಂತನಲ್ಲಿ 
ತೊಡಗಿದಾಗ - ರಾಹುವು ದೃಷ್ಟಿಯ ವಿಷಯನಲ್ಲದಿದ್ದರೂ 
ಚಂದ್ರಬಿಂಬದಲ್ಲಿ ತೋರುವಂತೆ ಕೆಲವೊಮ್ಮೆ ಭಗವಂತನ ಸಂಸರ್ಗ 
ದಿಂದ ಸಮಸ್ತ ವಿಶ್ವವೂ, ಸಮಸ್ತ ವಾಸನೆಗಳೂ ಏಕಕಾಲದಲ್ಲಿ 
ತೋರುವುದೂ ಉಂಟು, ॥ ೬೯ ॥ ಬುದ್ಧಿ ಮನಸ್ಸು ಇಂದ್ರಿಯ 
ಗಳು ಮತ್ತು ಇಂದ್ರಿಯಗಳ ವಿಷಯಗಳು - ಈ ಗುಣಗಳ 
ಪರಿಣಾಮವಾದ ಅನಾದಿ ಲಿಂಗಶರೀರವು ಇರುವಲ್ಲಿಯವರೆಗೂ 
ಜೀವನಲ್ಲಿ ಸ್ಥೂಲದೇಹದ ಕುರಿತು "ನಾನು-ನನ್ನದು' ಎಂಬ 
ಭಾವವು ನಾಶಹೊಂದುವುದಿಲ್ಲ ॥ ೭೦ ॥ ಗಾಢನಿದ್ದೆ ಮೂರ್ಛೆ, 
ಅತ್ಯಂತ ದುಃಖ ಹಾಗೂ ಮೃತ್ಯು ತೀವ್ರವಾದ ಸನ್ನಿಪಾತ ಜ್ವರವೇ 
ಮುಂತಾದ ಸ್ಥಿತಿಯಲ್ಲಿ ಇಂದ್ರಿಯಗಳ ವ್ಯಾಕುಲತೆಯ ಕಾರಣ 
"ನಾನು-ನನ್ನದು' ಇದರ ಸ್ಪಷ್ಟ ಅನುಭೂತಿ ಆಗದಿದ್ದರೂ ಆಗಲೂ 
ಅವುಗಳ ಅಭಿಮಾನ ಇದ್ದೇ ಇರುತ್ತದೆ. ॥ ೭೧ ॥ ಅಮಾವಾಸ್ಯೆಯ 
ರಾತ್ರಿಯಲ್ಲಿ ಚಂದ್ರನು ಇದ್ದೇ ಇದ್ದರೂ ನಮಗೆ ಗೋಚರಿಸು 
ವುದಿಲ್ಲ ಹಾಗೆಯೇ ಗರ್ಭದಶೆ ಮತ್ತು ಬಾಲ್ಯಾವಸ್ಥೆಗಳಲ್ಲಿ 
ಇಂದ್ರಿಯಗಳ ಪೂರ್ಣವಿಕಾಸವಾಗದಿದ್ದರಿಂದ ಈ ಹನ್ನೊಂದು 
ಇಂದ್ರಿಯಗಳಿಂದ ಕೂಡಿದ ಲಿಂಗದೇಹವು ತೋರಿಬರದಿದ್ದರೂ, 
ಯೌವನಾವಸ್ಥೆಯಲ್ಲಿರುವ ಮನುಷ್ಯನಲ್ಲಿ ಸ್ಪಷ್ಟ ತೋರಿ 
ಬರುವುದು. ॥ ೭೨ ॥ ಕನಸಿನಲ್ಲಿ ಯಾವ ವಸ್ತುವೂ ಇಲ್ಲದಿದ್ದರೂ 
ಕನಸಿನ ಅನರ್ಥವು ಎಚ್ಚರಿಕೆಯಾಗುವವರೆಗೆ ತೊಲಗುವುದಿಲ್ಲ 
ಹಾಗೆಯೇ ಈ ಪ್ರಪಂಚದ ವಸ್ತುಗಳು ವಾಸ್ತವವಾಗಿ ಅಸತ್ತಾಗಿ 
ದ್ದರೂ ಅವಿದ್ಯೆಗೆ ವಶನಾದ ಜೀವನು ಅವುಗಳನ್ನು ಚಿಂತಿಸುತ್ತಿರು 
ವನು. ಆದ್ದರಿಂದ ಅವನಿಗೆ ಹುಟ್ಟು- ಸಾವುಗಳ ರೂಪವಾದ ಈ 
ಸಂಸಾರವು ತೊಲಗುವುದಿಲ್ಲ ॥ ೭೩ ॥ 

ಹೀಗೆ ಪಂಚತನ್ಮಾತ್ರೆಗಳಿಂದ ಉಂಟಾದ ಹಾಗೂ ಹದಿನಾರು 
ತತ್ತ್ವಗಳ ರೂಪದಲ್ಲಿ ವಿಕಸಿತವಾದ ಈ ತ್ರಿಗುಣಮಯ ಸಂಘಾ 
ತವೇ ಲಿಂಗಶರೀರವು. ಇದು ಚೇತನದಿಂದ ಕೂಡಿದಾಗ 'ಜೀವ' 
ಎನಿಸಿಕೊಳ್ಳುವುದು. ॥ ೭೪ ॥ ಇವನ ಮೂಲಕವೇ ಪುರುಷನು 
ಬೇರೆ-ಬೇರೆ ದೇಹಗಳನ್ನು ಗ್ರಹಿಸುತ್ತಾ, ತ್ಯಜಿಸುತ್ತಾ ಇರುವನು, 
ಹಾಗೂ ಇದರಿಂದಲೇ ಅವನಿಗೆ ಹರ್ಷ, ಶೋಕ, ಭಯ, ದುಃಖ 
ಮತ್ತು ಸುಖ ಮುಂತಾದ ಅನುಭವಗಳು ಉಂಟಾಗುತ್ತವೆ. 
॥ ೭೫ ॥ ಜಿಗಣೆಯ ಹುಳುವು ಒಂದು ಹುಲ್ಲಿನಿಂದ ಮತ್ತೊಂದು 
ಹತ್ತುವಾಗ ಮುಂದಿನ ಹುಲ್ಲನ್ನು ಗಟ್ಟಿಯಾಗಿ 
ಹಿಡಿದುಕೊಳ್ಳುವ ವರೆಗೂ ಹಿಂದಿನ ಹುಲ್ಲನ್ನು ಬಿಡುವುದಿಲ್ಲ 
ಹಾಗೆಯೇ ಜೀವನು ಮರಣಕಾಲವು ಒದಗಿದರೂ ದೇಹಾ 
ರಂಭದ ಕರ್ಮಗಳು ಮುಗಿದುಹೋದರೂ ಮತ್ತೊಂದು 
ಶರೀರವು ದೊರೆಯುವ ತನಕ ಹಿಂದಿನ ಶರೀರದ ಅಭಿಮಾನವನ್ನು 
ಬಿಡುವುದಿಲ್ಲ ರಾಜೇಂದ್ರನೇ! ಈ ಮನಃಪ್ರಧಾನವಾದ ಲಿಂಗ 


29 ಅಧ್ಯಾಯ] 


ಚತುರ್ಥ ಸೃಂಧ 


497 


a ತೆ 


ಯದಾಕೆ ಕೈಶ್ಚರಿತಾಂಧ್ಯಾಯನ್ಶರ್ಮಾಣ್ಯಾ ಚಿನುತೇ$ಸಕ್ಕತ್‌ I 
ಸತಿ ಕರ್ಮಣ್ಯ ವಿದ್ಯಾಯಾಂ ಬಂಧಃ ಕರ್ಮಣ್ಣ ನಾತ್ಯನಃ 
11 ೭೮ ॥ 
pa 
4 


” ಅತಸ್ತದಪವಾದಾರ್ಥಂ ಭಜ ಸರ್ವಾತ್ಮನಾ ಹರಿಮ್‌ । 


ಪಶ್ಯಂಸ್ತದಾತ್ಮಕಂ ವಿಶ್ವಂ ಸ್ಥಿತ್ಯುತ್ತಡ್ವಪೈಯಾ ಯತಃ 


ೆ ॥೭೯॥ 
ಹ ಕ್ಕಿ Wm ಕ 
ಅಸ ರ್ಯ ಮೈತ್ರೇಯ ಉವಾಚ 
ಭಾಗವತಮುಖ್ಯೋ ಭಗವಾನ್‌ 
ನಾರದೋ ಹಂಸಯೋರ್ಗತಿಮ್‌ । 
ಪ್ರದರ್ಶ್ಯ ಹ್ಯಮುಮಾಮಂತ್ರ ಸ 
ಸಿದ್ದಲೋಕಂ ತತೋತಗಮತ್‌ ॥ ೮೦॥ 


ಸ ಪ್ರಾಚೀನಬರ್ಹೀ ರಾಜರ್ಷಿಃ ಪ್ರಜಾಸರ್ಗಾಭಿರಕ್ಷಣೇ । 


ಆದಿಶ್ಯ ಪುತ್ರಾನಗಮತ್ತಪಸೇ ಕಪಿಲಾಶ್ರಮಮ್‌ 


॥1 ೮೧॥ 


ತತ್ಕೈಕಾಗ್ರಮನಾ ವೀರೋ ಗೋವಿಂದ ಚರಣಾಂಬುಜಮ್‌ । 
ವಿಮುಕ್ತಸಂಗೋತನುಭಜನ್ನಕ್ಷಾ ಶ್ಯ ತತ್ಪಾಮ್ಯತಾಮಗಾತ್‌ 
॥ ೮೨ ॥ 


ಏತದಧ್ಯಾತ್ಮ ಪಾರೋಕ್ಸ್ಯಂ ಗೀತಂ ದೇವರ್ಷಿಣಾನಘ । 
ಯಃ ಶ್ರಾವಯೇದ್ಯಃ ಶೃಣುಯಾತ್ಸಲಿಂಗೇನ ವಿಮುಚ್ಯತೇ 
1 ೮೩ 1 


ಏತನ್ಮುಕಂದ ಯಶಸಾ ಭುವನಂ ಪುನಾನಂ 
ದೇವರ್ಷಿವರ್ಯಮುಖನಿಸೃತಮಾತ್ಸಶೌಚಮ್‌ | 

ಯಃ ಕೀರ್ತ್ಯಮಾನಮಧಿಗಚ್ಛಕಿ ಪಾರಮೇಷ್ಟ್ಯಂ 
ನಾಸ್ಕಿನ್‌ ಭವೇ ಭ್ರಮತಿ ಮುಕ್ತಸಮಸ್ತಬಂಧಃ ॥ ೮೪ ॥ 


ಅಧ್ಯಾತ್ಮ ಪಾರೋಕ್ಸ್ಯಮಿದಂ ಮಯಾಧಿಗತಮದ್ದುತಮ್‌ I 
ಏವಂ ಸ್ಪಿಯಾ5ಶ್ರಮಃ ಪುಂಸಶ್ಚಿನ್ನೋತಮುತ್ತ ಚಸಂಶಯಃ 
1 ೮೫ ॥ 


ಶರೀರವೇ ಜೀವಿಯ ಜನ್ಮಾದಿಗಳಿಗೆ ಕಾರಣವಾಗಿದೆ. ॥ ೭೬-೭೭ ॥ 
ಜೀವನು ಇಂದ್ರಿಯಜನಿತ ಭೋಗಗಳನ್ನು ಚಿಂತಿಸುತ್ತಾ ಪದೇ- 
ಪದೇ ಅವುಗಳಿಗಾಗಿಯೇ ಕರ್ಮ ಮಾಡುತ್ತಿರುವಾಗ, ಆ ಕರ್ಮ 
ಗಳು ಆಗುತ್ತಾ ಇರುವುದರಿಂದ ಅವಿದ್ಯಾವಶನಾಗಿ ಅವನು ದೇಹಾ 
ದಿಗಳ ಕರ್ಮಗಳಲ್ಲಿ ಬಂಧಿತನಾಗುತ್ತಾನೆ. ॥ ೭೮ ॥ ಆದುದರಿಂದ 
ಆ ಕರ್ಮಬಂಧನದಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಸಮಸ್ತ 
ವಿಶ್ವಿವನ್ನು ಭಗವದ್ರೂಪವಾಗಿ ನೋಡುತ್ತಾ ಎಲ್ಲ ರೀತಿಯಿಂದ 
ಶ್ರೀಹರಿಯನ್ನು ಭಜಿಸು. ಅವನಿಂದಲೇ ಈ ವಿಶ್ವದ ಉತ್ಪತ್ತಿ, ಸಿತಿ 
ಆಗುತ್ತದೆ ಹಾಗೂ ಅವನಲ್ಲೇ ಲಯಹೊಂದುತ್ತದೆ. |! ೭೯! ॥ 
ಶ್ರೀಮೈತ್ರೇಯರು ಹೇಳುತ್ತಾರೆ ದ ಎಲ್ಯ ವಿದುರನೇ | 
ಭಾಗವತೋತ್ತಮರಾದ ಶ್ರೀನಾರದಮಹರ್ಷಿಗಳು' ಹೀಗೆ ಪ್ರಾಚೀನ 
ಬರ್ಹಿರಾಜನಿಗೆ ಜೀವ ಮತ್ತು ಈಶ್ವರರ. ಸ್ವರೂಪದ ದಿಗ್ಗರ್ಶನ 
ಮಾಡಿದರು. ಬಳಿಕ ಅವರು ಅವನಿಂದ ಬೀಳ್ಕೊಂಡು ಸಿದ್ದಲೋಕಕ್ಕೆ 
ಹೊರಟುಹೋದರು. ॥ ೮೦ ॥ ಅನಂತರ ಆ ರಾಜರ್ಷಿ ಪ್ರಾಚೀನ 
ಬರ್ಹಿಯೂ ಪ್ರಜಾಪಾಲನೆಯ ಹೊಣೆಯನ್ನು ತನ್ನ ಪುತ್ರನಿಗೆ 
ಒಪ್ಪಿಸಿ, ತಪಸ್ಸನ್ನಾಚರಿಸಲಿಕ್ಕಾಗಿ ಕಪಿಲಾಶ್ರಮಕ್ಕೆ ಹೊರಟು 
ಹೋದನು. ॥ ೮೧ ॥ ಅಲ್ಲಿ ಆ ವೀರವರನು ಸಮಸ್ಯ ವಿಷಯಗಳ 
ಆಸಕ್ತಿಯನ್ನು ಬಿಟ್ಟು ಏಕಾಗ್ರ. ಮನಸ್ಸಿನಿಂದ ಭಕ್ತಿಯಿಂದ ಶ್ರೀಹರಿಯ 
ಚರಣಕಮಲಗಳನ್ನು ಧ್ಯಾನಿಸುತ್ತಾ ಭಗವಂತನ ಸಾರೂಪ್ಯಪದವನ್ನು 
ಪಡೆದುಕೊಂಡನು. ॥ ೮೨ ॥ 
ಎಲೈ ಪುಣ್ಯಶಾಲಿಯಾದ ವಿದುರನೇ | ದೇವರ್ಷಿಗಳಾದ ನಾರ 
ದರು ಹಾಡಿದ ಈ ಪರೋಕ್ಟರೂಪವಾದ ಆತ್ಮಜ್ಞಾ ನವನ್ನು ಕೇಳುವ 
ಅಥವಾ ಹೇಳುವವನು ಶೀಘ್ರವಾಗಿ ಲಿಂಗದೇಹದ ಬಂಧನದಿಂದ 
ಬಿಡುಗಡೆ ಹೊಂದುವನು. ॥ ೮೩ ॥ ದೇವರ್ಷಿ ನಾರದರ ಮುಖ 
ದಿಂದ ಹೊರಬಿದ್ದ ಈ ಆತ್ಮಜ್ಞಾನವು ಭಗವಾನ್‌ ಮುಕುಂದನ 
ಕೀರ್ತಿಯಿಂದ ಕೂಡಿರುವ ಕಾರಣದಿಂದ ಮೂರುಲೋಕಗಳನ್ನು 
ಪವಿತ್ರಗೊಳಿಸುವ, ಅಂತಃಕರಣವನ್ನು ಶುದ್ಧಗೊಳಿಸುವ ಮತ್ತು 
ಪರಮಾತ್ಮಪದವನ್ನು ಪ್ರಕಾಶಗೊಳಿಸುವುದು. ಈ ಕಥಾಮೃತವನ್ನು 
ಕೇಳುವವನು ಹೇಳುವವನು ಎಲ್ಲ ಬಂಧನಗಳಿಂದ ಮುಕ್ತನಾಗು 
ವನು ಮತ್ತು ಅವನಿಗೆ ಈ ಸಂಸಾರಚಕ್ರದಲ್ಲಿ ಸುತ್ತಾಟವಿರುವು 
ದಿಲ್ವ ॥ ೮೪ ॥ ಎಲೈ ವಿದುರನೇ! ಗೃಹಸ್ಥಾಶ್ರಮಿ ಪುರಂಜನನ 
ರೂಪಕದಿಂದ ಪರೋಕ್ಷರೂಪದಿಂದ ಹೇಳಿರುವ ಈ ಅದ್ಭುತವಾದ 
ಆತ್ಮಜ್ಞಾನವನ್ನು ನಾನು ಗುರುಗಳ ಕೃಪೆಯಿಂದ ಪಡೆದಿದ್ದೆನು. 
ಇದರ ತಾತ್ಪರ್ಯವನ್ನು ಆರಿಯುವುದರಿಂದ ಬುದ್ಧಿಯಿಂದ 
ಕೂಡಿದ ಜೀವಿಯ ದೇಹಾಭಿಮಾನವು ತೊಲಗುವುದು ಮತ್ತು 
ಪರಲೋಕದಲ್ಲಿ ಜೀವನಿಗೆ ಕರ್ಮಫಲಭೋಗವು ಹೇಗೆ ಆಗು 
ವುದು ಎಂಬ ಸಂಶಯವೂ ಪರಿಹಾರವಾಗುವುದು. ॥ ೮೫ ॥ 
ಆಪ್ಪತ್ಕೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೨೯ ॥ 


ಇತಿಶ್ರಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ 
ವಿದುರ-ಮೈತ್ರೇಯಸಂವಾದೇ ಪ್ರಾಚೀನಬರ್ಜಿರ್ನಾರದರಂವಾದೋ ನಾಮೈಕೋನತ್ರಿಶೋತಧ್ಯಾಯಃ॥ ೨೯ ॥ 


— ಎಂಕ 


498 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಮೂವತ್ತನೆಯ ಅಧ್ಯಾಯ 
ಪ್ರಚೇತಸರಿಗೆ ಭಗವಾನ್‌ ಮಹಾವಿಷ್ಣುವಿನಿಂದ ವರಪ್ರದಾನ 


೪ ಎದುರ ಉವಾಚ 


ಯೇ ತ್ವಯಾಭಿಹಿತಾ ಬ್ರಹ್ಮನ್‌ ಸುತಾ ಪ್ರಾಚೀನಬರ್ಹಿಷ: | 
ತೇ ರುದ್ರಗೀತೇನ ಹರಿಂ ಸಿದ್ಧಿಮಾಪುಃ ಪ್ರತೋಷ್ಯ ಕಾಮ್‌ 
won 
ಕಿಂ ಬಾರ್ಹಸತ್ರೇಹ ಪರತ್ರ ವಾಥ 
ಕೈವಲ್ಯನಾಥಪ್ರಿಯಪಾರ್ಶ್ವವರ್ತಿನಃ | 
ಆಸಾದ್ಯ ದೇವಂ ಗಿರಿಶಂ ಯದೃಚ್ಛಿಯಾ 
ಪ್ರಾಪುಃ ಪರಂ ನೂನಮಥ ಪ್ರಚೇತಸಃ: ॥ ೨ ॥ 
ಮೈತ್ರೇಯ ಉವಾಚ 


ಪ್ರಚೇತಸೋsಂತರುದಧೌ್‌ ಪಿತುರಾದೇಶಕಾರಿಣಃ | 
ಜಪಯಜ್ಞೇನ ತಪಸಾ ಪುರಂಜನಮತೋಷಯನ್‌ 


॥ ೩ ॥ 
ದಶವರ್ಷಸಹಸ್ರಾಂತೇ ಪುರುಷಸ್ತು ಸನಾತನಃ । 
ತೇಷಾಮಾವಿರಭೂತ್ಯಚ್ಛಂ ಶಾಂತೇನ ಶಮಯನ್ರುಚಾ 

॥ ೪॥ 


ಸುಪರ್ಣಸ್ಕಂಧಮಾರೂಢೋ ಮೇರುಶ್ವಂಗಮಿವಾಂಬುದಃ । 
ಹೀತವಾಸಾ ಮಣಿಗ್ರೀವಃ ಕುರ್ವನ್ನಿಶಿಮಿರಾ ದಿಶಃ 
11 ೫ ॥ 


ಕಾಶಿಷ್ಲುನಾ ಕನಕವರ್ಣವಿಭೂಷಣೇನ 
ಭ್ರಾಜತೃಪೋಲವದನೋ ವಿಲಸತ್ಕಿರೀಟಃ । 
ಅಷ್ಟಾಯುಧೈರನುಚರೈರ್ಮುನಿಭಿಃ ಸುರೇಂದ್ಲೈ- 
ರಾಸೇವಿತೋ ಗರುಡಕಿನ್ನರಗೀತಕೀರ್ತಿಃ ॥ ೬ ॥ 
ಪೀನಾಯತಾಪುಭುಜಮಂಡಲಮಧ್ಯಲಕ್ಷಾ ಕ್ಯ 
ಸ್ಪರ್ಧಚ್ಛಿಯಾ ಪರಿವೃತೋ ವನಮಾಲಯಾದ್ಯಃ । 
ಬರ್ಹಿಷ್ಠತಃ ಪುರುಷ ಆಹ ಸುತಾನ್ಸಫನ್ನಾನ್‌ 
ಪರ್ಜನ್ಯನಾದರುತಯಾ ಸಫ್ಸುಣಾವಲೋಕಃ ॥ ೭ ॥ 


ಶ್ರೀಭಗವಾನುವಾಚ 


ವರಂ ವೃಣೀದ್ದು ಭದ್ರಂ ವೋ 
ಯೂಯಂ ಮೇ ನೃಪನಂದನಾಃ । 
ಸೌಹಾರ್ದೇನಾಪೃಥಗ್ಗರ್ಮಾ- 


ಸ್ತುಷ್ಟೋ5ಹಂ ಸೌಹೃದೇನ ವಲ 


ವಿದುರನು ಕೇಳಿದನು - ಮುನಿಶ್ರೇಷ್ಠರೇ! ತಾವು ಈವರೆಗೆ 
ವರ್ಣನೆಮಾಡಿದ ಪ್ರಾಚೀನಬರ್ಹಿ ಮಹಾರಾಜನ ಪುತ್ರರಾದ 
ಪ್ರಚೇತಸರು ರುದ್ರಗೀತೆಯ ಮೂಲಕ ಶ್ರೀಹರಿಯನ್ನು ಸ್ತುತಿಸಿ 
ಯಾವ ಸಿದ್ಧಿಯನ್ನು ಪಡೆದರು? ॥ ೧॥ ಬೃಹಸ್ಪತಿಶಿಷ್ಯರೇ ! 
ಮೋಕ್ಕಾಧಿಪತಿಯಾದ ಶ್ರೀನಾರಾಯಣನಿಗೆ ಅತ್ಯಂತ ಪ್ರಿಯರಾದ 
ಭಗವಾನ್‌ ಶಂಕರನ ಸಾನ್ನಿಧ್ಯವನ್ನು ಅಕಸ್ಮಾತ್ತಾಗಿ ಪಡೆದ ಪ್ರಚೇ 
ತಸರು ಮುಕ್ತಿಯನ್ನೇನೋ ಪಡೆದಿರಬಹುದು. ಅದಕ್ಕೆ ಮೊದಲು 
ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿಯೂ ಅವರು ಏನನ್ನು 
ಪಡೆದರು? ಎಂಬುದನ್ನು ಹೇಳುವ ಕೃಪೆಮಾಡಬೇಕು. ॥ ೨ ॥ 

ಶ್ರೀಮೈತ್ರೇಯರು ಹೇಳಿದರು - ಎಲೈ ವಿದುರನೇ | ತಂದೆಯ 
ಆಜ್ಞಾಕಾರಿಗಳಾದ ಪ್ರಚೇತಸರು ಸಮುದ್ರದ ಒಳಗೆ ನಿಂತು 
ಕೊಂಡೇ ರುದ್ರಗೀತೆಯನ್ನು ಜಪಿಸುತ್ತಾ, ಜಪಯಜ್ಞದಿಂದಲೂ, 
ತಪಸ್ಸಿನಿಂದಲೂ ಸಮಸ್ತ ಶರೀರಗಳ ಉತ್ಪಾದಕನಾದ ಭಗವಾನ್‌ 
ಶ್ರೀಹರಿಯನ್ನು ಪ್ರಸನ್ನಗೊಳಿಸಿದರು. ॥ ೩ ॥ ತಪಸ್ಸು ಮಾಡುತ್ತಾ- 
ಮಾಡುತ್ತಾ ಹತ್ತುಸಾವಿರ ವರ್ಷಗಳು ಕಳೆದುಹೋಗಲಾಗಿ ಪುರಾಣ 
ಪುರುಷನಾದ ಶ್ರೀನಾರಾಯಣನು ತನ್ನ ಮನೋಹರ ಕಾಂತಿ 
ಯಿಂದ ಅವರ ತಪಸ್ಸಿನಿಂದುಂಟಾದ ಕ್ಲೇಶವನ್ನು ಶಾಂತಗೊಳಿಸುತ್ತಾ 
ಸೌಮ್ಯವಾದ ದಿವ್ಯವಿಗ್ರಹದಿಂದ ಅವರ ಎದುರಿಗೆ ಪ್ರಕಟನಾ 
ದನು. ॥ ೪ ॥ ಗರುತ್ಸಂತನ ಹೆಗಲಿನ ಮೇಲೆ ಕುಳಿತಿರುವ ಶ್ಯಾಮ 
ಸುಂದರನಾದ ಸ್ವಾಮಿಯು ಮೇರುಪರ್ವತದ ಶಿಖರದಲ್ಲಿ 
ಕಂಗೊಳಿಸುವ ಮುಗಿಲಿನಂತೆ ಮೆರೆಯುತ್ತಿದ್ದನು. ಪರಮಾತ್ಮನ 
ಪ್ರಭಾಪುಂಜವು ಎಲ್ಲ ದಿಕ್ಕುಗಳ ಕತ್ತಲೆಯನ್ನು ಹೊಡೆದಟ್ಟು 
ವಂತಿತ್ತು. ಅವನ ಶ್ರೀದೇಹದಲ್ಲಿ ಮನೋಹರ ಪೀತಾಂಬರವೂ, 
ಕಂಠದಲ್ಲಿ ಕೌಸ್ತುಭಮಣಿಯೂ ಶೋಭಿಸುತ್ತಿತ್ತು. ॥ ೫ ॥ ಥಳ- 
ಥಳಿಸುತ್ತಿದ್ದ ಸ್ವರ್ಣರತ್ನಾಭರಣಗಳ ಕಾಂತಿಯಿಂದ ಕೆನ್ನೆ-ಕದಪು 
ಗಳೂ, ಮುಖಕಮಲವೂ ತೊಳತೊಳಗಿ ಬೆಳಗುತ್ತಿದ್ದವು. ತಲೆಯ 
ಮೇಲೆ ರತ್ನ ಕಿರೀಟವೂ, ಎಂಟು ಭುಜಗಳಲ್ಲಿಯೂ ಎಂಟು 
ದಿವ್ಯಾಯುಧಗಳು ಹೊಳೆಯುತ್ತಿದ್ದವು. ದೇವತೆಗಳೂ, ಮುನಿ 
ಗಳೂ, ಪಾರ್ಷದರೂ ಸ್ವಾಮಿಯನ್ನು ಸೇವಿಸುತ್ತಿದ್ದರು. ಗರುಡ 
ದೇವರು ಕಿನ್ನರರಂತೆ ತಮ್ಮ ಸಾಮವೇದ ಮಯವಾದ ರೆಕ್ಕೆಗಳ 
ಧ್ವನಿಯಿಂದ ದೇವದೇವನ ಕೀರ್ತಿಯನ್ನು ಗಾನಮಾಡು 
ತ್ತಿದ್ದರು. ॥ ೬ ॥ ಅವನ ಎಂಟು ನೀಳವಾದ ಸ್ಥೂಲಭುಜಗಳ 
ನಡುವೆ ಶ್ರೀಲಕ್ಷ್ಮೀದೇವಿಯೊಡನೆ ಸ್ಪರ್ಧಿಸುತ್ತಿದ್ದ ವನಮಾಲೆಯು 


'ಮೆರೆಯುತ್ತಿತ್ತು. ಆದಿಪುರುಷ ಶ್ರೀಮನ್ನಾರಾಯಣನು ತನ್ನಲ್ಲಿ 


ಶರಣಾಗತರಾಗಿದ್ದ ಪ್ರಚೇತಸರ ಮೇಲೆ ದಯಾದೃಷ್ಟಿಯನ್ನು 
ಬೀರುತ್ತಾ ಮೇಘಗಂಭೀರವಾಣಿಯಿಂದ ಇಂತೆಂದನು -॥ ೭ ॥ 
ಶ್ರೀಭಗವಂತನು ಹೇಳಿದನು - ರಾಜಪುತ್ತರೇ! ನಿಮಗೆ 
ಮಂಗಳವಾಗಲಿ. ನಿಮಗಿಷ್ಟವಾದ ವರವನ್ನು ಬೇಡಿರಿ. ನಿಮ್ಮೆಲ್ಲರಲ್ಲಿ 
ಪರಸ್ಪರ ಪ್ರೀತಿಯಿದ್ದು ಏಕಧರ್ಮವನ್ನು ಪಾಲಿಸುತ್ತಿರುವ ನಿಮ್ಮ ಈ 


30 ಅಧ್ಯಾಯ] 


ಚತುರ್ಥ ಸೃಂಧ 


499 


ಯೋಕನುಸ್ಥರತಿ ಸಂಧ್ಯಾಯಾಂ ಯುಷ್ಠಾನನುದಿನಂ ನರಃ । 
ತಸ್ಯ ಭ್ರಾತೃಹ್ವಾತ್ಮಸಾಮ್ಯಂ ತಥಾ ಭೂತೇಷು ಸೌಷೃದಮ್‌ 


1 ೯ ॥ 
ಯೇ ತು ಮಾಂ ರುದ್ರಗೀತೇನ 
ಸಾಯಂ ಪ್ರಾತಃ ಸಮಾಹಿತಾಃ । 
ಸ್ತುವಂತ್ಯಹಂ ಕಾಮವರಾನ್‌ದಾಸ್ಯೇ 
ಪ್ರಜ್ಞಾಂ ಚ ಶೋಭನಾಮ್‌ ॥ ೧೦॥ 


ಯದ್ಯೂಯಂ ಪಿತುರಾದೇಶಮಗ್ರಹೀಷ್ಟ ಮುದಾನ್ಹಿತಾಃ । 
ಅಥೋ ವ ಉಶತೀ ಕೀರ್ತಿರ್ಲೋಕಾನನು ಭವಿಷ್ಯತಿ 

॥ ೧೧॥ 

ಭವಿತಾ ವಿಶ್ರುತಃ ಪುತ್ರೋ5ನವಮೋ ಬ್ರಹ್ಮಣೋ ಗುಣ್ಣೆ; । 
ಯ ಏತಾಮಾತೃವಿರ್ಯೇಣ ತ್ರಿಲೋಕೀಂ ಪೂರಯಿಷ್ಯತಿ 

pe ॥| ೧೨ ॥ 

ಡೋಃ ಪ್ರಮ್ಲೋಚಯಾ ಲಬ್ಬಾ ಕನ್ಯಾ ಕಮಲಲೋಚನಾ । 
ತಾಂ ಚಾಪವಿದ್ಭಾಂ ಜಗೃಹುರ್ಭೂರುಹಾ ನೃಪನಂದನಾಃ 


॥ ೧೩ ॥ 
ಕ್ಲುತ್ಕಾಮಾಯಾ ಮುಖೇ ರಾಜಾ 
ಸೋಮಃ ಹೀಯೂಷವರ್ಷಿಣೇಮ್‌ । 
ದೇಶಿನೀಂ ರೋದಮಾನಾಯಾ 
ನಿದಧೇ ಸ ದಯಾನ್ನಿತಃ ॥ ೧೪ ॥ 


ಪ್ರಜಾವಿಸರ್ಗ ಆದಿಷ್ಟಾ ಪಿತ್ರಾ ಮಾಮನುವರ್ತತಾ | 
ತತ್ರ ಕನ್ಯಾಂ ವರಾರೋಹಾಂ ತಾಮುದ್ದಹತ ಮಾಚಿರಮ್‌ 


1 ೧೫ ॥ 
ಅಪ್ಪಥಗ್ಗರ್ಮಶೀಲಾನಾಂ ಸರ್ವೇಷಾಂ ಮ ಸುಮಧ್ಯಮಾ । 
ಅಪ್ಸಥಗ್ಗರ್ಮಶೀಲೇಯಂ ಭೂಯಾತತ್ವ್ಯರ್ಪಿತಾಶಯಾ 

11 ೧೬ ॥ 
ದಿವ್ಯವರ್ಷಸಹಸ್ರಾಣಾಂ ಸಹಸ್ರಮಹತೌಜಸ । 
ಭೌಮಾನ್ಟೋಕ್ಸಥ ಭೋಗಾನ್ಹೈ ದಿವ್ಯಾಂಶ್ಚಾನುಗ್ರಹಾನ್ದವ 

॥ ೧೭ ॥ 


ಅಥ ಮಯ್ಯನಪಾಯಿನ್ಯಾ ಭಕಾ ್ಯ್ಯ ಪಕ್ಷಗುಣಾಶಯಾಃ I 
ಉಪಯಾಸ್ಯಥ ಮದ್ದಾಮ ನಿರ್ವಿದ್ಯ ನಿರಯಾದತಃ 
nu ೧೮ I 


ಗೃಹೇಷ್ವಾವಿಶತಾಂ ಚಾಪಿ ಪುಂಸಾಂ ಕುಶಲಕರ್ಮಣಾಮ್‌ । 


ಮದ್ವಾರ್ಶಾಯಾತಯಾಮಾನಾಂ ನ ಬಂಧಾಯಗೃಹಾ ಮತಾಃ 
॥1೧೯॥ 


ಸೌಹಾರ್ದವು ನನಗೆ ಸಂತೋಷವನ್ನುಂಟುಮಾಡಿದೆ. ॥ ೮ ॥ ಪ್ರತಿ 
ದಿನವು ಸಾಯಂಕಾಲದಲ್ಲಿ ನಿಮ್ಮನ್ನು ಸ್ಥರಿಸುವವನಿಗೆ ಅಣ್ಣ 
ತಮ್ಮಂದಿರಲ್ಲಿ ನಿಮ್ಮಂತೆಯೇ ಪ್ರೇಮ ಉಂಟಾದೀತು ಹಾಗೂ. 
ಸಮಸ್ತ ಜೀವರ ಕುರಿತು ಮೈತ್ರಿಯ ಬಾವ ಉಂಟಾಗು 
ವುದು. ॥ ೯ ॥॥ ಸಾಯಂಕಾಲ ಮತ್ತು ಪ್ರಾತಃಕಾಲಗಳಲ್ಲಿ ಏಕಾಗ್ರ 
ಚಿತ್ತದಿಂದ ರುದ್ರಗೀತೆಯ ಮೂಲಕ ನನ್ನನ್ನು ಸ್ತುತಿಸುವವನಿಗೆ 
ನಾನು ಇಷ್ಟವಾದ ವರವನ್ನು ಮತ್ತು ಶುದ್ಧವಾದ ಬುದ್ದಿಯನ್ನು 
ಕರುಣಿಸುವೆನು. ॥ ೧೦ ॥ ನೀವು "ಸಂತೋಷದಿಂದ ತಂದೆಯ 
ಅಪ್ಪಣೆಯನ್ನು ಶಿರಸಾವಹಿಸಿದ್ದೀರಿ. ಅದರಿಂದ ನಿಮ್ಮ ಕಮನೀಯ 
ಕೀರ್ತಿಯು ಸಮಸ್ತ ಲೋಕಗಳಲ್ಲಿಯೂ ಹರಡುವುದು. ॥ ೧೧ ॥ 
ನಿಮಗೆ ಅತ್ಯಂತ ವಿಖ್ಯಾತವಾದ ಒಬ್ಬ ಸುಪುತ್ರನು ಜನಿಸುವನು. 
ಅವನು ಬ್ರಹ್ಮದೇವರಿಗೆ ಸ್ವಲ್ಪವೂ ಕಡಿಮೆಯಿಲ್ಲದ ಗುಣಗಳಿಂದ 
ಬೆಳಗುತ್ತಾ ತನ್ನ ಸಂತಾನದಿಂದ ಮೂರುಲೋಕಗಳನ್ನೂ ತುಂಬು 
ವನು. ॥ ೧೨ ॥ 

ರಾಜಕುಮಾರರೇ | ತಪೋನಿಷ್ಠನಾಗಿದ್ದ ಕಂಡು ಮಹರ್ಷಿಯ 
ತಪಸ್ಸನ್ನು ಕೆಡಿಸಲು ಇಂದ್ರನು "ಪ್ರಮ್ಲೋಚಾ' ಎಂಬ ಅಪ್ಪರೆಯನ್ನು 
ಕಳುಹಿಸಿದಾಗ ಅವಳಲ್ಲಿ ಮಹರ್ಷಿಗೆ ಕಮಲಲೋಚನೆಯಾದ 
ಒಂದು ಕನ್ಯಾರತ್ನವು ಜನಿಸಿತು. ಆ ಮಗುವನ್ನು ಅಲ್ಲಿಯೇ ಬಿಟ್ಟು 
ಆಕೆಯು ಸ್ವರ್ಗಕ್ಕೆ ಹೊರಟುಹೋದಳು. ಆಗ ಅಲ್ಲಿದ್ದ ವೃಕ್ಟಗಳೇ 
ಆ ಮಗುವನ್ನು ಪಾಲಿಸಿ-ಪೋಷಿಸಿದರು. ॥ ೧೩ ॥ ಆ ಮಗುವು 
ಹಸಿವಿನಿಂದ ಪೀಡಿತವಾಗಿ ಅಳತೊಡಗಿದಾಗ ಔಷಧಿಗಳ ಅರಸ 
ನಾದ ಚಂದ್ರನು ಕರುಣೆಯಿಂದ ಅದರ ಬಾಯಲ್ಲಿ ಅಮೃತವನ್ನು 
ಸುರಿಸುವ ತನ್ನ ತೋರುಬೆರಳನ್ನು ಇರಿಸಿದನು. ॥ ೧೪ ॥ ನಿಮ್ಮ 
ತಂದೆಯು ಈಗ ನನ್ನ ಆರಾಧನೆಯಲ್ಲಿ ತೊಡಗಿರುವನು. ನಿಮಗೆ 
ಸಂತಾನವನ್ನು ಪಡೆಯಬೇಕೆಂಬ ಆಜ್ಞೆಯನ್ನು ಕೊಟ್ಟಿರುವನು. 
ಆದ್ದರಿಂದ ನೀವು ಬೇಗನೇ ದೇವತೋಪಮಳಾದ ಆ ಕನ್ಯಾ 
ಮಣಿಯನ್ನು ವಿವಾಹ ವಾಗಿರಿ. ॥ ೧೫ ॥ ನೀವೆಲ್ಲರೂ ಒಂದೇ 
ಧರ್ಮಲ್ಲಿ ತತ್ತರರಾಗಿರುವಿರಿ ಮತ್ತು ನಿಮ್ಮ ಸ್ವಭಾವವೂ ಒಂದೇ 
ರೀತಿಯಾಗಿದೆ. ಅದಕ್ಕಾಗಿ ನಿಮ್ಮಂತೆಯೇ ಸಮಾನಧರ್ಮ- 
ಸ್ವಭಾವವುಳ್ಳ ಆ ಸುಂದರಕನ್ಯೆಯು ನಿಮ್ಮೆಲ್ಲರ ಪತ್ನಿಯಾಗುವಳು. 
ನಿಮ್ಮೆಲ್ಲರಲ್ಲಿ ಅವಳಿಗೆ ಸಮಾನವಾದ ಅನುರಾಗವಿದ್ದೀತು. ॥ ೧೬ ॥ 
ನೀವು ನನ್ನ ಕೃಪೆಯಿಂದ ಹತ್ತುಲಕ್ಷ ವರ್ಷಗಳ ಕಾಲ ಪೂರ್ಣ 
ಬಲಶಾಲಿಗಳಾಗಿದ್ದು ನಾನಾರೀತಿಯ ಭೂಲೋಕದ ಭೋಗ 
ಗಳನ್ನು ಹಾಗೂ ಸ್ವರ್ಗಲೋಕದ ದಿವ್ಯಭೋಗಗಳನ್ನೂ ಅನು 
ಭವಿಸುವಿರಿ. ॥ ೧೭ ॥ ಕೊನೆಯಲ್ಲಿ ನನ್ನ ನಿಶ್ಚಲವಾದ ಭಕ್ತಿಯಿಂದ 
ಹೃದಯದ ಸಮಸ್ತ ವಾಸನಾರೂಪವಾದ ದೋಷಗಳು ದಗ್ಗವಾದ 
ಬಳಿಕ ನೀವುಗಳು ಈ ಲೋಕ ಮತ್ತು ಪರಲೋಕದ ನರಕ 
ಸದೃಶವಾದ ಎಲ್ಲ ಭೋಗಗಳಿಂದಲೂ ವಿರಕ್ಷರಾಗಿ ನನ್ನ ಪರಮ 
ಧಾಮಕ್ಕೆ ತೆರಳುವಿರಿ. ॥ ೧೮॥ ಭಗವದರ್ಪಣ ಬುದ್ಧಿಯಿಂದ 
ಕರ್ಮಗಳನ್ನು ಆಚರಿಸುತ್ತಾ, ತಮ್ಮ ಎಲ್ಲ ಕಾಲವನ್ನು ನನ್ನ ಕಥಾ- 
ಕೀರ್ತನೆಯಲ್ಲೇ ಕಳೆಯುವವರು ಗೃಹ್ನಾಶ್ರಮದಲ್ಲೇ ಇದ್ದರೂ 
ಅವರಿಗೆ ನವ ಬಂಧನಕಾರಕವಾಗುವುದಿಲ್ಲ ॥ ೧೯ ॥ 

ಅವರು ಪ್ರ ತಿದಿನವೂ ನನ್ನ ಲೀಲೆಗಳನ್ನೇ ಕೇಳುತ್ತಿರುತ್ತಾರೆ. 
ಆದುದರಿಂದ 'ಬಷವಾದಿಗಳಾದೆ ಜ್ಞಾನೋಪದೇಶಕರ "ಮೂಕ 


498 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಮೂವತ್ತನೆಯ ಅಧ್ಯಾಯ 


೨ಡಿ | 
ಯೇ ತ್ಹಯಾಭಿಹಿತಾ ಬ್ರಹ್ಮನ್‌ ಸುತಾ ಪ್ರಾಚೀನಬರ್ಹಿಷಃ । 

ತೇ ರುದ್ರಗೀತೇನ ಹರಿಂ ಸಿದ್ಧಿಮಾಪು: ಪ್ರತೋಷ್ಯ ಕಾಮ್‌ 

uO 


ವಿದುರಉವಾಚ 


ಕಿಂ ಬಾರ್ಹಸತ್ಯೇಹ ಪರತ್ರ ವಾಥ 
ಕೈವಲ್ಯನಾಥಪ್ರಿಯಪಾರ್ಶ್ವವರ್ತಿನ: | 
ಆಸಾದ್ಯ ದೇವಂ ಗಿರಿಶಂ ಯದೃಚ್ಛಯಾ 
ಪ್ರಾಪುಃ ಪರಂ ನೂನಮಥ ಪ್ರಚೇತಸ: ॥ ೨ ॥ 
ಮೈತ್ರೇಯ ಉವಾಚ 


ಪ್ರಚೇತಸೋsಂತರುದಧೌ್‌ ಪಿತುರಾದೇಶಕಾರಿಣಃ । 
ಜಪಯಜ್ಞೇನ ತಪಸಾ ಪುರಂಜನಮತೋಷಯನ್‌ 


॥॥ ೩ ॥ 
ದಶವರ್ಷಸಹಸ್ರಾಂತೇ ಪುರುಷಸ್ತು ಸನಾತನಃ । 
ತೇಷಾಮಾವಿರಭೂತೃಚ್ಛಂ ಶಾಂತೇನ ಶಮಯನ್ರುಚಾ 

1 ೪ ॥ 


ಸುಪರ್ಣಸಂಧಮಾರೂಢೋ ಮೇರುಶೃಂಗಮಿವಾಂಬುದಃ | 
ಪೀತವಾಸಾ ಮಣಿಗ್ರೀವಃ ಕುರ್ವನ್ನಿತಿಮಿರಾ ದಿಶಃ 
॥ ೫ ॥ 


ಕಾಶಿಷ್ಟುನಾ ಕನಕವರ್ಣವಿಭೂಷಣೇನ 
ಭ್ರಾಜತೃಪೋಲವದನೋ ವಿಲಸತ್ಕಿರೀಟಃ । 
ಅಷ್ಟಾಯುದ್ಳೆರನುಚರೈರ್ಮುನಿಭಿಃ ಸುರೇಂದೆ ಕೈ 
ರಾಸೇವಿತೋ ಗರುಡಕಿನ್ನರಗೀತಕೀರ್ತಿ: ॥ ೬ ॥ 
ಪೀನಾಯತಾಷ್ಟಭುಜಮಂಡಲಮಧ್ಯಲಕ್ಷ್ಯಾ 
ಸ್ಪರ್ಧಚ್ಚಿಯಾ ಪರಿವೃತೋ ವನಮಾಲಯಾದ್ಯಃ । 
ಬರ್ಹಿಷ್ಠತಃ ಪುರುಷ ಆಹ ಸುತಾನ್ಜಪನ್ನಾನ್‌ 
ಪರ್ಜನ್ಯನಾದರುತಯಾ ಸಫೃಣಾವಲೋಕಃ ॥ ೭ ॥ 


ಶ್ರೀಭಗವಾನುವಾಚ 


ವರಂ ವೃಣೀದ್ವಂ ಭದ್ರಂ ವೋ 
ಯೂಯಂ ಮೇ ನೃಪನಂದನಾಃ । 
ಸೌಹಾರ್ದೇನಾಪೃಥಗ್ಗರ್ಮಾ- 


ಸ್ತುಷ್ಟೋ5ಹಂ ಸೌಹೃದೇನ ವಃ ॥ ೮ ॥ 


ಪ್ರಚೇತಸರಿಗೆ ಭಗವಾನ್‌ ಮಹಾವಿಷ್ಣುವಿನಿಂದ ವರಪ್ರದಾನ 


ಎದುರನು ಕೇಳಿದನು - ಮುನಿಶ್ರೇಷ್ಠರೇ ! ತಾವು ಈವರೆಗೆ 
ವರ್ಣನೆಮಾಡಿದ ಪ್ರಾಚೀನಬರ್ಹಿ ಮಹಾರಾಜನ ಪುತ್ರರಾದ 
ಪ್ರಚೇತಸರು ರುದ್ರಗೀತೆಯ ಮೂಲಕ ಶ್ರೀಹರಿಯನ್ನು ಸ್ತುತಿಸಿ 
ಯಾವ ಸಿದ್ಧಿಯನ್ನು ಪಡೆದರು? ॥ ೧ ॥ ಬೃಹಸ್ಥತಿಶಿಷ್ಯರೇ | 
ಮೋಕ್ತಾಧಿಪತಿಯಾದ ಶ್ರೀನಾರಾಯಣನಿಗೆ ಅತ್ಯಂತ ಪ್ರಿಯರಾದ 
ಭಗವಾನ್‌ ಶಂಕರನ ಸಾನ್ನಿಧ್ಯವನ್ನು ಅಕಸ್ಸಾತ್ತಾಗಿ ಪಡೆದ ಪ್ರಚೇ 
ತಸರು ಮುಕ್ತಿಯನ್ನೇನೋ ಪಡೆದಿರಬಹುದು. ಅದಕ್ಕೆ ಮೊದಲು 
ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿಯೂ ಅವರು ಏನನ್ನು 
ಪಡೆದರು ? ಎಂಬುದನ್ನು ಹೇಳುವ ಕೃಪೆಮಾಡಬೇಕು. ॥ ೨ ॥ 

ಶ್ರೀಮೈತ್ರೇಯರು ಹೇಳಿದರು - ಎಲೈ ವಿದುರನೇ | ತಂದೆಯ 
ಆಜ್ಞಾಕಾರಿಗಳಾದ ಪ್ರಚೇತಸರು ಸಮುದ್ರದ ಒಳಗೆ ನಿಂತು 
ಕೊಂಡೇ ರುದ್ರಗೀತೆಯನ್ನು ಜಪಿಸುತ್ತಾ, ಜಪಯಜ್ಞದಿಂದಲೂ, 
ತಪಸಿನಿಂದಲೂ ಸಮಸ್ತ ಶರೀರಗಳ ಉತ್ಪಾದಕನಾದ ಭಗವಾನ್‌ 
ಶ್ರೀಹರಿಯನ್ನು ಪ್ರಸನ್ನಗೊಳಿಸಿದರು. ॥ ೩ ॥ ತಪಸ್ಸು ಮಾಡುತ್ತಾ- 
ಮಾಡುತ್ತಾ ಹತ್ತುಸಾವಿರ ವರ್ಷಗಳು ಕಳೆದುಹೋಗಲಾಗಿ ಪುರಾಣ 
ಪುರುಷನಾದ ಶ್ರೀನಾರಾಯಣನು ತನ್ನ ಮನೋಹರ ಕಾಂತಿ 
ಯಿಂದ ಅವರ ತಪಸ್ಸಿನಿಂದುಂಟಾದ ಕ್ಲೇಶವನ್ನು ಶಾಂತಗೊಳಿಸುತ್ತಾ 
ಸೌಮ್ಯವಾದ ದಿವ್ಯವಿಗ್ರಹದಿಂದ ಅವರ ಎದುರಿಗೆ ಪ್ರಕಟನಾ 
ದನು. ॥ ೪ ॥ ಗರುತ್ನಂತನ ಹೆಗಲಿನ ಮೇಲೆ ಕುಳಿತಿರುವ ಶ್ಯಾಮ 
ಸುಂದರನಾದ ಸ್ವಾಮಿಯು ಮೇರುಪರ್ವತದ ಶಿಖರದಲ್ಲಿ 
ಕಂಗೊಳಿಸುವ ಮುಗಿಲಿನಂತೆ ಮೆರೆಯುತ್ತಿದ್ದನು. ಪರಮಾತ್ಮನ 
ಪ್ರಭಾಪುಂಜವು ಎಲ್ಲ ದಿಕ್ಕುಗಳ ಕತ್ತಲೆಯನ್ನು ಹೊಡೆದಟ್ಟು 
ವಂತಿತ್ತು. ಅವನ ಶ್ರೀದೇಹದಲ್ಲಿ ಮನೋಹರ ಪೀತಾಂಬರವೂ, 
ಕಂಠದಲ್ಲಿ ಕೌಸ್ತುಭಮಣಿಯೂ ಶೋಭಿಸುತ್ತಿತ್ತು. ॥ ೫ ॥ ಥಳ- 
ಥಳಿಸುತ್ತಿದ್ದ ಸ್ವರ್ಣರತ್ನಾಭರಣಗಳ ಕಾಂತಿಯಿಂದ ಕೆನ್ನೆ-ಕದಪು 
ಗಳೂ, ಮುಖಕಮಲವೂ ತೊಳತೊಳಗಿ ಬೆಳಗುತ್ತಿದ್ದವು. ತಲೆಯ 
ಮೇಲೆ ರತ್ನ ಕಿರೀಟವೂ, ಎಂಟು ಭುಜಗಳಲ್ಲಿಯೂ ಎಂಟು 
ದಿವ್ಯಾಯುಧಗಳು ಹೊಳೆಯುತ್ತಿದ್ದವು. ದೇವತೆಗಳೂ, ಮುನಿ 
ಗಳೂ, ಪಾರ್ಷದರೂ ಸ್ವಾಮಿಯನ್ನು ಸೇವಿಸುತ್ತಿದ್ದರು. ಗರುಡ 
ದೇವರು ಕಿನ್ನರರಂತೆ ತಮ್ಮ ಸಾಮವೇದ ಮಯವಾದ ರೆಕ್ಕೆಗಳ 
ಧ್ವನಿಯಿಂದ ದೇವದೇವನ ಕೀರ್ತಿಯನ್ನು ಗಾನಮಾಡು 
ತ್ತಿದ್ದರು. ॥ ೬ ॥ ಅವನ ಎಂಟು ನೀಳವಾದ ಸ್ಥೂಲಭುಜಗಳ 
ನಡುವೆ ಶ್ರೀಲಕ್ಷ್ಮೀದೇವಿಯೊಡನೆ ಸ್ಪರ್ಧಿಸುತ್ತಿದ್ದ ವನಮಾಲೆಯು 


' ಮೆರೆಯುತ್ತಿತ್ತು. ಆದಿಪುರುಷ ಶ್ರೀಮನ್ನಾರಾಯಣನು ತನ್ನಲ್ಲಿ 


ಶರಣಾಗತರಾಗಿದ್ದ ಪ್ರಚೇತಸರ ಮೇಲೆ ದಯಾದೃಷ್ಟಿಯನ್ನು 
ಬೀರುತ್ತಾ ಮೇಘಗಂಭೀರವಾಣಿಯಿಂದ ಇಂತೆಂದನು -॥ ೭॥ 
ಶ್ರೀಭಗವಂತನು ಹೇಳಿದನು - ರಾಜಪುತ್ರರೇ! ನಿಮಗೆ 
ಮಂಗಳವಾಗಲಿ. ನಿಮಗಿಷ್ಟವಾದ ವರವನ್ನು ಬೇಡಿರಿ. ನಿಮ್ಮೆಲ್ಲರಲ್ಲಿ 
ಪರಸ್ಪರ ಪ್ರೀತಿಯಿದ್ದು ಏಕಧರ್ಮವನ್ನು ಪಾಲಿಸುತ್ತಿರುವ ನಿಮ್ಮ ಈ 


30 ಅಧ್ಯಾಯ] 


ಚತುರ್ಥ ಸೃಂಧ 


499 


ಯೋಕನುಸ್ಥರತಿ ಸಂಧ್ಯಾಯಾಂ ಯುಷ್ಮಾನನುದಿನಂ ನರಃ । 
ತಸ್ಯ ಭ್ರಾತೃಪ್ಪಾತ್ಮಸಾಮ್ಯಂ ತಥಾ ಭೂತೇಷು ಸೌಹೃದಮ್‌ 


॥ ೯ ॥ 
ಯೇ ತು ಮಾಂ ರುದ್ರಗೀತೇನ 
ಸಾಯಂ ಪ್ರಾತಃ ಸಮಾಹಿತಾಃ । 
ಸ್ತುವಂತ್ಯಹಂ ಕಾಮವರಾನ್‌ದಾಸ್ಯೇ 
ಪ್ರಜ್ಞಾಂ ಚ ಶೋಭನಾಮ್‌ ॥ ೧೦॥ 


ಯದ್ಯೂಯಂ ಪಿತುರಾದೇಶಮಗ್ರಹೀಷ್ಟ ಮುದಾನ್ವಿತಾಃ । 
ಅಥೋ ವ ಉಶತೀ ಕೀರ್ತಿರ್ಲೋಕಾನನು ಭವಿಷ್ಯತಿ 
11 ೧೧ ॥ 


ಭವಿತಾ ವಿಶ್ರುತಃ ಪುತ್ರೋರನವಮೋ ಬ್ರಹ್ಮಣೋ ಗುಣ್ಣೆ: । 
ಯ ಏತಾಮಾತ್ಸವಿರ್ಯೇಣ ತ್ರಿಲೋಕೀಂ ಪೂರಯಿಷ್ಯತಿ 


Al ॥ ೧೨॥ 
ಕಂಡೋಃ ಪ್ರಮ್ಲೋಚಯಾ ಲಬ್ಬಾಕನ್ಯಾ ಕಮಲಲೋಚನಾ । 
ತಾಂ ಚಾಪವಿದ್ಧಾಂ ಜಗೃಹುರ್ಭೂರುಹಾ ನೃಪನಂದನಾಃ 


1 ೧೩ 1 
ಕ್ಲುತ್ಕಾಮಾಯಾ ಮುಖೇ ರಾಜಾ 
ಸೋಮಃ ಪೀಯೂಷವರ್ಷಿಣೀಮ್‌ । 
ದೇಶಿನೀಂ ರೋದಮಾನಾಯಾ 
ನಿದಧೇ ಸ ದಯಾನ್ಸಿತಃ ॥ ೧೪ ॥ 


ಪ್ರಜಾವಿಸರ್ಗ ಆದಿಷ್ಟಾ ಪಿತ್ರಾ ಮಾಮನುವರ್ತತಾ । 
ತತ್ರ ಕನ್ಯಾಂ ವರಾರೋಹಾಂ ತಾಮುದ್ದಹತ ಮಾಚಿರಮ್‌ 


1 ೧೫ ॥ 
ಅಪ್ಪಥಗ್ಗರ್ಮಶೀಲಾನಾಂ ಸರ್ವೇಷಾಂ ವಃ ಸುಮಧ್ಯಮಾ । 
ಅಪಥಗರ್ಮಶೀಲೇಯಂ  ಭೂಯಾತತ್ತರ್ಪಿತಾಶಯಾ 

ಲ*' ಬಾಯ 

I ೧೬॥ 
ದಿವ್ಯವರ್ಷಸಹಸ್ರಾಣಾಂ ಸಹಸ್ರಮಹತೌಜಸಃ । 
ಭೌಮಾನ್ಫೋಕ್ಸಥ ಭೋಗಾನ್ಸೈ ದಿವ್ಯಾಂಶ್ಥಾನುಗ್ರಹಾನ್ನಮ 

॥1 ೧೭ ॥ 


ಅಥ ಮಯ್ಯನಪಾಯಿನ್ಯಾ ಭಕಾ ರ್ಯ ಪಕ್ಷಗುಣಾಶಯಾಃ 
ಉಪಯಾಸ್ಯಥ ಮದ್ದಾಮ ನಿರ್ವಿದ್ಯ ನಿರಯಾದತಃ 
11 ೧೮ ॥ 


ಗೃಹೇಷ್ಟಾವಿಶತಾಂ ಚಾಪಿ ಪುಂಸಾಂ ಕುಶಲಕರ್ಮಣಾಮ್‌ ! 


ಮದ್ದಾರ್ಕಾಯಾತಯಾಮಾನಾಂ ನ ಬಂಧಾಯಗೃಹಾ ಮತಾಃ 
u OF I 


ಸೌಹಾರ್ದವು ನನಗೆ ಸಂತೋಷವನ್ನುಂಟುಮಾಡಿದೆ. ॥ ೮ ॥ ಪ್ರತಿ 
ದಿನವು ಸಾಯಂಕಾಲದಲ್ಲಿ ನಿಮ್ಮನ್ನು ಸ್ಥರಿಸುವವನಿಗೆ ಅಣ್ಣ 
ತಮ್ಮಂದಿರಲ್ಲಿ ನಿಮ್ಮಂತೆಯೇ ಪ್ರೇಮ ಉಂಟಾದೀತು ಹಾಗೂ' 
ಸಮಸ್ತ ಜೀವರ ಕುರಿತು ಮೈತ್ರಿಯ ಭಾವ ಉಂಟಾಗು 
ವುದು. ॥ € ॥ ಸಾಯಂಕಾಲ ಮತ್ತು ಪ್ರಾತಃಕಾಲಗಳಲ್ಲಿ ಏಕಾಗ್ರ 
ಚಿತ್ತದಿಂದ ರುದ್ರಗೀತೆಯ ಮೂಲಕ ನನ್ನನ್ನು ಸ್ತುತಿಸುವವನಿಗೆ 
ನಾನು ಇಷ್ಟವಾದ ವರವನ್ನು ಮತ್ತು ಶುದ್ಧವಾದ ಬುದ್ಧಿಯನ್ನು 
ಕರುಣಿಸುವೆನು. ॥ ೧೦ ॥ ನೀವು "ಸಂತೋಷದಿಂದ ತಂದೆಯ 
ಅಪ್ಪಣೆಯನ್ನು ಶಿರಸಾವಹಿಸಿದ್ದೀರಿ. ಅದರಿಂದ ನಿಮ್ಮ ಕಮನೀಯ 
ಕೀರ್ತಿಯು ಸಮಸ್ತ ಲೋಕಗಳಲ್ಲಿಯೂ ಹರಡುವುದು. ॥ ೧೧ ॥ 
ನಿಮಗೆ ಅತ್ಯಂತ ವಿಖ್ಯಾತವಾದ ಒಬ್ಬ ಸುಪುತ್ರನು ಜನಿಸುವನು. 
ಅವನು ಬ್ರಹ್ಮದೇವರಿಗೆ ಸ್ವಲ್ಪವೂ ಕಡಿಮೆಯಿಲ್ಲದ ಗುಣಗಳಿಂದ 
ಬೆಳಗುತ್ತಾ ತನ್ನ ಸಂತಾನದಿಂದ ಮೂರುಲೋಕಗಳನ್ನೂ ತುಂಬು 
ವನು. ॥ ೧೨ ॥ 

ರಾಜಕುಮಾರರೇ | ತಪೋನಿಷ್ಠನಾಗಿದ್ದ ಕಂಡು ಮಹರ್ಷಿಯ 
ತಪಸ್ಸನ್ನು ಕೆಡಿಸಲು ಇಂದ್ರನು "ಪ್ರಮ್ಲೋಚಾ' ಎಂಬ ಅಪ್ಪರೆಯನ್ನು 
ಕಳುಹಿಸಿದಾಗ ಅವಳಲ್ಲಿ ಮಹರ್ಷಿಗೆ ಕಮಲಲೋಚನೆಯಾದ 
ಒಂದು ಕನ್ಯಾರತ್ತವು ಜನಿಸಿತು. ಆ ಮಗುವನ್ನು ಅಲ್ಲಿಯೇ ಬಿಟ್ಟು 
ಆಕೆಯು ಸ್ವರ್ಗಕ್ಕೆ ಹೊರಟುಹೋದಳು. ಆಗ" ಅಲ್ಲಿದ್ದ ವೈಕ್ಷಗಳೇ 
ಆ ಮಗುವನ್ನು ಪಾಲಿಸಿ- ಪೋಷಿಸಿದರು. ॥ ೧೩॥ ಆ ಮಗುವು 
ಹಸಿವಿನಿಂದ ಪೀಡಿತವಾಗಿ ಅಳತೊಡಗಿದಾಗ ಔಷಧಿಗಳ ಅರಸ 
ನಾದ ಚಂದ್ರನು ಕರುಣೆಯಿಂದ ಅದರ ಬಾಯಲ್ಲಿ ಅಮೃತವನ್ನು 
ಸುರಿಸುವ ತನ್ನ ತೋರುಬೆರಳನ್ನು ಇರಿಸಿದನು. ॥ ೧೪ ॥ ನಿಮ್ಮ 
ತಂದೆಯು ಈಗ ನನ್ನ ಆರಾಧನೆಯಲ್ಲಿ ತೊಡಗಿರುವನು. ನಿಮಗೆ 
ಸಂತಾನವನ್ನು ಪಡೆಯಬೇಕೆಂಬ ಆಜ್ಞೆಯನ್ನು ಕೊಟ್ಟಿರುವನು. 
ಆದ್ದರಿಂದ ನೀವು ಬೇಗನೇ ದೇವತೋಪಮಳಾದ ಆ ಕನ್ಯಾ 
ಮಣಿಯನ್ನು ವಿವಾಹ ವಾಗಿರಿ. ॥ ೧೫ ॥ ನೀವೆಲ್ಲರೂ ಒಂದೇ 
ಧರ್ಮಲ್ಲಿ ತತ್ತರರಾಗಿರುವಿರಿ ಮತ್ತು ನಿಮ್ಮ ಸ್ವಭಾವವೂ ಒಂದೇ 
ರೀತಿಯಾಗಿದೆ. ಅದಕ್ಕಾಗಿ ನಿಮ್ಮಂತೆಯೇ ಸಮಾನಧರ್ಮ- 
ಸ್ವಭಾವವುಳ್ಳ ಆ, ಸುಂದರಕನ್ಯೆಯು ನಿಮ್ಮೆಲ್ಲರ ಪತ್ನಿಯಾಗುವಳು. 
ನಿಮ್ಮೆಲ್ಲರಲ್ಲಿ ಅವಳಿಗೆ ಸಮಾನವಾದ ಅನುರಾಗವಿದ್ದೀತು. ॥ ೧೬ ॥ 
ನೀವು ನನ್ನ ಕೃಪೆಯಿಂದ ಹತ್ತುಲಕ್ಷ ವರ್ಷಗಳ ಕಾಲ ಪೂರ್ಣ 
ಬಲಶಾಲಿಗಳಾಗಿದ್ದು ನಾನಾರೀತಿಯ ಭೂಲೋಕದ ಭೋಗ 
ಗಳನ್ನು ಹಾಗೂ ಸ್ವರ್ಗಲೋಕದ ದಿವ್ಯಭೋಗಗಳನ್ನೂ ಅನು 
ಭವಿಸುವಿರಿ. ॥ ೧೭ ॥ ಕೊನೆಯಲ್ಲಿ ನನ್ನ ನಿಶ್ಚಲವಾದ ಭಕ್ತಿಯಿಂದ 
ips ಸಮಸ್ಥ ವಾಸನಾರೂಪವಾದ ದೋಷಗಳು ದಗ್ಗವಾದ 

ಬಳಿಕ ನೀವುಗಳು ಈ ಲೋಕ ಮತ್ತು ಪರಲೋಕದ ನರಕ 

ಸದೃಶವಾದ ಎಲ್ಲ ಭೋಗಗಳಿಂದಲೂ ವಿರಕ್ಷರಾಗಿ ನನ್ನ ಪರಮ 
ಧಾಮಕ್ಕೆ ತೆರಳುವಿರಿ. ॥ ೧೮ ॥ ಭಗವದರ್ಪಣ ಬುದ್ಧಿಯಿಂದ 
ಕರ್ಮಗಳನ್ನು ಆಚರಿಸುತ್ತಾ, ತಮ್ಮ ಎಲ್ಲ ಕಾಲವನ್ನು ನನ್ನ್‌ ಕಥಾ- 
ಕೀರ್ತನೆಯಲ್ಲೇ ಕಳೆಯುವವರು ಗೃಹ್ಯಾಶ್ರಮದಲ್ಲೇ ಇದ್ದರೂ 
ಅವರಿಗೆ ಗೃಹವು ಬಂಧನಕಾರಕವಾಗುವುದಿಲ್ಲ ॥ ೧೯ ॥ 

ಅವರು ಪ್ರತಿದಿನವೂ ನನ್ನ ಲೀಲೆಗಳನ್ನೇ ಕೇಳುತ್ತಿರುತ್ತಾರೆ. 
ಆದುದರಿಂದ ಬ್ರಹ್ಮವಾದಿಗಳಾದ ಜ್ಞಾನೋಪದೇಶಕರ "ಮೂಲಕ 


500 


ನವ್ಯವದ್ಭದಯೇ ಯಜ್ಞೋ ಬ್ರಹ್ಟೈತದ್ಭಹ್ನವಾದಿಭಿ: | 
ನಮುಹ್ಯಂತಿನ ಶೋಚಂತಿ ನ ಹೃಷ್ಯಂತಿ ಯತೋ ಗತಾಃ 
11 ೨೦ 1 
ಮೈತ್ರೇಯ ಉವಾಚ 


ಏವಂ ಬ್ರುವಾಣಂ ಪುರುಷಾರ್ಥಭಾಜನಂ 
ಜನಾರ್ದನಂ ಪ್ರಾಂಜಲಯಃ ಪ್ರಚೇತಸಃ | 
ತದ್ಧರ್ಶನದ್ದಸ್ತತಮೋರಜೋಮಲಾ 
ಗಿರಾಗೃಣನ್ನದದಯಾ ಸುಹೃತ್ತಮಮ್‌ ॥ ೨೧ ॥ 


ಪ್ರಚೇತಸ ಊಚುಃ 


ನಮೋ ನಮಃ ಕ್ಲೇಶವಿನಾಶನಾಯ 
ನಿರೂಪಿತೋದಾರಗುಣಾಹ್ವಯಾಯ | 
ಮನೋವಚೋವೇಗಪುರೋಜವಾಯ 
ಸರ್ವಾಕ್ಬಮಾರ್ಗೈರಗತಾದ್ವನೇ ನಮಃ 


ಶುದ್ಧಾಯ ಶಾಂತಾಯ ನಮಃ ಸ್ವನಿಷ್ಠಯಾ 
ಮನಸ್ಕಪಾರ್ಥಂ ವಿಲಸದ್‌ದ್ವಯಾಯ । 

ನಮೋ ಜಗತ್ಸ್ವಾನಲಯೋದಯೇಷು 
ಗೃಹೀತಮಾಯಾಗುಣವಿಗ್ರಹಾಯ Wl 2೩ ॥ 


ನಮೋ ವಿಶುದ್ಧಸತ್ತಾ ಮೆ ಹರಯೇ ಹರಿಮೇಧಸೇ । 
ವಾಸುದೇವಾಯ ಕೃಷ್ಣಾಯ ಪ್ರಭವೇ ಸರ್ವಸಾತ್ಮತಾಮ್‌ 
॥| ೨೪ ॥ 


॥| ೨೨ ॥ 


ನಮಃ ಕಮಲನಾಭಾಯ ನಮಃ ಕಮಲಮಾಲಿನೇ | 
ನಮಃ ಕಮಲಪಾದಾಯ ನಮಸ್ತೇ ಕಮಲೇಕ್ಷಣ 
॥ ೨೫ 1 
ನಮಃ ಕಮಲಕಿಂಜಲ್ಕಪಿಶಂಗಾಮಲವಾಸಸೇ | 
ಸರ್ವಭೂತನಿವಾಸಾಯ ನಮೋತಯುಂಕ್ಷಹಿ ಸಾಕ್ಷಿಣೇ 
॥ ೨೬॥ 
ರೂಪಂ 


ಭಗವತಾ ತ್ವೇತದಶೇಷಕ್ಷೇಶಸಂಕ್ಷಯಮ್‌ | 
ಆವಿಷ್ಯತಂ ನಃ ಕ್ಲಿಷ್ಟಾನಾಂ ಕಿಮನ್ಯದನುಕಂಪಿತಮ್‌ 
1 ೨೭ 1 
ಏತಾವತ್ತಂ ಹಿ ವಿಭುಭಿರ್ಭಾವ್ಯಂ ದೀನೇಷು ವತ್ತಲೈಃ [ 
ಯದನುಸ್ಸರ್ಯತೇ ಕಾಲೇ ಸ್ವಬುದ್ಧಾ ತ್ವ್ಯಭದ್ರರಂಧನ 
॥ ೨೮ ॥ 
ಯೇನೋಪಶಾಂತಿರ್ಭೂತಾನಾಂ 
ಕ್ಲುಲ್ಲಕಾನಾಮಪೀಹತಾಮ್‌ | 
ಅಂತರ್ಹಿತೋಶತಂತರ್ಹ್ಯದಯೇ 


ಕಸ್ಮಾನ್ನೋ ವೇದ ನಾಶಿಷಃ 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಆ ಶ್ರೋತೃಗಳ ಹೃದಯದಲ್ಲಿ ಜ್ಞಾನಸ್ವರೂಪನಾದ ಪರಬ್ರಹ್ಮನಾದ 
ig ಪ್ರತಿದಿನವೂ ಹೊಸಬನಂತೆ ಬೆಳಗುತ್ತಿರುತ್ತೇನೆ. ನನ್ನನ್ನು 
ಹೊಂದಿದ ಬಳಿಕ ಜೀವಿಗಳಿಗೆ ಶೋಕವಾಗಲ್ಲೀ ಮೋಹವಾಗಲೀ- 
ಹರ್ಷವಾಗಲೀ ಇರುವುದಿಲ್ಲ ॥ ೨೦॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಸಕಲ ಪುರುಷಾರ್ಥಗಳಿಗೂ 
ಆಶ್ರಯನಾಗಿ, ಸರ್ವರಿಗೂ ಪರಮಸುಹೃದನೂ ಆದ ಶ್ರೀಹರಿಯು 
ಹೀಗೆ ಅಪ್ಪಣೆಕೊಡಿಸಲು, ಆತನ ದರ್ಶನದಿಂದಲೇ ರಜೋಗುಣ- 
ತಮೋಗುಣಗಳ ಮಲವನ್ನು ಕಳಕೊಂಡಿದ್ದ ಪ್ರಚೇತಸರು ಕೈಗಳನ್ನು 
ಜೋಡಿಸಿಕೊಂಡು ಗದ್ದದವಾದ ವಾಣಿಯಿಂದ ಆತನನ್ನು. ಸ್ತುತಿಸ 
ತೊಡಗಿದರು. ॥ ೨೧ I 

ಪ್ರಚೇತಸರು ಹೇಳುತ್ತಾರೆ - ಭಕ್ತರ ಕ್ಷೇರಗಳನ್ನು ದೂರಮಾಡುವ 
ಭಗವಂತನೇ ನಿನಗೆ ನಮೋ ನಮಃ. ವೇದಗಳಿಂದ ಹೊಗಳಲ್ಪಟ್ಟ 
ಉದಾರವಾದ ಗುಣಗಳಿಂದಲೂ, ನಾಮಗಳಿಂದಲೂ ಭೂಷಿತನಾದ 
ನಿನಗೆ ನಮಸ್ಕಾರವು. ಮನಸ್ಸು ಮತ್ತು ಮಾತುಗಳ ವೇಗಗಳನ್ನು 
ಮೀರಿದ ವೇಗವುಳ್ಳವನಾಗಿ ಎಲ್ಲ ಇಂದ್ರಿಯಗಳ ಗತಿಗಳಿಂದಲೂ 
ಹೊರಗೆ ಬೆಳಗುತ್ತಿರುವ ಸ್ವರೂಪವುಳ್ಳ ನಿನಗೆ ಮತ್ತೆ-ಮತ್ತೆ 
ನಮಸ್ಕಾರಗಳು. ॥ ೨೨ ॥ ಸ್ವಸ್ವರೂಪದಲ್ಲಿ ನೆಲೆಗೊಂಡಿರುವುದ 
ರಿಂದ ಸದಾಶುದ್ಧನಾಗಿ ಶಾಂತನಾಗಿರುವವನೂ, ಪರಮಾರ್ಥವಲ್ಲದಿ 
ರುವ ದ್ವೆ ವನ್ನು ಮನಸಿನಲ್ಲಿ ತೋರುತ್ತಿರುವವನೂ, ಸೃಷ್ಟಿ ಸ್ಥಿತಿ, 
ಲಯಗಳಿಗಾಗಿ ಮಾಯೆಯ ಗುಣಗಳನ್ನು ಸ್ವೀಕರಿಸಿ ತ್ರಿಮೂರ್ತಿ 
ಸ್ವರೂಪದಿಂದ ಬೆಳಗುತ್ತಿರುವವನೂ ಆದ ನಿನಗೆ ನಮೋ ನಮಃ 
॥ ೨೩॥ ಶುದ್ಧ ಸತ್ತ ಎಸ್ತರೂಪನೂ, ಸಂಸಾರವನ್ನು ದೂರಮಾಡುವ 

ವುಳ್ಳವನೂ, ವಸುದೇವನಂದನನೂ, ಸಮಸ್ತ ಭಾಗವತರ 
ಪ್ರಭುವು. ಆಗಿರುವ ಭಗವಾನ್‌ ಶ್ರೀಹರಿ-ಕೃಷ್ಣ ಷ್ಣನಿಗೆ "ನಮಸ್ಕಾರವು. 
॥ ೨೪ ॥ ನಾಭಿಯಲ್ಲಿ (ಜಗತ್ಯಾರಣವಾದ) "ಕಮಲವುಳ್ಳವನೂ, 
ಕೊರಳಲ್ಲಿಕಮಲ ಕುಸುಮಗಳ ಮಾಲೆಯುಳ್ಳವನೂ, ಕಮಲವನ್ನು 
ಹೋಲುವ ಕೋಮಲ ಚರಣವುಳ್ಳವನೂ, ಕಮಲದಂತೆ ಕಣ್ಣುಗಳು 
ಳ್ಳವನೂ ಆದ ನಿನಗೆ ನಮಸ್ಕಾರವು. ॥ ೨೫ ॥ ನೀನು ಕಮಲ 
ಕೇಸರದಂತೆ ಇರುವ ಸ್ವಚ್ಛ ಪೀತಾಂಬರವನ್ನು ಧರಿಸಿರುವೆ. ಸಮಸ್ತ 
ಪ್ರಾಣಿಗಳ ಆಶ್ರಯನೂ, ಎಲ್ಲರ ಸಾಕ್ಷಿಯೂ ಆದ ನಿನಗೆ ನಾವು 
ನಮಸ್ಕರಿಸುತ್ತೇವೆ. ॥ ೨೬ ॥ 

ಭಗವಂತನೇ | ನಿನ್ನ ಈ ಸ್ವರೂಪವು ಸಮಸ್ತ ಕ್ಲೇಶಗಳನ್ನು 
ದೂರಮಾಡುವುದಾಗಿದೆ. ಅವಿದ್ಯೆ, ಅಸ್ಥಿತೆ, ರಾಗ-ದ್ವೇಷಮುಂತಾದ 
ಕ್ಲೇಶಗಳಿಂದ ಪೀಡಿತರಾದ ನಮ್ಮ ಮುಂದೆ ಇದನ್ನು ಪ್ರಕಟಿಸಿರುವೆ. 
ಇದಕ್ಕಿಂತಲೂ ಮಿಗಿಲಾದ ಕೃಪೆಯು ಬೇರೇನಿರಬಹುದು ? ॥ ೨೭ ॥ 
ಅಮಂಗಳವನ್ನು ತೊಡೆದು ಹಾಕುವ ಮಂಗಳ ಸ್ವರೂಪನೇ! 
ದೀನರಲ್ಲಿವಾತ್ತಲ್ಯವುಳ್ಳ ಪ್ರಭುವು ದೀನಜನರನ್ನು 'ಇವರು ನಮ್ಮವರು' 
ಎಂದು ಸದಾಕಾಲಸ್ಥರಿಸಿಕೊಳ್ಳುವುದೇ ಪರಮಾನುಗ್ರಹವು. ॥ ೨೮ ॥ 
ಅದರಿಂದಲೇ ಅವರಿಗೆ ಶಾಂತಿ ಸಿಗುತ್ತದೆ. ನೀನಾದರೋ ಅತಿಕ್ಟುದ್ರ 
ಪ್ರಾಣಿಗಳ ಅಂತಕರಣದಲ್ಲಿ ಅಂತರ್ಯಾಮಿಯಾಗಿ ವಿರಾಜಿಸು 
ತಿರುವ. ಮತ್ತೆ ನಿನ್ನ ಉಪಾಸಕರಾದ ನಾವುಗಳು ಮಾಡುವ 
ಕಾಮನೆಗಳು ನಿನಗೆ ತಿಳಿಯದೇ ಇರುವುದೇ ॥ ೨೯॥ 
ಜಗದೀಶ್ವರನೇ | ನೀನು ಮೋಕ್ಟಮಾರ್ಗವನ್ನು ತೋರುವವನೂ, 


॥ ೨೯ ॥ ಸ್ವತಃ ಪುರುಷಾರ್ಥಸ್ವರೂಪನೂ ಆಗಿರುವೆ. ನೀನು ನಮ್ಮ ಮೇಲೆ 


30 ಅಧ್ಯಾಯ] 


ಚತುರ್ಥ ಸ್ಫಂಧ 


501 


ಅಸಾವೇವ ವರೋತಸ್ಥಾಕಮೀಪಷಿತೋ ಜಗತಃ ಪತೇ | 
ಪ್ರಸನ್ನೋ ಭಗವಾನ್ಯೇಷಾಮಪವರ್ಗಗುರುರ್ಗತಿಃ 
1೩೦॥ 
ವರಂ ವೃಣೀಮಹೇತಥಾಪಿ ನಾಥ ತ್ವತ್ತರತಃ ಪರಾತ್‌ । 
ನ ಹ್ಯಂತಸ್ಪೃದ್ವಿಭೂತೀನಾಂ ಸೋ$ನಂತ ಇತಿ ಗೀಯಸೇ 
॥೩೧॥ 
ಪಾರಿಜಾತೇ5ಂಜಸಾ ಲಬ್ಬೇ ಸಾರಂಗೋ5 ನನ್ನ ಸೇವತೇ । 
ತ್ವದಂಘ್ರಿಮೂಲಮಾಸಾದ್ಯ ಸಾಕ್ಟಾತ್ಮಿಂ ಕಿಂ ವೃಣೀಮಹಿ 
1 ೩೨ 
ಯಾವತ್ತೇ ಮಾಯಯಾ ಸ್ಪಷ್ಟಾ ಭ್ರಮಾಮ ಇಹ ಕರ್ಮಭಿಃ । 
ತಾವದ್ಧವತ್ನಸಂಗಾನಾಂ ಸಂಗಃ ಸ್ಯಾನ್ನೋ ಭವೇ ಭವೇ 
11೩೩ 1 
ತುಲಯಾಮ ಲವೇನಾಪಿ ನ ಸರ್ಗಂ ನಾಪುನರ್ಭವಮ್‌ । 
ಭಗವತ್ತಂಗಿಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ 
11೩೪ ॥ 
ಯತ್ರೇಡ್ಕಂತೇ ಕಥಾ ಮೃಷ್ಟಾಸ್ಪಷ್ಟಾಯಾಃ ಪ್ರಶಮೋ ಯತಃ । 
ನಿರ್ವೈರಂ ಯತ್ರ ಭೂತೇಷು ನೋದ್ದೇಗೋ ಯತ್ರ ಕಶ್ಚನ 
1೩೫ ॥ 
ಯತ್ರ ನಾರಾಯಣಃ ಸಾಕ್ಟಾದ್ಧಗವಾನ್ಸ್ಯಾಸಿನಾಂ ಗತಿಃ 
ಸಂಸ್ಥೂಯತೇ ಸತ್ಯಥಾಸು ಮುಕ್ತಸಂಗೈ: ಪುನಃ ಪುನಃ 
॥೩೬॥ 
ತೇಷಾಂ ವಿಚರತಾಂ ಪದ್ಭ್ಯಾಂ ತೀರ್ಥಾನಾಂ ಪಾವನೇಚ್ಛಯಾ I 
ಭೀತಸ್ಯ ಕಿಂ ನ ರೋಚೇತ ತಾವಕಾನಾಂ ಸಮಾಗಮಃ 
೩೭ ॥ 


ತು 


ಸಾಕ್ಷಾದ್ಧಗವನ್ನವಸ್ಯ 


ಸಖ್ಯುಃ ಕಣಸಂಗಮೇನ ಟ 
A 


1 ೮ 1 


೫" ಯನ್ನು ಸ್ವದೀತಂ ಗುರವ: ಪ್ರಸಾದಿತಾ 
ವಪ್ರಾಶ್ಚ ಪೃದಾಪ್ಚ ಸದಾನುವೃತ್ವಾ 

ಆರ್ಯಾ ನತಾಃ ಸುಹೃದೋ ಭ್ರಾತರಶ್ವ 
ಸರ್ವಾಣಿ ಭೂತಾನ್ಯನಸೂಯಯೈವ 


11 ೩೯ ॥ 


ಯನ್ನಃ ಸುತಪ್ತಂ ತಪ ಏತದೀಶ 
ನಿರಂಧಸಾಂ ಕಾಲಮದಭ್ರಮಪ್ಪು 
ಸರ್ವಂ ತದೇತತ್ತುರುಷಸ್ಯ ಭೂಮ್ಮೋ 
ವೃಣೀಮಹೇ ತೇ ಪರಿತೋಷಣಾಯ 


I ೪೦ ॥ 


ಪ್ರಸನ್ನನಾಗಿರುವೆ. ಇದಕ್ಕಿಂತ ಬೇರೆ ಏನು ನಮಗೆ ಬೇಕು ನಿನ್ನ 
ಪ್ರಸನ್ನತೆಯೇ ನಮ್ಮ ಇಷ್ಟವಾದ ವರವಲ್ಲವೇ | ॥ ೩೦ ॥ ಆದರೂ 
ಸ್ವಾಮಿ! ನಾವು ಒಂದು ವರವನ್ನು ನಿನ್ನಲ್ಲಿ ಅವಶ್ಯವಾಗಿ ಕೇಳುತ್ತೇವೆ. 
ಪ್ರಭೋ! ನೀನು ಪ್ರಕೃತಿಯಿಂದ ಅತೀತನಾಗಿರುವೆ. ನಿನ್ನ ವಿಭೂತಿ 
ಗಳಿಗೂ ಯಾವುದೇ ಕೊನೆಯಿಲ್ಲ ಅದಕ್ಕಾಗಿ ನೀನು 'ಅನಂತ'ನೆಂದು 
ಹೇಳಿಸಿಕೊಳ್ಳುವೆ. ॥ ೩೧ ॥ ಭ್ರಮರಕ್ಕೆ ಆಯಾಸವಿಲ್ಲದೆಯೇ 
ಪಾರಿಜಾತ ವೃಕ್ಷವು ದೊರೆತರೆ, ಅದು ಯಾವುದೇ ಬೇರೆ ವೃಕ್ಷವನ್ನು 
ಆಶ್ರಯಿಸಿತೇ ? ಹೀಗಿರುವಾಗ ನಿನ್ನಲ್ಲಿ ಶರಣಾಗತರಾಗಿ ಬಂದ 
ನಾವು ಈಗ ಏನನ್ನು ಬೇಡಲಿ? ॥ ೩೨ ॥ ನಿನ್ನ ಮಾಯೆಯಿಂದ 
ಮೋಹಿತರಾಗಿ ನಾವು ನಮ್ಮ ಕರ್ಮಾನುಸಾರ ಪ ಪ್ರಪಂಚದಲ್ಲಿ 
ಅಲೆದಾಡುತ್ತಿರುವವರೆಗೆ ಜನ್ನ-ಜನ್ಮಗಳಲ್ಲಿಯೂ ನಮಗೆ ನನ್ನ 
ಪ್ರೇಮಿಭಕ್ತರ ಸಂಗವು ದೊರೆಯುತ್ತಿರಲಿ' ಇಷ್ಟು ಮಾತ್ರ ನಿನ್ನಲ್ಲಿ 
ಬೇಡಿಕೊಳ್ಳುತ್ತೇವೆ. ॥ ೩೩ ॥ ನಾವಾದರೋ ಭಗವದ್ಧಕ್ಷರ ಕ್ಷಣಕಾಲದ 
ಸಂಗಕ್ಕೆ ಸಮಾನವಾಗಿ ಸ್ವರ್ಗ ಮತ್ತು ಮೋಕ್ಷವೂ ಕೂಡ ಏನೂ 
ಇಲ್ಲವೆಂದೇ ಭಾವಿಸುತ್ತೇವೆ. ಹಾಗಿರುವಾಗ ಮಾನುಷ ಭೋಗಗಳ 
ಬಗ್ಗೆ ಹೇಳುವುದಾದರೂ ಏನಿದೆ ? ॥ ೩೪ ॥ ಭಗವದ್ಧಕ್ಕರ ಸಮಾಜ 
ದಲ್ಲಿ ಸದಾಕಾಲವೂ ಭಗವಂತನ ಮಧುರವಾದ ಕಥೆಗಳ ಕೀರ್ತನೆ 
ಆಗುತ್ತಾ ಇರುತ್ತವೆ. ಅದರ ಶ್ರವಣಮಾತ್ರದಿಂದ ಭೋಗತೃಷ್ಣೆಯು 
ಶಾಂತವಾಗಿ ಹೋಗುತ್ತದೆ. ಅಲ್ಲಿಪ್ರಾಣಿಗಳಲ್ಲಿಯಾವುದೇ ರೀತಿಯ 
ವೈರ-ವಿರೋಧ, ಉದ್ವೇಗಗಳು ಉಳಿಯುವುದಿಲ್ಲ ॥ ೩೫ ॥ 
ಒಳ್ಳೊಳ್ಳೆಯ ಕಥಾ ಪ್ರಸಂಗಗಳ ಮೂಲಕ ಸಂನ್ಯಾಸಿಗಳ ಏಕಮಾತ್ರ 
ಆಶ್ರಯನಾದ ಸಾಕ್ಟಾತ್‌ ಶ್ರೀಮನ್ನಾರಾಯಣನ ಗುಣಗಾನವು 
ಪದೇ-ಪದೇ ನಿಷ್ಕುಮಭಾವದಿಂದ ನಡೆಯುತ್ತಾ ಇರುತ್ತದೆ. ॥ ೩೬ ॥ 
ನಿನ್ನ ಆ ಭಕ್ತಶ್ರೇಷ್ಠರು ತೀರ್ಥಗಳನ್ನು ಪವಿತ್ರಗೊಳಿಸುವ ಉದ್ದೇಶ 
ದಿಂದಲೇ ಭೂಮಿಯಮೇಲೆ ಕಾಲ್ಲಡಿಗೆಯಿಂದ ಸಂಚರಿಸುತ್ತಿರು 
ತ್ತಾರೆ. ಅಂತಹ ಮಹಾತ್ಮರ ಸಮಾಗಮವು ಸಂಸಾರಭೀತರಾದ 
ಯಾವ ಮನುಷ್ಯನಿಗೆ ತಾನೇ ರುಚಿಸದು? ॥ ೩೭ ॥ 

ಭಗವಂತನೇ | ನಿನಗೆ ಪ್ರಿಯನಾದ ಭಗವಾನ್‌ ಶಂಕರನ ಕ್ಷಣ 
ಕಾಲದ ಸಮಾಗಮದಿಂದಲೇ ಇಂದು ನಮಗೆ ನಿನ್ನ ಸಾಕ್ಟಾತ್ತಾದ 
ದರ್ಶನದ ಭಾಗ್ಯವು ಒದಗಿದೆ. ದುಷಾಧ್ಯವಾದ ಹುಟ್ಟು-ಸಾವು 
ಗಳೆಂಬ ರೋಗಕ್ಕೆ ಶ್ರೇಷ್ಠತಮ ವೈ ವೈದ್ಯ ನು ನೀನೇ. ಆದ್ಧರಿಂದ ನಾವು 
ನಿನ್ನನ್ನೇ ಆಶ್ರಯಿಸಿರುವವು. I ೩೮. ॥ ಪ್ರಭೋ! ನಾವು ವೇದ- 
ಶಾಸ್ತ್ರಾದಿಗಳನ್ನು ಚೆನ್ನಾಗಿ ಅಧ್ಯ ಯನ ಮಾಡಿರುವುದು ; ನಿರಂತರ 
ವಾಗಿ "ೇವಾ- ಶುಶ್ರೂಷಗಳಿಂದ ಗುರುಗಳನ್ನೂ ಬ್ರಾಹ್ಮಣರನ್ನೂ 
ವೃದ್ಧರನ್ನು ಪ್ರಸನ್ನಗೊಳಿಸಿರುವುದು ; ಅಸೂಯಯನ್ನು ಬಿಟ್ಟು 

ಶ್ರೇಷ್ಠ ಪುರುಷ ರನ್ನೂ ಸ್ನೇಹಿತವರ್ಗವನ್ನು, ಬಂಧುವರ್ಗವನ್ನೂ 
೫8 ಸಮಸ್ತ ಪ್ರಾಣಿಗಳನ್ನೂ ನಮಸ್ಕರಿಸುವುದು ಮತ್ತು ಅನ್ನಾ 
ಹಾರಾದಿಗಳನ್ನು : ಬಿಟ್ಟು ದೀರ್ಫ್ಪಕಾಲದವರೆಗೆ ನೀರಿನಲ್ಲಿ. ನಿಂತು. 
ತಪಸ್ಸು ಮಾಡಿರುವುದು - ಇವೆಲ್ಲವೂ ಸರ್ವವ್ಯಾಪಕನೂ, ಪುರು 
ಹೋತ್ತಮನೂ ಆದ ನಿನ್ನ ಸಂತೋಷಕ್ಕೆ ಕಾರಣವಾಗಲಿ ಎಂದಿಷ್ಟೇ 
ವರವನ್ನು ನಿನ್ನಲ್ಲಿ ಬೇಡುತ್ತೇವೆ. ॥ ೩೯ ೪೦ 1 

ಸ್ವಾಮಿ! "ಸ್ವಾಯಂಭುವ ಮನು, ಸಾಕ್ಟಾತ್‌ ಬ್ರಹ್ಮದೇವರು, 
ಘ್‌ ಶ್ರೀಶಂಕರ ಮತ್ತು ತಪಸ್ಸು-ಜ್ಞಾನಗಳಿಂದ ಶುದ್ಧಚಿತ್ತ 

ಇತರ ಮಹಾಪುರುಷರು ನಿನ್ನ ಮಹಿಮೆಯ ಪಾರವನ್ನು 


502 


ಮನುಃ ಸ್ವಯಂಭೂರ್ಭಗವಾನ್‌ ಭವಶ್ಚ 


ಯೇತಕನ್ಯೇ ತಪೋಜ್ನಾನವಿಶುದ್ಧಸತ್ತಾ 4! 
ಅದೃಷ್ಟ ಪಾರಾ ಅಪಿ ಯನ್ನಹಿಮ್ನಃ 


ಸ್ತುವಂತ್ಯಥೋಕ್ತಾ _ತತ್ಥಸಮಂ ಗೃಣೀಮಃ ॥ ೪೧॥ 


ನಮಃ ಸಮಾಯ ಶುದ್ಧಾಯ ಪುರುಷಾಯ ಪರಾಯ ಚ । 
ವಾಸುದೇವಾಯ ಸತ್ತಾ ಹಿ ತುಭ್ಯಂ ಭಗವತೇ ನಮಃ 


11 ೪೨ ॥| 
ಮೈತ್ರೇಯ ಉವಾಚ 

ಇತಿ ಪ್ರಚೇತೋಭಿರಭಿಷ್ಟುತೋ ಹರಿಃ 

ಪ್ರೀತಸ್ತಥೇತ್ಯಾಹ ಶರಣ್ಯವತ್ತಲಃ । 
ಅನಿಚ್ಛತಾಂ ಯಾನಮತೃಪ್ಪಚಕ್ಸುಷಾಂ ” 

ಯಯಾ ಸ್ಹಧಾಮಾನಪವರ್ಗವೀರ್ಯಃ ॥ ೪೩ ॥ 
ಅಥ ನಿರ್ಯಾಯ ಸಲಿಲಾ- 

ತ್ವಚೇತಸ ಉದನ್ನಶಃ I 
ವೀಕ್ಟ್ರ್ಯಾಕುಪ್ಯಂದ್ರುಮೈಶ್ನನ್ನಾಂ 

ಗಾಂ ಗಾಂ ರೋದ್ದುಮಿವೋಚ್ಛತ್ಯೆ: ॥ ೪೪ ॥ 
ತತೋನಗ್ಗಿ ಮಾರುತೌ ರಾಜನ್ನಮುಂ ರುಷಾ । 


ಮಹೀಂ ನಿರ್ವೀರುಧಂ ಕರ್ತುಂ ಸಂವರ್ತಕ ಇವಾತ್ಮಯೇ 
1 ೪೫ I 
ತ್ತಿಯಮಾಣಾಂಸ್ತಾಂದ್ರುಮಾನ್ವೀಕ್ಚ್ಯ ಪಿತಾಮಹಃ । 
ಆಗತಃ ಶಮಯಾಮಾಸ ಪುತ್ರಾನ್ಣ್ಥುಷ್ಠತೋ ನಯೈೆಃ 
॥೪೬॥ 
ತತ್ರಾವಶಿಷ್ಟಾ ಯೇ ವೃಕ್ಟಾ ಭೀತಾ ದುಹಿತರಂ ತದಾ । 
ಉಜ್ಜಹ್ರುಸ್ಟೇ" ಪ್ರಚೇತೋ್ಯ ಉಪದಿಷ್ಯಾ ಸ್ವಯಂಭುವಾ 


೪೭ 
ತೇ ಚ ಬ್ರಹ್ಮಣ ಆದೇಶಾನ್ಮಾರಿಷಾಮುಪಯೇಮಿರೇ । 
ಯಸ್ಯಾಂ ಮಹದವಜ್ಞಾನಾದಜನ್ಯಜನಯೋನಿಜಃ 

॥ ೪೮ ॥ 


ಚಾಕ್ಷುಷೇ ತ್ವಂತರೇ ಪ್ರಾಪ್ತೇ ಪ್ರಾಕ್ಟರ್ಗೇ ಕಾಲವಿದ್ರುತೇ । 
ಯಃ ಸಸರ್ಜ ಪ್ರಜಾ ಇಷ್ಟಾ ಸ ದಕ್ಟೋ ದೈವಚೋದಿತಃ 
॥೪೯॥ 
ಯೋ ಜಾಯಮಾನಃ ಸರ್ವೆಷಾಂ ತೇಜಸ್ಟೇಜಸ್ವಿನಾಂ ರುಚಾ । 
ಸ್ವಯೋಪಾದತ್ತ ದಾಕ್ಟ್ಯಾಚ್ಛ ಕರ್ಮಣಾಂ ದಕ್ಷಮಬ್ರುವನ್‌ 


॥೫೦॥ 
ತಂ ಪ್ರಜಾಸರ್ಗರಕ್ಷಾಯಾ- 
ಮನಾದಿರಭಿಷಿಚ್ಯ ಚ I 
ಯುಯೋಜ ಯುಯುಜೇತನ್ಯಾಂಶ್ಚ 
ಸ ವೈ ಸರ್ವಪ್ರಜಾಪತೀನ್‌ 1೫೧ 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಹೊಂದದೇ ಇದ್ದರೂ-ನಿರಂತರವಾಗಿ ನಿನ್ನ ಸ್ತುತಿಯನ್ನು ಮಾಡುತ್ತಾ 
ಬಂದಿದ್ದಾರೆ. ಆದುದರಿಂದ ನಾವೂ ಕೂಡ ನಮ್ಮ ಬುದ್ಧಿಗೆ ತಕ್ಕಂತೆ 
ನಿನ್ನ ಕೀರ್ತಿಗಾನವನ್ನು ಮಾಡುತ್ತೇವೆ. ॥ ೪೧ ॥ ನೀನು ಸರ್ವಸ 
ಮನೂ, ಶುದ್ದಸ್ತರೂಪನೂ ಪರಮಪುರುಷನಾಗಿರುವೆ. ಇಂತಹ 
ಸತ್ತ್ಯಮೂರ್ತಿಯಾದ ಭಗವಾನ್‌ ವಾಸುದೇವನೇ ನಿನಗೆ ನಮೋ 
ನಮಃ ॥ ೪೨ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! 
ಪ್ರಚೇತಸರು ಹೀಗೆ ಭಗವಂತನನ್ನು ಸ್ತೋತ್ರಮಾಡಲು ಶರಣಾಗತ 
ವತ್ತಲನಾದ ಶ್ರೀಭಗವಂತನು ಪ್ರಸನ್ನನಾಗಿ 'ತಥಾಸ್ತು' ಎಂದು ಹೇಳಿ 
ಅನುಗ್ರಹ ಮಾಡಿದನು. ಅಪ್ರತಿಹತವಾದ ಪ್ರಭಾವವುಳ್ಳ ಶ್ರೀಹರಿಯ 
ಆ ಮಧುರವಾದ ಮೂರ್ತಿಯ ದರ್ಶನದಿಂದ ಪ್ರಚೇತಸರ ಕಣ್ಣು 
ಗಳಿಗೆ ಇನ್ನು ತೃಪ್ತಿಯಾಗಿರಲೇ ಇಲ್ಲ ಅದಕ್ಕಾಗಿ ಆತನನ್ನು ಕಳುಹಿಸಿ 
ಕೊಡಲು ಇಷ್ಟವೇ ಇರಲಿಲ್ಲ ಆದರೂ ಶ್ರೀಭಗವಂತನು ತನ್ನ 
ಪರಮಧಾಮಕ್ಕೆ ಹೊರಟು ಹೋದನು. ॥ ೪೩ ॥ ಅದಾದನಂತರ 
ಪ್ರಚೇತಸರು ಸಮುದ್ರಜಲದಿಂದ ಹೊರಗೆ ಬಂದು ನೋಡಲು, 
ಇಡೀ ಭೂಮಂಡಲವನ್ನು - ಸ್ವರ್ಗದ ಮಾರ್ಗವನ್ನು ತಡೆಯು 


ತ್ರಿವೆಯೋ ಎಂಬಂತೆ - ಮಿತಿಮೀರಿ ಎತ್ತರವಾಗಿ ಬೆಳೆದ ವೃಕ್ಷಗಳು 


ಮುಚ್ಚಿಬಿಟ್ಟಿರುವುದನ್ನು ಕಂಡರು. ಅದನ್ನು ನೋಡಿ ಅವರಿಗೆ ವೃಕ್ಸಗಳ 
ಮೇಲೆ ಭಾರೀ ಕೋಪವುಂಟಾಯಿತು. ॥ ೪೪ ॥ ಆಗ ಅವರು 
ಭೂಮಿಯನ್ನು ಮರಬಳ್ಳಿಗಳಿಂದ ಶೂನ್ಯವನ್ನಾಗಿ ಮಾಡಬೇಕೆಂದು 
ಸಂಕಲ್ಪಿಸಿ, ಪ್ರಳಯಕಾಲದ ಕಾಲಾಗ್ದಿರುದ್ರನಂತೆ ತಮ್ಮ ಬಾಯಿಂದ 
ಪ್ರಚಂಡವಾದ ವಾಯುವನ್ನುಮತ್ತು ಅಗ್ನಿಯನ್ನೂಹೊರಗೆ ಬಿಟ್ಟರು. 
॥ ೪೫ ॥ ಅವರು ಹೀಗೆ ಸಮಸ್ತ ವೃಕ್ಷಗಳನ್ನೂಸುಟ್ಟುಭಸ್ಮಮಾಡುತ್ತಿರು 
ವುದನ್ನು ಕಂಡು ಬ್ರಹ್ಮದೇವರು ಅಲ್ಲಿಗೆ ಬಂದು ಪ್ರಾಚೀನಬರ್ಹಿ 
ಪುತ್ರರಿಗೆ ಯುಕ್ತಿಪೂರ್ವಕವಾಗಿ ತಿಳಿವಳಿಕೆ ನೀಡಿ ಅವರ ಕೋಪವನ್ನು 
ಶಾಂತಗೊಳಿಸಿದರು. ॥ ೪೬ ॥ ಆಗ ಅಲ್ಲಿ ಅಳಿದುಳಿದಿದ್ದ ವೃಕ್ಷಗಳು 
ಹೆದರಿಕೊಂಡು ಬ್ರಹ್ಮದೇವರ ಆಣತಿಯಂತೆ ತಮ್ಮಲ್ಲಿದ್ದ ಆ ಕನ್ಯೆ 
ಯನ್ನು ತಂದು ಪ್ರಚೇತಸರಿಗೆ ಒಪ್ಪಿಸಿದವು. ॥ ೪೭ ॥ ಪ್ರಚೇತಸರೂ 
ಕೂಡ ಬ್ರಹ್ಮದೇವರ ಆದೇಶದಂತೆ ಆ ಮಾರಿಷಾ ಎಂಬ ಕನ್ಕೆಯೊಡನೆ 
ವಿವಾಹಿತರಾದರು. ಶ್ರೀಮಹಾದೇವನನ್ನು ತಿರಸ್ಕರಿಸಿದ ಕಾರಣ ತನ್ನ 
ದೇಹವನ್ನು ತ್ಯಜಿಸಿದ್ದ ಬ್ರಹ್ಮಪುತ್ರನಾದ ದಕ್ಷನು ಆಕೆಯ ಗರ್ಭದಲ್ಲಿ 
ಜನಿಸಿದನು. ॥ ೪೮ ॥ ಆ ದಕ್ಮನೇ ಕಾಲಕ್ರಮದಲ್ಲಿ ಹಿಂದಿದ್ದಸೃಷ್ಟಿಯು 
ನಶಿಸಿಹೋಗಿ ಚಾಕ್ಷುಷ ಮನ್ವಂತರವು ಬಂದಾಗ ಶ್ರೀಭಗವಂತನ 
ಪ್ರೇರಣೆಯಂತೆ ಹೊಸ ಪ್ರಜೆಗಳನ್ನು ಸೃಷ್ಟಿಸಿದನು. ॥ ೪೯ ॥ ಇವನು 
ಹುಟ್ಟುವಾಗಲೇ ತನ್ನ ತೇಜಸ್ಸಿನಿಂದ ಎಲ್ಲ ತೇಜಸ್ವಿಗಳ ತೇಜಸ್ಸನ್ನು 
ಸೆಳೆದುಕೊಂಡನು. ಕರ್ಮಗಳನ್ನು ಆಚರಿಸುವುದರಲ್ಲಿ ಅತ್ಯಂತ 
ದಕ್ಚ(ಕುಶಲ) ನಾಗಿದ್ದುದರಿಂದ "ದಕ್ಷ'ನೆಂದೇ ಆತನ ಹೆಸರಾಯಿತು. 
॥ ೫೦ ॥ ಬ್ರಹ್ಮದೇವರು ಆತನನ್ನು ಪ್ರಜಾಪತಿಗಳಿಗೆಲ್ಲ ಅಧಿಪತಿಯ 
ನ್ನಾಗಿ ಪಟ್ಟವನ್ನು ಕಟ್ಟಿ ಸೃಷ್ಟಿಯನ್ನು ರಕ್ಷಿಸಲು ಆದೇಶ ವನಿತ್ತರು. ಆಗ 
ಅವನು ಮರೀಚಿಯೇ ಮುಂತಾದ ಇತರ ಎಲ್ಲ ಪ್ರಜಾಪತಿಗಳನ್ನೂ 
ಅವರವರ ಕಾರ್ಯದಲ್ಲಿ ನೇಮಕಮಾಡಿದನು. ॥ ೫೧ ॥ 


ಮೂವತ್ತನೆಯ ಅಧ್ಯಾಯವು ಮುಗಿಯಿತು. ॥ ೩೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಥಂಧೇ ತ್ರಿಂಶೋತ ಧ್ಯಾಯಃ॥ ೩೦ ॥ 
ದ ಗಗಾಹಾ ಶ್ರೀಕಾರ 


31 ಅಧ್ಯಾಯ] 


ಚತುರ್ಥ ಸೃಂಧ 


803 


ಮೂವತ್ತೊಂದನೆಯ ಅಧ್ಯಾಯ 
ನಾರದರ ಉಪದೇಶದಿಂದ ಪ್ರಚೇತಸರಿಗೆ ಪರಮಪದ ಪ್ರಾಪ್ತಿ 


ಮೈತ್ರೇಯ ಉವಾಚ 


ತತ ಉತ್ಸನ್ನವಿಜ್ಞಾನಾ ಆಶ್ವಧೋಕ್ಸಜಭಾಷಿತಮ್‌ । 
ಸ್ಥರಂತ ಆತ್ಮಜೇ ಭಾರ್ಯಾಂ ವಿಸೃಜ್ಯ ಪ್ರಾವ್ರಜನ್‌ಗೃಹಾತ್‌ 
॥ ೧॥ 
ದೀಕ್ಷಿತಾ ಬ್ರಹ್ಮಸತ್ರೇಣ ಸರ್ವಭೂತಾತ್ಗಮೇಧಸಾ । 
ಪ್ರತೀಚ್ಯಾಂ ದಿಶಿ ವೇಲಾಯಾಂ ಸಿದ್ಧೋ5 ಭೂದ್ಯತ್ರ ಜಾಜಲಿ: 
॥ ೨ ॥ 
ತಾನ್ನಿರ್ಜಿತಪ್ರಾಣಮನೋವಚೋದೃಶೋ 
ಜಿತಾಸನಾನ್‌ ಶಾಂತಸಮಾನವಿಗ್ರಹಾನ್‌ । 
ಪರೇ5ಮಲೇ ಬ್ರಹ್ಮಣಿ ಯೋಜಿತಾತ್ಮನಃ 
ಸುರಾಸುರೇಡ್ಯೋದದೃಶೇ ಸ್ಥ ನಾರದಃ ॥ ೩ ॥ 
ತಮಾಗತಂ ತ ಉತ್ಕಾಯ ಪ್ರಣಿಪತ್ಯಾಭಿನಂದ್ಯ ಚ। 
ಪೂಜಯಿತ್ವಾಯಥಾದೇಶಂ ಸುಖಾಸೀನಮಥಾಬ್ರುವನ್‌ 
॥ ೪॥ 
ಪ್ರಚೇತಸ ಊಚುಃ 


ಸ್ವಾಗತಂ ತೇ ಸುರರ್ಷೇತದ್ಯ ದಿಷ್ಟ್ಯಾ ನೋ ದರ್ಶನಂ ಗತಃ | 
ತವ ಚಂಕ್ರಮಣಂ ಬ್ರಹ್ಮನ್ಶಭಯಾಯ ಯಥಾ ರವೇಃ 
॥ ೫ ॥ 
ಯದಾದಿಷ್ಟಂ ಭಗವತಾ ಶಿವೇನಾಧೋಕ್ಷಜೇನ ಚ । 
ತದ್ಭಹೇಷು ಪ್ರಸಕ್ತಾನಾಂ ಪ್ರಾಯಶಃ ಕ್ಷಪಿತಂ ಪ್ರಭೋ 
1 ೬ ॥ 
ತನ್ನ ಪ್ರದ್ಯೋತಯಾಧ್ಯಾತ್ಮಕ್ನಾನಂ ತತ್ತಾರ್ಥದರ್ಶನಮ್‌ ॥ 
ಯೇನಾಂಜಸಾ ತರಿಷ್ಯಾಮೋ ದುಸ್ತರಂ ಭವಸಾಗರಮ್‌ 
॥ ೭ ॥ 


ಮೈತ್ರೇಯ ಉವಾಚ 


ಇತಿ ಪ್ರಚೇತಸಾಂ ಪೃಷ್ಟೋ ಭಗವಾನ್ನಾರದೋ ಮುನಿಃ । 


ಭಗವತ್ಯುತ್ತಮಶ್ಲೋಕ ಆವಿಷ್ಟಾತ್ಮಾಬ್ರವೀನ್ಸೃಪಾನ್‌ 
॥ ೮ ॥ 


ನಾರದ ಉವಾಚ 


ತಜ್ಞನ್ನ ತಾನಿ ಕರ್ಮಾಣಿ ತದಾಯುಸ್ಪನ್ನನೋ ವಚಃ । 
ಜ 


ನೃಣಾಂ ಯೇನೇಹ ವಿಶ್ವಾತ್ಮಾ ಸೇವ್ಯತೇ ಹರಿರೀಶ್ವರ: 
1 ೯ ॥ 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲೈ ಭಾಗವಶಶ್ರೇಷ್ಠನೇ | 
ಹತ್ತು ಲಕ್ಷ ದಿವ್ಯವರ್ಷಗಳು ಕಳೆದುಹೋಗಲಾಗಿ ಪ್ರಚೇತಸರಿಗೆ 
ವಿವೇಕ ಉಂಟಾಯಿತು. ಆಗ ಅವರಿಗೆ ಭಗವಂತನ ಮಾತುಗಳು 
ನೆನಪಾದವು ಮತ್ತು ಅವರು ತಮ್ಮ ಭಾರ್ಯೆಯಾದ ಮಾರಿಷಾ 
ಳನ್ನು ಮಗನ ಬಳಿಯಲ್ಲಿ ಬಿಟ್ಟು ಕೂಡಲೇ ಮನೆಯಿಂದ ಹೊರ 
ಬಿದ್ದರು. ॥ ೧ ॥ ಅವರು ಪಶ್ಚಿಮದಿಕ್ಕಿನಲ್ಲಿ ಜಾಜಲಿ ಮಹರ್ಷಿಯು 
ಸಿದ್ಧಿಯನ್ನು ಪಡೆದಿದ್ದ ಸಮುದ್ರ ತಟಕ್ಕೆ ತಲುಪಿ - "ಸಮಸ್ತ ಭೂತ 
ಗಳಲ್ಲಿಯೂ ಒಂದೇ ಆತ್ಮತತ್ತ್ವವು ಬೆಳಗುತ್ತಿದೆ ' ಎಂಬ ಜ್ಞಾನವನ್ನು 
ಉಂಟುಮಾಡುವ ಆತ್ಮವಿಚಾರರೂಪವಾದ ಬ್ರಹ್ಮಸತ್ರದ ಸಂಕಲ್ಪ 
ಗೈದು ಕುಳಿತುಬಿಟ್ಟರು. ॥ ೨ ॥ ಅವರು ಪ್ರಾಣ, ಮನಸ್ಸು ವಾಣಿ 
ಮತ್ತು ದೃಷ್ಟಿಯನ್ನು ವಶಪಡಿಸಿಕೊಂಡು, ಶರೀರವನ್ನು ಅಲುಗಾಡ 
ದಂತೆ ಸ್ಥಿರವಾಗಿಯೂ, ನೇರವಾಗಿಯೂ ಇರಿಸಿಕೊಂಡು, ಆಸನ 
ಜಯವನ್ನು ಸಾಧಿಸಿ ಚಿತ್ರವನ್ನು ವಿಶುದ್ಧವಾದ ಪರಬ್ರಹ್ಮನಲ್ಲಿ ಒಂದು 
ಗೂಡಿಸಿದರು. ಇಂತಹ ಸ್ಥಿತಿಯಲ್ಲಿ ಅವರಿಗೆ ದೇವಾಸುರರಿಗೂ 
ವಂದನೀಯರಾದ ಶ್ರೀನಾರದರ ದರ್ಶನವಾಯಿತು. ॥ ೩ ॥ ನಾರ 
ದರು ಬಂದಿರುವುದನ್ನು ನೋಡಿ ಪ್ರಚೇತಸರು ಎದ್ದು ನಿಂತು, 
ಪ್ರಣಾಮಮಾಡಿ ಆದರ ಸತ್ಯಾರಪೂರ್ವಕ ದೇಶ-ಕಾಲಕ್ಕನು ಸಾರ 
ವಾಗಿ ಅವರನ್ನು ವಿಧಿವತ್ತಾಗಿ ಪೂಜಿಸಿದರು. ನಾರದರು ಸುಖಾಸೀನ 
ರಾಗಲು ಪ್ರಚೇತಸರು ಅವರಲ್ಲಿ ವಿಜ್ಞಾಫಿಸಿ ಕೊಂಡರು. ॥ ೪ ॥ 

ಪ್ರಚೇತಸರು ಹೇಳಿದರು - ದೇವರ್ಷಿಗಳೇ | ತಮಗೆ ಸ್ವಾಗ 
ತವು. ಮಹಾಭಾಗ್ಯ ವಿಶೇಷದಿಂದಲೇ ನಮಗೆ ತಮ್ಮ ದರ್ಶನ 
ಭಾಗ್ಯವು ಲಭಿಸಿತು. ತಮ್ಮ ಲೋಕಸಂಚಾರವು ಸೂರ್ಯ ದೇವ 
ರಂತೆ ಸಮಸ್ತ ಜೀವಿಗಳಿಗೆ ಜ್ಞಾನಪ್ರಕಾಶವನ್ನೂ , ಅಭಯ ದಾನ 
ವನ್ನೂ ಕೊಡುವುದಕ್ಕಾಗಿಯೇ ಆಗಿದೆ. ॥ ೫ ॥ ಸ್ವಾಮಿ! ಭಗವಂತ 
ನಾದ ಶ್ರೀಶಂಕರನೂ, ಭಗವಾನ್‌ ಶ್ರೀವಿಷ್ಣುವೂ ನಮಗೆ ಉಪದೇಶ 
ಮಾಡಿದ್ದ ಜ್ಞಾನವನ್ನು ನಾವು ಗೃಹಸ್ಥಾಶ್ರಮದಲ್ಲೇ ಆಸಕ್ತರಾಗಿದ್ದ 
ಕಾರಣದಿಂದ ಮರೆತುಬಿಟ್ಟಂತಾಗಿದೆ. ॥ ೬ ॥ ಆದ್ದರಿಂದ ನೀವು 
ನಮ್ಮ ಹೃದಯದಲ್ಲಿ ಪರಮಾರ್ಥತತ್ತ್ವದ ಸಾಕ್ಟಾತ್ಕಾರವಾಗಿಸು 
ವಂತಹ ಅಧ್ಯಾತ್ಮಜ್ನಾನವನ್ನು ಪುನಃ ಪ್ರಕಾಶಿತಗೊಳಿಸಿರಿ. ಅದರಿಂದ 
ನಾವು ಈ ದುಸ್ತರವಾದ ಸಂಸಾರಸಾಗರವನ್ನು ಸುಲಭವಾಗಿ ದಾಟ 
ಬಲ್ಲೆವು. ॥ ೭ ॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಭಗವನ್ನಯ ಶ್ರೀನಾರದರ 
ಚಿತ್ತವು ಸದಾಕಾಲ ಭಗವಾನ್‌ ಶ್ರೀಕೃಷ್ಣನಲ್ಲೇ ನೆಲೆಸಿರುತ್ತದೆ. ಅವರು 
ಪ್ರಚೇತಸರ ವಿಜ್ಞಾಪನೆಯನ್ನು ಕೇಳಿ ಹೀಗೆಂದರು. ॥ ೮॥ 

ಶ್ರೀನಾರದರು ಹೇಳಿದರು - ಎಲ್ಫೆ ರಾಜರುಗಳೇ! ಈ ಲೋಕ 
ದಲ್ಲಿಯಾವುದರಿಂದ ಸರ್ವಾತ್ಮನೂ, ಸರ್ವೇಶ್ವರನೂ ಆದ ಶ್ರೀಹರಿ 
ಯ ಸೇವೆಯಾಗುವುದೋ ಆ ಜನ್ನ, ಕರ್ಮ, ಆಯುಸ್ಸು, ಮನಸ್ಸು, 
ಮಾತುಗಳು ಸಫಲವಾದುವುಗಳು. ॥ ೯ ॥ 


502 


ಮನುಃ ಸ್ವಯಂಭೂರ್ಭಗವಾನ್‌ ಭವಶ್ಚ 
ಯೇತನ್ಶೇ ತಪೋಜ್ನ್ಞಾನವಿಶುದ್ಧಸತ್ತಾ 3! 
ಅದೃಷ್ಟ ಪಾರಾ ಅಪಿ ಯನ್ನಹಿಮ್ನಃ 
ಸ್ತುವಂತೃಥೋಕ್ತಾ ಫಿನತ್ಸಸಮಂ ಗೃಣೀಮಃ ॥ ೪೧ ॥ 
ನಮಃ ಸಮಾಯ ಶುದ್ಧಾಯ ಪುರುಷಾಯ ಪರಾಯ ಚ। 
ವಾಸುದೇವಾಯ ಸತ್ತ್ವಾಯ ತುಭ್ಯಂ ಭಗವತೇ ನಮಃ 
11೪೨ ॥ 
ಮೈತ್ರೇಯ ಉವಾಚ 


ಇತಿ ಪ್ರಚೇತೋಭಿರಭಿಷ್ಟುತೋ ಹರಿಃ 
ಪ್ರೀತಸ್ತಥೇತ್ಯಾಹ ಶರಣ್ಯವತ್ತಲಃ 
ಅನಿಚ್ಛತಾಂ ಯಾನಮತೃಪ್ತಚಕ್ನುಷಾಂ ” 
ಯಯೌ ಸ್ವಧಾಮಾನಪವರ್ಗವೀರ್ಯಃ 
ಅಥ ನಿರ್ಯಾಯ ಸಲಿಲಾ- 
ತ್ವಚೇತಸ ಉದನ್ನತಃ | 
ವೀಕಾ ಫ್ರಿ ಕುಪ್ಯಂದ್ರುಮೈಶ್ನನ್ನಾಂ 
ಗಾಂ ಗಾಂ ರೋದ್ಧುಮಿವೋಚ್ಚಿತ್ಪೆ: ॥ ೪೪ ॥ 
ತತೋಶಗ್ನಿ ಮಾರುತೌ ರಾಜನ್ನಮುಂಚನ್ನುಖತೋ ರುಷಾ । 
ಮಹೀಂ ನಿರ್ವೀರುಧಂ ಕರ್ತುಂ ಸಂವರ್ತಕ ಇವಾತ್ಮಯೇ 
1 ೪೫ 1 
ತ್ವಿಯಮಾಣಾಂಯ್ತಾಂದ್ರಮಾನ್ಸೀಕ್ಸ್ಯ ಪಿತಾಮಹಃ । 
ಆಗತಃ ಶಮಯಾಮಾಸ ಪುತ್ರಾನ್ಸರುಷ್ಠತೋ ನಯೈೆ: 
॥ ೪೬ 
ತತ್ರಾವಶಿಷ್ಟಾ ಯೇ ವೃಕ್ಷಾ ಭೀತಾ ದುಹಿತರಂ ತದಾ । 
ಉಜ್ಜಹುಸ್ರೇ ಪ್ರಚೇತೋಭ್ಯ ಉಪದಿಷ್ಠಾ; ಸ್ವಯಂಭುವಾ 


॥ ೪೩ ॥ 


I ೪೭ 
ತೇ ಚ ಬ್ರಹ್ಮಣ ಆದೇಶಾನ್ಮಾರಿಷಾಮುಪಯೇಮಿರೇ । 
ಯಸ್ಕಾಂ ಮಹದವಜ್ಞಾನಾದಜನ್ಯಜನಯೋನಿಜಃ 

॥ ೪೮ ॥ 


ಚಾಕ್ಷುಷೇ ತ್ರಂತರೇ ಪ್ರಾಪ್ತೇ ಪ್ರಾಕ್ಷರ್ಗೇ ಕಾಲವಿದ್ರುತೇ । 
ಯಃ ಸಸರ್ಜ ಪ್ರಜಾ ಇಷ್ಟಾ ಸ ದಕ್ಲೋ ದೈವಚೋದಿತಃ 
॥೪೯॥ 
ಯೋ ಜಾಯಮಾನ: ಸರ್ವೆಷಾಂ ತೇಜಸ್ತೇಜಸ್ವಿನಾಂ ರುಚಾ । 
ಸ್ವಯೋಪಾದತ್ತ ದಾಕ್ಟ್ಯಾಚ್ಚ ಕರ್ಮಣಾಂ ದಕ್ಷಮಬ್ರುವನ್‌ 


i ೫೦ ॥ 
ತಂ ಪ್ರಜಾಸರ್ಗರಕ್ಟಾಯಾ- 
ಇ 
ಮನಾದಿರಭಿಷಿಚ್ಯ ಚ I 
ಯುಯೋಜ ಯುಯುಜೇತನ್ಯಾಂಶ್ಚ 
ಸ ವೈ ಸರ್ವಪ್ರಜಾಪತೀನ್‌ u ೫೦೧ 


ಶ್ರೀಮದ್ಭಾಗವತ 


[ ಅಧ್ಯಾಯ 30 


ಹೊಂದದೇ ಇದ್ದರೂ-ನಿರಂತರವಾಗಿ ನಿನ್ನ ಸ್ತುತಿಯನ್ನು ಮಾಡುತ್ತಾ 
ಬಂದಿದ್ದಾರೆ. ಆದುದರಿಂದ ನಾವೂ ಕೂಡ ನಮ್ಮ ಬುದ್ಧಿಗೆ ತಕ್ಕಂತೆ 
ನಿನ್ನ ಕೀರ್ತಿಗಾನವನ್ನು ಮಾಡುತ್ತೇವೆ. ॥ ೪೧ ॥ ನೀನು ಸರ್ವಸ 
ಮನೂ, ಶುದ್ಧಸ್ವ ರೂಪನೂ ಪರಮಪುರುಷನಾಗಿರುವೆ. ಇಂತಹ 
ಸತ್ತ ಮೂರ್ತಿಯಾದ ಭಗವಾನ್‌ ವಾಸುದೇವನೇ ನಿನಗೆ ನಮೋ 
ನಮಃ ॥೪೨॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! 
ಪ್ರಚೇತಸರು ಹೀಗೆ ಗವಂಶನನ್ನು ಸ್ಫೋತ್ರಮಾಡಲು ಶರಣಾಗತ 
ವತ್ತಲನಾದ ಶ್ರೀಭಗವಂತನು ಪ್ರಸನ್ನನಾಗಿ 'ತಥಾಸ್ತು' ಎಂದು ಹೇಳಿ 
ಅನುಗ್ರಹ ಮಾಡಿದನು. ಆಪ್ರತಿಹತಮುದ ಪ್ರಭಾವವುಳ್ಳ ಶ್ರೀಹರಿಯ 
ಆ ಮಧುರವಾದ ಮೂರ್ತಿಯ ದರ್ಶನದಿಂದ ಪ್ರಚೇತಸರ ಕಣ್ಣು 
ಗಳಿಗೆ ಇನ್ನು ತೃಪ್ತಿಯಾಗಿರಲೇ ಇಲ್ಲ ಅದಕ್ಕಾಗಿ ಆತನನ್ನು ಕಳುಹಿಸಿ 
ಕೊಡಲು ಇಷ್ಟವೇ ಇರಲಿಲ್ಲ ಆದರೂ ಶ್ರೀಭಗವಂತನು ತನ್ನ 
ಪರಮಧಾಮಕ್ಕೆ ಹೊರಟು ಹೋದನು. ॥ ೪೩ ॥ ಅದಾದನಂತರ 
ಪ್ರಚೇತಸರು ಸಮುದ್ರಜಲದಿಂದ ಹೊರಗೆ ಬಂದು ನೋಡಲು, 
ಇಡೀ ಭೂಮಂಡಲವನ್ನು - ಸ್ವರ್ಗದ ಮಾರ್ಗವನ್ನು ತಡೆಯು 
ತ್ವಿವೆಯೋ ಎಂಬಂತೆ - ಮಿತಿಮೀರಿ ಎತ್ತರವಾಗಿ ಬೆಳೆದ ವೃಕ್ಷಗಳು 
ಮುಚ್ಚಿಬಿಟ್ಟಿರುವುದನ್ನು ಕಂಡರು. ಅದನ್ನು ನೋಡಿ ಅವರಿಗೆ ವೃಕ್ಷಗಳ 
ಮೇಲೆ ಭಾರೀ ಕೋಪವುಂಟಾಯಿತು. ॥ ೪೪ ॥ ಆಗ ಅವರು 
ಭೂಮಿಯನ್ನು ಮರಬಳ್ಳಿಗಳಿಂದ ಶೂನ್ಯವನ್ನಾಗಿ ಮಾಡಬೇಕೆಂದು 
ಸಂಕಲ್ಪಿಸಿ, ಪ್ರಳಯಕಾಲದ ಕಾಲಾಗ್ನಿರುದ್ರನಂತೆ ತಮ್ಮ ಬಾಯಿಂದ 
ಪ್ರಚಂಡವಾದ ವಾಯುವನ್ನುಮತ್ತು ಅಗ್ನಿಯನ್ನೂಹೊರಗೆ ಬಿಟ್ಟರು. 
॥ ೪೫ ॥ ಅವರು ಹೀಗೆ ಸಮಸ್ತ ವೃಕ್ಷಗಳನ್ನೂಸುಟ್ಟುಭಸ್ಸಮಾಡುತ್ತಿರು 
ವುದನ್ನು ಕಂಡು ಬ್ರಹ್ಮದೇವರು ಅಲ್ಲಿಗೆ ಬಂದು ಪ್ರಾಚೀನಬರ್ಹಿ 
ಪುತ್ರರಿಗೆ ಯುಕ್ತಿಪೂರ್ವಕವಾಗಿ ತಿಳಿವಳಿಕೆ ನೀಡಿ ಅವರ ಕೋಪವನ್ನು 
ಶಾಂತಗೊಳಿಸಿದರು. ॥ ೪೬ ॥ ಆಗ ಅಲ್ಲಿ ಅಳಿದುಳಿದಿದ್ದ ವೃಕ್ಷಗಳು 
ಹೆದರಿಕೊಂಡು ಬ್ರಹ್ಮದೇವರ ಆಣತಿಯಂತೆ ತಮ್ಮಲ್ಲಿದ್ದ ಆ ಕನ್ಯೆ 
ಯನ್ನು ತಂದು ಪ್ರಚೇತಸರಿಗೆ ಒಪ್ಪಿಸಿದವು. ॥ ೪೭ ॥ ಪ್ರಚೇತಸರೂ 
ಕೂಡ ಬ್ರಹ್ಮದೇವರ ಆದೇಶದಂತೆ ಆ ಮಾರಿಷಾ ಎಂಬ ಕನ್ಕೆಯೊಡನೆ 
ವಿವಾಹಿತರಾದರು. ಶ್ರೀಮಹಾದೇವನನ್ನು ತಿರಸ್ಕರಿಸಿದ ಕಾರಣ ತನ್ನ 
ದೇಹವನ್ನು ತ್ಯಜಿಸಿದ್ದ ಬ್ರಹ್ಮಪುತ್ರನಾದ ದಕ್ಷನು ಆಕೆಯ ಗರ್ಭದಲ್ಲಿ 
ಜನಿಸಿದನು. ॥ ೪೮ ॥ ಆ ದಕ್ಸನೇ ಕಾಲಕ್ರಮದಲ್ಲಿ ಹಿಂದಿದ್ದಸೃಷ್ಟಿಯು 
ನಶಿಸಿಹೋಗಿ ಚಾಕ್ಷುಷ ಮನ್ವಂತರವು ಬಂದಾಗ ಶ್ರೀಭಗವಂತನ 
ಪ್ರೇರಣೆಯಂತೆ ಹೊಸಪ ಪ್ರಜೆಗಳನ್ನು ಸೃಷ್ಟಿಸಿದನು. ॥ ೪೯ ॥ ಇವನು 
ಹುಟ್ಟುವಾಗಲೇ ತನ್ನ ತೇಜಸನಿಂದೆ ಎಲ್ಲ ತೇಜಸ್ವಿಗಳ ತೇಜಸ್ಸನ್ನು 
ಸೆಳೆದುಕೊಂಡನು. "ಕರ್ಮಗಳನ್ನು ಆಚಂಸುವುದರಲ್ಲಿ ಅತ್ಯಂತ 
ದಕ್ಷ(ಕುಶಲ) ನಾಗಿದ್ದುದರಿಂದ "ದಕ್ಷನೆಂದೇ ಆತನ ಹೆಸರಾಯಿತು. 
॥ ೫೦ ॥ ಬ್ರಹ್ಮದೇವರು ಆತನನ್ನು ಪ್ರಜಾಪತಿಗಳಿಗೆಲ್ಲ ಅಧಿಪತಿಯ 
ನ್ನಾಗಿ ಪಟ್ಟವನ್ನು ಕಟ್ಟಿ ಸೃಷ್ಟಿಯನ್ನು ರಕ್ಷಿಸಲು ಆದೇಶ ವನಿತ್ತ್ರರು. ಆಗ 
ಅವನು ಮರೀಚಿಯೇ ಮುಂತಾದ ಇತರ ಎಲ್ಲ ಪ್ರಜಾಪತಿಗಳನ್ನೂ 
ಅವರವರ ಕಾರ್ಯದಲ್ಲಿ ನೇಮಕಮಾಡಿದನು. ॥ ೫೧ ॥ 


ಮೂವತ್ತನೆಯ ಅಧ್ಯಾಯವು ಮುಗಿಯಿತು. ॥ ೩೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಕಂಧೇ ತ್ರಿ ಶೋತಧ್ಯಾಯಃ॥ ೩೦ ॥ 
—Be ಎಎ. 


31 ಅಧ್ಯಾಯ] 


ಚತುರ್ಥ ಸೃಂಧ 


503 


ಮೂವತೊಂದನೆಯ ಅಧ್ಯಾಯ 
ಎವಿ ಳೆ 
ನಾರದರ ಉಪದೇಶದಿಂದ ಪ್ರಚೇತಸರಿಗೆ ಪರಮಪದ ಪ್ರಾಪ್ತಿ 


ಮೈತ್ರೇಯ ಉವಾಚ 


ತತ ಉತ್ಸನ್ನವಿಜ್ನಾನಾ ಆಶ್ಚಧೋಕ್ಚಜಭಾಷಿತಮ್‌ । 
ಸ್ಫರಂತ ಆತ್ಮಜೇ ಭಾರ್ಯಾಂ ವಿಸೃಜ್ಯ ಪ್ರಾವ್ರಜನ್‌ಗೃಹಾತ್‌ 
॥ ೧॥ 
ದೀಕ್ಷಾ ಬ್ರಹ್ಮಹತ್ರೇಣ ಸರ್ವಭೂತಾತ್ಮಮೇಧಸಾ । 
ಪ್ರತೀಚ್ಯಾಂ ದಿಶಿ ವೇಲಾಯಾಂ ಸಿದ್ಧೋ5 ಭೂದ್ಯತ್ರ ಜಾಜಲಿ: 
॥ ೨॥ 
ತಾನ್ನಿರ್ಜಿತಪ್ರಾಣಮನೋವಚೋದೃಶೋ 
ಜಿತಾಸನಾನ್‌ ಶಾಂತಸಮಾನವಿಗ್ರಹಾನ್‌ । 
ಪರೇ5ಮಲೇ ಬ್ರಹ್ಮಣಿ ಯೋಜಿತಾತ್ಮನಃ 
ಸುರಾಸುರೇಡ್ಯೋದದ್ಭಶೇ ಸ್ಮ ನಾರದಃ ॥ ೩ ॥ 
ತಮಾಗತಂ ತ ಉತ್ಕಾಯ ಪ್ರಣಿಪತ್ಯಾಭಿನಂದ್ಯ ಚ। 
ಪೂಜಯಿತ್ವಾಯಥಾದೇಶಂ ಸುಖಾಸೀನಮಥಾಬ್ರುವನ್‌ 
॥ ೪ ॥ 
ಪ್ರಚೇತನ ಊಚುಃ 


ಸ್ವಾಗತಂ ತೇ ಸುರರ್ಷೇತದ್ಯ ದಿಷ್ಟ್ಯಾ ನೋ ದರ್ಶನಂ ಗತಃ । 
ತವ ಚಂಕ್ರಮಣಂ' ಬ್ರಹ್ಮನಾಭಯಾಯ ಯಥಾ ರವೇಃ 

u ೫ ॥ 
ಯದಾದಿಷ್ಟಂ ಭಗವತಾ ಶಿವೇನಾಧೋಕ್ಬಜೇನ ಚ! 
ತದ್ಭಹೇಷು ಪ್ರಸಕ್ತಾನಾಂ ಪ್ರಾಯಶಃ ಕ್ಷಪಿತಂ ಪ್ರಭೋ 

॥ ೬ ॥ 
ತನ್ನು ಪ್ರದ್ಯೋತಯಾಧ್ಯಾತ್ಮಶ್ಥಾನಂ ತತ್ತ್ವಾರ್ಥದರ್ಶನಮ್‌ । 
ಯೇನಾಂಜಸಾ ತರಿಷ್ಯಾಮೋ ದುಸರಂ ಭವಸಾಗರಮ್‌ 

॥ ೭ ॥ 

ಮೈತ್ರೇಯ ಉವಾಚ 


ಇತಿ ಪ್ರಚೇತಸಾಂ ಪೃಷ್ಟೋ ಭಗವಾನ್ನಾರದೋ ಮುನಿಃ । 
ಭಗವತ್ಯುತ್ತಮಶ್ಲೋಕ ಆವಿಷ್ಟಾತ್ಮಾಬ್ರವೀನ್ಸೃಪಾನ್‌ 
॥ ೮॥ 


ನಾರದ ಉವಾಚ 


ತಜ್ಜನ್ನ ತಾನಿ ಕರ್ಮಾಣಿ ತದಾಯುಸ್ತನ್ಶನೋ ವಚಃ । 


ನೃಣಾಂ ಯೇನೇಹ ವಿಶ್ವಾತ್ಮಾ ಸೇವೃತೇ ಹರಿರೀಶ್ವರಃ 
॥ ೯ 1 


ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ಭಾಗವತಶ್ರೇಷ್ಠನೇ ! 
ಹತ್ತು ಲಕ್ಷ ದಿವ್ಯವರ್ಷಗಳು ಕಳೆದುಹೋಗಲಾಗಿ ಪ್ರಚೇತಸರಿಗೆ 
ವಿವೇಕ ಉಂಟಾಯಿತು. ಆಗ ಅವರಿಗೆ ಭಗವಂತನ ಮಾತುಗಳು 
ನೆನಪಾದವು ಮತ್ತು ಅವರು ತಮ್ಮ ಭಾರ್ಯೆಯಾದ ಮಾರಿಷಾ 
ಳನ್ನು ಮಗನ ಬಳಿಯಲ್ಲಿ ಬಿಟ್ಟು ಕೂಡಲೇ ಮನೆಯಿಂದ ಹೊರ 
ಬಿದ್ದರು. ॥ ೧ ॥ ಅವರು ಪಶ್ಚಿಮದಿಕ್ಕಿನಲ್ಲಿ ಜಾಜಲಿ ಮಹರ್ಷಿಯು 
ಸಿದ್ದಿಯನ್ನು ಪಡೆದಿದ್ದ ಸಮುದ್ರ ತಟಕ್ಕೆ ತಲುಪಿ - "ಸಮಸ್ತ ಭೂತ 
ಗಳಲ್ಲಿಯೂ ಒಂದೇ ಆತ್ಮತತ್ವ್ವವು ಬೆಳಗುತ್ತಿದೆ ' ಎಂಬ ಜ್ಞಾನವನ್ನು 
ಉಂಟುಮಾಡುವ ಆತ್ಮವಿಚಾರರೂಪವಾದ ಬ್ರಹ್ಮಸತ್ರದ ಸಂಕಲ್ಪ 
ಗೈದು ಕುಳಿತುಬಿಟ್ಟರು. ॥ ೨ ॥ ಅವರು ಪ್ರಾಣ, ಮನಸ್ಸು ವಾಣಿ 
ಮತ್ತು ದೃಷ್ಟಿಯನ್ನು ವಶಪಡಿಸಿಕೊಂಡು, ಶರೀರವನ್ನು ಅಲುಗಾಡ 
ದಂತೆ ಸ್ಥಿರವಾಗಿಯೂ, ನೇರವಾಗಿಯೂ ಇರಿಸಿಕೊಂಡು, ಆಸನ 
ಜಯವನ್ನು ಸಾಧಿಸಿ ಚಿತ್ರವನ್ನು ವಿಶುದ್ಧವಾದ ಪರಬ್ರಹ್ಮನಲ್ಲಿ ಒಂದು 
ಗೂಡಿಸಿದರು. ಇಂತಹ ಸ್ಥಿತಿಯಲ್ಲಿ ಅವರಿಗೆ ದೇವಾಸುರರಿಗೂ 
ವಂದನೀಯರಾದ ಶ್ರೀನಾರದರ ದರ್ಶನವಾಯಿತು. ॥ ೩ ॥ ನಾರ 
ದರು ಬಂದಿರುವುದನ್ನು ನೋಡಿ ಪ್ರಚೇತಸರು ಎದ್ದು ನಿಂತು, 
ಪ್ರಣಾಮಮಾಡಿ ಆದರ ಸತ್ಕಾರಪೂರ್ವಕ ದೇಶ-ಕಾಲಕ್ಕನು ಸಾರ 
ವಾಗಿ ಅವರನ್ನು ವಿಧಿವತ್ತಾಗಿ ಪೂಜಿಸಿದರು. ನಾರದರು ಸುಖಾಸೀನ 
ರಾಗಲು ಪ್ರಚೇತಸರು ಅವರಲ್ಲಿ ವಿಜ್ಞಾಫಿಸಿ ಕೊಂಡರು. ॥ ೪ ॥ 

ಪ್ರಚೇತಸರು ಹೇಳಿದರು - ದೇವರ್ಷಿಗಳೇ | ತಮಗೆ ಸ್ವಾಗ 
ತವು. ಮಹಾಭಾಗ್ಯ ವಿಶೇಷದಿಂದಲೇ ನಮಗೆ ತಮ್ಮ ದರ್ಶನ 
ಭಾಗ್ಯವು ಲಭಿಸಿತು. ತಮ್ಮ ಲೋಕಸಂಚಾರವು ಸೂರ್ಯ ದೇವ 
ರಂತೆ ಸಮಸ್ತ ಜೀವಿಗಳಿಗೆ ಜ್ಞಾನಪ್ರಕಾಶವನ್ನೂ , ಅಭಯ ದಾನ 
ವನ್ನೂ ಕೊಡುವುದಕ್ಕಾಗಿಯೇ ಆಗಿದೆ. ॥ ೫ ॥ ಸ್ವಾಮಿ! ಭಗವಂತ 
ನಾದ ಶ್ರೀಶಂಕರನೂ, ಭಗವಾನ್‌ ಶ್ರೀವಿಷ್ಣುವೂ ನಮಗೆ ಉಪದೇಶ 
ಮಾಡಿದ್ದ ಜ್ಞಾನವನ್ನು ನಾವು ಗೃಹಸ್ಥಾಶ್ರಮದಲ್ಲೇ ಆಸಕ್ತರಾಗಿದ್ದ 
ಕಾರಣದಿಂದ ಮರೆತುಬಿಟ್ಟಂತಾಗಿದೆ. ॥ ೬ ॥ ಆದ್ದರಿಂದ ನೀವು 
ನಮ್ಮ ಹೃದಯದಲ್ಲಿ ಪರಮಾರ್ಥತತ್ತ್ವ್ವದ ಸಾಕ್ಟಾತ್ಕಾರವಾಗಿಸು 
ವಂತಹ ಅಧ್ಯಾತ್ಮಜ್ಞಾನವನ್ನು ಪುನಃ ಪ್ರಕಾಶಿತಗೊಳಿಸಿರಿ. ಆದರಿಂದ 
ನಾವು ಈ ದುಸ್ತರವಾದ ಸಂಸಾರಸಾಗರವನ್ನು ಸುಲಭವಾಗಿ ದಾಟ 
ಬಲ್ಲೆವು. ॥ ೭॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಭಗವನ್ನಯ ಶ್ರೀನಾರದರ 
ಚಿತ್ತವು ಸದಾಕಾಲ ಭಗವಾನ್‌ ಶ್ರೀಕೃಷ್ಣನಲ್ಲೇ ನೆಲೆಸಿರುತ್ತದೆ. ಅವರು 
ಪ್ರಚೇತಸರ ವಿಜ್ಞಾಪನೆಯನ್ನು ಕೇಳಿ ಹೀಗೆಂದರು. ॥ ೮ ॥ 

ಶ್ರೀನಾರದರು ಹೇಳಿದರು - ಎಲೈ ರಾಜರುಗಳೇ! ಈ ಲೋಕ 
ದಲ್ಲಿ ಯಾವುದರಿಂದ ಸರ್ವಾತ್ಮನೂ, ಸರ್ವೇಶ್ವರನೂ ಆದ ಶ್ರೀಹರಿ 
ಯ ಸೇವೆಯಾಗುವುದೋ ಆ ಜನ್ನ, ಕರ್ಮ, ಆಯುಸ್ಸು, ಮನಸ್ಸು, 
ಮಾತುಗಳು ಸಫಲವಾದುವುಗಳು. ॥ ೯ ॥ 


504 


ಕಿಂ ಜನ್ಮಭಿಸ್ತ್ರಿ ಭಿರ್ವೇಹ 
ಶೌಕ್ಲ ಸಾವಿತ್ರಯಾಜಿಕ್ಸೆ: | 
ಕರ್ಮಭಿರ್ವಾ ತ್ರಯೀಪ್ರೋಕ್ಸೆ: 


ಪುಂಸೋತಪಪಿ ವಿಬುಧಾಯುಷಾ ॥ ೧೦ ॥ 


ಶ್ರುತೇನ ತಪಸಾ ವಾ ಕಿಂ ವಚೋಭಿಶ್ಬಿತ್ರವೃತ್ತಿಭಿಃ 1 
ಬುದ್ಧ್ವಾ ವಾ ಕಿಂ ನಿಪುಣಯಾ ಬಲೇನೇಂದ್ರಿಯರಾಧಸಾ 
wu ೧೧॥ 


ಕಿಂ ವಾ ಯೋಗೇನ ಸಾಂಖ್ಯೇನ ನ್ಯಾಸಸ್ವಾಧ್ಯಾಯಯೋರಪಿ I 
ಕಿಂ ವಾ ಶ್ರೇಯೋಭಿರನೈಶ್ನ ನ ಯತ್ರಾತ್ಸಪ್ರದೋ ಹರಿಃ 
1೧೨ ॥ 


ಶ್ರೇಯಸಾಮಪಿ ಸರ್ವೇಷಾಮಾತ್ಮಾ ಹ್ಯವಧಿರರ್ಥತಃ 


ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಥಾಂ5ತ್ಮದಃ ಪ್ರಿಯಃ 
॥ ೧೩॥ 


ಯಥಾ ತರೋಮರ್ಮೂಲನಿಷೇಚನೇನ 
ತೃಪ್ಯಂತಿ ತತ ಕೃಂಧಭುಜೋಪಶಾಖಾಃ 

ಪ್ರಾಣೋಪಹಾರಾಚ್ಚಯಥೇಂದ್ರಿಯಾಣಾಂ 
ತಥೈವ ಸರ್ವಾರ್ಹಣಮಚ್ಛುತೇಜ್ಯಾ 


॥1 ೧೪ ॥ 


ಯಥೈವ ಸೂರ್ಯಾತೃಭವಂತಿ ವಾರಃ 


ಪುನಶ್ಚ ತಸ್ಥಿನೃವಿಶಂತಿ ಕಾಲೇ । 
ಭೂತಾನಿ ಭೂಮ್‌ ಸ್ಥಿರಜಂಗಮಾನಿ 
ತಥಾ ಹರಾವೇವ ್ಹಗುಣಪ್ರವಾಹಃ ॥ ೧೫॥ 
ಏತತ್ನದಂ ತಜ್ಞಗದಾತ್ಮನ: ಪರಂ 
ಸಕೃದ್ದಿಭಾತಂ ಸವಿತುರ್ಯಥಾ ಪ್ರಭಾ 1 
ಯಥಾಸವೋ ಜಾಗ್ರತಿ ಸುಪ್ತಶಕ್ತಯೋ 
11 ೧೬ ॥ 


ದ್ರವ್ಯಕ್ತಿಯಾಜ್ಞಾನಭಿದಾಭ್ರಮಾತ್ಯಯಃ 


ಶ್ರೀಮದ್ಭಾಗವತ 


[ ಅಧ್ಯಾಯ 31 


ಆತ್ಮಾನುಭವವನ್ನು ಕರುಣಿಸುವ ಶ್ರೀಹರಿಯು ಯಾವುದರಿಂದ 
ದೊರಕುವುದಿಲ್ಲವೋ - ಅಂತಹ ಜನ್ಮದಿಂದಾಗಲೀ, ಯಜ್ಞೋಪ 
ವೀತ ಸಂಸ್ಕಾರ, ಗಾಯತ್ರಿ ಉಪದೇಶ, ಯಜ್ಲದೀಕ್ಷೆಗಳೆಂಬ 
ಮೂರು ಸಂಸ್ಕಾರಗಳಿಂದಾಗಲೀ, ವೇದೋಕ್ತ ಕರ್ಮಗಳಿಂದಾ 
ಗಲೀ, ದೇವಮಾನದ ಪೂರ್ಣಾಯುಪ್ಯದಿಂದಾಗಲೀ, ಶಾಸ್ತ್ರಜ್ಞಾನ 
ದಿಂದಾಗಲೀ, ತಪಸಿನಿಂದಾಗಲೀ, ಮಾತಿನ ಚಾತುರ್ಯದಿಂದಾ 
ಗಲೀ, ಅದ್ಭುತವಾದ ಚಿತ್ತವೃತ್ತಿಗಳಿಂದಾಗಲೀ, ಸ್ಮರಣಶಕ್ಕಿಯಿಂದಾ 
ಗಲೀ, ಸೂಕ್ಷ್ಮ ವಾದ ಬುದ್ಧಿಯಿಂದಾಗಲೀ, ಬಲದಿಂದಾಗಲೀ, 
ಇಂದ್ರಿಯಪಾಟವದಿಂದಾಗಲೀ, ಯೋಗದಿಂದಾಗಲೀ, ಸಾಂಖ್ಯ 
(ಆತ್ಮಾನಾತ್ಕಾವಿವೇಕ) ದಿಂದಾಗಲೀ, ಸಂನ್ಯಾಸದಿಂದಾಗಲೀ, 
ವೇದಾಧ್ಯಯನ, ವ್ರತ, ವೈರಾಗ್ಯಗಳೇ ಮುಂತಾದ ಇತರ ಶ್ರೇಯಃ 
ಸಾಧನೆಯ ಉಪಾಯಗಳಿಂದಾಗಲೀ ಮನುಷ್ಯನಿಗೆ ಆಗುವ 
ಪ್ರಯೋಜನವಾದರೂ ಏನು? ॥ ೧೦-೧೨ ॥ ವಾಸ್ತವವಾಗಿ 
ಎಲ್ಲ ಶ್ರೇಯಸ್ಸುಗಳಿಗೂ ಆತ್ಮನೇ ಅವಧಿಯು. ಆತ್ಮಜ್ಞಾನವನ್ನು 
ಕರುಣಿಸುವ ಶ್ರೀಹರಿಯೇ ಎಲ್ಲ ಪ್ರಾಣಿಗಳಿಗೂ ಪ್ರಿಯತಮನಾದ 
ಆತ್ಮನಾಗಿದ್ದಾನೆ. ॥ ೧೩ ॥ ವೃಕ್ಷದ ಬುಡಕ್ಕೆ ನೀರು ಹಾಯಿಸಿದರೆ 
ಅದರ ಕಾಂಡ, ಶಾಖೆ, ಉಪಶಾಖೆಗಳೆಲ್ಲಕ್ಕೂ ತೃಪ್ತಿಯುಂಟಾಗು 
ವಂತೆಯೇ, ಊಟದ ಮೂಲಕ ಪ್ರಾಣಗಳನ್ನು ತೃಪ್ತಿಪಡಿಸಿದರೆ ಎಲ್ಲ 
ಇಂದ್ರಿಯಗಳೂ ಪುಷ್ಪವಾಗುವಂತೆಯೇ, (ಸರ್ವಮೂಲನಾಗಿ 
ರುವ) ಅಚ್ಯುತನನ್ನು ಪೂಜಿಸಿದರೆ ಅದರಿಂದ ಸರ್ವರ ಆರಾ 
ಧನೆಯು ಆಗುವುದು. ॥ ೧೪ ॥ ನೀರೆಲ್ಲವೂ ಮಳೆಗಾಲದಲ್ಲಿ 
ಸೂರ್ಯನಿಂದಲೇ ಉಂಟಾಗಿ ಬೇಸಗೆಯಲ್ಲಿ ಆತನ ಕಿರಣ 
ಗಳಲ್ಲಿಯೇ ಸೇರಿಕೊಳ್ಳುವುದೋ, ಚರಾಚರವಾದ ಸಮಸ್ತ ಪ್ರಾಣಿ 
ಗಳೂ ಭೂಮಿಯಿಂದಲೇ ಉತ್ಪನ್ನವಾಗಿ ಕಡೆಗೆ ಅದರಲ್ಲೇ 
ಸೇರಿಹೋಗುವಂತೆಯೇ ಗುಣಪ್ರವಾಹಕ್ಕೆ ಸೇರಿದ ಈ ಚೇತನಾ 
ಚೇತನಾತ್ಮಕವಾದ ಸಮಸ್ತ ಪ್ರಪಂಚವು ಶ್ರೀಹರಿಯಿಂದಲೇ ಉತ್ಪನ್ನ 
ವಾಗಿ ಕೊನೆಗೆ ಅವನಲ್ಲೇ ಲಯಹೊಂದುವುದು. ॥ ೧೫ ॥ ವಸ್ತುತಃ 
ಈ ಜಗತ್ತು ಭಗವಾನ್‌ ವಿಶ್ವಾತ್ಮನ ಶಾಸ್ತ್ರಪ್ರಸಿದ್ಧವಾದ ಸರ್ವ ಉಪಾ 
ಧಿರಹಿತವಾದ ಸ್ವರೂಪವೇ ಆಗಿದೆ. ಸೂರ್ಯನ ಪ್ರಭೆಯು ಅವ 
ನಿಂದ ಹೇಗೆ ಬೇರೆಯಾಗುವುದಿಲ್ಲವೋ ಹಾಗೆಯೇ ಗಂಧರ್ವ 
ನಗರದಂತೆ ಕೆಲವೊಮ್ಮೆ ಸ್ಟುರಿತವಾಗುವ ಈ ಜಗತ್ತು ಭಗವಂತನಿಂದ 
ಭಿನ್ನವಾಗಿಲ್ಲ ಜಾಗ್ರತದಲ್ಲಿ ಇಂದ್ರಿಯಗಳು ಕ್ರಿಯಾಶೀಲವಾಗಿರು 
ತ್ತವೆ, ಆದರೆ ಸುಷುಪ್ತಿಯಲ್ಲಿ ಅವುಗಳ ಶಕ್ತಿ ಲೀನವಾಗಿ ಹೋಗು 
ತ್ತದೆ, ಹಾಗೆಯೇ ಈ ಜಗತ್ತು ಸೃಷ್ಟಿಯಕಾಲದಲ್ಲಿ ಭಗವಂತನಿಂದ 
ಪ್ರಕಟವಾಗುತ್ತದೆ ಮತ್ತು ಕಲ್ಬಾಂತ್ಯದಲ್ಲಿ ಅವನಲ್ಲೇ ಲೀನವಾಗಿ 
ಹೋಗುತ್ತದೆ. ಸ್ವರೂಪತಃ ಭಗವಂತನಲ್ಲಿ ದ್ರವ್ಯ, ಕ್ರಿಯೆ ಮತ್ತು 
ಜ್ಞಾನರೂಪೀ ತ್ರಿವಿಧ ಅಹಂಕಾರದ ಹಾಗೂ ಅವುಗಳ ನಿಮಿತ್ತ 
ದಿಂದಾಗುವ ಭೇದಭ್ರಮೆಯು ಇರುವುದೇ ಇಲ್ಲ ॥ ೧೬ ॥ ಎಲೈ 
ನೃಪತಿಗಳೇ | ಬೆಳಕು, ಮೋಡ ಮತ್ತು ಕತ್ತಲೆ - ಇವು ಮೂರೂ 
ಕ್ರಮವಾಗಿ ಆಕಾಶದಲ್ಲಿಯೇ ಪ್ರಕಟಗೊಂಡು ಅದರಲ್ಲೇ ಲೀನ 
ವಾಗುವುವು, ಆದರೆ ಆಕಾಶವು ಇವುಗಳಿಂದ ಲಿಪ್ತವಾಗುವುದಿಲ್ಲ 
ಹಾಗೆಯೇ ಈ ಸತ್ತ ಎ ರಜ, ತಮ ಎಂಬ ಶಕ್ತಿಗಳು ಕೆಲವೊಮ್ಮೆ 


31 ಅಧ್ಯಾಯ] 


ಚತುರ್ಥ ಸೃಂಧ 


505 


ಯಥಾ ನಭಸ್ಯಭ್ರತಮಃಪ್ರಕಾಶಾ 
ಭವಂತಿ ಭೂಪಾ ನ ಭವಂತ್ಯನುಕ್ರಮಾತ್‌ | 
ಏವಂ ಪರೇ ಬ್ರಹ್ಮಣಿ ಶಕ್ತಯಸ್ತ್ರಮೂ 


ರಜಸ್ತಮಃತ್ತ ಮಿತಿ ಪ್ರವಾಹಃ ॥ ೧೭॥ 
ತೇನೈಕಮಾತ್ಮಾನಮಶೇಷದೇಹಿನಾಂ 

ಕಾಲಂ ಪ್ರಧಾನಂ ಪುರುಷಂ ಪರೇಶಮ್‌ । 
ಸ್ವತೇಜಸಾ ಧ್ರಷ್ರಗುಣಪ್ರವಾಹ- 

ಮಾತ್ಮೈಕಭಾವೇನ ಭಜಧ್ದಮದ್ದಾ u ೧೮॥ 


ದಯಯಾ ಸರ್ವಭೂತೇಷು ಸಂತುಷ್ಟ್ರಾಯೇನ ಕೇನವಾ । 
ಸರ್ವೇಂದ್ರಿಯೋಪಶಾಂತ್ಯಾ ಚ ತುಪ್ಶತ್ಕಾಶು ಜನಾರ್ದನಃ 
॥೧೯॥ 


ಅಪಹತಸಕಲೈಷಣಾಮಲಾತ್ಮ- 
ನ್ಯವಿರತಮೇಧಿತಭಾವನೋಪಹೂತಃ | 
ನಿಜಜನವಶಗತ್ವಮಾತ್ಮ ನೋಂಯ- 
ನ್ನ ಸರತಿ ಛಿದ್ರವದಕ್ಷರಃ ಸತಾಂ ಹಿ ॥೨೦॥ 


ನ ಭಜತಿ ಕುಮನೀಷಿಣಾಂ ಸ ಇಜ್ಯಾಂ 
ಹರಿರಧನಾತ್ಮಧನಪ್ರಿಯೋ ರಸಜ್ಞ; 1 
ಶ್ರುತಧನಕುಲಕರ್ಮಣಾಂ ಮದ್ಯೆರ್ಯೇ 


ವಿದಧತಿ ಪಾಪಮಕಿಂಚನೇಷು ಸತ್ಸು ॥೨೧॥ 


ಶ್ರಿಯಮನುಚರತೀಂ ತದರ್ಥಿನಶ್ಚ 
ದ್ವಿಪದಪತೀನ್ವಿಬುಧಾಂಶ್ಚ ಯತ್ನಪೂರ್ಣಃ 

ನ ಭಜತಿ ನಿಜಭೃತ್ಯವರ್ಗತಂತ್ರ: 
ಕಥಮಮುಮುದ್ದಿಸ್ಪಜೇತ್ಸುಮಾನ್‌ ಕೃತಜ್ಞ 


॥ 2೨2 1 


ಮೈತ್ರೇಯ ಉವಾಚ 


ಪ್ರಚೇತಸೋ ರಾಜನ್‌ 

ಭಗವತ್ಕಥಾಃ I 
ಬ್ರಹ್ಮಲೋಕಂ 

ಮುನಿಃ 


ಇತಿ 
ಅನ್ಯಾಶ್ನ 
ಚ 
ಶ್ರಾವಯಿತ್ವಾ 


ಯಯೌ ಸ್ವಾಯಂಭುವೋ I ೨೩ ॥ 


ಪರಮಾತ್ಮನಿಂದಲೇ ಉತ್ಪನ್ನವಾಗುತ್ತವೆ ಹಾಗೂ ಕೆಲವೊಮ್ಮೆ ಅವ 
ನಲ್ಲೇ ಲೀನವಾಗಿ ಹೋಗುತ್ತವೆ. ಹೀಗೆಯೇ ಇವುಗಳ ಪ್ರವಾಹ ನಡೆ 
ಯುತ್ತಾ ಇರುತ್ತದೆ. ಆದರೆ ಇದರಿಂದ ಆಕಾಶದಂತೆ ಅಸಂಗ ಪರ 
ಮಾತ್ಮನಲ್ಲಿಯಾವ ವಿಕಾರವೂ ಉಂಟಾಗುವುದಿಲ್ಲ ॥ ೧೭ ॥ ಆದ್ದ 
ರಿಂದ ಬ್ರಹ್ಮಾದಿ ಸಮಸ್ತ ಲೋಕಪಾಲಕರಿಗೂ ಅಧೀಶ್ವರನಾದ 
ಶ್ರೀಹರಿಯನ್ನು ತನ್ನಿಂದ ಅಭಿನ್ನನೆಂದು ತಿಳಿದು ನೀವು ಭಜಿಸಿರಿ. 
ಏಕೆಂದರೆ, ಅವನೇ ಸಮಸ್ತ ದೇಹಧಾರಿಗಳ ಆತ್ಮನಾಗಿರುವನು. 
ಅವನೇ ಜಗತ್ತಿನ ನಿಮಿತ್ತಕಾರಣನಾದ ಕಾಲ, ಉಪಾದಾನಕಾರಣ 

ದ ಪ್ರಧಾನ ಮತ್ತು ನಿಯಾಮಕ ಪುರುಷೋತ್ತಮನಾಗಿದ್ದಾನೆ 
ಹಾಗೂ ತನ್ನ ಕಾಲಶಕ್ತಿಯಿಂದಲೇ ಈ ಗುಣಗಳ ಪ್ರವಾಹರೂಪ 
ವಾದ ಪ್ರಪಂಚವನ್ನು ಸಂಹಾರಮಾಡುತ್ತಾನೆ. ॥ ೧೮ ॥ 

ಸಮಸ್ತ ಪ್ರಾಣಿಗಳಲ್ಲಿ ದಯೆಯನ್ನು ತೋರುವಿಕೆ, ಏನು ದೊರೆ 
ಯುವುದೋ ಅದರಲ್ಲೇ ಸಂತುಷ್ಟನಾಗಿರುವುದು, ಸರ್ವೇಂದ್ರಿಯ 
ಗಳನ್ನು ವಿಷಯಗಳಿಂದ ಹಿಂದಿರುಗಿಸಿ ಶಾಂತಗೊಳಿಸುವುದು - ಈ 
ಮೂರರಿಂದ ಭಕ್ತವತ್ಸಲನಾದ ಭಗವಂತನು ಬೇಗನೇ ಪ್ರಸನ್ನನಾಗು 
ತ್ತಾನೆ. ॥ ೧೯ ॥ ಪುತ್ಕೈಷಣಾ ಮುಂತಾದ ಎಲ್ಲವಿಧದ ವಾಸನೆಗಳು 
ಹೊರಟುಹೋದ್ದರಿಂದ ನಿರಂತರವಾಗಿ ವೃದ್ಧಿಹೊಂದುತ್ತಿರುವ 
ಧ್ಯಾನದಿಂದ ಸೆಳೆಯಲ್ಪಟ್ಟವನಾಗಿ ಅವಿನಾಶಿಯಾದ ಶ್ರೀಹರಿಯು 
ಶುದ್ಧಾಂತಕರಣರಾದ ಸಂತರ ಹೃದಯಕ್ಕೆ ಬಂದುಬಿಡುತ್ತಾನೆ. ತನ್ನ 
ಭಕ್ತಪರಾಧೀನತೆಯನ್ನು ಅನ್ವರ್ಥಗೊಳಿಸಿ ಹೃದಯಾಕಾಶದಂತೆ 
ಅಲ್ಲಿಂದ ಸರಿಯದೆ ಅಲ್ಲಿಯೇ ನೆಲೆಗೊಳ್ಳುವನು. ॥ ೨೦ ॥ ಭಗ 
ವಂತನೇ ಸರ್ವಸ್ವವೆಂದು ಭಾವಿಸುವ, ಭೌತಿಕ ಶ್ರೀಮಂತಿಕೆ 
ಯಿಲ್ಲದ ಮನುಷ್ಯರ ಮೇಲೆಯೇ ಪರಮಾತ್ಮನು ಪ್ರೇಮವನ್ನಿಡು 
ತ್ತಾನೆ. ಏಕೆಂದರೆ, ಆತನು ಪರಮರಸಜ್ಜನು. ನಿರ್ವ್ಯಾಜ್ಯಭಕ್ತಿಯುಳ್ಳ 
ಅನನ್ಯಭಕ್ತರ ಭಕ್ತಿಯಲ್ಲಿ ಎಷ್ಟು ಮಾಧುರ್ಯವಿದೆಯೆಂಬುದನ್ನು 
ಆತನು ಚೆನ್ನಾಗಿ ಬಲ್ಲನು. ವಿದ್ಯಾಮದ, ಧನಮದ, ಕುಲಮದ, 
ಕರ್ಮಮದ ಇವುಗಳಿಂದ ಕೊಬ್ಬಿ ಅಕಿಂಚನ ಸಾಧುಜನರನ್ನು 
ತಿರಸ್ಕಾರ ಮಾಡುವ ಆ ದುರ್ಬುದ್ದಿಯುಳ್ಳವರ ಪೂಜೆಯನ್ನು 
ಅವನು ಸ್ವೀಕರಿಸುವುದೇ ಇಲ್ಲ ॥ ೨೧ ॥ ಭಗವಂತನಾದ ಶ್ರೀಹರಿ 
ಯು ಆಪ್ತಕಾಮನೂ, ಸ್ವಾನಂದಪೂರ್ಣನೂ ಆಗಿರುವುದರಿಂದ 
ಆತನು ತನ್ನನ್ನು ನಿರಂತರವಾಗಿ ಸೇವಿಸುತ್ತಿರುವ ಶ್ರೀಲಕ್ಷ್ಮೀದೇವಿ 
ಯನ್ನಾಗಲೀ, ಆ ಸಂಪತ್ತನ್ನು ಬಯಸುವ ರಾಜರನ್ನಾಗಲೀ, 
ಅಥವಾ ದೇವತೆಗಳನ್ನಾಗಲೀ "ಯಾರನ್ನೂ ಅಪೇಕ್ಷಿಸುವುದಿಲ್ಲ ಆದರೂ 
ಅವನು ತನ್ನ ಭಕ್ತಂಗೆ ಅಧೀನನಾಗಿರುತ್ತಾನೆ. ಆಹಾ! ಇಂತಹ 
ಕರುಣಾಸಾಗರನಾದ ಸ್ಥಾ ಸ್ವಾಮಿಯನ್ನು ಕೃತಜ್ಞನಾದ ಯಾರೇ ಮನು 
ಷ್ಯನು ಸ್ವಲ್ಪ ಹೊತ್ತಾದರೂ ಬಿಟ್ಟಿರಲು ಸಾಧ್ಯವೇ? ॥ ೨೨॥ 

ಶ್ರೀಮೈತ್ರೇಯರು ಹೇಳುತ್ತಾರೆ - ಎಲ್ಫೆ ವಿದುರನೇ! ಪೂಜ್ಯ 
ರಾದ ನಾರದಮಹರ್ಷಿಗಳು "ಪ್ರಚೇತಸರಿಗೆ ಹೀಗೆ ಉಪದೇಶ 
ಮಾಡಿ, ಇನ್ನೂ ಅನೇಕ ಭಗವತ್ಯಥೆಗಳನ್ನೂ ಅವರಿಗೆ ಹೇಳಿದರು. 
ಅನಂತರ ಅವರು ಬ್ರಹ್ಮಲೋಕಕ್ಕೆ ಹೊರಟುಹೋದರು. ॥ ೨೩ ॥ 
ಪ್ರಚೇತಸರೂ ಕೂಡ ಜಗತ್ತಿನ ಸರ್ವಪಾಪಗಳನ್ನು ತೊಳೆದು 


ತೇರಪಿ ತನ್ನುಖನಿರ್ಯಾತಂ ಯಶೋ ಲೋಕಮಲಾಪಹಮ್‌ । 
ಹರೇರ್ನಿಶಮ್ಯ ತತ್ಪಾದಂ ಧ್ಯಾಯಂತಸ್ತದ್ಧತಿಂ ಯಯುಃ 
॥| ೨೪॥ 
ಏತತ್ತೇ ಭಿಹಿತಂ ಕೃತ್ರರ್ಯನ್ನಾಂ ತ್ವಂ ಪರಿಪೃಷ್ಟವಾನ್‌ | 
ಪ್ರಚೇತಸಾಂ ನಾರದಸ್ಯ ಸಂವಾದಂ ಹರಿಕೀರ್ತನಮ್‌ 
I ೨೫ ॥ 


ಶ್ರೀಶುಕ ಉವಾಚ 


ಯ ಏಷ ಉತ್ಪಾನಪದೋ ಮಾನವಸ್ಯಾನುವರ್ಣಿತಃ । 
ವಂಶಃ ಪ್ರಿಯವ್ರತಸ್ಕಾಪಿ ನಿಬೋಧ ನೃಪಸತ್ತಮ 
॥ ೨೬ ॥ 
ಯೋ ನಾರದಾದಾತ್ಮವಿದ್ಯಾಮಧಿಗಮ್ಯ ಪುನರ್ಮಹೀಮ್‌ । 
ಭುಕ್ತ್ವಾ ವಿಭಜ್ಯ ಪುತ್ರೇಭ್ಯ ಐಶ್ಚರಂ ಸಮಗಾತ್ತದಮ್‌ 
1 ೨೭ ॥ 
ಇಮಾಂ ತು ಕೌಷಾರವಿಣೋಪವರ್ಣಿತಾಂ 
ಕ್ಷತ್ತಾ ನಿಶಮ್ಯಾಜಿತವಾದಸತ್ಯಥಾಮ್‌ 1 
ಪ್ರವೃದ್ಧನಾವೋತಶುಕಲಾಕುಲೋ ಮುನೇ- 
ರ್ದಧಾರ ಮೂರ್ಧ್ನಾ ಚರಣಂ ಹೃದಾ ಹರೇಃ ॥ ೨೮ ॥ 


ವಿದುರ ಉವಾಚ 


ಸೋತsಯಮದ್ಯ ಮಹಾಯೋಗಿನ್ನವತಾ ಕರುಣಾತ್ಮನಾ । 
ದರ್ಶಿತಸ್ತಮಸಃ ಪಾರೋ ಯತ್ರಾಕಿಂಚನಗೋ ಹರಿಃ 
1೨2೯ 


ಶ್ರೀಶುಕ ಉವಾಚ 


ಇತ್ಯಾನಮ್ಯ ತಮಾಮಂತ್ರ್ಯ ವಿದುರೋ ಗಜಸಾಹ್ನಯಮ್‌ । 
ಸ್ವಾನಾಂ ದಿದ್ದಕ್ಷುಃ ಪ್ರಯಯೌ ಜ್ಞಾತೀನಾಂ ನಿರ್ವತಾಶಯಃ 


1 ೩೦ ॥ 
ಏತದ್ಯಃ ಶೃಣುಯಾದ್ರಾಜನ್‌- 
ರಾಜ್ಞಾ ಹರ್ಯರ್ಪಿತಾತ್ಮನಾಮ್‌ । 
ಆಯುರ್ಧನಂ ಯಶಃ ಸಸ್ತಿ 
ಗತಿಮೈೆಶ್ಚರ್ಯಮಾಪ್ನುಯಾತ್‌ ॥1೩೧॥ 


ಶ್ರೀಮದ್ಭಾಗವತ 


[ಅಧ್ಯಾಯ 31 


ಹಾಕುವ ಭಗವಚ್ಚರಿತ್ರೆಗಳನ್ನು ಆ ಮಹರ್ಷಿಗಳ ಮುಖಕಮಲ 
ದಿಂದ ಕೇಳಿ ಶ್ರೀಭಗವಂತನ ಅಡಿದಾವರೆಗಳನ್ನು ಚಿಂತಿಸುತ್ತಾ 
ಕೊನೆಗೆ ಅವರು ಭಗವಂತನ ಧಾಮವನ್ನೂ ಸೇರಿದರು. ॥ ೨೪ ॥ 
ಹೀಗೆ ಶ್ರೀನಾರದರಿಗೂ ಮತ್ತು ಪ್ರಚೇತಸರಿಗೂ ನಡೆದ ಭಗವತ್ಕಥಾ 
ರೂಪವಾದ ಸಂಭಾಷಣೆಯು ಹೇಗೆ ನಡೆಯಿತೆಂದು ನೀನು 
ಕೇಳಿದೆಯಲ್ಲ ಅದನ್ನು ನಾನು ನಿನಗೆ ತಿಳಿಸಿರುವೆನು. ॥ ೨೫ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿ 
ದ್ರಾಜನೇ! ಇಲ್ಲಿಯವರೆಗೆ ನಾನು ಸ್ವಾಯಂಭುವಮನುನಿವ ಪುತ್ರ 
ನಾದ ಉತ್ತಾನಪಾದನ ವಂಶವನ್ನು ವರ್ಣಿಸಿದೆ. ಇನ್ನು ಪ್ರಿಯವ್ರತನ 
ವಂಶವನ್ನೂ ವರ್ಣಿಸುವೆನು ಕೇಳು. ॥ ೨೬ ॥ ಪ್ರಿಯವ್ರತ ಮಹಾ 
ರಾಜನೂ ಶ್ರೀನಾರದರಿಂದ ಆತ್ಮಜ್ಞಾ ನದ ಉಪದೇಶವನ್ನು 
ಪಡೆದರೂ ಕೂಡ ರಾಜ್ಯಸೌಖ್ಯವನ್ನು ಕೆಲವುಕಾಲ ಅನುಭವಿಸಿ 
ದನು. ಕೊನೆಗೆ ಇಡೀ ಭೂಮಿಯನ್ನು ತಮ್ಮ ಪುತ್ರರಿಗೆ ಹಂಚಿ 
ಅವನು ಭಗವಂತನ ಪರಮಧಾಮವನ್ನು ಹೊಂದಿದನು. ॥ ೨೭ ॥ 
ರಾಜೇಂದ್ರನೇ | ಇತ್ತ ಮೈತ್ರೇಯ ಮಹರ್ಷಿಗಳ ಬಾಯಿಂದ 
ಶ್ರೀಭಗವಂತನ ಅನಂತಕಲ್ಯಾಣಗುಣಗಳಿಂದ ಕೂಡಿದ ಪವಿತ್ರ 
ತಮವಾದ ಭಗವತ್ಯಥೆಯನ್ನು ಕೇಳಿ ವಿದುರನು ಪ್ರೇಮಮಗ್ನನಾಗಿ, 
ಭಕ್ತಿಭಾವದ ಉದ್ರೇಕ ಉಂಟಾದ್ದರಿಂದ ಅವನ ಕಣ್ಣುಗಳಿಂದ 
ಪ್ರೇಮಾಶ್ರುಗಳು ಹರಿಯತೊಡಗಿದವು ಹಾಗೂ ಅವನು ಹೃದಯ 
ದಲ್ಲಿ ಭಗವಚ್ಚರಣಗಳನ್ನು ಸ್ಥರಿಸುತ್ತಾ ತನ್ನ ತಲೆಯನ್ನು ಮೈತ್ರೇಯ 
ಮುನಿವರ್ಯರ ಅಡಿದಾವರೆಗಳಲ್ಲಿರಿಸಿ ಹಿಗೆ ವಿಜ್ಞಾನಿಸಿ 
ಕೊಂಡರು. ॥ ೨೮ ॥ 
ವಿದುರನು ಹೇಳತೊಡಗಿದನು - ಮಹಾಯೋಗಿವರ್ಯರೇ | 
ತಾವು ಎಂತಹ ಕರುಣಾಮಯರು. ಇಂದು ತಾವು ನನ್ನನ್ನು ಅಜ್ಞಾ 
ನಾಂಧಕಾರದಿಂದ ದಾಟಿಸಿ ಅಕಿಂಚನರಿಗೆ ಸರ್ವಸ್ವ ನಾಗಿರುವ 
ಶ್ರೀಹರಿಯು ಬೆಳಗುತ್ತಿರುವಲ್ಲಿಗೆ ಮುಟ್ಟಿಸಿದಿರಿ. ॥ ೨೯ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಭಾಗವತೋತ್ತಮನಾದ ವಿದುರನು ಮೈತ್ರೇಯರಲ್ಲಿ ಹೀಗೆ ಕೃತಜ್ಞ 
ತಾಪೂರ್ಣವಾದ ಮಾತುಗಳನ್ನು ಅರಿಕೆಮಾಡಿಕೊಂಡು ಅವರಿಗೆ 
ನಮಸ್ಕರಿಸಿ, ಅವರಿಂದ ಅಪ್ಪಣೆ ಪಡೆದು ಪ್ರಶಾಂತಚಿತ್ತರಾಗಿ 
ಬಂಧುಜನರನ್ನು ನೋಡಲು ಹಸ್ತಿನಾಪುರ ಹೊರಟುಹೋದನು. 
॥ ೩೦॥ ನೃಪಶ್ರೇಷ್ಠನೇ ! ಭಗವಂತನ ಶರಣಾಗತ ಪರಮಭಾಗವತ 
ರಾದ ರಾಜರ ಈ ಪವಿತ್ರ ಚರಿತ್ರವನ್ನು ಕೇಳುವವರು - ದೀರ್ಪಾ 
ಯುಷ್ಯ, ಧನ, ಕೀರ್ತಿ, ಕ್ಷೇಮ, ಸದ್ಗತಿ ಮತ್ತು ಐಶ್ವರ್ಯವನ್ನು 
ಪಡೆಯುವರು. ॥ ೩೧ ॥ 


' ಮೂವತ್ತೊಂದನೆಯ ಅಧ್ಯಾಯವು ಮುಗಿಯಿತು. ॥ ೩೧ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಚತುರ್ಥಸ್ಮಂಧೇ 


ಪ್ರಚೇತಉಪಾಖ್ಯಾನಂ ನಾಮೈಕತ್ರಿಂಶೋ5 ಧ್ಯಾಯ 


1 ೩೧ ॥ 


ನಾಲ್ಕನೆಯ ಸ್ಕಂಧವು ಸಂಪೂರ್ಣವಾಯಿತು. 
ವಾಹ ಈ ್ರಿಫೀಘಾಾರ 


॥ ಓಂ ನಮೋಭಗವತೇ ವಾಸುದೇವಾಯ ॥ 
ಶ್ರೀಮದ್ಬಾಗವತಮಹಾಪುರಾಣಮ್‌ 
ಪಂಚಮಃ ಸ್ಕಂಧಃ 


ಮೊದಲನೆಯ ಅಧ್ಯಾಯ 
ಪ್ರಿಯವ್ರತ- ಚರಿತ್ರ 


ರಾಜೋವಾಚ 


ಪ್ರಿಯವ್ರತೋ ಭಾಗವತ: ಆತ್ಮಾರಾಮ; ಕಥಂ ಮುನೇ | 
ಗೃಹೇ5ರಮತ ಯನ್ಮೂಲಃ ಕರ್ಮಬಂಧಃ ಪರಾಭವ: 
॥೧॥ 


ನ ನೂನಂ ಮುಕ್ತಸಂಗಾನಾಂ ತಾದ್ಭಶಾನಾಂ ದ್ವಿಜರ್ಷಭ । 


ಗೃಹೇಷ್ಟಭಿನಿವೇಶೋ5ಯಂ ಪುಂಸಾಂ ಭವಿತುಮರ್ಹತಿ 
2 


ಮಹತಾಂ ಖಲು ವಿಪ್ರರ್ಷೇ ಉತ್ತಮಶ್ಲೋಕಪಾದಯೋ: । 


ಛಾಯಾನಿರ್ವೃತಚಿತ್ತಾನಾಂ ನ ಕುಟುಂಬೇ ಸ್ಪಹಾಮತಿಃ 
1೩ 


ಸಂಶಯೋತಯಂ ಮಹಾನ್‌ಬ್ರಹ್ಮನ್‌ದಾರಾಗಾರಸುತಾದಿಷು । 
ಸಕ್ಕಸ್ಯ ಯತ್ತಿದ್ದಿರಭೂತೃಷ್ಣೇ ಚ ಮತಿರಚ್ಕುತಾ 
Hv 


ಶ್ರೀಶುಕ ಉವಾಚ 
ಬಾಢಮುಕ್ತಂ ಭಗವತ ಉತ್ತಮಶ್ಲೋಕಸ್ಕ ಶ್ರೀಮಚ್ಚರ- 
ಣಾರವಿಂದಮಕರಂದರಸ ಆವೇಶಿತಚೇತಸೋ ಭಾಗವತ- 
ಪರಮಹಂಸದಯಿತಕಥಾಂ ಕಿಂಚಿದಂತರಾಯವಿಹತಾಂ 
ಸ್ವಾಂ ಶಿವತಮಾಂ ಪದವೀಂ ನ ಪ್ರಾಯೇಣ ಹಿನ್ಬಂತಿ ॥ ೫ ॥ 
ಯರ್ಜ ವಾವ ಹ ರಾಜನ್‌ ಸ ರಾಜಪುತ್ರ: ಪ್ರಿಯವ್ರತಃ 


ಪರೀಕ್ಷಿದ್ರಾಜನು ಕೇಳಿದನು - ಮುನಿವರ್ಯರೇ! ಪ್ರಿಯ 
ವ್ರತ ಮಹಾರಾಜನಾದರೋ ದೊಡ್ಡ ಭಗವದ ಕ್ತನಾಗಿದ್ದನು ; 
ಆತ್ಮಾರಾಮನಾಗಿದ್ದನು. ಅವನಿಗೆ ಗೃಹಸ್ಥಾಶ್ರಮದಲ್ಲಿ ಅಭಿ 
ರುಚಿ ಯು ಹೇಗೆ ಉಂಟಾಯಿತು?) ಅದರಲ್ಲಿ ಸಿಕ್ಕಿಹಾಕಿಕೊಂಡ 
ಮನುಷ್ಯನಿಗೆ ತನ್ನ ಸ್ವರೂಪದ ವಿಸ್ಟೃತಿ ಉಂಟಾಗಿ ಅವನು 
ಕರ್ಮಗಳಲ್ಲಿ ಬಂಧಿತನಾಗುವನಲ್ಲ? ॥ ೧॥ ಬ್ರಹ್ಮರ್ಷಿಶ್ರೇಷ್ಠರೇ | 
ನಿಶ್ಚಯವಾಗಿಯೂ ಇಂತಹ ನಿಹಂಗ ಮಹಾಪುರುಷರು ಹೀಗೆ 
ಗೃಹಸ್ಥಾಶ್ರಮದಲ್ಲಿ ಆಸಕ್ತರಾಗುವುದು. ಉಚಿತವಲ್ಲ ॥ ೨॥ 
ಯಾರ ಚಿತ್ತವು ಪುಣ್ಯಕೀರ್ತಿಯಾದ ಶ್ರೀಹರಿಯ ಚರಣಾರವಿಂದ 
ಗಳ ಶೀತಲ ಛಾಯೆಯ ಆಶ್ರಯಪಡೆದು ಪ್ರಶಾಂತವಾಗಿದೆಯೋ, 
ಆ ಮಹಾಪುರುಪರಿಗೆ ಕುಟುಂಬವೇ ಮುಂತಾದವುಗಳಲ್ಲಿ ಆಸಕ್ತಿ 
ಉಂಟಾಗಲಾರದು. ॥ ೩॥ ಬ್ರಾಹ್ಮಣೋತ್ತಮರೇ | ಮಹಾರಾಜಾ 
ಪ್ರಿಯವ್ರತನು ಪತ್ನೀ, ಗೃಹ ಪುತ್ರಾದಿಗಳಲ್ಲಿ ಆಸಕ್ತನಾಗಿದ್ದರೂ 
ಹೇಗೆ ಸಿದ್ಧಿಯನ್ನು ಪಡೆದನು ? ಆತನಿಗೆ ಶ್ರೀಕೃಷ್ಣಪರಮಾತ್ಮನಲ್ಲಿ 
ನಿಶ್ಚಲವಾದ ಭಕ್ತಿಯು ಹೇಗೆ ಉಂಟಾಯಿತು ? ಇವೆಲ್ಲ ವಿಷಯ 
ದಲ್ಲಿ ನನಗೆ ಸಂದೇಹವುಂಟಾಗಿದೆ. ॥ ೪ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹಾರಾಜನೇ | 
ನೀನು ಹೇಳಿದುದು ಸರಿಯೇ ಆಗಿದೆ. ಯಾರ ಚಿತ್ತವು ಪುಣ್ಯಕೀರ್ತಿ 
ಯಾದ ಶ್ರೀಹರಿಯ ಪರಮಮಧುರವಾದ ಚರಣಕಮಲಗಳ ಮಕ 
ರಂದ ರಸವನ್ನು ಸವಿಯುವುದರಲ್ಲಿ ತತ್ಪರವಾಗಿದೆಯೋ - ಅವರು 
ಯಾವುದಾದರೂ ಅಡ್ಡಿ - ಆತಂಕಗಳಿಂದ ತಡೆಯುಂಟಾದರೂ 
ಕೂಡ ಭಗವದ್ಬಕ್ತ ಶಿರೋಮಣಿಗಳಾದ ಪರಮಹಂಸರಿಗೆ ಪ್ರಿಯ 
ನಾದ ಭಗವಾನ್‌ ಶ್ರೀವಾಸುದೇವನ ಕಥಾಶ್ರವಣವೆಂಬ ಪರಮ 
ಕಲ್ಯಾಣಮಯವಾದ ಮಾರ್ಗವನ್ನು ಸಾಮಾನ್ಯವಾಗಿ ಬಿಡಲಾ 
ರರು. ॥ ೫ ॥ ಎಲ್ಫೆ ರಾಜನೇ! ಆ ರಾಜಕುಮಾರನಾದ ಪ್ರಿಯ 
ವ್ರತನು ಪರಮಭಾಗವತೋತ್ತಮನಾಗಿದ್ದನು. ಶ್ರೀನಾರದಮಹರ್ಷಿ 
ಗಳ ಅಡಿದಾವರೆಗಳ ಸೇವೆಮಾಡಿದ್ದರಿಂದ ಅವನಿಗೆ ಸಹಜವಾಗಿಯೇ 
ಪರಮಾರ್ಥತತ್ವದ ಬೋಧ ಉಂಟಾಗಿತ್ತು. ಅವನು ನಿರಂತರ 
ವಾಗಿ ಬ್ರಹ್ಮಾಭ್ಯಾಸದಲ್ಲಿ ಜೀವನವನ್ನು ಕಳೆಯುವ ನಿಯಮವುಳ್ಳ 
ಬ್ರಹ್ಮಸತ್ರವೆಂಬ ಅಧ್ಯಾತ್ಮದೀಕ್ಷೆಯನ್ನು ಇನ್ನೇನು ತೆಗೆದಕೊಳ್ಳಬೇಕು 
ಎನ್ನುವಷ್ಟರಲ್ಲಿ- ಆತನ ತಂದೆ ಸ್ವಾಯಂಭುವ ಮನುವು ಆತನಲ್ಲಿ 


508 


ಪರಮಭಾಗವತೋ ನಾರದಸ್ಯ ಚರಣೋಪಸೇವಯಾಂ- 
ಜಸಾವಗತಪರಮಾರ್ಥಸತತ್ವೋ ಬ್ರಹ್ಮಸತ್ರೇಣ ದೀಕ್ಷಿಷ್ಕ- 
ಮಾಣೋ5ವನಿತಲಪರಿಪಾಲನಾಯಾಮ್ಮಾತಪ್ರವರಗುಣ- 
ಗಣೈಕಾಂತಭಾಜನತಯಾ ಸ್ವಷಿತ್ರೋಪಾಮನ್ನಿತೋ ಭಗವತಿ 
ವಾಸುದೇವ ಏವಾವ್ಯವಧಾನಸಮಾಧಿಯೋಗೇನ ಸಮಾ- 
ವೇಶಿತಸಕಲಕಾರಕಕ್ರಿಯಾಕಲಾಪೋ ನೈವಾಭ್ಯನಂದದ್ಯದ್ಯಪಿ 
ತದಪ್ರತ್ಯಾಮ್ನಾತವ್ಯಂ ತದಧಿಕರಣ ಆತ್ಮನೋತನ್ಯಸ್ಥಾದ- 
ಸತೋತಪಿ ಪರಾಭವಮನ್ಸೀಕ್ಷಮಾಣಃ NST 


ಅಥ ಹ ಭಗವಾನಾದಿದೇವ ಏತಸ್ಯ ಗುಣವಿಸರ್ಗಸ್ಯ 
ಪರಿಬೃಂಹಣಾನುಧ್ಯಾನವ್ಯವಸಿತಸಕಲಜಗದಭಿಪ್ರಾಯ ಆತ್ಮ- 
ಯೋನಿರಖಲನಿಗಮನಿಜಗಣಪರಿವೇಷ್ಟಿತಃ ಸ್ವಭವನಾದ್‌- 
ಅವತತಾರ ॥ ೭ ॥ ಸ ತತ್ರ ತತ್ರ ಗಗನತಲ ಉಡುಪತಿರಿವ 
ವಿಮಾನಾವಲಿಭಿರನುಪಥಮಮರಪರಿವೃಢ್ಳೆರಭಿಪೂಜ್ಯ- 
ಮಾನಃ ಪಥಿ ಪಥಿ ಚ ವರೂಢಥಶಃ ಸಿದ್ಧಗಂಧರ್ವಸಾಧ್ಯ- 
ಚಾರಣಮುನಿಗಣೈರುಪಗೀಯಮಾನೋ ಗಂಧಮಾದನ- 
ದ್ರೋಣೀಮವಭಾಸಯನ್ನುಪಸಸರ್ಪ ॥ ೮ ॥ ತತ್ರ ಹವಾ 
ಏನಂ ದೇವರ್ಷಿಹಂಸಯಾನೇನ ಪಿತರಂ ಭಗವಂತಂ 
ಹಿರಣ್ಯಗರ್ಭಮುಪಲಭಮಾನಃ ಸಹಸೈವೋತ್ನಾಯಾ- 
ರ್ಹಣೇನ ಸಹ ಪಿತಾಪುತ್ರಾಭ್ಯಾಮವಹಿತಾಂಜಲಿಃ ಉಪ- 
ತಸ್ಮೇ॥ ೯ ॥ ಭಗವಾನಪಿ ಭಾರತ ತದುಪನೀತಾರ್ಹಣಃ 
ಸೂಕ್ಕವಾಕೇನಾತಿತರಾಮುದಿತಗುಣಗಣಾವತಾರಸುಜಯಃ 
ಪ್ರಿಯವ್ರತಮಾದಿಪುರುಷಸ್ತಂ ಸದಯಹಾಸಾವಲೋಕ 
ಇತಿ ಹೋವಾಚ ॥ ೧೦ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 1 


ಭೂಮಂಡಲವನ್ನು ಪಾಲಿಸಲು ಬೇಕಾದ ಎಲ್ಲ ಶ್ರೇಷ್ಠಗುಣಗಳೂ 
ಇರುವುದನ್ನು ಗಮನಿಸಿ - "ನೀನು ರಾಜನಾಗಿ ರಾಜ್ಯವನ್ನಾಳು' 
ಎಂದು ಅಪ್ಪಣೆಯನ್ನಿತ್ತನು. ಆದರೆ ಪ್ರಿಯವ್ರತನು ಆಗಲೇ ಅಖಂಡ 
ವಾದ ಸಮಾಧಿಯೋಗದ ಮೂಲಕ ತನ್ನ ಎಲ್ಲ ಇಂದ್ರಿಯಗಳನ್ನು 
ಮತ್ತು ಕ್ರಿಯೆಗಳನ್ನು ಭಗವಾನ್‌ ಶ್ರೀವಾಸುದೇವನ ಚರಣಗಳಲ್ಲಿ 
ಸಮರ್ಪಿಸಿ ಬಿಟ್ಟಿದ್ದನು. ಆದುದರಿಂದ ಆತನು ತಂದೆಯ ಆಜ್ಞೆ 
ಯನ್ನು ಉಲ್ಲಂಘಿಸುವುದು ಅನುಚಿತವಾಗಿದ್ದರೂ ರಾಜಪದವಿ 
ಯನ್ನು ಸ್ವೀಕರಿಸಲಿಲ್ಲ "ರಾಜ್ಯಾಧಿಕಾರವು ಬಂದೊಡನೆ ಪ್ನೀ- 
ಪುತ್ರರೇ ಮುಂತಾದ ಅಸತ್‌ ಪ್ರಪಂಚವು ಆತ್ಮಸ್ಥ ರೂಪವನ್ನು ಮುಚ್ಚಿ 
ಬಿಡುವುದು; ಆ ಚಿಂತೆಯಲ್ಲೇ ಪರಮಾರ್ಥತತ್ವ್ವವು “ಮರತು. 
ಹೋಗುವುದು' ಎಂದು ಭಾವಿಸಿ ಆ ಪದವಿಯನ್ನು ಸ್ವೀಕರಿಸ 
ಲಿಲ್ತ ॥ ೬ ॥ 

ಆದಿದೇವ ಸ್ವಯಂಭೂ ಭಗವಾನ್‌ ಬ್ರಹ್ನ್ಮದೇವರಿಗೆ ನಿರಂತರ 
ವಾಗಿ ಈ ಗುಣಮಯ ಪ್ರಪಂಚವನ್ನು ವೃದ್ಧಿಪಡಿಸುವ ವಿಚಾರವೇ 
ಇರುತ್ತದೆ. ಅವರು ಇಡೀ ಪ್ರಪಂಚದ ಜನರ ಅಭಿಪ್ರಾಯವನ್ನು 
ತಿಳಿಯುತ್ತಾ ಇರುತ್ತಾರೆ. ಪ್ರಿಯವ್ರತನ ಇಂತಹ ಸ್ಥಿತಿಯನ್ನು 
ನೋಡಿದಾಗ ಅವರು ಮೂರ್ತಿಮಂತ ನಾಲ್ಕು ವೇದಗಳನ್ನು ಮತ್ತು. 
ಮರೀಚಿಯೇ ಮುಂತಾದ ಪ ಪಾರ್ಷದರನ್ನು 'ಜೊತೆಸೇರಿಸಿಕೊಂಡು 
ತನ್ನ ಲೋಕದಿಂದ ಕೆಳಗಿಳಿದರು. ॥ ೭ ॥ ಆಕಾಶದಲ್ಲಿ ಅಲ್ಲಲ್ಲಿ 
ವಿಮಾನಗಳನ್ನೇರಿದ್ದ ಇಂದ್ರಾದಿ ದೇವತೆಗಳು ಅವರನ್ನು ಪೂಜಿಸಿ 
ದರು. ಮಾರ್ಗದಲ್ಲಿ ಗುಂಪು-ಗುಂಪಾಗಿ ಬಂದಿದ್ದ ಸಿದ್ಧರೂ, 
ಗಂಧರ್ವರೂ, ಸಾಧ್ಯರೂ, ಚಾರಣರೂ, ಮುನಿಗಳೂ ಅವರನ್ನು 
ಸ್ತೋತ್ರಮಾಡಿದರು. ಹೀಗೆ ಹೆಜ್ಜೆ-ಹೆಜ್ಜೆಗೂ ಆದರ ಸನ್ಮಾನಗಳನ್ನು 
ಪಡೆಯುತ್ತಾ ಅವರು ಸಾಕ್ಟಾತ್‌ ತಾರಾನಾಥ ನಾದ ಚಂದ್ರನಂತೆ 
ಗಂಧಮಾದನದ ತಪ್ಪಲನ್ನು  ಪ್ರಕಾಶಪಡಿಸುತ್ತಾ ಪ್ರಿಯವ್ರತನ ಬಳಿಗೆ 
ತಲುಪಿದರು. ॥ ೮ ॥ ಪ್ರಿಯವ್ರತನಿಗೆ ಆತ್ಮವಿದ್ಯೆಯನ್ನು ಉಪದೇಶ 
ಮಾಡಲು ಶ್ರೀನಾರದಮಹರ್ಷಿಗಳು ಅಲ್ಲಿಗೆ ದಯಮಾಡಿಸಿದ್ದರು. 
ಬ್ರಹ್ಮದೇವರು ಅಲ್ಲಿಗೆ ತಲುಪಿದಾಗ ಹಂಸವಾಹನವನ್ನು ಕಂಡು 
ತಂದೆಯಾದ ಬ್ರಹ್ಮದೇವರೇ ಬಂದಿದ್ದಾರೆ ಎಂದು ತಿಳಿದುಕೊಂಡು 
ನಾರದರು ಸ್ವಾಯಂಭುವಮನು ಮತ್ತು ಪ್ರಿಯವ್ರತರೊಡನೆ 
ಒಡನೆಯೇ ಎದ್ದುನಿಂತರು. ಎಲ್ಲರೂ ಅವರಿಗೆ ಕೈಜೋಡಿಸಿ ನಮಸ್ಕ 
ರಿಸಿದರು. ॥ ೯ ॥ ಪರೀಕ್ಷಿದ್ರಾಜನೇ ! ನಾರದರು ಅವರನ್ನು ಅನೇಕ 
ವಿಧದಿಂದ ಪೂಜೆಗೈದು, ಮಧುರ ವಚನಗಳಿಂದ ಅವರ ಗುಣ 
ಗಳನ್ನು ಅವತಾರದ ಮಹಿಮೆಯನ್ನು ಅಗ್ಗಳಿಕೆಯನ್ನು ವೇದಸೂಕ್ತ 
ಗಳಿಂದ ಹೊಗಳುತ್ತಿರಲು - ಆದಿಪುರುಷ ಬ್ರಹ್ಮದೇವರು ಪ್ರಿಯ 
ವ್ರತನನ್ನು ವಾತ್ಸಲ್ಯದಿಂದ ನೋಡಿ ಮುಗುಳ್ನಗೆಯಿಂದ ಹೀಗೆ 
ನುಡಿದರು. ॥ ೧೦ ॥ 

ಬ್ರಹ್ಮದೇವರು ಹೇಳಿದರು - ಮಗು ಪ್ರಿಯವ್ರತನೇ! ನಾನು 
ನಿನಗೆ ಸತ್ಯವಾದ ಸಿದ್ಧಾಂತದ ಮಾತನ್ನು ಹೇಳುವೆನು. ಲಕ್ಷ್ಯಕೊಟ್ಟು 
ಕೇಳು. ಅಪ್ರಮೇಯ ಶ್ರೀಹರಿಯ ಕುರಿತು ನೀನು ಯಾವ 
ವಿಧ ದಿಂದಲೂ ದೋಷದ್ಭಷ್ಟಿಯನ್ನು ಇರಿಸಬಾರದು. ನೀನು 
ಮಾತ್ರ ವೇನು - ನಾನೂ, ಶ್ರೀಮಹಾದೇವನೂ, ನಿನ್ನ ತಂದೆ 


1 ಅಧ್ಯಾಯ] ಪಂಚಮ ಸೃಂಧ 509 
ಶ್ರೀ ಭಗವಾನುವಾಚ ಸ್ವಾಯಂಭುವಮನು ಮತ್ತು ನಿನ್ನ ಗುರುಗಳಾದ ಈ ನಾರದಮಹರ್ಷಿಗಳೂ 

ನಿಬೋಧ ತಾತೇದಮೃತಂ ಬ್ರವೀಮಿ pps ಆ ಆಜ್ಞೆಯನ್ನೇ ಪಾಲಿಸುತ್ತಿದ್ದಾರೆ. 
ಈಸಿ ಪೇಲವ ಸೃಪ ಮೈ noon ಆ ಭ ನ ವಿಧಾನವನ್ನು ದೇಹಧಾರಿಯಾದ 
ಮೂ ಬಂ ಎಟ ee ಯಾವನೂ ಕೂಡ ತಪಸಿನಿಂದಾಗಲೀ, ವಿದ್ಯೆಯಿಂದಾಗಲೀ, 
(e: ಪ ಯೋಗಬಲದಿಂದಾಗಲೀ, ಬುದ್ದಿಬಲದಿಂದಾಗಲೀ, ಅರ್ಥ 


ರ್ವಹಾಮ ಸರ್ವೇ ವಿವಶಾ ಯಸ್ಯ ದಿಷ್ಟಮ್‌ ॥ ೧0 


ನ ತಸ್ಯ ಕಶ್ಚಿತ್ರಪಸಾ ವಿದ್ಯಯಾ ವಾ 

ನ ಯೋಗವೀರ್ಯೇಣ ಮನೀಷಯಾ ವಾಟ 
ನೈವಾರ್ಥಧರ್ಮೈಃ ಪರತಃ ಸತೋ ವಾ 

ಕೃತಂ ವಿಹಂತುಂ ತನುಭೃದ್ಧಿಭೂಯಾತ್‌ ॥ ೧೨ ॥ 


ಭವಾಯ ನಾಶಾಯ ಚ ಕರ್ಮ ಕರ್ತುಂ 
ಶೋಕಾಯ ಮೋಹಾಯ ಸದಾ ಭಯಾಯ । 
ಸುಖಾಯ ದುಃಖಾಯ ಚ ದೇಹಯೋಗ- 


ಮವ್ಯಕ್ತದಿಷ್ಟಂ ಜನತಾಂಗ ಧತ್ತೇ ॥ ೧೩ ॥ 


ಯದ್ವಾಚಿ ತಂತ್ಯಾಂ ಗುಣಕರ್ಮದಾಮಭಿಃ 
ಸುದುಸ್ತರೈರ್ವತ್ಸ ವಯಂ ಸುಯೋಜಿತಾಃ 

ಸರ್ವೇ ವಹಾಮೋ ಬಲಿಮೀಶ್ಚರಾಯ 
ಪ್ರೋತಾ ನಸೀವ ದ್ವಿಪದೇ ಚತುಪ್ಪದಃ 


॥1 ೧೪ ॥ 


ಈಶಾಭಿಸಷಂ ಹ್ಯವರುನ್‌ಧ್ಧಹೇ5ಂಗ 
ದುಃಖಂ ಸುಖಂ ವಾ ಗುಣಕರ್ಮಸಂಗಾತ್‌ ।ಟ 
ಆಸ್ಥಾಯ ತತ್ತದ್ಯದಯುಂಕ್ಷ ನಾಥ- 


ಶಕ್ಟುಷ್ಠತಾಂಧಾ ಇವ ನೀಯಮಾನಾಃ ॥ ೧೫ ॥ 


ಮುಕ್ತೋತಪಿ ತಾವದ್‌ ಬಿಭ್ಬಯಾತ್ತ ತ್ರಧೇಹ- 
ಮಾರಬ್ಬಮಶ್ನನ್ನಭಿಮಾನಶೂನ್ಯ: 1 
ಯಥಾನುಭೂತಂ ಪ್ರತಿಯಾತನಿದ್ರ: 


ಕಿಂ ತ್ವನ್ಯದೇಹಾಯ ಗುಣಾನ್ನ ವೃಂಕ್ಷೇ ॥ ೧೬ ॥ 


ಭಯಂ ಪ್ರಮತ್ತಸ್ಯ ವನೇಷ್ಠಪಿ ಸ್ಯಾ- 
ದೃತ ಸ ಆಸ್ತೇ ಸಹಷಟ್ಟಪತ್ನಃ 

ಜಿತೇಂದ್ರಿಯಸ್ಯಾತ್ಕರತೇರ್ಬುಧಸ್ಯ 
ಗೃಹಾಶ್ರಮಃ ಕಿಂ ನು ಕರೋತ್ಯವದ್ಯಮ್‌ 


॥1 ೧೭ ॥॥ 


ಯಃ ಷಟ್‌ ಸಪತ್ನಾನ್‌ ವಿಜಿಗೀಷಮಾಣೋ 
ಗೃಹೇಷು ನಿರ್ವಿಶ್ಯ ಯತೇತ ಪೂರ್ವಮ್‌ 

ಅತ್ಯೇತಿ ದುರ್ಗಾಶ್ರಿತ ಊರ್ಜಿತಾರೀನ್‌ 
ಕ್ಲೀಣೇಷು ಕಾಮಂ ವಿಚರೇದ್ವಿಪಶ್ಚಿತ್‌ 


॥ ೧೮ ॥ 


ದಿಂದಾಗಲೀ ಅಥವಾ ಧರ್ಮಶಕ್ಕಿಯಿಂದಾಗಲೀ, ಸ್ವತಃ ತನ್ನಿಂದಾ 
ಗಲೀ, ಬೇರೆಯವರ ಸಹಾಯದಿಂದಾಗಲೀ ಮೀರುವುದಕ್ಕೆ 
ಆಗುವುದಿಲ್ಲ ॥ ೧೨ ॥ ಪ್ರಿಯವ್ರತ! ಆ ಅವ್ಯಕ್ತ ಈಶ್ವರನು ದಯ 
ಪಾಲಿಸಿದ ಶರೀರವನ್ನು ಧರಿಸಿಯೇ ಎಲ್ಲ ಜೀವಿಗಳು ಸದಾಕಾಲ 
ಹುಟ್ಟು, ಸಾವು, ಶೋಕ, ಮೋಹ, ಭಯ, ಸುಖ-ದುಃಖಗಳನ್ನು 
ಅನುಭವಿಸುತ್ತಾರೆ. ಈ ಶರೀರದ ಮೂಲಕವಾಗಿಯೇ ಕರ್ಮ 
ಗಳನ್ನು ಮಾಡುತ್ತಿರುತ್ತಾರೆ ಮತ್ತೂ ಮೋಕ್ಕವನ್ನೂ ಸಾಧಿಸುತ್ತಾರೆ. 
॥ ೧೩ ॥ ವತ್ಸ! ಮೂಗುದಾರ ಹಾಕಲ್ಪಟ್ಟ ಪಶುಗಳು ಮನುಷ್ಯರ 

ಭಾರವನ್ನು ಹೊರುವಂತೆಯೇ ನಾವೆಲ್ಲರೂ ಆತನ ವಾಣಿಯಾದ 
ವೇದವೆಂಬ ಹಗ್ಗದಲ್ಲಿರುವ ತ್ರಿಗುಣಗಳು, ಅವುಗಳಿಗೆ ತಕ್ಕ ಕರ್ಮ 
ಗಳು, ಬ್ರಾಹ್ಮಣಾದಿ ವಾಕ್ಯಗಳು ಎಂಬ ಮುಪ್ಫರಿಯಿಂದ ಬಲವಾಗಿ 
ಕಟ್ಟಲಟ್ಟು ಆತನ ಇಚ್ಛೆಗನುಗುಣನಾಗಿಯೇ ಕರ್ಮಗಳಲ್ಲಿ ತೊಡಗಿ 
ಅವುಗಳ ಮೂಲಕ ಅವನ ಪೂಜೆಯನ್ನು ಮಾಡುತ್ತಾ ಇದ್ದೇವೆ. 
॥ ೧೪ ॥ ಮಗು! ನಮ್ಮ ಗುಣ ಮತ್ತು ಕರ್ಮಗಳಿಗೆ ಅನುಸಾರ 
ಪ್ರಭುವು ನಮ್ಮನ್ನು ಯಾವ ಯೋನಿಯಲ್ಲಿ ಹಾಕಿರುವನೋ, 
ಅದನ್ನೇ ಸ್ವೀಕರಿಸಿ, ಅವನು ಮಾಡಿದ ವ್ಯವಸ್ಥೆಗನುಸಾರವಾಗಿ ನಾವು 
ಸುಖ ಅಥವಾ ದುಃುಗಳನ್ನು ಅನುಭವಿಸುತ್ತಿದ್ದೇವೆ. ಕುರುಡನು 
ಕಣ್ಣುಳ್ಳವನಿಂದ ನಡೆಸಲ್ಪಡುವಂತೆ ನಾವುಗಳೂ ಕೂಡ ಅವನ 
ಇಚ್ಛೆಯನ್ನೇ ಅನುಸರಿಸಬೇಕಾಗುತ್ತದೆ. ॥ ೧೫ ॥ ಜೀವನ್ಮುಕ್ತರೂ 
ಕೂಡ ಶರೀರ ಧರಿಸಿಕೊಂಡು ಪ್ರಾರಬ್ಧ ಕರ್ಮಗಳನ್ನು ಭೋಗಿಸು 
ತ್ತಾರೆ. ಅವರ ಶರೀರದಿಂದ ಕರ್ಮಗಳು ಜರುಗಿತ್ತಿದ್ದರೂ ಕೂಡ 
ಕರ್ಮಗಳ ಬಂಧನದಲ್ಲಿ ಬೀಳುವುದಿಲ್ಲ ಹೇಗೆ ಕನಸಿನಲ್ಲಿ ಅನು 
ಭವಿಸಿದ ವಸ್ತುಗಳಿಗೆ ಜಗತ್ತಿನಲ್ಲಿ ಮಹತ್ವವಿರುವುದಿಲ್ಲವೋ 
ಹಾಗೆಯೇ ಜ್ಞಾನವಾದ ನಂತರ ಅವರಿಗೆ ಎಲ್ಲವೂ ಮಿಥ್ಯೆಯೇ 
॥ ೧೬ ॥ ಇಂದ್ರಿಯಗಳಿಗೆ ವಶೀಭೂತನಾಗಿ ವನ-ವನಗಳಲ್ಲಿ 
ಸಂಚರಿಸುತ್ತಿದ್ದರೂ ಅವನಿಗೆ ಜನಮರಣದ ಭಯ ಇದ್ದೇ 
ಇರುತ್ತದೆ. ಏಕೆಂದರೆ, ವಶವಲ್ಲದ ಮನಸ್ಸು ಮತ್ತು ಇಂದ್ರಿಯ 
ಗಳೆಂಬ ಆರು ಶತ್ರುಗಳು ಎಂದೂ ಅವನ ಬೆನ್ನುಬಿಡುವುದಿಲ್ಲ 

ಬುದ್ಧಿವಂತನಾದವನು ಇಂದ್ರಿಯಗಳನ್ನು ಜಯಿಸಿ, ತನ ನ್ನ ಆತ್ಮದಲ್ಲೇ 
ರಮಮಾಣನಾಗಿರುತ್ತಾನೆ. ಅಂತಹ ಜ್ಞಾನಿಗೆ ಗೃಹಸ್ಥಾಶ್ರಮವು 
ಯಾವ ಕೆಡುಕನ್ನೂ ಮಾಡುವುದಿಲ್ಲ ॥ ೧೭॥ ಆ ಆರು ಶತ್ರು 
ಗಳನ್ನು ಜಯಿಸಲು ಒಯಸುವವನು - ದುರ್ಗವನ್ನು ಆಶ್ರಯಿಸಿ 
ಶತ್ರುಗಳನ್ನು ಜಯಿಸುವ ರಾಜನಂತೆ ಮೊದಲು ಗೃಹಸ್ಥಾಶ್ರಮದಲ್ಲಿ 

ನೆಲೆಸಿ ಅದರ ರಕ್ಷಣೆಯಲ್ಲಿದ್ದು ಆ ಒಳ ಶತ್ರುಗಳನ್ನು ಗೆಲ್ಲಬೇಕು. ಆ 

ಶತ್ರುಗಳು ಬಲಗುಂದಿದ ಬಳಿಕ ಜ್ಞಾನಿಯು ತನ್ನ ಇಷ್ಟಬಂದಂತೆ 
ಸಂಚರಿಸಬಹುದು. ॥ ೧೮ ॥ 


510 


ತ್ವಬ್ಬನಾಭಾಂಪ್ರಿಸರೋಜಕೋಶ- 
ದುರ್ಗಾಶ್ರಿತೋ ನಿರ್ಜಿತಷಟ್ಟಪತ್ನಃ 
ಭುಂಕ್ಸ್ವೇಹ ಭೋಗಾನ್‌ ಪುರುಷಾತಿದಿಷ್ಟಾನ್‌ 
ವಿಮುಕ್ಶಸಂಗಃ ಪ್ರಕೃತಿಂ ಭಜಸ್ವ 


ಶ್ಚ 


mw OF H 


ಶ್ರೀಶುಕ ಉವಾಚ 


ಇತಿ ಸಮಭಿಹಿತೋ ಮಹಾಭಾಗವತೋ ಭಗವತಸ್ತ್ರಿ 


ಭುವನಗುರೋರನುಶಾಸನಮಾತ್ಮನೋ ಲಘುತಯಾವನ- 
ತಶಿರೋಧರೋ ಬಾಢಮಿತಿ ಸಬಹುಮಾನಮುವಾಹ 
॥ ೨೦॥ ಭಗವಾನಪಿ ಮನುನಾ ಯಥಾವದುಪಕಲ್ಲಿತಾ- 
ಪಚಿತಿಃ ಪ್ರಿಯವ್ರತನಾರದಯೋರವಿಷಮಮಭಿಸಮೀಕ್ಬ್ಚ- 
ಮಾಣಯೋರಾತ್ಮಸಮವಸ್ಥಾನಮವಾಜ್ಯನಸಂ ಕ್ಷಯಮವ್ಯ- 
ವಹೃತಂ ಪ್ರವರ್ತಯನ್ನಗಮತ್‌ ॥ ೨೧ ॥ 


ಮನುರಪಿ ಪರೇಣೈವಂ ಪ್ರತಿಸಂಧಿತಮನೋರಥಃ 
ಸುರರ್ಷಿವರಾನುಮತೇನಾತ್ಮಜಮಖಲಧರಾಮಂಡಲ- 
ಸ್ಥಿತಿಗುಪ್ಪಮ ಆಸ್ಥಾಪ್ಯ ಸ್ವಯಮತಿವಿಷಮವಿಷಯವಿಷಜ- 
ಲಾಶಯಾಶಾಯಾ ಉಪರರಾಮ ॥ ೨೨ ॥ ಇತಿ ಹವಾವ 
ಸ ಜಗತೀಪತಿರೀಶ್ವರೇಚ್ಛಯಾಧಿನಿವೇಶಿತ ಕರ್ಮಾಧಿಕಾ- 
ರೋತಖಿಲಜಗದ್ಧಂಧದ್ಧಂಸನಪರಾನುಭಾವಸ್ಯ ಭಗವತ 
ಆದಿಪುರುಪಸ್ಯಾಂಫ್ರಯುಗಲಾನವರತಧ್ಯಾನಾನುಭಾವೇನ- 
ಪರಿರಂಧಿತಕಷಾಯಾಶಯೋತವದಾತೋತಪಿ ಮಾನವ- 
ರ್ಧನೋ ಮಹತಾಂ ಮಹೀತಲಮನುಶಶಾಸ ॥ ೨೩ ॥ 
ಅಥ ಚ ದುಹಿತರಂ ಪ್ರಜಾಪತೇರ್ವಿಶ್ಚರ್ಮಣ ಉಪ- 
ಯೇಮೇ ಬರ್ಹಿಷ್ಠತೀಂ ನಾಮ ತಸ್ಕಾಮು ಹ ವಾವ 
ಆತ್ಮಚಾನಾತ್ಮಸಮಾನಶೀಲಗುಣಕರ್ಮರೂಪವೀರ್ಯೊೋ- 
ದಾರಾಂದಶ ಭಾವಯಾಂಬಭೂವ ಕನ್ಯಾಂ ಚ ಯವೀ- 
ಯಸೀಮೂರ್ಜಸ್ಪತೀಂ ನಾಮ ॥ ೨೪ ॥ ಆಗ್ನೀದ್ರೇದ್ದ- 
ಜಿಹ್ಪಯಜ್ಞಬಾಹುಮಹಾವೀರಹಿರಣ್ಯರೇತೋಫ್ಳೃತಪೃಷ್ಠ- 
ಸವನಮೇಧಾತಿಥಿವೀತಿಹೋತ್ರಕವಯ ಇತಿ ಸರ್ವ ಏವಾ- 
ಗ್ದಿನಾಮಾನಃ ॥ ೨೫ ॥ ಏತೇಷಾಂ ಕವಿರ್ಮಹಾವೀರಃ 
ಸವನ ಇತಿ ತ್ರಯ ಆಸನ್ನೂರ್ದ್ವರೇತಸಸ್ತ ಆತ್ಮವಿದ್ಯಾ- 
ಯಾಮ್‌ ಅರ್ಭಭಾವಾದಾರಭ್ಯ - ಕೃತಪರಿಚಯಾಃ 
ಪಾರಮಹಂಸ್ಕಮೇವಾಶ್ರಮಮಭಜನ್‌ ॥1 ೨೬ 1 ತಸ್ಥಿನ್ನು 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ನೀನು ಸ್ವಾಮಿಯಾದ ಪದ್ಧನಾಭನ ಅಡಿದಾವರೆಗಳೆಂಬ 
ದುರ್ಗವನ್ನು ಆಶ್ರಯಿಸಿ ಈಗಾಗಲೇ ಆ ಶತ್ರುಗಳನ್ನು ಜಯಿಸಿ 
ಬಿಟ್ಟಿರುವೆ. ಹೀಗಿದ್ದರೂ ಆ ಪುರಾಣಪುರುಷನು ದಯಪಾಲಿಸಿ 
ರುವ ಭೋಗಗಳನ್ನು ಅನುಭವಿಸು. ಅನಂತರ ನಿಹಂಗನಾಗಿ ನಿನ್ನ 
ಸ್ವರೂಪದಲ್ಲಿ ನೆಲೆಗೊಳ್ಳುವೆಯಂತೆ. ॥ ೧೯ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ — ರಾಜನೇ! 
ತ್ರಿಲೋಕಗಳ ಗುರುಗಳಾದ ಬ್ರಹ್ಮದೇವರು ಹೀಗೆ ಹೇಳಲು ಪರಮ 
ಭಾಗವತ ಪ್ರಿಯವ್ರತನು ಆ ದೇವದೇವನ ಮುಂದೆ ತಾನು ಅತಿ 
ಚಿಕ್ಕವನು ಎಂದು ಅರಿತು ವಿನಯದಿಂದ ತಲೆಬಾಗಿಸಿ "ಹಾಗೆಯೇ 
ಆಗಲಿ' ಎಂದು ಅತ್ಯಂತ ಗೌರವದಿಂದ ಅವರ ಆಜ್ಞೆಯನ್ನು 
ಶಿರಸಾವಹಿಸಿದನು. ॥ ೨೦ ॥ ಆಗ ಸ್ವಾಯಂಭುವ ಮನುವು 
ಪ್ರಸನ್ನನಾಗಿ ಭಗವಾನ್‌ ಬ್ರಹ್ಮದೇವರನ್ನು ಯಥಾವಿಧಿಯಾಗಿ 
ಪೂಜಿಸಿದನು. ಇದಾದ ಬಳಿಕ ಮನಸ್ಸುಮತ್ತು ವಾಣಿಗೂ ವಿಷಯ 
ನಲ್ಲದ, ತನಗೆ ಆಶ್ರಯನಾದ, ಸರ್ವವ್ಯವಹಾರ ಅತೀತನಾದ 
ಪರಬ್ರಹ್ಮನನ್ನು ಚಿಂತಿಸುತ್ತಾ ಅವರು ತನ್ನ ಲೋಕಕ್ಕೆ ಹೊರಟು 
ಹೋದರು. ಆಗ ಪ್ರಿಯವ್ರತ ಮತ್ತು ನಾರದರು ಮುಗ್ಗರಾಗಿ ಅವರ 
ಕಡೆಗೆ ನೋಡುತ್ತಲೇ ಇದ್ದರು. ॥ ೨೧ ॥ 

ಹೀಗೆ ಬ್ರಹ್ಮದೇವರ ದಯೆಯಿಂದ ತಮ್ಮ ಮನೋರಥವು 
ಈಡೇರಲು ಸ್ವಾಯಂಭುವಮನುವು ಶ್ರೀನಾರದರ ಅಪ್ಪಣೆಯಂತೆ 
ಪ್ರಿಯವ್ರತನಿಗೆ “ಸಮಸ್ಯ ಭೂಮಂಡಲದ ಆಧಿಪತ್ತ ವನ್ನು ವಹಿಸಿ 
ಕೊಟ್ಟು, ತಾನು 'ಇಂದ್ರಿಯವಿಷಯಗಳೆಂಬ ಮರದ 
ತುಂಬಿರುವ ಗೃಹಸ್ಥಾಶ್ರಮರೂಪವಾದ ದುಸ್ತರವಾದ ಭವಾಬ್ದಿಯ 
ಆಸೆಯನ್ನು ಬಿಟ್ಟು ನಿವೃತ್ತನಾದನು. ॥ ೨.೨ ॥ ಈಗ ಆ ಪ್ರಿಯವ್ರತ 
ಭೂಪತಿಯು ಭಗವಂತನ ಇಚ್ಛೆಯಂತೆ ರಾಜ್ಯವನ್ನಾಳುವ ಕಾರ್ಯ 
ದಲ್ಲಿ ನಿಯುಕ್ತನಾದನು. ಸಮಸ್ತ ಜಗತ್ತನ್ನು ಬಂಧನದಿಂದ ಮುಕ್ತ 
ಗೊಳಿಸಲು ಪರಮಸಮರ್ಥನಾದ ಆದಿಪುರುಷನಾದ ಶ್ರೀಭಗ 
ವಂತನ ಅಡಿದಾವರೆಗಳನ್ನು ನಿರಂತರವಾಗಿ ಧ್ಯಾನಮಾಡುತ್ತಿದ್ದುದ 
ರಿಂದ ರಾಗಾದಿ ಕಲ್ಲಶಗಳೆಲ್ಲವೂ ನಾಶವಾಗಿ ಹೋಗಿ ಆತನ ಹೃದ 
ಯವು ಅತ್ಯಂತ ಶುದ್ಧವಾಗಿ ಹೋಗಿತ್ತು. ಆದರೂ ಅವನು 
ಹಿರಿಯರ ಮಾತನ್ನು ನಡೆಸಿಕೊಡುವುದಕ್ಕಾಗಿ ಭೂಮಿಯನ್ನು 
ಆಳತೊಡಗಿದನು. ॥ ೨೩ ॥ ಅನಂತರ ಅವನು ಪ್ರಜಾಪತಿ ವಿಶ್ವ. 
ಕರ್ಮನ ಮಗಳಾದ ಬರ್ಹಿಷ್ಠತಿಯನ್ನು ದಾಗಿ ಅವಳಲ್ಲಿ 
ಹತ್ತುಮಂದಿ ಪುತ್ರರನ್ನು ಪಡೆದನು. ಅವರೆಲ್ಲರೂ ಶೀಲ, ಗುಣ, 
ಕರ್ಮನಿಷ್ಠೆ ಮತ್ತು ಪರಾಕ್ರಮಗಳಲ್ಲಿ ತಂದೆಗೆ ಸಮಾನರಾಗಿದ್ದರು. 
ಆ ಪುತ್ರರ ನಂತರ ಅವರಿಗೆ ತಂಗಿಯಾಗಿ "ಊರ್ಜಸ್ವತಿ' ಎಂಬ 
ಕನ್ಯೆಯನ್ನು ಪಡೆದುಕೊಂಡನು. ॥ ೨೪ ॥ ಆಗ್ನಿಧ್ರ, ಇದ್ದಜಿಹ್ವ, 
ಯಜ್ಞಭಾಡು, ಮಹಾವೀರ, ಹಿರಣ್ಯರೇತಸ, ಫೃತಪ್ಪಷ್ಠ, ಸವನ 
ಮೇಧಾತಿಥಿ, ವೀತಿಹೋತ್ರ ಮತ್ತು ಕವ ಎಂಬುವರೇ ಪ್ರಿಯವ್ರತನ 
ಅಗ್ನಿನಾಮಕ ಹತ್ತುಮಂದಿ ಪುತ್ರರು. ॥ ೨೫ ॥ ಇವರಲ್ಲಿ ಕವಿ, 
ಮಹಾವೀರ, ಸವನ- ಎಂಬ ಮೂವರು ನೈಷ್ಠಿಕ ಬ್ರಹ್ಮಚಾರಿಗಳಾ 
ದರು. ಇವರು ಬಾಲ್ಯದಿಂದಲೇ ಆತ್ಮವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾ 
ಕೊನೆಗೆ ಸಂನ್ಯಾ ಸಾಶ್ರಮವನ್ನು ಸ್ವೀಕರಿಸಿದರು. ॥ ೨೬ ॥ 


1 ಅಧ್ಯಾಯ] 


ಪಂಚಮ ಸೃಂಧ 


511 


ಹ ವಾ ಉಪಶಮಶೀಲಾಃ ಪರಮರ್ಷಯಃ ಸಕಲಜೀವ- 
ನಿಕಾಯಾವಾಸಸ್ಯ ಭಗವತೋ ವಾಸುದೇವಸ್ಯ ಭೀತಾನಾಂ 
ಶರಣಭೂತಸ್ಯ ಶ್ರೀಮಚ್ಚರಣಾರವಿಂದಾವಿರತಸ್ಥರಣಾ- 
ವಿಗಲಿತಪರಮಭಕ್ತಿಯೋಗಾನುಭಾವೇನ ಪರಿಭಾವಿತಾಂ- 
ತರ್ಹೃದಯಾಧಿಗತೇ ಭಗವತಿ ಸರ್ವೇಷಾಂ ಭೂತಾನಾ- 
ಮಾತೃ್ಮಭೂತೇ ಪ್ರತ್ಯಗಾತ್ಮನ್ಯೇವಾತ್ಮನಸ್ತಾದಾತ್ಮ್ಯಮವಿಶೇ- 
ಷೇಣ ಸಮೀಯುಃ ॥ ೨೭ ॥ ಅನ್ಯಸ್ಯಾಮಪಿ ಜಾಯಾ- 
ಯಾಂ ತ್ರಯಃ ಪುತ್ರಾ ಆಸನ್ನುತ್ತಮಸ್ತಾಮಸೋ ರೈವತ ಇತಿ 
ಮನ್ಪಂತರಾಧಿಪತಯಃ ॥ ೨೮ ॥ 


ಏವಮುಪಶಮಾಯನೇಷು ಸ್ವತನಯೇಷ್ಟಥ ಜಗತೀ- 
ಪತಿರ್ಜಗತಿಮರ್ಬುದಾನ್ಯೇಕಾದಶ ಪರಿವತ್ತರಾಣಾಮ- 
ವ್ಯಾಹತಾಖಲಪುರುಷಕಾರಸಾರಸಂಭೃತದೋರ್ದಂಡಯು- 
ಗಲಾಪೀಡಿತಮೌರ್ವಿೀಗುಣಸ್ತನಿತವಿರಮಿತಧರ್ಮಪ್ರತಿ- 
ಪಕ್ಟೋ ಬರ್ಹಿಷ್ಠತ್ಯಾಶ್ಚಾನುದಿನಮೇಧಮಾನಪ್ರಮೋದ- 
ಪ್ರಸರಣಯೌಷಿಣ್ಯವ್ರೀಡಾಪ್ರಮುಷಿತಹಾಸಾವಲೋಕ- 
ರುಚಿರಕ್ಷ್ವೇಲ್ಯಾದಿಭಿಃ ಪರಾಭೂಯಮಾನವಿವೇಕ ಇವಾ- 
ನವಬುಧ್ಯಮಾನ ಇವ ಮಹಾಮನಾ ಬುಭುಜೇ ॥ ೨೯ ॥ 


ಯಾವದವಭಾಸಯತಿ ಸುರಗಿರಿಮನುಪರಿಕ್ರಾಮನ್‌ 
ಭಗವಾನಾದಿತ್ಯೋ ವಸುಧಾತಲಮರ್ಧೆನೈವ ಪ್ರತಪತ್ಯ- 
ರ್ಧೇನಾವಚ್ಛಾದಯತಿ ತದಾ ಹಿ ಭಗವದುಪಾಸನೋ- 
ಪಚಿತಾತಿಪುರುಷಪ್ರಭಾವಸ್ತದನಭಿನಂದನ್‌ ಸಮಜವೇನ 
ರಥೇನ ಜ್ಯೋತಿರ್ಮಯೇನ ರಜನೀಮಪಿ ದಿನಂ ಕರಿಷ್ಯಾ- 
ಮೀತಿ ಸಪ್ತಕೃತ್ವಸ್ತರಣಿಮನುಪರ್ಯಕ್ರಾಮದ್ದಿ ಫೀಯ ಇವ 
ಪತಂಗಃ ॥೩೦॥ ಯೇ ವಾ ಉ ಹ ತದ್ರಥಚರಣ- 
ನೇಮಿಕೃತಪರಿಖಾತಾಸ್ತೇ ಸಪ್ತ ಸಿಂಧವ ಆಸನ್ಯತ ಏವ ಕೃತಾಃ 
ಸಪ್ತ ಭುವೋ ದ್ವೀಪಾಃ॥ ೩೧॥ ಜಂಬೂಪಕ್ಷಶಾಲ್ಲಲಿ- 


ನಿವೃತ್ತಿ ಧರ್ಮನಿಷ್ಠರಾದ ಆ ಮಹರ್ಷಿಗಳು ಸಂನ್ಯಾಸಾಶ್ರಮ 
ದಲ್ಲೇ ಇದ್ದುಕೊಂಡು ಸಮಸ್ತ ಜೀವರಿಗೆ ಅಧಿಷ್ಠಾನ ಮತ್ತು ಭವ 
ಬಂಧನದಿಂದ ಹೆದರಿದ ಜನರಿಗೆ 'ಆಸರೆನೀಡುವ ಭಗವಾನ್‌ 
ಶ್ರೀವಾಸುದೇವನ ಪರಮ ಸುಂದರ ಚರಣಾರವಿಂದಗಳನ್ನು ನಿರಂತರ 
ವಾಗಿ ಧ್ಯಾನಮಾಡುತ್ತಿದ್ದರು. ಅದರಿಂದ ಪ್ರಾಪ್ತವಾದ ಶ್ರೇಷ್ಠವಾದ 
ಅಖಂಡಭಕ್ಷಿಯೋಗದಿಂದ ಅವರ ಅಂತಣರಣವು ಪೂರ್ಣವಾಗಿ 
ಶುದ್ಧವಾಯಿತು. ಅದರಲ್ಲಿ ಶ್ರೀಭಗವಂತನು ಆವಿರ್ಭವಿಸಿದನು. 
ಆಗ ದೇಹವೇ ಮುಂತಾದ ಉಪಾಧಿಗಳು ತೊಲಗಿಹೋಯಿತು. 
ಅವರು ಎಲ್ಲ ಜೀವಿಗಳಿಗೂ ಆತ್ಮಭೂತನಾದ ಶ್ರೀಪರಮಾತ್ಮನಲ್ಲಿ 
ತಾದಾತ್ವ್ಯವನ್ನು ಪಡೆದುಕೊಂಡರು. ॥ ೨೭ ॥ ಪ್ರಿಯವ್ರತನ ಮತ್ತೊಬ್ಬ 
ಮಡದಿಯಲ್ಲಿ ಉತಮ, ತಾಮಸ, ರೈವತ ಎಂಬ ಮೂವರು 
ಪುತ್ರರು ಜನಿಸಿದರು. ಅವರು ತಮ್ಮ ಹೆಸರಿನ ಮನ್ವಂತರಗಳಿಗೆ 
ಅಧಿಪತಿಗಳಾದರು. ॥ ೨೮ ॥ 

ಹೀಗೆ ಕವಿಯೇ ಮುಂತಾದ ಮೂವರು ಪುತ್ರರು ನಿವೃತ್ತಿ 
ಪರಾಯಣರಾದ ಬಳಿಕ ಪ್ರಿಯವ್ರತ ಮಹಾರಾಜನು ಹನ್ನೊಂದು 
ಅರ್ಬುದವರ್ಷಗಳವರೆಗೆ ರಾಜ್ಯಶಾಸನವನ್ನು ಮಾಡಿದನು. 
ಅಖಂಡಪುರುಷಾರ್ಥಮಯವೂ, ಪರಾಕ್ರಮನಿಧಿಯೂ ಆದ 
ಅವನು ತನ್ನ ಭುಜಗಳಿಂದ ಬಿಲ್ಲಿನ ನಾಣನ್ನೆಳೆದು ಟಂಕಾರ ಮಾಡಿ 
ದೊಡನೆಯೇ ಧರ್ಮದ್ರೋಹಿಗಳು ಗಡ-ಗಡನೆ ನಡುಗಿ 
ಎಲ್ಲಿಯೋ ಅವಿತುಕೊಂಡು ಬಿಡುತ್ತಿದ್ದರು. ಪ್ರಾಣವಲ್ಲಭೆಯಾದ 
ಬರ್ಹಿಷ್ಠತಿಯ ಪ್ರತಿದಿನವು ಹೆಚ್ಚುತ್ತಿರುವ ಆಮೋದ-ಪ್ರಮೋದ, 
ಇದಿರ್ಗೊಳ್ಳುವಿಕೆ ಮುಂತಾದ ಕ್ರೀಡೆಗಳಿಂದಾಗಿ ಹಾಗೂ ಸ್ವೀಸಹಜ 
ವಾದ ಹಾವ-ಭಾವಗಳನ್ನು ತೋರುವುದು, ಲಜ್ಜೆಯಿಂದ ಸಂಕೋಚ 
ಗೊಂಡು ಕಿರುನಗೆಯಿಂದ ಕೂಡಿದ ದೃಷ್ಟಿಯನ್ನು ಬೀರುವುದು, 
ಮನಸ್ಸಿಗೆ ರುಚಿಸುವ ವಿನೋದಗಳನ್ನು ಮಾಡುವುದು - ಇವೇ 
ಮುಂತಾದವುಗಳಿಂದ ಆಕೆಗೆ ವಶನಾಗಿ ವಿವೇಕಹೀನನಾದವನಂತೆ 
ವಾಸ್ತವವಾಗಿ ಆತನು ಅದರಲ್ಲಿ ಆಸಕ್ತನಾಗಿರಲಿಲ್ಲ ॥ ೨೯ ॥ 

ಒಮ್ಮೆ ಅವನು - ಸೂರ್ಯನು ಸುಮೇರು ಪರ್ವತವನ್ನು 

ಪ್ರದಕ್ಷಿಣೆ ಮಾಡುತ್ತಾ ಲೋಕಾಲೋಕದವರೆಗೆ ಭೂಮಿಯ ಒಂದು 

ಭಾಗವನ್ನು ನೋಡಿದಾಗ ಅದರಲ್ಲಿ ಅರ್ಧಭಾಗಕ್ಕೆ ಮಾತ್ರ ಪ್ರಕಾಶ 
ಬೀಳುತ್ತಿದ್ದು ಉಳಿದ ಅರ್ಧಭಾಗದಲ್ಲಿ ಕತ್ತಲೆಯು ಕವಿಯುತ್ತಿರು . 
ವುದನ್ನು ನೋಡಿ ಅವನಿಗೆ ಸರಿಬೀಳಲಿಲ್ಲ. "ನಾನು ರಾತ್ರಿಯನ್ನು " 
ಹಗಲನ್ನಾಗಿ ಮಾಡುವೆನು' ಎಂದು ಸಂಕಲ್ಪಿಸಿ, ಒಂದು ಜ್ಯೋತಿ 
ರ್ಮಯ ರಥವನ್ನು ಏರಿ ಇನ್ನೊಬ್ಬ ಸೂರ್ಯನಂತೆ ಆತನ ಹಿಂದೆ- 
ಹಿಂದೆಯೇ ಹೋಗುತ್ತಾ ಭೂಮಿಯನ್ನು ಏಳು ಬಾರಿ ಪ್ರದಕ್ಷಿಣೆ 

ಮಾಡಿದನು. ಭಗವಂತನ ಉಪಾಸನೆ ಮಾಡಿದ್ದರಿಂದ ಅವನಿಗೆ 
ಇಂತಹ ಅಲೌಕಿಕ ಪ್ರಭಾವವು ಹೆಚ್ಚಾಗಿ ಉಂಟಾಗಿತ್ತು. 1೩೦॥ಆ 
ಸಮಯದಲ್ಲಿ ಅವನ ರಥದ ಚಕ್ರಗಳು ಮಾಡಿದ ಗೆರೆಗಳ 
ಗುರುತುಗಳೇ ಏಳು ಸಮುದ್ರಗಳಾದವು. ಅವುಗಳಿಂದ ಪೃಥ್ವಿ 
ಯಲ್ಲಿ ಏಳು ದ್ವೀಪಗಳು ಉಂಟಾದವು. ॥ ೩೧ ॥ 


512 


ಕುಶಕ್ರೌಂಚಶಾಕಪುಷ್ಠರಸಂಜ್ಞಾಸ್ತೇಷಾಂ 
ಪೂರ್ವಸ್ಥಾತ್ಪೂರ್ವಸ್ಥಾದುತ್ತರ ಉತ್ತರೋ ಯಥಾಸಂಖ್ಯಂ 
ದ್ವಿಗುಣಮಾನೇನ ಬಹಿಃ ಸಮಂತತ ಉಪಕ್ಸೃಪ್ತಾಃ ॥ ೩೨ ॥ 
ಕ್ಹಾರೋದೇಕ್ಟುರಕೋದಸುರೋದಫೃತೋದಕ್ಷೀರೋ- 
ದದಧಿಮಂಡೋದಶುದ್ಧೋದಾಃ ಸಪ್ತ ಜಲಧಯಃ ಸಪ್ತ 
ದ್ವೀಪಪರಿಖಾ, ಇವಾಭ್ಯಂತರದ್ವೀಪಸಮಾನಾ ಏಕೈಕಶ್ಯೇನ 
ಯಥಾನುಪೂರ್ವಂ ಸಪ್ತಸ್ತನಿ ಬಹಿರ್ದ್ವೀಪೇಷು ಪೃಥಕ್ಷತ 
ಉಪಕಲ್ಪಿಶಾಸ್ತೇಷು ಜಂಬ್ದಾದಿಷು ಬರ್ಹಿಷ್ಠತೀಪತಿರನು- 
ವ್ರತಾನಾತ್ಮಜಾನಾಗ್ನೀಧ್ರೆ ೇಧೃಜಿಷ್ಟಯಜ್ಞ ಭಾಷುಹಿರಣ್ಯರೇ- 
ತೋಫೃತಪೃಷ್ಠಮೇಧಾತಿಥಿವೀತಿಹೋತ್ರಸಂಜ್ಗಾ ನ್‌ ಯಥಾ- 
ಸಂಖ್ಯೇನೈಕೈಕಸ್ಮಿನ್ನೇಕಮೇವಾಧಿಪತಿಂ ವಿದಧೇ ॥೩೩॥ 
ದುಹಿತರಂ ಚೋರ್ಜಸ್ತಶೀಂ ನಾಮೋಶನಸೇ ಪ್ರಾಯಚ್ಛದ್ಧ- 
ಸ್ಯಾಮಾಸೀದ್ದೇವಯಾನೀ ನಾಮ ಕಾವ್ಯಸುತಾ ॥ ೩೪ ॥ 


ನೈವಂವಿಧಃ ಪುರುಷಕಾರ ಉರುಕ್ರಮಸ್ಯ 
ಪುಂಸಾಂ ತದಂಘ್ರಿರಜಸಾ ಜಿತಸಡುಣಾನಾಮ್‌ । 
ಚಿತ್ರಂ ವಿದೂರವಿಗತಃ ಸಕೃದಾದದೀತ 


ಯನ್ನಾಮಧೇಯಮಧುನಾ ಸ ಜಹಾತಿ ಬಂಧಮ್‌ ॥ ೩೫ ॥ 


ಸ ಏವಮಪರಿಮಿತಬಲಪರಾಕ್ರಮ ಏಕದಾ ತು 
ದೇವರ್ಷಿಚರಣಾನುಶಯನಾನುಪತಿತಗುಣವಿಸರ್ಗಸಂಸ- 
ರ್ಗೇಣಾನಿರ್ವ್ವತಮಿವಾತ್ಮಾನಂ ಮನ್ಯಮಾನ ಆತ್ಮನಿರ್ವೇದ 
ಇದಮಾಹ ॥೩೬॥ ಅಹೋ ಅಸಾದ್ವನುಷ್ಠಿತಂ 
ಯದಭಿನಿವೇಶಿತೋ5ಹಮಿಂದ್ರಿಯೈರವಿದ್ಯಾರಚಿತವಿಷಮ- 
ವಿಷಯಾಂಧಕೂಪೇ ತದಲಮಲಮಮುಷ್ಯಾ ವನಿತಾಯಾ 
ವಿನೋದಮೃಗಂ ಮಾಂ ಧಿಗ್ಗಿಗಿತಿ ಗರ್ಹಯಾಂ- 
ಚಕಾರ ॥ ೩೭ ॥ ಪರದೇವತಾಪ್ರಸಾದಾಧಿಗತಾತ್ಸಪ್ರತ್ಯ- 


ಶ್ರೀಮದ್ಭಾಗವತ 


ಪರಿಮಾಣಂ | 


[ ಅಧ್ಯಾಯ 1 


ಅವುಗಳ ಹೆಸರು ಕ್ರಮವಾಗಿ ಜಂಬೂ, ಪಕ್ಚ ಶಾಲ್ಮಲಿ, ಕುಶ, 
ಕ್ರೌಂಚ, ಶಾಕ ಮತ್ತು ಪುಷ್ಕರವೆಂದಾಯಿತು. ಅವುಗಳಲ್ಲಿ 
ಮುಂದು-ಮುಂದಿನ ದ್ವೀಪಗಳು ಹಿಂದು-ಹಿಂದಿನ ದ್ವೀಪಕ್ಕೆ 
ಎರಡರಷ್ಟು ವಿಸ್ತಾರವಾಗಿದ್ದು ಅವು ಸಮುದ್ರದ ಹೊರಭಾಗದಲ್ಲಿ 
ಭೂಮಿಯ ನಾಲ್ಕೂ ಕಡೆಗಳಲ್ಲಿಯೂ ಹರಡಿಕೊಂಡಿವೆ. ॥ ೩೨ ॥ 
ಸಪ್ತ ಸಮುದ್ರಗಳು ಕ್ರಮವಾಗಿ ಉಪ್ಪನೀರು, ಕಬ್ಬಿನ ರಸ, 
ಮದ್ಯರಸ, ತುಪ್ಪ ಹಾಲು, ಮೊಸರು ಮತ್ತು ಶುದ್ಧೋದಕಗಳಿಂದ 
ತುಂಬಿವೆ. ಇವು ಸ ದ್ವೀಪಗಳಿಗೂ ಕಂದಕದಂತಿದು ೨ ತಮ್ಮೊಳಗೆ 
ಇರುವ ದ್ವೀಪಕ್ಕೆ ಸಮವಾಗಿ ವಿಸ್ತಾರ ಹೊಂದಿವೆ. ಇವುಗಳಲ್ಲಿ 
ಒಂದೊಂದು ಕ್ರಮವಾಗಿ ಬೇರೆ-ಬೇರೆ ಏಳೂ ದ್ವೀಪಗಳನ್ನು 
ಹೊರಗಿನಿಂದ ಸುತ್ತುವರಿದಿದೆ. ಬರ್ಹಿಷ್ಠತಿಪತಿಯಾದ ಪ್ರಿಯ 
ವ್ರತನು ತನಗೆ ವಿಧೇಯರಾಗಿದ್ದ ಆಗ್ನೀದ್ರ, ಇದ್ದಜಿಹ್ವ, ಯಜ್ಞ 
ಬಾಹು, ಹಿರಣ್ಯರೇತಸ, ಫೃತಪ್ಪಷ್ಯ ಮೇಧಾತಿಥಿ ಮತ್ತು ವೀತಿ 
ಹೋತ್ರರೆಂಬ ಏಳು ಮಂದಿ ಪುತ್ರರನ್ನು ಕ್ರಮವಾಗಿ ಆ ಏಳು ದ್ವೀಪ 
ಗಳಲ್ಲಿ ಒಂದೊಂದಕ್ಕೆ ಒಬ್ಬೊಬ್ಬನನ್ನು ರಾಜನನ್ನಾಗಿ ನೇಮಿಸಿದನು. 
I ೩೩ ॥ ತನ್ನ ಕನೈೆಯಾಗಿದ್ದ. ಊರ್ಜಸ್ವ ತಿಯನ್ನು ಶುಕ್ರಾಚಾರ್ಯ 
ರಿಗೆ ವಿವಾಹಮಾಡಿಕೊಟ್ಟನು. ಅವಳಿಂದ ಶುಕ್ರನ ದೇವ 
ಯಾನಿಯು ಜನಿಸಿದಳು. ॥ ೩೪ ॥ ರಾಜನೇ | ಚರು ಭಗವಚ್ಚರ 
ಣಾರವಿಂದಗಳ ರಜದ ಪ್ರಭಾವದಿಂದ ಶರೀರದ ಹಸಿವು” 
ಬಾಯಾರಿಕೆ, ಶೋಕ-ಮೋಹ, ಮುಪು-ಮರಣ ಎಂಬ ಆರು 
ಗುಣಗಳನ್ನು ಅಥವಾ ಮನಸ್ಸಿನಿಂದೊಡಗೂಡಿದ ಆರು ಇಂದ್ರಿಯ 
ಗಳನ್ನು ಗೆದ್ದುಕೊಂಡಿರುವನೋ, ಅಂತಹ ಭಗವದ್ಧಕ್ಕರಿಗೆ ಇಂತಹ 
ಪುರುಷಾರ್ಥವು ಸಿದ್ದಿಸುವುದರಲ್ಲಿ ಅಚ್ಚರಿಯೇನೂ ಇಲ್ಲ ಏಕೆಂ 
ದರೆ, ಎಲ್ಲ ವರ್ಣಗಳಿಂದಲೂ ಹೊರಗಾದ ಚಾಂಡಾಲರೇ ಆದಿ 
ನೀಚಯೋನಿಯ ಮನುಷ್ಯರೂ ಕೂಡ ಭಗವಂತನ ದಿವ್ಯನಾಮ 
ವನ್ನು ಕೇವಲ ಒಂದೇ ಬಾರಿ ಉಚ್ಚರಿಸಿದರೂ ಒಡನೆಯೇ 
ಸಂಸಾರಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ. ॥ ೩೫ ॥ 
ಇಂತಹ ಎಣೆಯಿಲ್ಲದ ಬಲ-ಪರಾಕ್ರಮದಿಂದ ಸಂಪನ್ನನಾಗಿದ್ದ 
ಪ್ರಿಯವ್ರತ ಮಹಾರಾಜನು ತಾನು ದೇವರ್ಷಿ ನಾರದರ ಅಡಿದಾವರೆ 
ಗಳಲ್ಲಿ ಶರಣಾಗತನಾಗಿ ಪರಮಾತ್ಮತತ್ವ್ವವನ್ನು ಅರಿತಿದ್ದರೂ ಮತ್ತೆ 
ದೈವವಶದಿಂದ ಪ್ರಪಂಚದಲ್ಲಿ ಸಿಕಿಹಾಕಿಕೊಂಡಿದ್ದರಿಂದ ನೆಮ್ಮದಿ 
ಕಳೆದುಕೊಂಡವನಂತೆ ಆಗಿದ್ದುದನ್ನು ಒಮ್ಮೆ ಗಮನಿಸಿ ಮನಸ್ಸಿನಲ್ಲೇ 
ವಿರಕ್ತನಾಗಿ ಹೀಗೆ ಅಂದುಕೊಂಡನು. ॥ ೩.೬ ॥ ಅಯ್ಯೋ | ನಾನು 
ಎಂತಹ ತಪ್ಪು ಮಾಡಿದೆ! ಎಷಯಾಸಕ್ತವಾದ ಇಂದ್ರಿಯಗಳು 
ನನ್ನನ್ನು ಅವಿದ್ಯೆಯಿಂದುಂಟಾದ ವಿಷಮಯವಾದ ವಿಷಯಗ 
ಳೆಂಬ ಹಾಳುಬಾವಿಯಲ್ಲಿ ತಳ್ಳಿಬಿಟ್ಟಿವೆಯಲ್ಲ! ಸಾಕು! ಸಾಕು! 
ಇದು ತುಂಬಾ ಹೆಚ್ಚಾಯಿತು. ಅಕಟಾ | ನಾನು ಹೆಂಗಸಿನ ಆಟದ 
ಮೃಗವಾಗಿಬಿಟ್ಟೆನು. ಆಕೆಯು ನನ್ನನ್ನು ಕಪಿಯಂತೆ ಕುಣಿಸಿದಳು. 
ನನಗೆ ಧಿಕ್ಕಾರವಿರಲಿ | ಎಂದು ತನ್ನನ್ನು 'ನಿಂದಿಸಿಕೊಂಡನು. ॥1೩೭॥ 
ಪರಮಾರಾಧ್ಯನಾ ದ ಶ್ರೀಹರಿಯ. ಕೃಪೆಯಿಂದ ಅವನ ವಿವೇಕ 
ವೃತ್ತಿಯು ಎಚ್ಚರಗೊಂಡಿತು. ಅವನು ಇಡೀ ಭೂಮಂಡಲವನ್ನು 
ವಿಧೇಂ ರಾಗಿದ್ದ ತನ್ನ ಪುತ್ರರಿಗೆ ಯಥಾಯೋಗ್ಯವಾಗಿ ಹಂಚಿ 
ಬಿಟ್ಟನು. ಯಾರೊಡಸೆ ಆ ಬಗೆ-ಬಗೆಯ ಭೋಗಗಳನ್ನು 


2 ಅಧ್ಯಾಯ] 


ಪಂಚಮ ಸೃಂಧ 


513 


ವಮರ್ಶೇನಾನುಪ್ರವೃತ್ತೇಭ್ಯ: ಪುತ್ರೇಭ್ಯ ಇಮಾಂ ಯಥಾ- 
ದಾಯಂ ವಿಭಜ್ಯ ಭುಕ್ತಭೋಗಾಂ ಚ ಮಹಿಷೀಂ ಮೃತಕ- 
ಮಿವ ಸಹಮಹಾವಿಭೂತಿಮಪಹಾಯ ಸ್ವಯಂ ನಿಹಿತ- 
ನಿರ್ವೇದೋ ಹೃದಿ ಗೃಹೀತಹರಿವಿಹಾರಾನುಭಾವೋ ಭಗ- 
ವತೋ ನಾರದಸ್ಯ ಪದವೀಂ ಪುನರೇವಾನುಸಸಾರ ॥ ೩೮ ॥ 


ತಸ್ಯ ಹವಾ ಏತೇ ಶ್ಲೋಕಾಃ - 


ಪ್ರಿಯವ್ರತಕೃತಂ ಕರ್ಮ ಕೋ ನು ಕುರ್ಯಾದ್ವಿನೇಶ್ವರಮ್‌ । 
ಯೋ ನೇಮಿನಿಮ್ನೆ ರಕರೋಚ್ಚಾಯಾಂ ಫ್ಲನ್ನಪ್ಪ ವಾರಿಧೀನ್‌ 
AF 


ಭೂಸಂಸ್ಥಾನಂ ಕೃತಂ ಯೇನ ಸರಿದ್ಧಿರಿವನಾದಿಭಿ: । 
ಸೀಮಾ ಚ ಭೂತನಿರ್ವೃತ್ಯೈ ದ್ವೀಪೇ ದ್ವೀಪೇ ವಿಭಾಗಶಃ 
11 ೪೦॥ 


ಭೌಮಂ ದಿವ್ಯಂ ಮಾನುಷಂ ಚ ಮಹಿತ್ವಂ ಕರ್ಮಯೋಗಜಮ್‌ । 
ಯಶ್ಚಕ್ರೇ ನಿರಯೌಪಮ್ಯಂ ಪುರುಷಾನುಜನಪ್ರಿಯಃ 
Wu ೪೧॥ 


ಅನುಭವಿಸಿದ್ದನೋ ಆಪ ಣಿಯನ್ನು ಅಂತೆಯೇ ಸಾಮ್ರಾಜ್ಯ 
ಲಕ್ಷ್ಮಿಯನ್ನು ಮೃತದೇಹದಂತೆ ತ್ಯಜಿಸಿ, ಹೃದಯದಲ್ಲಿ ವೈರಾಗ್ಯ 
ವನ್ನು ತಾಳಿ ಭಗವಂತನ ದಿವ್ಯಕಥೆಗಳನ್ನು ಚಿಂತಿಸುತ್ತಾ ಅದರ 
ಪ್ರಭಾವದಿಂದ ಶ್ರೀನಾರದರು ತೋರಿದ ಮಾರ್ಗವನ್ನು ಪುನಃ 
ಅನುಸರಿಸತೊಡಗಿದನು. ॥ ೩೮ ॥ 

ಮಹಾರಾಜಾ ಪ್ರಿಯವ್ರತನ ವಿಷಯದಲ್ಲಿ ಈ ಪ್ರಶಂಸಾರ್ಹ 
ಮಾದ ಶ್ಲೋಕಗಳು ಪ್ರಸಿದ್ಧವಾಗಿವೆ. 

ಪ್ರಿಯವ್ರತ ಮಹಾರಾಜನು ಮಾಡಿದ ಕರ್ಮಗಳನ್ನು ಸರ್ವಶಕ್ತಿ 
ಶಾಲಿಯಾದ ಈಶ್ವರನ ಹೊರತು ಬೇರೆ ಯಾರು ಮಾಡಬಲ್ಲರು ? 
ಅವನು ರಾತ್ರಿಯ ಅಂಧಕಾರವನ್ನು ಇಲ್ಲವಾಗಿಸಲು ಪ್ರಯತ್ನಿಸುತ್ತಾ 
ತನ್ನ ರಥದ ಗಾಲಿಗಳಿಂದ ಉಂಟಾದ ಗೆರೆಗಳಿಂದಲೇ ಏಳು 
ಸಮುದ್ರಗಳನ್ನು ನಿರ್ಮಿಸಿದನಲ್ಲವೇ | ॥ ೩೯ ॥ ಪ್ರಾಣಿಗಳ 
ಸಂರಕ್ಷಣೆಗಾಗಿ ಇಡೀ ಭೂಮಂಡಲವನ್ನು ದ್ವೀಪಗಳಾಗಿ ವಿಭಾಗಿಸಿ 
ಪ್ರತಿಯೊಂದು ದ್ವೀಪದಲ್ಲಿಯೂ ಬೇರೆ-ಬೇರೆ ನದಿಗಳೂ ಅರಣ್ಯ 
ಗಳೂ, ಪರ್ವತಗಳೂ ಮುಂತಾದವುಗಳಿಂದ ಎಲ್ಲೆಯನ್ನು ನಿಶ್ಚಿತ 
ಗೊಳಿಸಿದನು. ॥ ೪೦ ॥ ಅವನು ಭಗವದ ಕ್ತ ನಾರದಾದಿಗಳ 
ಪ್ರೇಮೀಭಕ್ಕನಾಗಿದ್ದವು. ಅವನು ಪಾತಾಳಲೋಕದ, ದೇವ 
ಲೋಕದ, ಭೂಲೋಕದ ಸಂಪತ್ತನ್ನು ಮತ್ತು ಕರ್ಮಗಳಿಂದಲೂ, 
ಯೋಗದಿಂದಲೂ ಸಂಪಾದಿಸಿದ್ದ ಐಶ್ವರ್ಯವನ್ನು ನರಕಸಮಾನ 
ವೆಂದು ತಿಳಿಸಿದ್ದನು. ॥ ೪೧ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಥಂಧೇ 
ಪ್ರಿಯವ್ರತವಿಜಯೇ ಪ್ರಥಮೋತಧ್ಯಾಯಃ ॥ ೧॥ 


ಎರಡನೆಯ ಅಧ್ಯಾಯ 
ಆಗ್ನೀದ್ರನ ಚರಿತ್ರೆ 


ಶ್ರೀಶುಕ ಉವಾಚ 


ಏವಂ ಪಿತರಿ ಸಂಪ್ರವೃತ್ತೇ ತದನುಶಾಸನೇ ವರ್ತಮಾನ 
ಆಗ್ನೀಧ್ರೋ ಜಂಬೂದ್ವೀಪೌಕಸಃ ಪ್ರಜಾ ಔರಸವದ್ಧ- 
ರ್ಮಾವೇಕ್ಷಮಾಣಃ ಪರ್ಯಗೋಪಾಯತ್‌ ॥ ೧॥ ಸ 
ಚ ಕದಾಚಿತಿತ್ಯಲೋಕಕಾಮಃ ಸುರವರವನಿತಾಕ್ರೀಡಾ- 
ಚಲದ್ರೋಣ್ಯಾಂ ಭಗವಂತಂ ವಿಶ್ವಸೃಜಾಂ ಪತಿಮಾಭ್ಯ- 
ತಪರಿಚರ್ಯೋಪಕರಣ ಆತ್ಮೈಕಾಗ್ರೆ ಣಿ ತಪಸ್ವಾ ರಾಧ- 
ಯಾಂಬಭೂವ ॥ ೨ ॥ ತದುಪಲಭ್ಯ ಭಗವಾನಾದಿ- 
ಪುರುಷಃ ಸದಸಿ ಗಾಯಂತೀಂ ಪೂರ್ವಚಿತ್ತಿಂ ನಾಮಾಪುರ- 
ಸಮಭಿಯಾಪಯಾಮಾಸ ॥ ೩ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾ 
ಜನೇ! ತಂದೆಯಾದ ಪ್ರಿಯವ್ರತ ಮಹಾರಾಜನು ತಪೋನಿಷ್ಠನಾದ 
ಬಳಿಕೆ ಮಹಾರಾಜಾ ಆಗೀ ್ನೀಧ್ರನು ಆತನ ಅಜ್ಜೆಗನುಸಾರವಾಗಿ 
ಜಂಬೂದ್ವೀಪದ ಪ್ರಜೆಗಳನ್ನು ಧರ್ಮಾನುಸಾರವಾಗಿ ಔರಸಪುತ್ರ 
ರಂತೆ ಗದ. ॥ ೧॥ ಒಮ್ಮೆ ಅವನು ಪಿತ್ಠಲೋಕದ 
ಕಾಮನೆಗಾಗಿ ಸತ್ತುತ್ತನನ್ನು ಪಡೆಯಲಿಕ್ಕಾಗಿ ಪೂಜೆಯ ಎಲ್ಲ 
ಸಾಮಗ್ರಿಗಳನ್ನು ಜೊತೆ ಸೇಡಿಕೊಂಡು. ಸುರಸುಂದರಿಯರ 
ಕ್ರೀಡಾಸ್ಥಳವಾದ ಮಂದರಪರ್ವತದ ತಪ್ಪಲಿಗೆ ಹೋಗಿ, ತ ಪಸಿನಲ್ಲಿ 
ಶತ್ತರನಾಗಿ, ಏಕಾಗ್ರಚಿತ್ತದಿಂದ ಪ್ರಜಾಪತಿಗಳ ಅಧಿಪತಿಯಾದ 
ಬ್ರಹ್ಮ ಹೃದೇವರನ್ನು ಆರಾಧಿಸತೊಡಗಿದನು. ॥ ೨ ॥ ಆದಿದೇವರಾದ 
ಭಗವಾನ್‌ ಶ್ರೀಬ್ರಹ್ಮದೇವರು ಆತನ ಅಭಿಲಾಷೆಯನ್ನು ತಿಳಿದು 
ಕೊಂಡರು. ಆದ್ದರಿಂದ ತಮ್ಮ ಸ ಸಭೆಯ ಗಾಯಕಿಯಾದ ಪೂರ್ವ _ ಪೂರ್ವ 
ಚಿತಿ ಎಂಬ ಆ ಪ್ರರೆಯನ್ನು ಅವನ ಬಳಿಗೆ ಕಳಿಸಿದರು. ॥ ೩ TR 


ರಾರಾ 


514 


ಸಾ ಚ ತದಾಶ್ರಮೋಪವನಮತಿರಮಣೇಯಂ 
ವವಿಧನಿಬಿಡವಿಟಪಿವಿಟಪನಿಕರಸಂಶ್ಲಿಷ್ಠಪುರಟಲತಾರೂ- 
ಢಸ್ಕಲವಿಹಂಗಮಮಿಥುನೈಃ ಪ್ರೋಚ್ಛಮಾನಶುತಿಭಿಃ ಪ್ರತಿ- 
ಬೋಧ್ಯಮಾನಸಲಿಲಕುಕ್ಕುಟಕಾರಂಡವಕಲಹಂಸಾದಿ- 
ಭಿರ್ವಿಚಿತ್ರಮುಪಕೂಜಿತಾಮಲಜಲಾಶಯಕಮಲಾಕರ- 
ಮುಪ ಬಭ್ರಾಮ ॥ ೪ ॥ 


ತಸ್ಯಾಃ ಸುಲಲಿತಗಮನಪದವಿನ್ಯಾಸಗತಿವಿಲಾಸಾ- 
ಯಾಶ್ಚಾನುಪದಂ ಖಣಖಣಾಯಮಾನರುಚಿರಚರಣಾ- 
ಭರಣಸ್ವನಮುಪಾಕರ್ಣ್ಯ ನರದೇವಕುಮಾರಃ ಸಮಾಧಿ 
ಯೋಗೇನಾಮೀಲಿತನಯನನಲಿನಮುಕುಲಯುಗಲ- 
ಮೀಷದ್ವಿಕಚಯ್ಯ ವ್ಯಚಷ್ಟ ॥ ೫ ॥ ತಾಮೇವಾವಿದೂರೇ 
ಮಧುಕರೀಮಿವ ಸುಮನಸ ಉಪಜಿಫುಂತೀಂ ದಿವಿಜ- 
ಮನುಜಮನೋನಯನಾಹ್ಲಾದದುಫೈ:ರ್ಗತಿವಿಹಾರವ್ರೀಡಾ- 
ವಿನಯಾವಲೋಕಸುಸ್ವರಾಕ್ಚರಾವಯವೈರ್ಮನಸಿ ನೃಣಾಂ 
ಕುಸುಮಾಯುಧಸ್ಯ ವಿದಧತೀಂ ವಿವರಂ ನಿಜಮುಖ- 
ವಿಗಲಿತಾಮೃತಾಸವಸಹಾಸಭಾಷಣಾಮೋದಮದಾಂಧ- 
ಮಧುಕರನಿಕರೋಪರೋಧೇನ  ದ್ರುತಪದವಿನ್ಯಾಸೇನ 
ವಲ್ಲುಸ್ಪಂದನಸ್ತನಕಲಶಕಬರಭಾರರಶನಾಂ ದೇವೀಂ ತದ- 
ವಲೋಕನೇನ ವಿವೃತಾವಸರಸ್ಯ ಭಗವತೋ ಮಕರದ್ದಜಸ್ಯ 
- ವಶಮುಪನೀತೋ ಜಡವದಿತಿ ಹೋವಾಚ ॥ ೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಆಗ್ನೀದ್ರನ ಆಶ್ರಮದ ಬಳಿ ಒಂದು ಅತಿರಮಣೀಯವಾದ 
ಉಪವನವಿತ್ತು. ಆ ಅಪ್ಪರೆಯು ಅದರಲ್ಲಿ ಸಂಚರಿಸತೊಡಗಿದಳು. 
ಆ ಉಪವನದಲ್ಲಿ ನಾನಾ ರೀತಿಯ ದಟ್ಟವಾದ ಮರಗಳ ಕೊಂಬೆ 
ಗಳಲ್ಲಿ ಹೊಂಬಣ್ಣದ ಬಳ್ಳಿಗಳು ಹಬ್ಬಿಕೊಂಡಿದ್ದುವು. ಅವುಗಳ 
ಮೇಲೆ ನವಿಲುಗಳು - ಗಿಳಿಗಳು ಮುಂತಾದ ಪಕ್ಚಿದಂಪತಿಗಳು 
ಕುಳಿತು ಇಂಪಾಗಿ ಧ್ವನಿಮಾಡುತ್ತಿದ್ದುವು. ಅವುಗಳ ಷಡ್ಗವೇ 
ಮುಂತಾದ ಧ್ವನಿಗಳನ್ನು ಕೇಳಿ ಸ್ಫೂರ್ತಿಗೊಂಡ ನೀರ್ಕೊಳಿ, 
ಕಾರಂಡವ, ಕಲಹಂಸಗಳೇ ಮುಂತಾದ ನೀರುಹಕ್ಕಿಗಳು 
ಬಗೆ-ಬಗೆಯಾಗಿ ಕಲ-ಕಲನಿನಾದವನ್ನು ಮಾಡುತ್ತಿದ್ದವು. ಇದ 
ರಿಂದ ಅಲ್ಲಿಯ ಕಮಲಪುಷ್ಪಗಳಿಂದ ರಮಣೀಯವಾದ ನಿರ್ಮಲ 
ಸರೋವರವು ಪ್ರತಿಧ್ವನಿಸುತ್ತಿತ್ತು. ॥ ೪ ॥ 

ಆ ಪೂರ್ವಚಿತ್ತಿಯು ಸುಂದರವಾದ ಮಂದಗಮನದಿಂದ 
ಹೆಜ್ಜೆಹಾಕುತ್ತಾ ವೈಯ್ಯಾರದಿಂದ ಸಂಚರಿಸುತ್ತಿರುವಾಗ ಹೆಜ್ಜೆ- 
ಹೆಜ್ಜೆಗೆ ಅವಳ ನೂಪುರಗಳು ರುಣ-ರುಣಿಸುತ್ತಿದ್ದವು. ಅವುಗಳ 
ಇಂಪಾದ ನಾದವನ್ನು ಕೇಳಿ ರಾಜಕುಮಾರ ಆಗ್ನೀಧ್ರನು - ಸಮಾಧಿ 
ಯೋಗದಿಂದ ಮುಚ್ಚಿಕೊಂಡಿದ್ದ ತನ್ನ ಕಮಲದ ಮೊಗ್ಗಿನಂತಿರುವ 
ಸುಂದರ ಕಣ್ಣುಗಳನ್ನು ಸ್ವಲ್ವ ತೆರೆದು ನೋಡಿದರೆ ಬಳಿಯಲ್ಲೇ ಆ 
ಅಪ್ಪರೆಯು ಅವನಿಗೆ ಕಾಣಿಸಿದಳು. ಆ ರಮಣಿಯು ಹೆಣ್ಣು 
ದುಂಬಿಯಂತೆ ಒಂದೊಂದು ಹೂವಿನ ಬಳಿಗೂ ಹೋಗಿ ಅದನ್ನು 
ಮೂಸಿನೋಡುತ್ತಾ ದೇವತೆಗಳ ಮತ್ತು ಮನುಷ್ಯರ ಮನಸ್ಸನ್ನು 
ಹಾಗೂ ನಯನಗಳನ್ನು ಆಹ್ಲಾದಪಡಿಸುತ್ತಿದ್ದ ತನ್ನ ವಿಲಾಸಪೂರ್ಣ 
ವಾದ ನಡಿಗೆಯಿಂದಲೂ, ಕ್ರೀಡೆಯ ಚಾಪಲ್ಯದಿಂದಲೂ, ಲಜ್ಜೆ 
ಯಿಂದಲೂ, ವಿನಯದಿಂದಲೂ, ಓರೆನೋಟದಿಂದಲೂ, ಸುಮಧುರ 
ವಾಣಿಯಿಂದಲೂ, ಚೆಲುವಿನ ನೆಲೆಯಾದ ಸರ್ವಾವಯವ 
ಗಳಿಂದಲೂ ಮನುಷ್ಯರ ಮನಸ್ಸಿನಲ್ಲಿ ಮನ್ನಥನ ಪ್ರವೇಶಕ್ಕೆ 
ದ್ವಾರದಂತೆ ಎಡೆಮಾಡಿಕೊಡುತ್ತಿದ್ದಳು. ಅವಳು ನಗು-ನಗುತ್ತಾ 
ಮಾತಾಡತೊಡಗಿದಾಗ ಆಕೆಯ ಮುಖದಿಂದ ಅಮೃತಮಯ 
ವಾದ ಮದವನ್ನುಂಟುಮಾಡುವ ಜೇನು ಒಸರುವಂತಿತ್ತು. ಮುಖ 
ಕಮಲದ ಪರಿಮಳದಿಂದ ಮತ್ತೇರಿದ ದುಂಬಿಗಳು ಆ ಮುಖ 
ಕಮಲವನ್ನು ಮುತ್ತುತ್ತಿರಲು ತನ್ನನ್ನು ಅವುಗಳಿಂದ ರಕ್ಷಿಸಿಕೊಳ್ಳಲು 
ಬೇಗೆ-ಬೇಗನೇ ಹೆಜ್ಜಹಾಕುತ್ತಿರುವಾಗ ಅವಳ ಸ್ತನಕಲಶಗಳೂ, 
ಕೇಶಪಾಶಗಳೂ, ನಡುವಿನ ಒಡ್ಯಾಣವೂ ಚಲಿಸುವುದರಿಂದ 
ಆಕರ್ಷಕವಾಗಿ ಕಾಣುತ್ತಿದ್ದವು. ಇಂತಹ ಸೊಬಗಿನಿಂದ ಕೂಡಿದ್ದ 
ಆಕೆಯನ್ನು ಕಂಡೊಡನೆ ಮನ್ನಥನಿಗೆ ಆಗ್ನೀದ್ದನ ಹೃದಯವನ್ನು 
ಪ್ರವೇಶಿಸಲು ಅವಕಾಶ ದೊರೆತಂತಾಯಿತು. ಆಗ್ನೀದ್ರನು ಕಾಮಕ್ಕೆ 
ಅಧೀನವಾಗಿ ಆಕೆಯನ್ನು ಪ್ರಸನ್ನಗೊಳಿಸಲು ಹುಚ್ಚನಂತಾಗಿ ಹೀಗೆ 
ಹೇಳಲುಪಕ್ರಮಿಸಿದನು. ॥ ೫-೬ ॥ 

ಓ ಮುನಿವರ್ಯನೇ |! ನೀನು ಯಾರು? ಈ ಪರ್ವತದ 
ಮೇಲೆ ಏನು ಮಾಡಬೇಕೆಂದಿರುವೆ ? ನೀನು ಪರಮಪುರುಷ 
ಶ್ರೀನಾರಾಯಣನ ಮಾಯೆಯಲ್ಲ ತಾನೇ! ಸ್ನೇಹಿತನೇ | ನೀನು 
(ಈ ಹುಬ್ಬುಗಳ ರೂಪದಲ್ಲಿ ನಾಣೇ ಇಲ್ಲದ ಎರಡು ಧನುಸ್ಸು 
ಗಳನ್ನು ಏಕೆ ಧರಿಸಿದ್ದೀಯೇ ? ಇದರಿಂದ ನಿನಗೆ ಏನಾದರೂ 


2 ಅಧ್ಯಾಯ] 


ಪಂಚಮ ಸ್ಥಂಧ 


515 


ಕಾ ತು ಚಿಕೀರ್ಷಸಿ ಚ ಕಿಂ ಮುನಿವರ್ಯ ಶೈಲೇ 
ಮಾಯಾಸಿ ಕಾಪಿ ಭಗವತ್ತರದೇವತಾಯಾಃ 
ವಿಜ್ಯೇ ಬಿಭರ್ಷಿ ಧನುಷೀ ಸುಹೃದಾತ್ಮನೋ5 ರ್ಥೇ 
ಕಿಂ ವಾ ಮೃಗಾನಗಯಸೇ ವಿಪಿನೇ ಪ್ರಮತ್ತಾನ್‌ 


॥ ೭ ॥ 


ಬಾಣಾವಿಮೌ ಭಗವತಃ ಶತಪತ್ರಪತ್ರೌ 
ಶಾಂತಾವಪುಂಖರುಚಿರಾವತಿತಿಗ್ಗದಂತೌ | 

ಕಸ್ಕೈಯುಯುಂಕ್ಟಸಿ ವನೇ ವಿಚರನ್ನ ವಿದ್ಯಃ 
ಕ್ಷೇಮಾಯನೋ ಜಡಧಿಯಾಂತವವಿಕ್ರಮೋಪಸ್ತು ॥ ೮ ॥ 


ಶಿಷ್ಯಾ ಇಮೇ ಭಗವತಃ ಪರಿತಃ ಪಠಂತಿ 
ಗಾಯಂತಿ ಸಾಮ ಸರಹಸ್ಯಮಜಸ್ರಮೀಶಮ್‌ 

ಯುಪ್ಭಚ್ಛಿಬಾವಿಲುಲಿತಾ: ಸುಮನೋನಭಿವೃಷ್ಟೀ: 
ಸರ್ವೇ ಭಜಂತ್ಯೃಷಿಗಣಾ ಇವ ವೇದಶಾಖಾಃ 


॥ ೯॥ 


ವಾಚಂ ಪರಂ ಚರಣಪಂಜರತಿತ್ತೀರೀಣಾಂ 
ಬ್ರಹ್ಗನ್ನರೂಪಮುಖರಾಂ ಶೃಣವಾಮ ತುಭ್ಯಮ್‌ । 

ಲಬ್ಬಾ ಕದಂಬರುಚಿರಂಕವಿಟಂಕಬಿಂಬೇ 
ಯಸ್ಯಾಮಲಾತಪರಿಧಿಃ ಕ್ವ ಚ ವಲ್ಕಲಂ ತೇ ॥ ೧೦ ॥ 


ಕಿಂಸಂಭೃತಂ ರುಚಿರಯೋರ್ದ್ವಿಜ ಶೃಂಗಯೋಸ್ಟೇ 
ಮಧ್ಯೇ ಕೃಶೋ ವಹಸಿ ಯತ್ರ ದೃಶಿಃ ಶ್ರಿತಾ ಮೇ । 
ಪಂಕೋರುಣಃ ಸುರಭಿರಾತ್ಮವಿಷಾಣ ಈದೃಗ್‌ 
ಯೇನಾಶ್ರಮಂ ಸುಭಗ ಮೇ ಸುರಭೀಕರೋಷಿ ॥ ೧೧॥ 


ಲೋಕಂ ಪ್ರದರ್ಶಯ ಸುಹೃತ್ತಮ ತಾವಕಂಮೇ 

ಯತ್ರತ್ಯ ಇತ್ಮಮುರಸಾವಯವಾವಪೂರ್ವ್‌ । 
ಅಸ್ಮದ್ಧಿಧಸ್ಯ ಮನಉನ್ನಯನೌ ಬಿಭರ್ತಿ 

ಬಹ್ನದ್ದುತಂ ಸರಸರಾಸಸುಧಾದಿ ವಕ್ವೇ ॥ ೧೨ ॥ 


ಪ್ರಯೋಜನವುಂಟೇ ? ಅಥವಾ ಈ ಸಂಸಾರವೆಂಬ ಅರಣ್ಯದಲ್ಲಿ 
ನನ್ನಂತಹ ಉನ್ಮತ್ತ ಮೃಗಗಳನ್ನು ಬೇಟೆಯಾಡಲು ಬಯುಸು 
ತ್ವಿರುವೆಯಾ ? ॥ ೭॥ ನಿನ್ನ ಈ (ಕಡೆಗಣ್ಣುಗಳ ನೋಟವೆಂಬ) 
ಎರಡು ಬಾಣಗಳು ಎಷ್ಟು ಚೂಪಾಗಿ ಚೆಲುವಾಗಿವೆ! ಆಹಾ! 
ಇವುಗಳಿಗೆ ಕಮಲದಳಗಳಂತೆ ಪಂಖಗಳಿವ. ನೋಡಲೂ 
ಶಾಂತವಾಗಿವೆ ಮತ್ತು ಹಿಂದಿನ ಭಾಗವು ಪಂಖಹೀನವಾಗಿದೆ. ಗ 
ಕಾಡಿನಲ್ಲಿ ಸ ಸಂಚರಿಸುತ್ತಾ ನೀನು ಇದನ್ನು ಯಾರ ಮೇಲೆ ಪ್ರ 
ಗಿಸಲು ಬಯಸುತ್ತಿರುವೆ? ಇಲ್ಲಿ ನಿನ್ನನ್ನು ಹ, 
ಯಾರೂ ಕಾಣುತ್ತಿಲ್ಲವಲ್ಲ! ನಿನ್ನ ಈ ಪರಾಕ್ರಮವು ನಮ್ಮಂತಹ ಜಡ 
ಬುದ್ಧಿಯುಳ್ಳವರಿಗೆ ಕಲ್ಯಾಣಕಾರಿಯಾಗಲೀ. ॥ ೮ ॥ (ದುಂಬಿಗಳ 
ಕಡೆಗೆ ನಿರ್ದೇಶಿಸಿ) ಪೂಜ್ಯರೇ! ನಿಮ್ಮ ಸುತ್ತಲೂ ಅಧ್ಯಯನ 
ಮಾಡುತ್ತಿರುವ ಈ ಶಿಷ್ಯರು ನಿರಂತರವಾಗಿ ರಹಸ್ಯಪೂರ್ಣವಾದ 
ಸಾಮವೇದವನ್ನು ಗಾನಮಾಡುತ್ತಾ ಶ್ರೀಭಗವಂತನನ್ನು ಸ್ತುತಿಸು 
ತಿರುವರಲ್ಲ! ಖುಷಿಗುಣಗಳು ವೇದಗಳ ಶಾಖೆಗಳನ್ನು ಅನು 
ಸರಿಸುತ್ತಿರುವಂತೆಯೇ, ಇವರೆಲ್ಲರೂ ನಿನ್ನ ತುರುಬಿನಿಂದ ಜಾರು 
ತ್ತಿರುವ ಹೂವುಗಳನ್ನು ಸೇವಿಸುತ್ತಾ ಆನಂದಪಡುತ್ತಿರುವರು. 
॥ ೯ ॥ (ಆಕೆಯ ಕಾಲಂದುಗೆಗಳ ಕಡೆಗೆ ಕೈತೋರಿಸಿ) ಎಲೈ ಬ್ರಾಹ್ಮ 
ಣೋತ್ತಮನೇ | ನಿನ್ನ ಪಾದಗಳೆಂಬ ಪಂಜರದಲ್ಲಿ ತಿತ್ತಿರಿಪಕ್ಕಿಗಳಂತೆ 
ಆಡಗಿಕೊಂಡಿರುವ ಈ ರತ್ನಗಳ ನೂಪುರಗಳು ಹೊರತೋರದೆ 
ಶಬ್ದಮಾತ್ರ ಕೇಳಿಬರುತ್ತಿದೆಯಲ್ಲ! (ಆಕೆಯ ಓಡ್ಯಾಣಸಹಿತವಾದ 
ಪೀತಾಂಬರದಲ್ಲಿ ಅಂಗದ ಕಾಂತಿಯನ್ನು ಉತ್ಯೇಕ್ಷಸುತ್ತಾ) ನಿನ್ನ 
ನಿತಂಬಗಳ ಮೇಲೆ ಈ ಕದಂಬ ಕುಸುಮದ ಕಾಂತಿಯು ಎಲ್ಲಿಂದ 
ಬಂದಿದೆ ? ಇವುಗಳ ಮೇಲಂತೂ ( ರತ್ನದ ಒಡ್ಕಾಣವೆಂಬ) 
ಜ್ವಾಲೆಗಳ ಮಂಡಲವೇ ತೊಳ-ತೊಳಗಿ ಬೆಳಗುತ್ತಿದೆಯಲ್ಲ! 
ಆದರೆ ನಿನ್ನ ನಾರುಮಡಿಯ ಉಡಿಗೆ ಎಲ್ಲಿ? ॥ ೧೦ ॥ (ಕುಂಕುಮ 
ಮಂಡಿತ ಕುಚಗಳನ್ನು ನಿರ್ದೇಶಿಸುತ್ತಾ) ದ್ವಿಜವರ್ಯನೇ! ಅತಿ 
ಸುಂದರವಾಗಿ ನಿನ್ನ ಎದೆಯಲ್ಲಿ ಕಂಗೊಳಿಸುತ್ತಿರುವ ಈ ಕೊಂಬು 
ಗಳಲ್ಲಿ ಏನು ತುಂಬಿದೆ ? ಅವಶ್ಯವಾಗಿಯೂ ಇವುಗಳಲ್ಲಿ ಬಹಳ 
ಅಮೂಲ್ಯವಾದ ರತ್ನಗಳೇ ತುಂಬಿರಬೇಕು. ಅದಕ್ಕೆ ನಿನ್ನ ನಡುವು 
ಕೃಶವಾಗಿದ್ದರೂ ನೀನು ಇವುಗಳ ಭಾರವನ್ನು ಹೊತ್ತುಕೊಂಡಿರುವೆ. 
ಇವುಗಳನ್ನು ನೋಡಿ ನನ್ನ ದೃಷ್ಟಿಯು ಅಲ್ಲೇ ನೆಟ್ಟುಹೋಗಿದೆ. ಎಲ್ಫೆ 
ಸುಭಗನೇ | ಈ ಕೊಂಬುಗಳ ಮೇಲೆ ನೀನು ಕೆಂಪಾದ ಲೇಪವನ್ನು 
ಕಾಕ | ಅದು ಏನು? ಅದರ ಸುಗಂಧದಿಂದ 

ನನ್ನ ಆಶ್ರಮವೆಲ್ಲ ಘಮ-ಘಮಿಸುತ್ತಿದೆಯಲ್ಲ! ॥ ೧೧ ॥ ಮಿತ್ರನೇ! 
ನಿನ್ನ ಸ್ವಂತ ದೇಶ ಯಾವುದೆಂಬುದನ್ನು ನನಗೆ ತೋರಿಸು. ಅಲ್ಲಿಯ 
ನಿವಾಸಿಗಳು ತಮ್ಮ ವಕ್ಕಷ್ಠಳದ ಮೇಲೆ ನಮ್ಮಂತಹ ಪ್ರಾಣಿಗಳ 
ಚಿತ್ತವನ್ನು ಕಲಕುವ ಅದ್ಭುತವಾದ ಅವಯವಗಳನ್ನು ಧರಿಸಿರುತ್ತಾರೆ 
ಹಾಗೂ "ಮುಖದಲ್ಲಿ ವಿಚಿತ್ರವಾದ ಹಾವ-ಭಾವ, ವಿಲಾಸ, ಸವಿ 
ಮಾತು ಮತ್ತು ಅಧರಾಮೃತದಂತಹ ಅದ್ಭುತವಾದ ವಸ್ತುಗಳನ್ನು 
ಧರಿಸುತ್ತಿರಬೇಕು. ॥ ೧೨॥ 

ಪ್ರಿಯನೇ! ಯಾವ ವಸ್ತುವನ್ನು ತಿನ್ನುವುದರಿಂದ ನಿನ್ನ 
ಮುಖದಿಂದ ಈ ಸುವಾಸನೆಯು ಹೊರಹೊಮ್ಮುತ್ತಿದೆ ? ನನ್ನ 


516 


ಕಾ ವಾsತ್ಸವೃತ್ತಿರದನಾದ್ದವಿರಂಗ ವಾತಿ 
ವಿಷ್ಣೋಃ ಕಲಾಸ್ಕನಿಮಿಹೋನ್ಮಕರೌ ಚಕರ್ಣೌ । 
ಉದ್ದಿಗ್ನಮೀನಯುಗಲಂ ದ್ವಿಜಪಂಕಿಶೋಚಿ- 
ರಾಸನ್ನಬ್ಬಂಗನಿಕರಂ ಸರ ಇನ್ನುಖಂ ತೇ ॥1೧೩॥ 


ಯೋತಸೌ ತ್ವಯಾ ಕರಸರೋಜಹತ: ಪತಂಗೋ 
ದಿಕ್ಷುಭ್ರಮನ್‌ ಭ್ರಮತ ಏಜಯತೇತಕ್ಸಿಣೀ ಮೇ । 

ಮುಕ್ತಂ ನ ತೇ ಸ್ಥರಸಿ ವಕ್ರಜಟಾವರೂಥಂ 
ಕಷ್ಟೋ5ನಿಲೋ ಹರತಿ ಲಂಪಟ ಏಷನೀವೀಮ್‌ ॥ ೧೪ ॥ 


ರೂಪಂ ತಪೋಧನ ತಪಶ್ಚರತಾಂ ತಪೋಫ್ನಂ 

ಹ್ಯೇತತ್ತು ಕೇನ ತಪಸಾ ಭವತೋಪಲಬ್ಧಮ್‌ I 
ಚರ್ತುಂತಪೋ5ರ್ಹಸಿ ಮಯಾ ಸಹ ಮಿತ್ರ ಮಹ್ಯಂ 

ಕಿಂವಾ ಪ್ರಸೀದತಿಸವೈ ಭವಭಾವನೋಮೇ ॥ ೧೫ ॥ 


ನ ತ್ವಾಂ ತ್ಯಜಾಮಿ ದಯಿತಂ ದ್ವಿಜದೇವದತ್ತಂ 
ಯಸ್ಸಿನ್ಸನೋ ದೃಗಪಿ ನೋ ನವಿಯಾತಿ ಲಗ್ಗಮ್‌ | 


ಮಾಂ ಚಾರುಶೃಂಗ್ಯರ್ಹಸಿ ನೇತುಮನುವ್ರತಂತೇ 
ಚಿತ್ತಂ ಯತಃ ಪ್ರತಿಸರಂತು ಶಿವಾಃ ಸಚಿವ್ಯಃ ॥ ೧೬ ॥ 


ಶ್ರೀಶುಕ ಉವಾಚ 


ಇತಿ ಲಲನಾನುನಯಾತಿವಿಶಾರದೋ ಗ್ರಾಮ್ಯವೈದ- 
ಗ್ವ್ಯಯಾ ಪರಿಭಾಷಯಾ ತಾಂ ವಿಬುಧವಧೂಂ ಎಬುಧ- 
ಮತಿರಧಿಸಭಾಜಯಾಮಾಸ ॥ ೧೭ ॥ ಸಾ ಚ ತತಸ್ತಸ್ಯ 
ವೀರಯೂಥಪತೇರ್ಬುದ್ಧಿಶೀಲರೂಪವಯಃ್ರಿಯೌದಾ- 
ರ್ಯೇಣ ಪರಾಕ್ಷಿಪ್ರಮನಾಸ್ತೇನ ಸಹಾಯುತಾಯುತ- 
ಪರಿವತರೋಪಲಕ್ಷಣಂ ಕಾಲಂ ಜಂಬೂದ್ವೀಪಪತಿನಾ 
ಭೌಮಸ್ವರ್ಗಭೋಗಾನ್‌ ಬುಭುಜೇ ॥ ೧೮ ॥ ತಸ್ಯಾ ಮು 
ಹ ವಾ ಆತ್ಮಜಾನ್‌ ಸ ರಾಜವರ ಆಗ್ನೀದ್ರೋ ನಾಭಿ- 
ಕಿಂಪುರುಷಹರಿವರ್ಷೇಲಾವೃತರಮ್ಯಕಹಿರಣ್ಮಯಕುರು- 
ಭದ್ರಾಶೇತುಮಾಲಸಂಜ್ಞಾನ್ನವ ಪುತ್ರಾನಜನಯತ್‌ ॥ ೧೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಆಹಾರವು ಯಾವುದು? ನೀನು ಮಹಾವಿಷ್ಣುವಿನ ಕಲೆಯೇ 
ಆಗಿರಬೇಕೆಂದು ಅನಿಸುತ್ತದೆ. ಅದಕ್ಕಾಗಿ ನಿನ್ನ ಕಿವಿಗಳಲ್ಲಿ ಮಿನುಗು 
ವಂತಹ ಎರಡು ಮಕರಾಕೃತಿಯ ಕುಂಡಲಗಳು ಥಳಥಳಿಸುತ್ತಿವೆ. 
ನಿನ್ನ ಮುಖವು ಒಂದು ಸುಂದರ ಸರೋವರದಂತೆ ಇದೆ. ಅದರಲ್ಲಿ 
ನಿನ್ನ ಚಂಚಲವಾದ ಕಣ್ಣುಗಳೇ ಭಯದಿಂದ ಚಲಿಸುತ್ತಿರುವ 
ಎರಡು ಮೀನುಗಳು. ದಂತಪಂಕ್ಕಿಗಳೇ ಹಂಸಗಳು. ತಪ್ಪಾದ 
ಮುಂಗರುಳುಗಳೇ ಭ್ರಮರದಂತೆ ಶೋಭಿಸುತ್ತಿವೆ. ॥ ೧೩ ॥ ನೀನು 
ಕರಕಮಲಗಳಿಂದ ಹೊಡೆದು ಪುಟಹಾರಿಸುತ್ತಿರುವ ಆ ಆಟದ 
ಚೆಂಡು ದಿಕ್ಕು-ದಿಕ್ಕುಗಳಲ್ಲಿ ಒಡಾಡುತ್ತಾ ನನ್ನ ಕಣ್ಣುಗಳನ್ನು ಚಂಚಲ 
ಗೊಳಿಸುತ್ತಿದೆ. ಜೊತೆಗೆ ನನ್ನ ಮನಸ್ಸಿನಲ್ಲಿಯೂ ಗಲಿಬಿಲಿಯ 
ನ್ನುಂಟುಮಾಡುತ್ತದೆ. ಕೊಂಕಾದ ಜಡೆಕೂದಲು ಬಿಚ್ಚಿಹೋಗಿರು 
ವುದನ್ನು ನೀನು ಗಮನಿಸುತ್ತಿಲ್ಲವಲ್ಲ ಅರೇ! ಈ ಧೂರ್ತನಾದ 
ವಾಯುವು ಬಾರಿ-ಬಾರಿಗೂ ನಿನ್ನ ಮೇಲುವಸ್ಥವನ್ನು ಹಾರಿಸುತ್ತಿದೆ 
ಯಲ್ಲ! ॥ ೧೪ ॥ ತಪೋಧನನೇ। ತಪ ಸ್ವಿಗಳ ತೆಪಸ ಸನ್ನು ಭ್ರಷ್ಟ 
ಗೊಳಿಸುವ ಈ ಅನುಪಮವಾದ ರೂಪ-ಲಾವಣ್ಯ ಗಳನ್ನು. ನೀನು 
ಯಾವ ತಪಸ್ಸಿನ ಪ್ರಭಾವದಿಂದ ಪಡೆದಿರುವೆ ? ಮಿತ್ರನೇ | ಇಲ್ಲಿಗೆ 
ಬಾ! ಕೆಲವು ದಿನಗಳವರೆಗೆ ನನ್ನೊಡನೆ ಇದ್ದು ತಪಸ್ತುಮಾಡು. 
ಅಥವಾ ವಿಶ್ವವನ್ನು ವಿಸ್ತರಿಸುವ ಇಚ್ಛೆಯಿಂದ ಎಲ್ಲಾದರೂ ಬ್ರಹ್ಮ 
ದೇವರೇ ನನ್ನ ಮೇಲೆ ಕೃಪೆ ಮಾಡಿರಬಹುದೇ? ॥ ೧೫ ॥ 
ನಿಜವಾಗಿ ನೀನು ಬ್ರಹ್ಮದೇವರು ಕರುಣಿಸಿದ ಪ್ರಿಯ ಕೊಡುಗೆಯೇ 
ಆಗಿರುವೆ. ಈಗ ನಾನು ನಿನ್ನನ್ನು ಬಿಟ್ಟಿರಲಾರೆ. ನಿನ್ನಲ್ಲಿ ನನ್ನ ಮನಸ್ಸು 
ಮತ್ತು ಕಣ್ಣುಗಳು ಬೇರೆಲ್ಲಿಗೂ ಹೋಗಲು ಬಯಸದಷ್ಟು 
ನೆಟ್ಟುಹೋಗಿವೆ. ಮನೋಹರವಾದ ಕೊಂಬುಗಳುಳ್ಳವಳೇ | ನಿನಗೆ 
ಮನಸ್ಸು ಬಂದಲ್ಲಿಗೆ ನನ್ನನ್ನು ಕರಕೊಂಡುಹೋಗು. ನಾನಾದರೋ 
ನಿನ್ನ ಅನುಚರನು. ನಿನ್ನ ಈ ಮಂಗಳಮಯರಾದ ಸಖಿಯರೂ 
ನಮ್ಮೊಡನೆ ಇರಲಿ. ॥ ೧೬ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಪೆ ರಾಜೇಂದ್ರಾ | 
ಕನು ದೇವತೆಗಳಂತೆ ಬುದ್ಧಿವಂತನೂ, ಸ್ತ್ರೀಯರನ್ನು 

ಪ್ರಸನ್ನಗೊಳಿಸುವುದರಲ್ಲಿ ಅತಿಕುಶಲನೂ ಆಗಿದ್ದನು. ಅವನು ಈ 
ರಜಯ ರತಿಚಾತುರ್ಯದಿಂದ ಕೂಡಿದ ಸವಿಮಾತುಗಳಿಂದ 
ಆ ಅಪ್ಪರೆಯನ್ನು ಒಲಿಸಿಕೊಂಡನು. ॥ ೧೭ ॥ ವೀರಾಧಿವೀರರಲ್ಲಿ 
ಅಗ್ರಗಣ್ಯನಾದ ಆಗ್ನೀಧ್ರನ ಬುದ್ಧಿ ಶೀಲ, ರೂಪ, ವಯಸ್ಸು ಕಾಂತಿ 
ಔದಾರ್ಯಗಳಿಗೆ ಆಕರ್ಷಿತಳಾದ ಆ ಪೂರ್ವಚಿತ್ರಿಯು ಜಂಬೂ 
ದ್ವಿಪಾಧಿಪತಿಯೊಡನೆ ಅನೇಕ ಸಾವಿರವರ್ಷಗಳವರೆಗೆ ಪೃಥ್ವಿ 
ಮತ್ತು ಸ್ವರ್ಗದ ಭೋಗಗಳನ್ನು ಅನುಭವಿಸುತ್ತಿದ್ದಳು. ॥ ೧೮ ॥ 
ಅನಂತರ ಆಗ್ನೀದ್ರನು ಆಕೆಯ ಗರ್ಭದಿಂದ ನಾಭಿ, ಜೂ 
ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಣಯ, ಕುರು, ಭದ್ರಾ 
ಮತ್ತು ಕೇತುಮಾಲ. ಎಂಬ ಒಂಭತ್ತು ಪುತ್ರರನ್ನು ಸ 
1೧೯॥ 

ಪೂರ್ವಚಿತ್ರಿಯು ಹೀಗೆ ವರ್ಷಕ್ಕೆ ಒಬ್ಬರಂತೆ ಒಂಭತ್ತು ಮಂದಿ 
ಪುತ್ರರನ್ನು ಪಡೆದು, ಅವರನ್ನು ಆಗ್ನೀದ್ದನ ಅರಮನೆಯಲ್ಲೇ ಬಿಟ್ಟು 
ತಾನು ಬ್ರಹ್ಠಲೋಕಕ್ಕೆ ತೆರಳಿ ಅಲ್ಲಿ ಬ್ರಹ್ಮದೇವರ ಸೇವೆಯಲ್ಲಿ 


ತಿ ಅಧ್ಯಾಯ] 


ಪಂಚಮ ಸ್ಮಂಧ 


517 


ಸಾ ಸೂತ್ವಾಥ ಸುತಾನ್ನವಾನುವತ್ತರಂ ಗೃಹ ಏವಾಪ- 
ಹಾಯ ಪೂರ್ವಚಿತ್ರಿರ್ಭೂಯ ಏವಾಜಂ ದೇವಮುಪ- 
ತಸ್ನೇ ॥ ೨೦ ॥ ಆಗ್ನೀದ್ರಸುತಾಸ್ತೆ ಮಾತುರನುಗ್ರಹಾದೌ- 
ತತ್ತಿಕೇನೈವ ಸಂಹನನಬಲೋಪೇತಾ: ಪಿತ್ರಾ ವಿಭಕ್ತಾ ಆತ್ಮ- 
ತುಲ್ಕನಾಮಾನಿ ಯಥಾಭಾಗಂ ಜಂಬೂದ್ವೀಪವರ್ಷಾಣಿ 
ಬುಭುಜುಃ ॥। ೨೧ ॥ ಆಗ್ನೀಧ್ರೋ ರಾಜಾತೃಪ್ಪಃ ಕಾಮಾ- 
ನಾಮಪ್ಪರಸಮೇವಾನುದಿನಮಧಿಮನ್ಯಮಾನಸ್ತಸ್ಯಾ: ಸಲೋಕ- 
ತಾಂ ಶ್ರುತಿಭಿರವಾರುಂಧ ಯತ್ರ ಪಿತರೋ ಮಾದ- 
ಯಂತೇ ॥ ೨೨ ॥ ಸಂಪರೇತೇ ಪಿತರಿ ನವ ಭ್ರಾತರೋ 
ಮೇರುದುಹಿತ್ಯರ್ಮೇರುದೇವೀಂ ಪ್ರತಿರೂಪಾಮುಗ್ರ- 
ದಂಷ್ಟ್ರೀಂ ಲತಾಂ ರಮ್ಯಾಂ ಶ್ಯಾಮಾಂ ನಾರೀಂ ಭದ್ರಾಂ 


ದೇವವೀತಿಮಿತಿಸಂಜ್ಞಾ ನವೋದವಹನ್‌ ॥ ೨೩ ॥ 


ತೊಡಗಿದಳು. ॥ ೨೦ ॥ ಆಗ್ನೀದ್ರನ ಆ ಪುತ್ರರು ತಾಯಿಯ ಅನು 
ಗ್ರಹದಿಂದ ಸ್ವಾಭಾವಿಕವಾಗಿಯೇ ಸುಂದರ ಸುದೃಢ ದೇಹ- 
ಪರಾಕ್ರಮಗಳಿಂದ ಸಂಪನ್ನರಾಗಿದ್ದರು. ಆಗ್ನೀದ್ರನು ಜಂಬೂದ್ವೀಪ 
ವನ್ನು ವಿಂಗಡಿಸಿ, ಆಯಾಪುತ್ರರ ಹೆಸರಿನಿಂದಲೇ ಕರೆಯಲ್ಪಡುವ 
ಒಂಭತ್ತು ವರ್ಷ (ಭೂಖಂಡ)ಗಳನ್ನಾಗಿ ಮಾಡಿ ಅವುಗಳನ್ನು 
ಆಯಾ ಪುತ್ರರಿಗೆ ಒಪ್ಪಿಸಿದನು. ಅವರೆಲ್ಲರೂ ತಮ್ಮ-ತಮ್ಮ 
ವರ್ಷಗಳಲ್ಲಿ ಆಧಿಪತ್ಯವನ್ನು ಅನುಭವಿಸ ತೊಡಗಿದರು. ॥ ೨೧ ॥ 
ಮಹಾರಾಜಾ ಆಗ್ನೀದ್ರನಗೆ. ಪ್ರತಿದಿನವೂ ಭೋಗಗಳನ್ನು ಅನು 
ಭವಿಸುತ್ತಿದ್ದರೂ ಅವುಗಳಿಂದ ತೃಪ್ತಿಯುಂಟಾಗಲಿಲ್ಲ ಆತನು ಆ 
ಅಪ್ಪರೆಯನ್ನೇ ಪರಮಪುರುಷಾರ್ಥವೆಂದು ಭಾವಿಸಿಕೊಂಡಿದ್ದನು. 
ಅದಕ್ಕಾಗಿ ಅವನು ವೈದಿಕ ಕರ್ಮಗಳ ಮೂಲಕ ಪಿತೃಗಣಗಳು ತಮ್ಮ 
ಸುಕೃತಗಳಿಗೆ ಅನುಸಾರವಾಗಿ ಬಗೆ-ಬಗೆಯ ಸುಖ-ಭೋಗ 
ಗಳನ್ನು ಅನುಭವಿಸುತ್ತಿರುವ ದಿವ್ಯಲೋಕವನ್ನು ಪಡೆದುಕೊಂಡನು. 
॥ ೨೨ ॥ ತಂದೆಯು ಪರಲೋಕಕ್ಕೆ ತೆರಳಿದನಂತರ ನಾಭಿಯೇ 
ಮುಂತಾದ ಒಂಭತ್ತುಮಂದಿ ಸೋದರರು ಮೇರುವಿನ ಪುತ್ರಿಯ 
ರಾಗಿದ್ದ ಮೇರುದೇವೀ, ಪ್ರತಿರೂಪಾ, ಉಗ್ರದಂಷ್ಟೀ, ಲತಾ, 
ರಮ್ಯಾ, ಶ್ಯಾಮಾ, ನಾರೀ, ಭದ್ರಾ ಮತ್ತು ದೇವವೀತಿ ಎಂಬ 
ಒಂಭತ್ತು ಮಂದಿ ಕನ್ಯೆಯರನ್ನು ವಿವಾಹವಾದರು. ॥ ೨೩ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಆಗ್ನೀದ್ದವರ್ಣನಂ ನಾಮ ದ್ವಿತೀಯೋರಧ್ಯಾಯಃ॥ ೨ ॥ 


—— ಎವಾ 
ಮೂರನೆಯ ಅಧ್ಯಾಯ 
ನಾಭಿಮಹಾರಾಜನ ಚರಿತ್ರೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರನೇ | 
ಆಗ್ನೀಧ್ರನ ಪುತ್ರನಾದ ನಾಭಿಮಹಾರಾಜನಿಗೆ ಸಂತಾನವಿರಲಿಲ್ಲ 
ನಾಭಿರಪತ್ಯಕಾಮೋತಪ್ರಜಯಾ ಮೇರುದೇವ್ಯಾ | ಅದಕ್ಕಾಗಿ ಅವನು ತನ್ನ ಭಾರ್ಯೆಯಾದ ಮೇರುದೇವಿಯೊಂದಿಗೆ 


ಭಗವಂತಂ ಯಜ್ಞಪುರುಷಮವಹಿತಾತ್ಮಾಯಜತ ॥ ೧॥ ತಸ್ಯ 
ಹ ವಾವ ಶ್ರದ್ಧಯಾ ವಿಶುದ್ಧಭಾವೇನ ಯಜತಃ ಪ್ರವ- 
ರ್ಗೇಷು ಪ್ರಚರತ್ಸು ದ್ರವ್ಯದೇಶಕಾಲಮಂತ್ರರ್ತಿಗಕ್ತಿಣಾ- 
ವಿಧಾನಯೋಗೋಪಪತಾ ರ್ಯ ದುರಧಿಗಮೋಪಿ 
ಭಗವಾನ್‌ ಭಾಗವತವಾತಲ್ಯತಯಾ ಸುಪ್ರತೀಕ ಆತ್ಮಾನ- 
ಮಪರಾಜಿತಂ ನಿಜಜನಾಭಿಪ್ರೇತಾರ್ಥವಿಧಿತಯಾ ಗೃಹೀ- 
ತಹೃದಯೋ ಹೃದಯಂಗಮಂ ಮನೋನಯನಾನಂದ- 
ನಾವಯವಾಭಿರಾಮಮಾವಿಶ್ಚಕಾರ ॥ ೨॥ 


ಪುತ್ತಕಾಮನೆಯಿಂದ * ಎಕಾಗ್ರವಾದ ಮನಸ್ಸಿನಿಂದ ಭಗವಾನ್‌ 
ಯಜ್ಞಪುರುಷನನ್ನು ಆರಾಧಿಸಿದನು. ॥ ೧ ॥ "ಸುಂದರಾಂಗನಾದ 
ಶ್ರೀಭಗವಂತನು - ದ್ರವ್ಯ, ದೇಶ, ಕಾಲ, ಮಂತ್ರ, ಖುತ್ವಿಜ, ದಕ್ಷಿಣೆ 
ಮತ್ತು ವಿಧಿ ಮುಂತಾದ ಯಜ್ಞದ ಸಾಧನೆಗಳಿಂದ ಸಹಜವಾಗಿ 
ದೊರಕುವವನಲ್ಲವಾದರೂ ಅವನು ಭಕ್ತರ ಮೇಲೆ ಕೃಪೆ ಮಾಡು 
ವವನಾಗಿದ್ದಾನೆ. ಅದಕ್ಕಾಗಿ ನಾಭಿಮಹಾರಾಜನು ಶ್ರದ್ಧೆಯಿಂದ 
ವಿಶುದ್ಧಭಾವದಿಂದ ಆವ ಆರಾಧನೆಯನ್ನು ಮಾಡಿದಾಗ ಅವನ 
ಚಿತ್ತವು “ತನ್ನ ಭಕ್ತನ ಅಭೀಷ್ಟವನ್ನು ಈಡೇರಿಸಲು ಉತ್ಸುಕವಾಯಿತು. 
ಅವನ ಸ್ವರೂಪ ಪವು ಸರ್ವಥಾ ಸ್ವತಂತ್ರವಾಗಿದ್ದರೊ ಅವನು 
ಪ್ರವರ್ಗ್ಯವಂಬ ಕರ್ಮದ ಅನುಷ್ಠಾನ ನಡೆಯುತ್ತಿದ್ದಾಗ ಕಣ್ಣನ 
ಗಳಿಗೆ ಆನಂದವನ್ನು ಈಯುವ ಅವಯವಗಳಿಂದ ಕೂಡಿ ಅವನು 
ಅತಿಸುಂದರವಾದ 'ಪೃದಯವನ್ನು ಸೂರೆಗೊಳ್ಳುವ ದಿವ್ಯ ಮಂಗಳ 


516 


ಕಾ ವಾಠತತೃ್ಥವೃತ್ತಿರದನಾದ್ದವಿರಂಗ ವಾತಿ 
ವಿಷ್ಣೋಃ ಕಲಾಸ್ಕನಿಮಿಷೋನ್ಠಕರೌ ಚ ಕರ್ಣೌ I 
ಉದ್ದ್ವಿಗ್ನಮೀನಯುಗಲಂ ದ್ವಿಜಪಂಕ್ಷಿಶೋಚಿ- 
ರಾಸನ್ನಬ್ಬಂಗನಿಕರಂ ಸರ ಇನ್ನುಖಂ ತೇ ॥ ೧೩॥ 


ಯೋಪಸ್‌ೌ ತ್ವಯಾ ಕರಸರೋಜಹತಃ ಪತಂಗೋ 
ದಿಕ್ಷುಭ್ರಮನ್‌ ಭ್ರಮತ ಏಜಯತೇಶಕ್ಕಿಣೀಮೇ । 

ಮುಕ್ಕಂ ನ ತೇ ಸ್ಥರಸಿ ವಕ್ರಜಟಾವರೂಥಂ 
ಕಷ್ಟೋ5ನಿಲೋ ಹರತಿ ಲಂಪಟ ಏಷನೀವೀಮ್‌ ॥ ೧೪ ॥ 


ರೂಪಂ ತಪೋಧನ ತಪಶ್ನರತಾಂ ತಪೋಫ್ಪಂ 

ಹ್ಯೇತತ್ತು ಕೇನ ತಪಸಾ ಭವತೋಪಲಬ್ಧಮ್‌ | 
ಚರ್ತುಂತಪೋತರ್ಹಸಿ ಮಯಾ ಸಹಮಿತ್ರ ಮಹ್ಯಂ 

ಕಿಂವಾ ಪ್ರಸೀದತಿಸ ವೈ ಭವಭಾವನೋಮೇ ॥ ೧೫ ॥ 


ನ ತ್ವಾಂ ತೃಜಾಮಿ ದಯಿತಂ ದ್ವಿಜದೇವದತ್ತಂ 
ಯಸ್ಸಿನ್ನನೋ ದೃಗಪಿ ನೋ ನ ವಿಯಾತಿ ಲಗ್ಗಮ್‌ । 
ಮಾಂ ಚಾರುಶ್ಫಂಗ್ಳರ್ಹಸಿ ನೇತುಮನುವ್ರತಂತೇ 
ಚಿತ್ತಂ ಯತಃ ಪ್ರತಿಸರಂತು ಶಿವಾಃ ಸಚಿವ್ಯಃ ॥ ೧೬ ॥ 


ಶ್ರೀಶುಕ ಉವಾಚ 


ಇತಿ ಲಲನಾನುನಯಾತಿವಿಶಾರದೋ ಗ್ರಾಮ್ಯವೈದ- 
ಗ್ವ್ವಯಾ ಪರಿಭಾಷಯಾ ತಾಂ ವಿಬುಧವಧೂಂ ವಿಬುಧ- 
ಮತಿರಧಿಸಭಾಜಯಾಮಾಸ ॥ ೧೭ ॥ ಸಾ ಚ ತತಸ್ತಸ್ಕ 
ವೀರಯೂಥಪತೇರ್ಬುದ್ಧಿಶೀಲರೂಪವಯಃ್ರಿಯೌದಾ- 
ರ್ಯೇಣ ಪರಾಕ್ಷಿಪ್ರಮನಾಸ್ತೇನ ಸಹಾಯುತಾಯುತ- 
ಪರಿವತರೋಪಲಕ್ಷಣಂ ಕಾಲಂ ಜಂಬೂದ್ವೀಪಪತಿನಾ 
ಭೌಮಸ್ವರ್ಗಭೋಗಾನ್‌ ಬುಭುಜೇ ॥ ೧೮ ॥ ತಸ್ಯಾ ಮು 
ಹವಾ ಆತ್ಮಜಾನ್‌ ಸ ರಾಜವರ ಆಗ್ನೀಧ್ರೋ ನಾಭಿ- 
ಕಿಂಪುರುಷಹರಿವರ್ಷೇಲಾವೃತರಮೃಕಹಿರಣ್ಮಯಕುರು- 
ಭದ್ರಾಶ್ತೇತುಮಾಲಸಂಜ್ಞಾನ್ನವ ಪುತ್ರಾನಜನಯತ್‌ ॥ ೧೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಆಹಾರವು ಯಾವುದು? ನೀನು ಮಹಾವಿಷ್ಣುವಿನ ಕಲೆಯೇ 
ಆಗಿರಬೇಕೆಂದು ಅನಿಸುತ್ತದೆ. ಅದಕ್ಕಾಗಿ ನಿನ್ನ ಕಿವಿಗಳಲ್ಲಿ ಮಿನುಗು 
ವಂತಹ ಎರಡು ಮಕರಾಕೃತಿಯ ಕುಂಡಲಗಳು ಥಳಥಳಿಸುತ್ತಿವೆ. 
ನಿನ್ನ ಮುಖವು ಒಂದು ಸುಂದರ ಸರೋವರದಂತೆ ಇದೆ. ಅದರಲ್ಲಿ 
ನಿನ್ನ ಚಂಚಲವಾದ ಕಣ್ಣುಗಳೇ ಭಯದಿಂದ ಚಲಿಸುತ್ತಿರುವ 
ಎರಡು ಮೀನುಗಳು. ದಂತಪಂಕ್ಷಿಗೇ ಹಂಸಗಳು. ಕಪ್ಪಾದ 
ಮುಂಗರುಳುಗಳೇ ಭ್ರಮರದಂತೆ ಶೋಭಿಸುತ್ತಿವೆ. ॥ ೧೩ ॥ ನೀನು 
ಕರಕಮಲಗಳಿಂದ ಹೊಡೆದು ಪುಟಹಾರಿಸುತ್ತಿರುವ ಆ ಆಟದ 
ಚೆಂಡು ದಿಕ್ಕು-ದಿಕ್ಕುಗಳಲ್ಲಿ ಒಡಾಡುತ್ತಾ ನನ್ನ ಕಣ್ಣುಗಳನ್ನು ಚಂಚಲ 
ಗೊಳಿಸುತ್ತಿದೆ. ಜೊತೆಗೆ ನನ್ನ ಮನಸ್ಸಿನಲ್ಲಿಯೂ ಗಲಿಬಿಲಿಯ 
ನ್ನುಂಟುಮಾಡುತ್ತದೆ. ಕೊಂಕಾದ ಜಡೆಕೂದಲು ಬಿಚ್ಚಿಹೋಗಿರು 
ವುದನ್ನು ನೀನು ಗಮನಿಸುತ್ತಿಲ್ಲವಲ್ಲ ಅರೇ! ಈ ಧೂರ್ತನಾದ 
ವಾಯುವು ಬಾರಿ-ಬಾರಿಗೂ ನಿನ್ನ ಮೇಲುವಸ್ಥವನ್ನು ಹಾರಿಸುತ್ತಿದೆ 
ಯಲ್ಲ! ॥ ೧೪ ॥ ತಪೋಧನನೇ! ತಪಸ್ವಿಗಳ ತಪಸ್ಸನ್ನು ಭ್ರಷ್ಟ 
ಗೊಳಿಸುವ ಈ ಅನುಪಮವಾದ ರೂಪ-ಲಾವಣ್ಯಗಳನ್ನು ನೀನು 
ಯಾವ ತಪಸ್ಸಿನ ಪ್ರಭಾವದಿಂದ ಪಡೆದಿರುವೆ ? ಮಿತ್ರನೇ! ಇಲ್ಲಿಗೆ 
ಬಾ! ಕೆಲವು ದಿನಗಳವರೆಗೆ ನನ್ನೊಡನೆ ಇದ್ದು ತಪಸ್ಸುಮಾಡು. 
ಅಥವಾ ವಿಶ್ವವನ್ನು ವಿಸ್ತರಿಸುವ ಇಚ್ಛೆಯಿಂದ ಎಲ್ಲಾದರೂ ಬ್ರಹ್ಮ 
ದೇವರೇ ನನ್ನ ಮೇಲೆ ಕೃಪೆ ಮಾಡಿರಬಹುದೇ ? ॥ ೧೫ ॥ 
ನಿಜವಾಗಿ ನೀನು ಬ್ರಹ್ಮದೇವರು ಕರುಣಿಸಿದ ಪ್ರಿಯ ಕೊಡುಗೆಯೇ 
ಆಗಿರುವೆ. ಈಗ ನಾನು ನಿನ್ನನ್ನು ಬಿಟ್ಟಿರಲಾರೆ. ನಿನ್ನಲ್ಲಿ ನನ್ನ ಮನಸ್ಸು 
ಮತ್ತು ಕಣ್ಣುಗಳು ಬೇರೆಲ್ಲೂ ಹೋಗಲು ಬಯಸದಷ್ಟು 
ನೆಟ್ಟುಹೋಗಿವೆ. ಮನೋಹರವಾದ ಕೊಂಬುಗಳುಳ್ಳವಳೇ | ನಿನಗೆ 
ಮನಸ್ಸು ಬಂದಲ್ಲಿಗೆ ನನ್ನನ್ನು ಕರಕೊಂಡುಹೋಗು. ನಾನಾದರೋ 
ನಿನ್ನ ಅನುಚರನು. ನಿನ್ನ ಈ ಮಂಗಳಮಯರಾದ ಸಖಿಯರೂ 
ನಮ್ಮೊಡನೆ ಇರಲಿ. ॥ ೧೬ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ರಾಜೇಂದ್ರಾ ! 
ಆಗ್ನೀದ್ರನು. ದೇವತೆಗಳಂತೆ ಬುದ್ಧಿವಂತನೂ, ಸ್ವೀಯರನ್ನು 
ಪ್ರಸನ್ನಗೊಳಿಸುವುದರಲ್ಲಿ ಅತಿಕುಶಲನೂ ಆಗಿದ್ದನು. ಅವನು ಈ 
ರೀತಿಯಲ್ಲಿ ರತಿಚಾತುರ್ಯದಿಂದ ಕೂಡಿದ ಸವಿಮಾತುಗಳಿಂದ 
ಆ ಅಪ್ಪರೆಯನ್ನು ಒಲಿಸಿಕೊಂಡನು. ॥ ೧೭ ॥ ವೀರಾಧಿವೀರರಲ್ಲಿ 
ಅಗ್ರಗಣ್ಯನಾದ ಆಗ್ನೀದ್ರನ ಬುದ್ಧಿ ಶೀಲ, ರೂಪ, ವಯಸ್ಸು ಕಾಂತಿ 
ಔದಾರ್ಯಗಳಿಗೆ ಆಕರ್ಷಿತಳಾದ ಆ ಪೂರ್ವಚಿತ್ರಿಯು ಜಂಬೂ 
ದ್ವಿಪಾಧಿಪತಿಯೊಡನೆ ಅನೇಕ ಸಾವಿರವರ್ಷಗಳವರೆಗೆ ಪೃಥ್ವಿ 
ಮತ್ತು ಸ್ವರ್ಗದ ಭೋಗಗಳನ್ನು ಅನುಭವಿಸುತ್ತಿದ್ದಳು. ॥ ೧೮ ॥ 
ಅನಂತರ ಆಗ್ನೀದ್ದನು ಆಕೆಯ ಗರ್ಭದಿಂದ ನಾಭಿ, ಕಿಂಪುರುಷ, 
ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ 
ಮತ್ತು ಕೇತುಮಾಲ ಎಂಬ ಒಂಭತ್ತು ಪುತ್ರರನ್ನು ಪಡೆದನು. 
॥೧೯॥ 

ಪೂರ್ವಚಿತ್ತಿಯು ಹೀಗೆ ವರ್ಷಕ್ಕೆ ಒಬ್ಬರಂತೆ ಒಂಭತ್ತು ಮಂದಿ 
ಪುತ್ರರನ್ನು ಪಡೆದು, ಅವರನ್ನು ಆಗ್ನೀಧ್ರನ ಅರಮನೆಯಲ್ಲೇ ಬಿಟ್ಟು 
ತಾನು ಬ್ರಹ್ನಲೋಕಕ್ಕೆ ತೆರಳಿ ಅಲ್ಲಿ ಬ್ರಹ್ಮದೇವರ ಸೇವೆಯಲ್ಲಿ 


3 ಅಧ್ಯಾಯ] 


ಪಂಚಮ ಸ್ಕಂಧ 


517 


ಸಾ ಸೂತ್ವಾಥ ಸುತಾನ್ನವಾನುವತ್ತರಂ ಗೃಹ ಏವಾಪ- 
ಹಾಯ ಪೂರ್ವಚಿತ್ರಿರ್ಭೂಯ ಏವಾಜಂ ದೇವಮುಪ- 
ತಸ್ನೇ ॥ ೨೦ ॥ ಆಗ್ನೀದ್ರಸುತಾಸ್ತೆ ಮಾತುರನುಗ್ರಹಾದೌ- 
ತ್ವತ್ರಿಕೇನೈವ ಸಂಹನನಬಲೋಪೇತಾಃ ಪಿತ್ರಾ ವಿಭಕ್ತಾ ಆತ್ಮ- 
ತುಲ್ಕನಾಮಾನಿ ಯಥಾಭಾಗಂ ಜಂಬೂದ್ವೀಪವರ್ಷಾಣಿ 
ಬುಭುಜುಃ ॥। ೨೧ ॥ ಆಗ್ನೀಧ್ರೋ ರಾಜಾತೃಪ್ರಃ ಕಾಮಾ- 
ನಾಮಪ್ಪರಸಮೇವಾನುದಿನಮಧಿಮನ್ಯಮಾನಸಸ್ಕಾ: ಸಲೋಕ- 
ತಾಂ ಶ್ರುತಿಭಿರವಾರುಂಧ ಯತ್ರ ಪಿತರೋ ಮಾದ- 
ಯಂತೇ ॥ ೨೨ ॥ ಸಂಪರೇತೇ ಪಿತರಿ ನವ ಭ್ರಾತರೋ 
ಮೇರುದುಹಿತ್ಫರ್ಮೇರುದೇವೀಂ ಪ್ರತಿರೂಪಾಮುಗ್ರ- 


ದಂಷ್ಟ್ರೀಂ ಲತಾಂ ರಮ್ಯಾಂ ಶ್ಯಾಮಾಂ ನಾರೀಂ ಭದ್ರಾಂ 


ದೇವವೀತಿಮಿತಿಸಂಜ್ಣಾ ನವೋದವಹನ್‌ ॥ ೨೩ ॥ 


ತೊಡಗಿದಳು. ॥ ೨೦ ॥ ಆಗ್ನೀದ್ರನ ಆ ಪುತ್ರರು ತಾಯಿಯ ಅನು 
ಗ್ರಹದಿಂದ ಸ್ವಾಭಾವಿಕವಾಗಿಯೇ ಸುಂದರ ಸುದೃಢ ದೇಹ- 
ಪರಾಕ್ರಮಗಳಿಂದ ಸಂಪನ್ನರಾಗಿದ್ದರು. ಆಗ್ನೀದ್ರನು ಜಂಬೂದ್ವೀಪ 
ವನ್ನು ವಿಂಗಡಿಸಿ, ಆಯಾಪುತ್ರರ ಹೆಸರಿನಿಂದಲೇ ಕರೆಯಲ್ಪಡುವ 
ಒಂಭತ್ತು ವರ್ಷ (ಭೂಖಂಡ)ಗಳನ್ನಾಗಿ ಮಾಡಿ ಅವುಗಳನ್ನು 
ಆಯಾ ಪುತ್ರರಿಗೆ ಒಪ್ಪಿಸಿದನು. ಅವರೆಲ್ಲರೂ ತಮ್ಮ-ತಮ್ಮ 
ವರ್ಷಗಳಲ್ಲಿ ಆಧಿಪತ್ಯವನ್ನು ಅನುಭವಿಸ ತೊಡಗಿದರು. ॥ ೨೧ ॥ 
ಮಹಾರಾಜಾ ಆಗ್ನೀದ್ರನಿಗೆ ಪ್ರತಿದಿನವೂ ಭೋಗಗಳನ್ನು ಅನು 
ಭವಿಸುತ್ತಿದ್ದರೂ ಅವುಗಳಿಂದ ತೃಪ್ತಿಯುಂಟಾಗಲಿಲ್ಲ ಆತನು ಆ 
ಅಪ್ಪರೆಯನ್ನೇ ಪರಮಪುರುಷಾರ್ಥವೆಂದು ಭಾವಿಸಿಕೊಂಡಿದ್ದನು. 
ಅದಕ್ಕಾಗಿ ಅವನು ವೈದಿಕ ಕರ್ಮಗಳ ಮೂಲಕ ಪಿತೃಗಣಗಳು ತಮ್ಮ 
ಸುಕೃತಗಳಿಗೆ ಅನುಸಾರವಾಗಿ ಬಗೆ-ಬಗೆಯ ಸುಖ-ಭೋಗ 
ಗಳನ್ನು ಅನುಭವಿಸುತ್ತಿರುವ ದಿವ್ಯಲೋಕವನ್ನು ಪಡೆದುಕೊಂಡನು. 
॥ ೨೨ ॥ ತಂದೆಯು ಪರಲೋಕಕ್ಕೆ ತೆರಳಿದನಂತರ ನಾಭಿಯೇ 
ಮುಂತಾದ ಒಂಭತ್ತುಮಂದಿ ಸೋದರರು ಮೇರುವಿನ ಪುತ್ರಿಯ 
ರಾಗಿದ್ದ ಮೇರುದೇವೀ, ಪ್ರತಿರೂಪಾ, ಉಗ್ರದಂಷ್ಟ್ರೀ, ಲತಾ, 
ರಮ್ಯಾ, ಶ್ಯಾಮಾ, ನಾರೀ, ಭದ್ರಾ ಮತ್ತು ದೇವವೀತಿ ಎಂಬ 
ಒಂಭತ್ತು ಮಂದಿ ಕನ್ಯೆಯರನ್ನು ವಿವಾಹವಾದರು. ॥ ೨೩ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಥಂಧೇ 
ಆಗ್ನೀದ್ದವರ್ಣನಂ ನಾಮ ದ್ವಿತೀಯೋತಧ್ಯಾಯಃ॥ ೨ ॥ 


ವಾ ಹಾಧಿ ಫೋ 
ಮೂರನೆಯ ಅಧ್ಯಾಯ 
ನಾಭಿಮಹಾರಾಜನ ಚರಿತ್ರೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರನೇ! 
ಆಗ್ನೀದ್ರನ ಪುತ್ರನಾದ ನಾಭಿಮಹಾರಾಜನಿಗೆ ಸಂತಾನವಿರಲಿಲ್ಲ 
ನಾಭಿರಪತ್ಯಕಾಮೋತಪ್ರಜಯಾ ಮೇರುದೇವ್ಯಾ | ಅದಕ್ಕಾಗಿ ಅವನು ತನ್ನ ಭಾರ್ಯೆಯಾದ ಮೇರುದೇವಿಯೊಂದಿಗೆ 


ಭಗವಂತಂ ಯಜ್ಞಪುರುಷಮವಹಿತಾತ್ಮಾಯಜತ ॥ ೧॥ ತಸ್ಯ 
ಹ ವಾವ ಶ್ರದ್ಧಯಾ ವಿಶುದ್ಧಭಾವೇನ ಯಜತಃ ಪ್ರವ- 
ರ್ಗೇಷು ಪ್ರಚರತ್ಸು ದ್ರವ್ಯದೇಶಕಾಲಮಂತ್ರರ್ತಿಗಕ್ತಿಣಾ- 
ವಿಧಾನಯೋಗೋಪಪತಾ ರ್ಯ ದುರಧಿಗಮೋಪಿ 
ಭಗವಾನ್‌ ಭಾಗವತವಾತ್ತಲ್ಯತಯಾ ಸುಪ್ರತೀಕ ಆತ್ಮಾನ- 
ಮಪರಾಜಿತಂ ನಿಜಜನಾಭಿಪ್ರೇತಾರ್ಥವಿಧಿತ್ತಯಾ ಗೃಹೀ- 
ತಹೃದಯೋ ಹೃದಯಂಗಮಂ ಮನೋನಯನಾನಂದ- 
ನಾವಯವಾಭಿರಾಮಮಾವಿಶ್ಚಕಾರ ॥ ೨॥ 


ಪುತ್ರಕಾಮನೆಯಿಂದ ಏಕಾಗ್ರವಾದ ಮನಸಿನಿಂದ ಭಗವಾನ್‌ 
ಯಜ್ಞಪುರುಷನನ್ನು ಆರಾಧಿಸಿದನು. ॥ ೧ ॥ ಸುಂದರಾಂಗನಾದ 
ಶ್ರೀಭಗವಂತನು - ದ್ರವ್ಯ, ದೇಶ, ಕಾಲ, ಮಂತ್ರ, ಯತ್ತಿಜ, ದಕ್ಷಿಣೆ 
ಮತ್ತು ವಿಧಿ ಮುಂತಾದ ಯಜ್ಞದ ಸಾಧನೆಗಳಿಂದ ಸಹಜವಾಗಿ 
ದೊರಕುವವನಲ್ಲವಾದರೂ ಅವನು ಭಕ್ಷರ ಮೇಲೆ ಕೃಪೆ ಮಾಡು 
ವವನಾಗಿದ್ದಾನೆ. ಅದಕ್ಕಾಗಿ ನಾಭಿಮಹಾರಾಜನು ಶ್ರದ್ದೆಯಿಂದ 
ವಿಶುದ್ಧಭಾವದಿಂದ ಅವನ ಆರಾಧನೆಯನ್ನು ಮಾಡಿದಾಗ ಅವನ 
ಚಿತ್ರವು ತನ್ನ ಭಕ್ತನ ಅಭೀಷ್ಟವನ್ನು ಈಡೇರಿಸಲು ಉತ್ತುಕವಾಯಿತು. 
ಅವನ ಸ್ವರೂಪವು ಸರ್ವಥಾ ಸ್ವತಂತ್ರವಾಗಿದ್ದರೂ ಅವನು 
ಪ್ರವರ್ಗ್ಯವೆಂಬ ಕರ್ಮದ ಅನುಷ್ಠಾನ ನಡೆಯುತ್ತಿದ್ದಾಗ ಕಣ್ಮನ 
ಗಳಿಗೆ ಆನಂದವನ್ನು ಈಯುವ ಅವಯವಗಳಿಂದ ಕೂಡಿ ಅವನು 
ಅತಿಸುಂದರವಾದ ಹೃದಯವನ್ನು ಸೂರೆಗೊಳ್ಳುವ ದಿವ್ಯ ಮಂಗಳ 


518 


ಅಥ ಹ ತಮಾವಿಷ್ಯತಭುಜಯುಗಲದ್ದಯಂ ಹಿರಣ್ಮ- 
ಯಂ ಪುರುಷವಿಶೇಷಂ ಕಪಿಶಕೌಶೇಯಾಂಬರಧರಮುರಸಿ 
ವಿಲಸಚ್ಛೀವತ್ತಲಲಾಮಂ ದರವರವನರುಹವನಮಾಲಾ- 
ಚ್ಲೂರ್ಯಮೃತಮಣಿಗದಾದಿಭಿರುಪಲಕ್ಕಿತಂ ಸ್ಫುಟಕಿರಣ- 
ಪ್ರವರಮುಕುಟಕುಂಡಲಕಟಕಕಟಿಸೂತ್ರಹಾರಕೇಯೂರ- 
ನೂಪುರಾದ್ಯಂಗಭೂಷಣವಿಭೂಷಿತಮೃತ್ತಿಕದಸ್ಯಗೃಹ- 
ಪತಯೋರ5ಧನಾ ಇವೋತ್ತಮಧನಮುಪಲಭ್ಯ ಸಬಹು- 
ಮಾನಮರ್ಹಣೇನಾವನತಶೀರ್ಷಾಣ ಉಪತಸ್ತು ॥ ೩ ॥ 


ಖತ್ವಿಜ ಊಚುಃ 


ಅರ್ಹಸಿ ಮುಹುರರ್ಹತ್ತಮಾರ್ಹಣಮಸ್ಥಾಕಮನು- 
ಪಥಾನಾಂ ನಮೋ ನಮ ಇತ್ಯೇತಾವತ್ತದುಪಶಿಕ್ಟಿತಂ 
ಕೋರರ್ಹತಿ ಪುಮಾನ್‌ ಪ್ರಕೃತಿಗುಣವ್ಯತಿಕರಮತಿರನೀಶ 
ಈಶ್ನರಸ್ಥ ಪರಸ್ಯ ಪ್ರಕೃತಿಪುರುಷಯೋರರ್ವಾಕ್ತನಾ- 
ಭಿರ್ನಾಮರೂಪಾಕೃತಿಭೀ ರೂಪನಿರೂಪಣಮ್‌ ॥ ೪ ॥ 
ಸಕಲಜನನಿಕಾಯವೃಜಿನನಿರಸನಶಿವತಮಪ್ರವರಗುಣ- 
ಗಣೈಕದೇಶಕಥನಾದೃತೇ ॥ ೫ ॥ ಪರಿಜನಾನುರಾಗವಿರಚಿತ- 
ಶಬಲಸಂಶಬ್ಧಸಲಿಲಸಿತಕಿಸಲಯತುಲಸಿಕಾದೂರ್ವಾಂಕುರೈ- 
ರಪಿ ಸಂಭೃತಯಾ ಸಪರ್ಯಯಾ ಕಿಲ ಪರಮ 
ಪರಿತುಷ್ಯಸಿ ॥ ೬ ॥ 


ಅಥಾನಯಾಪಿ ನ ಭವತ ಇಜ್ಯಯೋರುಭಾರಭರಯಾ 
ಸಮುಚಿತಮರ್ಥಮಿಹೋಪಲಭಾಮಹೇ ॥ ೭ ॥ ಆತ್ಮನ 
ಏವಾನುಸವನಮಂಜಸಾವ್ಯತಿರೇಕೇಣ  ಬೋಭೂಯ- 
ಮಾನಾಶೇಷಪುರುಪಾರ್ಥಸ್ಪಧೂಪಸ್ಯ ಕಿಂತು ನಾಥಾಶಿಷ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ವಿಗ್ರಹದೊಡನೆ ಅಲ್ಲಿ ಪ್ರಕಟಗೊಂಡನು. ॥ ೨ ॥ ಶ್ರೀಸ್ವಾಮಿಯು 
ಹೊಂಬಣ್ಣದ ಪೀತಾಂಬರವನ್ನು ಧರಿಸಿದ್ದನು. ಆತನ ವಕ್ಚಸ್ಥಳದಲ್ಲಿ 
ಸುಮನೋಹರವಾದ ಶ್ರೀವತ್ನಲಾಂಛನ ಶೋಭಿಸುತ್ತಿತ್ತು. ಭುಜ 
ಗಳಲ್ಲಿ ಶಂಖ, ಚಕ್ರ, ಗದೆ, ಪದ್ಧಗಳೂ ಹಾಗೂ ಕೊರಳಲ್ಲಿ 
ವನಮಾಲೆಯೂ, ಕೌಸ್ತುಭಮಣೆಯೂ ಶೋಭಿಸುತ್ತಿದ್ದವು. ಅವನ 
ಇಡೀ ಶರೀರವು - ಅಂಗ ಪ್ರತ್ಯಂಗಗಳ ಕಾಂತಿಯನ್ನು ಹೆಚ್ಚಿಸುತ್ತಿದ್ದ 
ಕಿರಣಜಾಲಗಳಿಂದ ಮಂಡಿತವಾಗಿ ಮಣಿಮಯವಾಗಿದ್ದ ಕಿರೀಟ, 
ಕುಂಡಲ, ಕಂಕಣ ಉಡಿದಾರ, ಹಾರ, ತೋಳ್ಳಳಿ, ನೂಪುರ 
ಮುಂತಾದ ಭೂಷಣಗಳಿಂದ ಭೂಷಿತವಾಗಿತ್ತು. ಇಂತಹ 
ಪರಮತೇಜಸ್ವಿಯಾದ ಚತುರ್ಭುಜನಾದ ಪರಮಪುರುಷನ 
ಶ್ರೀಮೂರ್ತಿಯನ್ನು ಪ್ರತ್ಯಕ್ಷವಾಗಿ ಕಂಡೊಡನೆಯೇ ಯತ್ವಿಜರು, 
ಸದಸ್ಯರು ಮತ್ತು ಯಜಮಾನರೇ ಮುಂತಾದವರೆಲ್ಲರೂ ಧನರಾಶಿ 
ಯನ್ನು ಪಡೆದ ಕಡುಬಡವನಂತೆ ಪರಮಾನಂದದಿಂದ ಹಿರಿ-ಹಿರಿ 
ಹಿಗ್ಗಿದರು. ಅನಂತರ ಎಲ್ಲರೂ ತಲೆಬಾಗಿ ಅತ್ಯಂತ ಆದರದಿಂದ 
ಪ್ರಭುವನ್ನು ಅರ್ಫ್ಯಾದಿಗಳಿಂದ ಆರಾಧಿಸಿದರು. ಖುತ್ವಿಜರು 
ಅವನನ್ನು ಸ್ತುತಿಸತೊಡಗಿದರು. ॥ ೩ ॥ 

ಯತ್ತಿಜರೆಂದರು - ಎಲೈ ಪೂಜ್ಯತಮನಾದ ಪ್ರಭುವೇ! 
ನಿನ್ನನ್ನೇ ಅನುಸರಿಸುತ್ತಿರುವ ಭಕ್ತರಾದ ನಮಗೆ ನೀನು ಮತ್ತೆ-ಮತ್ತೆ 
ಪೂಜನೀಯನಾಗಿದ್ದೀಯೆ. ಆದರೆ ನಿನ್ನನ್ನು ಪೂಜಿಸಲು ನಾವೇನು 
ಬಲ್ಲೆವು ? ಮಹಾಪುರುಷರು ನಮಗೆ ನಿನ್ನನ್ನು ಕುರಿತು "ನಮೋ 
ನಮಃ ಎಂದನ್ನು ಮಾತ್ರ ಕಲಿಸಿಕೊಟ್ಟಿದ್ದಾರೆ. ನಮ್ಮ ಈ ವಂದನೆ 
ಯನ್ನೇ ಪೂಜೆಯೆಂದು ಸ್ವೀಕರಿಸು. ಸ್ವಾಮಿ! ನೀನು ಪ್ರಕೃತಿಯನ್ನು 
ಪುರುಷನನ್ನು ಮೀರಿ ಅವುಗಳಿಗೆ ನಿಯಾಮಕನಾಗಿರುವವನು. 
ಅಪ್ರಾಕೃತನಾಗಿರುವ ಸಾಕ್ಟಾತ್‌ ಪರಮೇಶ್ವರನು. ಹೀಗಿರುವಾಗ 
ಪ್ರಾಕೃತ ಗುಣಗಳ ಕಾರ್ಯವಾಗಿರುವ ಈ ಪ್ರಪಂಚದಲ್ಲಿ ಬುದ್ಧಿ 
ಯು ಸಿಕ್ಕಿಕೊಂಡಿರುವುದರಿಂದ ನಿನ್ನ ಗುಣಗಳನ್ನು ಗಾನಮಾಡಲು 
ಅತ್ಯಂತ ಅಸಮರ್ಥನಾಗಿರುವ ಯಾವ ಪುರುಷನು ತಾನೇ 
ಪ್ರಾಕೃತವಾದ ನಾಮ, ರೂಪ, ಆಕೃತಿಗಳ ಮೂಲಕ ನಿನ್ನ ಸ್ವರೂಪ 
ವನ್ನು ನಿರೂಪಿಸಿಯಾನು 9 ॥ ೪ ॥ ನಿನ್ನ ಪರಮ ಮಂಗಲಮಯ 
ಗುಣಗಳು ಎಲ್ಲ ಜನರ ದುಃಖಗಳನ್ನು ಹೋಗಲಾಡಿಸುವಂತ 
ಹುದು. ಯಾರಾದರೂ ಅದನ್ನು ವರ್ಣಿಸುವ ಸಾಹಸ ಮಾಡಿದರೆ 
ಕೇವಲ ಅತ್ಯಲ್ಪಭಾಗವನ್ನು ಮಾತ್ರ ವರ್ಣಿಸಬಲ್ಲನು. ॥ ೫ ॥ ಆದರೆ 
ಪ್ರಭುವೇ! ನಿನ್ನ ಭಕ್ತರು ಪ್ರೇಮದಿಂದ ಗದ್ಗದವಾದ ವಾಣಿಯಿಂದ 
ಸ್ತುತಿಸುತ್ತಾ ಸಾಮಾನ್ಯವಾದ ನೀರು, ಶುದ್ಧವಾದ ಎಳೆ ತುಲಸೀದಳ 
ಮತ್ತು ಗರಿಕೆಗಳೇ ಮುಂತಾದ ಸಾಮಗ್ರಿಗಳಿಂದ ಪೂಜೆಮಾಡಿ 
ದರೂ ನೀನು ಅತ್ಯಂತ ಸಂತೋಷಪಡುವೆ. ॥ ೬ ॥ 

ಭಕ್ತಿಯೊಂದು ಇಲ್ಲದೆ ಇದ್ದ ಪಕ್ಷದಲ್ಲಿ ಈ ದ್ರವ್ಯ-ಕಾಲಗಳೇ 
ಮುಂತಾದ ಅನೇಕ ಅಂಗಗಳುಳ್ಳ ಯಜ್ಞದಿಂದಲೂ ನಿನಗೆ ಯಾವ 
ಪ್ರಯೋಜನವೂ ಇಲ್ಲವೆಂದು ನಾವು ಬಲ್ಲೆವು. ॥ ೭ ॥ ಏಕೆಂದರೆ, 
ತನಗೆ ತಾನೇ ಸದಾ ಸಂಪೂರ್ಣವಾಗಿ ಬೆಳಗುತ್ತಿರುವ ಸಮಸ್ತ 
ಪುರುಷಾರ್ಥಸ್ವರೂಪವಾದ ಯಾವ ಪರಮಾನಂದ ವಿದೆಯೋ ಆ 
ಪರಮಾನಂದದ ಸಾಕ್ಟಾತ್‌ ಸ್ವರೂಪವೇ ನೀನು. ನಿನಗೆ ಈ ಫೂಜಾದಿ 


3 ಅಧ್ಯಾಯ] 


ಪಂಚಮ ಸೃಂಧ 


519 


ಆಶಾಸಾನಾನಾಮೇತದಭಿಸಂರಾಧನಮಾತ್ರಂ ಭವಿತು- 
ಮರ್ಹತಿ ॥ ೮ ॥ ತದ್ಯಥಾ ಬಾಲಿಶಾನಾಂ ಸ್ವಯಮಾತ್ಮನ: 
ಶ್ರೇಯಃ ಪರಮವಿದುಷಾಂ ಪರಮಪರಮಪುರುಷಪ್ರಕ- 
ರ್ಷಕರುಣಯಾ ಸ್ವಮಹಿಮಾನಂ ಚಾಪವರ್ಗಾಖ್ಯಮುಪ- 
ಕಲ್ಪಯಿಷ್ಕನ್‌ ಸ್ವಯಂ ನಾಪಚಿತ ಏವೇತರವದಿಹೋ- 
ಪಲಕ್ಷಿತ: ॥| ೯ ।॥ ಅಥಾಯಮೇವ ವರೋ ಹ್ಯರ್ಹತ್ತಮ 
ಯರ್ಜ ಬರ್ಹಿಷಿ ರಾಜರ್ಷೇರ್ವರದರ್ಷಭೋಭವಾನ್ನಿ- 
ಜಪುರುಷೇಕ್ಷಣವಿಷಯ ಆಸೀತ್‌ ॥ ೧೦॥ 


ಅಸಂಗನಿಶಿತಜ್ಞಾನಾನಲವಿಧೂತಾಶೇಷಮಲಾನಾಂ 
ಭವತ್‌ ಸಭಾವಾನಾಮಾತ್ನಾರಾಮಾಣಾಂ ಮುನೀನಾಮನ- 
ವರತಪರಿಗುಣಿತಗುಣಗಣ ಪರಮಮಂಗಲಾಯನಗುಣ- 
ಗಣಕಥನೋಶಸಿ ॥ ೧೧ ॥ ಅಥ ಕಥಂಚತ್‌ 'ಸ್ವಲನಳ್ನುತ್ತ- 
ತನಜೃಂಭಣದುರವಸ್ಥಾನಾದಿಷು ವಿಮಾನಾಂ ನಃ ಸ್ಥರಣಾಯ 
ಜರಮರಣದಶಾಯಾಮಪಿ ಸಕಲಕಶ್ಚಲನಿರಸನಾನಿ ತವ ಗುಣ- 
ಕೃತನಾಮಧೇಯಾನಿ ವಚನಗೋಚರಾಣಿ ಭವಂತು ॥ ೧೨ ॥ 


ಕಿಂಚಾಯಂ ರಾಜರ್ಷಿರಪತ್ಯಕಾಮಃ ಪ್ರಜಾಂ ಭವಾ- 
ದೃಶೀಮಾಶಾಸಾನ ಈಶ್ವರಮಾಶಿಷಾಂ ಸ್ವರ್ಗಾಪವರ್ಗ- 
ಯೋರಪಿ ಭವಂತಮುಪಧಾವತಿ ಪ್ರಜಾಯಾಮರ್ಥ- 
ಪ್ರತ್ಯಯೋ ಧನದಮಿವಾಧನಃ ಫಲೀಕರಣಮ್‌ ॥ ೧೩ ॥ 
ಕೋ ವಾ ಇಹ ತೇಠಪರಾಜಿತೋ5ಪರಾಜಿತಯಾ 
ಮಾಯಯಾನವಸಿತಪದವ್ಯಾನಾವೃತಮತಿರ್ವಿಷಯವಿಷರ- 


ಗಳಿಂದ ಯಾವುದೇ ಪ್ರಯೋಜನವೂ ಇಲ್ಲದಿದ್ದರೂ ಅನೇಕ 
ಪ್ರಕಾರದ ಕಾಮನೆಗಳ ಸಿದ್ದಿಯನ್ನು ಬಯಸುವ ನಮ್ಮಂತಹವರಿಗೆ 
ಮನೋರಥಸಿದ್ಧಿಯ ಸಾಧನೆ ಇದೇ ಆಗಿದೆ. ॥ ೮ ॥ ನೀನು ಬ್ರಹ್ಮ 
ದೇವರೇ ಮುಂತಾದ ಪರಮಪುರುಷರಿಗಿಂತಲೂ ಪರಮಶ್ರೇಷ್ಠ 
ನಾಗಿರುವೆ. ನಮ್ಮ ಪರಮ ಶ್ರೇಯಸ್ಸು ಯಾವುದರಲ್ಲಿದೆ ಎಂಬುನ್ನು 
ನಾವು ಅರಿಯೆವು. ಯಥೋಚಿತವಾದ ನಿನ್ನ ಪೂಜೆಯೂ 
ನಮ್ಮಿಂದ ನಡೆಯಲಿಲ್ಲ ಆದರೂ ತತ್ತ ಒಜಧಾದ ಪುರುಷರು 
ಕರೆಯದೇ ಕೇವಲ ಕರುಣಾವಶರಾಗಿ ಅಜಾ ನಿಗಳ ಬಳಿಗೆ ಹೋಗು 
ವಂತೆ ನೀನೂ ಕೂಡ ನಮಗೆ ಮೋಕ್ದವೆಂಬ ತನ್ನ ಪರಮಪದವನ್ನು 
ಮತ್ತು ನಮ್ಮ ಅಭೀಷ್ಟ ವಸ್ತುಗಳನ್ನು ಕರುಣಿಸಲಿಕ್ಕಾಗಿ ಬೇರೆ 
ಸಾಧಾರಣ ಯಜ್ಞಧರ್ಶಕರಂತೆ ಇಲ್ಲಿ ಪ್ರಕಟನಾಗಿರುವೆ. ॥ ೯ ॥ 
ಪೂಜ್ಯತಮನಾದ ಪರಮಾತ್ಮನೇ | ಬ್ರಹ್ಮಾದಿ ಸಮಸ್ತ ವರಪ್ರದ 
ರಲ್ಲಿಯೂ ಶ್ರೇಷ್ಠನಾಗಿದ್ದರೂ ನೀನು ರಾಜರ್ಷಿ ನಾಭಿಯ ಈ 
ಯಜ್ಞಶಾಲೆಯಲ್ಲಿ ಸಾಕ್ಸಾತ್‌ ನಮ್ಮ ಕಣ್ಣುಗಳ ಮುಂದೆ ಪ್ರಕಟ 
ನಾಗಿರುವೆಯಲ್ಲ! ಇದೇ ನಮಗೆ ಎಲ್ಲಕ್ಕಿಂತ ದೊಡ್ಡ ವರವನ್ನು 
ನೀನು ಕೊಟ್ಟಿರುವೆ. ಈಗ ನಾವು ನಿನ್ನಲ್ಲಿ ಬೇರೆ ಯಾವ ವರವನ್ನು 
ಬೇಡಲಿ? ॥ ೧೦ ॥ 

ಪ್ರಭೋ! ನಿನ್ನ ಗುಣಗಣಗಳ ಗಾನವು ಪರಮ ಮಂಗಳ 
ಮಯವಾದುದು. ವೈರಾಗ್ಯದಿಂದ ಪ್ರಜ್ವಲಿತವಾದ ಜ್ಞಾನಾಗ್ನಿಯ 
ಮೂಲಕ ತಮ್ಮ ಅಂತಃಕರಣದ ರಾಗ-ದ್ವೇಷಾದಿ ಎಲ್ಲ ದೋಷ 
ಗಳನ್ನು ಸುಟ್ಟುಹಾಕಿಕೊಂಡು, ನಿನ್ನಂತೆಯೇ ಪ್ರಶಾಂತಸ್ವಭಾವವಾಗಿ 
ರುವ ಆತ್ಮಾರಾಮ ಮುನಿಗಳೂ ಕೂಡ ನಿರಂತರವಾಗಿ ನಿನ್ನ 
ಗುಣಗಳನ್ನು ಗಾನಮಾಡುತ್ತಿರುತ್ತಾರೆ. ॥ ೧೧ ॥ ಜದ್ದರಿಂದ ಕೆಳಗೆ 
ಬೀಳುವುದು, ಎಡವುದು, ಸೀನುವುದು, ಆಕಳಿಸುವುದು, ಮಹಾ 
ಸಂಕಟಕ್ಕೆ ಒಳಗಾಗುವುದು, ಜ್ವರಕ್ಕೆ ತುತ್ತಾಗುವುದು, ಮರಣಕ್ಕೆ 
ಗುರಿಯಾಗುವುದು ಇವೇ ಮುಂತಾದ ಸಮಯಗಳಲ್ಲಿನಿನ್ನ ಸ್ಥರಣೆ 
ಆಗದಿದ್ದರೂ ಯಾವುದೇ ರೀತಿಯಿಂದ ಸಕಲಕಲಿಮಲನಾಶಕವಾದ 
'ಭಕ್ತವತ್ತಲಾ', "ದೀನಬಂಧು' ಮುಂತಾದ ಗುಣದ್ಯೋತಕ ನಾಮ 
ಗಳನ್ನು ನಾವು ಉಚ್ಛರಿಸುವಂತಾಗಲಿ ಎಂಬುದೇ ನಿನ್ನಲ್ಲಿ ನಾವು 
ವರವನ್ನು ಬೇಡುತ್ತೇವೆ. ॥ ೧೨ ॥ 

ಇದಲ್ಲದೆ ನಮ್ಮದು ಇನ್ನೂ ಒಂದು ಪ್ರಾರ್ಥನೆಯುಂಟು. 
ಪ್ರಭುವೇ! ಈ ರಾಜರ್ಷಿನಾಭಿಯು ಸಂತಾನವನ್ನು ಬಯಸುತ್ತಾ 
ನಿನ್ನಂತಹ ಪುತ್ರನೇ ಬೇಕು ಎಂಬುದಾಗಿ ಆಸೆಪಡುತ್ತಿದ್ದಾನೆ. ನೀನು 
ಸರ್ವಫಲಪ್ರದನೂ, ಸ್ವರ್ಗ-ಮೋಕ್ಟಗಳನ್ನು ಕೊಡಬಲ್ಲವನೂ ಆಗಿ 
ದ್ವೀಯೆ. ಆದರೆ ಕಡುಬಡವನಾದವನು ಕೊಡುಗೈಯುಳ್ಳ ಧನಿಕನ 
ಬಳಿಗೆ ಹೋದರೂ ಆತನಿಂದ ಹೊಟ್ಟು, ನುಚ್ಚುಗಳನ್ನೇ ಬೇಡಿ 
ಕೊಳ್ಳುವಂತೆ ಈ ರಾಜರ್ಷಿಯು ಸಂತಾನವೇ ಪರಮಪುರುಷಾರ್ಥ 
ವೆಂದು ತಿಳಿದು ಸರ್ವೇಶ್ವರನಾದ ನಿನ್ನನ್ನು ಅದಕ್ಕೋಸ್ಕರವೇ 
ಆರಾಧನೆ ಮಾಡುತ್ತಿದ್ದಾನೆ. ॥ ೧೩ ॥ ಇದರಲ್ಲಿ ಅಚ್ಚರಿಯೇನೂ 
ಇಲ್ಲ ನಿನ್ನ ಮಾಯೆಯ ಅಂತವನ್ನು ಯಾರೂ ಕಾಣಲಾರರು. 
ಅದು ಯಾರ ವಶಕ್ಕೂ ಸಿಗುವುದಿಲ್ಲ ಮಹಾಪುರುಷರ ಪಾದಾರ 
ವಿಂದಗಳ ಆಶ್ರಯವನ್ನು ಪಡೆಯದೇ ಇದ್ದ ಯಾವನೂ ಅದಕ್ಕೆ 


520 


ಯಾನಾವೃತಪ್ರಕೃತಿರನುಪಾಸಿತಮಹಚ್ಚರಣಃ ॥ ೧೪ ॥ 
ಯದು ಹ ವಾವ ತವ ಪುನರದಭ್ರಕರ್ತರಿಹ ಸಮಾಹೂತ- 
ಸತ್ರಾರ್ಥಧಿಯಾಂ ಮಂದಾನಾಂ ನಸ್ತದ್ಯದ್ದೇವಹೇಲನಂ 
ದೇವದೇವಾರ್ಹಸಿ ಸಾಮ್ಯೇನ ಸರ್ವಾನ್‌ ಪ್ರತಿವೋಢು- 
ಮವಿದುಷಾಮ್‌ ॥ ೧೫ ॥ 


ಶ್ರೀಶುಕ ಉವಾಚ 


ಇತಿ ನಿಗದೇನಾಭಿಷ್ಟೂಯಮಾನೋ ಭಗವಾನನಿಮಿ- 
ಷರ್ಷಭೋ ವರ್ಷಧರಾಭಿವಾದಿತಾಭಿವಂದಿತಚರಣಃ 
ಸದಯಮಿದಮಾಹ ॥ ೧೬ ॥ 


ಶ್ರೀಭಗವಾನುವಾಚ 


ಅಹೋ ಬತಾಹಮೃಷಯೋ ಭವದ್ಧಿರವಿತಥಗೀರ್ಭಿ- 
ರ್ವರಮಸುಲಭಮಭಿಯಾಚಿತೋ ಯದಮುಷ್ಯಾತ್ಮಜೋ 
ಮಯಾ ಸದ್ಭಶೋ ಭೂಯಾದಿತಿ ಮಮಾಹಮೇವಾಭ- 
ರೂಪಃ ಕೈವಲ್ಯಾದಥಾಪಿ ಬ್ರಹ್ಮವಾದೋ ನ ಮೃಷಾ ಭವಿ- 
ತುಮರ್ಹತಿ ಮಮೈವ ಹಿ ಮುಖಂ ಯದ್‌ ದ್ವಿಜದೇವ- 
ಕುಲಮ್‌ ॥ ೧೭ ॥ ತತ ಆಗ್ನೀದ್ರೀಯೇ5ಂಶಕಲಯಾ- 
ವತರೀಷ್ಯಾಮ್ಯಾತ್ಮತುಲ್ಯ ಮನುಪಲಭಮಾನಃ ॥ ೧೮ ॥ 


ಶ್ರೀಶುಕ ಉವಾಚ 


ಇತಿ ನಿಶಾಮಯಂತ್ಯಾ ಮೇರುದೇವ್ಯಾಃ ಪತಿಮಭಿಧಾ- 
ಯಾಂತರ್ದಧೇ ಭಗವಾನ್‌ ॥ ೧೯ ॥ ಬರ್ಹಿಷಿ ತಸ್ಮಿನ್ನೇವ 
ವಿಷ್ಣುದತ್ತ ಭಗವಾನ್ನರಮರ್ಷಿಭ: ಪ್ರಸಾದಿತೋ ನಾಭೇ:ಃ 
ಪ್ರಿಯಚಿಕೀರ್ಷಯಾ ತದವರೋಧಾಯನೇ ಮೇರುದೇ- 
ವ್ಯಾಂ ಧರ್ಮಾಂದರ್ಶಯಿತುಕಾಮೋ ವಾತರಶನಾನಾಂ 
ಶ್ರಮಣಾನಾಮೃಷೀಣಾಮೂರ್ದ್ವ ಮಂಥಿನಾಂ ಶುಕ್ಚಯಾ 
ತನುವಾವತತಾರ ॥ ೨೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ವಶನಾಗದೆ ಇರಲಾರನು. ತನ್ನ ಬುದ್ಧಿಯ ಮೇಲೆ ಅದರ ತೆರೆಯು 
ಬೀಳದಂತೆ ಮಾಡಲಾರನು. ವಿಷಯವೆಂಬ ವಿಷದ ವೇಗದಿಂದ 
ತನ್ನ ಸ್ವಭಾವವು ದೂಷಿತವಾಗದಂತೆ ಮಾಡಿಕೊಳ್ಳಲಾರನು. 
॥ ೧೪ ॥ ಓ ದೇವದೇವನೇ! ನೀನು ಭಕ್ತರ ಮಹಾ-ಮಹಾ 
ಕಾರ್ಯಗಳನ್ನೂ ಮಾಡಿಕೊಡುವ ಸರ್ವಶಕ್ತನು. ಮಂದಮತಿ 
ಗಳಾದ ನಾವು ಕಾಮನೆಗೆ ವಶರಾಗಿ ಈ ಅಲ್ಲಕಾರ್ಯಕ್ಕಾಗಿ ನಿನ್ನನ್ನು 
ಆವಾಹನೆಮಾಡಿ ನಿನಗೆ ಅಗೌರವ ತೋರಿದ್ದೇವೆ. ಆದರೆ ನೀನು 
ಸಮದರ್ಶಿಯಾದುದರಿಂದ ಅಜ್ಞಾನಿಗಳಾದ ನಮ್ಮ ಈ ದಿಟ್ಟತನ 
ವನ್ನು ಕ್ಷಮಿಸಬೇಕು, ಭಗವಂತನೇ | ॥ ೧೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ — ಎಲೈ ರಾಜನೇ | 
ವರ್ಷಾಧಿಪತಿಯಾದ ನಾಭಿಮಹಾರಾಜನ ಪೂಜ್ಯರಾದ ಖುತ್ವಿ 
ಜರು ಪ್ರಭುವಿನ ಅಡಿಗಳಿಗೆ ಎರಗಿ ಹೀಗೆ ಪ್ರಾರ್ಥನೆಮಾಡಲು 
ದೇವದೇವೋತ್ತಮನಾದ ಶ್ರೀಭಗವಂತನು ಕರುಣೆಯಿಂದ ಹೀಗೆ 
ಅಪ್ಪಣೆ ಕೊಡಿಸಿದನು. ॥ ೧೬ ॥ 

ಶ್ರೀಭಗವಂತನು ಹೇಳಿದನು - ಎಲೈ ಖಷಿಗಳೇ | ನೀವು ಸತ್ಯ 
ವಾದಿಗಳಾದ ಮಹಾತ್ಮರು. ಆದರೆ ರಾಜರ್ಷಿನಾಭಿಗೆ ನನ್ನಂತಹ 
ಪುತ್ರನು ಹುಟ್ಟಬೇಕು ಎಂಬ ದುರ್ಲಭವಾದ ವರವನ್ನು ಬೇಡಿ 
ದಿರಲ್ಲ ಮುನಿಗಳೇ | ನನಗೆ ಸಮಾನನಾದರೋ ನಾನೇ ಆಗಿದ್ದೇನೆ. 
ಏಕೆಂದರೆ, ನಾನು ಅದ್ವಿತೀಯನಾಗಿದ್ದೇನೆ. ಆದರೂ ಬ್ರಾಹ್ಮಣರ 
ವಚನವು ಸುಳ್ಳಾಗಬಾರದು. ದ್ವಿಜಕುಲವು ನನ್ನದೇ ಮುಖವಾಗಿ 
ದ್ಹಾರಲ್ಲ ॥ ೧೭ ॥ ಅದಕ್ಕಾಗಿ ನಾನು ಸ್ವತಃ ನನ್ನ ಅಂಶಕಲೆಯಿಂದ 
ಆಗ್ನೀಧ್ರನಂದನ ನಾಭಿಯ ಮನೆಯಲ್ಲಿ ಅವತರಿಸುವೆನು. ಏಕೆಂದರೆ, 
ನನಗೆ ಸಮಾನರಾದವರು ಬೇರಾರೂ ಇಲ್ಲ ॥ ೧೮ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಶ್ರೀಭಗವಂತನು 
ಮೇರುದೇವಿಯು ಕೇಳುವಂತೆ ಆಕೆಯ ಪತಿಗೆ ಹೀಗೆ ಹೇಳಿ ಅಂತ 
ರ್ಧಾನ ಹೊಂದಿದನು. ॥ ೧೯ ॥ ವಿಷ್ಣುದತ್ತ ಪರೀಕ್ಷಿತನೇ | ಹೀಗೆ 
ಯಜ್ಞದಲ್ಲಿ ಮಹರ್ಷಿಗಳಿಂದ ಪ್ರಸನ್ನಗೊಳಿಸಲ್ಪಟ್ಟ ಶ್ರೀಭಗವಂತನು 
ನಾಭಿಮಹಾರಾಜನಿಗೆ ಪ್ರಿಯವನ್ನುಂಟುಮಾಡಲು ಆತನ ಮಹಾ 
ರಾಣಿ ಮೇರುದೇವಿಯ ಗರ್ಭದಲ್ಲಿ ಶ್ರಮಣ (ದಿಗಂಬರ) 
ಸಂನ್ಯಾಸಿಗಳ ಮತ್ತು ನೈಷ್ಠಿಕ ಬ್ರಹ್ಮಚರ್ಯವುಳ್ಳ ಮುನಿಗಳ ಧರ್ಮ 
ವನ್ನು ಪ್ರಕಟಪಡಿಸಲಿಕ್ಕಾಗಿ ತನ್ನ ಶುದ್ಧ ಸತ್ವೃಮಯವಾದ ವಿಗ್ರಹ 
ದಿಂದ ಆವಿರ್ಭವಿಸಿದನು. ॥ ೨೦ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥। ೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಯಂಧೇ 
ನಾಭಿಚರಿತೇ ಯಮಷಭಾವತಾರೋ ನಾಮ ತೃತೀಯೋ5 ಧ್ಯಾಯಃ॥ ೩ ॥ 


ವಾಹಾ ಪ್ರಿ ಫೀತಾಸಾ-ು. 


4 ಅಧ್ಯಾಯ] 


ಪಂಚಮ ಸ್ಕಂಧ 


521 


ನಾಲ್ಕನೆಯ ಅಧ್ಯಾಯ 
ಯಷಭದೇವರ ಮಹಿಮೆ- ರಾಜ್ಯಶಾಸನ 


ಶ್ರೀಶುಕ ಉವಾಚ 


ಅಥ ಹ ತಮುತ್ತತ್ತೈ ವೌಭಿವ್ಯಜ್ಯಮಾನಭಗವಲ್ಲಕ್ಷಣಂ 
ಸಾಮ್ಯೋಪಶಮವೈರಾಗ್ಯೈಶರ್ಯುಮಹಾವಿಭೂತಿಭಿರನು- 
ದಿನಮೇಧಮಾನಾನುಭಾವಂ ಪ್ರಕೃತಯಃ ಪ್ರಜಾ ಬ್ರಾಹ್ಗಣಾ 
ದೇವತಾಶ್ಚಾವನಿತಲಸಮವನಾಯಾತಿತರಾಂ ಜಗೃಧುಃ 
॥ ೧॥ ತಸ್ಕಹವಾ ಇತ್ನಂ ವರ್ಷಣಾ ವರೀಯಸಾ ಬೃಹ- 
ಚ್ಚೋಕೇನ ಚೌಜಸಾ ಬಲೇನ ಶ್ರಿಯಾ ಯಶಸಾ 
ವೀರ್ಯಶೌರ್ಯಾಭ್ಯಾಂ ಚ ಪಿತಾ ಯಷಭ ಇತೀದಂ 
ನಾಮ ಚಕಾರ ॥ ೨॥ 


ತಸ್ಯ ಹೀಂದ್ರಃ ಸರ್ಧಮಾನೋ ಭಗವಾನ್‌ ವರ್ಷೇ ನ 
ವವರ್ಷ  ತದವಧಾರ್ಯ ಭಗವಾನೃಷಭದೇವೋ 
ಯೋಗೇಶ್ಚರಃ ಪ್ರಹಸ್ಯಾತ್ಮಯೋಗಮಾಯಯಾ ಸ್ಪದರ್ಷ- 
ಮಜನಾಭಂ ನಾಮಾಭ್ಯವರ್ಷತ್‌ ॥1 ೩ ನಾಭಿಸ್ತು 
ಯಥಾಭಿಲಷಿತಂ ಸುಪ್ರಜಸ್ತ್ರಮವರುಧ್ಯಾತಿಪ್ರಮೋದ- 
ಭರವಿಷ್ವಲೋ ಗದ್ದದಾಕ್ಷರಯಾ ಗಿರಾ ಸ್ವೈರಂ ಗೃಹೀತನರ- 
ಲೋಕಸಧರ್ಮಂ ಭಗವಂತಂ ಪುರಾಣಪುರುಷಂ 
ಮಾಯಾವಿಲಸಿತಮತಿರ್ವತ್ನ ತಾತೇತಿ ಸಾನುರಾಗಮುಪ- 


ಲಾಲಯನ್‌ ಪರಾಂ ನಿರ್ವತಿಮುಪಗತ: meu, 
ಭಿ 


ವಿದಿತಾನುರಾಗಮಾಪೌರಪ್ರಕೃತಿ ಜನಪದೋ ರಾಜಾ 
ನಾಭಿರಾತ್ಮಜಂ ಸಮಯಸೇತುರಕ್ಷಾಯಾಮಭಿಷಿಚ್ಛ ಬ್ರಾಹ್ಮ 
ಣೇಷೂಪನಿಧಾಯ ಸಹ ಮೇರುದೇವ್ಯಾ ವಿಶಾಲಾಯಾಂ 
ಪ್ರಸನ್ನನಿಪುಣೇನ ತಪಸಾ ಸಮಾಧಿಯೋಗೇನ ನರನಾರಾ- 
ಯಣಾಖ್ಯಂ ಭಗವಂತಂ ವಾಸುದೇವಮುಪಾಸೀನಃ 
ಕಾಲೇನ ತನ್ನಹಿಮಾನಮವಾಪ 11೫ ॥ 


- ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾ 
ಜನೇ! ನಾಭಿರಾಜನ ಪುತ್ರನಾಗಿ ಅವತರಿಸಿದವನು ಹುಟ್ಟಿನಿಂದಲೇ 
ಭಗವಾನ್‌ ನಾರಾಯಣನ ಚಿಹ್ನೆಗಳಾದ ವಜ್ರ, ಅಂಕುಶ ಮುಂತಾ 
ದವುಗಳಿಂದ ಅಲಂಕೃತನಾಗಿದ್ದು ಶಾಂತಿ, ಸಮತೆ, ವೈರಾಗ್ಯ ಮತ್ತು 
ಐಶ್ವರ್ಯ ಮುಂತಾದ ದಿವ್ಯ ಲಕ್ಷಣಗಳಿಂದ ದಿನೇ-ದಿನೇ ವೃದ್ಧಿ 
ಹೊಂದುತ್ತಿದ್ದನು. ಇದನ್ನು ನೋಡಿ ಮಂತ್ರಿ, ಪುರೋಹಿತರೇ 
ಮುಂತಾದ ಪ್ರಕೃತಿಗಳಿಗೂ (ಮಂತ್ರಿಗಳಿಗೂ), ಪ್ರಜೆಗಳಿಗೂ 
ಬ್ರಾಹ್ಮಣರಿಗೂ, ದೇವತೆಗಳಿಗೂ ಈತನೇ ಮುಂದೆ ರಾಜನಾಗಿ 
ಭೂಮಿಯನ್ನು ಆಳಬೇಕೆಂಬ ಉತ್ಕಟವಾದ ಅಭಿಲಾಷೆಯುಂಟಾ 
ಯಿತು. ॥ ೧ ॥ ಆ ಶಿಶುವಿನ ಸುಂದರವೂ, ಸುಲಕ್ಷಣವೂ, ಸುದ್ಧ 
ಢವೂ ಆದ ದೇಹವನ್ನೂ ತೇಜಸ್ಸು ಯಶಸ್ಸು ಬಲ, ಐಶ್ವರ್ಯ, 
ಪರಾಕ್ರಮ, ಶೌರ್ಯ, ವೀರ್ಯ ಮುಂತಾದ ಗುಣಗಳಿಂದಾಗಿ 
ಮಹಾರಾಜಾ ನಾಭಿಯು ಅವನಿಗೆ "ಯಷಭ' (ಶ್ರೇಷ್ಟ ಎಂಬ 
ನಾಮಕರಣ ಮಾಡಿದನು. ॥ ೨॥ 

ಒಮ್ಮೆ ಭಗವಾನ್‌ ಇಂದ್ರನು ಅಸೂಯೆಗೊಂಡು ಆತನ 
ರಾಜ್ಯದಲ್ಲಿ ಮಳೆಯನ್ನೇ ಸುರಿಸಲಿಲ್ಲ ಆಗ ಯೋಗೇಶ್ವರನಾದ 
ಭಗವಾನ್‌ ಯಷಭದೇವನು ಇಂದ್ರನ ಮೂರ್ಬತೆಯ ಬಗ್ಗೆ 
ನಗುತ್ತಾ ತನ್ನ ಯೋಗಮಾಯೆಯ ಪ್ರಭಾವದಿಂದ ಅಜನಾಭ 
ವೆಂಬ ಹೆಸರುಳ್ಳ ತನ್ನ ಭಾರತವರ್ಷದಲ್ಲಿ ಹೇರಳವಾಗಿ ಮಳೆ 
ಯನ್ನು ಸುರಿಸಿದನು. ॥ ೩ ॥ ತನ್ನ ಇಚ್ಛೆಗೆ ಅನುಗುಣವಾದ ಶ್ರೇಷ್ಠ 
ಪುತ್ರನು ದೊರಕಿದುದನ್ನು ಕಂಡು ನಾಭಿಮಹಾರಾಜನಿಗೆ ಪರಮಾ 
ನಂದವಾಯಿತು. ತನ್ನ ಸಂಕಲ್ಪದಿಂದಲೇ ಮನುಷ್ಯ-ಶರೀರವನ್ನು 
ಧರಿಸಿದ್ದ ಆ ಪುರಾಣಪುರುಷನ ಮಾಯಾವಿಲಾಸಕ್ಕೆ ಮರುಳಾಗಿ 
ಆತನು ಆ ಶಿಶುವನ್ನು ಪ್ರೀತಿಯಿಂದ ಮುದ್ದಿಸುತ್ತಾ ಅಪ್ಪ! ಮಗು! 
ಎಂದು ಮೃದುವಾಗಿ ಗದ್ಗದ ಕಂಠದಿಂದ ಕರೆಯುತ್ತಾ ಸುಖ 
ಸಾಗರದಲ್ಲಿ ಓಲಾಡುತ್ತಿದ್ದನು. ॥ ೪ ॥ 

ಮಂತ್ರಿಮಂಡಲವೂ, ನಾಗರೀಕರೂ ಮತ್ತು ರಾಷ್ಟ್ರದ 
ಜನತೆಯೂ ಆ ಯಷಭದೇವನನ್ನು ಬಹಳವಾಗಿ ಪ್ರೀತಿಸುವುದನ್ನು 
ಕಂಡಾಗ ನಾಭಿಮಹಾರಾಜನು ಧರ್ಮಮರ್ಯಾದೆಯ ರಕ್ಷಣೆ 
ಗಾಗಿ ಆತನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಬ್ರಾಹ್ಮಣರ ವಶಕ್ಕೆ 
ಒಪಿಸಿದನು. ತಾನು ಪತ್ನಿಯಾದ ಮೇರುದೇವಿಯೊಡನೆ ಬದರಿ 
ಕಾಶ್ರಮಕ್ಕೆ ತೆರಳಿ, ಅಲ್ಲಿ ಯಾರಿಗೂ ಉದ್ವೇಗವನ್ನು ಉಂಟುಮಾಡ 
ದಿರುವ ಅಹಿಂಸಾವೃತ್ತಿಯಿಂದ ಕೂಡಿ, ಕುಶಲತೆಯಿಂದ ತೀವ್ರ 
ವಾದ ತಪಸ್ಸನ್ನಾಚರಿಸಿ ಸಮಾಧಿಯೋಗದ ಮೂಲಕ ಭಗವಾನ್‌ 
ವಾಸುದೇವನ ನರ-ನಾರಾಯಣರೂಪವನ್ನು ಆರಾಧಿಸುತ್ತಾ 
ಸಮಯ ಬಂದಾಗ ಭಗವಂತನ ಸ್ವರೂಪದಲ್ಲಿ ಲೀನವಾಗಿ 
ಹೋದನು. ॥ ೫ ॥ 


522 


ಯಸ್ಯ ಹ ಪಾಂಡವೇಯ ಶ್ಲೋಕಾವುದಾಹರಂತಿ - 


ಕೋನು ತತ್ಕರ್ಮ ರಾಜರ್ಷೇರ್ನಾಭೇರನ್ವಾ ಚರೇತ್ಲುಮಾನ್‌ I 
ಅಪತ್ಯತಾಮಗಾದ್ಯಸ್ಯ ಹರಿಃ ಶುದ್ಧೇನ ಕರ್ಮಣಾ 
॥ ೬ ॥ 


ಬ್ರಹ್ಮಣ್ಯೋತನ್ಯಃ ಕುತೋ ನಾಭೇರ್ವಿಪ್ರಾ ಮಂಗಲಪೂಜಿತಾಃ | 
ಯಸ್ಕ ಬರ್ಹಿಷಿ ಯಜ್ಞೇಶಂ ದರ್ಶಯಾಮಾಸುರೋಜಸಾ 
un 


ಅಥ ಹ ಭಗವಾನೃಷಭದೇವಃ ಸ್ವವರ್ಷಂ ಕರ್ಮಕ್ಷೇತ್ರ- 
ಮನುಮನ್ಯಮಾನಃ ಪ್ರದರ್ಶಿತಗುರುಕುಲವಾಸೋ ಲಬ್ಬ- 
ವರೈರ್ಗುರುಭಿರನುಜ್ಗಾತೋ ಗೃಹಮೇಧಿನಾಂ ಧರ್ಮಾ- 
ನನುಶಿಕ್ಚಮಾಣೋ ಜಯಂತ್ಯಾಮಿಂದ್ರದತ್ತಾಯಾಮುಭ- 
ಯಲಕ್ಷಣಂ ಕರ್ಮ ಸಮಾಮ್ನಾಯಾಮ್ನಾತಮಭಿಯುಂ- 
ಜನ್ನಾತ್ನಜಾನಾಮಾತ್ಸಸಮಾನಾನಾಂ ಶತಂ ಜನಯಾ- 
ಮಾಸ॥ ೮॥ ಯೇಷಾಂ ಖಲು ಮಹಾಯೋಗೀ 
ಭರತೋ ಜ್ಯೇಷ್ಠಃ ಶ್ರೇಷ್ಠಗುಣ ಆಸೀದ್ಯೇನೇದಂ ವರ್ಷಂ 
ಭಾರತಮಿತಿ ವ್ಯಪದಿಶಂತಿ ॥ ೯ ॥ ತಮನು ಕುಶಾವರ್ತ 
ಇಲಾವರ್ತೋ ಬ್ರಹ್ಮಾವರ್ತೋ ಮಲಯಃ ಕೇತುರ್ಭ- 
ದ್ರಸೇನ ಇಂದ್ರಸ್ಟೃಗ್ವಿದರ್ಭಃ ಕೀಕಟ ಇತಿ ನವ ನವತಿ- 
ಪ್ರಧಾನಾಃ । ೧೦॥ 


ಕವಿರ್ಹರಿರಂತರಿಕ್ಕಃ ಪ್ರಬುದ್ಧ  ಪಿಪ್ಪಲಾಯನಃ । 
ಆವಿರ್ಹೋತ್ರೋಠಥ ದ್ರುಮಿಲಶ್ಚಮಸಃ ಕರಭಾಜನಃ 
1 ೧೧॥ 


ಇತಿ ಭಾಗವತಧರ್ಮದರ್ಶನಾ ನವ ಮಹಾಭಾಗವ- 
ತಾಸ್ತೇಷಾಂ ಸುಚರಿತಂ ಭಗವನ್ನಹಿಮೋಪಬ್ಬಂಹಿತಂ 
ವಸುದೇವನಾರದಸಂವಾದಮುಪಶಮಾಯನಮುಪರಿ- 
ಷ್ಟಾದ್ವರ್ಣಯಿಷ್ಯಾಮಃ ॥ ೧೨ ॥ ಯವೀಯಾಂಸ ಏಕಾ- 
ಶೀತಿರ್ಜಾಯಂತೇಯಾ: ಪಿತುರಾದೇಶಕರಾ ಮಹಾಶಾ- 
ಲೀನಾ ಮಹಾಶ್ರೋತ್ರಿಯಾ ಯಜ್ಞಶೀಲಾಃ ಕರ್ಮವಿಶುದ್ಧಾ 
ಬ್ರಾಹ್ಮಣಾ ಬಭೂವುಃ ॥ ೧೩ ॥ 


ಶ್ರೀಮದ್ಬಾಗವತ 


[ ಅಧ್ಯಾಯ 4 


ಪಾಂಡುನಂದನನೇ! ಆ ನಾಭಿರಾಜನ ವಿಷಯದಲ್ಲಿ ಈ 
ಲೋಕೋಕ್ತಿಯು ಪ್ರಸಿದ್ಧವಾಗಿದೆ - 

ರಾಜರ್ಷಿಯಾದ ನಾಭಿರಾಜನ ಉದಾರವಾದ ಕರ್ಮಗಳನ್ನು 
ಆಚರಿಸಲು ಬೇರೆ ಯಾರಿಗೆ ತಾನೇ ಸಾಧ್ಯವಾಗುವುದು ? ಆತನ 
ವಿಶುದ್ಧವಾದ ಕರ್ಮಗಳಿಂದ ಸಂತುಷ್ಟನಾಗಿ ಶ್ರೀಹರಿಯೇ ಆತನಿಗೆ 
ಪುತ್ರನಾದನಲ್ಲ! ॥ ೬ ॥ ಆ ನಾಭಿಮಹಾರಾಜನಿಗೆ ಸಮಾನವಾದ 
ಬ್ರಾಹ್ಮಣಭಕ್ತನು ಬೇರೆ ಯಾರು ಇದ್ದಾರೆ ? ಮಂಗಳಕರ್ಮ- 
ಪೂಜಾದಿಗಳಿಂದ ಸಂತುಷ್ಟರಾದ ಬ್ರಾಹ್ಮಣ ಶ್ರೇಷ್ಠರು ತಮ್ಮ ಮಂತ್ರ 


- ಬಲದಿಂದ ಯಜ್ಞಶಾಲೆಯಲ್ಲಿ ಆತನಿಗೆ ಸಾಕ್ಷಾತ್‌ ಶ್ರೀಮಹಾ 


ವಿಷ್ಣುವಿನ ದರ್ಶನ ಮಾಡಿಸಿದರು. ॥ ೭ ॥ 

ಭಗವಾನ್‌ ಖಯಷಭದೇವನು ತನ್ನ ದೇಶವಾದ ಅಜನಾಭ 
ಖಂಡವನ್ನು ಕರ್ಮಭೂಮಿಯೆಂದು ತಿಳಿದು ಲೋಕಸಂಗ್ರಹಕ್ಕಾಗಿ 
ಕೊಂಚಕಾಲ ಗುರುಕುಲವಾಸವನ್ನು ಮಾಡಿದನು. ಗುರುಗಳಿಗೆ 
ಯಥೋಚಿತವಾದ ದಕ್ಷಿಣೆಯನ್ನು ಸಮರ್ಪಿಸಿ, ಗೃಹಸ್ಥಾಶ್ರಮವನ್ನು 
ಕೈಗೊಳ್ಳಲು ಅವರಿಂದ ಅನುಮತಿಯನ್ನು ಪಡೆದನು. ಮತ್ತೆ 
ಜನರಿಗೆ ಗೃಹಸ್ಥಾಶ್ರಮದ ಆದರ್ಶವನ್ನು ತೋರುವುದಕ್ಕಾಗಿ ದೇವ 
ರಾಜನಾದ ಇಂದ್ರನು ತನಗೆ ಕನ್ಯಾದಾನಮಾಡಿಕೊಟ್ಟ ಜಯಂತೀ 
ದೇವಿಯನ್ನು ವಿವಾಹಮಾಡಿ ಕೊಂಡನು. ಅನಂತರ ಶ್ರೌತ, ಸ್ಮಾರ್ಶ 
ಎರಡೂ ಬಗೆಯ ಶಾಸ್ತ್ರೀಯ ಕರ್ಮಗಳನ್ನು ಆಚರಿಸುತ್ತಾ 
ಜಯಂತಿಯಲ್ಲಿ ತನಗೆ ಸಮಾನವಾದ ಗುಣಗಳುಳ್ಳ ನೂರು 
ಮಂದಿ ಪುತ್ರರನ್ನು ಪಡೆದನು. ॥ ೮ ॥ ಮಹಾಯೋಗೀ ಭರತನು 
ಆ ನೂರುಮಂದಿಯಲ್ಲಿ ಎಲ್ಲರಿಗೆ ಹಿರಿಯವನಾಗಿದ್ದು ಎಲ್ಲರಿಂದ 
ಗುಣಗಳಲ್ಲಿಯೂ ಶ್ರೇಷ್ಠನಾಗಿದ್ದನು. ಆ ಭರತನ ಹೆಸರಿನಿಂದಲೇ 
ಈ ಅಜನಾಭಖಂಡಕ್ಕೆ “ಭಾರತವರ್ಷ'' ಎಂಬ ಹೆಸರಾಯಿತು. 
॥ ೯ ॥ ಅವನಿಂದ ಕಿರಿಯವರಾದ ಕುಶಾವರ್ತ, ಇಳಾವರ್ತ, 
ಬ್ರಹ್ನಾವರ್ತ, ಮಲಯ, ಕೇತು, ಭದ್ರಸೇನ, ಇಂದ್ರಸ್ಪಕ್‌, 
ವಿದರ್ಭ ಮತ್ತು ಕೀಕಟ ಎಂಬ ಈ ಒಂಭತ್ತು ರಾಜಕುಮಾರರು 
ಉಳಿದ ತೊಂಭತ್ತು ತಮ್ಮಂದಿರಿಂದ ಹಿರಿಯವರೂ, ಶ್ರೇಷ್ಠರೂ 
ಆಗಿದ್ದರು. ॥ ೧೦ ॥ ಅವರಿಗಿಂತಲೂ ಕಿರಿಯವರಾದ ಕವಿ, ಹರಿ, 
ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, 
ಚಮಸ ಮತ್ತು ಕರಭಾಜನ ಎಂಬ ಒಂಭತ್ತು ಮಂದಿ ರಾಜ 
ಕುಮಾರರು ಭಾಗವತಧರ್ಮವನ್ನು ಪ್ರಚಾರಮಾಡಿದ ಭಗವದ್ಧಕ್ತ 
ಶಿರೋಮಣಿಗಳಾಗಿದ್ದರು. ಶ್ರೀಭಗವಂತನ ಮಹಿಮೆಯಿಂದ ಮಹಿ 
ಮಾನ್ವಿತರಾಗಿ ಪರಮಶಾಂತಿಯಿಂದ ಸಂಪನ್ನರಾಗಿದ್ದ ಇವರ ಪವಿತ್ರ 
ಚರಿತ್ರೆಯನ್ನು ನಾವು ಮುಂದೆ ನಾರದ-ವಸುದೇವರ ಸಂವಾದದ 
ಪ್ರಸಂಗದಲ್ಲಿ (ಏಕಾದಶಸ್ಕಂಧದಲ್ಲಿ ಹೇಳುವೆವು. ॥ ೧೧-೧೨ ॥ 
ಇವರಿಂದಲೂ ಕಿರಿಯವರಾಗಿದ್ದ ಎಂಭತ್ತೊಂದು ಮಂದಿ ಜಯಂ 
ತಿಯ ಪುತ್ರರು ತಂದೆಯ ಆಜ್ಞೆಯನ್ನು ಪಾಲಿಸುವವರೂ, ಅತ್ತಂತ 
ವಿನಯಶಾಲಿಗಳೂ, ವೇದಜ್ನರೂ ಆಗಿದ್ದು ನಿರಂತರ ಯಜ್ಞ 
ಗಳನ್ನು ಆಚರಿಸುತ್ತಾ ಪುಣ್ಯಕರ್ಮಗಳ ಅನುಷ್ಠಾನದಿಂದ 
ಶುದ್ಧರಾಗಿ ಬ್ರಾಹ್ಮಣ್ಯವನ್ನು ಪಡೆದುಕೊಂಡರು. ॥ ೧೩ ॥ 


4 ಅಧ್ಯಾಯ] 


ಪಂಚಮ ಸೃಂಧ 


523 


ಭಗವಾನೃಷಭಸಂಜ್ಞ ಆತ್ಮತಂತ್ರ: ಸ್ವಯಂ ನಿತ್ಯನಿವೃತ್ತಾ- 
ನರ್ಥಪರಂಪರಃ ಕೇವಲಾನಂದಾನುಭವ ಈಶ್ವರ ಏವ 
ವಿಪರೀತವತ್ಸರ್ಮಾಣ್ಯಾರಭಮಾಣಃ ಕಾಲೇನಾನುಗತಂ 
ಧರ್ಮಮಾಚರಣೇನೋಶಶಿಕ್ಚಯನ್ನತದ್ದಿದಾಂ ಸಮ ಉಪ- 
ಶಾಂತೋಮೈತ್ರಃಕಾರುಣಿಕೋ ಧರ್ಮಾರ್ಥಯಶಃ- 
ಪ್ರಜಾನಂದಾಮೃತಾವರೋಧೇನ ಗೃಹೇಷು ಲೋಕಂ 
ನಿಯಮಯತ್‌ ॥ ೧೪ ॥ ಯದ್ಯಚ್ಛೀರ್ಷಣ್ಯಾಚರಿತಂ ತತ್ವ- 
ದನುವರ್ತತೇ ಲೋಕಃ ॥ ೧೫ ॥ ಯದ್ಯಪಿ ಸ್ವವಿದಿತಂ 
ಸಕಲಧರ್ಮಂ ಬ್ರಾಹ್ಮಂ ಗುಹ್ಯಂ ಬ್ರಾಹ್ಮಣೈರ್ದರ್ಶಿ- 
ತಮಾರ್ಗೇಣ ಸಾಮಾದಿಭಿರುಪಾಯ್ಕೆರ್ಜನತಾಮನು- 
ಶಶಾಸ ॥ ೧೬ ॥ ದ್ರವ್ಯದೇಶಕಾಲವಯಚಶ್ರದ್ಧರ್ಶಿಗ್ವಿವಿ- 
ಧೋದ್ದೇಶೋಪಚಿತೈ: ಸರ್ವೈರಪಿ ಕ್ರತುಭಿರ್ಯಥೋಪ- 
ದೇಶಂ ಶತಕೃತ್ವ ಇಯಾಜ ॥ ೧೭ ॥ ಭಗವತರ್ಷಭೇಣ 
ಪರಿರಕ್ಯಮಾಣ ವಏತಸ್ಥಿನರ್ಷೇ ನ ಕಶ್ಚನ ಪುರುಷೋ 
ವಾಂಛತ್ಯವಿದ್ಯಮಾನಮಿವಾತ್ಮನೋತನ್ಯಸ್ಥಾತ್ಮಥಂಚನ ಕಿಮಪಿ 
ಕರ್ಟಿಚಿದವೇಕತೇ ಭರ್ತರ್ಯನುಸವನಂ ವಿಜ್ಯಂಭಿತ- 
ಸ್ನೇಹಾತಿಶಯಮಂತರೇಣ ॥ ೧೮ ॥ ಸ ಕದಾಚಿದಟ- 
ಮಾನೋ ಭಗವಾನೃಷಭೋ ಬ್ರಹ್ಮಾವರ್ತಗತೋ ಬ್ರಹ್ಮ 
ರ್ಷಿಪ್ರವರಸಭಾಯಾಂ ಪ್ರಜಾನಾಂ ನಿಶಾಮಯಂತೀ- 
ನಾಮಾತೃಜಾನವಹಿತಾತ್ಮನ: ಪ್ರಶ್ರಯಪ್ರಣಯಭರಸು- 
ಯಂತ್ರಿತಾನಪ್ಯಪಶಿಕ್ಷಯನ್ನಿತಿ ಹೋವಾಚ ॥ ೧೯ ॥ 


ಭಗವಾನ್‌ ಯಷಭದೇವರು ಭಗವದವತಾರಿಗಳಾಗಿದ್ದು ಆತ್ಮ 
ತಂತ್ರರಾಗಿದ್ದವರು. ಎಂದಿಗೂ ಯಾವ ಅನರ್ಥಪರಂಪರೆಗೂ 
ಸಿಲುಕದೆ ಕೇವಲ ಆನಂದಾನುಭವಸ್ವರೂಪದಲ್ಲೇ ನೆಲೆಗೊಂಡಿ 
ದ್ದರು. ಹೀಗೆ ಸಾಕ್ಷಾತ್‌ ಈಶ್ವರಸ್ವರೂಪರೇ ಆಗಿದ್ದರೂ ಅಜ್ಞಾನಿ 
ಗಳಂತೆ ಕರ್ಮಗಳನ್ನಾಚರಿಸುತ್ತಾ, ಕಾಲಾನುಸಾರವಾಗಿ ಪ್ರಾಪ್ತ 
ದರ್ಮಗಳನ್ನೂ ಅನುಷ್ಠಾನಮಾಡುತ್ತಾ ಅದರ ತತ್ತ ವನ್ನು 
ಅರಿಯದ ಜನರಿಗೆ ಆ ಬಗೆಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ಜೊತೆಗೆ 
ಸರ್ವಸಮರೂ, ಶಾಂತರೂ, ಸುಹೃದಯರೂ, ಕಾರುಣಿಕರೂ 
ಆಗಿದ್ದು ಧರ್ಮ, ಅರ್ಥ, ಯಶಸ್ಸು ಸಂತಾನ, ಭೋಗಸುಖ 
ಮತ್ತು ಮೋಕ್ಕವನ್ನು ಸಂಗ್ರಹಿಸುತ್ತಾ ಜನರನ್ನು ಗೃಹಸ್ಥಾಶ್ರಮದಲ್ಲಿ 
ನಿಯಮಿಸುತ್ತಿದ್ದರು. ॥ ೧೪ ॥ ಮಹಾಪುರುಷರು ಹೇಗೆ-ಹೇಗೆ 
ಆಚರಿಸುತ್ತಾರೋ ಬೇರೆ ಜನರು ಅದನ್ನೇ ಅನುಕರಣ ಮಾಡ 
ತೊಡಗುವರು. ॥ ೧೫ ॥ ಧರ್ಮಗಳ ಸಾರರೂಪವಾದ ವೇದಗಳ 
ಗೂಢರಹಸ್ಯಗಳನ್ನು ತಾವು ಚೆನ್ನಾಗಿ ಅರಿತಿದ್ದರೂ, ಬ್ರಾಹ್ಮಣರು 
ತಿಳಿಸಿದ ವಿಧಿಯಂತೆ ಸಾಮ-ದಾನಗಳೇ ಮುಂತಾದ ನೀತಿಗೆ 
ಅನುಸಾರವಾಗಿಯೇ ಜನರನ್ನು ಪಾಲಿಸುತ್ತಿದ್ದರು. ॥ ೧೬ ॥ 
ಅವರು ಶಾಸ್ತ್ರಗಳ ಮತ್ತು ಶಾಸ್ತ್ರಜ್ಞರಾದ ಬ್ರಾಹ್ಮಣರ ಉಪದೇಶ 
ಗಳಂತೆ ಬೇರೆ-ಬೇರೆ ದೇವತೆಗಳನ್ನು ಉದ್ದೇಶಿಸಿ ದ್ರವ್ಯ, ದೇಶ, 
ಕಾಲ, ವಯಸ್ಸು ಶ್ರದ್ಧೆ ಮತ್ತು ಯತ್ತಿಜರು ಮುಂತಾದವುಗಳಿಂದ 
ಸಂಪನ್ನವಾದ ಎಲ್ಲ ಯಜ್ಞಗಳನ್ನು ನೂರು ಬಾರಿ ಆಚರಿಸಿ 
ದರು. ॥ ೧೭ ॥ ಭಗವಾನ್‌ ಯಷಭದೇವರ ಆಳ್ವಿಕೆಯ ಕಾಲದಲ್ಲಿ 
ಭಾರತವರ್ಷದ ಜನರು ತಮ್ಮ ಪ್ರಭುವಿನ ವಿಷಯದಲ್ಲಿ ಪ್ರತಿ 
ದಿನವೂ ಬೆಳೆಯುತ್ತಿದ್ದ ಅನುರಾಗವಲ್ಲದೆ ಬೇರೆ ಯಾವ ವಸ್ತುವನ್ನು 
ಎಂದೂ ಬಯಸುತ್ತಿರಲಿಲ್ಲ ಇಷ್ಟೇ ಅಲ್ಲ ಪರರ ಪದಾರ್ಥಗಳನ್ನು 
ಆಕಾಶಕುಸುಮವೇ ಮುಂತಾದವುಗಳಂತೇ ಭಾವಿಸಿ ಯಾರೂ 
ಬಯಸುತ್ತಿರಲಿಲ್ಲ ಅದರತ್ತ ದೃಷ್ಟಿಯನ್ನೂ ಹರಿಸುತ್ತಿರಲಿಲ್ಲ 
॥ ೧೮ ॥ ಭಗವಾನ್‌ ಯಷಭದೇವರು ದೇಶದಲ್ಲಿ ಸಂಚರಿಸುತ್ತಾ 
ಒಮ್ಮೆ ಬ್ರಹ್ಮಾವರ್ತಕ್ಕೆ ದಯಮಾಡಿಸಿದರು. ಅಲ್ಲಿ ಅವರು ದೊಡ್ಡ- 
ದೊಡ್ಡ ಮಹರ್ಷಿಗಳ ಸಭೆಯಲ್ಲಿ ಎಲ್ಲ ಪ್ರಜೆಗಳ ಎದುರಿಗೆ 
ಎಲ್ಲರೂ ಕೇಳುವಂತೇ ಜಿತೇಂದ್ರಿಯರೂ, ವಿನಯಶಾಲಿಗಳೂ, 
ಪಿತೃಭಕ್ತಿಸಂಪನ್ನರೂ ಆದ ತನ್ನ ಪುತ್ರರನ್ನು ಕುರಿತು ಹೀಗೆ ಉಪದೇಶ 
ಮಾಡಿದರು. ॥ ೧೯ ॥ 

ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕ್ಮಂಧೇ 
ಚತುರ್ಥೋ5ಧ್ಯಾಯಃ॥ ೪ ॥ 


—e 


524 ಶ್ರೀಮದ್ಭಾಗವತ [ ಅಧ್ಯಾಯ 5 
ಐದನೆಯ ಅಧ್ಯಾಯ 
ಯಷಭದೇವರು ಪುತ್ರರಿಗೆ ಮಾಡಿದ ಉಪದೇಶ ಮತ್ತು 
ಸ್ವಯಂ ಅವಧೂತವ್ಪತ್ತಿಯನ್ನು ಕೈಗೊಂಡಿದ್ದು 
ಖಯಷಭ ಉವಾಚ ಶ್ರೀಯಷಭದೇವರು ಹೇಳುತ್ತಾರೆ - ಎಲ್ಫೆ ಪುತ್ರರೇ! ಮನುಷ್ಯ 
- ಲೋಕದಲ್ಲಿ ಈ ಮನುಷ್ಯಶರೀರವು ಕೇವಲ ದುಖು ಮಯವಾದ 
ನಾಯಂ ದೇಹೋ ದೇಹಭಾಜಾಂ ನ್ವಲೋಕೇ ಸ 


ಕಷ್ಟಾನ್ಯಾ ಮಾನರ್ಹತೇ ವಿಡ್ಡುಜಾಂ ಯೇ ।ಟ 
ತಪೋ ದಿವ್ಯಂ ಷ್ಟ ಯೇನ ಸತ್ತ್ವಂ 
ಶುದ್ಧೈ ದೃಸ್ಟಾಃ ಬ್ರಹ್ಮಸೌಖ್ಯಂ ತ್ವನಂತಮ್‌ ॥ ೧ ॥ 


ಮಹತ್ತೇವಾಂ ದ್ವಾರಮಾಹುರ್ವಿಮುಕ್ತೇ- 
ಸ್ತಮೋದ್ವಾರಂ ಯೋಪಿತಾಂ ಸಂಗಿಸಂಗಮ್‌ । 
ಮಹಾಂತಸ್ತೇ ಸಮಚಿತ್ತಾಃ ಪ್ರಶಾಂತಾ 


ವಿಮನ್ಯವಃ ಸುಹೃದಃ: ಸಾಧವೋ ಯೇ ॥ ೨ ॥ 


ಯೇ ವಾ ಮಯೀಶೇ ಕೃತಸೌಹೃದಾರ್ಥಾ 
ಜನೇಷು ದೇಹಂಭರವಾರ್ತಿಕೇಷು ॥ 
ಗೃಹೇಷು ಜಾಯಾತ್ಮಜರಾತಿಮತ್ಸು 


ನ ಪ್ರೀತಿಯುಕ್ತಾ ಯಾವದರ್ಥಾಶ್ಚ ಲೋಕೇ ॥ ೩ ॥ 


ನೂನಂ ಪ್ರಮತ್ತಃ ಕುರುತೇ ವಿಕರ್ಮ 
ಯದಿಂದ್ರಿಯಪ್ರೀತಯ ಆಪೃಣೋತಿ । 
ನ ಸಾಧು ಮನ್ಯೇ ಯತ ಆತ್ಮನೋಠಯ- 


ಮಸನ್ನಪಿ ಕ್ಲೇಶದ ಆಸ ದೇಹಃ ॥ ೪ ॥ 


ಪರಾಭವಸ್ತಾವದಬೋಧಜಾತೋ 
ಯಾವನ್ನ ಜಿಜ್ಞಾಸತ ಆತ್ಮತತ್ತ ತಸ್‌ ಐ 
ಯಾವತ್ಯಿಯಾಸ್ತಾವದಿದಂ ಮನೋ ವೈ 


ಕರ್ಮಾತ್ಮಕಂ ಯೇನ ಶರೀರಬಂಧಃ ॥ ೫ ॥ 


ಏವಂ ಮನಃ ಕರ್ಮವಶಂ ಪ್ರಯುಂಕ್ತೇ 
ಅವಿದ್ಯಯಾಠ 5ತ್ಮನ್ಯುಪಧೀಯಮಾನೇ | 
ಪ್ರೀತಿ ್ನ ಯಾವನ್ಮಯಿ ವಾಸುದೇವೇ 


ನ ಮುಚ್ಕತೇ ದೇಹಯೋಗೇನ ತಾವತ್‌ ॥ ೬ ॥ 


ಯದಾ ನ ಪಶ್ಯತ್ಯಯಥಾ ಗುಣೇಹಾಂ 
ಸ್ವಾರ್ಥೇ ಪ್ರಮತ್ತಃ: ಸಹಸಾ ವಿಪಶ್ಚಿತ್‌ । 
ಗತಸ್ಪೃತಿರ್ವಿಂದತಿ_ ತತ್ರ ತಾಪಾ- 


ನಾಸಾದ್ಯ ಮೈಥುನ್ಯಮಗಾರಮಜ್ಗ ॥1 ೭ 1 


ವಿಷಯಸುಖಗಳನ್ನು ಪಡೆಯಲಿಕ್ಕಾಗಿ ಇದೆ ಎಂದು ತಿಳಿಯಬೇಡಿರಿ. 
ಈ ಭೋಗಗಳನ್ನಾದರೋ ಅಮೇಧ್ಯವನ್ನು ಭಕ್ಷಿಸುವ ಹಂದಿ-ನಾಯಿ 
ಮುಂತಾದವುಗಳೂ ಅನುಭವಿಸುತ್ತಿವೆ. ಈ ಶರೀರದಿಂದ ದಿವ್ಯ 
ತಪಸ್ಸನ್ನೇ ಆಚರಿಸಬೇಕು. ಅದರಿಂದ ಅಂತಣರಣವು ಶುದ್ಧವಾಗಿ, 
ಅನಂತ ಬ್ರಹ್ಮಾನಂದವು ದೊರೆಯುವುದು. ॥ ೧ ॥ ಮಹಾಪುರುಷರ 
ಸೇವೆಯು ಮುಕ್ತಿಗೆ ದ್ವಾರವೆಂದೂ, ಸ್ವ್ರೀಲಂಪಟರಾದ ಕಾಮುಕರ 
ಸಂಗವು ನರಕದ ದ್ವಾರವೆಂದು ತಿಳಿಸಲಾಗಿದೆ. ಸಮಚಿತ್ತರೂ, 
ಪ್ರಶಾಂತರೂ, ಕ್ರೋಧರಹಿತರೂ, ಸರ್ವರಿಗೆ ಹಿತವನ್ನೇ ಚಿಂತಿಸು 
ವವರೂ, ಸದಾಚಾರಸಂಪನ್ನರೂ ಆದವರೇ ಮಹಾಪುರುಪರಾಗಿದ್ದಾರೆ. 
॥ ೨॥ ಅಥವಾ ಪರಮಾತ್ಮನಾದ ನನ್ನ ಪ್ರೇಮವನ್ನೇ ಏಕೈಕ 
ಪುರುಷಾರ್ಥವೆಂದು ತಿಳಿಯುವವರೂ, ಕೇವಲ ವಿಷಯಗಳ ಚರ್ಚೆ 
ಯನ್ನೇ ಮಾಡುವ ಜನರಲ್ಲಿ ಹಾಗೂ ಪತ್ನೀ, ಪುತ್ರ, ಧನಾದಿ 
ಸಾಮಗ್ರಿಗಳಿಂದ ಸಂಪನ್ನವಾದ ಮನೆಯಲ್ಲಿ ರುಚಿಯಿಲ್ಲದಿರು 
ವವರೂ, ತಮ್ಮ ಶರೀರದ ನಿರ್ವಾಹಕ್ಕಾಗಿ ಬೇಕಷ್ಟೇ ಲೌಕಿಕ ಕರ್ಮ 
ಗಳಲ್ಲಿಪ್ರವೃತ್ತರಾದವರೂ ಮಹಾತ್ಮರಾಗಿದ್ದಾರೆ. 1೩॥ ಮನುಷ್ಯನು 
ನಿಜವಾಗಿಯೂ ಇಂದ್ರಿಯಗಳನ್ನುತ್ಫಪ್ತಿಪಡಿಸಲಿಕ್ಕಾಗಿಯೇ ಪ್ರಮಾದ 
ವಶನಾಗಿ ಕೆಟ್ಟಕೆಲಸಗಳನ್ನು ಮಾಡುತ್ತಾನೆ. ಇದನ್ನು ನಾನು ಒಳ್ಳೆಯ 
ದೆಂದು ತಿಳಿಯುವುದಿಲ್ಲ ಏಕೆಂದರೆ, ಇದರಿಂದಲೇ ಆತ್ಮನಿಗೆ ಈ 
ಅಸತ್ತಾದ ದುಃಖಮಯ ಶರೀರವು ದೊರೆಯುತ್ತದೆ. ॥ ೪ ॥ 
ಜೀವಿಗೆ ಆತ್ಮತತ್ತ್ವದ ಜಿಜ್ಞಾಸೆ ಉಂಟಾಗುವವರೆಗೆ ಅಜ್ಞಾನವಶದಿಂದ 
ದೇಹಾದಿಗಳ ಮೂಲಕ ಆತ್ಮನ ಸ್ವರೂಪವು ಅಡಗಿಕೊಂಡಿರುತ್ತದೆ. 
ಈ ಲೌಕಿಕ- ವೈದಿಕ ಕರ್ಮಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವವರೆಗೆ 
ಮನಸ್ಸಿನಲ್ಲಿ ಕರ್ಮಗಳ ವಾಸನೆಗಳು ಇದ್ದುಕೊಂಡಿರುತ್ತವೆ ಮತ್ತು 
ಅದರಿಂದಲೇ ಅವನಿಗೆ ಶರೀರ ಬಂಧನವು ಬಂದೇ ಬರುವುದು. 
॥ ೫ ॥ ಹೀಗೆ ಅವಿದ್ಯೆಯ ಮೂಲಕ ಆತ್ಮತತ್ರ್ವವು ಮುಚ್ಚಿಹೋಗಿರುವು 
ದರಿಂದ ಕರ್ಮವಾಸ ನೆಗೆ ತುತ್ತಾಗಿ ಚಿತ್ತವು ಮನುಷ್ಯನನ್ನು ಪುನಃ 
ಕರ್ಮಗಳಲ್ಲೇ ತೊಡಗಿಸುತ್ತದೆ. ಆದ್ದರಿಂದ ಜೀವಿಗೆ ವಾಸುದೇವನಾದ 
ನನ್ನಲ್ಲಿ ಪ್ರೀತಿಯುಂಟಾಗುವ ವರಗೆ ದೇಹಬಂಧನದಿಂದ ಬಿಡು 
ಗಡೆಯಾಗಲಾರನು. ॥ ೬॥ ಸ್ವಾರ್ಥದಿಂದ ಮರುಳಾದ ಜೀವನು 
ವಿವೇಕವನ್ನು ಆಶ್ರಯಿಸಿ, ಇಂದ್ರಿಯಗಳ ಚೇಷ್ಟೆಗಳನ್ನುಮಿಥೈಗಳೆಂದು 
ನೋಡುವವರೆಗೆ ಆತ್ಮಸ್ವರೂಪದ ಸ್ಟೃತಿಯನ್ನು ಕಳಕೊಂಡ ಕಾರಣ 
ದಿಂದ ಅವನು ಅಜ್ಞಾನವಶನಾಗಿ ವಿಷಯ ಪ್ರಧಾನವಾದ ಮನೆಯೇ 
ಮುಂತಾದವುಗಳಲ್ಲಿ ಆಸಕ್ಷನಾಗಿರುತ್ತಾನೆ ಮತ್ತು ನಾನಾರೀತಿಯ 
ಕ್ಲೇಶಗಳನ್ನು ಅನುಭವಿಸುತ್ತಿರುತ್ತಾನೆ. ॥ ೭ ॥ 

ಸ್ವೀ-ಪುರುಷರ ದಾಂಪತ್ಯಭಾವವೆಂಬುದು ಅವರ ಹೃದಯ 
ವನ್ನು ಸೇರಿಸುವ ಮತ್ತೊಂದು ಸ್ಥೂಲವಾದ ಹಾಗೂ ಕತ್ತರಿಸಲಾಗದ 


5 ಅಧ್ಯಾಯ] 


ಪಂಚಮ ಸೃಂಧ 


525 


ಕಾ ಸ | ಸ “೬೧ 


ಪುಂಸಃ ಸ್ವಿಯಾ ಮಿಥುನೀಭಾವಮೇತಂ 
ತಯೋರ್ಮಿಥೋ ಹೃದಯಗ್ರಂಥಿಮಾಹುಃ । 
ಅತೋ ಗೃಹಕ್ಷೇತ್ರಸುತಾಪ್ತವಿತ್ತೈ- 
ರ್ಜನಸ್ಯ ಮೋಹೋ5ಯಮಹಂ ಮಮೇತಿ ॥ ೮ ॥ 


ಯದಾ ಮನೋಹೃದಯಗ್ರಂಥಿರಸ್ಯ 
ಕರ್ಮಾನುಬದ್ದೋ ದೃಢ ಆಶ್ಚಥೇತ ॥ಟ 

ತದಾ ಜನಃ ಸಂಪರಿವರ್ತತೇತಸ್ಥಾದ್‌ 
ಮುಕ್ತಃ ಪರಂ ಯಾತ್ಯತಿಹಾಯ ಹೇತುಮ್‌ ॥ ೯ ॥ 


ಹಂಸೇ ಗುರೌ ಮಯಿ ಭಕಾ ಕ್ಯನುವೃತ್ತ್ವಾ 
ವಿತೃಷ್ಟಯಾ ದ್ವಂದ್ವತಿತಿಕ್ಚಯಾ ಚ । 
ಸರ್ವತ್ರ ಜಂತೋರ್ವ್ಯಸನಾವಗತ್ಕಾ 


ಜಿಜಾ )್ಲಿಸಯಾ ತಪಸೇಹಾನಿವೃತ್ತಾ ಶ್ಯ I ೧೦ 1 


ಮತ್ಯರ್ಮಭಿರ್ಮತೃಥಯಾ ಚ ನಿತ್ಯಂ 

ಮದ್ದೇವಸಂಗಾದ್ದುಣಕೀರ್ತನಾನ್ನೇ | 
ನಿರ್ವೈರಸಾಮ್ಯೋಪಶಮೇನ ಪುತ್ರಾ 
ಜಿಹಾಸಯಾ ದೇಹಗೇಹಾತ್ಮಬು ಶೇ ॥೧೧॥ 


ಅಧ್ಯಾತ್ಮಯೋಗೇನ ವಿವಿಕ್ವಸೇವಯಾ 
ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಧ್ರ್ಯಕ್‌ । 

ಸಚ್ಛದ್ಧಯಾ ಬ್ರಹ್ಮಚರ್ಯೇಣ ಶಶ್ಚದ್‌ 
ಅಸಂಪ್ರಮಾದೇನ ಯಮೇನ ವಾಚಾಮ್‌ ॥ ೧೨॥ 


ಸರ್ವತ್ರ ಮದ್ಭಾವವಿಚಕ್ಟಣೇನ 
ಜ್ಞಾನೇನ ವಿಜ್ಞಾನವಿರಾಜಿತೇನ I 
ಯೋಗೇನ ದೃತ್ಯುದ್ಯಮಸತ್ತ ಯುಕ್ತೋ 


ಲಿಂಗಂ ವ್ಯಪೋಹೇತ್ಸುಶಲೋತಹಮಾಖ್ಯಮ್‌ ॥ ೧೩॥ 


ಕರ್ಮಾಶಯಂ ಹೃದಯಗ್ರಂಥಿಬಂಧ- 
ಮವಿದ್ಯಯಾ5 $ಸಾದಿತಮಪ್ರಮತ್ತಃ | 

ಅನೇನ ಯೋಗೇನ ಯಥೋಪದೇಶಂ 
ಸಮ್ಯಗ್ವಪೋಹ್ಯೋಪರಮೇತ ಯೋಗಾತ್‌ ॥ ೧೪ ॥ 


[1739118 & 


ಗಂಟು ಆಗಿದೆ ಎಂದು ಪಂಡಿತರು ಹೇಳುತ್ತಾರೆ. ದೇಹಾಭಿಮಾನ 
ರೂಪವಾದ ಒಂದೊಂದು ಸೂಕ್ಷ್ಮಗಂಟುಗಳಾದರೋ ಅವನಲ್ಲಿ 
ಬೇರೆ-ಬೇರೆಯಾಗಿ ಮೊದಲಿನಿಂದಲೇ ಇವೆ. ಇದರಿಂದಲೇ ಜೀವಿಗೆ 
ದೇಹೇಂದ್ರಿಯಗಳಲ್ಲದೆ ಮನೆ, ಹೊಲ, ಪುತ್ರರು, ಸ್ವಜನರು ಮತ್ತು 
ಧನ ಮುಂತಾದವುಗಳಲ್ಲಿಯೂ "ನಾನು- ನನ್ನದು' ಎಂಬಮೋಹವು 
ಉಂಟಾಗುವುದು. ॥ ೮ ॥ ಕರ್ಮ ವಾಸನೆಯಿಂದ ಬಿದ್ದಿರುವ ಇವನ 
ಈ ಬಲವಾದ ಹೃದಯ ` ಗ್ರಂಥಿಯು ಸಡಿಲವಾದಾಗ ಈ 
ದಾಂಪತ್ಯಭಾವದಿಂದ ನಿವೃತ್ತಿಯಾಗಿ ಹೋಗುತ್ತಾನೆ. ಹಾಗೆಯೇ 
ಸಂಸಾರಬಂಧನಕ್ಕೆ ಕಾರಣವಾದ ಅಹಂಕಾರವನ್ನು ತ್ಯಜಿಸಿ ಎಲ್ಲವಿಧದ 
ಬಂಧನಗಳಿಂದ ಮುಕ್ತನಾಗಿ ಪರಮಪದವನ್ನು ಪಡೆದು 
ಕೊಳ್ಳುವನು. ॥ ೯ ॥ ಪುತ್ರರೇ। ಸಂಸಾರಸಾಗರದಿಂದ ದಾಟಲು 
Ki ಹಾಗೂ ಧೈರ್ಯ, ಉದ್ಯಮ, ಸತ್ತ ಒವಿಶಿಷ್ಠನಾದ 
ಮನುಷ್ಯನು - ಎಲ್ಲರ ಆತ್ಮ ಸ್ವರೂಪನೂ ಗುರುಸ್ವ: ರೂಪನೂ ಆ 
ಭಗವಂತನಾದ ನನ್ನಲ್ಲಿ ಭಕ್ತಿ ಭಾವವನ್ನು ಇರಿಸುವುದರಿಂದ, ನನ್ನಲ್ಲಿ 
ಪರಾಯಣನಾಗುವುದರಿಂದ, ತೃಷ್ಣೆಯ ತ್ಯಾಗದಿಂದ, ಸುಖ- 
ದುಃಖಾದಿ ದ್ವಂದ್ವಗಳನ್ನು ಸಹಿಸುವುದರಿಂದ, 'ಜೀವಿಯ ಎಲ್ಲ 
ಯೋನಿಗಳಲ್ಲಿಯೂ ದುಃಖವೇ ತುಂಬಿದೆ' ಎಂಬ ವಿಚಾರದಿಂದ, 
ತತ್ತ್ವಜ್ಞಾನದಿಂದ, ತಪಸ್ಸಿನಿಂದ, ಸಕಾಮಕರ್ಮಗಳ ತ್ಯಾಗದಿಂದ, 
ನನಗಾಗಿಯೇ ಕರ್ಮಮಾಡುವುದರಿಂದ, ನನ್ನ ಕಥೆಗಳನ್ನು 
ಪ್ರತಿದಿನವೂ ಶ್ರವಣಿಸುವುದರಿಂದ, ನನ್ನ ಭಕ್ತರ ಸಮಾಗಮ ಮತ್ತು 
ನನ್ನ ಗುಣಗಳ ಕೀರ್ತನದಿಂದ, ವೈರತ್ಯಾಗದಿಂದ, ಸಮತೆಯಿಂದ, 
ಶಾಂತಿಯಿಂದ, ಶರೀರ ಮತ್ತು ಮನೆ ಮುಂತಾದವುಗಳಲ್ಲಿ 
"ನಾನು-ನನ್ನದು' ಎಂಬ ಭಾವವನ್ನು ತ್ಯಜಿಸುವ ಇಚ್ಛೆಯಿಂದ, 
ಅಧ್ಯಾತ್ಮಶಾಸ್ತ್ರವನ್ನು ಅನುಸಂಧಾನಮಾಡುವುದರಿಂದ, ಏಕಾಂತ 
ಸೇವನೆಯಿಂದ, ಪ್ರಾಣ-ಇಂದ್ರಿಯಗಳು-ಮನಸ್ಸು ಇವುಗಳ ಸಂಯಮ 
ದಿಂದ, ಶಾಸ್ತ್ರಗಳಲ್ಲಿ ಮತ್ತು ಸತ್ತುರುಷರ ವಚನಗಳಲ್ಲಿ ಶ್ರದ್ಧೆಯನ್ನಿಡು 
ವುದರಿಂದ, ಪೂರ್ಣ ಬ್ರಹ್ಮಚರ್ಯದಿಂದ, ಕರ್ತವ್ಯ- ಕರ್ಮಗಳಲ್ಲಿ 
ನಿರಂತರ ಸಾವಧಾನವಾಗಿರುವುದರಿಂದ, ಮಾತಿನ ಸಂಯಮದಿಂದ, 
ಎಲ್ಲೆಡೆ ನನ್ನದೇ ಅಸ್ಥಿತ್ವವನ್ನು ನೋಡುವುದರಿಂದ, ಅನುಭವಜ್ಞಾನ 
ಸಹಿತ ತತ್ತ ವಿಚಾರದಿಂದ ಮತ್ತು ಯೋಗಸಾಧನೆಯಿಂದ ಅಹಂ 
ಕಾರರೂಪ; ವಾದ ತನ್ನ ಲಿಂಗಶರೀರವನ್ನು ಲೀನವಾಗಿಸಿ ಬಿಡಬೇಕು. 
॥ ೧೦-೧೩ ॥ ಮನುಃ ಷ್ಠನು ಎಚ್ಚರವಾಗಿದ್ದು ಅವಿದ್ಯೆಯಿಂದ 
ಉಂಟಾದ ಹೃದಯದ ಗಂಧಿರೊಪವಾದ ಬಂಧನವನ್ನು ಶಾಸ್ಟ್ರೋಕ್ಸ 
ರೀತಿಯಿಂದ ₹ ಈ ಸಾಧನೆಗಳ ಮೂಲಕ ಚೆನ್ನಾಗಿ ಕತ್ತರಿಸಿ 'ನಿಡಬೇಕು. 
ಏಕೆಂದರೆ, ಇದೇ ಕರ್ಮಸಂಸ್ಕಾರಗಳು ವಾಸಿಸುವ ಸ್ಥಾನವಾಗಿದೆ. 
ಅನಂತರ ಸಾಧನೆಗಳನ್ನೂ ತ್ಯಾಗಮಾಡಿ ಬಿಡಬೇಕು. ॥ ೧೪ i 
ನನ್ನ ಲೋಕವನ್ನು ಸತ ಇಚ್ಛೆಯಿದ್ದರೆ ಅಥವಾ ನನ್ನ 
ಅನುಗ್ರಹದ ಪ ಪ್ರಾಪ್ತಿಯೇ ಪರಮ ಪುರುಷಾರ್ಥವೆಂದು ತಿಳಿದಿರು. 
ವವನು ರಾಜನಾಗಿದ್ದರೆ ತಿಳಿವಳಿಕೆಯಿಲ್ಲದ ತನ್ನ ಪ್ರಜೆಗಳಿಗೆ- 
ಗುರುವು ಶಿಷ್ಟರಿಗೆ ಮತ್ತು ತಂದೆಯು ಮಕ್ಕಳಿಗೆ ಶಿಕ್ಷಣವನ್ನು ಕೊಡು 
ವಂತೆ As ಶಿಕ್ಷಣವನ್ನು ಕೊಡಬೇಕು. ಅವರೇನಾದರೂ 
ಅಜ್ಞಾನದಿಂದ ಆ ಶಿಕ್ಷಣಕ್ಕೆ ಅನುಗುಣವಾಗಿ ನಡೆಯದೇ ಕರ್ಮ 


526 


ಪುತ್ರಾಂಶ್ಚ ಶಿಷ್ಯಾಂಶ್ಚ ನೃಪೋ ಗುರುರ್ವಾ 
ಮಲ್ಲೋಕಕಾಮೋ ಮದನುಗ್ರಹಾರ್ಥ: ಟ 

ಇತ್ನಂ ವಿಮನ್ಶುರನುಶಿಷ್ಯಾದತಜ್ಞಾ ನ್‌ 
ನ ಯೋಜಯೇತ್ಕರ್ಮಸು ಕರ್ಮಮೂಢಾನ್‌ । 

ಕಂ ಯೋಜಯನ್ಮನುಜೋಠ5 ರ್ಥಂ ಲಭೇತ 
ನಿಪಾತಯನ್ನಷ್ಟ ದೃಶಂ ಹಿ ಗರ್ತೇ ॥ ೧೫॥ 


ಲೋಕಃ ಸ್ವಯಂ ಶ್ರೇಯಸಿ ನಷ್ಟದೃಷ್ಟಿ: 
ರ್ಯೋಕನರ್ಥಾನ್‌ ಸಮೀಹೇತ ನಿಕಾಮಕಾಮಃ | 

ಅನ್ಯೋನ್ಯವೈರ: ಸುಖಲೇಶಹೇತೋ- 
ರನಂತದುಃಖಂ ಚ ನ ವೇದ ಮೂಢಃ ॥ ೧೬॥ 


ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿದ್‌ 
ಅವಿದ್ಯಾಯಾಮಂತರೇ ವರ್ತಮಾನಮ್‌ । 

ದೃಷ್ಟ್ವಾ ಪುನಸ್ತಂ ಸಫೃಣಃ ಕುಬುದ್ಧಿಂ 
ಪ್ರಯೋಜಯೇದುತ್ಸಥಗಂ ಯಥಾಂಧಮ್‌ ॥ ೧೭॥ 


ಗುರುರ್ನ ಸ ಸ್ಕಾತ್ತಜನೋ ನ ಸ ಸ್ಯಾತ್‌ 

ಪಿತಾ ನ ಸ ಸ್ಯಾಜ್ಜನನೀ ನ ಸಾ ಸ್ಯಾತ್‌ | 
ದೈವಂ ನ ತತ್ತ್ಯಾನ್ನ ಪತಿಶ್ಚ ಸ ಸ್ಕಾ- 

ನ್ನ ಮೋಚಯೇದ್ಯಃ ಸಮುಪೇತಮೃತ್ಯುಮ್‌ ॥ ೧೮ ॥ 


ಇದಂ ಶರೀರಂ ಮಮ ದುರ್ವಿಭಾವ್ಯಂ 
ಸತ್ತ್ವಂ ಹಿ ಮೇ ಹೃದಯಂ ಯತ್ರ ಧರ್ಮಃ । 
ಪೃಷ್ಠೇ ಕೃತೋ ಮೇ ಯದಧರ್ಮ ಆರಾದ್‌ 
ಅತೋ ಹಿ ಮಾಂ ಯಷಭಂ ಪ್ರಾಹುರಾರ್ಯಾಃ ॥ ೧೯ ॥ 


ತಸ್ಮಾದ್ಧವಂತೋ ಹೃದಯೇನ ಜಾತಾಃ 
ಸರ್ವೇ :ಮಹೀಯಾಂಸಮಮುಂ ಸನಾಭಮ್‌ ॥ಟ 
ಅಕ್ಷಿಷಬುದ್ದಾ ಭರತಂ ಭಜಧ್ವಂ 
ಶುಶ್ರೂಷಣಂ ತದ್ದರಣಂ ಪ್ರಜಾನಾಮ್‌ ॥ ೨೦ ॥ 


ಭೂತೇಷು ವೀರುದ್‌ಭ್ಯ ಉದುತ್ತಮಾ ಯೇ 
ಸರೀಸ್ಫಪಾಸ್ತೇಷು ಸಬೋಧನಿಷ್ಠಾಃ I 

ತತೋ ಮನುಷ್ಯಾಃ ಪ್ರಮಥಾಸ್ತತೋಪಪಿ 
ಗಂಧರ್ವಸಿದ್ದಾ ವಿಬುಧಾನುಗಾ ಯೇ ॥ ೨೧ ॥ 


[1739118 8 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ವನ್ನೇ ಪರಮಪುರುಷಾರ್ಥವೆಂದು ತಿಳಿದುಕೊಂಡಿದ್ದರೆ ಅವರ 
ಮೇಲೆ ಸಿಟ್ಟಾಗದೆ ಅವರನ್ನು ಮೃದುವಾಗಿ ತಿಳಿವಳಿಕೆ ನೀಡಿ ಕಾಮ್ಯ 
ಕರ್ಮದಲ್ಲಿ ಅವರು ತೊಡಗದಂತೆ ಮಾಡಬೇಕು. ಅವರನ್ನು 
ವಿಷಯಾಸಕ್ತಿಯಿಂದ ಕೂಡಿದ ಕಾಮ್ಯಕರ್ಮಗಳಲ್ಲಿ ತೊಡಗಿಸು 
ವುದು ಕುರುಡನನ್ನು ಬೇಕೆಂತಲೇ ಹಳ್ಳಕ್ಕೆ ತಳ್ಳಿದಂತೆ ಇದೆ. 
ಇದರಿಂದ ಯಾವ ಪುರುಷಾರ್ಥದ ಸಿದ್ಧಿಯಾದಂತಾದೀತು ? 
॥ ೧೫ ॥ ತಮ್ಮ ನಿಜವಾದ ಶ್ರೇಯಸ್ಸು ಯಾವುದರಲ್ಲಿದೆ ಎಂಬು 
ದನ್ನು ಜನರು ತಿಳಿಯಲಾರರು. ಇದರಿಂದಲೇ ಅವರು ಬಗೆ- 
ಬಗೆಯ ಭೋಗ-ಕಾಮನೆಗಳಲ್ಲಿ ಸಿಕ್ಕಿಹಾಕಿಕೊಂಡು ತುಚ್ಛವಾದ 
ಕ್ಷಣಿಕ ಸುಖಕ್ಕಾಗಿ ಪರಸ್ಪರ ವೈರವನ್ನು ಕಟ್ಟಿಕೊಳ್ಳುತ್ತಾರೆ ಮತ್ತು 
ನಿರಂತರವಾಗಿ ವಿಷಯಭೋಗಗಳಿಗಾಗಿಯೇ ಪ್ರಯತ್ನಿಸುತ್ತಿರು 
ತ್ತಾರೆ. ಈ ವೈರ-ವಿರೋಧದಿಂದ ನರಕಾದಿ ಅನಂತ ಘೋರ 
ದುಃಖಗಳು ಉಂಟಾಗಬಹುದೆಂಬುದನ್ನು ಆ ಮೂರ್ಯರು 
ವಿಚಾರ ಮಾಡುವುದೇ ಇಲ್ಲ ॥ ೧೬ ॥ ಹಳ್ಳಕ್ಕೆ ಬೀಳುವಂತಹ 
ತಪ್ಪುದಾರಿಯಿಂದ ಕುರುಡನೊಬ್ಬನು ಹೋಗುತ್ತಿದ್ದರೆ, ಕಣ್ಣುಳ್ಳ 
ಮನುಷ್ಯನು ಅವನನ್ನು ಅಲ್ಲಿಗೆ ಹೋಗಲು ಬಿಡುವುದಿಲ್ಲ 
ಹಾಗೆಯೇ ಅಜ್ಞಾಧಿಯು ಅವಿದ್ಯೆಯಲ್ಲಿ ಸಿಕ್ಕಿಕೊಂಡು ದುಃಖದ 
ಕಡೆಗೆ ಹೋಗುತ್ತಿರುವುದನ್ನು ಕಂಡು ಯಾವ ದಯಾಳುವಾದ 
ಜ್ಞಾನಿಯು ತಿಳಿದು-ತಿಳಿದು ಆತನನ್ನು ಆ ತಪ್ಪುದಾರಿಯಲ್ಲಿ 
ಹೋಗಲು ಬಿಡುವನು ಅಥವಾ ಹೋಗಲು ಪ್ರೇರೇಪಿಸ 
ಬಹುದು? ॥ ೧೭ ॥ ತನಗೆ ಪ್ರಿಯನಾದ ಸಂಬಂಧಿಯನ್ನು 
ಅಥವಾ ಶಿಷ್ಯನನ್ನು ಭಗವದ್ಧ್ತಿಯ ಉಪದೇಶವನ್ನು ಕೊಟ್ಟು ಮೃತ್ಯು 
ವಿನ ದವಡೆಯಿಂದ ಬಿಡಿಸದಿರುವ ಗುರುವು ನಿಜವಾದ ಗುರುವೇ 
ಅಲ್ಲ ಸ್ವಜನನು-ಸ್ವಜನನಲ್ಲ ತಂದೆಯು-ತಂದೆಯಲ್ಲ ತಾಯಿಯು 
-ತಾಯಿಯಲ್ಲ ದೈವವು-ಇಷ್ಟದೇವರಲ್ಲ ಪತಿಯು- ಪತಿಯೇ 
ಅಲ್ಲ ॥ ೧೮ ॥ 

ಎಲೈ ಪುತ್ರರೇ ! ನನ್ನ ಈ ಅವತಾರ ಶರೀರದ ರಹಸ್ಯವು ಸಾಧಾ 
ರಣ ಮನುಷ್ಯರ ಬುದ್ದಿಗೆ ಎಟಕುವುದಲ್ಲ ಧರ್ಮಕ್ಕೆ ನೆಲೆಯಾಗಿ 
ರುವ ಶುದ್ಧಸತ್ತ್ವವೇ ನನ್ನ ಹೃದಯವು. ಅಧರ್ಮವನ್ನು ನಾನು 
ಬಹಳ ದೂರ ಹಿಂದಕ್ಕೆ ತಳ್ಳಿಬಿಟ್ಟಿರುವೆನು. ಇದರಿಂದ ಸತ್ಪುರುಷರು 
ನನ್ನನ್ನು "ಯಷಭ'ನೆಂದು ಹೇಳುತ್ತಾರೆ. ॥ ೧೯ ॥ ನೀವೆಲ್ಲರೂ ನನ್ನ 
ಆ ಶುದ್ಧಸತ್ವಮಯ ಹೃದಯದಿಂದ ಉತ್ಸನ್ನರಾಗಿರುವಿರಿ. 
ಅದಕ್ಕಾಗಿ ಮತ್ತರವನ್ನು ಬಿಟ್ಟು ನಿಮ್ಮ ಹಿರಿಯಣ್ಣ ಭರತನ ಸೇವೆ 
ಯನ್ನು ಮಾಡಿರಿ. ಅವನನ್ನು ಸೇವಿಸುವುದು ನನ್ನ ಸೇವೆಯೇ ಆಗಿದೆ 
ಹಾಗೂ ಇದೇ ನಿಮ್ಮ ಪ್ರಜಾಪಾಲನೆಯೂ ಆಗಿದೆ. ॥ ೨೦ ॥ ಎಲ್ಲ 
ಸ್ಥಾವರಗಳಲ್ಲಿ ವೃಕ್ಷಗಳು ಅತ್ಯಂತ ಶ್ರೇಷ್ಠವಾಗಿವೆ. ಅವುಗಳಿಗಿಂತ 
ನಡೆಯುವ ಪ್ರಾಣಿಗಳು ಶ್ರೇಷ್ಠರು. ಅವುಗಳಲ್ಲಿಯೂ ಕೀಟಾದಿಗಳಿ 
ಗಿಂತ ಜ್ಞಾನವುಳ್ಳ ಪಶುಗಳು ಶ್ರೇಷ್ಠರು. ಪಶುಗಳಿಗಿಂತ ಮನುಷ್ಯ, 
ಮನುಷ್ಯರಿಗಿಂತ ಪ್ರಮಥಗಣಗಳು, ಪ್ರಮಥರಿಗಿಂತ ಗಂಧರ್ವರು, 
ಗಂಧರ್ವರಿಗಿಂತ ಸಿದ್ದರು, ಸಿದ್ಧರುಗಳಿಗಿಂತ ದೇವತೆಗಳ ಅನುಯಾ 
ಯಿಗಳಾದ ಕಿನ್ನರರು ಶ್ರೇಷ್ಠರಾಗಿದ್ದಾರೆ. ॥ ೨೧॥ ಆ ಕಿನ್ನರರಿ 
ಗಿಂತಲೂ ಅಸುರರು, ಅಸುರರಿಗಿಂತಲೂ ದೇವತೆಗಳು, ದೇವತೆ 
ಗಳಿಗಿಂತಲೂ ಇಂದ್ರನು ಶ್ರೇಷ್ಠನಾಗಿದ್ದಾನೆ. ಇಂದ್ರನಿಗಿಂತಲೂ 


5 ಅಧ್ಯಾಯ] 


ಪಂಚಮ ಸೃಂಧ 


527 


ದೇವಾಸುರೇಭ್ಯೋ ಮಘವತ್ಸಧಾನಾ 
ದಕ್ಲಾದಯೋ ಬ್ರಹ್ಮಸುತಾಸ್ತು ತೇಷಾಮ್‌ । 

ಭವಃ ಪರಃ ಸೋಠ5ಥ ವಿರಿಂಚವೀರ್ಯಃ 
ಸ ಮತ್ತರೋ5ಹಂ ದ್ವಿಜದೇವದೇವಃ ॥ ೨೨ ॥ 


ನ ಬ್ರಾಹ್ಮಣೈಸ್ತುಲಯೇ ಭೂತಮನ್ಯತ್‌ 
ಪಶ್ಯಾಮಿ ವಿಪ್ರಾಃ ಕಿಮತಃ ಪರಂ ತು | 
ಯಸ್ಸಿನ್ಸಭಿಃ ಪ್ರಹುತಂ ಶ್ರದ್ಧಯಾಹ- 
ಮಶ್ನಾಮಿ ಕಾಮಂ ನ ತಥಾಗ್ನಿಹೋತ್ರೇ 1 ೨೩ 1 
ಧೃತಾ ತನೂರುಶತೀ ಮೇ ಪುರಾಣೀ 
ಯೇನೇಹ ಸತ್ತ್ವಂ ಪರಮಂ ಪವಿತ್ರಮ್‌ 
ಶಮೋ ದಮಜಹತ್ಯಮನುಗ್ರಹಶ್ಚ 
ತಪಸ್ಪಿತಿಕ್ಬಾನುಭವಶ್ಚ ಯತ್ರ 


॥ ೨೪ ॥ 


ಮತ್ತೋ ಪ್ಯನಂತಾತ್ತರತಃ ಪರಸ್ಕಾ 
ತ್ಸರ್ಗಾಪವರ್ಗಾಧಿಪತೇರ್ನ ಕಿಂಚಿತ್‌ 

ಯೇಷಾಂ ಕಿಮು ಸ್ಯಾದಿತರೇಣ ತೇಷಾ- 
ಮಕಿಂಚನಾನಾಂ ಮಯಿ ಭಕ್ತಿಭಾಜಾಮ್‌ ॥| ೨೫ ॥ 


ಸರ್ವಾಣಿ ಮದ್ಭಿಷ್ಟ್ಯತಯಾ ಭವದ್ದಿ- 
ಶ್ಚರಾಣಿ ಭೂತಾನಿ ಸುತಾ ಧ್ರುವಾಣಿ 
ಸಂಭಾವಿತವ್ಯಾನಿ ಪದೇ ಪದೇ ವೋ 


ಎವಿಕ್ಷದೃಗ್ನಿಸ್ತದುಹಾರ್ಹಣಂ ಮೇ 1॥೨೬॥ 
ಮನೋವಚೋದ್ಭ್ಧಕ್ಕರಣೇಹಿತಸ್ಯ 

ಸಾಕ್ಟಾತೃತಂ ಮೇ ಪರಿಬರ್ಹಣಂ ಹಿ 1 
ವಿನಾ ಪುಮಾನ್ಯೇನ ಮಹಾವಿಮೋಹಾತ್‌ 

ಕೃತಾಂತಪಾಶಾನ್ನ ವಿಮೋಕ್ತುಮೀಶೇತ್‌ 11೨೭ ॥ 

ಶ್ರೀಶುಕ ಉವಾಚ 

ಏವಮನುಶಾಸ್ಯಾತ್ಮಜಾನ್‌ ಸ್ವಯಮನುಶಿಷ್ಟಾನಪಿ 
ಲೋಕಾನುಶಾಸನಾರ್ಥಂ ಮಹಾನುಭಾವಃ ಪರಮ- 
ಸುಹೃದ್ಧಗವಾನೃಷಭಾಪದೇಶ ಉಪಶಮಶೀಲಾನಾ- 


ಮುಪರತಕರ್ಮಣಾಂ ಮಹಾಮುನೀನಾಂ ಭಕ್ತಿಜ್ನಾನ- 
ವೈರಾಗ್ಯಲಕ್ಷಣಂ ಪಾರಮಹಂಸ್ಕಧರ್ಮಮುಪಶಿಕ್ಷಮಾಣಃ 


ಬ್ರಹ್ಮದೇವರ ಪುತ್ರರಾದ ದಕ್ಷಾದಿ ಪ್ರಜಾಪತಿಗಳು ಶ್ರೇಷ್ಠರಾಗಿದ್ದಾರೆ. 
ಬ್ರಹ್ಮದೇವರ ಪುತ್ರರಲ್ಲಿ ರುದ್ರನು ಸರ್ವಶ್ರೇಷ್ಠನಾಗಿದ್ದಾನೆ. ಅವರು 
ಬ್ರಹ್ಮದೇವರಿಂದಲೇ ಉತ್ಪನ್ನರಾದವರು ; ಅದಕ್ಕಾಗಿ ಬ್ರಹ್ಮದೇವರು 
ಅವರಿಗಿಂತಲೂ ಶ್ರೇಷ್ಠರು. ಅವರೂ ನನ್ನಿಂದಲೇ ಉತ್ಪನ್ನರಾದವರು 
ಮತ್ತು ನನ್ನನ್ನೇ ಉಪಾಸಿಸುತ್ತಾರೆ, ಅದಕ್ಕಾಗಿ ನಾನು ಅವರಿಗಿಂತಲೂ 
ಶ್ರೇಷ್ಠನಾಗಿದ್ದೇನೆ. ಆದರೆ ಬ್ರಾಹ್ಮಣರು ನನಗಿಂತಲೂ ಶ್ರೇಷ್ಠರಾಗಿ 
ದ್ದುರೆ. ಏಕೆಂದರೆ, ಅವರನ್ನು ನಾನು ಪೂಜ್ಯರೆಂದು ತಿಳಿಯು 
ತ್ವೇನೆ. ॥ ೨೨ ॥ 

(ಸಭೆಯಲ್ಲಿ ಉಪಸ್ಥಿತರಾಗಿದ್ದ ಬ್ರಾಹ್ಮಣರನ್ನು ಕುರಿತು -) ಎಲೈ 
ವಿಪ್ರಶ್ರೇಷ್ಠರೇ। ಇತರ ಯಾವ ಪ್ರಾಣಿಗಳೂ ಬ್ರಾಹ್ಮಣರಿಗೆ 
ಸಾಟಿಯೇ ಅಲ್ಲವೆಂದು ನಾನು ತಿಳಿಯುತ್ತೇನೆ. ಹೀಗಿರುವಾಗ ಅವ 
ರಿಂದ ಹೆಚ್ಚಿನವರೆಂದು ಯಾರನ್ನು ಹೇಳಬಹುದು ? ಜನರು ಶ್ರದ್ಧಾ 
ಪೂರ್ವಕವಾಗಿ ಬ್ರಾಹ್ಮಣರ ಬಾಯಿಯಲ್ಲಿ ಸಮರ್ಪಿಸುವ ಅನ್ನವೇ 
ಮುಂತಾದ ಆಹುತಿಯನ್ನು ನಾನು ಅತ್ಯಂತ ಪ್ರಸನ್ನತೆಯಿಂದ 
ಸ್ವೀಕರಿಸುವಂತೆ ಅಗ್ನಿಹೋತ್ರದಲ್ಲಿ ಹೋಮಮಾಡಿದ ಆಹುತಿ 
ಯನ್ನು ಸ್ವೀಕರಿಸುವುದಿಲ್ಲ ॥ ೨೩ ॥ ಯಾರು ಈ ಲೋಕದಲ್ಲಿ 
ಅಧ್ಯಯನದ ಮೂಲಕ ನನ್ನ ವೇದರೂಪವಾದ ಅತಿಸುಂದರವೂ, 
ಪುರಾತನವೂ ಆದ ಮೂರ್ತಿಯನ್ನು ಧರಿಸಿಕೊಂಡಿರುವರೋ, 
ಯಾರು ಪರಮಪವಿತ್ರ ಸತ್ವಗುಣ, ಶಮ, ದಮ, ಸತ್ಯ, ದಯೆ, 
ತಪಸ್ಸು ತಿತಿಕ್ಷೆ ಮತ್ತು ಜ್ಞಾನವೇ ಮುಂತಾದ ಎಂಟು ಗುಣಗಳಿಂದ 
ಸಂಪನ್ನರಾಗಿರುವರೋ ಅಂತಹ ಬ್ರಾಹ್ಮಣರಿಗಿಂತ ಮಿಗಿಲಾದವರು 
ಯಾರು ತಾನೇ ಇರಬಲ್ಲರು? ॥ ೨೪ ॥ ನಾನು ಬ್ರಹ್ಮಾದಿ 
ಗಳಿಗಿಂತಲೂ ಶ್ರೇಷ್ಠನೂ, ಅನಂತನೂ ಆಗಿರುವೆನು ಹಾಗೂ 
ಸ್ವರ್ಗ-ಮೋಕ್ಷಗಳನ್ನೂ ಕೊಡುವ ಸಾಮರ್ಥ್ಯವುಳ್ಳವನು. ಆದರೆ 
ನನ್ನ ಅಕಿಂಚನರಾದ ನಿಷ್ಕಾಮ ಭಕ್ತರು ನನ್ನಿಂದ ಎಂದಿಗೂ ಏನನ್ನೂ 
ಬಯಸುವುದಿಲ್ಲ ಅಂತಹ ನಿಚ್ಚಹರಾದವರು ರಾಜ್ಯವೇ 
ಮುಂತಾದ ಬೇರೆ ವಸ್ತುಗಳನ್ನು ಹೇಗೆ ಇಚ್ಛಿಸಬಲ್ಲರು ?॥೨೫॥ 

ಎಲ್ಫೆ ಪುತ್ರರೇ। ನೀವು ಸಮಸ್ತ ಚರಾಚರ ಪ್ರಾಣಿಗಳೂ 
ನನ್ನದೇ ಶರೀರವೆಂದರಿತು ಶುದ್ಧಬುದ್ಧಿಯಿಂದ ಹೆಜ್ಜೆಹೆಜ್ಜೆಗೆ ಅವರ 
ಸೇವೆ ಮಾಡಿರಿ. ಇದೇ ನಿಜವಾದ ನನ್ನ ಪೂಜೆಯಾಗಿದೆ. ॥ ೨೬ ॥ 
ಮನಸ್ಸು ಮಾತು ದೃಷ್ಟಿ ಹಾಗೂ ಇತರ ಇಂದ್ರಿಯಗಳ ಕರ್ಮ 
ಗಳೆಲ್ಲಕ್ಕೂ ನನ್ನ ಆರಾಧನೆಯೇ ಫಲವೆಂದು ತಿಳಿಯಿರಿ. ಇದಲ್ಲದೆ 
ಮನುಷ್ಯನು ತನ್ನನ್ನು ಮಹಾಮೋಹಮಯ ಕಾಲಪಾಶದಿಂದ 
ಬಿಡಿಸಿಕೊಳ್ಳಲಾರನು. ॥ ೨೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರ! 
ಖಯಷಭದೇವರ ಪುತ್ರರೆಲ್ಲರೂ ಸ್ವತಃ ಎಲ್ಲ ವಿಧದಿಂದ ಸುಶಿಕ್ಷಿತರೇ 
ಆಗಿದ್ದರೂ ಜನರಿಗೆ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ 
ಮಹಾಪ್ರಭಾವಶಾಲಿ ಪರಮ ಸುಪ್ಫದ್‌ ಭಗವಾನ್‌ ಖಯಷಭ 
ದೇವರು ಅವರಿಗೆ ಎಲ್ಲ ರೀತಿಯ ಉಪದೇಶವನ್ನು ಮಾಡಿದರು. 
ಖಯಷಭದೇವರ ನೂರು ಪುತ್ರರಲ್ಲಿ ಭರತನು ಎಲ್ಲರಿಗಿಂತ ಹಿರಿಯ 
ವನಾಗಿದ್ದನು. ಅವನು ಭಗವಂತನ ಪರಮ ಭಕ್ತನೂ, ಭಗವದ್ಧಕ್ತರ 
ಪರಾಯಣನೂ ಆಗಿದ್ದನು. ಯಪಷಭದೇವರು-ಪೃಥ್ವಿಯನ್ನು ಪಾಲಿ 
ಸಲಿಕ್ಠಾಗಿ ಅವನನ್ನು ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿದರು 


ಸ್ವತನಯಶತಜ್ಯೇಷ್ಠಂ ಪರಮಭಾಗವತಂ ಭಗವಜ್ಜನ- | ಮತ್ತು ಸ್ವತಃ ಶಮ-ದಮಾದಿ ಸಂಪನ್ನರಾದ, ನಿವೃತ್ತಿಧರ್ಮ 


[1739118 0 


528 


ಪರಾಯಣಂ ಭರತಂ ಧರಣಿಪಾಲನಾಯಾಭಿಷಿಚ್ಛ ಸ್ವಯಂ 
ಭವನ ಏವೋರ್ವರಿತಶರೀರಮಾತ್ರಪರಿಗ್ರಹ ಉನ್ಮತ್ತ 
ಇವ ಗಗನಪರಿಧಾನಃ ಪ್ರಕೀರ್ಣಕೇಶ ಆತ್ಮನ್ಯಾರೋ- 
ಪಿತಾಹವನೀಯೋ ಬ್ರಹ್ಯ್ಮಾವರ್ತಾತ್ಮವವ್ರಾಜ ॥ ೨೮ ॥ 
ಜಡಾಂಧಮೂಕಬಧಿರಪಿಶಾಚೋನ್ಮಾದಕವದವಧೂತ- 
ವೇಷೋತಭಿಭಾಷ್ಯಮಾಣೋಪಪಿ ಜನಾನಾಂ ಗೃಹೀತ- 
ಮೌನವ್ರತಸ್ತೂಪ್ಲೀಂ ಬಭೂವ ॥ ೨೯ ತತ್ರ ತತ್ರ 
ಪುರಗ್ರಾಮಾಕರಖೇಟವಾಟಖರ್ವಟಶಿಬಿರವ್ರಜಘೋಷ- 
ಸಾರ್ಥಗಿರಿವನಾಶ್ರಮಾದಿಷ್ಠನುಪಥಮವನಿಚರಾಪಸದೈ: 
ಪರಿಭೂಯಮಾನೋ ಮನಕ್ಚಿಕಾಭಿರಿವ ವನಗಜಸ್ರರ್ಜನ- 
ತಾಡನಾವಮೇಹನಷ್ಠೀವನಗ್ರಾವಶಕೃದ್ರಜಃಪ್ರಕ್ನೆಪಪೂತಿ- 
ವಾತದುರುಕ್ಷೆಸ್ಟದವಿಗಣಯನ್ನೇವಾಸತ್ಸಂಸ್ಥಾನ ಏತಸ್ಮಿನ್‌ 
ದೇಹೋಪಲಕ್ಷಣೇ ಸದಪದೇಶ ಉಭಯಾನು- 
ಭವಸ್ಪರೂಪೇಣ ಸ್ವಮಹಿಮಾವಸ್ಥಾನೇನಾಸಮಾರೋ- 
ಪಿತಾಹಂಮಮಾಭಿಮಾನತ್ಚಾದವಿಖಂಡಿತಮನಾಃ ಪೃಥಿ- 
ವೀಮೇಕಚರಃ ಪರಿಬಭ್ರಾಮ ॥ ೩೦ ॥ 
ಅತಿಸುಕುಮಾರಕರಚರಣೋರಃಸ್ನಲವಿಪುಲಬಾಹ್ರಂಸಗಲ- 
ವದನಾದ್ಯವಯವವಿನ್ಯಾಸಃ ಪ್ರಕೃತಿಸುಂದರಸ್ವಭಾವಹಾಸ- 


ಸುಮುಖೋ ನವನಲಿನದಲಾಯಮಾನಶಿಶಿರ- 
ತಾರಾರುಣಾಯತನಯನರುಚಿರಃ ಸದೃಶಸುಭಗಕಪೋಲ- 
ಕರ್ಣಕಂಠನಾಸೋ ವಿಗೂಢಸ್ಥಿತವದನಮಹೋತ್ಸವೇನ 


ಪುರವನಿತಾನಾಂ ಮನಸಿ ಕುಸುಮಶರಾಸನಮುಪದಧಾನಃ 
ಪರಾಗವಲಂಬಮಾನಕುಟಿಲಜಟಿಲಕಪಿಶಕೇಶಭೂರಿ- 
ಭಾರೋತವಧೂತಮಲಿನನಿಜಶರೀರೇಣ ಗ್ರಹಗೃಹೀತ 
ಇವಾದೃಶ್ಯತ ॥ ೩೧ ॥ 


[1739180 


ಶ್ರೀಮದ್ಭಾಗವತ 


[ಅಧ್ಯಾಯ 5 


ಪರಾಯಣರಾದ ಮುನಿಗಳಿಗೆ ಭಕ್ತಿ, ಜ್ಞಾ ನ, ವೈರಾಗ್ಯರೂಪವಾದ 
ಪರಮಹಂಸೋಚಿತವಾದ ಧರ್ಮದ ಶಿಕ್ಷಣವನ್ನು ಕೊಡು 
ವುದಕ್ಕಾಗಿ ಪೂರ್ಣವಾಗಿ ವಿರಕ್ಷರಾದರು. ಕೇವಲ ಶರೀರವನ್ನು 
ಮಾತ್ರ ಇಟ್ಟುಕೊಂಡು ಬೇರೆ ಎಲ್ಲವನ್ನೂ ಮನೆಯಲ್ಲೇ ಬಿಟ್ಟು 
ಬಿಟ್ಟರು. ಈಗ ಅವರು ವಸ್ತ್ರಗಳನ್ನೂ ತ್ಯಜಿಸಿ ಸರ್ವಥಾ ದಿಗಂಬರ 
ರಾದರು. ಆಗ ಅವರ ತಲೆ ಕೆದರಿತ್ತು, ಉನ್ನತ್ತನಂತೆ ವೇಷವಿತ್ತು. ಈ 
ಸ್ಥಿತಿಯಲ್ಲಿ ಅವರು ಆಹವನೀಯವೇ ಮೊದಲಾದ ಅಗ್ನಿಗಳನ್ನು 
ತನ್ನಲ್ಲೇ ಲೀನವಾಗಿಸಿಕೊಂಡು ಸಂನ್ಯಾಸಿಗಳಾಗಿ, ಬ್ರಹ್ಮಾವರ್ತ 
ದೇಶದಿಂದ ಹೊರಗೆ ಹೊರಟುಹೋದರು. ॥ ೨೮ ॥ ಅವರು 
ಪೂರ್ಣವಾಗಿ ಮೌನವಾಗಿದ್ದರು. ಯಾರಾದರೂ ಮಾತನಾಡಿಸಿ 
ದರೂ ಮಾತನಾಡುತ್ತಿರಲಿಲ್ಲ ಮೂರ್ಯರಂತೆ, ಕುರುಡರಂತೆ, 
ಕಿವುಡರಂತೆ ಮೂಗರಂತೆ, ಪಿಶಾಚಿಗಳಂತೆ ಹಾಗೂ ಹುಚ್ಚರಂತೆ 
ಆಚರಣೆಗಳನ್ನು ಆಚರಿಸುತ್ತಾ ಅವರು ಅವಧೂತರಾಗಿ ಅಲ್ಲಲ್ಲಿ 
ಸಂಚರಿಸತೊಡಗಿದರು. ॥ ೨೯ ॥ ಕೆಲವು ಸಲ ನಗರಗಳಿಗೋ, 
ಹಳ್ಳಿಗಳಿಗೋ ಹೋದರೆ, ಕೆಲವೊಮ್ಮೆ ಗಣಿಗಳಿಗೋ, ರೈತರ 
ವಸತಿಗಳಿಗೋ, ತೋಟಗಳಿಗೋ, ಬೆಟ್ಟದ ಹಳ್ಳಿಗಳಿಗೋ, ಸೇನಾ 
ಶಿಬಿರಗಳಿಗೋ, ಗೋಶಾಲೆಗಳಿಗೋ, ಗೊಲ್ಲರ ಕೇರಿಗಳಿಗೋ, 
ಯಾತ್ರಿಕರು ತಂಗುವ ಸ್ಥಳಗಳಿಗೆ ಹೋಗುತ್ತಿದ್ದರು. ಕೆಲವೊಮ್ಮೆ 
ಪರ್ವತಗಳಲ್ಲೂ ಅರಣ್ಯಗಳಲ್ಲೂ ಆಶ್ರಮಗಳಲ್ಲೂ ಸಂಚರಿಸು 
ತ್ತಿದ್ದರು. ಅವರು ಯಾವುದೇ ಮಾರ್ಗವಾಗಿ ಹೋದರೂ 
ಕಾಡಿನಲ್ಲಿ ಸಂಚರಿಸುವ ಆನೆಯನ್ನು ನೊಣಗಳು ಮುತ್ತುವಂತೆ - 
ಮೂರ್ಹರೂ, ದುಷ್ಪರೂ ಆತನನ್ನು ಹಿಂಬಾಲಿಸಿ ಅವರಿಗೆ 
ಕಿರುಕುಳಕೊಡುತ್ತಿದ್ದರು. ಕೆಲವರು ಗದರಿಸಿದರೆ, ಕೆಲವರು ಹೊಡೆ 
ಯುತ್ತಿದ್ದರು. ಕೆಲವರು ಇವರ ಮುಂದೆ ಮೂತ್ರವಿಸರ್ಜನೆ 
ಮಾಡಿದರೆ, ಕೆಲವರು ಉಗುಳುತ್ತಿದ್ದರು. ಕೆಲವರು ಮಣ್ಣುಹೆಂಟೆ 
ಗಳನ್ನು ಎಸೆದರೆ, ಕೆಲವರು ಮಲವನ್ನೂ ಧೂಳನ್ನೂ ಎರಚುತ್ತಿ 
ದ್ದರು. ಕೆಲವರು ಅಧೋವಾಯು ಇವರಮೇಲೆ ಬಿಟ್ಟರೆ, ಕೆಲವರು 
ಮನಸ್ವೀಯಾಗಿ ಬೈದು ತಿರಸ್ಕರಿಸುತ್ತಿದ್ದರು, ಆದರೆ ಅವರು 
ಇವೆಲ್ಲದರ ಕಡೆಗೆ ಸ್ವಲ್ಪವೂ ಲಕ್ಷ್ಯಕೊಡದೆ ಉದಾಸೀನರಾಗಿದ್ದರು. 
ಕಾರಣ - ಭ್ರಮೆಯಿಂದ ಸತ್ಯವೆಂದು ಹೇಳಲ್ಪಡುವ ಈ ಶರೀರದಲ್ಲಿ 
ಅವರಿಗೆ ಅಹಂತೆ-ಮಮತೆ ಸ್ವಲ್ಪವೂ ಇರಲಿಲ್ಲ ಅವರು ಕಾರ್ಯ 
ಕಾರಣರೂಪವಾದ ಸಮಸ್ತ ಪ್ರಪಂಚದ ಸಾಕ್ಷಿಯಾಗಿ ತನ್ನ ಪರ 
ಮಾತೃಸ್ವರೂಪದಲ್ಲೇ ಸ್ಥಿತರಾಗಿದ್ದರು. ಅದಕ್ಕಾಗಿ ಅಖಂಡ ಚಿತ್ತವೃತ್ತಿ 
ಯಿಂದ ಒಬ್ಬಂಟಿಗರಾಗಿಯೇ ಪೃದ್ವಿಯಲ್ಲಿ ಸಂಚರಿಸುತ್ತಿದ್ದರು. ॥೩೦॥ 

ಯಷಭದೇವರು ಆಗಲೂ ಸುಂದರ ಸುಕುಮಾರವಾದ ದೇಹ 
ಸಂಪತ್ತಿನಿಂದ ಕೂಡಿದ್ದರು. ಅವರ ಕೈ-ಕಾಲುಗಳು, ಎದೆ, ನೀಡು 
ತೋಳುಗಳು, ಹೆಗಲು, ಕೊರಳು, ಮುಖ-ಮುಂತಾದ ಸರ್ವಾಂಗ 
ಗಳೂ ಅತ್ಯಂತ ಕೋಮಲವಾಗಿದ್ದವು. ಅವರ ಸಹಜ ಸುಂದರ 
ಮುಖವು ಮಧುರ ಮಂದಹಾಸದಿಂದ ಇನ್ನೂ ಮನೋಹರವಾಗಿ 
ಕಣ್ಮನಗಳನ್ನು ಸೆಳೆಯುತ್ತಿತ್ತು. ನೇತ್ರಗಳು ಹೊಸ ಕಮಲದಳಗಳಂತೆ 
ರಮಣೀಯವಾಗಿ ವಿಶಾಲವಾಗಿ ಕೊಂಚ ಕೆಂಬಣ್ಣದಿಂದ ಕೂಡಿದ್ದು 
ಶೀತಲವೂ, ಸಂತಾಪಹರವೂ ಆದ ಕಣ್ಣುಗುಡ್ಡೆಗಳಿಂದ ಕಂಗೊಳಿಸು 
ತಿದ್ದವು. ಕೆನ್ನೆ ಕಿವ, ಮತ್ತು ಮೂಗುಗಳು ಸಮಾನವಾಗಿದ್ದು 
ಸೌಂದರ್ಯದ ರಸದೌತಣವನ್ನು ಮಾಡಿಸುತ್ತಿದ್ದವು. ಇವೆಲ್ಲದರ 


5 ಅಧ್ಯಾಯ] 


ಪಂಚಮ ಸೃಂಧ 


529 


i Ad 


ಯರ್ಜಿ ವಾವ ಸ ಭಗವಾನ್‌ ಲೋಕಮಿಮಂ 
ಯೋಗಸ್ಕಾದ್ದಾ ಪ್ರತೀಪಮಿವಾಚಕ್ಟಾಣಸತೃತಿಕಿಯಾಕರ್ಮ- 
ಬೀಭತ್ನಿತಮಿತಿ ವ್ರತಮಾಜಗರಮಾಸ್ಸಿತಃ ಶಯಾನ ಏವಾ- 
ಶ್ನಾತಿ ಪಿಬತಿ ಖಾದತ್ಯವಮೇಹತಿ ಹದತಿ ಸ್ಮ ಚೇಷ್ಟಮಾನ 
ಉಚ್ಚರಿತ ಆದಿಗ್ಟೋದ್ದೇಶಃ ॥ ೩೨ ॥ ತಸ್ಯ ಹ ಯಃ 
ಪುರೀಷಸುರಭಿಸೌಗಂಧ್ಯವಾಯುಸ್ಪಂ ದೇಶಂ ದಶಯೋ- 
ಜನಂ ಸಮಂತಾತ್‌ ಸುರಭಿಂ ಚಕಾರ ॥ ೩೩॥ ಏವಂ 
ಗೋಮೃಗಕಾಕಚರ್ಯಯಾ ವ್ರಜಂಸ್ತಿಷ್ಠನ್ನಾಸೀನಃ 
ಶಯಾನಃ ಕಾಕಮೃಗಗೋಚರಿತಃ ಪಿಬತಿ ಖಾದತ್ಯ- 
ವಮೇಹತಿ ಸ್ಥ ॥ ೩೪ ॥ ಇತಿ ನಾನಾಯೋಗಚರ್ಯಾ- 
ಚರಣೋ ಭಗವಾನ್ಶೈವಲ್ಯಪತಿರ್ಯಷಭೋಶವಿರತ- 
ಪರಮಮಹಾನಂದಾನುಭವ ಆತ್ಮನಿ ಸರ್ವೇಷಾಂ 
ಭೂತಾನಾಮಾತ್ಮಭೂತೇ ಭಗವತಿ ವಾಸುದೇವ 
ಆತ್ಮನೋತವ್ಯವಧಾನಾನಂತರೋದರಭಾವೇನ ಸಿದ್ಧಸ- 
ಮಸ್ತಾರ್ಥಪರಿಪೂರ್ಣೋ ಯೋಗೈೆಶ್ವರ್ಯಾಣಿ ವೈಹಾಯಸ- 
ಮನೋಜವಾಂತರ್ಧಾನಪರಕಾಯಪ್ರವೇಶದೂರಗ್ರಹ- 
ಣಾದೀನಿ ಯದೃಚ್ಛಯೋಪಗತಾನಿ ನಾಂಜ ಸಾ ನೃಪ 
ಹೃದಯೇನಾಭ್ಯನಂದತ್‌ ॥ ೩೫ ॥ 


ಜೊತೆಗೆ ಆತನ ಕಿರುನಗೆಯ ಬೆಡಗಿನಿಂದ ಕೂಡಿದ ಮುಖಾರ 
ವಿಂದದ ಕಾಂತಿಯನ್ನು ಕಂಡು ಪುರನಾರಿಯರ ಮನಸ್ಸು ಕಾಮ 
ದೇವನ ಆಕ್ರಮಣಕ್ಕೆ ಒಳಗಾಗುತ್ತಿತ್ತು. ಆದರೂ ಮುಖದ ಮುಂದೆ 
ಜೋಲಾಡುತ್ತಿದ್ದ ಉದ್ದವಾದ, ಬೂದುಬಣ್ಣದ ಗುಂಗುರು 
ಕೂದಲುಗಳ : ಬಾರದ ಅವಧೂತರಿಗೆ ತಕ್ಕುದಾದ ಧೂಳು 
ಮುಸುಕಿದ ದೇಹದಿಂದಲೂ ಅವರು ಗ್ರಹಣಹಿಡಿದವರಂತೆ 
ಕಿಣುತ್ತಿದ್ದರು. ॥ ೩೧ ॥ 
ಭಗವಾನ್‌ ಯಷಭದೇವರು ಈ ಜನರೆಲ್ಲರೂ ಯೋಗಕ್ಕೆ ವಿಘ್ನ 
ವನ್ನುಂಟುಮಾಡುವವರಾಗಿದ್ದಾರೆ ಎಂದು ನೋಡಿ ಇವರಿಂದ 
ಬದುಕುಳಿಯಲು ಬೀಭತ್ತವೃತ್ತಿಯಿಂದ ಇರುವುದೇ ಆಗಿದೆ ಎಂದು 
ತಿಳಿದು ಅವರು ಅಜಗರ ವೃತ್ತಿಯನ್ನು ಧರಿಸಿದರು. ಅವರು 
ಮಲಗಿಕೊಂಡೇ ತಿನ್ನುವುದು, ಕುಡಿಯುವುದು, ಅಗಿಯುವುದು 
ಮತ್ತು ಮಲ-ಮೂತ್ರ ವಿಸರ್ಜನೆಮಾಡುವುದು ಮುಂತಾದವು 
ಗಳನ್ನು ಮಾಡತೊಡಗಿದರು. ತಾನು ವಿಸರ್ಜನೆಮಾಡಿದ ಮಲ 
ದಲ್ಲೇ ಹೊರಳಾಡುತ್ತಾ ಅದನ್ನು ಮೈಗೆಲ್ಲಾ ಬಳಿದುಕೊಳ್ಳುತ್ತಿ 
ದ್ದರು. ॥ ೩೨ ॥ ಆದರೆ ಅವರ ಮಲಕ್ಕೆ ದುರ್ಗಂಧವಿರಲಿಲ್ಲ 
ಸುಗಂಧವೇ ಇತ್ತು. ವಾಯುವು ಆ ಸುಗಂಧವನ್ನು ಹೊತ್ತುಕೊಂಡು 
ಹೋಗಿ ಸುತ್ತಲೂ ಹತ್ತೂ ಯೋಜನಗಳವರೆಗೆ ಇಡೀ ದೇಶವನ್ನೇ 
ಸುಗಂಧಿತವಾಗಿಸುತ್ತಿತ್ತು. ॥ ೩೩ ॥ ಹೀಗೆಯೇ ಅವರು ಗೋವು 
ಗಳು, ಜಿಂಕೆಗಳು, ಕಾಗೆಗಳು ಮುಂತಾದವುಗಳ ಆಚರಣೆಯನ್ನು 
ಅನುಸರಿಸುತ್ತಾ ಕೆಲವೊಮ್ಮೆ ನಡೆಯುತ್ತಿರುವಾಗಲೂ, ಕೆಲವೊಮ್ಮೆ 
ನಿಂತಿರುವಾಗಲೂ, ಕೆಲವೊಮ್ಮೆ ಕುಳಿತಿರುವಾಗಲೂ, ಕೆಲವೊಮ್ಮೆ 
ಮಲಗಿರುವಾಗಲೂ ಆಹಾರ-ಪಾನೀಯಗಳನ್ನು ತಿನ್ನುತ್ತಾ-ಕುಡಿ 
ಯುತ್ತಾ ಮಲ-ಮೂತ್ರ ವಿಸರ್ಜನೆ ಮಾಡುತ್ತಿದ್ದರು. ॥ ೩೪ ॥ 
ಎಲೈ ಪರೀಕ್ಷಿತನೇ। ಪರಮಹಂಸರಿಗೆ ತ್ಯಾಗದ "ಆದರ್ಶವನ್ನು 
ಕಲಿಸುವುದಕ್ಕಾಗಿ ಹೀಗೆ ಮೋಕ್ಷಪತಿಯಾದ "ಭಗವಾನ್‌ ಯಷ ಷಭ 
ದೇವರು ಅನೇಕ ರೀತಿಯ ಯೋಗಚರ್ಯೆಗಳನ್ನು ಆಚರಿಸಿದರು. 
ಅವರು ನಿರಂತರ ಸರ್ವಶ್ರೇಷ್ಠ ಮಹಾ ಆನಂದವನ್ನು ಅನುಭವಿಸು 
ತ್ರಿದ್ದರು. ಅವರ ದೃಷ್ಟಿಯಲ್ಲಿ ನಿರುಪಾಧಿಕರೂಪದಿಂದ ಸಮಸ್ತ 
ಪ್ರಾಣಿಗಳ ಆತ್ಮನು - ತನ್ನ ಆತ್ಮಸ್ವರೂಪ ಭಗವಾನ್‌ ವಾಸು 
ದೇವನಿಂದ ಯಾವ ಪ್ರಕಾರದ ಭೇದವು ಇರಲಿಲ್ಲ ಇದರಿಂದ 
ಅವರ ಎಲ್ಲ ಪುರುಷಾರ್ಥಗಳೂ ಪೂರ್ಣವಾಗಿ ಹೋಗಿದ್ದವು. 
ಅವರ ಬಳಿ ಆಕಾಶಗಮನ, ಮನೋವೇಗದಿಂದ ಇಷ್ಟಬಂದಲ್ಲಿಗೆ 
ತನ್ನ ಶರೀರವನ್ನು ಕೊಂಡೊಯ್ಯುವ ಶಕ್ತಿ, ಅಂತರ್ಧಾನಹೊಂದುವ 
ಪರಕಾಯಪ್ರವೇಶ, ದೂರಶ್ರವಣ, ದೂರದರ್ಶನ ಮುಂ 
ಚ ಎಲ್ಲ ಸಿದ್ದಿಗಳು ತಾವಾಗಿಯೇ ಸೇವೆಮಾಡಲು ಬಂದವು. 
ಆದರೆ ಅವರು 'ಅವನ್ನು ಮನಸಿನಿಂದ ಆಶಿಸಲಿಲ್ಲ ಆದರಿಸಲಿಲ್ಲ 
ಸ್ವೀಕರಿಸಲಿಲ್ಲ ॥ ೩೫ ॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥! 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಸಂಧೇ 
ಖಯಷಭದೇವಾನುಚರಿತೇ ಪಂಚಮೋ5 ಧ್ಯಾಯಃ 1೫! 


ಎರಾ ಕಹಾ ಫ್ರಿ ಕೀತರ 


530 ಶ್ರೀಮದ್ಭಾಗವತ [ ಅಧ್ಯಾಯ 6 
ಆರನೆಯ ಅಧ್ಯಾಯ 
ಯಷಭದೇವರ ದೇಹತ್ಯಾಗ 

ರಾಜೋವಾಚ ರಾಜಾ ಪರೀಕ್ಷಿತನು ಕೇಳಿದನು - ಮುನಿವರ್ಯರೇ | 

ಯೋಗರೂಪವಾದ ವಾಯುವಿನ ಮೂಲಕ ಪ್ರಜ್ವಲಿತವಾದ 


ನ ನೂನಂ ಭಗವ ಆತ್ಮಾರಾಮಾಣಾಂ ಯೋಗ- 
ಸಮೀರಿತಜ್ಞಾನಾವಭರ್ಜಿತಕರ್ಮಬೀಜಾನಾಮೈಶ್ವ- 
ರ್ಯಾಣಿ ಪುನಃ ಕ್ಷೇಶದಾನಿ ಭವಿತುಮರ್ಹಂತಿ ಯದ್ಭಚ್ಛ- 
ಯೋಪಗತಾನಿ ॥ ೧ ॥ 


ಯಷಿರುವಾಚ , 


ಸತ್ಯಮುಕ್ಕಂ ಕಿಂತ್ಲಿಹ ವಾ ಏಕೇ ನ ಮನಸೋರದ್ದಾ 


ವಿಶ್ರಂಭಮನವಸ್ಥಾನಸ್ಕ ಶಠಕಿರಾತ ಇವ ಸಂಗಚ್ಛಂತೇ 


12 ॥ 
ತಥಾ ಚೋಕ್ತಮ್‌ - 
ನ ಕುರ್ಯಾತ್ಕರ್ಹಿಚಿತ್ತಖಬ್ಯಂ ಮನಸಿ ಹ್ಯನವಸ್ಥಿತೇ । 


ಯದ್ದಿಶ್ರಂಭಾಚ್ಚಿರಾಚ್ಚ್ಟೀರ್ಣಂ ಚಸ್ಕಂದ ತಪ ಐಶ್ಚರಮ್‌ 
॥ ೩ ॥ 


ನಿತ್ಯಂ ದದಾತಿ ಕಾಮಸ್ಯ ಚ್ಛಿದ್ರಂ ತಮನು ಯೇ5ರಯಃ | 
ಯೋಗಿನಃ ಕೃತಮೈತ್ರಸ್ಯ ಪತ್ಯುರ್ಜಾಯೇವ ಪುಂಶ್ಚಲೀ 
Ww ೪॥ 


ಕಾಮೋ ಮನ್ಯುರ್ಮದೋ ಲೋಭಃ 
ಶೋಕಮೋಹಭಯಾದಯಃ 1 


ಯನ್ಮೂಲಃ 


ಸ್ಟೀಕುರ್ಯಾತ್ಕೋನು ತದ್ದುದ: ॥ ೫ ॥ 


ಕರ್ಮಬಂಧಶ್ಚ 


ಅಥೈವಮಖಿಲಲೋಕಪಾಲಲಲಾಮೋಪಪಿ ವಿಲಕ್ಷಣ- 
ರ್ಜಡವದವಧೂತವೇಷಭಾಷಾಚರಿತೈರವಿಲಕ್ಜಿತಭಗವತ್‌- 
ಪ್ರಭಾವೋ ಯೋಗಿನಾಂ ಸಾಂಪರಾಯವಿಧಿಮನುಶಿಕ್ಚ- 
ಯನ್‌ ಸಕಲೇವರಂ ಜಿಹಾಸುರಾತ್ಮನ್ಯಾತ್ಮಾನಮಸಂವ್ಯ- 
ವಹಿತಮನರ್ಥಾಂತರಭಾವೇನಾನ್ಸೀಕ್ಷಮಾಣ ಉಪರತಾ- 
ನುವೃತ್ತಿರುಪರರಾಮ ॥ ೬ ॥ ತಸ್ಯ ಹ ವಾ ಏವಂ ಮುಕ್ತ- 
ಲಂಗಸ್ಯ ಭಗವತ  ಖಯಷಭಸ್ಯ ಯೋಗಮಾಯಾ- 
ವಾಸನಯಾ ದೇಹ ಇಮಾಂ ಜಗತೀಮಭಿಮಾನಾ- 
ಭಾಸೇನ ಸಂಕ್ರಮಮಾಣಃ ಕೊಂಠಕವೇಂಕಕುಟಕಾನ್‌- 
ದಕ್ಷಿಣಕರ್ಣಾಟಕಾನ್‌ದೇಶಾನ್ಯದೃಚ್ಛಮೋಪಗತಃ ಕುಟಕಾ- 


ಜ್ಞಾನಾಗ್ನಿಯಿಂದ ರಾಗಾದಿ ಕರ್ಮಬೀಜಗಳು ಸುಟ್ಟುಹೋಗಿರು 
ವಂತಹ ಆತ್ಮಾರಾಮ ಮುನಿಗಳಿಗೆ ದೈವವಶಾತ್‌ ಸ್ವತಃ ಅಣಿಮಾದಿ 
ಸಿದ್ಧಿಗಳು ದೊರಕಿದರೆ, ಅವು ಅವರಿಗೆ ರಾಗ-ದ್ವೇಷಾದಿ ಕ್ಲೇಶ 
ಗಳಿಗೆ ಕಾರಣಗಳಾಗುವುದೇ ಇಲ್ಲ ಹಾಗಿರುವಾಗ ಭಗವಾನ್‌ 
ಖಯಷಭದೇವರು ಅವನ್ನು ಏಕೆ ಸ್ವೀಕರಿಸಲಿಲ್ಲ? ॥ ೧॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರನೇ 
ನೀನು ಹೇಳಿರುವುದು ಸರಿಯಾಗಿದೆ. ಆದರೆ ಧೂರ್ತನಾದ 
ಬೇಡನು ಮೃಗಗಳು ತನ್ನ ಬಲೆಯಲ್ಲಿ ಬಂದು ಬಿದ್ದು ತನ್ನ ಹಿಡಿತ 
ದಲ್ಲಿದ್ದರೂ ಅವುಗಳ ಮೇಲೆ ಭರವಸೆಯನ್ನು ಇಡುವುದಿಲ್ಲ; 
ಹಾಗೆಯೇ ಬುದ್ಧಿವಂತರಾದವರು ಈ ಚಂಚಲವಾದ ಚಿತ್ತದ 
ಮೇಲೆ ಭರವಸೆಯನ್ನಿಡುವುದಿಲ್ಲ ॥ ೨ ॥ ಈ ಪ್ರಸಿದ್ದವಾದ ಶ್ಲೋಕ 
ಗಳು ಇದೇ ಅಭಿಪ್ರಾಯವನ್ನು ಸಾರುತ್ತಿವೆ - 

ಈ ಚಂಚಲವಾದ ಚಿತ್ತದಲ್ಲಿ ಎಂದಿಗೂ ಸ್ನೇಹ-ನಂಬಿಕೆಗಳನ್ನಿಡ 
ಬಾರದು. ಇದರಲ್ಲಿ ನಂಬಿಕೆಯನ್ನಿಟ್ಟಿದ್ದರಿಂದಲೇ ಬಹುಮಂದಿ 
ಯೋಗೀಶ್ವರರು ತಾವು ಚಿರಕಾಲದಿಂದ ಸಂಪಾದಿಸಿದ್ದ ತಪಸ್ಸನ್ನು 
ಕಳಕೊಂಡರು. ಅವರ ತಪಶ್ನಕ್ತಿಯು ಕ್ಹಯಹೊಂದಿತು. ॥ ೩ ॥ 
ವ್ಯಭಿಚಾರಿಣಿಯಾದ ಹೆಂಗಸು ಜಾರಪುರುಷರಿಗೆ ಅವಕಾಶಕೊಟ್ಟು 
ತನ್ನಲ್ಲಿ ನಂಬಿಕೆಯನ್ನಿಟ್ಟಿರುವ ಪತಿಯನ್ನು ಅವರ ಮೂಲಕ ಕೊಲ್ಲಿಸು 
ವಂತೆಯೇ ಯೋಗಿಯು ತನ್ನ ಮನಸಿನ ಮೇಲೆ ವಿಶ್ವಾ ್ವಸವನ್ನಿಟ್ಟರೆ ಆ 
ಮನಸ್ಸು ಕಾಮಕ್ಕೂ ಅದರ ಜೊತೆಗಾರರಾದ ಕ್ರೋಧವೇ 
ಮುಂತಾದವುಗಳು ಯೋಗಿಯ ಮೇಲೆ ಆಕ್ರಮಣಮಾಡಲು 
ಅವಕಾಶವನ್ನು ಕಲ್ಪಿಸಿಕೊಟ್ಟ ಅವನನ್ನು ನಷ್ಟ-ಭ ಷ್ಟನನ್ನಾಗಿ 
ಮಾಡುತ್ತದೆ. ॥ ೪॥ಕಾಮ-ಕ್ರೋಧ-ಮದ-ಲೋಭ-ಶೋಕ- 
ಮೋಹ ಮತ್ತು ಭಯಗಳೇ ಮುಂತಾದ ಶತ್ರುಗಳಿಗೂ ಮತ್ತು 
ಕರ್ಮಬಂಧನಕ್ಕೂ ಈ ಮನಸ್ಸೇ ಮೂಲವಾದುದು. ಇದರ ಮೇಲೆ 
ಯಾವುದೇ ಬುದ್ಧಿವಂತನು ಭರವಸೆಯನ್ನಿಡಬಾರದು. ೫ 

ಇದರಿಂದಲೇ ಭಗವಾನ್‌ ಯಷಭದೇವರು ಇಂದ್ರಾದಿ ಸಮಸ್ತ 
ಲೋಕಪಾಲಕರಿಗೆ ಭೂಷಣಸ್ವರೂಪರಾಗಿದ್ದರೂ, ಅವರು ಜಡ- 
ಮೂರ್ಯಮನುಷ್ಯನಂತೆ ಅವಧೂತರಿಗೆ ಸರಿಹೋಲುವ ನಾನಾ 
ವೇಷ, ಭಾಷೆ, ಆಚರಣೆಗಳಿಂದ ತನ್ನ ಈಶ್ವರೀಯ ಪ್ರಭಾವವನ್ನು 
ಮರೆಮಾಚಿಕೊಂಡಿದ್ದರು. ಕೊನೆಗೆ ಅವರು ಯೋಗಿಗಳಿಗೆ ದೇಹ 
ತ್ಯಾಗದ ವಿಧಿಯನ್ನು ಕಲಿಸುವುದಕ್ಕಾಗಿ ತನ್ನ ಶರೀರವನ್ನು ತ್ಯಜಿಸಲು 
ಬಯಸಿದರು. ಅವರು ತನ್ನ ಅಂತಚರಣದಲ್ಲಿ ಅಭೇದರೂಪ 
ದಿಂದ ಸ್ಥಿತನಾದ ಪರಮಾತ್ಮನನ್ನು ಅಭಿನ್ನರೂಪದಿಂದ ನೋಡುತ್ತಾ 
ವಾಸನೆಗಳ ಅನುವೃತ್ತಿಯನ್ನು ಬಿಟ್ಟು ಲಿಂಗದೇಹದ ಅಭಿಮಾನ 
ವನ್ನೂ ಪೂರ್ಣವಾಗಿ ತೊರೆದಿದ್ದರು. ॥ ೬ ॥ ಹೀಗೆ ಲಿಂಗದೇಹದ 
ಅಭಿಮಾನದಿಂದ ಮುಕ್ತರಾದ ಭಗವಾನ್‌ ಯಷಬಭದೇವರ ಶರೀ 
ರವು ಯೋಗಮಾಯೆಯ ವಾಸನೆಯಿಂದ ಕೇವಲ ಅಭಿಮಾನದ 
ಆಭಾಸವನ್ನೇ ಆಶ್ರಯಿಸಿ ಭೂಮಿಯಲ್ಲಿ ಸಂಚರಿಸುತ್ತಿತ್ತು. ಅವರು 


6 ಅಧ್ಯಾಯ] 


ಪಂಚಮ ಸೃಂಧ 


531 


ಚಲೋಪವನ ಆಸ್ಕಕೃತಾಶ್ಮಕವಲ ಉನ್ಮಾದ ಇವ ಮುಕ್ತ- 
ಮೂರ್ಧಜೋತಸಂವೀತ ಏವ ವಿಚಚಾರ ॥ ೭ ॥ ಅಥ 
ಸಮೀರವೇಗವಿಧೂತ ವೇಣುವಿಕರ್ಷಣಜಾತೋಗ್ರದಾವಾ- 
ನಲಸ್ರದ್ವನಮಾಲೇಲಿಹಾನಃ ಸಹ ತೇನ ದದಾಹ ॥ ೮ ॥ 


ಯಸ್ಯ ಕಿಲಾನುಚರಿತಮುಪಾಕರ್ಣ್ಯ ಕೊಂಕವೇಂಕ- 
ಕುಟಕಾನಾಂ ರಾಜಾರ್ಹನ್ನಾಮೋಪಶಿಕ್ಟ್ಯ ಕಲಾವಧರ್ಮ 
ಉತ್ಕೃಷ್ಯಮಾಣೇ ಭವಿತವ್ಯೇನ ವಿಮೋಹಿತಃ ಸ್ವಧರ್ಮ- 
ಪಥಮಕುತೋಭಯ ಮಪಹಾಯ ಕುಪಥಪಾಖಂಡ- 
ಮಸಮಂಜಸಂ ನಿಜಮನೀಷಯಾ ಮಂದಃ ಸಂಪ್ರವರ್ತ- 
ಯಿಷ್ಯತೇ ॥ ೯ ॥ ಯೇನ ಹ ವಾವ ಕಲೌ ಮನುಜಾಪ- 
ಸದಾ ದೇವಮಾಯಾ ಮೋಹಿತಾಃ ಸ್ವವಿಧಿನಿಯೋಗ- 
ಶೌಚಚಾರಿತ್ರವಿಹೀನಾ ದೇವಹೇಲನಾನ್ಯಪವ್ರತಾನಿ ನಿಜ- 
ನಿಜೇಚ್ಛೆಯಾ ಗೃಹ್ನಾನಾ ಅಸ್ನಾನಾನಾಚಮನಾಶೌಚಕೇ- 
ಶೋಲ್ಲುಂಚನಾದೀನಿ ಕಲಿನಾಧರ್ಮಬಹುಲೇನೋಪ- 
ಹತಧಿಯೋ ಬ್ರಹ್ಮಬ್ರಾಹ್ಮಣಯಜ್ಞಪುರುಷಲೋಕವಿದೂಷಕಾಃ 
ಪ್ರಾಯೇಣ ಭವಿಷ್ಯಂತಿ ॥ ೧೦ ॥ ತೇ ಚ ಹ್ಯರ್ವಾಕ್ಷನಯಾ 
ನಿಜಲೋಕಯಾತ್ರಯಾಂಧಪರಂಪರಯಾ ಶಶ್ಚಸ್ತಾಸ್ತಮ- 
ಸ್ಯಂಧೇ ಸ್ವಯಮೇವ ಪ್ರಪತಿಷ್ಯಂತಿ ॥ ೧೧ ॥ 


ಅಯಮವತಾರೋ ರಜಸೋಪಪ್ಫತಕೈವಲ್ಯೋಪ- 
ಶಿಕ್ಷಣಾರ್ಥಃ ॥ ೧೨ ॥ ತಸ್ಯಾನುಗುಣಾನ್‌ ಶ್ಲೋಕಾನ್‌ 
ಗಾಯಂತಿ - 
ಅಹೋ ಭುವಃ ಸಪ್ತಸಮುದ್ರವತ್ಯಾ 


ದ್ವೀಪೇಷು ವರ್ಷೇಷ್ಟಧಿಪುಣ್ಯಮೇತತ್‌ | 
ಗಾಯಂತಿ ಯತ್ರತ್ಯಜನಾ ಮುರಾರೇಃ 


ಕರ್ಮಾಣಿ ಭದ್ರಾಣ್ಯವತಾರವಂತಿ  ॥ ೧೩॥ 


ಅಹೋ ನು ವಂಶೋ ಯಶಸಾವದಾತಃ 
ಪ್ರೈಯವ್ರತೋ ಯತ್ರ ಪುಮಾನ್ನುರಾಣಃ । 
ಕೃತಾವತಾರಃ ಪುರುಷಃ ಸ ಆದ್ಯಃ 
ಚಚಾರ ಧರ್ಮಂ ಯದಕರ್ಮಹೇತುಮ್‌ ॥ ೧೪ ॥ 


ಕೋ ನ್ವಸ್ಯ ಕಾಷ್ಠಾಮಪರೋತನುಗಚ್ಛೇ- 
ಸಾಸ ಟ್ರ ಯೋಗೀ 1 
ಯೋ ಯೋಗಮಾಯಾಃ ಸೃಹಯತ್ಯುದಸ್ತಾ 


ಹ್ಯಸತ್ತಯಾ pr ಕೃತಪ್ರಯತ್ನಾ! ॥ ೧೫ 1 


ದೈವವಶದಿಂದ ಕೊಂಕಣ ವೆಂಕಟಾಚಲ ಮತ್ತು ದಕ್ಷಿಣದ ಕನ್ನಡದ 
ದೇಶಗಳಿಗೆ ಕಟಕಗಿರಿಯ ಉಪವನದಲ್ಲಿ ಬಾಯಿಗೆ ಕಲ್ಲುಗಳನ್ನು 
ಹಾಕಿಕೊಂಡು, ಕೂದಲನ್ನು ಕೆದರಿಕೊಂಡು ಉನ್ನತ್ವರಂತೆ ದಿಗಂಬರ" 
ರಾಗಿ ತಿರುಗಾಡತೊಡಗಿದರು. ॥ ೭ ॥ ಅದೇ ಸಮಯದಲ್ಲಿ 
ಬಿರುಗಾಳಿಯೊಂದು ಭರ್ರನೇ ಬೀಸಿ ಬಿದಿರುಮೇಳೆಗಳ ತಿಕ್ಕಾಟ 
ದಿಂದ ಹುಟ್ಟಿದ ಕಾಡುಗಿಚ್ಚು ಭುಗಿಲೆದ್ದು ಕೆಂಪುಜ್ಞಾಲೆಗಳಿಂದ 
ಡೀ ಅರಣ್ಯ ವನ್ನೂ ಹಾಗೂ ಅಲ್ಲಿ ಸಂಚರಿಸುತ್ತಿದ್ದ ದ ಯಷಭದೇವರ 
ದೇಹವನ್ನೂ ' ಕಬಳಿಸಿ ಭಸ್ಮಮಾಡಿಬಿಟ್ಟಿತು. 1೮॥ 

ಎಲೈ ರಾಜನೇ! ಕಲಿಯುಗದಲ್ಲಿ ಅಧರ್ಮವು ವೃದ್ಧಿಹೊಂದಿ 
ದಾಗ ಕೊಂಕ, ವೆಂಕ ಮತ್ತು ಕುಟಕದೇಶಗಳಿಗೆ ಅಧಿಪತಿಯಾದ 
ಮಂದಮತಿಯಾದ ಓರ್ವ ರಾಜನಾದ ಅರ್ಹತ್‌ ಎಂಬುವನು 
ಶ್ರೀಯಷಭದೇವರ ಆಶ್ರಮಧರ್ಮಗಳನ್ನು ಮೀರಿದ ಆಚರಣೆಯ 
ವೃತ್ತಾಂತವನ್ನು ಕೇಳಿ, ತಾನು ಅದಕ್ಕೆ 'ಅಧಿಕಾರಿಯಲ್ಲದಿದ್ದರೂ 
ಅದನ್ನು ಅನುಕರಿಸುತ್ತಾ ನಿರ್ಭಯನಾಗಿ ಸ್ವಧರ್ಮವನ್ನು ಬಿಟ್ಟು 
ಪಾಷಂಡಧರ್ಮದ ಮಾರ್ಗವನ್ನು ಜನರಲ್ಲಿ ಪ್ರಚಾರಮಾಡು 
ವನು. ॥ ೯ ॥ ಅದರಿಂದ ಕಲಿಯುಗದಲ್ಲಿ ದೇವಮಾಯೆಯಿಂದ 
ಮೋಹಿತರಾದ ಅನೇಕ ಮನುಷ್ಯರು ತಮ್ಮ ಶಾಸ್ತ್ರವಿಹಿತವಾದ 
ಶೌಚಾಚಾರವನ್ನು ಬಿಟ್ಟುಬಿಡುವರು. ವೇದವನ್ನೂ, ಬ್ರಾಹ್ಮಣ 
ರನ್ನೂ, ಯಜ್ಞಪುರುಷನನ್ನೂ ನಿಂದಿಸತೊಡಗುವರು ಹಾಗೂ 
ವೇದ ವಿರುದ್ಧವಾದ ಅಂಧಪರಂಪರೆಯಿಂದ ಪ್ರೋತ್ಸಾಹಿತರಾಗಿ 
ಅವರಲ್ಲಿ ವಿಶ್ವಾಸವನ್ನಿಟ್ಟು. ಸ್ನಾನಮಾಡದಿರುವುದು, ಆಚಮನ 
ಮಾಡದಿರುವುದು, ಅಶುದ್ಧವಾಗಿರುವುದು, ಕೇಶಗಳನ್ನು ಕೇಳಿಸಿ 
ಕೊಳ್ಳುವುದು ಮುಂತಾಗಿ ಸ್ವೇಚ್ಛೆಯಿಂದ ವರ್ತಿಸುತ್ತಾ ತಾವಾ 
ಗಿಯೇ ಅಂಧತಮಸಿನಲ್ಲಿ ಬೀಳುವರು. ಅದು ಅವರ ಪತನಕ್ಕೆ 
ಕಾರಣವಾಗುವುದು. ॥ ೧೦-೧೧ ॥ 

ಶ್ರೀಭಗವಂತನು ರಜೋಗುಣದಿಂದ ತುಂಬಿರುವ ಜನರಿಗೆ 
ಮೋಕ್ಟಮಾರ್ಗದ ಶಿಕ್ಷಣಕೊಡಲು ಈ ಯಷಭಾವತಾರವನ್ನು 
ಮಾಡಿದನು. ॥ ೧೨ ॥ ಈ ಅವತಾರದ ದಿವ್ಯಗುಣಗಳನ್ನು ವರ್ಣಿ 
ಸುವ ಈ ಶ್ಲೋಕಗಳನ್ನು ವಿದ್ವಾ ಂಸರು ಹಾಡುತ್ತಾ ಬಂದಿದ್ದಾರೆ - 

ಆಹಾ! "ಏಳು ಸಮುದ್ರಗಳಿಂದ ಕೂಡಿದ. ಸಮಸ್ತ ದ್ವೀಪ 
ಗಳಲ್ಲಿಯೂ, ವರ್ಷಗಳಲ್ಲಿಯೂ ಈ ಭಾರತವಷ ೯ವು ಎಂತಹ 
ಪುಣ್ಯಭೂಮಿಯಾಗಿದೆ ! ಇಲ್ಲಿಯ ಜನರು ಶ್ರೀಹರಿಯ ಮಂಗಳ 
ಮಯ ಅವತಾರ ಚರಿತ್ರೆಗಳನ್ನು ಹಾಡುತ್ತಾ ಇರುತ್ತಾರೆ. ॥ ೧೩ ॥ 
ಆಹಾ! ಮಹಾರಾಜಾ ಪ್ರಿಯವ್ರತನ ವಂಶವು ಉಜ್ವಲವಾದ 
ಕೀರ್ತಿಯಿಂದ ಕೂಡಿ ಅತ್ಯಂತ ಪವಿತ್ರವಾಗಿದೆ. ಅದರಲ್ಲಿಯೇ 
ಪುರಾಣಪುರುಷನಾದ ಆದಿನಾರಾಯಣನು ಯಷಬಭಾವತಾರ 
ವನ್ನು ತಾಳಿ ಮೋಕ್ಷವನ್ನು ದೊರಕಿಸುವಂತಹ ಪರಮಹಂಸಧರ್ಮ 
ವನ್ನು ಆಚರಿಸಿದನು. i ವಿ೪ ॥ ಆಹಾ! ಈ ಜನ್ನರಹಿತ ಭಗವಾನ್‌ 
ಯಪೆಭದೇ ವರ ಅಸಾಧಾರಣವಾದ ನಡೆವಳಿಕೆಯನ್ನು ಇತರ 
ಯೋಗಿಗಳು ಮನಸ್ಸಿನಿಂದಲೂ ಮುಟ್ಟಲಾರರು. ಏಕಂದರೆ, 
ಯೋಗಿಗಳು ಯಾವ. ಯೋಗಿದ್ದಿಗಳಿಗಾಗಿ ಆಶಿಸಿ ನಿರಂತರ 
ಪ್ರಯತ್ನಿಸುತ್ತಾರೋ, ಆ ಸಿದ್ಧಿಗಳೆಲ್ಲವ ತಾವಾಗಿಯೇ ಪ್ರಾಪ್ತವಾಗಿ 
ದ್ದರೂ ಅವನ್ನು ಅಸತ್ತೆಂದು 'ಭಾವಿಸಿ ನಿರಾಕರಿಸಿಬಿಟ್ಟನು. ॥ 8 [| 

ಪರಿಕ್ಚಿದ್ರಾಚೇಂದ್ರಾ ! ಹೀಗೆ ನಾನು ನಿನಗೆ ಸಮಸ್ತ ವೇದ 
ಗಳು, ಲೋಕಗಳು, ಬ್ರಾಹ್ಮಣರು ಮತ್ತು ಗೋವುಗಳು "ಇವರೆಲ್ಲ 


530 ಶ್ರೀಮದ್ಭಾಗವತ [ ಅಧ್ಯಾಯ 6 
ಆರನೆಯ ಅಧ್ಯಾಯ 
ಹಯಷಭದೇವರ ದೇಹತ್ಯಾಗ 

ರಾಜೋವಾಚ ರಾಜಾ ಪರೀಕ್ಷಿತನು ಕೇಳಿದನು - ಮುನಿವರ್ಯರೇ! 


ನ ನೂನಂ ಭಗವ ಆತ್ಮಾರಾಮಾಣಾಂ ಯೋಗ- 
ಸಮೀರಿತಜಾ ್ಲನಾವಭರ್ಜಿತಕರ್ಮಬೀಜಾನಾಮೈ ಶ್ವ- 
ರ್ಯಾಣಿ ಪುನಃ ಕ್ಷೇಶದಾನಿ ಭವಿತುಮರ್ಹಂತಿ ಯದೃಚ್ಛೆ 
ಯೋಪಗತಾನಿ ॥ ೧ ॥ 


ಖಪಷಿರುವಾಚ , 


ಸತ್ಯಮುಕ್ತಂ ಕಿಂತ್ಲಿಹ ವಾ ಏಕೇ ನ ಮನಸೋದಾ 
pr) [=] 


ವಿಶ್ರಂಭಮನವಸ್ಥಾನಸ್ಯ ಶಠಕಿರಾತ ಇವ ಸಂಗಚ್ಛಂತೇ 
11೨ ॥ 
ತಥಾ ಚೋಕ್ತಮ್‌ - 


ನ ಕುರ್ಯಾತ್ಕರ್ಹಿಚಿತ್ತಬ್ಕಿಂ ಮನಸಿ ಹ್ಯನವಸ್ಥಿತೇ । 
ಯದ್ದಿಶ್ರಂಭಾಚ್ಚಿರಾಚ್ಚ್ಟೀರ್ಣಂ ಚಸ್ಕಂದ ತಪ ಐಶ್ಚರಮ್‌ 
ua 


ನಿತ್ಯಂ ದದಾತಿ ಕಾಮಸ್ಯ ಚ್ಛಿದ್ರಂ ತಮನು ಯೇ5ರಯಃ । 
ಯೋಗಿನಃ ಕೃತಮೈತ್ರಸ್ಯ ಪತ್ಯುರ್ಜಾಯೇವ ಪುಂಶ್ಚಲೀ 
॥ ೪ ॥ 


ಕಾಮೋ ಮನ್ಯುರ್ಮದೋ ಲೋಭಃ 
ಶೋಕಮೋಹಭಯಾದಯಃ | 


ಯನ್ಮೂಲಃ 


ಸ್ವೀಕುರ್ಯಾತ್ಕೋನು ತದ್ದುದಃ ॥ ೫ ॥ 


ಕರ್ಮಬಂಧಶ್ಚ 


ಅಥೈವಮಖಿಲಲೋಕಪಾಲಲಲಾಮೋಪಪಿ ವಿಲಕ್ಷಣ್ಣೆ- 
ರ್ಜಡವದವಧೂತವೇಷಭಾಷಾಚರಿತೈರವಿಲಕ್ಷಿತಭಗವತ್‌- 
ಪ್ರಭಾವೋ ಯೋಗಿನಾಂ ಸಾಂಪರಾಯವಿಧಿಮನುಶಿಕ್ಚ- 
ಯನ್‌ ಸ್ವಕಲೇವರಂ ಜಿಹಾಸುರಾತ್ಮನ್ಯಾತ್ಮಾನಮಸಂವ್ಯ- 
ವಹಿತಮನರ್ಥಾಂತರಭಾವೇನಾನ್ವೀಕ್ಚಮಾಣ ಉಪರತಾ- 
ನುವೃತ್ತಿರುಪರರಾಮ ॥ ೬ ॥ ತಸ್ಯ ಹ ವಾ ಏವಂ ಮುಕ್ತ- 
ಲಿಂಗಸ್ಕ. ಭಗವತ ಖುಷಭಸ್ಯ ಯೋಗಮಾಯಾ- 
ವಾಸನಯಾ ದೇಹ ಇಮಾಂ ಜಗತೀಮಭಿಮಾನಾ- 
ಭಾಸೇನ ಸಂಕ್ರಮಮಾಣಃ ಕೊಂಠವೇಂಕಕುಟಕಾನ್‌- 
ದಕ್ಷಿಣಕರ್ಣಾಟಕಾನ್‌ದೇಶಾನ್ಯದೃಚ್ಛಮೋಪಗತಃ ಕುಟಕಾ- 


ಯೋಗರೂಪವಾದ ವಾಯುವಿನ ಮೂಲಕ ಪ್ರಜ್ವಲಿತವಾದ 
ಜ್ಞಾನಾಗ್ನಿಯಿಂದ ರಾಗಾದಿ ಕರ್ಮಬೀಜಗಳು ಸುಟ್ಟುಹೋಗಿರು 
ವಂತಹ ಆತ್ಮಾರಾಮ ಮುನಿಗಳಿಗೆ ದೈವವಶಾತ್‌ ಸ್ವತಃ ಅಣಿಮಾದಿ 
ಸಿದ್ಧಿಗಳು ದೊರಕಿದರೆ, ಅವು ಅವರಿಗೆ ರಾಗ-ದ್ವೇಷಾದಿ ಕ್ಲೇಶ 
ಗಳಿಗೆ ಕಾರಣಗಳಾಗುವುದೇ ಇಲ್ಲ ಹಾಗಿರುವಾಗ ಭಗವಾನ್‌ 
ಯಷಭದೇವರು ಅವನ್ನು ಏಕೆ ಸ್ವೀಕರಿಸಲಿಲ್ಲ? ॥ ೧॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರನೇ ! 
ನೀನು ಹೇಳಿರುವುದು ಸರಿಯಾಗಿದೆ. ಆದರೆ ಧೂರ್ತನಾದ 
ಬೇಡನು ಮೃಗಗಳು ತನ್ನ ಬಲೆಯಲ್ಲಿ ಬಂದು ಬಿದ್ದು ತನ್ನ ಹಿಡಿತ 
ದಲ್ಲಿದ್ದರೂ ಅವುಗಳ ಮೇಲೆ ಭರವಸೆಯನ್ನು ಇಡುವುದಿಲ್ಲ; 
ಹಾಗೆಯೇ ಬುದ್ಧಿವಂತರಾದವರು ಈ ಚಂಚಲವಾದ ಚಿತ್ತದ 
ಮೇಲೆ ಭರವಸೆಯನ್ನಿಡುವುದಿಲ್ಲ ॥೨॥ ಈ ಪ್ರಸಿದ್ಧವಾದ ಶ್ಲೋಕ 
ಗಳು ಇದೇ ಅಭಿಪ್ರಾ ,ಯವನ್ನು ಸಾರುತ್ತಿವೆ - 

ಈ ಚಂಚಲವಾದ ಚಿತ್ರದಲ್ಲಿ ಎಂದಿಗೂ ಸ್ನೇಹ-ನಂಬಿಕೆಗಳನ್ನಿಡ 
ಬಾರದು. ಇದರಲ್ಲಿ ನಂಬಿಕೆಯನ್ನಿಟ್ಟಿದ್ದರಿಂದಲೇ ಬಹುಮಂದಿ 
ಯೋಗೀಶ್ವರರು ತಾವು ಚಿರಕಾಲದಿಂದ ಸಂಪಾದಿಸಿದ್ದ ತಪಸ್ಸನ್ನು 
ಕಳಕೊಂಡರು. ಅವರ ತಪಶ್ನಕ್ತಿಯು ಕ್ಷಯಹೊಂದಿತು. ॥ ೩ ॥ 
ವ್ಯಭಿಚಾರಿಣಿಯಾದ ಹೆಂಗಸು ಜಾರಪುರುಷರಿಗೆ ಅವಕಾಶಕೊಟ್ಟು 
ತನ್ನಲ್ಲಿ ನಂಬಿಕೆಯನ್ನಿಟ್ಟಿರುವ ಪತಿಯನ್ನು ಅವರ ಮೂಲಕ ಕೊಲ್ಲಿಸು 
ವಂತೆಯೇ ಯೋಗಿಯು ತನ್ನಮನಸ್ಸಿನ ಮೇಲೆ ವಿಶ್ವಾಸವನ್ನಿಟ್ಟರೆ ಆ 
ಮನಸ್ಸು ಕಾಮಕ್ಕೂ ಅದರ ಜೊತೆಗಾರರಾದ ಕ್ರೋಧವೇ 
ಮುಂತಾದವುಗಳು ಆ ಯೋಗಿಯ ಮೇಲೆ ಆಕ್ರಮಣಮಾಡಲು 
ಅವಕಾಶವನ್ನು ಕಲ್ಪಿಸಿಕೊಟ್ಟ ಅವನನ್ನು ನಷ್ಟ-ಭ್ರಷ್ಟನನ್ನಾಗಿ 
ಮಾಡುತ್ತದೆ. ॥ ೪॥ಕಾಮ-ಕ್ರೋಧ-ಮದ-ಲೋಭ-ಶೋಕ- 
ಮೋಹ ಮತ್ತು ಭಯಗಳೇ ಮುಂತಾದ ಶತ್ರುಗಳಿಗೂ ಮತ್ತು 
ಕರ್ಮಬಂಧನಕ್ಕೂ ಈ ಮನಸ್ಸೇ ಮೂಲವಾದುದು. ಇದರ ಮೇಲೆ 
ಯಾವುದೇ ಬುದ್ಧಿವಂತನು ಭರವಸೆಯನ್ನಿಡಬಾರದು. 1೫॥ 

ಇದರಿಂದಲೇ ಭಗವಾನ್‌ ಯಷಭದೇವರು ಇಂದ್ರಾದಿ ಸಮಸ್ತ 
ಲೋಕಪಾಲಕರಿಗೆ ಭೂಷಣಸ್ವರೂಪರಾಗಿದ್ದರೂ, ಅವರು ಜಡ- 
ಮೂರ್ಹಮನುಷ್ಯನಂತೆ ಅವಧೂತರಿಗೆ ಸರಿಹೋಲುವ ನಾನಾ 
ವೇಷ, ಭಾಷೆ, ಆಚರಣೆಗಳಿಂದ ತನ್ನ ಈಶ್ವರೀಯ ಪ್ರಭಾವವನ್ನು 
ಮರೆಮಾಚಿಕೊಂಡಿದ್ದರು. ಕೊನೆಗೆ ಅವರು ಯೋಗಿಗಳಿಗೆ ದೇಹ 
ತ್ಯಾಗದ ವಿಧಿಯನ್ನು ಕಲಿಸುವುದಕ್ಕಾಗಿ ತನ್ನ ಶರೀರವನ್ನು ತ್ಯಜಿಸಲು 
ಬಯಸಿದರು. ಅವರು ತನ್ನ ಅಂತಃಕರಣದಲ್ಲಿ ಅಭೇದರೂಪ 
ದಿಂದ ಸ್ಥಿತನಾದ ಪರಮಾತ್ಮನನ್ನು ಅಭಿನ್ನರೂಪದಿಂದ ನೋಡುತ್ತಾ 
ವಾಸನೆಗಳ ಅನುವೃತ್ತಿಯನ್ನು ಬಿಟ್ಟು ಲಿಂಗದೇಹದ ಅಭಿಮಾನ 
ವನ್ನೂ ಪೂರ್ಣವಾಗಿ ತೊರೆದಿದ್ದರು. ॥ ೬ ॥ ಹೀಗೆ ಲಿಂಗದೇಹದ 
ಅಭಿಮಾನದಿಂದ ಮುಕ್ತರಾದ ಭಗವಾನ್‌ ಯಷಭದೇವರ ಶರೀ 
ರವು ಯೋಗಮಾಯೆಯ ವಾಸನೆಯಿಂದ ಕೇವಲ ಅಭಿಮಾನದ 
ಆಭಾಸವನ್ನೇ ಆಶ್ರಯಿಸಿ ಭೂಮಿಯಲ್ಲಿ ಸಂಚರಿಸುತ್ತಿತ್ತು. ಅವರು 


6 ಅಧ್ಯಾಯ] 


ಪಂಚಮ ಸೃಂಧ 


531 


ಚಲೋಪವನ ಆಸ್ಕಕೃತಾಶ್ಶಕವಲ ಉನ್ಮಾದ ಇವ ಮುಕ್ತ- 
ಮೂರ್ಧಜೋತಸಂವೀತ ಏವ ವಿಚಚಾರ ॥। ೭ ॥ ಅಥ 
ಸಮೀರವೇಗವಿಧೂತ ವೇಣುವಿಕರ್ಷಣಜಾತೋಗ್ರದಾವಾ- 
ನಲಸ್ಪದ್ದನಮಾಲೇಲಿಹಾನಃ ಸಹ ತೇನ ದದಾಹ ॥ ೮ ॥ 


ಯಸ್ಯ ಕಿಲಾನುಚರಿತಮುಪಾಕರ್ಣ್ಯ ಕೊಂಕವೇಂಕ- 
ಕುಟಕಾನಾಂ ರಾಜಾರ್ಹನ್ನಾಮೋಶಶಿಕ್ಚ್ಯ ಕಲಾವಧರ್ಮ 
ಉತೃಷ್ಯಮಾಣೇ ಭವಿತವ್ಯೇನ ವಿಮೋಹಿತಃ ಸ್ವಧರ್ಮ- 
ಪಥಮಕುತೋಭಯ ಮಪಹಾಯ ಕುಪಥಪಾಖಂಡ- 
ಮಸಮಂಜಸಂ ನಿಜಮನೀಷಯಾ ಮಂದಃ ಸಂಪ್ರವರ್ತ- 
ಯಿಷ್ಕತೇ ॥ ೯ ॥ ಯೇನ ಹ ವಾವ ಕಲೌ ಮನುಜಾಪ- 
ಸದಾ ದೇವಮಾಯಾ ಮೋಜಹಿತಾಃ ಸ್ವವಿಧಿನಿಯೋಗ- 
ಶೌಚಚಾರಿತ್ರವಿಹೀನಾ ದೇವಹೇಲನಾನ್ಯಪವ್ರತಾನಿ ನಿಜ- 
ನಿಜೇಚ್ಛಯಾ ಗೃಹ್ನಾನಾ ಅಸ್ನಾನಾನಾಚಮನಾಶೌಚಕೇ- 
ಶೋಲ್ಲುಂಚನಾದೀನಿ ಕಲಿನಾಧರ್ಮಬಹುಲೇನೋಪ- 
ಹತಧಿಯೋ ಬ್ರಹ್ಮಬ್ರಾಹ್ಗಣಯಜ್ಞಪುರುಷಲೋಕವಿದೂಪಕಾ: 
ಪ್ರಾಯೇಣ ಭವಿಷ್ಯಂತಿ ॥ ೧೦ ॥ ತೇ ಚ ಹ್ಯರ್ವಾಕ್ಷನಯಾ 
ನಿಜಲೋಕಯಾತ್ರಯಾಂಧಪರಂಪರಯಾತ ಶಶ್ಚಸ್ತಾಸ್ತಮ- 
ಸ್ಯಂಧೇ ಸ್ವಯಮೇವ ಪ್ರಪತಿಷ್ಯಂತಿ ॥ ೧೦ ॥ 


ಅಯಮವತಾರೋ ರಜಸೋಪಪ್ಫತಕೈವಲ್ಯೋಪ- 
ಶಿಕ್ಷಣಾರ್ಥಃ ॥ ೧೨ ॥ ತಸ್ಯಾನುಗುಣಾನ್‌ ಶ್ಲೋಕಾನ್‌ 
ಗಾಯಂತಿ - 


ಅಹೋ ಭುವಃ ಸಪ್ತಸಮುದ್ರವತ್ಯಾ 
ದ್ವೀಪೇಷು ವರ್ಷೇಷ್ಟಧಿಪುಣ್ಯಮೇತತ್‌ | 
ಗಾಯಂತಿ ಯತ್ರತ್ಯಜನಾ ಮುರಾರೇಃ 


ಕರ್ಮಾಣಿ ಭದ್ರಾಣ್ಯವತಾರವಂತಿ  ॥ ೧೩॥ 


ಅಹೋ ನು ವಂಶೋ ಯಶಸಾವದಾತಃ 
ಪ್ರೈಯವ್ರತೋ ಯತ್ರ ಪುಮಾನ್ಹುರಾಣಃ | 
ಕೃತಾವತಾರಃ ಪುರುಷಃ ಸ ಆದ್ಯಃ 
ಚಚಾರ ಧರ್ಮಂ ಯದಕರ್ಮಹೇತುಮ್‌ ॥ ೧೪ ॥ 


ಕೋ ನ್ವಸ್ಯ ಕಾಷ್ಠಾಮಪರೋತನುಗಚ್ಚೇ- 
ನ್ಹನೋರಥೇನಾಷ್ಯಭವಸ್ಯ ಯೋಗೀ (| 
ಯೋ ಯೋಗಮಾಯಾಃ ಸ್ಪಹಯತ್ಯುದಸ್ತಾ 


ಹೃಸತ್ತಯಾ ಯೇನ ಕೃತಪ್ರಯತ್ನಾ: ॥ ೧೫ ॥ 


ದೈವವಶದಿಂದ ಕೊಂಕಣ ವೆಂಕಟಾಚಲ ಮತ್ತು ದಕ್ಷಿಣದ ಕನ್ನಡದ 
ದೇಶಗಳಿಗೆ ಕಟಕಗಿರಿಯ ಉಪವನದಲ್ಲಿ ಬಾಯಿಗೆ ಕಲ್ಲುಗಳನ್ನು 
ಹಾಕಿಕೊಂಡು, ಕೂದಲನ್ನು ಕೆದರಿಕೊಂಡು ಉನ್ನತ್ತರಂತೆ ದಿಗಂಬರ 
ರಾಗಿ ತಿರುಗಾಡತೊಡಗಿದರು. ॥ ೭ ॥ ಅದೇ ಸಮಯದಲ್ಲಿ 
ಬಿರುಗಾಳಿಯೊಂದು ಭರ್ರನೇ ಬೀಸಿ ಬಿದಿರುಮೇಳೆಗಳ ತಿಕ್ಕಾಟ 
ದಿಂದ ಹುಟ್ಟಿದ ಕಾಡುಗಿಚ್ಚು ಭುಗಿಲೆದ್ದು ಕೆಂಪುಜ್ಞಾಲೆಗಳಿಂದ 
ಬಡೀ ಅರಣ್ಯವನ್ನೂ ಹಾಗೂ ಅಲ್ಲಿ ಸಂಚರಿಸುತ್ತಿದ್ದ ಯಷಭದೇವರ 
ದೇಹವನ್ನೂ ಕಬಳಿಸಿ ಭಸ್ಮಮಾಡಿಬಿಟ್ಟಿತು. ॥ ೮ ॥ 

ಎಲೈ ರಾಜನೇ! ಕಲಿಯುಗದಲ್ಲಿ ಅಧರ್ಮವು ವೃದ್ಧಿಹೊಂದಿ 
ದಾಗ ಕೊಂಕ, ವೆಂಕ ಮತ್ತು ಕುಟಕದೇಶಗಳಿಗೆ ಅಧಿಪತಿಯಾದ 
ಮಂದಮತಿಯಾದ ಓರ್ವ ರಾಜನಾದ ಅರ್ಹತ್‌ ಎಂಬುವನು 
ಶ್ರೀಯಷಭದೇವರ ಆಶ್ರಮಧರ್ಮಗಳನ್ನು ಮೀರಿದ ಆಚರಣೆಯ 
ವೃತ್ತಾಂತವನ್ನು ಕೇಳಿ, ತಾನು ಅದಕ್ಕೆ ಅಧಿಕಾರಿಯಲ್ಲದಿದ್ದರೂ 
ಅದನ್ನು ಅನುಕರಿಸುತ್ತಾ ನಿರ್ಭಯನಾಗಿ ಸ್ವಧರ್ಮವನ್ನು ಬಿಟ್ಟು 
ಪಾಷಂಡಧರ್ಮದ ಮಾರ್ಗವನ್ನು ಜನರಲ್ಲಿ ಪ್ರಚಾರಮಾಡು 
ವನು. ॥ ೯ । ಅದರಿಂದ ಕಲಿಯುಗದಲ್ಲಿ ದೇವಮಾಯೆಯಿಂದ 
ಮೋಹಿತರಾದ ಅನೇಕ ಮನುಷ್ಯರು ತಮ್ಮ ಶಾಸ್ತ್ರವಿಹಿತವಾದ 
ಶೌಚಾಚಾರವನ್ನು ಬಿಟ್ಟುಬಿಡುವರು. ವೇದವನ್ನೂ, ಬ್ರಾಹ್ಮಣ 
ರನ್ನೂ, ಯಜ್ಞಪುರುಷನನ್ನೂ ನಿಂದಿಸತೊಡಗುವರು ಹಾಗೂ 
ವೇದ. ವಿರುದ್ಧವಾದ ಅಂಧಪರಂಪರೆಯಿಂದ ಪ್ರೋತ್ಸಾಹಿತರಾಗಿ 
ಅವರಲ್ಲಿ ವಿಶ್ವಾ ಸವನ್ನಿಟ್ಟು ಸ್ನಾನಮಾಡದಿರುವುದು, ಆಚಮನ 
ಮಾಡದಿರುವುದು, ಆಶುದ್ಧವಾಗಿರುವುದು, ಕೇಶಗಳನ್ನು ಕೀಳಿಸಿ 
ಕೊಳ್ಳುವುದು ಮುತಾಗಿ ಸ್ವೇಚ್ಛೆಯಿಂದ ವರ್ತಿಸುತ್ತಾ ತಾವಾ 
ಗಿಯೇ ಅಂಧತಮಸಿನಲ್ಲಿ ಬೀಳುವರು. ಅದು ಅವರ ಪತನಕ್ಕೆ 
ಕಾರಣವಾಗುವುದು. ॥ ೧೦-೧೧ ॥ 

ಶ್ರೀಭಗವಂತನು ರಜೋಗುಣದಿಂದ ತುಂಬಿರುವ ಜನರಿಗೆ 
ಮೋಕ್ಟಮಾರ್ಗದ ಶಿಕ್ಷಣಕೊಡಲು ಈ ಯಷಭಾವತಾರವನ್ನು 
ಮಾಡಿದನು. ॥ ೧೨ ॥ ಈ ಅವತಾರದ ದಿವ್ಯಗುಣಗಳನ್ನು ವರ್ಣಿ 
ಸುವ ಈ ಶ್ಲೋಕಗಳನ್ನು ವಿದ್ವಾ ಸರು ಹಾಡುತ್ತಾ ಬಂದಿದ್ದಾರೆ - 

ಆಹಾ! "ಏಳು ಸಮುದ್ರಗಳಿಂದ ಕೂಡಿದ ಸಮಸ್ತ ದ್ವೀಪ 
ಗಳಲ್ಲಿಯೂ, ವರ್ಷಗಳಲ್ಲಿಯೂ ಈ ಭಾರತವಷ ೯ವು ಎಂತಹ 
ಪುಣ್ಯ ಭೂಮಿಯಾಗಿದೆ ! ! ಇಲ್ಲಿಯ ಜನರು ಶ್ರೀಹರಿಯ ಮಂಗಳ 
ಮಯ ಅವತಾರ ಚರಿತ್ರೆಗಳನ್ನು ಹಾಡುತ್ತಾ ಇರುತ್ತಾರೆ. ॥ ೧೩ 1 
ಆಹಾ! ಮಹಾರಾಜಾ ಪ್ರಿಯವ್ರತನ ವಂಶವು ಉಜ್ಜ ಲವಾದ 
ಕೀರ್ತಿಯಿಂದ ಕೂಡಿ ಅತ್ಯಂತ ಪವಿತ್ರವಾಗಿದೆ. ಆದರಲ್ಲಿಯೇ 
ಪುರಾಣಪುರುಷನಾದ ಆದಿನಾರಾಯಣನು ಯಷಭಾವತಾರ 
ವನ್ನು ತಾಳಿ ಮೋಕ್ಷವನ್ನು ದೊರಕಿಸುವಂತಹ ಪರಮಹಂಸಧರ್ಮ 
ವನ್ನು ಆಚರಿಸಿದನು. ॥ ೧೪ ॥ ಆಹಾ! ಈ ಜನ್ಮರಹಿತ ಭಗವಾನ್‌ 
ಯಪೆಭದೇ ವರ ಅಸಾಧಾರಣವಾದ ನಡೆವಳಿಕೆಯನ್ನು ಇತರ 
ಯೋಗಿಗಳು ಮನಸಿನಿಂದಲೂ ಮುಟ್ಟಲಾರರು. ಏಕಂದರೆ, 
ಯೋಗಿಗಳು ಯಾವ. ಯೋಗಶಿದ್ದಿಗಳಿಗಾಗಿ ಆಶಿಸಿ ನಿರಂತರ 
ಪ್ರಯತ್ನಿಸುತ್ತಾರೋ, ಆ ದಲ ತಾವಾಗಿಯೇ ಪ್ರಾಪ್ತವಾಗಿ 
ದ್ದರೂ ಅವನ್ನು ಅಸತ್ತೆಂದು ಭಾ ನಿರಾಕರಿಸಿಬಿಟ್ಟನು. ॥ ೧೫1 

ಪರೀಕ್ಷಿದ್ರಾಜೇಂದ್ರಾ ! hes NE ನಿನಗೆ ಸಮಸ ವೇದ 
ಗಳು, ಲೋಕಗಳು, ಬಾ ಬ್ರಾಹ್ಮಣರು ಮತ್ತು ಗೋವುಗಳು ಇವರೆಲ್ಲ 


532 


ಇತಿ ಹ ಸ್ಥ ಸಕಲವೇದಲೋಕದೇವಬ್ರಾಹ್ನಣಗವಾಂ | ರಿ 
ಪರಮಗುರೋರ್ಭಗವತ ಯಷಭಾಖ್ಯಸ್ಯ ವಿಶುದ್ಧಾಚರಿತ- 
ಮೀರಿತಂ ಪುಂಸಾಂ ಸಮಸ್ತದುಶ್ನರಿತಾಭಿಹರಣಂ ಪರಮ- 
ಮಹಾಮಂಗಲಾಯನಮಿದಮನು ಶ್ರದ ್ದಯೋಪಚಿತ- 
ಯಾನುಶೃಣೋತ್ಯಾಶ್ರಾವಯತಿವಾವಹಿತೋ ಭಗವತಿ 
ತಸ್ಥಿನ್ನಾಸುದೇವ ಏಕಾಂತತೋ ಭಕ್ತಿರನಯೋರಪಿ ಸಮ- 
ನುವರ್ತತೇ ॥ ೧೬ ॥ ಯಸ್ಕಾಮೇವ ಕವಯ ಆತ್ಮಾನ- 
ಮವಿರತಂ ವಿವಿಧವೃಜಿನಸಂಸಾರಪರಿತಾಪೋಪತಪ್ಯ- 
ಮಾನಮನುಸವನಂ ಸ್ನಾಪಯಂತಸ್ತಯೈವ ಪರಯಾ 
ನಿರ್ವತ್ನ್ಯಾ ಹೃಪವರ್ಗಮಾತ್ಯ ಂತಿಕಂ” ಪರಮ ಪುರುಷಾ” 
ರ್ಥಮಪಿ ಸ್ವಮಮಾನಾದಿತಂ ನೋ ಏವಾದ್ರಿಯಂತೇ 
ಭಗವದೀಯತ್ಪೇನೈವ ಪರಿಸಮಾಪ್ರಸರ್ವಾರ್ಥಾಃ ॥ ೧೭ ॥ 


ರಾಜನ್‌ ಪತಿರ್ಗುರುರಲಂ ಭವತಾಂಯದೂನಾಂ 

ದೈವಂ ಪ್ರಿಯಃ ಕುಲಪಶಿಃ ಕ್ವಚ ಕಿಕರೋ ವಃ ॥ 
ಅಸ್ಲೇವಮಂಗ ಭಗವಾನ್‌ ಭಜತಾಂ ಮುಖಂದೋ 

ಮುಕ್ತಿಂ ದದಾತಿ ಕರ್ಹಿಚಿತ್ಸ್ವನ ಭಕ್ಕಿಯೋಗಮ್‌ ॥ ೧೮ ॥ 


ನಿತ್ಯಾನುಭೂತನಿಜಲಾಭನಿವೃತ್ತತೃಷ್ಟಃ 
ಶ್ರೇಯಸ್ಕತದ್ರಚನಯಾ ಚಿರಸುಪ್ತಬುದ್ದೇಃ | 

ಲೋಕಸ್ಯ ಯ: ಕರುಣಯಾಭಯಮಾತ್ಮಲೋಕ- 
ಮಾಖ್ಯಾನ್ನಮೋ ಭಗವತೇ ಯಷಭಾಯ ತಸ್ಥೆ ೪ MOF 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ರಿಗೂ ಪರಮಗುರುವಾಗಿರುವ ಭಗವಾನ್‌ ಶ್ರೀಯಷಭದೇವರ 
ಪರಿಶುದ್ಧವಾದ ಚರಿತ್ರೆಯನ್ನು ವರ್ಣಿಸಿರುವೆನು. ಇದು ಮನುಷ್ಯರ 

ಸಮಸ್ಯ "ಧಾಪಗಳನ್ನು ಕಳೆಯುವಂತಹುದು. ಪರಮ ಮಂಗಳ 
ಮಯವಾದ ಈ ಪವಿತ್ರ ಚರಿತ್ರೆಯನ್ನು ಏಕಾಗ್ರಚಿತ್ತದಿಂದ ಶ್ರ ಶ್ರದ್ಧಾ 
ಪೂರ್ವಕ ನಿರಂತರವಾಗಿ ಕೇಳುವ, ಹೇಳುವ ಮನುಷ್ಠರಿಗೆ 
ಭಗವಾನ್‌ ವಾಸುದೇವನಲ್ಲಿ ಅನನ್ಯವಾದ ಭಕ್ತಿಯು ಉಂಟಾಗು 
ಪುದು. ॥ ೧೬ ॥ ಬಗೆ-ಬಗೆಯ ಪಾಪಗಳಿಂದ ತುಂಬಿರುವ 
ಸಾಂಸಾರಿಕ ತಾಪಗಳಿಂದ ಬೆಂದು-ನೊಂದಿರುವ ಪಂಡಿತರು ತಮ್ಮ 
ಅಂತಃಕರಣವನ್ನು ಈ ಭಕ್ತಿರಸವಾಹಿನಿಯಲ್ಲಿ ನಿರಂತರವಾಗಿ 
ಮೀಯಿಸುವರು. ಅದರಿಂದ ಅವರಿಗೆ ದೊರೆಯುವ ಪರಮ 
ಶಾಂತಿಯು ವರ್ಣನಾತೀತವಾದುದು. ಅದನ್ನು ಪಡೆದ ಸುಕೃತಿ 
ಗಳು ತಾನಾಗಿಯೇ ಒದಗಿ ಬರುವ ಮೋಕ್ಟವೆಂಬ ಪರಮಪುರು 
ಷಾರ್ಥವನ್ನು ಕೂಡ ಆದರಿಸುವುದಿಲ್ಲ ಶ್ರೀಭಗವಂತನಿಗೆ ಸ ಕೀಯ 
ರಾಗಿದ್ದರಿಂದಲೇ ಅವರ ಸಮಸ್ತ ಪುರುಷಾರ್ಥಗಳು ಫಡೇರು 


ತ್ತವೆ. | "೧೭ I 


ಎಲೈ ರಾಜನೇ! ಭಗವಾನ್‌ ಶ್ರೀಕೃಷ್ಣನು ಸ್ವಯಂ ಪಾಂಡವರ 
ಮತ್ತು ಯದುವಂಶೀಯರ ರಕ್ಷಕನೂ, ಗುರುವೂ, ಇಷ್ಟದೇವನೂ, 
ಸಖನೂ, ಕುಲಪತಿಯೂ ಆಗಿದ್ದನು. ಇಷ್ಟು ಮಾತ್ರವಲ್ಲ; ಕೆಲ 
ವೊಮ್ಮೆ ನಿಮ್ಮ ಆಜ್ಞಾಕ್ಸಾರಿ ಸೇವಕನೂ ಆಗಿರುತ್ತಿದ್ದವು. ಹೀಗೆಯೇ 
ಶ್ರೀಭಗವಂತನು ತನ್ನನ್ನು ಭಜಿಸುವ ಇತರ ಭಕ್ತರಿಗೂ ಈ ಉಪಕಾರ 
ಗಳನ್ನಲ್ಲದೆ ಮುಕ್ತಿಯನ್ನು ದಯಪಾಲಿಸುವನು. ಆದರೆ ಅದಕ್ಕೂ 
ಅತಿಶಯವಾಗಿರುವ ಭಕ್ತಿಯೋಗವನ್ನು ಮಾತ್ರ ಸುಲಭವಾಗಿ ಕೊಡು 
ವುದಿಲ್ಲ ॥ ೧೮ ॥ ನಿರಂತರವಾಗಿ ಆತ್ಮಾನುಭವದಲ್ಲಿಮುಳುಗಿದವ 
ನಾಗಿ, ಎಲ್ಲಕಾಮನೆಗಳನ್ನುಕಳೆದುಕೊಂಡವ ನಾಗಿದ್ದ ಕೃತಕೃತ್ಯನಾದ 
ಮಹಾ ಪುರುಷನು-ನಿರಂತರವಾಗಿ ವಿಷಯಭೋಗಗಳಲ್ಲಿಮುಳುಗಿ 
ತಮ್ಮ ವಾಸ್ತವಿಕ ಶ್ರೇಯಸ್ಸನ್ನು ಮರೆತಿರುವ ಜನರಲ್ಲಿ ದಯೆದೋರಿ 
ಅವರಿಗೆ ನಿರ್ಭಯವಾದ ಆತ್ಮಸ್ವರೂಪವನ್ನು ಉಪದೇಶಮಾಡಿದ 
ಆ ಭಗವಾನ್‌ ಯಷಭದೇವನಿಗೆ ನಮಸ್ಕಾರವು. ॥ ೧೯ 


ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಖಯಷಭದೇವಾನುಚರಿತೇ ಷಷ್ಠ್ಟೋ5 ಧ್ಯಾಯಃ॥ ೬ ॥ 


ಅಹಾ ತ್ರ ಕೀಡು 


ಏಳನೆಯ ಅಧ್ಯಾಯ 
ಭರತೋಪಾಖ್ಯಾನ 


ಆ 


ಶ್ರೀಶುಕ ಉವಾಚ 


"ಗ್ಗ 

[44 
ಸ್‌ ಮಹಾಭಾಗವತೋ ಯದಾ ಭಗವತಾವ- 
ನಿತಲಪರಿಪಾಲನಾಯ ಸಂಚಿಂತಿತಸ್ತದನುಶಾಸನಪರಃ 
ಪಂಚಜನೀಂ ವಿಶ್ವದೂಪದುಹಿತರಮುಷಯೇಮೇ non 
ತಸ್ಯಾಮು ಹವಾ ಆತ್ಮಜಾನ್ಯಾರ್ತ್ಸ್ಸ್ವೇೀನಾನುರೂಪಾನಾತ್ಮನಃ 


ಶ್ರೀಶುಕಮುನಿಗಳು ಹೇಳುತ್ತಾರೆ - ಅಯ್ಯಾ ರಾಜೇಂದ್ರನೇ ! 
ಭರತಮಹಾರಾಜನು ದೊಡ್ಡ ಭಗವದ್ಧಕ್ಕನಾಗಿದ್ದನು. ಭಗವಾನ್‌ 
ಯಷಬದೇವರು ತನ್ನಿಚ್ಛೆಯಂತೆ ಅವನನ್ನು ಭೂಮಂ ಡಲವನ್ನು 
ಪಾಲಿಸಲಿಕ್ಕಾಗಿ ನೇಮಿಸಿದ್ದರು. ಭರತನು ತಂದೆಯ ಆಜ್ಞೆಯನ್ನು 
ಶಿರಸಾವಹಿಸಿ, ವಿಶ್ವರೂಪನ ಕನ್ಯೆಯಾದ ಪಂಚಜನಿಯನ್ನು 
ವಿವಾಹವಾದನು... ॥ ೧ ॥ ತಾಮಸಾಹಂಕಾರವು ಶಬ್ದವೇ 


7 ಅಧ್ಯಾಯ] 


ಪಂಚಮ ಸೃಂಧ 


533 


ಪಂಚ ಜನಯಾಮಾಸ ಭೂತಾದಿರಿವ ಭೂತ- 
ಸೂಕ್ಷ್ಮಾಣಿ 1 ೨ ಸುಮತಿಂ ರಾಷ್ಟ್ರಭ್ಯತಂ ಸುದರ್ಶನ- 
ಮಾವರಣಂ ಧೂಮ್ರಕೇತುಮಿತಿ | ಅಜನಾಭಂ ನಾಮೈತ- 
ದ್ವರ್ಷಂ ಭಾರತಮಿತಿ ಯತ ಆರಭ್ಯ ವ್ಯಪದಿಶಂತಿ ॥1೩॥ 


ಸ ಬಹುವಿನ್ನಹೀಪತಿಃ ಪಿತೃಪಿತಾಮಹವದುರುವತ್ತಲ- 
ತಯಾ ಸ್ವೇ ಸ್ವೇ ಕರ್ಮಣಿ ವರ್ತಮಾನಾಃ ಪ್ರಜಾಃ ಸ್ವಧ- 
ರ್ಮಮನುವರ್ತಮಾನ: ಪರ್ಯಪಾಲಯತ್‌ ॥ ೪ ॥ 
ಈಜೇ ಚ ಭಗವಂತಂ ಯಜ್ಞಕ್ರತುರೂಪಂ ಕ್ರತುಭಿರುಚ್ಚಾ- 
ವಚ್ಛೆಃ ಶ್ರದ್ಧಯಾರ $ಹೃತಾಗ್ನಿಹೋತ್ರದರ್ಶಪೂರ್ಣಮಾಸ- 
ಚಾತುರ್ಮಾಸ್ಯಪಶುಸೋಮಾನಾಂ ಪ್ರಕೃತಿವಿಕೃತಿಭಿರನು- 
ಸವನಂ ಚಾತುರ್ಹೋತ್ರವಿಧಿನಾ ॥ ೫ 
ನಾನಾಯಾಗೇಷು ವಿರಚಿತಾಂಗಕ್ರಿಯೇಷ್ಟಪೂರ್ವಂ ಯತ್ತ- 
ತ್ಕಿಯಾಫಲಂ ಧರ್ಮಾಖ್ಯಂ ಪರೇ ಬ್ರಹ್ಮಣಿ ಯಜ್ಞಪುರುಷೇ 
ಸರ್ವದೇವತಾಲಿಂಗಾನಾಂ ಮಂತ್ರಾಣಾಮರ್ಥನಿಯಾ- 
ಮಕತಯಾ ಸಾಕ್ಟಾತ್ಮರ್ತರಿ ಪರದೇವತಾಯಾಂ ಭಗವತಿ 
ವಾಸುದೇವ ಏವ ಭಾವಯಮಾನ ಆತ್ಮನೈಪುಣ್ಯಮೃದಿತಕ- 
ಷಾಯೋ ಹವಿಃಷ್ಧಧ್ವರ್ಯಭಿರ್ಗಹೃಮಾಣೇಷು ಸ 
ಯಜಮಾನೋ ಯಜ್ಞಭಾಜೋ ದೇವಾಂಸ್ತಾನ್ಪುರುಷಾ- 
ವಯವೇಷ್ಠಭ್ಯಧ್ಯಾಯತ್‌ ॥ ೬ ॥ ಏವಂ ಕರ್ಮವಿಶುದ್ವಾ 
ವಿಶುದ್ಧಸತ್ತ ್ಯಾಂತರ್ಪದಯಾಕಾಶಶರೀರೇ ಬ್ರಹ್ಮಣಿ ಭಗ- 
ವತಿ ವಾಸುದೇವೇ ಮಹಾಪುರುಷರೂಪೋಪಲಕ್ಷಣೇ- 
ಶ್ರೀವತಕೌಸ್ತುಭವನಮಾಲಾರಿದರಗದಾದಿಭಿರುಪಲಕ್ಷಿತೇ 
ನಿಜಪುರುಷಹೃಲ್ಸಿಖಿತೇನಾತ್ಮನಿ ಪುರುಷರೂಪೇಣ ವಿರೋ- 
ಚಮಾನ ಉಚ್ಚೆ ಸ್ತರಾಂ ಭಕ್ತಿರನುದಿನಮೇಧಮಾನರಯಾ- 
ಜಾಯತ ॥ ೭॥ 


ಏವಂ ವರ್ಷಾಯುತಸಹಸ್ರಪರ್ಯಂತಾವಸಿತಕರ್ಮ- 
ನಿರ್ವಾಣಾವಸರೋ 5 ಧಿಭುಜ್ಯಮಾನಂ ಸ್ವತನಯೇಭ್ಯೋ 
ರಿಕ್ಷಂ ಪಿತೃಪೈತಾಮಹಂ ಯಥಾದಾಯಂ ವಿಭಜ್ಯ ಸ್ವಯಂ 
ಸಕಲಸಂಪನ್ನಿಕೇತಾತ್ತನಿಕೇತಾತ್ಪುಲಹಾಶ್ರಮಂ ಪ್ರವವ್ರಾಜ 
॥ ೮ ॥ ಯತ್ರ ಹ ವಾವ ಭಗವಾನ್‌ ಹರಿರದ್ಯಾಪಿ ತತ್ರ- 


1 ಸಂಪ್ರಚರತ್ತು 


ಮುಂತಾದ ಐದು ತನ್ಮಾತ್ರೆಗಳನ್ನು ಉತ್ಪನ್ನಮಾಡುವಂತೆ, ಭರತನು 
ಪಂಚಜನಿಯಲ್ಲಿ ತನಗೆ ಸಮಾನರಾದ “ಸುಮತಿ, ರಾಷ್ಟ್ರಭ್ಛತ್‌, 
ಸುದರ್ಶನ, ಆವರಣ ಮತ್ತು ಧೂಮ್ರಕೇತು ಎಂಬ ಐದು ಪುತ್ರ 
ರನ್ನು ಪಡೆದನು. ಅಜನಾಭವಷ ೯ವೆಂದು ಕರೆಯಲ್ಪಡುತ್ತಿದ್ದ ಈ 
ವರ್ಷಕ್ಕೆ ನ ಕಚ ಕಾಲದಿಂದ "ಭಾರತವರ್ಷ' ಎಂಬ 
ಹೆಸರಾಯಿತು. ॥ ೨-೩ ॥ 

ಮಹಾಪ್ರಾಜ್ನನಾದ ಆ ಭರತಸಾರ್ವಭೌಮನು ತಮ್ಮ-ತಮ್ಮ 
ಕರ್ಮಗಳಲ್ಲಿ ತೊಡಗಿದ್ದ ಪ್ರಜೆಗಳನ್ನು ತನ್ನ ತಂದೆ, ತಾತಂದಿರಂತೆ 
ತಾನೂ ಸ್ತ Me ನಿರತನಾಗಿದ್ದು ಅತ್ಯಂತ ವಾತ್ಸಲ್ಯ 
ದಿಂದ “ಪಾಲಿಸಕೊಡಗಿದನು. ॥೪॥ ಬು. ಹೋತಾ, 
ಅಧ್ವರ್ಯು, ಉದ್ಗಾತಾ ಮತ್ತು ಬ್ರಹ್ಮಾ ಎಂಬ ನಾಲ್ವರು ಯತ್ತಿಜ 
ರಿಂದ ನಡೆಸಲ್ಪಡಬೇಕಾದ ಚಾತುರ್ಹೊೋತ್ರವೆಂಬ ಕರ್ಮವಿಧಿ 
ಯಂತೆ ಅಗ್ನಿಹೋತ್ರ, ದರ್ಶ, ಪೂರ್ಣಮಾಸ, ಭತ 
ಪಶು ಮತ್ತು ಸೋಮಗಳೆಂಬ ಯಜ್ಞಗಳನ್ನು ಅವುಗಳ ಪ್ರ 
ಮತ್ತು ವತಿ ಎಂಬ ಎರಡು ವಿಧಾನಗಳಿಂದಲೂ ಆಯಾ Fl 
ಗಳಲ್ಲಿ ಶ್ರದ್ಧಾಪೂರ್ವಕ ಆ ಆಚರಿಸಿ ಯಜ್ಞರೂಪ ಪನಾದ ಶ್ರೀಭಗವಂತ 
ನನ್ನು ಆರಾಧಿಸಿದನು. ॥ ೫ ॥ ಹೀಗೆ ಅಂಗ ಮತ್ತು ಕ್ರಿಯೆಗಳಿಂದ 
ಕೂಡಿದ ಬೇರೆ-ಬೇರೆ ಯಜ್ಞಗಳನ್ನು ಅನುಷ್ಠಾನಮಾಡುವಾಗ 
ಅಧ್ವರ್ಯುವು ಆಹುತಿಯನ್ನು ಸಮರ್ಪಿಸುವುದಕ್ಕಾಗಿ ಹವಿಸ್ಸನ್ನು 
ಕೈಯಲ್ಲಿ ಎತ್ತಿಕೊಂಡಾಗ ಯಜಮಾನನಾದ ಭರತನು ಆ ಯಜ್ಞ 
ಕರ್ಮದಂದ ಒದಗುವ ಪುಣ್ಯಫಲವನ್ನು ಯಜ್ಞಪುರುಷನಾದೆ 
ಭಗವಾನ್‌ ವಾಸುದೇವನಿಗೆ ಅರ್ತಿಸಿಬಡುತ್ತಿದ್ದನು. ವಾಸ್ತವವಾಗಿ 
ಆ ಪರಬ್ರಹ್ಟನೇ ಇಂದ್ರಾದಿ ಸಮಸ್ತ ದೇವತೆಗಳ ಪ್ರಕಾಶಕನೂ, 
ಮಂತ್ರಗಳ ನಿಜವಾದ ಪ್ರತಿಪಾದ್ಯನೂ ಹಾಗೂ ಆ ” ದೇವತೆಗಳ 
ನಿಯಾಮಕನೂ ಆಗಿದ್ದರಿಂದ ಮುಖ್ಯಕರ್ತವೂ, ಪ್ರಧಾನದೇವನೂ 
ಆತನೇ ಆಗಿದ್ದಾನೆ. ಹೀಗೆ ತನ್ನ ಭಗವದರ್ಪಣ ಬುದ್ಧಿರೂಪವಾದ 
ಕುಶಲತೆಯಿಂದ ಹೃದಯದ ರಾಗ-ದ್ವೇಷಾದಿ ಕಶ್ಶಲಗಳನ್ನು 
ತೊಳೆದುಕೊಂಡು, ಅವನು ಯಜ್ಞಭೋಕ್ಷಗಳಾದ ಸೂರ್ಯನೇ 
ಮುಂತಾದ ದೇವತೆಗಳನ್ನು ಭಗವಂತನ ನೇತ್ರವೇ ಮುಂತಾದ 
ಅವಯವಗಳಲ್ಲಿ ಧ್ಯಾನಮಾಡುತ್ತಿದ್ದನು. ॥ ೬॥ ಈ ರೀತಿಯ 
ಕರ್ಮಶುದ್ಧಿಯಿಂದ ಆತನ ಅಂತಃಣೆರಣವು ಪರಿಶುದ್ಧವಾಯಿತು. 
ಆಗ ಆತನಿಗೆ-ಶ್ರಿ ಶ್ರೀವತ್ಸ ಕೌಸ್ತುಭ, ವನಮಾಲೆ, ಚಕ್ರ, ಶಾಖ ಮತ್ತು 
ಗದೆ ಮುಂತ ತಾದ ದಿವ್ಯಾಭರಣ ಮತ್ತು ದಿವ್ಯಾಯುಧಗಳಿಂದ 
ಶೋಜಿಸುತ್ತಾ, ನಾರದರೇ ಮುಂತಾದ ತನ್ನ ಭಕ್ತರ ಹೃದಯದಲ್ಲಿ 
ಚಿತ್ರದಂತೆ ನಿಶ್ಚಲವಾಗಿ ನೆಲೆಸುವವನಾಗಿ, ಅಂತರ್ಯಾಮಿ 
ರೂಪದಲ್ಲಿ ಬೆಳಗುತ್ತಾ, ಹೃದಯಾಕಾಶದಲ್ಲೇ ಕಾಣಿಸಿಕೊಳ್ಳುವ 
ಬ್ರಹ್ಮಸ್ತ ರೂಪನೂ, ಮಹಾಪುರುಷ ಲಕ್ಷಣಸಂಪ ಪನ್ನನೂ ಆದ 
ಭಗವಾನ್‌. ಶ್ರೀವಾಸುದೇವನಲ್ಲಿ ದಿನದಿನವೂ ವೇಗವಾಗಿ ವೃದ್ಧಿ 
ಹೊಂದುವ ಶ್ರೇಷ್ಠವಾದ ಭಕ್ತಿಯು ಉಂಟಾಯಿತು. ॥ ೭ ॥ 

ಈ ಪ್ರಕಾರ ಒಂದುಕೋಟಿ ವರ್ಷಗಳು ಕಳೆಯಲು, ಆತನಿಗೆ 
ರಾಜ್ಯಭೋ €ಗದ ಪ್ರಾರಬ್ಧವು ಕ್ಷೀಣಿಸಿಹೋಯಿತು ಎಂದು ತಿಳಿದು, 
ತಾನು ಅನುಭವಿಸಿದ ವೆಂಶಪರಂಪರಾಗತವಾದ ತನ್ನ ಸಂಪತ್ತನ್ನು 
ಯಥೋಚಿತವಾಗಿ ತನ್ನ ಪುತ್ರರಿಗೆ ಹಂಚಿಕೊಟ್ಟನು. ಮತ್ತೆ ಸರ್ವ 
ಸಂಪತ್ತುಗಳಿಂದ ತುಂಬಿದ ತನ್ನ ಅರಮನೆಯನ್ನೂ ಬಿಟ್ಟು ಅವನು 
ಪುಲಹ ಹಾಶ್ರಮಕ್ಕೆ ಹೊರಟುಹೋದನು. non ಈ ಪುಲಹಾಶ್ರಮ 


534 


ತ್ಯಾನಾಂ ನಿಜಜನಾನಾಂ ವಾತ್ತಲ್ಯೇನ ಸಂನಿಧಾಪ್ಯತ ಇಚ್ಛಾ 
ರೂಪೇಣ ॥ ೯ ॥ ಯತ್ರಾಶ್ರಮಪದಾನ್ಯುಭಯತೋನಾ- 
ಭಿಭಿರ್ದ್ವಷಚ್ಛಕ್ಷೈಶ್ಚಕ್ರನದೀ ನಾಮ ಸರಿತ್ಸದರಾ ಸರ್ವತಃ 
ಪವಿತ್ರೀಕರೋತಿ ॥। ೧೦॥ 


ತಸ್ಮಿನ್‌ ವಾವ ಕಿಲ ಸ ಏಕಲಃ ಪುಲಹಾಶ್ರಮೋಪವನೇ 
ವಿವಿಧಕುಸುಮಕಿಸಲಯತುಲಸಿಕಾಂಬುಭಿಃ ಕಂದಮೂಲ- 
ಫಲೋಪಹಾರೈಶ್ಚಸಮೀಹಮಾನೋ ಭಗವತ ಆರಾಧನಂ 
ವಿವಿಕ್ವ ಉಪರತ ವಿಷಯಾಭಿಲಾಷ ಉಪಭ್ಯತೋಪಶಮಃ 
ಪರಾಂ ನಿರ್ವೃತಿಮವಾಪ ॥ ೧೧ ॥ ತಯೇತ್ನಮವಿರತ- 
ಪುರುಷಪರಿಚರ್ಯಯಾ ಭಗವತಿ ಪ್ರವರ್ಧಮಾನಾನು- 
ರಾಗಭರದ್ರುತಹೃದಯಶೈಥಿಲ್ಯಃ ಪ್ರಹರ್ಷವೇಗೇನಾತ್ಮನ್ಯು- 
ದ್ವಿದ್ಯಮಾನರೋಮಪುಲಕಕುಲಕ ಔತ್ಯಂಠ್ಯಪ್ರವೃತ್ತ- 
ಪ್ರಣಯಬಾಷ್ಟನಿರುದ್ಧಾವಲೋಕನಯನ ಏವಂ ನಿಜ- 
ರಮಣಾರುಣಚರಣಾರವಿಂದಾನುಧ್ಯಾನಪರಿಚಿತಭಕ್ತಿ- 
ಯೋಗೇನ ಪರಿಪ್ಫತಪರಮಾಹ್ಸಾದಗಂಭೀರಹೃದಯ- 
ಹ್ರದಾವಗಾಢಧಿಷಣಸ್ತಾಮಪಿ ಕ್ರಿಯಮಾಣಾಂ ಭಗವತ್ತ- 
ಪರ್ಯಾಂ ನ ಸಸ್ಮಾರ ॥ ೧೨॥ ಇತ್ನಂ ಧೃತಭಗವದ್ವತ 
ಐಣೇಯಾಜಿನವಾಸಸಾನುಸವನಾಭಿಷೇಕಾರ್ದಕಪಿಶಕುಟಿಲ- 
ಜಟಾಕಲಾಪೇನ ಚ ವಿರೋಚಮಾನಃ ಸೂರ್ಯರ್ಚಾ 
ಭಗವಂತಂ ಹಿರಣ್ಣಯಂ ಪುರುಷಮುಜ್ಜಿಹಾನೇ ಸೂರ್ಯ- 
ಮಂಡಲೇ ಭ್ಯುಪತಿಷ್ಠನ್ನೇತದು ಹೋವಾಚ ॥ ೧೩ 


ಪರೋರಜಃ ಸವಿತುರ್ಜಾತವೇದೋ 

ದೇವಸ್ಯ ಭರ್ಗೋ ಮನಸೇದಂ ಜಜಾನ 1 
ಸುರೇತಸಾದಃ ಪುನರಾವಿಶ್ಯ ಚಷ್ಟೇ 

ಹಂಸಂ ಗೃಧ್ರಾಣಂ ನೃಷದ್ರಿಂಗಿರಾಮಿಮಃ ॥ ೧೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ದಲ್ಲಿ ವಾಸಿಸುವ ಭಕ್ತರಮೇಲೆ ಶ್ರೀಭಗವಂತನಿಗೆ ಅತೀವ ವಾತ್ಸಲ್ಯ 
ವಿದೆ. ಅವನು ಇಂದಿಗೂ ಕೂಡ ಅವರಿಗೆ ಇಷ್ಟದೇವತೆಯ ರೂಪ 
ದಲ್ಲಿ ದೊರೆಯುತ್ತಾನೆ. ॥ ೯ ॥ ಅಲ್ಲಿ ಚಕ್ರನದಿ (ಗಂಡಕೀ) ಎಂಬ 
ಪ್ರಸಿದ್ಧವಾದ ನದಿಯು ಮೇಲೆ ಮತ್ತು ಕೆಳಗೆ ಎರಡೂ ಕಡೆಗಳ 
ಲ್ಲಿಯೂ ನಾಭಿಯಂತಹ ಗುರುತುಗಳನ್ನು ಹೊಂದಿರುವ ಚಕ್ರಾ 
ಕಾರವಾದ ಶಾಲಗ್ರಾಮ ಶಿಲೆಯೊಡನೆ ಎಲ್ಲ ಕಡೆಗಳಿಂದಲೂ 
ಯಷಿಗಳ ಆಶ್ರಮಗಳನ್ನು ಪವಿತ್ರಗೊಳಿಸುತ್ತಿದೆ. ॥ ೧೦ ॥ 

ಆ ಪುಲಹಾಶ್ರಮದ ಉಪವನದಲ್ಲಿ ಭರತನು ಏಕಾಂತವಾದ 
ಜಾಗದಲ್ಲಿ ಒಬ್ಬಂಟಿಗನಾಗಿದ್ದು ಅನೇಕ. ಪ್ರಕಾರದ ಪತ್ರ, ಪುಷ್ಪ, 
ತುಳಸೀದಳ, ಜಲ ಮತ್ತು ಗೆದ್ದ ಗೆಣಸುಗಳೇ ತಾ ನೈವೇದ್ಯ 
ಗಳಿಂದ ಶ್ರೀಭಗವಂತನನ್ನು ಆರಾಧಿಸುತ್ತಿದ್ದನು. ಇದರಿಂದ 'ಅನನ 
ಅಂತಣರಣವು ಎಲ್ಲ ವಿಷಯಾಭಿಲಾಷೆಗಳನ್ನು ಕಳಕೊಂಡು 
ಪ್ರಶಾಂತವಾಯಿತು ಮತ್ತು ಅವನಿಗೆ ಪರಮಾನಂದ ಪ್ರಾಪ್ತ 
ವಾಯಿತು. ॥ ೧೧ ॥ ಹೀಗೆ ಅವನು ನಿಯಮಪೂರ್ವಕವಾಗಿ 
ಶ್ರೀಭಗವಂತನ ಕೈಂಕರ್ಯವನ್ನು ಮಾಡತೊಡಗಲು, ಅದರಿಂದ 
ಪ್ರೇಮದ ವೇಗವು ಹೆಚ್ಚುತ್ತಾ ಹೃದಯವು ಕರಗಿ ಶಾಂತವಾಯಿತು. 
ಆನಂದದ ಪ್ರಬಲವಾದ “ವೇಗದಿಂದ ಶರೀರದಲ್ಲಿ ರೋಮಾಂಚನ 
ಸೂಲ ಉತ್ಕಂಠತೆಯ ಕಾರಣ ಕಣ್ಣುಗಳಲ್ಲಿ ಪ್ರೇಮಾ 
ಶ್ರುಗಳು ಹರಿದುಬಂದು ಕಣ್ಣುಗಳ ನೋಟವು ಗು 
ಕಡೆಗೆ ತನ್ನ ಪ್ರಿಯತಮನ ಕೆಂಪಾದ ಅಡಿದಾವರೆಗಳ ಧ್ಯಾನದಿಂದ 
ಭಕ್ತಿಯೋಗವು ಸಿದ್ಧಿಸಿತು. ಪರಮಾನಂದದಿಂದ ತುಂಬಿದ ಹೃದಯ 
ವೆಂಬ ಆಳವಾದ ಸರೋವರದಲ್ಲಿ ಬುದ್ಧಿಯು ಮುಳುಗಿ ಹೋಗಿದ್ದ 
ರಿಂದ ನಿಯಮಪೂರ್ವಕವಾಗಿ ಮಾಡುತ್ತಿದ್ದ ಶ್ರೀಭಗವಂತನ 
ಪೂಜೆಯ ಸ್ಥರಣೆಯೂ ಉಳಿಯಲಿಲ್ಲ ॥ ೧೨ ॥ ಹೀಗೆ ಆತನು 
ಭಗವತ್ತೇವೆಯ ನಿಯಮದಲ್ಲಿಯೇ ತತ್ಪರನಾಗಿರುತ್ತಿದ್ದವು. ದೇಹ 
ದಲ್ಲಿ ಜಿಂಕೆಯ ಚರ್ಮವನ್ನು ಧರಿಸುತ್ತಿದ್ದನು. ತ್ರಿಕಾಲಗಳಲ್ಲಿಯೂ 
ಸ್ನಾನಮಾಡಿ ನೆನೆಯುತ್ತಲೇ ಇದ್ದುದರಿಂದ ಕೂದಲುಗಳು 
ಬೂದುಬಣ್ಣದ ಗುಂಗುರುಕೂದಲುಗಳು ಜಟೆಗಳಾಗಿದ್ದವು. ಇದ 
ರಿಂದ ಅವನು ಬಹುಸುಂದರವಾಗಿ ಕಾಣುತ್ತಿದ್ದವು. ಉದಯ 
ಗೊಂಡ ಸೂರ್ಯಮಂಡಲದಲ್ಲಿ ಸೂರ್ಯಸಂಬಂಧವಾದ 
ಯಕ್ಕುಗಳ ಮೂಲಕ ಜ್ಯೋತಿರ್ಮಯ ಪರಮಪುರುಷ ಭಗವಂತ 
ನಾದ ಶ್ರೀಮನ್ನಾರಾಯಣನನ್ನು ಆರಾಧಿಸುತ್ತಾ ಈ ಪ್ರಕಾರ 
ಹೇಳುತ್ತಿದ್ದನು. ॥ ೧೩ ॥ 

ಭಗವಾನ್‌ ಸೂರ್ಯನ ಕರ್ಮಫಲದಾಯಕನಾದ ತೇಜಸ್ಸು 
ಪ್ರಕೃತಿಯಿಂದ ಅತೀತವಾಗಿದೆ. ತನ್ನ ಸಂಕಲ್ಪದ ಮೂಲಕ ಈ 
ಜಗತ್ತನ್ನು ಸೃಷ್ಟಿಸಿದ್ದಾನೆ. ಮತ್ತೆ ಅವನೇ ಅಂತರ್ಯಾಮಿ ರೂಪ 
ದಿಂದ "ದರಲ್ಲಿ ಪ್ರ ಪ್ರವೇಶಮಾಡಿ ತನ್ನ ಚಿತ್‌ಶಕ್ತಿಯಮೂಲಕ 
ವಿಷಯಾಸಕ್ಷಿಯುಳ್ಳ "ದೀವಗಳನ್ನು ರಕ್ಷಿಸುತ್ತಾನೆ. ನಾನು ಬುದ್ಧಿ 
ಪ್ರವರ್ತಕನಾದ ಆ ತೇಜಸ್ಸನ್ನು ಶರಣು ಹೊಂದುವೆನು. ॥ ೧೪ ॥ 

ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಭರತಚರಿತೇ ಭಗವತ್ಪರಿಚರ್ಯಾಯಾಂ ಸಪ್ತಮೋ5ಭ್ಯಾಯಃ ॥ ೭॥ 


ತಿ 


8 ಅಧ್ಯಾಯ] 


ಪಂಚಮ ಸೃಂಧ 


535 


ಎಂಟನೆಯ ಅಧ್ಯಾಯ 
ಭರತನು ಜಿಂಕೆಯ ಮೋಹದಲ್ಲಿಸಿಲುಕಿ- ಜಿಂಕೆಯ ಯೋನಿಯಲ್ಲಿಜನ್ನತಾಳುವುದು 


ಶ್ರೀಶುಕ ಉವಾಚ 


ಏಕದಾ ತು ಮಹಾನದ್ಯಾಂ ಕೃತಾಭಿಷೇಕನೈಯಮಿ- 
ಕಾವಶ್ಯಕೋ ಬ್ರಹ್ನಾಕ್ಷರಮಭಿಗೃಣಾನೋ ಮುಹೂರ್ತತ್ರ- 
ಯಮುದಕಾಂತ ಉಪವಿವೇಶ ॥ ೧ ॥ ತತ್ರ ತದಾ ರಾಜನ್‌ 
ಹರಿಣೀ ಪಿಪಾಸಯಾ ಜಲಾಶಯಾಭ್ಯಾಶಮೇಕೈವೋ- 
ಪಜಗಾಮ ॥ ೨ ॥ ತಯಾ ಪೇಪೀಯಮಾನ ಉದಕೇ 
ತಾವದೇವಾವಿದೂರೇಣ ನದತೋ ಮೃಗಪತೇರುನ್ನಾದೋ 
ಲೋಕಭಯಂಕರ ಉದಪತತ್‌ ॥ ೩ ॥ ತಮುಪಶ್ರುತ್ಯ ಸಾ 
ಮೃಗವಧೂ: ಪ್ರಕೃತಿವಿಕ್ಷವಾ ಚಕಿತನಿರೀಕ್ಷಣಾ ಸುತರಾಮಪಿ 
ಹರಿಭಯಾಭಿನಿವೇಶವ್ಯಗ್ರಹೃದಯಾ ಪಾರಿಪ್ಪವದೃಷ್ಟಿರಗ- 
ತತೃಷಾ ಭಯಾತ್ಸಹಸೈವೋಚ್ಚಕ್ರಾಮ ॥ ೪ ॥ 


ತಸ್ಕಾ ಉತ್ಸತಂತ್ಯಾ ಅಂತರ್ವತಾ 3 ಉರುಭಯಾವ- 
ಗಲಿತೋ ಯೋನಿನಿರ್ಗತೋ ಗರ್ಭ: ಸ್ರೋತಸಿ ನಿಪ- 
ಪಾತ ॥ ೫ ॥ ತತ್ನಸವೊತ್ತರ್ಹಣಭಯಖೇದಾತುರಾ 
ಸ್ವಗಣೇನ ವಿಯುಜ್ಯಮಾನಾ ಕಸ್ಯಾಂಚಿದ್ದರ್ಯಾಂ ಕೃಷ್ಣ 
ಸಾರಸತೀ ನಿಪಪಾತಾಥ ಚ ಮಮಾರ ॥ ೬॥ 


ತಂ ತ್ಹೇಣಕುಣಕಂ ಕೃಪಣಂ ಸ್ರೋತಸಾನೂಹ್ಯಮಾನ- 
ಮಭಿವೀಕಾ ಫಪವಿದ್ದಂ ಬಂಧುರಿವಾನುಕಂಪಯಾ ರಾಜ- 
ರ್ಷಿರ್ಭರತ ಆದಾಯ ಮೃತಮಾತರಮಿತ್ಯಾಶ್ರಮಪದ- 
ಮನಯತ್‌ ॥ ೭ ॥ ತಸ್ಯ ಹ ವಾ ಏಣಕುಣಕ ಉಚ್ಚೈೆ- 
ರೇತಸ್ಮಿನ್‌ ಕೃತನಿಜಾಭಿಮಾನಸ್ಯಾಹರಸ್ತತ್ಟೋಷಣಪಾಲನ- 
ಲಾಲನಪ್ರೀಣನಾನುಧ್ಯಾನೇನಾತ್ಮನಿಯಮಾಃ ಸಹಯಮಾಃ 
ಪುರುಷಪರಿಚರ್ಯಾದಯ ವಿಕೈಕಶಃ ಕತಿಪಯೇನಾಹ- 
ರ್ಗಣೇನ ವಿಯುಜ್ಯಮಾನಾಃ ಕಿಲ ಸರ್ವ ಏವೋದ- 
ವಸನ್‌ ॥ ೮ ॥ ಅಹೋ ಬತಾಯಂ ಹರಿಣಕುಣಕಃ ಕೃಪಣ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ರಾಜನೇ! 
ಒಂದು ದಿನ ಆ ಮಹಾತ್ಮನಾದ ಭರತನು ಗಂಡಕೀನದಿಯಲ್ಲಿ 
ಸ್ನಾನಮಾಡಿ ನಿತ್ಯ-ನೈಮಿತ್ತಿಕಾದಿ ಆಹ್ನಿಕಗಳನ್ನು ಮುಗಿಸಿಕೊಂಡು 
ಪ್ರಣವವನ್ನು ಜಪಿಸುತ್ತಾ ಮೂರುಮುಹೂರ್ತಗಳ ಕಾಲದವರೆಗೆ 
ನದಿಯ ಧಾರೆಯ ಬಳಿಯೇ ಕುಳಿತಿದ್ದನು. ॥ ೧ ॥ ಅದೇ 
ಒಂದು ಹೆಣ್ಣು ಜಿಂಕೆಯು ಬಾಯಾರಿಕೆಯಿಂದ ಪೀಡಿತವಾಗಿ 
ನೀರು ಕುಡಿಯಲಿಕ್ಕಾಗಿ ಒಂಟಿಯಾಗಿಯೇ ನದಿತೀರಕ್ಕೆ ಬಂತು. 
॥ ೨॥ ಅದು ಇನ್ನೇನು ನೀರು ಕುಡಿಯಬೇಕೆಂದಾಗ ಇದ್ದಕಿದ್ದಂತೆ 
ಲೋಕಭಯಂಕರವಾದ ಒಂದು ಸಿಂಹಗರ್ಜನೆ ಕೇಳಿಬಂತು. 
॥೩ ॥ ಜಿಂಕೆಯ ಸ್ವಭಾವವೇ ಅಂಜುಬುರುಕುತನವಿರುತ್ತದೆ. 
ಆದುದರಿಂದ ಅದು ಮೊದಲೇ ಚಕಿತದೃಷ್ಟಿಯಿಂದ ಅತ್ತ-ಇತ್ತ 
ನೋಡುತ್ತಿತ್ತು. ಆ ಭೀಕರವಾದ ಶಬ್ದವು ಕಿವಿಗೆ ಬೀಳುತ್ತಲೆ ಸಿಂಹದ 
ಭಯದಿಂದ ಎದೆಯು ಡವಗುಟ್ಟುತ್ತಿರಲು, ಬಾಯಾರಿಕೆಯು 
ತಣಿಯುವುದಕ್ಕೆ ಮೊದಲೇ ಪ್ರಾಣಭಯದಿಂದ ನದಿಯನ್ನು 
ದಾಟಲೆಂದು ಛಂಗನೆ ಮೇಲೆ ನೆಗೆಯಿತು. ॥ ೪ ॥ 

ಅದು ಗರ್ಭಧರಿಸಿದ್ದ ಜಿಂಕೆಯಾದ್ದರಿಂದ ಮೇಲೆ ಹಾರಿದಾಗ 
ಭಯದಿಂದ ಅದರ ಗರ್ಭವು ತನ್ನ ಜಾಗದಿಂದ ಜಾರಿ ಯೋನಿ 
ದ್ವಾರದಿಂದ ಹೊರಬಂದು ನದಿಯ ಪ್ರವಾಹದಲ್ಲಿ ಬಿದ್ದು 
ಬಿಟ್ಟಿತು. ॥ ೫ ॥ ಹಾಗೆ ಗರ್ಭಭಾರವು ಬಿದ್ದುಹೋದ ಆಯಾಸ 
ದಿಂದಲೂ, ಸಿಂಹದ ಭಯದಿಂದಲೂ ಅತಿಪೀಡಿತವಾದ ಆ 
ಜಿಂಕೆಯು ತನ್ನ ಹಿಂಡನ್ನು ಅಗಲಿ ಓಡುತ್ತಾ ಒಂದು ಗುಹೆಯಲ್ಲಿ 
ಬಿದ್ದು ಸತ್ತುಹೋಯಿತು. ॥೬॥ 

ಆಗ ಆ ಬಡಪಾಯಿಯಾದ ಜಿಂಕೆಯ ಮರಿಯು ತನ್ನ ಬಂಧು 
ಗಳನ್ನಗಲಿ ನದಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವು 
ದನ್ನು ಕಂಡ ರಾಜರ್ಷಿಯಾದ ಭರತನಿಗೆ ಕರುಣೆಯುಂಟಾಗಿ 
ಆತನು ತಬ್ಬಲಿಯಾದ ಆ ಮರಿಯನ್ನು ಆತ್ಮೀಯತೆಯಿಂದ 
ಎತ್ತಿಕೊಂಡು ತನ್ನ ಆಶ್ರಮಕ್ಕೆ ಬಂದನು. ॥ ೭ ॥ ಆ ಜಿಂಕೆಯ 
ಮರಿಯಮೇಲೆ ದಿನ-ದಿನಕ್ಕೆ ಭರತನ ಮಮತೆಯು ಹೆಚ್ಚತೊಡ 
ಗಿತು. ಆತನು ಪ್ರತಿದಿನವೂ ಅದಕ್ಕೆ ಆಹಾರ-ಪಾನೀಯಗಳನ್ನು 
ಒದಗಿಸುವುದು, ಅದನ್ನು ಹುಲಿ ಮುಂತಾದವುಗಳಿಂದ ರಕ್ಷಿಸು 
ವುದು, ಮೈದಡವಿ ಮುದ್ದಿಸುವುದು ಮುಂತಾದ ಚಿಂತೆಗಳಲ್ಲೇ 
ಮುಳುಗತೊಡಗಿದನು. ಕೆಲವೇ ದಿನಗಳಲ್ಲಿ ಅವನ ಯಮ, 
ನಿಯಮ, ಭಗವತ್ಪೂಜೆ ಮುಂತಾದ ಆವಶ್ಯಕವಾದ ವಿಧಿಗಳು 
ಒಂದೊಂದಾಗಿ ಬಿಟ್ಟುಹೋಗುತ್ತಾ, ಕೊನೆಗೆ ಎಲ್ಲವೂ ಬಿಟ್ಟು 
ಹೋಯಿತು. ॥ ೮ ॥ ಆತನು ಹೀಗೆ ವಿಚಾರಮಾಡತೊಡಗಿದನು - 
“ಆಹಾ! ಈ ಬಡಪಾಯಿಯಾದ ಜಿಂಕೆಯ ಮರಿಯು ಭಗ 
ವಂತನ ಕಾಲಚಕ್ರದ ವೇಗದಿಂದ ತನ್ನ ಹಿಂಡನ್ನೂ ಗೆಳೆಯರನ್ನೂ 
ನೆಂಟರಿಷ್ಟರನ್ನೂ ಅಗಲಿ ಕೊನೆಗೆ ನನ್ನ ಆಸರೆಗೆ ಬಂದು ಸೇರಿತಲ್ಲ! 


536 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ೃದ್ಧಂ- | ಈಗ ಇದು ನನ್ನನ್ನೇ ತನ್ನ ತಾಯಿಯೆಂದೂ, ತಂದೆಯೆಂದೂ, 


ಈಶ್ವರರಥಚರಣಪರಿಭ್ರಮಣರಯೇಣ ಸ್ವಗಣಸುಹೃದ್ಧಂ- 
ಧುಭ್ಯಃ ಪರಿವರ್ಜಿತಃ ಶರಣಂ ಚ ಮೋಪಸಾದಿತೋ ಮಾ- 
ಮೇವ ಮಾತಾಷಿತರೌ ಭ್ರಾತೃಜ್ಞಾತೀನ್‌ ಯೌಥಿಕಾಂಶ್ಚೈ- 
ವೋಪೇಯಾಯ ನಾನ್ಯಂ ಕಂಚನ ವೇದ ಮಯ್ಯತಿವಿ- 
ಸ್ರಬಶಾತ ಏವ ಮಯಾ ಮತ್ತರಾಯಣಸ್ಯ ಪೋಷಣ- 
ಪಾಲನಪ್ರೀಣನಲಾಲನಮನಸೂಯುನಾನುಷ್ಕೇಯಂಶರ- 
ಣ್ಯೋಪೇಕ್ಟಾದೋಷದವಿದುಷಾ ॥ ೯ ॥ ನೂನಂ ಹ್ಯಾರ್ಯಾಃ 
ಸಾಧವ ಉಪಶಮಶೀಲಾಃ ಕೃಪಣಸುಹೃದ್‌ ಏವಂವಿಧಾ 
ರ್ಥೇ ಸ್ವಾರ್ಥಾನಪಿ ಗುರುತರಾನುಪೇಕ್ಟಂತೇ ॥ ೧೦ ॥ 


ಇತಿ ಕೃತಾನುಷಂಗ ಆಸನಶಯನಾಟನಸ್ಥಾನಾಶನಾದಿಷು 
ಸಹ ಮೃಗಜಹುನಾ ಸ್ನೇಹಾನುಬದ್ದಹೃದಯ ಆಸೀತ್‌ 
॥ ೧೧ ॥ ಕುಶಕುಸುಮಸಮಿತ್ತಲಾಶಫಲಮೂಲೋದಕಾ- 
ನ್ಯಾಹರಿಷ್ಯಮಾಣೋ ವೃಕಸಾಲಾವೃಕಾದಿಭ್ಯೊ ಭಯ- 
ಮಾಶಂಸಮಾನೋ ಯದಾ ಸಹ ಹರೆಣಕುಣಕೇನ ವನಂ 
ಸಮಾವಿಶತಿ ॥ ೧೨ ॥ ಪಥಿಷು ಚ ಮುಗ್ಧಭಾವೇನ ತತ್ರತತ್ರ 
ವಿಷಕ್ರಮತಿಪ್ರಣಯ ಭರಹೃದಯ: ಕಾರ್ಪಣ್ಯಾತ್ಸ್ಯಂಧೇ- 
ನೋದ್ದಹತಿ ಏವಮುತ್ತಂಗ ಉರಸಿ ಚಾಧಾಯೋಪಲಾಲ- 
ಯನ್ನುದಂ ಪರಮಾಮವಾಪ ॥ ೧೩ ॥ ಕ್ರಿಯಾಯಾಂ 
ನಿರ್ವರ್ತಮಾನಾಯಾಮಂತರಾಲೇಠ ಪ್ಯುತ್ಮಾಯೋ- 
ತ್ನಾಯ ಯದೈನಮಭಿಚಕ್ಟೀತ ತರ್ಹಿ ವಾವ ಸ ವರ್ಷಪತಿಃ 
ಪ್ರಕೃತಿಸ್ಥೇನ ಮನಸಾ ತಸ್ಮಾ ಆಶಿಷ ಆಶಾಸ್ತೇ ಸಸಿ ಸ್ತಾದ್ವತ್ಸತೇ 
ಸರ್ವತ ಇತಿ ॥ ೧೪ ॥ 


ಅನ್ಯದಾ ಭೃಶಮುದ್ಧಿಗ್ಗಮನಾ ನಷ್ಟದ್ರವಿಣ ಇವ ಕೃಪಣಃ 
ಸಕರುಣಮತಿತರ್ಷೇಣ ಹರಿಣಕುಣಕವಿರಹವಿಹ್ವಲಹೃದ- 
ಯಸಂತಾಪಸ್ತಮೇವಾನುಶೋಚನ್ಯಿಲ ಕಶ್ನಲಂ ಮಹದಭಿ- 
ರಂಭಿತ ಇತಿ ಹೋವಾಚ ॥ ೧೫ ॥ ಅಪಿ ಬತಸ ವೈ ಕೃಪಣ 
ಏಣಬಾಲಕೋ ಮೃತಹರಿಣೀಸುತೋ5ಹೋ ಮಮಾ- 
ನಾರ್ಯಸ್ಯ ಶಠಕಿರಾತಮತೇರಕೃತಸುಕೃತಸ್ಯ ಕೃತವಿಸ್ರಂಭ 
ಆತ್ಮಪ್ರತ್ಯಯೇನ ತದವಿಗಣಯನುಜನ ಇವಾಗಮಿಷೃತಿ 
1 ೧೬ ॥ ಅಪಿ ಕ್ಲೇಮೇಣಾಸ್ಸಿನ್ನಾಶ್ರಮೋಪವನೇ ಶಷ್ಟಾಣಿ 
ಚರಂತಂ ದೇವಗುಪ್ತಂ ದ್ರಕ್ಷ್ಯಾಮಿ॥ ೧೭ ॥ ಅಪಿ ಚನ 
ವೃಕಃ ಸಾಲಾವೃಕೋತನ್ಯತಮೋ ವಾ ನೈಕಚರ ಏಕಚರೋ 
ವಾ ಭಕ್ಷಯತಿ ॥1 ೧೮ ॥ 


ಬಂಧುಬಳಗವೆಂದೂ, ಹಿಂಡಿನ ಗೆಳೆಯನೆಂದೂ ತಿಳಿದು 
ಕೊಂಡಿದೆ. ನನ್ನನ್ನು ಬಿಟ್ಟು ಇದಕ್ಕೆ ಬೇರೆ ಯಾರ ಪರಿಚಯವೂ 
ಇಲ್ಲ ನನ್ನಲ್ಲಿ ಪೂರ್ಣವಾದ ನಂಬಿಕೆಯೂ ಇದಕ್ಕೆ ಉಂಟಾಗಿದೆ. 
ಶರಣು ಬಂದವರನ್ನು ಕೈಬಿಡುವುದು ಮಹಾದೋಷವೆಂದು ನನಗೆ 
ತಿಳಿದಿದೆ. ಆದುದರಿಂದ ನನ್ನಲ್ಲಿ ಶರಣಾದ ಈ ಪ್ರಾಣಿಯನ್ನು 
ನಾನು ಎಲ್ಲ ದೋಷಬುದ್ಧಿಯನ್ನು ಬಿಟ್ಟು ಸಾಕಿ-ಸಲಹಿ ಮುದ್ದಿ 
ಸುತ್ತಾ ಬೆಳೆಸಬೇಕು. ॥ ೯ ॥ ನಿಶ್ಚಯವಾಗಿಯೂ ಶಾಂತಸ್ವಭಾವದ 
ವರೂ, ದೀನರಕ್ಷಕರೂ ಆದ ಪರೋಪಕಾರಿಗಳಾದ ಸಜ್ಜನರು 
ಇಂತಹ ಶರಣಾಗತರನ್ನು ರಕ್ಷಿಸುವುದಕ್ಕಾಗಿ ದೊಡ್ಡ-ದೊಡ್ಡ 
ಸ್ವಾರ್ಥಗಳನ್ನು ಕಡೆಗಣಿಸಿಬಿಡುತ್ತಾರೆ. ॥ ೧೦ ॥ 

ಹೀಗೆ ಆ ಹುಲ್ಲೆಮರಿಯಲ್ಲಿ ವ್ಯಾಮೋಹವು ಹೆಚ್ಚಿದ್ದರಿಂದ 
ಆತನ ಮನಸ್ಸು ಕುಳಿತಿರುವಾಗಲೂ, ಮಲಗುವಾಗಲೂ, ನಿಲ್ಲು 
ವಾಗಲೂ, ಆಹಾರವನ್ನು ಸೇವಿಸುವಾಗಲೂ ಸದಾ ಅದನ್ನೇ 
ಯೋಚಿಸುತ್ತಾ ಸ್ನೇಹಪಾಶಕ್ಕೆ ಕಟ್ಟುಬಿದ್ದಿತು. ॥ ೧೧ ॥ ದರ್ಭೆ, 
ಸಮಿತ್ತು, ಪತ್ರ, ಪುಷ್ಪ, ಗೆಡ್ಡೆ ಗೆಣಸುಗಳನ್ನು ತರುವುದಕ್ಕೆ 
ಹೋದಾಗಲೂ ಆತನು- ತೋಳ, ನಾಯಿಗಳು ಮುತ್ತಬಹುದೆಂಬ 
ಭಯದಿಂದ ಅದನ್ನು ಜೊತೆಯಲ್ಲೇ ಅರಣ್ಯಕ್ಕೆ ಕರೆದುಕೊಂಡು 
ಹೋಗುತ್ತಿದ್ದನು. ॥ ೧೨ ॥ ದಾರಿಯಲ್ಲಿ ಅಲ್ಲಲ್ಲಿ ಆ ಹುಲ್ಲೆಯ 
ಮರಿಯು ಮೃದುವಾದ ಹುಲ್ಲನ್ನು ಕಂಡು ಮುಗ್ಧಭಾವದಿಂದ 
ಆಸಕ್ತವಾಗಿ ಮೊಂಡುಬಿದ್ದಾಗ, ಭರತನು ಅತ್ಯಂತ ಪ್ರೇಮಪೂರ್ಣ 
ವಾದ ಹೃದಯದಿಂದ ಅದನ್ನು ತನ್ನ ಹೆಗಲಮೇಲೆ ಏರಿಸಿಕೊಳ್ಳುತ್ತಿ 
ದನು. ಹೀಗೆಯೇ ಅದನ್ನು ತೊಡೆಯ ಮೇಲೆ ಮಲಗಿಸಿಕೊಳ್ಳು 
ವುದು, ಎದೆಗಪ್ಪಿಕೊಂಡು ಮುದ್ದಾಡುವುದು ಇವುಗಳಿಂದ 
ಅವನಿಗೆ ತುಂಬಾ ಸಂತೋಷವುಂಟಾಗುತ್ತಿತ್ತು. ॥ ೧೩ ॥ ನಿತ್ಯ- 
ನೈಮಿತ್ತಿಕ ಕರ್ಮಗಳನ್ನು ಮಾಡುವಾಗಲೂ ಭರತಚಕ್ರವರ್ತಿಯು 
ನಡು-ನಡುವೆ ಎದ್ದುಆ ಮರಿಯನ್ನು ನೋಡಲು ಹೋಗುತ್ತಿದ್ದನು. 
ಆಗ ಅದನ್ನು ಕಣ್ಣಿಂದ ಕಂಡಾಗಲೇ ಆತನ ಮನಸಿಗೆ ನೆಮ್ಮದಿ 
ಯುಂಟಾಗುತ್ತಿತ್ತು. ಆಗ ಆತನು "ಮಗೂ! ನಿನಗೆ ಎಲ್ಲೆಲ್ಲಿಯೂ 
ಮಂಗಳವುಂಟಾಗಲಿ' ಎಂದು ಶುಭ ಹಾರೈಸುತ್ತಿದ್ದನು. ॥ ೧೪ ॥ 

ಕೆಲವೊಮ್ಮೆ ಅದು ಏನಾದರೂ ಕಣ್ಣಿಗೆ ಕಾಣದೇ ಹೋದರೆ - 
ಹಣವನ್ನು ಕಳೆದುಕೊಂಡ ಕೃಪಣನಂತೆ ಮನಸ್ಸಿನಲ್ಲಿ ತುಂಬಾ 
ಕಳವಳಗೊಂಡು ಅದರ ಅಗಲಿಕೆಯಿಂದ ಕಡುನೊಂದವನಾಗಿ 
ಮೋಹಾವೇಶಗೊಂಡು ದುಃುದಲ್ಲಿ ಮುಳುಗಿ ಹೀಗೆ 
ಉದ್ಗರಿಸುತ್ತಿದ್ದನು. ॥ ೧೫ ॥ ಅಯ್ಯೋ! ತಾಯಿಯಿಲ್ಲದ ಆ ದೀನ 
ವಾದ ಹುಲ್ಲೆಮರಿಯು ದುಪಕಿರಾತನಂತೆ ಬುದ್ಧಿಯುಳ್ಳ ಪುಣ್ಯ 

ಹೀನ, ಅನಾರ್ಯನಾದ ನನ್ನಲ್ಲಿ ನಂಬಿಕೆಯನ್ನಿಟ್ಟು ನನ್ನನ್ನು ತನ್ನವ 
ನೆಂದು ಭಾವಿಸಿ ಸತ್ತುರುಷ ಷರಂತೆ ನಾನು ಮಾಡಿದ ಅಪರಾಧಗಳನ್ನು 
ಮರೆತು ಹಿಂದಿರುಗಿ ಬರುವುದು ತಾನೇ! ॥ ೧೬ ॥ ಅದು ಈ 
ಆಶ್ರಮದ ಉಪವನಕ್ಕೆ ಹಿಂದಿರುಗಿ ಶ್ರೀಭಗವಂತನ ಕೃಪೆಯಿಂದ 
ಸುರಕ್ಷಿತವಾಗಿ ನಿರ್ವಿಘ್ಟವಾಗಿ ಹಸಿರುಹುಲ್ಲನ್ನು ಮೇಯುತ್ತಿರುವು 
ದನ್ನು ನಾನು ಕಾಣುವೆನು ತಾನೇ! ॥ ೧೭ ॥ ಯಾವುದಾದರೂ 


ತೋಳವೋ, ನಾಯಿಯೋ, ಹಿಂಡುಕಟ್ಟಿ ಕೊಂಡು ಓಡಾಡುವ 
ಹಂದಿಯೇ ಮುಂತಾದ ಪ್ರಾಣಿಗಳೋ ಒಂಟಿಯಾಗಿ ಸಂಚರಿಸುವ 
ಹುಲಿಯೇ ಅದನ್ನು ತಿಂದುಹಾಕಿಲ್ಲ ತಾನೇ! ಆದರೆ 
ಹೀಗಾಗದಿರಲಿ. ॥ ೧೮ ॥ ಅಯ್ಯೋ! ಇದೇನಿದು! ಇಡೀ 
ಜಗತ್ತಿನ ಕ್ಷೇಮಕ್ಕಾಗಿ ಪ್ರಕಟಗೊಳ್ಳುವ ವೇದತ್ರಯ ಸ್ವರೂಪನಾದ 
ಭಗವಾನ್‌ ಸೂರ್ಯನು ಮುಳುಗಲು ಬಯಸುತ್ತಿದ್ದಾನೆ. 
ಆದರೂ ಆ ತಾಯಿಜಿಂಕೆಯು ನನ್ನಲ್ಲಿ ನ್ಯಾಸವಾಗಿ 
ಇಟ್ಟುಹೋಗಿರುವ ನಿಧಿಯು ಇನ್ನೂ ಹಿಂದಿರುಗಿ ಬಂದಿಲ್ಲವಲ್ಲ! 
॥೧೯॥ ಆ ಹರಿಣ ರಾಜಕುಮಾರನು ಪುಣ್ಯಹೀನನಾದ ನನ್ನ 
ಬಳಿಗೆ ಬಂದು, ತನ್ನ ವಯಸ್ಸಿಗೂ, ಜಾತಿಗೂ ಚಾರ ಬಗೆ” 
ಬಗೆಯ ಮನೋಹರವಾದ ಆಟ-ಪಾಟಗಳಿಂದ ಸ್ವಜನರ ಶೋಕ 
ವನ್ನು ದೂರಮಾಡುತ್ತಾ ನನ್ನನ್ನು ಆನಂದಗೊಳಿಸಿತೇ ? ॥ ೨೦ ॥ 
ಆಹಾ! ನಾನೇನಾದರೂ ಪ್ರೀತಿಯ ಕೋಪದಿಂದ ಆಟಕ್ಕಾಗಿ 
ಸುಳ್ಳು-ಸುಳ್ಳೇ ಸಮಾಧಿಯಲ್ಲಿರುವ ನೆಪದಿಂದ ಕಣ್ಣುಗಳನ್ನು 
ಮುಚ್ಚಿಕೊಂಡು ಕುಳಿತುಕೊಂಡರೆ, ಅದು ಚಕಿತವಾದ ಚಿತ್ತದಿಂದ 
ನನ್ನ ಬಳಿಗೆ ಬಂದು ನೀರಿನ ಹನಿಯಂತೆ ಮೃದುವಾದ ತನ್ನ ಎಳೆಯ 
ಕೊಂಬಿನ ತುದಿಯಿಂದ ಹೇಗೆ ನನ್ನ ಅಂಗಾಂಗಗಳನ್ನು ತುರಿಸುತ್ತಿತ್ತು. 
॥ ೨೧ ॥ ನಾನು ಎಂದಾದರೂ ದರ್ಭೆಗಳ ಮೇಲೆ ಹವನ ಸಾಮಗ್ರಿ 
ಯನ್ನು ಇಟ್ಟಿರುವಾಗ ಅದು ಅವುಗಳನ್ನು ಹಲ್ಲಿನಿಂದ ಎಳೆದು 
ಅಪವಿತ್ರಗೊಳಿಸಿದಾಗ ನಾನು ಅದನ್ನು ಗದರಿಸುತ್ತಿದ್ದೆ ಆಗ ಅದು 
ತುಂಬಾ ಭಯ-ಭೀತವಾಗಿ ಒಡನೆಯೇ ತನ್ನ ಜಿಗಿತ-ಕುಣಿತವನ್ನು 
ಬಿಟ್ಟು ಯಷಿಕುಮಾರನಂತೆ ಎಲ್ಲ ಇಂದ್ರಿಯಗಳನ್ನು ತಡೆದು 
ಸುಮ್ಮನೆ ಕುಳಿತಿರುತ್ತಿತ್ತು. ॥ ೨೨ ॥ 
ಭೂಮಿಯ ಮೇಲೆ ಆ ಜಿಂಕೆಯ ಮರಿಯ ಹೆಜ್ಜೆಗಳ 
ಗುರುತುಗಳು ಕಾಣಿಸಿದರೆ ಅದನ್ನು ನೋಡಿ ಭರತನು ಹೀಗೆ 
ಉದ್ಗರಿಸುತ್ತಿದ್ದನು - ಓಹೋ ! ಈ ಭೂದೇವಿಯು ಎಂತಹ ತಪಸ್ಸು 
ಮಾಡಿರುವಳೋ | ಅದಕ್ಕೆ ಈಕೆಯು ಜಿಂಕೆಯ ಮರಿಯೆಂಬ 
ಮಹಾಧನವನ್ನು ಕಳೆದುಕೊಂಡು ಕಳವಳಗೊಂಡು ದೀನನಾಗಿ 
ರುವ ನನಗೆ ಅದರ ಸುಂದರವೂ, ಸುಖಕರವೂ ಆದ ಗೊರಸು 
ಗಳುಳ್ಳ ಪುಟ್ಟ ಪದಚಿಹ್ನೆಗಳಿಂದ ಆ ದ್ರವ್ಯವು ದೊರಕುವ ಮಾರ್ಗ 
ವನ್ನು ” ತೋರಿಸುತ್ತಿದ್ದಾಳೆ ಮತ್ತು ತಾನೂ ಸ್ವ್ಪರ್ಗ-ಮೋಕ್ಷಗಳನ್ನು 
ಬಯಸುವ ದ್ವಿಜರಿಗೆ "ಯಜ್ಞಾ ್ಲನುಷ್ಠಾನದ ಸ್ಟ ಸ್ಥಳವನ್ನು * ಸೂಚಿಸುವ 
ಆ ಪವಿತ್ರವಾದ ಪಾದಚಿಹ್ನೆಗಳಿಂದ *ಲಂ್ಕತವಾಗಿದ್ದಾಳೆ. 
॥ ೨೩ ॥ (ಚಂದ್ರನಲ್ಲಿ ಜಿಂಕೆಯಂತೆ ಕಪ್ಪಾಗಿರುವ ಗುರುತನ್ನು 
ಕಂಡು ಅದನ್ನೇ ತನ್ನ ಪ್ರೀತಿಯ ಜಿಂಕೆಮರಿಯೆಂದು ಭಾವಿಸ) 
“ಅಯ್ಯೋ! ಸಿಂಹದ "ಭಯದಿಂದ ಪ್ರಾಣಕಳೆದುಕೊಂಡ ಜಿಂಕೆಯ 
ವರಯ ಈಗ ನನ್ನ ಆಶ್ರಮವನ್ನು 'ತಿಗಲಿಹೋಗಿದೆ. ಆದ್ದರಿಂದ 
ಅದನ್ನು ಅನಾಥವೆಂದು ತಿಳಿದು ಈ ದೀನವತ್ತಲನಾದ ಭಗವಾನ್‌ 
ಚಂದ್ರನು ದಯೆಯಿಂದ ರಕ್ಷಸುತ್ತಿದ್ದಾನಲ್ಲ!' ॥ ೨೪ ॥ 


ನಿಮ್ಲೋಚತಿ ಹ ಭಗವಾನ್ನಕಲಜಗತ್‌ ಕ್ಷೇಮೋದಯ- 
ಯ್ಯಾತ್ಗಾದ್ಯಾಪಿ ಮಮ ನ ಮೃಗವಧೂನ್ಯಾಸ ಆಗಚ್ಛತಿ 
॥ ೧೯ ॥ ಅಪಿಸ್ಥಿದಕೃತಸುಕೃತಮಾಗತ್ಯ ಮಾಂ ಸುಖಯಿ- 
ಷ್ಯತಿ ಹರಿಣ ರಾಜಕುಮಾರೋ ವಿವಿಧರುಚಿರದರ್ಶನೀ- 
ಯನಿಜಮೃಗದಾರಕವಿನೋದೈರಸಂತೋಷಂ ಸ್ವಾನಾಮ- 
ಪನುದನ್‌ ॥ ೨೦ ॥ ಕ್ಷೈೇಲಿಕಾಯಾಂ ಮಾಂ ಮೃಷಾ- 
ಸಮಾಧಿನಾ 5ಮೀಲಿತದೃಶಂ ಪ್ರೇಮಸಂರಂಭೇಣ 
ಚಕಿತಚಕಿತ ಆಗತ್ಯ ಪೃಷದಪರುಷವಿಷಾಣಾಗ್ರೇಣ ಲುಶತಿ 
॥ ೨೧ ॥ ಆಸಾದಿತಹವಿಷಿ ಬರ್ಹಿಷಿ ದೂಷಿತೇ ಮಯೋ- 
ಪಾಲಬ್ಲೋ ಭೀತಭೀತಃ ಸಪದ್ಯುಪರತರಾಸ ಯಷಿಕುಮಾ- 
ರವದವಹಿತಕರಣಕಲಾಪ ಆಸ್ತೇ ॥ ೨೨ ॥ 


ಕಿಂ ವಾ ಅರೇ ಆಚರಿತಂ ತಪಸ್ತಪಸ್ವಿನ್ಯಾನಯಾ 
ಯದಿಯಮವನಿಃ ಸವಿನಯಕೃಷ್ಣಸಾರತನಯತನುತರ- 
ಸುಭಗಶಿವತಮಾಖರಖುರಪದಪಂಕ್ಕಿಭಿರ್ದ್ರವಿಣವಿಧುರಾ- 
ತುರಸ್ಕ ಕೃಪಣಸ್ಯ ಮಮ ದ್ರವಿಣಪದವೀಂ ಸೂಚ- 
ಯಂತ್ಯಾತ್ಗಾನಂ ಚ ಸರ್ವತಃ ಕೃತಕೌತುಕಂ ದ್ವಿಜಾನಾಂ 
ಸ್ಪರ್ಗಾಪವರ್ಗಕಾಮಾನಾಂ ದೇವಯಜನಂ ಕರೋತಿ 
11 ೨೩ ॥ ಅಪಿಸ್ಸಿದಸೌ ಭಗವಾನುಡುಪತಿರೇನಂ ಮೃಗ- 
ಪತಿಭಯಾನ್ಮೃತಮಾತರಂ ಮೃಗಬಾಲಕಂ ಸ್ವಾಶ್ರಮ- 
ಪರಿಭ್ರಷ್ಟಮನುಕಂಪಯಾ ಕೃಪಣಜನವತ್ತಲಃ ಪರಿಪಾತಿ 
1 ೨೪ ॥ ಕಿಂ ವಾ$sತ್ನಜವಿಶ್ಲೇಷಜ್ನರದ ವದಹನಶಿಖಾಭಿ- 
ಯಜ್ಞಾನುಷ್ಠಾನಕ್ಕೆ ಮತ್ತು ಧರ್ಮಶ್ರವಣಕ್ಕೆ ಯೋಗ್ಯವಾದ ಸ್ಥಳ ಎಂದು ಶಾಸ್ತ್ರಗಳು 


* ಕೃಷ್ಣಮೃಗವು ಎಲ್ಲಿ ಧಾರಾಳವಾಗಿ ಸಂಚರಿಸುವುದೋ, ಅದು 


ಹತುತ್ತವೆ. 


ಮ | ತಿ 
"ಮಿಥಿಲಾಸ್ಟ ಸ ಯೋಗೀಂದ್ರ: ಕ್ಷಣಂ ಧ್ಯಾತ್ವಾ ಬ್ರವೀನ್ನುನೀನ್‌ 1 ಯಸ್ಮಿನ್‌ ದೇಶೇ ಮೃಗಃ ಕೃಷ್ಣಃ ತಸ್ಮಿನ್‌ ಧರ್ಮಾನ್ನಿಬೋಧತ I (ಯಾಜ್ಞನಲ್ಲ ಸತಿ) 


538 


ರುಪತಪ್ಯಮಾನಹೃದಯಸ್ಥಲನಲಿನೀಕಂ ಮಾಮುಪಸೃತ- 
ಮೃಗೀತನಯಂ ಶಿಶಿರಶಾಂತಾನುರಾಗಗುಣಿತನಿಜವದ- 
ನಸಲಿಲಾಮೃತಮಯಗಭಸ್ತಿಭಿಃ ಸ್ವಧಯತೀತಿ ಚ॥ ೨೫ ॥ 


ಏವಮಘಟಮಾನಮನೋರಥಾಕುಲಹೃದಯೋ 
ಮೃಗದಾರಕಾಭಾಸೇನ ಸ್ಥಾರಬ್ಬಕರ್ಮಣಾಯೋಗಾ- 
ರಂಭಣತೋ ವಿಭ್ರಂಶಿತಃ ಸ ಯೋಗತಾಪಸೋ ಭಗವ- 
ದಾರಾಧನಲಕ್ಸಣಾಚ್ಛ ಕಥಮಿತರಥಾ ಜಾತ್ಯಂತರ ಏಣ- 
ಕುಣಕ ಆಸಂಗಃ ಸಾಕ್ಲಾನ್ನಿೀಶ್ರೇಯಸಪ್ರತಿಪಕ್ಷತಯಾ ಪ್ರಾಕ್ಟ೦- 
ತ್ಯಕ್ರದುಸ್ತಜಹೃದಯಾಭಿಜಾತಸ್ಯ ತಸ್ಕೈವಮಂತರಾಯ- 
ವಿಹತಯೋಗಾರಂಭಣಸ್ಕರಾಜರ್ಷೇರ್ಭರತಸ್ಥ ತಾವ- 
ನ್ಮಗಾರ್ಭಕಪೋಷಣಪಾಲನಪ್ರೀಣನಲಾಲನಾನು- 
ಷಂಗೇಣಾವಿಗಣಯತ ಆತ್ಮಾನಮಹಿರಿವಾಖುಬಿಲಂ 
ದುರತಿಕ್ರಮಃ ಕಾಲಃ ಕರಾಲರಭಸ ಆಪದ್ಯತ ॥। ೨೬ ॥ 

ತದಾನೀಮಪಿ ಪಾರ್ಶ್ವವರ್ತಿನಮಾತ್ಮಜಮಿವಾನು- 
ಶೋಚಂತಮಭಿವೀಕ್ಷಮಾಣೋ ಮೃಗ ಏವಾಭಿನಿವೇಶಿತ- 
ಮನಾ ವಿಸೃಜ್ಯ ಲೋಕಮಿಮಂ ಸಹ ಮೃಗೇಣ ಕಲೇವರಂ 
ಮೃತಮನು ನ ಮೃತಜನ್ಗಾನುಸ್ಕೃತಿರಿತರವನ್ವ್ಯಗಶರೀರ- 
ಮವಾಪ ॥ ೨೭ ॥ ತತ್ರಾಪಿ ಹ ವಾ ಆತ್ಮನೋ ಮೃಗತ್ತ್ವ 
ಭಗವದಾರಾಧನಸಮೀಹಾನುಭಾವೇನಾನು- 
ಸ್ಕೃತ್ಯ ಭೃಶಮನುತಪ್ಯಮಾನ ಆಹ ॥ ೨೮ ॥ ಅಹೋ 
ಕಷ್ಟಂ ಭ್ರಷ್ಟೋ5ಹಮಾತ್ಮವತಾಮನುಪಥಾದ್ಯ ದ್ವಿಮುಕ್ತ- 
ಸಮಸ್ತಸಂಗಸ್ಯ ವಿವಿಕ್ತಪುಣ್ಯಾರಣ್ಯಶರಣ್ಯಸ್ಯಾತ್ಮವತ ಆತ್ಮನಿ 


ಕಾರಣಂ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


(ಮತ್ತೆ ಚಂದ್ರನ ತಂಪಾದ ಕಿರಣಗಳಿಂದ ಆಹ್ಲಾದಿತನಾಗಿ) 
"ಅಥವಾ ಪುತ್ರರ ಅಗಲಿಕೆಯೆಂಬ ಕಾಡ್ಗಿಚ್ಚಿನ ವಿಷಮವಾದ 
ಜ್ವಾಲೆಯಿಂದ ಪೃದಯಕಮಲವು ಸುಟ್ಟುಹೋಗುತ್ತಿದ್ದುದರಿಂದ 
ನಾನು ಒಂದು ಜಿಂಕೆಯ ಮರಿಯ ಆಸರೆಯನ್ನು ಪಡೆದಿದ್ದೆ ಈಗ 
ಅದು ಹೊರಟುಹೋಗಿರುವುದರಿಂದ ನನ್ನ ಹೃದಯವು ಮತ್ತೆ 
ಸುಡಲು ಆರಂಭವಾಗಿದೆ. ಆದುದರಿಂದ ಈ ಚಂದ್ರನು ತನ್ನ 
ಶೀತಲವೂ, ಶಾಂತವೂ, ಸ್ನೇಹಪೂರ್ಣವೂ ಆದ ಮುಖಾರವಿಂದ 
ರಸ ರೂಪವಾದ ಅಮೃತಕಿರಣಗಳಿಂದ ನನ್ನನ್ನು ಶಾಂತಗೊಳಿಸು 
ತ್ರಿದ್ದಾನೆ.' ॥ ೨೫ ॥ 

ರಾಜೇಂದ್ರಾ | ಹೀಗೆ ಈಡೇರಿಸಲು ಅಸಂಭವವಾದ ವಿವಿಧ 
ಮನೋರಥಗಳಿಂದ ಭರತನ ಚಿತ್ತವು ಕಳವಳದಿಂದ ತುಂಬಿ 
ಹೋಯಿತು. ತಪಸ್ವೀ ಭರತನು ಜಿಂಕೆಯ ಮರಿಯ ರೂಪದಲ್ಲಿ 
ಕಾಣಿಸಿಕೊಂಡ ಪ್ರಾರಬ್ಧಕರ್ಮದಿಂದ ಶ್ರೀಭಗವಂತನ ಆರಾ 
ಧನೆಯ ರೂಪವಾದ ಕರ್ಮಗಳಿಂದಲೂ, ಯೋಗಾನುಷ್ಠಾನ 
ದಿಂದಲೂ ಜಾರಿಬಿಟ್ಟನು. ಮೋಕ್ಟಮಾರ್ಗಕ್ಕೆ ಸಾಕ್ಟಾತ್ತಾಗಿ ವಿಘ್ನ 
ರೂಪವೆಂದು ಭಾವಿಸಿ ಬಿಡುವುದಕ್ಕೆ ಅತಿಕಷ್ಟವಾಗಿದ್ದ ತನ್ನ ಪುತ್ರಾದಿ 
ಗಳನ್ನೂ ಕೂಡ ತ್ಯಜಿಸಿದ್ದನು. ಅಂತಹವನಿಗೆ ಬೇರೆ ಜಾತಿಯ ಪ್ರಾಣಿ 
ಯಾದ ಜಿಂಕೆಯ ಮರಿಯಲ್ಲಿ ಇಂತಹ ಆಸಕ್ತಿ ಉಂಟಾದುದಕ್ಕೆ 
ಪ್ರಾರಬ್ಧಕರ್ಮವಲ್ಲದೆ ಮತ್ತಾವ ಕಾರಣವಿದ್ದೀತು? ಹೀಗೆ 
ರಾಜರ್ಷಿ ಭರತನು ವಿಘ್ನಗಳಿಗೆ ವಶನಾಗಿ ಯೋಗಸಾಧನೆಯಿಂದ 
ಭ್ರಷ್ಟನಾಗಿ ಆ ಜಿಂಕೆಯ ಮರಿಯ ಪಾಲನೆ-ಪೋಷಣೆ ಮತ್ತು 
ಮುದ್ದಿಸುವುದರಲ್ಲೇ ತೊಡಗಿರುವುದರಿಂದ ಆತ್ಮಸ್ವರೂಪವನ್ನು 
ಮರೆತುಬಿಟ್ಟನು. ಆಗಲೇ ಯಾರಿಂದಲೂ ತಪ್ಪಿಸಿಕೊಳ್ಳುವುದು 
ಅಸಾಧ್ಯವಾದ ಬಲಶಾಲಿಯೂ, ವೇಗಶಾಲಿಯೂ ಆದ ಕರಾಳ- 
ಕಾಲವು - ಇಲಿಯ ಬಿಲಕ್ಕೆ ಹಾವು ನುಗ್ಗುವಂತೆ - ಆ 
ರಾಜರ್ಷಿಯನ್ನು ಆಕ್ರಮಿಸಿತು. ॥ ೨೬ ॥ ಆಗಲೂ ತನ್ನ ಬಳಿ 
ಯಲ್ಲಿ ಪುತ್ರನಂತೆ ಶೋಕಾತುರವಾಗಿ ಕುಳಿತಿದ್ದ ಆ ಜಿಂಕೆಯ 
ಮರಿಯನ್ನೇ ನೋಡುತ್ತಾ ಅದರಲ್ಲೇ ಅವನ ಚಿತ್ತವು ತೊಡಗಿತ್ತು. 
ಇಂತಹ ಆಸಕ್ತಿಯಲ್ಲೇ ಮೃಗದೊಂದಿಗೆ ಅವನ ಶರೀರವು ಬಿಟ್ಟು 
ಹೋಯಿತು. ಅನಂತರ ಅವನಿಗೆ ಅಂತ್ಯಕಾಲದ ಭಾವನೆಗನು 
ಸಾರವಾಗಿ ಬೇರೆ ಸಾಧಾರಣ ಮನುಷ್ಯರಂತೆ ಮೃಗಶರೀರವೇ 
ದೊರೆಯಿತು. ಆದರೆ ಅವನ ಸಾಧನೆ ಪೂರ್ಣವಾಗಿತ್ತು, 
ಅದರಿಂದಾಗಿ ಅವನಿಗೆ ಹಿಂದಿನ ಜನ್ಮದ ಸ್ಪ್ರತಿಯು ನಾಶವಾಗ 
ಲಿಲ್ಲ ॥ ೨೭ ॥ ಆ ಜಿಂಕೆಯ ಯೋನಿಯಲ್ಲಿಯೂ ಹಿಂದಿನ 
ಜನ್ನದ ಭಗವದಾರಾಧನೆಯ ಪ್ರಭಾವದಿಂದ ತಾನು ಮೃಗರೂಪ 
ನಾದ ಕಾರಣವನ್ನು ಅರಿತುಕೊಂಡು ಅವನು ಅತೃಂತ ಪಶ್ಚಾತ್ತಾಪ 
ಪಡುತ್ತಾ ಹೀಗೆ ಹೇಳತೊಡಗಿದನು. ॥ ೨೮ ॥ ಅಯ್ಯೋ! 
ಕಷ್ಟವೇ! ನಾನು ಸಂಯಮಶೀಲ ಮಹಾನುಭಾವರ ಮಾರ್ಗ 
ದಿಂದ ಪತಿತನಾದೆನು. ನಾನಾದರೋ ಧೈರ್ಯದಿಂದ ಎಲ್ಲ 
ರೀತಿಯ ಆಸಕ್ತಿಯನ್ನು ಬಿಟ್ಟು ಏಕಾಂತವೂ, ಪವಿತ್ರವೂ ಆದವನ 
ವನ್ನು ಆಶ್ರಯಿಸಿದ್ದೆ ಅಲ್ಲಿದ್ದುಕೊಂಡು ನನ್ನ ಚಿತ್ತವನ್ನು ಸರ್ವ 
ಭೂತಾತ್ಮಾ ಶ್ರೀವಾಸುದೇವನಲ್ಲಿ, ನಿರಂತರ ಅವನ ಗುಣಗಳನ್ನು 


9 ಅಧ್ಯಾಯ] 


ಪಂಚಮ ಸೃಂಧ 


539 


ಸರ್ವೇಷಾಮಾತ್ಮನಾಂ ಭಗವತಿ ವಾಸುದೇವೇ ತದನು- 
ಶ್ರವಣಮನನಸಂಕೀರ್ತನಾರಾಧನಾನುಸ್ಮರಣಾಭಿಯೋಗೇ- 
ನಾಶೂನ್ಯಸಕಲಯಾಮೇನ ಕಾಲೇನ ಸಮಾವೇಶಿತಂ 
ಸಮಾಹಿತಂ ಕಾತ್ಪೆ ಹೆ $೯ ನ ಮನಸ್ತತ್ತು ಪುನರ್ಮಮಾಬು- 
ಧಸ್ಕಾರಾನ್ಸಗಸುತಮನುಪರಿಸುಸ್ರಾವ ॥ ೨೯ ॥ 


ಇತ್ಯೇವಂ ನಿಗೂಢನಿರ್ವೇದೋ ವಿಸೃಜ್ಯ ಮೃಗೀಂ 
ಮಾತರಂ ಪುನರ್ಭಗವತ್‌ಕ್ಟೇತ್ರಮುಪಶಮಶೀಲಮುನಿ- 
ಗಣದಯಿತಂ ಶಾಲಗ್ರಾಮಂ ಪುಲಸ್ಕ್ಯಪುಲಹಾಶ್ರಮಂ 
ಕಾಲಂಜರಾತ್ಮತ್ಯಾಜಗಾಮ ॥ ೩೦ ॥ ತಸ್ಥಿನ್ನಪಿ ಕಾಲಂ 
ಪ್ರತೀಕ್ಷಮಾಣಃ ಸಂಗಾಚ್ಚ ಭೃಶಮುದ್ದಿಗ್ನ ಆತ್ಮಸಹಚರ: 
ಶುಷ್ಕಪರ್ಣತೃಣವೀರುಧಾ ವರ್ತಮಾನೋ ಮೃಗತ್ವನಿ- 
ಮಿತ್ತಾವಸಾನಮೇವ ಗಣಯನ್ನ ಎಗಶರೀರಂ ತೀರ್ಥೋದಕ- 


ಕಿನಮುತಸರ್ಜ ॥ ೩೧ ॥ 
೧೧೫ 0 


ಶ್ರವಣಿಸುತ್ತಾ, ಮನನಮಾಡುತ್ತಾ, ಸಂಕೀರ್ತನೆಮಾಡುತ್ತಾ ಹಾಗೂ 
ಪ್ರತಿಯೊಂದು ಕ್ಷಣವನ್ನು ಅವನ ಆರಾಧನೆ ಮತ್ತು ಸ್ಥರಣಾದಿ 
ಗಳಿಂದ ಸಫಲಗೊಳಿಸಿಕೊಂಡು ಸ್ಥಿರಭಾವದಿಂದ ಪೂರ್ಣವಾಗಿ 
ತೊಡಗಿಸಿಬಿಟ್ಟಿದ್ದೆ ಅಜ್ಞಾನಿಯಾದ ನನ್ನನ್ನು ಅದೇ ಮನಸ್ಸು 
ಅಕಸ್ಸಾತ್ತಾಗಿ ಒಂದು ಎಳೆಯ ಜಿಂಕೆಯಮರಿಯ ಹಿಂದೆಬಿದ್ದು ನನ್ನ 
ಗಕ್ಷ್ಯದಿಂದ ಜಾರಿಬಿಟ್ಟೆನಲ್ಲ! ॥ ೨೯ ॥ 

ಮೃಗರೂಪನಾಗಿದ್ದ ರಾಜರ್ಷಿ ಭರತನು ಹೀಗೆ ತನ್ನ 
ಮನಸ್ಸಿನಲ್ಲಿ ಎಚ್ಚರಗೊಂಡಿದ್ದ ವೈರಾಗ್ಯಭಾವವನ್ನು ಅಡಗಿಸಿಟ್ಟು 
ಕೊಂಡು, ತನ್ನ ತಾಯಿಯಾದ ಜಿಂಕೆಯನ್ನು ತೊರೆದು, ತಾನು 
ಹುಟ್ಟಿದ್ದ ಕಾಲಂಜರ ಪರ್ವತದಿಂದ ಮತ್ತೆ ಶಾಂತಸ್ವಭಾವರಾದ 
ಮುನಿಗಳಿಗೆ ಪ್ರಿಯವಾದ ಅದೇ ಭಗವತ್‌ಕ್ಟೇತ್ರವಾದ ಶಾಲಗ್ರಾಮ 
ತೀರ್ಥದಲ್ಲಿದ್ದ ಪುಲಸ್ತ್ಯ ಮತ್ತು ಪುಲಹ ಯಷಿಗಳ ಆಶ್ರಮಕ್ಕೆ ಬಂದು 
ಸೇರಿದನು. ॥ ೩೦ ॥ ಅಲ್ಲ ' ವಾಸವಿದ್ಧಾಗಲೂ ಅವನು ಕಾಲವನ್ನೇ 
ಇದೆರುನೋಡುತ್ತಿದ್ದನು. 'ಆಸಕ್ತಿ'.. ಎಂದರೆ ಅವನಿಗೆ 
ಭಯವಾಗುತ್ತಿತ್ತು. “ಲ್ಲಿ ಆತನು ಒಣ ಎಲೆ, ಹುಲ್ಲು ಪೊದೆ 
ಮುಂತಾದವುಗಳಿಂದ ಜೀವನವನ್ನು ನಿರ್ವಹಿಸುತ್ತಾ, ತನಗೆ 
ಮೃಗಯೋನಿಯನ್ನುಂಟುಮಾಡಲು "ಕಾರಣವಾಗಿದ್ದ ಪ್ರಾರಬ್ಧದ 
ಕ್ಷಯದ ದಾರಿಯನ್ನೇ ನೋಡುತ್ತಿದ್ದನು. ಕೊನೆಗೆ ಅವನು ತನ್ನ 
ಶರೀರದ ಅರ್ಧಭಾಗವನ್ನು ಗಂಡಕೀನದಿಯಲ್ಲಿ ಮುಳುಗಿಸಿ 
ಕೊಂಡು ಆ ಮೃಗಶರೀರವನ್ನು ತ್ಯಜಿಸಿಬಿಟ್ಟನು. ॥ ೩೧ ॥ 


ಎಂಟನೆಯ ಅಧ್ಯಾಯವು ಮುಗಿಯಿತು. ॥ ೮ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಭರತಚರಿತೇನಷ್ಟಮೋ5ಧ್ಯಾಯಃ॥ ೮ ॥ 


BON 
ಒಂಭತ್ತನೆಯ ಅಧ್ಯಾಯ 
ಣಕುಲದಲ್ಲಿಭರತನ ಜನ್ಮ- ಜಡನಂತೆ ಆಚರಣೆ 


ಶ್ರೀಶುಕ ಉವಾಚ 


ಅಥ ಕಸ್ಕಚಿದ್‌ ದ್ವಿಜವರಸ್ಯಾಂಗಿರಃಪ್ರವರಸ್ಯ ಶಮದ- 
ಮತಪಃಸ್ವಾಧ್ಯಾಯಾಧ್ಯಯನತ್ಯಾಗಸಂತೋಷತಿತಿಕ್ಟಾ- 
ಪ್ರಶ್ರಯವಿದ್ಯಾನಸೂಯಾತ್ಮಜ್ಞಾನಾನಂದಯುಕ್ತಸ್ಯಾತ್ಮ- 
ಸದ್ಭಶಶ್ರುತಶೀಲಾಚಾರರೂಪೌದಾರ್ಯಗುಣಾ ನವ 
ಸೋದರ್ಯಾ ಅಂಗಜಾ ಬಭೂವುರ್ಮಿಥುನಂ ಚ ಯವೀ- 
ಯಸ್ಯಾಂ ಭಾರ್ಯಾಯಾಮ್‌ ॥ ೧ ॥ ಯಸ್ತು ತತ್ರ ಪುಮಾಂ- 
ಸ್ತಂ ಪರಮಭಾಗವತಂ ರಾಜರ್ಷಿಪ್ರವರಂ ಭರತಮುತ್ತ- 
ಪ್ಹಮೃಗಶರೀರಂ ಚರಮಶರೀರೇಣ ವಿಪ್ರತ್ವಂ ಗತಮಾಹುಃ 
॥ ೨ ತತ್ರಾಪಿ ಸ್ವಜನಸಂಗಾಚ್ಚ ಭೃಶಮುದ್ವಿಜಮಾನೋ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ಆಂಗಿರಸ ಗೋತ್ರದಲ್ಲಿ ಶಮ, ದಮ, ತಪಸ್ಸು ಅಧ್ಯಯನ, ತ್ಯಾಗ, 
ಸಂತೋಷ ಸಹನೆ, ವಿನಯ, ಕರ್ಮವಿದ್ಯೆ, ಅಸೂಯೆ ಇಲ್ಲದಿ 
ರುವಿಕೆ, ಆತ್ಮಜ್ಞಾನ ಮತ್ತು ಆಸಂದಗಳೆಂಟ ಎಲ್ಲ ಸದ್ಗುಣಗಳಿಂ 
ದಲೂ ಸಂಪನ್ನನಾಗಿದ್ದ ಒಬ್ಬ ಬ್ರಾಹ್ಮಣ ಶ್ರೇಷ್ಠಿ ಬದ್ಧನು. "ಅವನು 
ಹಿರಿಯ ಹೆಂಡತಿಯ ಲಿ ವಿದ್ಯೆ. ಶೀಲ, ಆಚಾರ, ಜೃ ಔದಾರ್ಯ 
ಮುಂತಾದ ಗುಣಗಳುಳ್ಳ ತನಗೆ ಸಮಾನರಾದ ಒಂಭತ್ತು ಪುತ್ರ 
ರನ್ನು ಪಡೆದನು. ಕಿರಿಯ ಮಡದಿಯಲ್ಲಿ ಒಬ್ಬ ಪುತ್ರನೂ, ಒಬ್ಬಳು 
ಕನ್ನೆಯೂ ಜನಿಸಿದರು. ॥೧॥ ಆ ಇಬ್ಬರು ಮಕ್ಕಳಲ್ಲಿ ಪುತ್ರ 
ನಾಗಿದ್ದವನೇ ಪರಮಭಾಗವತ ಶಿರೋಮಣಿಯೂ, ರಾಜರ್ಷಿ 
ಯೂ ಆಗಿದ್ದ ಭರತನಾಗಿದ್ದನು. "ಅವನು ಮೃಗಶರೀರವನ್ನು 
ತೊರೆದು ಕೊನೆಯ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದನು' ಎಂದು. 
ಮಹಾಪುರುಷರು ಹೇಳುತ್ತಾರೆ. ।೨॥ ಈ ಜನ್ಮದಲ್ಲಿಯೂ 


540 


ಭಗವತಃ ಕರ್ಮಬಂಧವಿಧ್ವಂಸನಶ್ರವಣಸ್ಥರಣಗುಣವಿವ- 
ರಣಚರಣಾರವಿಂದಯುಗಲಂ ಮನಸಾ ವಿದಧದಾತ್ಮನಃ 
ಪ್ರತಿಘಾತಮಾಶಂಕಮಾನೋ ಭಗವದನುಗ್ರಹೇಣಾನು- 
ಸ್ಮೃತಸ್ವಪೂರ್ವಜನ್ಮಾವಲಿರಾತ್ಮಾನಮುನ್ನತ್ತಜಡಾಂಧಬಧಿ 
ರಸ್ವರೂಪೇಣ ದರ್ಶಯಾಮಾಸ ಲೋಕಸ್ಯ ॥೩॥ 
ತಸ್ಯಾಪಿ ಹ ವಾ ಆತ್ಮಜಸ್ಯ ವಿಪ್ರಃ ಪುತ್ರಸ್ನೇಹಾನುಬದ್ಧಮನಾ 
ಆಸಮಾವರ್ತನಾತ್ಪಂಸ್ಕಾರಾನಥೋಪದೇಶಂ ವಿದಧಾನ 
ಉಪನೀತಸ್ಯ ಚ ಪುನಃ ಶೌಚಾಚಮನಾದೀನ್ಶರ್ಮನಿ- 
ಯಮಾನನಭಿಪ್ರೇತಾನಪಿ ಸಮಶಿಕ್ಟಯದನುಶಿಷ್ಟೇನ ಹಿ 
ಭಾವ್ಯಂ ಪಿತುಃ ಪುತ್ರೇಣೇತಿ ॥ ೪ ॥ ಸ ಚಾಪಿ ತದು ಹ ಪಿತೃ 
ಸಂನಿಧಾವೇವಾಸದ್ರೀಚೀನಮಿವ ಸ್ಥ ಕರೋತಿ ಛಂದಾಂಸ್ಕ- 
ಧ್ಯಾಪಯಿಷ್ಯನ್‌ ಸಹ ವ್ಯಾಹೃತಿಭಿಃ ಸಪ್ರಣವಶಿರಸ್ತಿಪದೀಂ 
ಸಾವಿತ್ರೀಂ ಗೈಷ್ಠವಾಸಂತಿಕಾನ್ಯಾಸಾನಧೀಯಾನಮಪ್ಯ- 
ಸಮವೇತರೂಪಂ ಗ್ರಾಹಯಾಮಾಸ ॥ ೫ ॥ 


ಏವಂ ಸ್ವತನುಜ ಆತ್ಮನ್ಯನುರಾಗಾವೇಶಿತಚಿತ್ತಃ ಶೌಚಾ- 
ಧ್ಯಯನವ್ರತನಿಯಮಗುರ್ವನಲಶುಶ್ರೂಷಣಾದ್ಯೌಪಕು- 
ಸಮನುಶಿಷ್ಟೇನ 
ಭಾವ್ಯಮಿತ್ಯಸದಾಗ್ರಹಃ ಪುತ್ರಮನುಶಾಸ್ಯ ಸ್ವಯಂ ತಾವದ- 
ನಧಿಗತಮನೋರಥಃ ಕಾಲೇನಾಪ್ರಮತ್ತೇನ ಸ್ವಯಂ ಗೃಹ 
ಏವ ಪ್ರಮತ್ತ ಉಪಸಂಹೃತಃ ॥ ೬ ॥ ಅಥ ಯವೀಯಸೀ 
ದ್ವಿಜಸತೀ ಸ್ವಗರ್ಭಜಾತಂ ಮಿಥುನಂ ಸಪತ್ವ್ಯಾ ಉಪನ್ಯಸ್ಯ 
ಸ್ವಯಮನುಸಂಸ್ಥಯಾ ಪತಿಲೋಕಮಗಾತ್‌ ॥ ೭ ॥ 


ರ್ವಾಣಕಕರ್ಮಾಣ್ಯನಭಿಯುಕ್ತಾ ನ್ಯಪಿ 


ಪಿತರ್ಯುಪರತೇ ಭ್ರಾತರ ಏನಮತತ್‌ಪ್ರಭಾವವಿದ- 
ಸ್ಪಯ್ಯಾಂ ವಿದ್ಯಾಯಾಮೇವ ಪರ್ಯವಸಿತಮತಯೋ ನ 
ಪರವಿದ್ಯಾಯಾಂ ಜಡಮತಿರಿತಿ ಭ್ರಾತುರನುಶಾಸನ 
ನಿರ್ಬಂಧಾನ್ವವೃತಂತ 1೮॥ಸಚ ಪ್ರಾಕೃತೈರ್ದಿಪದಪಶುಭಿ- 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಭಗವಂತನ ಕೃಪೆಯಿಂದ ತನ್ನ ಹಿಂದಿನ ಜನ್ನಪರಂಪರೆಯ ನೆನಪು 
ಇದ್ದುದರಿಂದ ಅವನು`- "ತನ್ನ ಯೋಗದಲ್ಲಿ ಪುನಃ ವಿಘವು ಒದಗ 
ದಿರಲಿ' ಎಂಬ ಆಶಂಕೆಯಿಂದಲೇ ತಮ್ಮ ಬಂಧುಗಳ ಸಹವಾಸ 
ದಿಂದಲೂ ಹೆದರುತ್ತಿದ್ದನು. ಯಾರ ಸ್ಥರಣೆ ಮತ್ತು ಗುಣಕೀರ್ತನೆ 
ಗಳನ್ನು ಸದಾ ಮಾಡುತ್ತಿರುವುದರಿಂದ ಸಕಲ ಕರ್ಮಬಂಧನಗಳು 
ಕತ್ತರಿಸಿಹೋಗುವವೋ, ಆ ಭಗವಂತನ ಅಡಿದಾವರೆಗಳನ್ನೇ ತನ್ನ 
ಹೃದಯದಲ್ಲಿ ಧರಿಸಿಕೊಂಡಿದ್ದು ಬೇರೆಯವರ ದೃಷ್ಟಿಗೆ ತಾನು 
ಹುಚ್ಚನಂತೆಯೂ, ಮೂರ್ಯನಂತೆಯೂ, ಕುರುಡನಂತೆಯೂ, 
ಕಿವುಡನಂತೆಯೂ ತೋರ್ಪಡಿಸಿಕೊಳ್ಳುತ್ತಿದ್ದನು. ॥ ೩ ॥ 
ತಂದೆಗಾದರೋ ಇತರ ಮಕ್ಕಳಲ್ಲಿರುವಷ್ಟೇ ಪ್ರೇಮ ಇವನಲ್ಲಿ 
ಯೂ ಇತ್ತು. ಆ ವಿಪ್ರವರ್ಯನು ಹುಚ್ಚನಂತೆ ಕಾಣುತ್ತಿದ್ದ ತನ್ನ ಈ 
ಮಗನಿಗೂ ಶಾಸಾ ಿನುಸಾರವಾಗಿ ಸಮಾವರ್ತನದವರೆಗಿನ ವಿವಾಹ 
ಪೂರ್ವಭಾವಿಯಾದ ಸಂಸ್ಕಾರಗಳೆಲ್ಲವನ್ನು ಮಾಡಬೇಕೆಂಬ 
ಮನಸ್ಸಿನಿಂದ ಅವನಿಗೆ ಉಪನಯನಸಂಸ್ಕಾರ ಮಾಡಿದನು. 
ಹುಡುಗನಿಗೆ ಇಷ್ಟವಿಲ್ಲದಿದ್ದರೂ ತಂದೆಯು ಶಾಸ್ತ್ರವಿಧಿಗನುಸಾರ 
ವಾಗಿ ಶೌಚ-ಆಚಮನವೇ ಮುಂತಾದ ಎಲ್ಲ ಆವಶ್ಯಕ ಕರ್ಮ 
ಗಳನ್ನು ತನ್ನ ಕರ್ತವ್ಯವೆಂಬ ಭಾವನೆಯಿಂದ ಅವನಿಗೆ ಕಲಿಸಿ 
ದನು. ॥ ೪ ॥ ಆದರೆ ಭರತನಾದರೋ ತನ್ನ ತಂದೆಯ ಎದುರಿ 
ನಲ್ಲಿಯೇ ಅವನ ಉಪದೇಶಕ್ಕೆ ವಿರುದ್ಧವಾಗಿಯೇ ಆಚರಿಸು 
ತ್ರಿದ್ದನು. ವರ್ಷಾಕಾಲದಲ್ಲಿ ಅವನಿಗೆ ವೇದಾಧ್ಯಯನವನ್ನು ಪ್ರಾರಂ 
ಭಿಸಬೇಕೆಂದು ತಂದೆಯು ಬಯಸುತ್ತಿದ್ದನು. ಆದರೆ ವಸಂತ ಮತ್ತು 
ಗ್ರೀಷ್ಠಯತುಗಳ ನಾಲ್ಕು ತಿಂಗಳು ಹೇಳಿಕೊಟ್ಟರೂ ಭರತನಿಗೆ 
ವ್ಯಾಹೃತಿ ಮತ್ತು ಗಾಯತ್ರಿಶಿರಸ್ಸಿನಿಂದ ಕೂಡಿದ ತ್ರಿಪದಾ ಗಾಯತ್ರಿ 
ಮಂತ್ರವನ್ನೂ ಕೂಡ ಚೆನ್ನಾಗಿ ಕಲಿಸಲಾಗಲಿಲ್ಲ ॥ ೫ ॥ 
ಹೀಗಿದ್ದರೂ ತಂದೆಗೆ ಆ ಬಾಲಕನ ಮೇಲೆ ತನ್ನ ಆತ್ಮದಲ್ಲಿ 
ರುವಷ್ಟೇ ಪ್ರೇಮವು ತುಂಬಿತ್ತು. ಅದಕ್ಕಾಗಿ ಆತನಿಗೆ ಕಲಿಯುವ 
ಪ್ರವೃತ್ತಿಯೇ ಇಲ್ಲದಿದ್ದರೂ "ಪುತ್ರನಿಗೆ ಒಳ್ಳೆಯ ಶಿಕ್ಷಣವನ್ನು 


`ನೀಡಬೇಕು' ಎಂಬ ಆಗ್ರಹದಿಂದ ಅವನಿಗೆ ಶೌಚ ವೇದಾದ್ಧಯನ, 


ವ್ರತನಿಯಮ, ಗುರುವಿನ ಮತ್ತು ಅಗ್ನಿಯ ಸೇವೆ ಇವೇ ಮುಂತಾದ 
ಬ್ರಹ್ಮಚರ್ಯಾಶ್ರಮದ ಆವಶ್ಯಕವಾದ ನಿಯಮ ಗಳನ್ನು 
ಕಲಿಸುತ್ತಲೇ ಇದ್ದನು. ಆದರೆ ಪುತ್ರನನ್ನು ಶಿಕ್ಷಿತನನ್ನಾಗಿ ನೋಡುವ 
ಅವನ ಮನೋರಥ ಪೂರ್ಣವಾಗಲೇ ಇಲ್ಲ ಸ್ವತಃ ತಾನೂ ಕೂಡ 
ಭಗವದ್ಧಜನರೂಪವಾದ ಮುಖ್ಯ ಕರ್ತವ್ಯವನ್ನು ಮರೆತು ಕೇವಲ 
ಮನೆವಾರ್ತೆಯಲ್ಲೇ ತೊಡಗಿರುತ್ತಾ ಎಚ್ಚರಿಕೆ ಇಲ್ಲದಿರುವಾಗಲೇ 


. ಕಾಲವಶನಾದನು. ॥ ೬ ॥ ಆಗ ಅವನ ಕಿರಿಯ ಹೆಂಡತಿಯು 


ತನ್ನಲ್ಲಿ ಹುಟ್ಟಿದ ಇಬ್ಬರು ಬಾಲಕರನ್ನು ತನ್ನ ಸವತಿಗೆ ಒಪ್ಪಿಸಿ ತಾನು 
ಸಹಗಮನಮಾಡಿ ಪತಿಲೋಕವನ್ನು ಸೇರಿದಳು. ॥ ೭ ॥ 

ಭರತನ ಒಡಹುಟ್ಟಿದವರೆಲ್ಲರೂ ಕರ್ಮಕಾಂಡವನ್ನೇ ಸರ್ವ 
ಶ್ರೇಷ್ಠವೆಂದು ತಿಳಿಯುತ್ತಿದ್ದರು. ಬ್ರಹ್ನಜ್ಞಾನರೂಪವಾದ ಪರಾ 
ವಿದ್ಯೆಯ ಪರಿಚಯವೇ ಇಲ್ಲದವರೂ, ಭರತನ ಪ್ರಭಾವವನ್ನು 
ಅರಿಯದವರೂ ಆಗಿದ್ದು ಅವನನ್ನು ಶುದ್ದಮೂರ್ಯನೆಂದೇ 


9 ಅಧ್ಯಾಯ] 


ಪಂಚಮ ಸೃಂಧ 


541 


ರುನ್ನತ್ರಜಡಬಧಿರೇತ್ಯಭಿಭಾಷ್ಯಮಾಣೋ ಯದಾ ತದನು- 
ರೂಪಾಣಿ ಪ್ರಭಾಷತೇ ಕರ್ಮಾಣಿ ಚ ಸ ಕಾರ್ಯಮಾಣಃ 
ಪರೇಚ್ಛಯಾ ಕರೋತಿ ಎಷ್ಠಿತೋ ವೇತನತೋ ವಾ 
ಯಾಂಚಯಾ ಯದೃಚ್ಛಯಾ ವೋಪಸಾದಿತಮಲ್ಪಂ ಬಹು 
ಮೃಷ್ಟಂ ಕದನ್ನಂ ವಾಭ್ಯವಹರತಿ ಪರಂ ನೇಂದ್ರಿಯ- 
ಪ್ರೀತಿನಿಮಿತ್ತಮ್‌ । ನಿತ್ಯನಿವೃತ್ತನಿಮಿತ್ತಸ್ವಸಿದ್ದವಿಶುದ್ಧಾನು- 
ಭವಾನಂದಸ್ವಾತ್ಮಲಾಭಾಧಿಗಮಃ | ಸುಖದುಃಖಯೋ- 
ರ್ಧ್ವಂದ್ವನಿಮಿತ್ತಯೋರಸಂಭಾವಿತದೇಹಾಭಿಮಾನಃ ॥೯॥ 
ಶೀತೋಷ್ಠವಾತವರ್ಷೇಷು ವೃಷ ಇವಾನಾವೃತಾಂಗಃ 
ಪೀನಃ ಸಂಹನನಾಂಗಃ ಸ್ಥಂಡಿಲಸಂವೇಶನಾನುನ್ಮ- 
ರ್ದನಾಮಜ್ಯನರಜಸಾ ಮಹಾಮಣಿ ರಿವಾನಭಿವೃಕ್ತಬ್ರ- 
ಹೃವರ್ಚಸಃ ಕುಪಟಾವೃತಕಟಿರುಪವೀತೇನೋರುಮಷಿ- 
ಣಾದ್ದಿಜಾತಿರಿತಿ ಬ್ರಹ್ಮಬಂಧುರಿತಿ ಸಂಜ್ಞಯಾತಜ್ಞಜನಾ- 
ವಮತೋ ವಿಚಚಾರ ॥ ೧೦॥ ಯದಾ ತು ಪರತ 
ಆಹಾರಂ ಕರ್ಮವೇತನತ ಈಹಮಾನಃ: ಸ್ವಬ್ರಾತೃಭಿರಪಿ 
ಕೇದಾರಕರ್ಮಣಿ ನಿರೂಪಿತಸ್ಪದಪಿ ಕರೋತಿ ಕಿಂತು ನ 
ಸಮಂ ವಿಷಮಂ ನ್ಯೂನಮಧಿಕಮಿತಿ ವೇದ ಕಣಪಿಣ್ಯಾ- 
ಕಫಲೀಕರಣಕುಲ್ಮಾಷಸ್ಟಾಲೀಪುರೀಷಾದೀನ್ಯಪ್ಯಮೃತವದ- 
ಭ್ಯವಹರತಿ ॥ ೧೧ ॥ 


ಅಥ ಕದಾಚಿತೃಶ್ಲಿದ್‌ ವೃಷಲಪತಿರ್ಭದ್ರಕಾಲ್ಕೈ ಪುರುಷ- 
ಪಶುಮಾಲಭತಾಪತ್ಯಕಾಮಃ ॥ ೧೨ ॥ ತಸ್ಯ ಹ ದೈವಮು- 
ಕೃಸ್ಯ ಪಶೋಃ ಪದವೀಂ ತದನುಚರಾಃ ಪರಿಧಾವಂತೋ 
ನಿಶಿ ನಿಶೀಥಸಮಯೇ ತಮಸಾ 5ವೃತಾಯಾಮನಧಿಗತ- 


ತಿಳಿಯುತ್ತಿದ್ದರು. ಆದ್ದರಿಂದ ತಂದೆಯು ಸರ್ಗಸ್ಥನಾದ ಬಳಿಕ 
ಅವರು ಅವನನ್ನು ಓದು-ಬರಹವನ್ನು ಕಲಿಸುವ ಆಗ್ರಹವನ್ನು 
ಬಿಟ್ಟುಬಿಟ್ಟರು. ॥ ೮ ॥ ಭರತನಿಗೆ ಮಾನಾಪಮಾನದ ಭಾವನೆಯೇ 
ಇರಲಿಲ್ಲ ಅದರಿಂದ ಸಾಧಾರಣ ನರಪಶುಗಳು ಅವನನ್ನು ಹುಚ್ಚ, 
ಮೂರ ಅಥವಾ ಕಿವುಡ ಎಂದು ಹೇಳಿ ಕರೆದಾಗಲೂ ಅವನು 
ಅದಕ್ಕೆ ಅನುರೂಪವಾಗಿಯೇ ಮಾತಾಡುತ್ತಿದ್ದನು. ಯಾರಾದರೂ 
ತನ್ನಿಂದ ಏನೇ ಕೆಲಸವನ್ನು ಮಾಡಿಸಿಕೊಳ್ಳಲು ಬಯಸಿದರೆ ಅವರ 
ಇಚ್ಛೆಗನುಗುಣವಾಗಿ ಆ ಕೆಲಸವನ್ನು ಮಾಡಿಕೊಡುತ್ತಿದ್ದನು. ಕೂಲಿ 
ಇಲ್ಲದ ಬಿಟ್ಟಿಯ ಕೆಲಸವನ್ನಾಗಲೀ, ಕೂಲಿಯ ಕೆಲಸವನ್ನಾಗಲೀ, 
ಯಾರಾದರೂ ಮಾಡಲು ಬೇಡಿದರೆ ಅವರನ್ನು ಏನೂ ಕೇಳದೆ 
ಅವರು ಸ್ನ ನ್ಫಲವೋ ಹೆಚ್ಚಾಗಿಯೋ ಎಷ್ಟುಕೊಟ್ಟರೆ ಅಷ ಒಳ್ಳೆಯ 
ಅನ್ನವೋ. ಕೆಟ್ಟ ಅನ್ನವೋ ಏನೂ ಕೊಟ್ಟರೂ ನಾಲಿಗೆಯು ರುಚಿ 
ನೋಡದೆಯೇ ತಿಂದುಬಿಡುತ್ತಿದ್ದನು. ಸ್ವತಃ ಸಿದ್ದವಾದ ಕೇವಲ 
ಜ್ಞಾನಾನಂದಸ್ವರೂಪವಾದ ಆತ್ಮಜ್ಞಾನವು ಆತನಿಗೆ ಉಂಟಾಗಿದ್ದ 
ರಿಂದ ಶೀತ-ಉಷ್ಟ ಮಾನ-ಅಪಮಾನ ಮುಂತಾದ ದ್ವಂದ್ವ 
ಗಳಿಂದುಂಟಾಗುವ ಸುಖ-ದುಃಖಖಾದಿಗಳಲ್ಲಿ ದೇಹಾಭಿಮಾನದ 
ಸ್ಫೂರ್ತಿಯೇ ಆತನಿಗೆ ಉಂಟಾಗುತ್ತಿರಲಿಲ್ಲ ॥ ೯ ॥ ಚಳಿ, ಸೆಕೆ, 
ಮಳೆ, ಬಿರುಗಾಳಿ ಇವಾವುದನ್ನೂ ಲೆಕ್ಕಿಸದೆ ಬರಿಮೈಯಲ್ಲಿ 
ಎಲ್ಲೆಂದರಲ್ಲಿ ಬಿದ್ದುಕೊಂಡಿರುತ್ತಿದ್ದವು. ಆದರೆ ಅವನ ಅಂಗಾಂಗಗ 
ಳೆಲ್ಲವೂ ದಷ್ಟಪುಷ್ಟವಾಗಿ ದೃಢವಾಗಿದ್ದವು. ಅವನು ಒರೀ ನೆಲದಲ್ಲೇ 
ಬಿದ್ದುಕೊಂಡಿರುತ್ತಿದ್ದನು. ಎಂದೂ ಎಣ್ಣೆ ಹಚ್ಚಿಕೊಳ್ಳುತ್ತಿರಲಿಲ್ಲ 

ಸ್ಥಾನವನ್ನೂ ಮಾಡುತ್ತಿರಲಿಲ್ಲ ಇದರಿಂದ ದೇಹಕ್ಕೆ ಕೊಳೆಯು ಸದಾ 
ಮೆತ್ತಿಕೊಂಡಿರುತ್ತಿತ್ತು. ಅವನ ಬ್ರಹ್ಮತೇಜಸ್ಸು ಧೋನಿ ದ ಮುಚ್ಚಿ 
ಕೊಂಡಿರುವ ಅಮೂಲ್ಯವಾದ ಮಣಿ-ಮಾಣಿಕ್ಕದಂತೆ ಅಡಗಿ 
ಕೊಂಡಿತ್ತು. ನಡುವಿಗೆ ಒಂದು ಕೊಳೆಯಾದ ಬಟ್ಟೆಯನ್ನು ಸುತ್ತಿ 
ಕೊಂಡಿರುತ್ತಿದ್ದನು. ಅವನ ಜನಿವಾರವೂ ತುಂಬಾ ಕೊಳಕಾಗಿತ್ತು. 
ಆದ್ದರಿಂದ ಅಜ್ಞಾನಿಗಳು - "ಈತನು ಯಾವನೋ ಒಬ್ಬ 
ಬ್ರಾಹ್ಮಣನು, ಆದರೆ ಅಧಮ ಬ್ರಾಹ್ಮಣನು' ಎಂದು ಹೇಳಿ ಅವ 
ನನ್ನು ತಿರಸ್ಕರಿಸುತ್ತಿದ್ದರು. ಆದರೆ ಭರತನು ಅದಾವುದನ್ನೂ ವಿಚಾರ 
ಮಾಡದೆ ಸ್ವಚ್ಚಂದವಾಗಿ ಓಡಾಡುತ್ತಿದ್ದನು. ॥ ೧೦ ॥ ಇತರರ 
ಮನೆಗಳಲ್ಲಿ ಕೆಲಸವನ್ನು ಮಾಡಿ ಹೊಟ್ಟೆಹೊರೆಯುವುದನ್ನು ಕಂಡು 
ಭರತನ ಸೋದರರು ಆತನನ್ನು ಕೆಸರುಗದ್ದೆಯ ಕೆಲಸಕ್ಕೆ ನೇಮಿಸಿ 
ದರು. ಆ ಮಹಾತ್ಮನು ಅದನ್ನೂ ಮಾಡತೊಡಗಿದನು. ಆದರೆ 
ಆತನಿಗೆ ಗದ್ದೆಯ ಭೂಮಿಯು ಸಮತಲವಾಗಿದೆಯೇ, ಎತ್ತರ- 

ತಗ್ಗಾಗಿದೆಯೇ, ಚಿಕ್ಕದಾಗಿದೆಯೇ, ದೊಡ್ಡದಾಗಿದೆಯೇ ಎಂಬು 
ದರ ಕಡೆಗೆ ಸ್ವಲ್ಪವೂ ಗಮನವಿರಲಿಲ್ಲ ಸಹೋದರರು ಆತನಿಗೆ 
ನುಚ್ಚನ್ನೋ, ಹಿಂಡಿಯನ್ನೋ, ತೌಡನ್ನೋ ಹಳಸಿಹೋದ 
ಉದ್ದನ್ನೋ, ಪಾತ್ರೆಯಲ್ಲಿ ಅಂಟಿಕೊಂಡಿದ್ದ ಸೀದುಹೋದ ಅನ್ನ 

ವನ್ನೋ ತಿನ್ನಲು ಕೊಡುತ್ತಿದ್ದರು. ಅದನ್ನು "ಅವನು ಅಮ್ಮತತುಲ್ಯ 

ವೆಂದು ಭಾವಿಸಿ ತಿಂದುಬಿಡುತ್ತಿದ್ದನು. ॥ ೧೧ nl 

ಹೀಗಿರುವಾಗ ಒಮ್ಮೆ ಅಧರ್ಮಿಷ್ಠನಾದ ಕಳ್ಳರತಂಡದ 
ನಾಯಕನು ಪುತ್ರಕಾಮನೆಗಾಗಿ ಭದ್ರಕಾಲಿಗೆ ನರಬಲಿಯನ್ನು 


542 


ಪಶವ ಆಕಸ್ಸಿಕ್ರೇನ ವಿಧಿನಾ ಕೇದಾರಾನ್‌ ವೀರಾಸನೇನ ಮೃಗ- 
ವರಾಹಾದಿಭ್ಯಃ ಸಂರಕ್ಷಮಾಣಮಂಗಿರ:ಪ್ರವರ ಸುತಮ- 
ಪಶ್ಯನ್‌ ॥ ೧೩ ॥ 


ಅಥ ತ ಏನಮನವದ್ಯಲಕ್ಷಣಮವಮೃಶ್ಯ ಭರ್ತೃ- 
ಕರ್ಮನಿಷತಿಂ ಮನ್ನಮಾನಾ ಬದಾ _ ರಶನಯಾ ಚಂಡಿ- 
ಇಂ [) ಇಷ 
ಕಾಸೃಹಮುಪನಿನ್ಯುರ್ಮುದಾ ವಿಕಸಿತವದನಾಃ ॥। ೧೪ ॥ 


ಅಥ ಪಣಯಸ್ತಂ ಸ್ವದಿಧಿನಾಭಿಷಿಚ್ಯಾಹತೇನ ವಾಸ- 
ಸಾರ ಚ್ಚಾದ್ಯ ಭೂಷಣಾಲೇಪಸ್ರಕ್‌ ತಿಲಕಾದಿಭಿರು- 
ಪಸ್ಕತಂ ಭುಕ್ತವಂತಂ ಧೂಪದೀಪಮಾಲ್ಯಲಾಜಕಿಸಲ- 
ಯಾಂಕುರ  ಫಲೋಪಹಾರೋಪೇತಯಾ ವೈಶಸ- 
ಸಂಸ್ಥಯಾ ಮಹತಾ ಗೀತಸ್ತುತಿಮೃದಂಗಪಣವಘೋ- 
ಷೇಣ ಚ ಪುರುಷಪಶುಂ ಭದ್ರಕಾಲ್ಯಾಃ ಪುರತ ಉಪವೇಶ- 
ಯಾಮಾಸುಃ ॥ ೧೫ ॥ ಅಥ ವೃಷಲರಾಜಪಣಿಃ ಪುರುಷ- 
ಪಶೋರಸ್ಫಗಾಸವೇನ ದೇವೀಂ ಭದ್ರಕಾಲೀಂ ಯಕ್ಷ್ಯಮಾಣ- 
ಸದಭಿಮಂತ್ರಿತಮಸಿಮತಿಕರಾಲನಿಶಿತಮುಪಾದದೇ ॥ ೧೬ ॥ 


ಇತಿ ತೇಷಾಂ ವೃಷಲಾನಾಂ ರಜಸ್ತಮಃಪ್ರಕೃತೀನಾಂ 
ಧನಮದರಜಉತ್ತಿಕ್ಷ್ತಮನಸಾಂ ಭಗವತ್ಕಲಾವೀರಕುಲಂ 
ಕದರ್ಥೀಕೃತ್ಯೋತ್ಸಥೇನ ಸ್ಟೆ ್ವೈರಂ ವಿಹರತಾಂ ಹಿಂಸಾವಿ- 
ಕರ್ಮಾತಿದಾರುಣಂ ಯದೃಹ್ಠಭೂತಸ್ಯ 
ಸಾಕ್ಷಾದ್ವಹೃರ್ಷಿಸುತಸ್ಯ ನಿರ್ವೈರಸ್ಯ ಸರ್ವಭೂತಸುಪೃದಃ 
ಸೂನಾಯಾಮಪ್ಯನನುಮತಮಾಲಂಭನಂ ತದುಪಲಭ್ಯ 
ಬ್ರಹ್ಮತೇಜಸಾತಿದುರ್ವಿಷಹೇಣ ದಂದಹ್ಯಮಾನೇನವಪುಷಾ 
ಸಹಸೋಚ್ಚಚಾಟ ಸೈವ ದೇವೀ ಭದ್ರಕಾಲೀ ॥ ೧೭ ॥ 


ಹಾರಾಣಾಂ 


ಶ್ರೀಮದ್ಧಾಗವತ 


[ ಅಧ್ಯಾಯ 9 


ಕೊಡುವ ಸಂಕಲ್ಪ ಮಾಡಿದನು. ॥ ೧೨ ॥ ಅವನು ಬಲಿಕೊಡುವು 
ದಕ್ಕಾಗಿ ಹಿಡಿದುಹಾಕಿದ್ದ ಮನುಷ್ಯರೂಪದ ಪಶುವು ದೈವವಶದಿಂದ 
ಸೆರೆಯಿಂದ ತಪ್ಪಿಸಿಕೊಂಡು ಓಡಿಹೋಯಿತು. ಅವನನ್ನು ಹುಡುಕು 
ವುದಕ್ಕಾಗಿ ನಾಯಕನ ಸೇವಕರು ನಾಲ್ಕೂ ಕಡೆಗಳಲ್ಲಿ ಓಡಿದರು. 
ಆದರೆ ಕಗ್ಗತ್ತಲ ಕವಿದಿದ್ದ ಅರ್ಧರಾತ್ರಿಯಲ್ಲಿ ಅವನು ಎಲ್ಲಿಯೂ 
ಸಿಗಲಿಲ್ಲ ಅದೇ ಸಮಯದಲ್ಲಿ ದೈವಯೋಗದಿಂದ ಅವರ 
ದೃಷ್ಟಿಯು ಅಕಸ್ಮಾತ್ತಾಗಿ ಜಿಂಕೆ-ಹಂದಿ ಮುಂತಾದ ಪ್ರಾಣಿಗಳಿಂದ 
ಹೊಲವನ್ನು ಕಾಯುವುದಕ್ಕಾಗಿ ವೀರಾಸನದಲ್ಲಿ ಕುಳಿತಿದ್ದ ಆಂಗೀರಸ 
ಗೋತ್ರದ ಬ್ರಾಹ್ಮಣಕುಮಾರ ಭರತನ ಮೇಲೆ ಬಿತ್ತು. ॥ ೧೩ ॥ 
"ಇದು ತುಂಬಾ ಒಳ್ಳೆಯ ಲಕ್ಷಣಗಳಿಂದ ಕೂಡಿದ ನರಪಶು 
ವಾಗಿದೆ. ಇದರಿಂದ ನಮ್ಮ ಒಡೆಯನ ಕಾರ್ಯವು ಖಂಡಿತವಾಗಿ 
ಸಿದ್ಧಿಸುವುದು' ಎಂಬ ಭಾವನೆಯಿಂದ ಅವರ ಮುಖಗಳು 
ಆನಂದದಿಂದ ಅರಳಿದವು. ಒಡನೆಯೇ ಆತನನ್ನು ಹಗ್ಗಗಳಿಂದ 
ಕಟ್ಟ ಚಂಡಿಕಾದೇವಿಯ ದೇವಾಲಯಕ್ಕೆ ತಂದರು. ॥ ೧೪ ॥ 
ಅನಂತರ ಆ ಕಳ್ಳರು ತಮ್ಮ ಪದ್ಧತಿಯಂತೆ ಆತನಿಗೆ ವಿಧಿಪೂರ್ವಕ 
ವಾಗಿ ಸ್ನಾನಮಾಡಿಸಿ, ಹೊಸ ಬಟ್ಟೆಗಳನ್ನು ಉಡಿಸಿ, ಬಗೆ-ಬಗೆಯ 
ಒಡವೆಗಳಿಂದಲೂ, ಗಂಧ, ಮಾಲೆ, ತಿಲಕ ಮುಂತಾದವುಗಳಿಂದ 
ಚೆನ್ನಾಗಿ ಅಲಂಕರಿಸಿ, ಊಟ ಮಾಡಿಸಿದರು. ಮತ್ತೆ ಧೂಪ, ದೀಪ, 
ಮಾಲೆ, ಅರಳು, ಎಲೆ, ಧಾನ್ಯದ ಮೊಳಕೆ, ಫಲಗಳು ಮುಂತಾದ 
ಪೂಜಾಸಾಮಗ್ರಿಗಳೊಡನೆ ಬಲಿದಾನದ ವಿಧಿಯಂತೆ ಹಾಡು 
ಗಳನ್ನು ಹಾಡುತ್ತಾ, ಸ್ತುತಿಸುತ್ತಾ, ಮೃದಂಗ, ಡೋಲು ಮುಂತಾದ 
ವಾದ್ಯಗಳನ್ನು ನುಡಿಸುತ್ತಾ ಆ ನರಪಶುವನ್ನು ಭದ್ರಕಾಳಿಯ 
ಮುಂದೆ ತಲೆಬಾಗಿಸಿ ಕುಳ್ಳಿರಿಸಿದರು. ॥ ೧೫ ॥ ಅನಂತರ ಕಳ್ಳರ 
ಪುರೋಹಿತನಾದ ದರೋಡೆಕೋರನು ಆ ನರಪಶುವಿನ ರಕ್ತದಿಂದ 
ದೇವಿಯನ್ನು ತೃಪ್ತಿಪಡಿಸಲಿಕ್ಕಾಗಿ ದೇವೀಮಂತ್ರಗಳಿಂದ ಅಭಿಮಂತ್ರಿ 
ಸಿದ ಒಂದು ಹರಿತವಾದ ಖಡ್ಗವನ್ನು ಎತ್ತಿಕೊಂಡನು. ॥ ೧೬ ॥ 
ಅ ದರೋಡೆಕೋರರಾದರೋ ಸ್ವಾಭಾವಿಕವಾಗಿಯೇ ರಜೋ 
ಗುಣೀ-ತಮೋಗುಣಿಗಳಾಗಿದ್ದರು. ಅಲ್ಲದೆ ಧನಮದದಿಂದ 
ಅವರ ಚಿತ್ತವು ಮತ್ತೇರಿತ್ತು. ಹಿಂಸೆಯಲ್ಲೇ ಅವರಿಗೆ ಅಭಿರುಚಿ 
ಯಿತ್ತು. ಆ ಸಮಯದಲ್ಲಿ ಅವರು ಶ್ರೀಭಗವಂತನ ಅಂಶಸ್ವರೂಪ 
ನಾದ ಬ್ರಾಹ್ಮಣಕುಲವನ್ನು ತಿರಸ್ಕರಿಸಿ ಸ್ವ ಸ್ವಚ್ಛಂದವಾಗಿ ದುರ್ಮಾ 
ರ್ಗದ ಕಡೆಗೆ ಮುನ್ನುಗ್ಗಿದ್ದರು. ಆಪತ್ಯಾಲದಲ್ಲಿ ಯಾವ ಹಿಂಸೆ 
ಯನ್ನು ಅನುಮೋದಿಸಲಾಗಿದೆಯೋ ಅದರಲ್ಲಿಯೂ ಬ್ರಾಹ್ಮಣನ 
ವಧೆಯನ್ನು ಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ. ಅದರಲ್ಲಿಯೂ 
ಇವನು ಸಾಕ್ಟಾತ್‌ ಬ್ರಹ್ಮಭಾವವನ್ನು ಹೊಂದಿದ, ವೈರಭಾವಹೀನ 
ಹಾಗೂ ಸಮಸ್ತ ಪ್ರಾಣಿಗಳಲ್ಲಿಯೂ ಸೌಹಾರ್ದವನ್ನೂ ಹೊಂದಿದ್ದ 
ಬ್ರಹ್ಮರ್ಷಿಕುಮಾರನನ್ನು ಬಲಿಕೊಡಲು ಬಯಸುತ್ತಿದ್ದರು. 
ಇಂತಹ ಭಯಂಕರವಾದ ಕುಕರ್ಮವನ್ನು. ಕಂಡು ಭದ್ರ 
ಕಾಳಿಯ ಶರೀರದಲ್ಲಿ ತಡೆಯಲಸಾಧ್ಯವಾದ ಭರತನ ಬ್ರಹ್ಮ 
ತೇಜಸ್ಸಿನ ತಾಪವು ತುಂಬಿ ಆಕೆಯು ಇದ್ದಕ್ಕಿದ್ದಂತೆ ಮೂರ್ತಿಯನ್ನು 
ಒಡೆದುಕೊಂಡು ಅಲ್ಲಿ ಪ್ರಕಟಳಾದಳು. ॥ ೧೭॥ ಕಡುರೋಷ 
ದಿಂದಲೂ, ಅಸಹನೆಯಿಂದಲೂ ಆಕೆಯ ಹುಬ್ಬುಗಳು ಮೇಲೆದ್ದು 


10 ಅಧ್ಯಾಯ] 


ಪಂಚಮ ಸೃಂಧ 


543 


ಭೃಶಮಮರ್ಷರೋಷಾವೇಶರಭಸವಿಲಸಿತಭ್ರುಕುಟಿವಿಟ- 
ಪಕುಟಿಲದಂಪ್ಟಾರುಣೇಕ್ಷಣಾಟೋಪಾತಿಭಯಾನಕವದನಾ 
ಹಂತುಕಾಮೇವೇದಂ | ಮಹಾಟ್ಟಹಾಸಮತಿಸಂರಂಭೇಣ 
ವಿಮುಂಚಂತೀ ತತ ಉತ್ಪತ್ಯ ಪಾಪೀಯಸಾಂ ದುಷ್ಟಾನಾಂ 
ತೇನೈವಾಸಿನಾ ವಿವೃಕೃಶೀರ್ಷ್ಲಾಂ ಗಲಾತ್ಮವಂತಮಸೃಗಾಸ- 
ವಮತ್ಯುಷ್ಗಂ ಸಹ ಗಣೇನ ನಿಪೀಯಾತಿಪಾನಮದವಿಹ್ಣ- 
ಲೋಚ್ಛೆಸ್ತರಾಂ ಸ್ವಹಾರ್ಷದೈಃ ಸಹ ಜಗೌ ನನರ್ತ ಚ 
ವಿಜಹಾರ ಚ ಶಿರಃಕಂದುಕಲೀಲಯಾ ॥ ೧೮ ॥ ಏವ- 
ಮೇವ ಖಲು ಮಹದಭಿಚಾರಾತಿಕ್ರಮಃ ಕಾರ್ತ್ಸ್ಯೇನಾತ್ಮನೇ 
ಫಲತಿ॥ ೧೯ ॥ ನ ವಾ ಏತದ್ದಿಷ್ಟುದತ್ತ ಮಹದದ್ದುತಂ 
ಯದಸಂಭ್ರಮಃ ಸ್ಪಶಿರಶ್ಯೇದನ ಆಪತಿತೇರಪಿ ವಿಮುಕ್ತ- 
ದೇಹಾದ್ಯಾತ್ಮಭಾವಸುದೃಢಹೃದಯಗ್ರಂಥೀನಾಂ ಸರ್ವ- 
ಸತ್ತ್ವ ಸುಹೃದಾತ್ಮನಾಂ ನಿರ್ವೈರಾಣಾಂ ಸಾಕ್ಟಾದ್ಧಗವತಾ- 
ನಿಮಿಷಾರಿವರಾಯುಧೇನಾಪ್ರಮತ್ತೇನ ತೈಸ್ಪೈರ್ಭಾವೈಃ 
ಪರಿರಕ್ಷ್ಯಮಾಣಾನಾಂ ತತ್ನಾದಮೂಲಮಕುತಶ್ಲಿದ್ದಯ- 
ಮುಪಸೃತಾನಾಂ ಭಾಗವತಪರಮಹಂಸಾನಾಮ್‌ ॥ ೨೦॥ 


ಗಂಟುಹಾಕಿಕೊಂಡಿದ್ದವು. ಕರಾಳವಾದ  ಕೋರೆದಾಡೆಗಳು 
ಹೊರಗೆ ಚಾಚಿಕೊಂಡಿದ್ದವು. ಕಣ್ಣುಗಳು ಕೆಂಪಾಗಿ ಆಕೆಯ 
ಮುಖವು ಅತ್ಯಂತ ಭೀಕರವಾಗಿತ್ತು. ಆಕೆಯ ಆ ಕರಾಳವಾದ 
ರೂಪವನ್ನು ನೋಡಿದಾಗ ಆಕೆಯು ಈ ಜಗತ್ತನ್ನೇ ಸಂಹರಿಸಿ 
ಬಿಡುವಳೋ ಎಂಬಂತೆ ತೋರುತ್ತಿತ್ತು. ದೇವಿಯು ರೋಷಾವೇಶ 
ನಿಂದ ಗಟ್ಟಿಯಾಗಿ ಅಟ್ಟಹಾಸ ಮಾಡಿ ಪುರೋಹಿತನ ಕೈಯಿಂದ 
ಅಭಿಮಂತ್ರಿತವಾದ ಆ ಖಡ್ಗವನ್ನು ಕಿತ್ತುಕೊಂಡು ಅದರಿಂದಲೇ ಆ 
ಎಲ್ಲ ಪಾಪಿಗಳ ತಲೆಗಳನ್ನೂ ಕಡಿದು ಹಾರಿಸಿದಳು ಮತ್ತು ತನ್ನ 
ಗಣಗಳೊಡನೆ ಆ ದುಷ್ಟರ ಕುತ್ತಿಗೆಗಳಿಂದ ಹರಿಯುತ್ತಿದ್ದ ಬಿಸಿರಕ್ತ 
ರೂಪದ ಮದ್ಯವನ್ನು ಕುಡಿದು ಹುಚ್ಚೇರಿ ಗಟ್ಟಿಯಾಗಿ ಹಾಡುತ್ತಾ 
ಕುಣಿದು ಕುಪ್ಪಳಿಸುತ್ತಾ ಅವರ ತಲೆಬುರುಡೆಗಳನ್ನು ಚೆಂಡಾಡಿ 
ದಳು. ॥ ೧೮ ॥ ಮಹಾಪುರುಷರಿಗೆ ಅತ್ಯಾಚಾರದ ಅಪಚಾರ 
ವನ್ನೆಸಗಿದರೆ ಅದು ಹೀಗೆಯೇ ಅದನ್ನು ಮಾಡಿದವನ ಮೇಲೆ 
ಬಂದು ಎರಗುವುದು. ಇದು ಸತ್ಯ. ॥ ೧೯ ॥ ವಿಷ್ಣುದತ್ತ ಮಹಾ 
ರಾಜನೇ | ಯಾರ ದೇಹಾಭಿಮಾನರೂಪವಾದ ದೃಢವಾದ ಹೃದಯ 
ಗ್ರಂಥಿಯು ಬಿಚ್ಚಿಹೋಗಿದೆಯೋ, ಯಾರು ಸಮಸ್ತ ಪ್ರಾಣಿಗಳ 
ಆತ್ಮಸ್ವರೂಪನೂ, ಸುಹೃದನೂ, ವೈರಹೀನನಾಗಿರುವನೋ, 
ಸಾಕ್ಟಾತ್‌ ಭಗವಂತನೇ ಭದ್ರಕಾಲಿ ಮುಂತಾದ ಬೇರೆ-ಬೇರೆ ರೂಪ 
ಗಳನ್ನು ಧರಿಸಿ - ಎಂದಿಗೂ ಗುರಿತಪ್ಪದಿರುವ ಕಾಲಚಕ್ರವೆಂಬ 
ಶ್ರೇಷ್ಠವಾದ ಶಸ್ತ್ರವಿಂದ ರಕ್ಷಿಸುತ್ತಾನೋ, ಯಾರು ಭಗವಂತನ 
ನಿರ್ಭಯ ಚರಣಕಮಲಗಳನ್ನು ಆಶ್ರಯಿಸಿರುವನೋ, ಅಂತಹ 
ಭಗವದ್ಧಕ್ತ ಪರಮಹಂಸರಿಗೆ ತಮ್ಮ ತಲೆಯು ಕತ್ತರಿಸಿ ಹೋಗುವ 
ಕಾಲವು ಬಂದರೂ ಯಾವರೀತಿಯ ಕಳವಳವೂ ಉಂಟಾಗು 
ವುದಿಲ್ಲ ಎಂಬುದರಲ್ಲಿ ಅದ್ಭುತವೇನೂ ಇಲ್ಲ ॥ ೨೦ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಜಡಭರತಚರಿತೇ ನವಮೋ5ಧ್ಯಾಯಃ॥ ೯ ॥ 


ಸರ ಬ್ರ ಗ್ರಾ ಪ್ರೋ ವಾಸಾ... 
ಹತ್ತನೆಯ ಅಧ್ಯಾಯ 
A ಿ 
೨ರ ನ ಜಡಭರತಮತ್ತು ರಹೂಗಣ ರಾಜನ ಭೇಟಿ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾ 


ಅಥ ಸಿಂಧುಸೌವೀರಪತೇ ರಹೊಗಣಸ್ಯ ವ್ರಜತ 
ಇಕ್ನುಮತ್ಯಾಸ್ತಟೇ ತತ್ಯುಲಪತಿನಾ ಶಿಬಿಕಾವಾಹಪುರುಷಾ- 
ನ್ವೇಷಣಸಮಯೇ ದೈವೇನೋಪಸಾದಿತಃ ಸ ದ್ವಿಜವರ 
ಉಪಲಬ್ಧ ಏಷ ಪೀವಾ ಯುವಾ ಸಂಹನನಾಂಗೋ 


ಗೋಖರವದ್ದುರಂ ವೋಢುಮಲಮಿತಿ ಪೂರ್ವವಿಷ್ಟಿ 
ಛು 


ಜನೇ! ಒಮ್ಮೆ ಸಿಂಧು-ಸೌವೀರ ದೇಶದ ಒಡೆಯ ರಹೂಗಣ 
ಮಹಾರಾಜನು ಪಲ್ಲಕ್ಕಿಯನ್ನೇರಿ ಹೋಗುತ್ತಿದ್ದಾಗ ದಾರಿಯಲ್ಲಿ 
ಇಕ್ಸುಮತಿ ನದಿಯ ತೀರದಲ್ಲಿ ಪಲ್ಲಕ್ಕಿಯನ್ನು ಹೊರುವ ಬೋಯಿ 
ಗಳ ನಾಯಕನಿಗೆ ಒಬ್ಬ ಬೋಯಿಯ ಆವಶ್ಯಕತೆ ಒದಗಿತು. 
ಅದಕ್ಕಾಗಿ ಬೋಯಿಯನ್ನು ಹುಡುಕುತ್ತಿದ್ದಾಗ ದೈವವಶದಿಂದ 
ಅವನಿಗೆ ಬ್ರಾಹ್ಮಣಶ್ರೇಷ್ಠನಾದ ಈ ಜಡಭರತನು ಸಿಕ್ಕಿದನು. "ಈ 
ಮನುಷ್ಯನು ಹೃಷ್ಣ-ಪುಷ್ಪನಾಗಿ ದೃಢಕಾಯನಾಗಿದ್ದಾನೆ. ತರುಣ 


544 


ಗೃಹೀತೈಃ ಸಹ ಗೃಹೀತಃ ಪ್ರಸಭಮತದರ್ಹ ಉವಾಹ 
ಶಿಬಿಕಾಂ ಸ ಮಹಾನುಭಾವಃ ॥ ೧॥ 


ಯದಾ ಹಿ ದ್ವಿಜವರಸ್ಯೇಷುಮಾತ್ರಾವಲೋಕಾನು- 
ಗತೇರ್ನ ಸಮಾಹಿತಾ ಪುರುಷಗತಿಸ್ತದಾ ವಿಷಮಗತಾಂ 
ಸ್ಚಶಿಬಿಕಾಂ ರಹೂಗಣ ಉಪಧಾರ್ಯ ಪುರುಷಾನಧಿವಹತ 
ಆಹ ಹೇ ವೋಢಾರಃ | ಸಾಧ್ವತಿಕ್ರಮತ ಕಿಮಿತಿ 
ವಿಷಮಮುಹ್ಯತೇ ಯಾನಮಿತಿ ॥ ೨'॥ 


ಅಥ ತ ಸೋಪಾಲಂಭ- 
ಮುಪಾಕರ್ಣ್ಯೋಪಾಯತುರೀಯಾಚ್ಛಂಕಿತಮನಸಸ್ತಂ 
ಎಜ್ಞಾಪಯಾಂಬಭೂವು: ॥೩॥ ನ ವಯಂ ನರದೇವ 
ಪ್ರಮತ್ತಾ ಭವನ್ನಿಯಮಾನುಪಥಾಃ ಸಾಧ್ವೇವ ವಹಾಮಃ | 
ಅಯಮಧುನೈವ ನಿಯುಕ್ತೋತಪಿ ನ ದ್ರುತಂ ವ್ರಜತಿ 
ನಾನೇನ ಸಹ ವೋಢುಮು ಹ ವಯಂ ಪಾರಯಾಮ 


ಈಶ್ವರವಚಃ 


ಇತಿ ೪॥ 


ಸಾಂಸರ್ಗಿಕೋ ದೋಷ ಏವ ನೂನಮೇಕಸ್ಕಾಪಿ 


ಸರ್ವೇಷಾಂ ಸಾಂಸರ್ಗಿಕಾಣಾಂ ಭವಿತುಮರ್ಹತೀತಿ 
ನಿಶ್ಚಿತ್ಯ ನಿಶಮ್ಯ ಕೃಪಣವಚೋ ರಾಜಾ ರಹೂಗಣ ಉಪಾ- 
ಸಿತವೃದ್ಧೋಪಪಿ ನಿಸರ್ಗೇಣ ಬಲಾತೃತ ಈಷದುತ್ಛಿತ- 
ಮನ್ಯುರವಿಸ್ಪಷ್ಟಬ್ರಹ್ಮತೇಜಸಂ ಜಾತವೇದಸಮಿವ ರಜ- 
ಸಾ55ವೃತಮತಿರಾಹ ॥ ೫ ॥ ಅಹೋ ಕಷ್ಟಂ ಭ್ರಾತರ್ವ್ಯ- 
ಕ್ರಮುರು ಪರಿಶ್ರಾಂತೋ ದೀರ್ಥ ಮಧ್ವಾನಮೇಕ ಏವ 
ಊಹಿವಾನ್ಹುಚಿರಂ ನಾತಿಪೀವಾ ನ ಸಂಹನನಾಂಗೋ 
ಜರಸಾಚೋಪದ್ರುತೋ ಭವಾನ್‌ ಸಖೇ ನೋ ಏವಾಪರ 
ಏತೇ ಸಂಘಟ್ಟಿನ ಇತಿ ಬಹು ವಿಪ್ರಲಬ್ಲೋತಪ್ಯವಿದ್ಯ- 


ಯಾ ರಚಿತದ್ರವ್ಯಗುಣಕರ್ಮಾಶಯಸ್ಪ್ಥಚರಮಕಲೇವ- 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ನಾಗಿದ್ದಾನೆ. ಇವನ ಅಂಗಾಂಗಗಳು ಗಟ್ಟಿ-ಮುಟ್ಟಾಗಿವೆ. ಆದ್ದ 
ರಿಂದ ಈತನು ಎತ್ತು-ಕತ್ತೆಗಳಂತೆ ಭಾರವನ್ನು ಚೆನ್ನಾಗಿ ಹೊರ 
ಬಲ್ಲನು' ಎಂದು ಯೋಚಿಸಿ, ಆತನು ಬಿಟ್ಟಿ ಕೆಲಸಕ್ಕೆ ಸಿಕ್ಕಿದ್ದರಿಂದ 
ಇತರ ಬೋಯಿಗಳ ಜೊತೆಗೆ ಭರತನನ್ನೂ ಬಲಾತ್ಕಾರವಾಗಿ 
ಹಿಡಿದುತಂದು ಪಲ್ಲಕ್ಕಿಯನ್ನು ಹೊರೆಸಿಬಿಟ್ಟನು. ಮಹಾತ್ಮನಾದ 
ಭರತನು ಯಾವ ರೀತಿಯಿಂದಲೂ ಇಂತಹ ಕೆಲಸಕ್ಕೆ ಯೋಗ್ಯ 
ನಲ್ಲದಿದ್ದರೂ ಅವನು ಏನನ್ನೂ ಮರುಮಾತಾಡದೆ ಸುಮ್ಮನೆ 
ಪಲ್ಲಕ್ಕಿಯನ್ನು ಹೊತ್ತುನಡೆದನು. ॥ ೧ ॥ 

ಆ ದ್ವಿಜಶ್ರೇಷ್ಠನು ತನ್ನ ಕಾಲ್ಕೆಳಗೆ ಯಾವುದೇ ಜೀವಿಯೂ 
ಹಿಂಸೆಗೊಳಗಾಗಬಾರದೆಂಬ ಭಯದಿಂದ ಒಂದು ಬಾಣದಷ್ಟು 
ಮುಂದಿನ ಭೂಮಿಯನ್ನು ನೋಡಿ ನಡೆಯುತ್ತಿದ್ದು. ಅದರಿಂದ 
ಬೇರೆ ಬೋಯಿಗಳ ಜೊತೆಗೆ ಇವನ ನಡಿಗೆ ಸರಿಹೊಂದುತ್ತಿರಲಿಲ್ಲ 
ಆದ್ದರಿಂದ ಪಲ್ಲಕ್ಕಿಯು ಅಡ್ಡಾದಿಡ್ಜಿಯಾಗುವುದನ್ನು ಕಂಡು ರಾಜಾ 
ರಹೂಗಣನು ಪಲ್ಲಕ್ಕಿಯನ್ನು ಹೊರುವವರಿಗೆ ಕುರಿತು - 'ಎಲೈ 
ಬೋಯಿಗಳೇ | ಸರಿಯಾಗಿ ನಡೆಯಿರಿ. ಪಲ್ಲಕ್ಕಿಯನ್ನು ಏಕೆ ಹೀಗೆ 
ಮೇಲಕ್ಕೂ-ಕೆಳಕ್ಕೂ ತೂಗುತ್ತಾ ಹೆಜ್ಜೆಹಾಕುತ್ತಿದ್ದೀರಲ್ಲ?' ಎಂದು 
ಆಕ್ಷೇಪಿಸಿದನು. ॥ ೨ ॥ 

ರಾಜನ ಆ ಆಕ್ಷೇಪಾರ್ಹವಾದ ಮಾತನ್ನು ಕೇಳಿ, ತಮಗೆ ಶಿಕ್ಷೆ 
ಯಾದೀತೆಂಬ ಭಯದಿಂದ ಅವರು ರಾಜನಲ್ಲಿ ಹೀಗೆ ವಿನಂತಿಸಿ 
ಕೊಂಡರು. ॥ ೩ ॥ ಮಹಾಪ್ರಭುಗಳೇ | ನಾವೇನು ಮೈಮರೆತಿಲ್ಲ 
ತಮ್ಮ ನಿಯಮ-ಮರ್ಯಾದೆಗಳಿಗೆ ಅನುಗುಣವಾಗಿ ಸರಿ 
ಯಾಗಿಯೇ ಪಲ್ಲಕ್ಕಿಯನ್ನು ಸಾಗಿಸುತ್ತಿದ್ದೇವೆ. ಆದರೆ ಈ ಹೊಸ 
ಬೋಯಿಯು ಈಗ ತಾನೇ ಪಲ್ಲಕ್ಕಿಯನ್ನು ಹೊರಲು ನೇಮಿ 
ಸಲ್ಪಟ್ಟಿದ್ದರೂ ಬೇಗೆ-ಬೇಗನೇ ನಡೆಯುತ್ತಿಲ್ಲ ನಾವು ಈತನೊಡನೆ 
ಪಲ್ಲಕ್ಕಿಯನ್ನು ಹೊರಲಾರೆವು. ॥ ೪ ॥ 

ಬೋಯಿಗಳ ಈ ದೀನವಾದ ಮಾತನ್ನು ಕೇಳಿ ರಹೂಗಣ 
ರಾಜನು - "ಸಂಸರ್ಗದಿಂದ ಉಂಟಾದ ದೋಷವು ಒಬ್ಬನಲ್ಲಿ 
ದ್ದರೂ ಆತನೊಡನೆ ಸಂಬಂಧವನ್ನು ಇಟ್ಟುಕೊಂಡಿರುವ ಎಲ್ಲ 
ಮನುಷ್ಯರಲ್ಲಿಯೂ ಹರಡುವುದು. ಅದಕ್ಕಾಗಿ ಇದಕ್ಕೆ ಪ್ರತೀಕಾರ 
ಮಾಡದೇ ಇದ್ದರೆ ಎಲ್ಲ ಬೋಯಿಗಳ ನಡಿಗೆಯು ಕೆಟ್ಟುಹೋಗು 
ವುದು.' ಈ ರೀತಿಯಲ್ಲಿ ಯೋಚಿಸಿದ ರಾಜನಿಗೆ ಸ್ವಲ್ಪ ಕೋಪವೂ 
ಉಂಟಾಯಿತು. ಅವನು ಮಹಾಪುರುಷರ ಸೇವೆಮಾಡಿದ್ದರೂ 
ಕೃತ್ರಿಯಸ್ವಭಾವಕ್ಕೆ ವಶನಾಗಿ ಬಲವಂತವಾಗಿ ಅವನ ಬುದ್ಧಿಯು 
ರಜೋಗುಣದಿಂದ ತುಂಬಿಹೋಯಿತು. ಆಗ ಆತನು ಬೂದಿ 
ಮುಚ್ಚಿದ್ದ ಕೆಂಡದಂತೆ ಬ್ರಹ್ಮತೇಜಸ್ಸು ಪ್ರಕಟವಾಗದೆ ಮರೆ 
-ಗೊಂಡಿದ್ದ ಆ ಬ್ರಾಹ್ಮಣಶ್ರೇಷ್ಠನಿಗೆ ಈ ರೀತಿಯಾಗಿ ವ್ಯಂಗ್ಯದಿಂದ 
ತುಂಬಿದ ಮಾತುಗಳನ್ನು ಆಡಿದನು -॥ ೫ ॥ "ಅಯ್ಯೋ ಪಾಪ! 
ನಿನಗೆ ತುಂಬಾ ಆಯಾಸವಾಗಿರಬೇಕು. ಯಾರ ಸಹಾಯವೂ 
ಇಲ್ಲದೆ ಬಹುದೂರ ಬಹುಕಾಲದವರೆಗೂ ನೀನೊಬ್ಬನೇ ಪಲ್ಲಕ್ಕಿ 
ಯನ್ನು ಹೊತ್ತು ಬಂದಿರುವೆ. ನಿನ್ನ ದೇಹವೂ ಅಷ್ಟೇನೂ ದಪ್ಪ 
ವಾಗಿಲ್ಲ ಅಂಗಗಳೂ ದೃಢವಾಗಿಲ್ಲ ಜೊತೆಗೆ ಮುಪ್ಪು ನಿನ್ನನ್ನು 
ಆಕ್ರಮಿಸಿ ಅದುಮಿಹಾಕಿದೆಯಲ್ಲವೇ ?' ಹೀಗೆ ಬಹಳಷ್ಟು 


10 ಅಧ್ಯಾಯ] 


ಪಂಚಮ ಸೃಂಧ 


545 


ರ 


ರೇವಸ್ತುನಿ ಸಂಸ್ಥಾನವಿಶೇಷೇ5ಹಹಂಮಮೇತ್ಯನಧ್ಯಾರೋ | ಕಟಕಿಯನ್ನು ರಾಜನು ನುಡಿದರೂ ಅವನು ಹಿಂದಿನಂತೆಯೇ 


ಪಿತಮಿಥ್ಯಾಪ್ರತ್ಯಯೋ ಬ್ರಹ್ಮಭೂತಸ್ತೂಪ್ಲೀಂ ಶಿಬಿಕಾಂ 
ಪೂರ್ವವದುವಾಹ ॥ ೬॥ 


ಅಥ ಪುನಃ ಸಶಿಬಿಕಾಯಾಂ ವಿಷಮಗತಾಯಾಂ 
ಪ್ರಕುಪಿತ ಉವಾಚ ರಹೂಗಣಃ ಕಿಮಿದಮರೇ ತ್ವಂ 
ಜೀವನ್ಮತೋ ಮಾಂ ಕದರ್ಥಿಕೃತ್ಯ ಭರ್ತೃಶಾಸನಮ- 
ತಿಚರಸಿ ಪ್ರಮತ್ತಸ್ಯ ಚ ತೇ ಕರೋಮಿ ಚಿಕಿತ್ಸಾಂ ದಂಡ- 
ಪಾಣಿರಿವ ಜನತಾಯಾ ಯಥಾ ಪ್ರಕೃತಿಂ ಸ್ಟಾಂ ಭಜಿಷ್ಯಸ 


ಇತಿ ॥ ೭॥ 


ಏವಂ ಬಹ್ವ್ಹಬದ್ಧಮಪಿ ಭಾಷಮಾಣಂ ನರದೇವಾಭಿ- 
ಮಾನಂ ರಜಸಾ ತಮಸಾನುವಿದ್ದೇನ ಮದೇನ ತಿರಸೃತಾ- 
ಶೇಷಭಗವತ್ಸಿಯನಿಕೇತಂ ಪಂಡಿತಮಾನಿನಂ ಸ ಭಗವಾನ್‌ 
ಬ್ರಾಹ್ಮಣೋ ಬ್ರಹ್ಮಭೂತಃ ಸರ್ವಭೂತಸುಹೃದಾತ್ಮಾ 
ಯೋಗೇಶ್ಚರಚರ್ಯಾಯಾಂ ನಾತಿವೃತ್ಸನ್ನಮತಿಂ ಸ್ಮಯ- 
ಮಾನ ಇವ ವಿಗತಸ್ಮಯ ಇದಮಾಹ ॥ ೮ ॥ 


ಬ್ರಾಹ್ಮಣ ಉವಾಚ 


ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಬಂ 
ಭರ್ತುಃ ಸ ಮೇ ಸ್ಯಾದ್ಯದಿ ವೀರ ಭಾರಃ 

ಗಂತುರ್ಯದಿ ಸ್ಯಾದಧಿಗಮ್ಯಮಧ್ವಾ 
ಪೀವೇತಿ ರಾಶೌ ನ ವಿದಾಂ ಪ್ರವಾದಃ 


॥ ೯ ॥ 


ಸೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ 
ಕುತಡಯಂ ಕಲಿರಿಚ್ಛಾ ಜರಾ ಚ । 
ಎಲ ಬಿ ಲ 

ನಿದ್ರಾ ರತಿರ್ಮನ್ಯುರಹಂಮದಃ ಶುಚೋ 


ದೇಹೇನ ಜಾತಸ್ಯ ಹಿ ಮೇ ನ ಸಂತಿ ॥೧೦॥ 


ಸುಮ್ಮನೆ ಪ ಪಲ್ಲಕ್ಕಿಯನ್ನು ಹೊತ್ತು ನಡೆಯುತ್ತಿದ್ದವು. ರಾಜನ ಮಾತು 
ಗಳನ್ನು ಆತನು ಸ್ವಲ್ಪವೂ ಕಟ್ಟದಾಗಿ ಭಾವಿಸಲಿಲ್ಲ ಏಕೆಂದರೆ, 
ಪಂಚಭೂತಗಳು, ಇಂದ್ರಿಯಗಳು, ಅಂತಕರಣಗಳ ಸಮು 
ದಾಯವಾದ ಈ ತನ್ನ ಕೊನೆಯ ಶರೀರವು ಅವಿದ್ಯೆಯ 
ಓಉರ್ಯವೇ ಆಗಿದೆ ಎಂದು ಆತನು ಅರಿತಿದ್ದನು. ಅದು ವಿವಿಧ 
ಅಂಗಗಳಿಂದ ಕೂಡಿಕೊಂಡು ಕಾಣಿಸಿಕೊಂಡಿದ್ದರೂ ವಸ್ತುತಃ 
ಇರಲೇ ಇಲ್ಲ ಅದಕ್ಕಾಗಿ ಅದರಲ್ಲಿ ಅವನಿಗೆ 'ನಾನು-ನನ್ನದು' 
ಎಂಬ ಮಿಥ್ಯಾ ಅಧ್ಯಾಸವು ಸರ್ವಥಾ ಹೊರಟುಹೋಗಿತ್ರು ಮತ್ತು 
ಅವನು ಬ್ರಹ್ಮಸ್ವರೂಪನೇ ಆಗಿದ್ದನು. ॥ ೬ ॥ 

ತಾನು ಇಷ್ಟು ಹೇಳಿದರೂ ಪಲ್ಲಕ್ಕಿಯು ಸರಿಯಾಗಿ ಹೋಗದೆ 
ಇರುವುದನ್ನು ಕಂಡು ರಾಜನು ಕ್ರೋಧದಿಂದ ಕೆಂಡಕಾರುತ್ತಾ ಆ 
ಭರತಮುನಿಯನ್ನು. - "ಎಲವೋ | ಇದೇನಿದು ? ನೀನು ಜೀವಂತ 
ನಾಗಿದ್ದರೂ ಸತ್ತಿರುವೆಯಾ ? ನನ್ನನ್ನು ತಿರಸ್ಕರಿಸಿ ನನ್ನ ಆಜ್ಞೆಯನ್ನು 
ಉಲ್ಲಂಫಿಸಿದ್ದೀಯೆ. ದಂಡಪಾಣಿಯಾದ ಯಮಧರ್ಮರಾಜನು 
ಜನರಿಗೆ ಅಪರಾಧಕ್ಕಾಗಿ ಶಿಕ್ಷೆಯನ್ನು ಕೊಡುವಂತೆ ನಾನು ನಿನಗೆ 
ಈಗಲೇ ತಕ್ಕ ಚಿಕಿತ್ಸೆಯನ್ನು ಮಾಡುತ್ತೇನೆ. ಆಗ ನಿನ್ನ ಬುದ್ಧಿಯು 
ಸರಿಹೋಗುವುದು' ಎಂದು ಗದರಿಸಿದನು. ॥ ೭ ॥ 

ಹೀಗೆ ತಾನು ರಾಜನೆಂಬ ದುರಭಿಮಾನದಿಂದ ರಹೂಗಣ 
ರಾಜನು ಮನಬಂದಂತೆ ಮಾತುಗಳನ್ನಾಡಿದನು. ತನ್ನನ್ನು ಮಹಾ 
ಪಂಡಿತನೆಂದು ಭಾವಿಸಿಕೊಂಡು ರಜೋಗುಣ- ತಮೋಗುಣ 
ಗಳಿಂದ ಕೂಡಿದ ಅಹಂಕಾರಕ್ಕೆ ವಶನಾಗಿ, ಶ್ರೀಭಗವಂತನ ಅನನ್ಯ 
ಪ್ರೇಮಕ್ಕೆ ಪಾತ್ರನಾದ, ಭಕ್ತಶ್ರೇಷ್ಠನಾದ ಭರತನನ್ನು ತಿರಸ್ಕಾರ 
ಮಾಡಿದನು. ಯೋಗೇಶ್ವರರ ನಡೆಯು ಹೇಗಿರುತ್ತದೆ ? ಎಂಬು 
ದರ ಪರಿಚಯವೇ ಆತನಿಗೆ ಇರಲಿಲ್ಲ ಆತನ ಆ ಅಪಕ್ವವಾದ 
ಬುದ್ಧಿಯನ್ನು ನೋಡಿ ಸಮಸ್ತಪ್ರಾಣಿಗಳಲ್ಲಿಯೂ ಸೌಹಾರ್ದ 
ತುಂಬಿದ ಆತ್ಮವುಳ್ಳವನಾಗಿ ಬ್ರಹ್ಮದಲ್ಲಿ ನೆಲೆಗೊಂಡಿದ್ದ ಆ ಬ್ರಾಹ್ಮ 
ಣೋತ್ತಮನು ನಸುನಕ್ಕು ಯಾವ ಬಗೆಯ ಅಭಿಮಾನವೂ ಇಲ್ಲದೆ 
ಆ ರಾಜನಿಗೆ ಹೀಗೆಂದನು -॥ ೮ ॥ 

ಜಡಭರತನು ಹೇಳಿದನು - ಎಲ್ಫೆ ವೀರನೇ! ನೀನು ಹೇಳಿರು 
ವುದು ಯಥಾರ್ಥವಾಗಿದೆ. ಅದರಲ್ಲಿ ಉಪಹಾಸವೇನೂ ಇಲ್ಲ 
ಭಾರವೆಂಬ ವಸ್ತು ಇರುವುದಾದರೆ ಅದು ಹೊರುವವನಿಗೆ ಇದೆ. 
ಮಾರ್ಗ ಇರುವುದಾದರೆ ಅದು ನಡೆಯುವವನಿಗೆ ಇದೆ. ಔಪ್ಪ 
ನಾಗಿರುವುದು ಅದರದ್ದೇ ಆಗಿದೆ ; ಇವೆಲ್ಲವೂ ಶರೀರಕ್ಕಾಗಿಯೇ 
ಹೇಳಲಾಗುವುದು, ಆತ್ಮನಿಗೆ ಅಲ್ಲ ಜ್ಞಾನಿಗಳು ಹೀಗೆ ಮಾತಾಡು 
ವುದಿಲ್ಲ ॥ ೯ ॥ ದಪ್ಪನಾಗಿರುವಿಕೆ, ತೆಳ್ಳಗಿರುವಿಕೆ, ದೈಹಿಕ- 
ಮಾನಸಿಕ ರೋಗಗಳು, ಹಸಿವು-ಬಾಯಾರಿಕೆಗಳು, ಭಯ, 
ಧೈರ್ಯ, ಇಚ್ಛೆ ಮುಪ್ಪು ನಿದ್ರೆ, ಸ್ವೀ-ಪುರುಷರತಿ, ಕ್ರೋಧ, ದೈನ್ಯ, 
ಅಹಂಕಾರ, ಮದ ಮತ್ತು ಶೋಕ ಇವೆಲ್ಲ ಧರ್ಮಗಳು ದೇಹಾಭಿ 
ಮಾನದಿಂದಾಗಿ ಉಂಟಾಗುವ ಜೀವನಲ್ಲಿ ಇರುತ್ತವೆ. ನನ್ನಲ್ಲಿ 
ಇವುಗಳು ಲೇಶಮಾತ್ರವೂ ಇಲ್ಲ ॥ 7೦॥ ರಾಜನೇ! ಬದುಕಿ 
ದ್ದರೂ ಸತ್ತವನು ಎಂದು ನೀನು ಹೇಳಿದ ಮಾತು - ಎಷ್ಟು ಎಕಾರಿ 


566 


ಜೀವನ್ಮೃತತ್ವಂ ನಿಯಮೇನ ರಾಜನ್‌ 
ಆದ್ಯಂತವದ್ಯದ್ದಿಕ್ಟತಸ್ಯ ದೃಷ್ಟಮ್‌ | 
ಸ್ವಸ್ವಾಮ್ಯಭಾವೋ ಧ್ರುವ ಈಡ್ಯ ಯತ್ರ 


ತರ್ಹ್ಯುಚ್ಛತೇಂಸೌ ವಿಧಿಕೃತ್ಯಯೋಗಃ ॥ ೧೧॥ 


ವಿಶೇಷಬುದ್ದೇರ್ವಿವರಂ ಮನಾಕ್‌ ಚ 
ಪಶ್ಯಾಮ ಯನ್ನ ವ್ಯವಹಾರತೋತನ್ಯತ್‌ 

ಕ ಈಶ್ವರಸ್ತತ್ರ ಕಿಮೀಶಿತವ್ಯಂ 
ತಥಾಪಿ ರಾಜನ್‌ ಕರವಾಮ ' ಕಿಂ ತೇ 


॥1 ೧೨ ॥ 


ಉನ್ನತ್ತಮತ್ತಜಡವತ್ತ ಕ ಸಂಸ್ಥಾಂ 
ಗತಸ್ಯ ಮೇ ವೀರ ಚಿಕಿತಿತೇನ 
ಅರ್ಥಃ ಕಿಯಾನ್‌ ಭವತಾ ಶಿಕ್ಷಿತೇನ 
ಸ್ತಬ್ಧಪ್ರಮತ್ತಸ್ಥ ಚ ಪಿಷ್ಠಪೇಷ: 


1 ೧೩ ॥ 


ಶ್ರೀಶುಕ ಉವಾಚ 


ಏತಾವದನುವಾದಪರಿಭಾಷಯಾ ಪ್ರತ್ಯುದೀರ್ಯ 
ಮುನಿವರ ಉಪಶಮಶೀಲ ಉಪರತಾನಾತ್ಯನಿಮಿತ್ತ 
ಉಪಭೋಗೇನ ಕರ್ಮಾರಬ್ಬಂ ವ್ಯಪನಯನ್‌ ರಾಜ- 
ಯಾನಮಪಿ ತಥೋವಾಹ ॥ ೧೪ ॥ ಸ ಚಾಪಿ ಪಾಂಡ- 
ಮೇಯ ಸಿಂಧುಸೌವೀರಪತಿಸ್ತತ್ತ ಹಜ್ಞಾಸಾಯಾಂ ಸಮ್ಯ- 
ಕ್‌ಶ್ರದ್ಧಯಾಧಿಕೃತಾಧಿಕಾರಸ್ತದ್ಭದಯಗ್ರಂಥಿಮೋಚನಂ 
ದ್ವಿಜವಚ ಆಶ್ರುತ್ಯ ಬಹುಯೋಗಗ್ರಂಥಸಮ್ಮತಂ ತ್ವರಯಾ- 
ವರುಷ್ಯ ಶಿರಸಾ ಪಾದಮೂಲಮುಪಸೃತಃ ಕ್ಷಮಾಪಯನ್‌ 
ವಿಗತನೃಪದೇವಸ್ಥಯ ಉವಾಚ ॥ ೧೫ ॥ | 


ಕಸ್ತ್ವಂ. ನಿಗೂಢಶ್ಚರಸಿ ದ್ವಿಜಾನಾಂ 
ಬಿಭರ್ಷಿ ಸೂತ್ರಂ ಕತಮೋತವಧೂತಃ 

ಕಸ್ಯಾಸಿ ಕುತ್ರತ್ಯ ಇಹಾಪಿ ಕಸ್ಮಾತ್‌ 
ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲ 


11 ೧೬ I 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಪದಾರ್ಥಗಳಿವೆಯೋ ಅವೆಲ್ಲವುಗಳಲ್ಲಿ ನಿಯಮಿತರೂಪದಿಂದ 
ಇವೆರಡು ಮಾತುಗಳು ಕಂಡುಬರುತ್ತವೆ. ಏಕೆಂದರೆ, ಅವೆಲ್ಲವೂ 
ಆದಿ-ಅಂತ್ಯಗಳು ಇರುವಂತಹವುಗಳು. ಎಲ್ಫೆ ಯಶಸ್ವೀರಾಜನೇ ! 
ಸ್ವಾಮಿ-ಸೇವಕ-ಭಾವ ಸ್ಥಿರವಾಗಿರುವಲ್ಲಿಯೇ ಆಜ್ಞಾಪಾಲ 
ನಾದಿಗಳ ನಿಯಮ ಹೊಂದಬಲ್ಲದು. ॥ ೧೧ ॥ "ನೀನು ರಾಜ 
ನಾಗಿದ್ದಿ ಮತ್ತು ನಾನು ಪ್ರಜೆಯಾಗಿದ್ದೇನೆ' ಈ ರೀತಿಯ ಭೇದ 
ಬುದ್ಧಿಯು ವ್ಯವಹಾರವಲ್ಲದೆ ಬೇರೆ ಯಾವುದೂ ಕಂಡುಬರುವು 
ದಿಲ್ಲ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ, ಯಾರನ್ನು ಸ್ವಾಮಿ 
ಯಾರನ್ನು ಸೇವಕನೆಂದು ಹೇಳುವುದು ? ಆದರೂ ರಾಜನೇ! 
ನಿನಗೆ ಸ್ವಾಮಿತ್ವದ ಅಭಿಮಾನವಿದ್ದರೆ ಹೇಳು, ನಾನು ನಿನ್ನ ಯಾವ 
ಸೇವೆಮಾಡಲಿ ? ॥ ೧೨ ॥ ವೀರನೇ | ನಾನು ಉನ್ನತ್ತ, ಜಡನಂತೆ 
ನನ್ನ ಸ್ಥಿತಿಯಲ್ಲೇ ಇರುತ್ತೇನೆ. ನನಗೆ ಚಿಕಿತ್ಸೆಮಾಡಿ ನಿನಗೆ ಏನು 
ಸಿಗುವುದಿದೆ ? ವಾಸ್ತವವಾಗಿ ನಾನು ಜಡ ಮತ್ತು ಪ್ರಮಾದಿಯೇ 
ಆಗಿದ್ದರೆ ನನಗೆ ಶಿಕ್ಷೆ ಕೊಡುವುದು ಪಿಷ್ಠಪೇಷಣದಂತೆ ವ್ಯರ್ಥವೇ 
ಆದೀತಲ್ಲ! ॥ ೧೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕ್ಷಿ 
ತನೇ | ಜಡಭರತ ಮಹಾಮುನಿಯು ರಾಜನಿಗೆ ಯಥಾರ್ಥವಾದ 
ತತ್ತ ವನ್ನು ಉಪದೇಶಮಾಡುತ್ತಾ ಹೀಗೆ ಉತ್ತರ ಹೇಳಿ ಮೌನ 
ವಾದನು. ಅವನಲ್ಲಿ ದೇಹಾತ್ಸಬುದ್ದಿಗೆ ಹೇತುಭೂತವಾದ 
ಅಜ್ಞಾನವು ನಿವೃತ್ತವಾಗಿ ಹೋಗಿತ್ತು, ಅದರಿಂದ ಅವನು ಪರಮ 
ಶಾಂತನಾಗಿದ್ದನು. ಆದ್ದರಿಂದ ಇಷ್ಟು ಹೇಳಿ ಭೋಗದ ಮೂಲಕ 
ಪ್ರಾರಬ್ಧವನ್ನು ಕ್ಹಯಗೊಳಿಸಲಿಕ್ಕಾಗಿ ಅವನು ಪುನಃ ಮೊದಲಿ 
ನಂತೆಯೇ ಆ ಪಲ್ಲಕ್ಕಿಯನ್ನು ಹೆಗಲಮೇಲೇರಿಸಿ ನಡೆಯತೊಡಗಿ 
ದನು. ॥ ೧೪ ॥ ಸಿಂಧು-ಸೌವೀರಪತಿಯಾದ ರಹೂಗಣನೂ 
ಕೂಡ ತನ್ನ ಉತ್ತಮ ಶ್ರದ್ಧೆಯಿಂದ ತತ್ತ್ವಜ್ಞಾನದ ಪೂರ್ಣ ಅಧಿ 
ಕಾರಿಯಾಗಿದ್ದವು. ಅನೇಕ ಯೋಗ ಗ್ರಂಥಗಳಿಂದ ಸಮರ್ಥಿತ 
ವಾದ ಹೃದಯ ಗ್ರಂಥಿಯು ಕತ್ತರಿಸುವಂತಹ ಆ ಬ್ರಾಹ್ಮಣೋತ್ರ 
ಮನ ವಚನವನ್ನು ಕೇಳಿ ಆ ರಾಜನು ಒಡನೆಯೇ ಪಲ್ಲಕ್ಕಿಯಿಂದ 
ಇಳಿದುಬಂದನು. ಅವನ ರಾಜಮದವು ಪೂರ್ಣವಾಗಿ ಹೊರಟು 
ಹೋಗಿತ್ತು. ಅವನು ಜಡಭರತನ ಕಾಲಿಗೆ ಬಿದ್ದು ತನ್ನ ಅಪರಾಧಕ್ಕೆ 
ಕ್ಷಮೆಯನ್ನು ಬೇಡುತ್ತಾ ಹೀಗೆಂದನು. ॥ ೧೫ ॥ 

ಎಲೈ ಮಹಾತ್ಮರೇ ! ವೇಷಾಂತರದಲ್ಲಿ ಸಂಚರಿಸುತ್ತಿರುವ ತಾವು 
ಯಾರು? ಯಜ್ಞೋಪವೀತವನ್ನು ಧರಿಸಿರುವುದರಿಂದ ತಾವು 
ಬ್ರಾಹ್ಮಣರಿರಬೇಕು. ದತ್ತಾತ್ರೇಯರೇ ಮುಂತಾದ ಅವಧೂತರಲ್ಲಿ 


. ಯಾರಾಗಿದ್ದೀರಿ? ತಾವು ಯಾರ ಪುತ್ರರು? ತಮ್ಮ ಜನ್ನಸ್ಥಳ 


ಯಾವುದು? ಇಲ್ಲಿಗೆ ತಾವು ಹೇಗೆ ಪಾದ ಬೆಳೆಸಿದಿರಿ ? ನಮಗೆ 
ಮಂಗಳವನ್ನುಂಟುಮಾಡುವುದಕ್ಕಾಗಿ ತಾವು ದಯಮಾಡಿಸಿದ್ದರೆ - 
ಶುದ್ಧ ಸತ್ವ್ಯಮಯ ಮೂರ್ತಿಯಾದ ಸಾಕ್ಷಾತ್‌ ಭಗವಾನ್‌ ಕಪಿಲ 
ದೇವರೇ ತಾವಲ್ಲ ತಾನೇ? ॥ ೧೬ ॥ ನಾನು ಇಂದ್ರನ ಮಜ್ರಾ 
ಯುಧಕ್ಕೆ ಹೆದರುವುದಿಲ್ಲ ಮಹಾದೇವನ ತ್ರಿಶೂಲಕ್ಕೂ ಭಯ 
ಪಡುವಿದಿಲ್ಲ ಯಮರಾಜನ ದಂಡಕ್ಕೂ ಅಂಜುವುದಿಲ್ಲ ನನಗೆ 


10 ಅಧ್ಯಾಯ] 


ಪಂಚಮ ಸೃಂಧ 


547 


ಹಾರಘಾಕಾಾರಾಣಾ ಇ ಅ ಅ ಟೆ 


ನಾಹಂ ವಿಶಂಕೇ ಸುರರಾಜವಜ್ರಾತ್‌ 
ನ ತ್ರ್ಯಕ್ಷಶೂಲಾನ್ನ ಯಮಸ್ಯ ದಂಡಾತ್‌ । 
ನಾಗ್ಗರ್ಕಸೋಮಾನಿಲವಿತ್ತಪಾಸ್ಟ್ರಾ 


ಚ್ಛಂಕೇ ಭೃಶಂ ಬ್ರಹ್ಮಕುಲಾವಮಾನಾತ್‌ ॥ ೧೭ ॥ 


ತದ್‌ ಬ್ರೂಹ್ಯಸಂಗೋ ಜಡವನ್ನಿಗೂಢ- 
ವಿಜ್ಞಾನವೀರ್ಯೋ ವಿಚರಸ್ಯಪಾರ: 1 
ವಚಾಂಸಿ ಯೋಗಗ್ರಥಿತಾನಿ ಸಾಧೋ 
ನನಃ ಕ್ಹಮಂತೇ ಮನಸಾಪಿ ಭೇತ್ತುಮ್‌ ॥ ೧೮ ॥ 


ಅಹಂ ಚ ಯೋಗೇಶ್ವರಮಾತ್ಮತತ್ತ್ವ- 
ವಿದಾಂ ಮುನೀನಾಂ ಪರಮಂ ಗುರುಂ ವೈ I 
ಪ್ರಷ್ಟುಂ ಪ್ರವ್ನತ್ತಃ ಕಿಮಿಹಾರಣಂ ತತ್‌ 


ಸಾಕಾದರಿಂ ಜ್ಲಾನಕಲಾವತೀರ್ಣಮ್‌ ॥ ೧೯॥ 
ಐಂ ಣ್‌ 
ಸ ವೈ ಭವಾಂಲ್ಲೋಕನಿರೀಕೃಣಾರ್ಥ- 
ಮವ್ಯಕ್ಕಲಿಂಗೋ ವಿಚರತ್ಯಪಿಸ್ಟಿತ್‌ | 
ಯೋಗೇಶ್ವರಾಣಾಂ ಗತಿಮಂಧಬುದ್ಧಿಃ 
ಕಥಂ ವಿಚಕ್ಷೀತ ಗೃಹಾನುಬಂಧಃ ॥ ೨೦ ॥ 


ದೃಷ್ಟ ಶ್ರಮಃ ಕರ್ಮತ ಆತ್ಮನೋ ವೈ 
ಭರ್ತುರ್ಗಂತುರ್ಭವಶಶ್ಚಾನುಮನ್ಯೇ | 
ಯಥಾಸತೋದಾನಯನಾದ್ಯಭಾವಾತ್‌ 


ಸಮೂಲ ಇಷ್ಟೋ ವ್ಯವಹಾರಮಾರ್ಗಃ ॥ ೨೧॥ 
ಸ್ಮಾಲ್ಯಗ್ನಿತಾಪಾತ್ಪಯಸೋಇ ಭಿತಾಪ- 

ಸತ್ತಾಪತಸ್ತಂಡುಲಗರ್ಭರಂಧಿ: | 
ದೇಹೇಂದ್ರಿಯಾಸ್ವಾಶಯಸನ್ನಿಕರ್ಷಾತ್‌ 

ತತ್ತಂಸತಿಃ ಪುರುಷಸ್ಯಾನುರೋಧಾತ್‌ ॥ ೨೨ ॥ 


ಶಾಸ್ತಾಭಿಗೋಪ್ತಾ ನೃಪತಿಃ ಪ್ರಜಾನಾಂ 

ಯಃ ಕಿಂಕರೋ ವೈ ನ ಪಿನಷ್ಪಿ ಪಿಷ್ಟಮ್‌ । 
ಸ್ಹಧರ್ಮಮಾರಾಧನಮಚ್ಯುತಸ್ಯ 

ಯದೀಹಮಾನೋ ವಿಜಹಾತ್ಯಘೌಫಮ್‌ ॥ ೨೩ 1 


ಅಗ್ನಿ, ಸೂರ್ಯ, ಚಂದ್ರ, ವಾಯು ಮತ್ತು ಕುಬೇರ ಇವರ ಅಸ್ತ 
ಶಸ್ತ್ರಗಳ ಯಾವ ಭಯವೂ ಇಲ್ಲ ಆದರೆ ನಾನು ಬ್ರಾಹ್ಮಣಕುಲದ 
ಅಪಮಾನದಿಂದ ತುಂಬಾ ಹೆದರುತ್ತೇನೆ. ॥ ೧೭ ॥ ಆದ್ದರಿಂದ 
ಜ್ಲಾನ-ಶಕ್ತಿಗಳು ಪೂರ್ಣವಾಗಿದ್ದರೂ ಅವುಗಳನ್ನು ತೋರ್ಪಡಿಸದೆ 
ಮೂಢರಂತೆ ಕಾಣುತ್ತಾ, ಯಾರ ಸಂಗಕ್ಕೂ ಸೇರದೆ ಒಂಟಿಯಾಗಿ 
ಸಂಚರಿಸುತ್ತಿರುವ ತಾವು ಯಾರು 9 ತಮ್ಮ ಆಳವೇನು ಎಂಬುದು 
ತಿಳಿಯುತ್ತಿಲ್ಲ ಯೋಗತತ್ತ ದಿಂದ ಸಂಪನ್ನವಾಗಿರುವ ತಮ್ಮ 
ಮಾತುಗಳು ಬುದ್ದಿಯಿಂದ ಎಷ್ಟು ಆಲೋಚಿಸಿದರೂ ನನಗೆ ಅರ್ಥ 
ವಾಗುತ್ತಿಲ್ಲ ನನ್ನ ಸಂದೇಹವೂ ಹೋಗುತ್ತಿಲ್ಲ ॥ ೧೮ ॥ ಈ ಲೋಕ 
ದಲ್ಲಿ ಶರಣುಹೊಂದುವುದಕ್ಕೆ ಯೋಗ್ಯವಾದ ಏಕೈಕ ವಸ್ತು 
ಯಾವುದು ? ಎಂಬುದನ್ನು ಕೇಳುವುದಕ್ಕಾಗಿ ನಾನು ಆತ್ಮಜ್ಞಾನ 
ಗಳಾದ ಮುನಿಗಳಿಗೆಲ್ಲ ಪರಮಗುರುಗಳಾದ ಜ್ಞಾನಕಲೆಯಿಂದ 
ಅವತಾರಮಾಡಿರುವ ಸಾಕ್ಟಾತ್‌ ಶ್ರೀಹರಿಯಾಗಿರುವ ಭಗವಾನ್‌ 
ಕಪಿಲರಲ್ಲಿಗೆ ಹೋಗುತ್ತಿದ್ದೇನೆ. ॥ ೧೯ ॥ ಲೋಕಗಳ ಸ್ಥಿತಿಯನ್ನು 
ನೋಡುವುದಕ್ಕೋಸ್ಕರ ತಮ್ಮ ರೂಪವನ್ನು ಮರೆಸಿಕೊಂಡು 
ಓಡಾಡುತ್ತಿರುವ ಆ ಕಪಿಲಮುನಿಗಳೇ ತಾವಾಗಿದ್ದೀರೋ ? ಗೃಹ 
ದಲ್ಲಿ ಆಸಕ್ಕನಾಗಿರುವ ಬುದ್ಧಿಹೀನನಿಗೆ ಯೋಗೇ ಶ್ವರರ ಗತಿಯನ್ನು 
ಹೇಗೆ ತಾನೇ ತಿಳಿಯಲು ಸಾಧ್ಯವಾದೀತು ? ॥ ೨೦ ॥ 

“ನಾನು ಯುದ್ಧಾದಿ ಕರ್ಮಗಳಲ್ಲಿನನಗೆ ಶ್ರಮವಾಗುವುದನ್ನು 
ನೋಡಿದ್ದೇನೆ. ಅದಕ್ಕಾಗಿ ಭಾರಹೊತ್ತುಕೊಂಡು ಮಾರ್ಗದಲ್ಲಿ 
ನಡೆಯುವುದರಿಂದ ನಿಮಗೂ ಕೂಡ ಅವಶ್ಯವಾಗಿ ಶ್ರಮವಾಗಿರ 
ಬಹುದೆಂದು ತಿಳಿದೆ. ನನಗಾದರೋ ವ್ಯವಹಾರ ಮಾರ್ಗವೇ 
ಸತ್ಯವೆಂದು ತಿಳಿಯುತ್ತದೆ ಏಕೆಂದರೆ ಮಿಥ್ಯೆಯಾದ ಗಡಿಗೆಯಿಂದ 
ನೀರು ತರುವುದು ಮುಂತಾದ ಕಾರ್ಯಗಳು ಆಗುವುದಿಲ್ಲ 
॥ ೨೧ ॥ (ದೇಹಾದಿ ಧರ್ಮಗಳು ಆತ್ಮನ ಮೇಲೆ ಯಾವ ಪ್ರಭಾವ 
ವನ್ನೂ ಉಂಟು ಮಾಡುವುದಿಲ್ಲ ಎಂಬ ಮಾತೂ ಇಲ್ಲ) ಒಲೆಯ 
ಮೇಲಿಟ್ಟ ನೀರುತುಂಬಿದ ಪಾತ್ರೆಯು ಬೆಂಕಿಯಿಂದ ಕಾದಾಗ ಆ 
ನೀರು ಕುದಿಯತೊಡಗುತ್ತದೆ ಮತ್ತು ಅದರಲ್ಲಿ ಹಾಕಿದ ಅಕ್ಕಿಯ 
ಒಳಭಾಗವೂ ಬೆಂದುಹೋಗುತ್ತದೆ. ಹೀಗೆಯೇ ತನ್ನ ಉಪಾಧಿ 
ಗಳನ್ನು ಅನುವರ್ತಿಸುವ ಕಾರಣದಿಂದ ದೇಹ, ಇಂದ್ರಿಯಗಳು, 
ಪ್ರಾಣ ಮತ್ತು ಮನಸ್ಸು ಇವುಗಳ ಸನ್ನಿಧಿಯಿಂದ ಆತ್ಮನಿಗೂ ಕೂಡ 
ಅವುಗಳ ಧರ್ಮಗಳಾದ ಶ್ರಮಾದಿಗಳ ಅನುಭವ ಆಗಿಯೇ 
ಆಗುವುದು. ॥ ೨೨ ॥ ರಾಜನು ಚಿಕಿತ್ಸೆಯ ರೂಪದಲ್ಲಿ ಅಪರಾಧಿ 
ಗಳಿಗೆ ದಂಡಾದಿವಿಧಿಗಳನ್ನು ವಿಧಿಸುವುದು ವ್ಯರ್ಥವೆಂದು ತಾವು 
ಹೇಳಿದಿರಿ. ಆದರೆ ರಾಜನಾದರೋ ಪ್ರಜೆಯ ಶಾಸನ ಮತ್ತು 
ಪಾಲನೆ ಮಾಡಲಿಕ್ಕಾಗಿ ನಿಯುಕ್ತನಾದ ಅವರ ದಾಸನೇ ಆಗಿದ್ದಾನೆ. 
ಅವನು ಉನ್ನತ್ತರಿಗೆ ದಂಡವಿಧಿಸುವುದು ಹಿಟ್ಟನ್ನು ಪುನಃ ಬೀಸು 
ವಂತೆ ವರ್ಥವಾಗಲಾರದು. ಏಕೆಂದರೆ, ತನ್ನ ಧರ್ಮವನ್ನು ಪಾಲಿ 
ಸುವುದು ಭಗವಂತನ ಸೇವೆಯೇ ಆಗಿದೆ. ಅದನ್ನು ಆಚರಿಸು 
ವವನು ತನ್ನ ಸಮಸ್ತ ಪಾಪರಾಶಿಯನ್ನು ನಾಶಮಾಡಿಬಿಡು 


ತಾನೆ. ॥ ೨೩. ॥ 
ಕಾ 


548 ಶ್ರೀಮದ್ಭಾಗವತ [ ಅಧ್ಯಾಯ 11 
ತನ್ನೇ ಭವಾನ್ನರದೇವಾಭಿಮಾನ- ದೀನಬಂಧುಗಳೇ | ರಾಜನೆಂಬ ಅಭಿಮಾನದಿಂದ ಉನ್ಮತ್ತ 
'ಮದೇನ ತುಚ್ಛೀಕೃತಸತ್ತಮಸ್ಯ । ನಾಗಿ ನಾನು ನಿಮ್ಮಂತಹ ಪರಮ ಸಾಧುಗಳ ತಿರಸ್ಕಾರ ಮಾಡಿದೆ. 
ಕಪೀಷ ಮೆ ತ್ರೀದೃಶಮಾರ್ತಬಂಧೋ ಈಗ ಇಂತಹ ಸಾಧುಗಳ ಅವಜ್ಞೆಯಂತಹ ಅಪರಾಧದಿಂದ ನಾನು 
ಆ ಇಡಿ SAE ವಧಾನಮಂಹಃ ॥ ೨೪ ॥ | ಮಸನಾಗುವಡೆ ಕೃಪೆದೋರಿರಿ. ॥ ೨೪ ॥ ನೀವು ದೇಹಾಭಿಮಾನ 
೪ ಶೂನ್ಯರೂ, ವಿಶ್ವಬಂಧುಗಳೂ, ಶ್ರೀಹರಿಯ ಅನನ್ಯ ಭಕ್ತರೂ 
ಆಗಿರುವಿರಿ. ಇದಕ್ಕಾಗಿ ಎಲ್ಲದರಲ್ಲಿ ಸಮಾನದ್ಭಷ್ಟಿ ಇರುವುದರಿಂದ 
ಈ ಮಾನಾಪಮಾನದಿಂದಾಗಿ ನಿಮ್ಮಲ್ಲಿ ಯಾವುದೇ ವಿಕಾರ 
ಉಂಟಾಗಲಾರದು. ಆದರೂ ಓರ್ವ ಮಹಾಪುರುಷರ ಅಪ 
ಮಾನಮಾಡುವುದರಿಂದ ನನ್ನಂಥವನು ಸಾಕ್ಟಾತ್‌ ತ್ರಿಶೂಲ 
ನ ವಿಕ್ರಿಯಾ ವಿಶ್ವಸುಹೃತಖಸ್ಯ ಪಾಣಿಯಾದ ಮಹಾದೇವನಂತೆ ಪ್ರಭಾವಶಾಲಿಯಾಗಿದ್ದರೂ ತನ್ನ 
ಸಾಮ್ಯೇನ ವೀತಾಭಿಮತೇಸವಾಪಿ [] ಅಪರಾಧದಿಂದ ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ನಾಶವಾಗಿ 
ಮಹದ್ವಿಮಾನಾತ್ಸ ಕ್ಟತಾದ್ಧಿ ಮಾದೃಜ್‌ ಹೋಗುವನು. ॥ ೨೫ ॥ 
ನಂಕ್ಚ ತೈದೂರಾದಪಿ ಶೂಲಪಾಣಿಃ ॥ ೨೫ ॥ ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 
ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ ದಶಮೋ5 ಧ್ಯಾಯಃ॥ ೧೦ ॥ 
ವಾರ ಪಾತ್ರ ರಾ 
ಹನ್ನೊಂದನೆಯ ಅಧ್ಯಾಯ 
ರಹೂಗಣರಾಜನಿಗೆ ಭರತಮುನಿಯ ಉಪದೇಶ 

ಬ್ರಾಹ್ಮಣ ಉವಾಚ ಜಡಭರತನು ಹೇಳಿದನು - ಎಲ್ಫೆ ರಾಜನೇ! ನೀನು 
ಅಕೋವಿದಂ: ಕೋವಿದವಾದವಾದಾನ್‌ ಅಜ್ಞಾನಿಯಾಗಿದ್ದರೂ ಪಂಡಿತರಂತೆ ಪ್ರೌಢವಾದ ವಾದ-ವಿವಾದ 
up ದಸ್ಯ ಥೋ ನಾತಿವಿದಾಂ ವರಿಷ | ಗಳ ಮಾತನ್ನು ಆಡುತ್ತಿರುವ. ಇದರಿಂದ ಶ್ರೇಷ್ಠ ಜ್ಞಾನಿಗಳಲ್ಲಿ ನಿನ್ನನ್ನು 
ಸ ಹಾರಚೋ ಹ ಷಹ Ns ಪರಿಗಣಿಸಲಾಗುವುದಿಲ್ಲ- ತತ್ತ್ವಜ್ಞಾನಿಗಳು ಈ ಅವಿಚಾರಸಿದ್ಧ 
4 ನ ಮರ್ಶೇನ ೫ ಸಹಾಮನಂತಿ Hou ವಾದ ಸ್ವಾಮಿ-ಸೇವಕ ಮುಂತಾದ ವ್ಯವಹಾರಗಳನ್ನು ಪರಮಾರ್ಥ 
ಫ್‌ ದೊಡನೆ ಸೇರಿಸಿ ಹೇಳುವುದಿಲ್ಲ ॥ ೧ ॥ ರಾಜನೇ! ಗೃಹಸ್ಥ 
ತಥೈವ ರಾಜನ್ನುರುಗಾರ್ಹಮೇಧ- ಜನರಿಗೆ ಉಚಿತವಾಗಿರುವ ಯಜ್ಞವಿಧಿಯ ವಿಸ್ತಾರದಲ್ಲಿಯೇ 
ವಿತಾನವಿದ್ಯೋರುವಿಜೃಂಭಿತೇಷು | ಹೆಚ್ಚಾಗಿ ಆಸಕ್ತವಾಗಿರುವ ವೈದಿಕ ಕರ್ಮಕಾಂಡದ ಬಗೆಗೂ ಇದೇ 
ನ ವೇದವಾದೇಷು ಹಿ ತತ್ತ ನಾದಃ ಮಾತನ್ನು ಹೇಳಬೇಕಾಗುತ್ತದೆ. ಪರಿಶುದ್ಧವಾದ ತತ್ತ್ವಜ್ಞಾನದ ಅಭಿ 
ಪ್ರಾಯೇಣ ಶುದ್ಧೋ ನು ಚಕಾಸ್ತಿ ಸಾಧು: ॥ ೨ ॥ ವ್ಯಕ್ತಿಯು ಸಾಮಾನ್ಯವಾಗಿ ಆ ವೇದವಾದಗಳಲ್ಲಿಯೂ ಪೂರ್ಣ 


ನ ತಸ್ಯ ತತ್ತ ಗಹಣಾಯ ಸಾಕ್ಟಾದ್‌ 
ವರೀಯಸೀರಪಿ ವಾಚಃ ಸಮಾಸನ್‌ । 
ಸ್ವಪ್ನೇ ನಿರುಕಾ ಗೃಹಮೇಧಿಸೌಖ್ಯಂ 
ನ ಯಸ್ಕ ಹೇಯಾನಮುಮಿತಂ ಸ್ವಯಂ ಸ್ಯಾತ್‌ HA 


ಯಾವನ್ನನೋ ರಜಸಾ ಪೂರುಷಸ್ಯ 
ಸತ್ತೆ ಪಿನ ವಾ ತಮಸಾ ವಾನುರುದ್ಧಮ್‌ | 
ಚೇತೋಭಿರಾಕೂತಿಭಿರಾತನೋತಿ 
ನಿರಂಕುಶಂ ಕುಶಲಂ ಚೇತರಂ 


ವಾ ॥ಟ೪॥ 


ವಾಗಿ ಆಗಿಲ್ಲ ॥ ೨ ॥ ಈ ಗೃಹಸ್ಥ ಜನೋಚಿತ ಯಜ್ಞಾಧಿ ಕರ್ಮ 
ಗಳಿಂದ ದೊರೆಯುವ ಸ್ವರ್ಗಾದಿ ಸುಖಗಳು ಕನಸಿನಂತೆ ಹೇಯ 


| ವೆಂದು ಯಾವನಿಗೆ ತಿಳಿಯುವುದಿಲ್ಲವೋ ಆತನಿಗೆ ತತ್ತ ಎಜ್ಲಾನ 


ವನ್ನುಂಟು ಮಾಡುವುದಕ್ಕೆ ಶ್ರೇಷ್ಠತಮವಾದ ಉಪನಿಷದ್ವಾಣಿಗಳೂ 
ಸಮರ್ಥವಾಗಿಲ್ಲ ॥ ೩ ॥ ಮನುಷ್ಯನ ಮನಸ್ಸು ಸತ್ತ್ವ, ರಜ, 
ತಮ ಈ ಗುಣಗಳಿಗೆ ವಶವಾಗಿರುವ ತನಕ ಅದು ನಿರಂಕುಶವಾಗಿ 
ಅವನ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಂದ ಶುಭಾ 
ಶುಭ ಕರ್ಮಗಳನ್ನು ಮಾಡಿಸುತ್ತಲೇ ಇರುತ್ತದೆ. ॥ ೪ ॥ ಈ ಮನಸ್ಸು 
ವಾಸನಾಮಯ, ವಿಷಯಾಸಕ್ತ ಗುಣಗಳಿಂದ ಪ್ರೇರಿತವಾಗಿ, 


11 ಅಧ್ಯಾಯ] 


ಪಂಚಮ ಸೃಂಧ 


549 


ದ ದಲ ನ 


ಸ ವಾಸನಾತ್ಮಾ ವಿಷಯೋಪರಕ್ತೋ 
ಗುಣಪ್ರವಾಹೋ ವಿಕೃತ: ಷೋಡಶಾತ್ಮಾ । 

ಬಿಭ್ರತ್ಪೃಥಜ್‌ನಾಮಭಿ ರೂಪಭೇದ- 
ಮಂತರ್ಬಹಿಷ್ಟಂ ಚ ಪು್ಬೆಸನೋತಿ ॥ ೫ ॥ 


ದುಃಖಂ ಸುಖಂ ವ್ಯತಿರಿಕ್ಕಂ ಚ ತೀವ್ರಂ 
ಕಾಲೋಪಪನ್ನಂ ಫಲಮಾವ್ಯನಕ್ಕಿ | 
ಆಲಿಂಗ್ಯ ಮಾಯಾರಚಿತಾಂತರಾತ್ಮಾ 


ಸ್ವದೇಹಿನಂ ಸಂಸ್ಕೃತಿಚಕ್ರಕೂಟಃ ॥ ೬ ॥| 


ಸದಾವಿಃ 
ಸ್ಥೂಲಸೂಕ್ಷ್ಮಃ I 

ವದಂತಿ 

ಪರಾವರಸ್ಯ 


ತಾವಾನಯಂ ವ್ಯವಹಾರಃ 
ಕ್ಷೇತ್ರಜ್ಞ ಸಾಕ್ಟೋ ಭವತಿ 

[el [iy 
ತಸ್ಮಾನ್ಶನೋ ಲಿಂಗಮದೋ 


ಗುಣಾಗುಣತ್ವಸ್ತ un 


ಗುಣಾನುರಕ್ಕಂ ವ್ಯಸನಾಯ ಜಂತೋಃ 
ಕ್ಷೇಮಾಯ ನೈರ್ಗುಣ್ಯಮಥೋ ಮನಃ ಸ್ಯಾತ್‌ । 
ಯಥಾ ಪ್ರದೀಪೋ ಫೃತವರ್ತಿಮಶ್ನನ್‌ 
ಶಿಖಾಃ ಸಧೂಮಾ ಭಜತಿ ಹ್ಯನ್ಯದಾ ಸ್ವಮ್‌ । 
ಪದಂ ತಥಾ ಗುಣಕರ್ಮಾನುಬದ್ದಂ 
ವೃತ್ತೀರ್ಮನಃ , ಶ್ರಯತೇಶನ್ಯತ್ರ ತತ್ತ್ವಮ್‌ ॥ ೮ ॥ 


ಏಕಾದಶಾಸನ್ಮನಸೋ ಹಿ ವೃತ್ತಯ 
ಆಕೂತಯಃ ಪಂಚ ಧಿಯೋಂಭಿಮಾನಃ 
ಮಾತ್ರಾಣಿ ಕರ್ಮಾಣಿ ಪುರಂ ಚ ತಾಸಾಂ 


ವದಂತಿ ಹೈಕಾದಶ ವೀರ ಭೂಮೀಃ ॥ ೯ ॥ 

ಗಂಧಾಕೃತಿಸರ್ಶರಸಶ್ರವಾಂಸಿ 
ಲ ಬ 

ವಿಸರ್ಗರತ್ಯರ್ತ್ಯಭಿಜಲ್ಪಶಿಲ್ವಾ! | 
ಏಕಾದಶಂ ಸ್ವೀಕರಣಂ ಮಮೇತಿ 

ಶಯ್ಯಾಮಹಂ ದ್ವಾದಶಮೇಕ ಆಹುಃ ॥ ೧೦ ॥ 
ದ್ರವ್ಯಸ್ಥಭಾವಾಶಯಕರ್ಮಕಾಲೈ- 

ರೇಕಾದಶಾಮೀ ಮನಸೋ ವಿಕಾರಾಃ 1 
ಸಹಸ್ರಶಃ ಶತಶಃ ಕೋಟಿಶಶ್ಚ 


ಕ್ಷೇತ್ರಜ್ರತೋ ನ ಮಿಥೋ ನ ಸ್ವತಃ ಸ್ಯುಃ ॥ ೧೧॥ 


ವಿಕಾರಿ ಮತ್ತು ಭೂತಗಳು ಹಾಗೂ ಇಂದ್ರಿಯರೂಪವಾದ ಹದಿ 
ನಾರು ಕಲೆಗಳಲ್ಲಿ ಮುಖ್ಯವಾದುದು. ಇದೇ ಬೇರೆ-ಬೇರೆ ಹೆಸರು 
ಗಳಿಂದ ದೇವತೆಗಳು ಹಾಗೂ ಮನುಷ್ಯರೇ ಮುಂತಾದ ರೂಪವನ್ನು 
ಧರಿಸಿ ಶರೀರರೂಪೀ ಉಪಾಧಿಗಳ ಭೇದದಿಂದ ಜೀವನಲ್ಲಿ 
ಉಚ್ಚೆ-ನೀಚಭಾವಗಳನ್ನು ತೋರ್ಪಡಿಸುತ್ತದೆ. ॥೫॥ ಈ 
ಮಾಯಾಮಯ ಮನಸ್ಸು ಸಂಸಾರಚಕ್ರಕ್ಕೆ ಮೂಲವಾದುದು. 
ಇದೇ ತನ್ನ ದೇಹದ ಅಭಿಮಾನೀ ಜೀವಿಯೊಂದಿಗೆ ಸೇರಿಕೊಂಡು 
ಆಯಾ ಕಾಲಕ್ಕೆ ಅನುಗುಣವಾಗಿ ಅವಶ್ಯವಾಗಿ ಬರುವ ಸುಖ- 
ದುಃಖಗಳನ್ನಾಗಲೀ, ಮೋಹವನ್ನಾಗಲೀ ಜೀವನಿಗೆ ಉಂಟು 
ಮಾಡುವುದು. ॥ ೬ ॥ ಈ ಮನಸ್ಸುಇರುವ ತನಕ ಜಾಗ್ರತ್‌ ಮತ್ತು 
ಸ್ವಪ್ನಾವಸ್ಥೆಯ ವ್ಯವಹಾರಗಳು ಪ್ರಕಾಶಿತವಾಗಿ ಜೀವಿಯು ದೃಶ್ಯ 
ನಾಗುತ್ತಾನೆ. ಅದಕ್ಕಾಗಿ ಪಂಡಿತರು ಮನಸ್ಸನ್ನೇ ತ್ರಿಗುಣಮಯ 
ಅಥವಾ ಸಂಸಾರದ ಮತ್ತು ಗುಣಾತೀತ ಪರಮೋತೃಷ್ಟ ಮೋಕ್ಷ 
ಪದದ ಕಾರಣವೆಂದು ಹೇಳುತ್ತಾರೆ. ॥ ೭ ॥ ವಿಷಯಾಸಕ್ತ ಮನಸ್ಸೇ 
ಜೀವಿಯನ್ನು ಸಂಸಾರದ ಸಂಕಟದಲ್ಲಿ ಕೆಡಹುತ್ತದೆ. ವಿಷಯಹೀನ 
ವಾದಾಗ ಅದು ಜೀವಿಗೆ ಶಾಂತಿಮಯ ಮೋಕ್ಷಪದವನ್ನು ದೊರಕಿಸಿ 
ಕೊಡುತ್ತದೆ, ದೀಪವು ತುಪ್ಪದ ಬತ್ತಿಯಲ್ಲಿ ಹೊತ್ತಿಕೊಂಡು 
ಉರಿಯುವಾಗ ಹೊಗೆಯಿಂದ ಕೂಡಿದ ಜ್ವಾಲೆಗಳನ್ನು ಉಗುಳು 
ವುದು. ತುಪ್ಪವು ಮುಗಿದಾಗ ಅದು ತನ್ನ ಕಾರಣ ಅಗ್ನಿತತ್ತ್ವದಲ್ಲಿ 
ಲೀನವಾಗಿ ಹೋಗುತ್ತದೆ. ಹೀಗೆಯೇ ವಿಷಯ ಮತ್ತು ಕರ್ಮ 
ಗಳಲ್ಲಿ ಆಸಕ್ಕವಾದ ಮನಸ್ಸು ಬಗೆ-ಬಗೆಯ ವೃತ್ತಿಗಳನ್ನು ಆಶ್ರಯಿಸಿ 
ಇರುತ್ತದೆ ಮತ್ತು ಇವುಗಳಿಂದ ಮುಕ್ತವಾದಾಗ ಅದು ತನ್ನ ತತ್ತ್ವ 
ದಲ್ಲಿ ಲೀನವಾಗುತ್ತದೆ. ॥ ೮ ॥ 

ಎಲ್ಫೆ ವೀರನೇ ! ಐದು ಕರ್ಮೇಂದ್ರಿಯಗಳು, ಐದು 
ಜ್ಞಾನೇಂದ್ರಿಯಗಳು, ಒಂದು ಅಹಂಕಾರ ಈ ಹನ್ನೊಂದು ಮನ 
ಸಿನ ವೃತ್ತಿಗಳು. ಐದು ಪ್ರಕಾರದ ಕರ್ಮಗಳು, ಐದು ತನ್ನಾತ್ರೆಗಳು, 
ಒಂದು ಶರೀರ ಈ ಹನ್ನೊಂದು ಆ ವೃತ್ತಿಗಳಿಗೆ ಆಧಾರವಾಗಿರುವ 
ವಿಷಯಗಳೆಂದು ಹೇಳಲಾಗಿವೆ. ॥ ೯ ॥ ಗಂಧ, ಶಬ್ದ, , ಸ್ಪರ್ಶ, 
ರೂಪ, ರಸ, ಗಂಧ - ಈ ಐದು ಜ್ಞಾನೇಂದ್ರಿಯಗಳ ವಿಷಯ 
ಗಳು. ಮಲತ್ಯಾಗ, ಸಂಭೋಗ, ನಡಿಗೆ ಭಾಷಣ, ಕೊಟ್ಟು- 
ಕೊಳ್ಳುವ ವ್ಯಾಪಾರ ಈ ಐದು ಕರ್ಮೇಂದ್ರಿಯಗಳ ವಿಷಯಗಳು. 
ಶರೀರವನ್ನು “ಇದು ನನ್ನನ್ನು' ಎಂದು ಸ್ವೀಕರಿಸುವುದು ಅಹಂ 
ಕಾರದ ವಿಷಯವಾಗಿದೆ. ಕೆಲವರು ಅಹಂಕಾರವನ್ನು ಮನಸ್ಸಿನ 
ಹನ್ನೆರಡನೆಯ ವೃತ್ತಿ ಮತ್ತು ಅದರ ಆಶ್ರಯ ಶರೀರವನ್ನು 
ಹನೆರಡನೆಯ ವಿಷಯವೆಂದು ತಿಳಿಯುತ್ತಾರೆ. ॥ ೧೦ ॥ ಮನಸಿನ 
ಈ ಹನ್ನೊಂದು ವೃತ್ತಿಗಳೂ ದ್ರವ (ವಿಷಯ), ಸ್ವಭಾವ, ಆಶಯ 
(ಸಂಸ್ಕಾರ), ಕರ್ಮ ಮತ್ತು ಕಾಲದ ಮೂಲಕ ನೂರಾರು, ಸಾವಿ 
ರಾರು, ಕೋಟ್ವಂತರ ಭೇದಗಳಾಗಿ ಪರಿಣಾಮ ಹೊಂದುತ್ತವೆ. 
ಆದರೆ ಅವುಗಳ ಇರುವಿಕೆಯು ಕ್ಷೇತ್ರಜನಾದ ಆತ್ಮನ ಇರುವಿಕೆ 
ಯಿಂದಲೇ ಇವೆ. ಸ್ವತಃ ಅಥವಾ ಪರಸ್ಪರ ಸೇರುವಿಕೆ 
ಯಿಂದಲ್ಲ ॥ ೧೧॥ 


550 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ಕ್ಷೇತ್ರಜ್ಞ ಏತಾ ಮನಸೋ . ವಿಭೂತೀ- 
ರ್ಜೀವಸ್ಯ ಮಾಯಾರಚಿತಸ್ಯ ನಿತ್ಯಾ: । 
ಆವಿರ್ಹಿತಾಃ ಕ್ವಾಪಿ ತಿರೋಹಿತಾಶ್ಚ 


ಶುದೋ ವಿಚಷ್ಟೇ ಹ್ಯವಿಶುದ್ಧಕರ್ತುಃ ॥ ೧೨ ॥ 
[=] [=] 


ಕ್ಷೇತ್ರಜ್ಞ ಆತ್ಮಾ ಪುರುಷಃ ಪುರಾಣಃ 
ಸಾಕ್ಟಾತ್ವಯಂಜ್ಯೋತಿರಜಃ ಪರೇಶಃ 
ನಾರಾಯಣೋ ಭಗವಾನ್ವಾಸುದೇವಃ 


ಸ್ವಮಾಯಯಾರ 5ತ್ಥನ್ಯವಧೀಯಮಾನಃ 


WH ೧೩ 1 


ಯಥಾನಿಲಃ ಸ್ಥಾವರಜಂಗಮಾನಾ- 
ಮಾತೃಸ್ವರೂಪೇಣ ನಿವಿಷ್ಟ ಈಶೇತ್‌ ॥ 
ಏವಂ ಪರೋ ಭಗವಾನ್ನಾಸುದೇವಃ 


ಕ್ಷೇತ್ರಜ್ಞ ಆತ್ಮೇದಮನುಪ್ರವಿಷ್ಟ ॥ ೧೪ ॥ 


ನ ಯಾವದೇತಾಂ ತನುಬ್ಭನ್ನರೇಂದ್ರ 
ವಿಧೂಯ ಮಾಯಾಂ ವಯುನೋದಯೇನ । 
ವಿಮುಕ್ತಸಂಗೋ ಜಿತಹಟ್ಟಪತ್ನೋ 
ವೇದಾತ್ಮತತ್ತಂ ಭ್ರಮತೀಹ ತಾವತ್‌ ॥ ೧೫॥ 


ನ ಯಾವದೇತನ್ಮನ ಆತ್ಮಲಿಂಗಂ 
ಸಂಸಾರತಾಪಾವಪನಂ ಜನಸ್ಯ ॥ 

ಯಚ್ಚೋಕಮೋಹಾಮಯರಾಗಲೋಭ- 
ವೈರಾನುಬಂಧಂ ಮಮತಾಂ ವಿಧತ್ತೇ ॥ ೧೬॥ 


ಭ್ರಾತ್ಸವ್ಯಮೇನಂ ತದದಭ್ರವೀರ್ಯ- 
ಮುಪೇಕ್ಷಯಾಧ್ಯೇಧಿತಮಪ್ರಮತ್ತಃ I 
ಗುರೋರ್ಹರೇಶ್ಚರಣೋಪಾಸನಾಸ್ಫೊ ಚ 


ಜಹಿ ವ್ಯಲೀಕಂ ಸ್ವಯಮಾತ್ಮವೋಷಮ್‌ ॥ ೧೭ ॥ 


ಹೀಗಿದ್ದರೂ ಮನಸ್ಸಿನೊಂದಿಗೆ ಕ್ಷೇತ್ರಜ್ಞನಿಗೆ ಯಾವ ಸಂ 
ಬಂಧವೂ ಇಲ್ಲ ಇದಾದರೋ ಜೀವಿಯದೇ ಮಾಯಾನಿರ್ಮಿತ 
ಉಪಾಧಿಯಾಗಿದೆ. ಇದು ಪ್ರಾಯಶಃ ಸಂಸಾರಬಂಧನದಲ್ಲಿ ಕೆಡ 
ಹುವ ಅಶುದ್ಧಕರ್ಮಗಳಲ್ಲೇ ಪ್ರವೃತ್ತವಾಗಿರುತ್ತದೆ. ಮೇಲೆ ಹೇಳಿದ 
ಇವುಗಳ ವೃತ್ತಿಗಳು ಪ್ರವಾಹರೂಪದಿಂದ ನಿತ್ಯವಾಗಿಯೇ ಇರು 
ತ್ತವೆ. ಜಾಗ್ರತ್‌ ಮತ್ತು ಸ್ವಪ್ನದ ಸಮಯದಲ್ಲಿ ಅವು ಪ್ರಕಟ 
ಗೊಳ್ಳುತ್ತವೆ ಮತ್ತು ಸುಷುಪ್ತಿಯಲ್ಲಿ ಅಡಗಿರುತ್ತವೆ. ಇವೆರಡೂ 
ಅವಸ್ಥೆಗಳಲ್ಲಿ ವಿಶುದ್ಧನೂ, ಚಿನ್ಮಾತ್ರನೂ ಆದ ಕ್ಟೇತ್ರಜ್ಞನು ಮನಸ್ಸಿನ 
ಈ ವೃತ್ತಿಗಳನ್ನು ಸಾಕ್ಷಿರೂಪದಿಂದ ನೋಡುತ್ತಾನೆ. ॥ ೧೨ ॥ 

ಈ ಕ್ಷೇತ್ರಜ್ಞಪರಮಾತ್ನನು ಸರ್ವವ್ಯಾಪಕನೂ, ಜಗತ್ತಿನ ಮೂಲ 
ಕಾರಣನೂ, ಪರಿಪೂರ್ಣನೂ, ಅಪರೋಕ್ಷನೂ, ಸ್ವಯಂ ಪ್ರಕಾ 
ಶನೂ, ಜನ್ಮರಹಿತನೂ, ಬ್ರಹ್ಮಾದಿಗಳಿಗೂ ನಿಯಾಮಕನೂ ಮತ್ತು 
ತನ್ನ ಅಧೀನದಲ್ಲಿರುವ ಮಾಯೆಯ ಮೂಲಕ ಎಲ್ಲರ ಅಂತಃ 
ಕರಣದಲ್ಲಿ ಇದ್ದು ಜೀವರನ್ನು ಪ್ರೇರಿತಗೊಳಿಸುವ ಸಮಸ್ತ ಪ್ರಾಣಿ 
ಗಳ ಆಶ್ರಯಸ್ವರೂಪನೂ ಆದ ಭಗವಾನ್‌ ವಾಸುದೇವನೇ 
ಆಗಿದ್ದಾನೆ. ॥ ೧೩ ॥ ವಾಯುವು ಸಮಸ್ತ ಸ್ಥಾವರ-ಜಂಗಮ 
ಪ್ರಾಣಿಗಳಲ್ಲಿ ಪ್ರಾಣರೂಪದಿಂದ ಸೇರಿಕೊಂಡು ಅವುಗಳನ್ನು 
ಪ್ರೇರೇಪಿಸುವಂತೆಯೇ ಆ ಪರಮೇಶ್ವರ ಭಗವಾನ್‌ ವಾಸುದೇವನು 
ಸರ್ವಸಾಕ್ಷಿ ಆತ್ಮಸ್ವರೂಪದಿಂದ ಈ ಸಮಸ್ತ ಪ್ರಪಂಚದಲ್ಲಿ 
ಓತಪ್ರೋತನಾಗಿದ್ದಾನೆ. ॥ ೧೪ ॥ ರಾಜನೇ! ಮನುಷ್ಯನು ಜ್ಞಾನೋ 
ದಯದ ಮೂಲಕ ಈ ಮಾಯೆಯನ್ನು ತಿರಸ್ಕರಿಸಿ, ಎಲ್ಲದರ 
ಆಸಕ್ತಿಯನ್ನು ಬಿಟ್ಟು ಕಾಮ-ಕ್ರೋಧಾದಿ ಆರು ಶತ್ರುಗಳನ್ನು 
ಗೆದ್ದುಕೊಂಡು ಆತ್ಮತತ್ರ್ವವನ್ನು ತಿಳಿದುಕೊಳ್ಳುವುದಿಲ್ಲವೋ ಮತ್ತು 
ಆತ್ಮನ ಉಪಾಧಿರೂಪವಾದ ಮನಸ್ಸನ್ನು ಸಂಸಾರವು ದುಃಖದ 
ಕ್ಷೇತ್ರವೆಂದು ತಿಳಿಯುವುದಿಲಫ್ಲೋ ಅವನು ಈ ಲೋಕದಲ್ಲಿ 
ಹೀಗೆಯೇ ಅಲೆಯುತ್ತಾ ಇರುತ್ತಾನೆ. ಏಕೆಂದರೆ, ಈ ಚಿತ್ರವೇ ಅವನ 
ಶೋಕ, ಮೋಹ, ರೋಗ, ರಾಗ, ಲೋಭ ಮತ್ತು ವೈರ ಮುಂತಾದ 
ಸಂಸ್ಕಾರಗಳು ಹಾಗೂ ಮಮತೆಯನ್ನು ವೃದ್ಧಿಪಡಿಸುತ್ತಾ ಇರುತ್ತದೆ. 
॥ ೧೫-೧೬ ॥ ಈ ಮನಸ್ಸೇ ನಿನ್ನ ದೊಡ್ಡ ಬಲಿಷ್ಠವಾದ ಶತ್ರು 
ವಾಗಿದೆ. ನೀನು ಉಪೇಕ್ಷೆ ಮಾಡಿದ್ದರಿಂದ ಇದರ ಶಕ್ತಿಯು ಇನ್ನೂ 
ಹೆಚ್ಚಿದೆ. ಇದು ಸ್ವಯಂ ಸರ್ವಥಾ ಮಿಥ್ಯೆಯಾಗಿದ್ದರೂ ನಿನ್ನ ಆತ್ಮ 
ಸ್ವರೂಪವನ್ನು ಮರೆಮಾಚುತ್ತಿದೆ. ಅದಕ್ಕಾಗಿ ನೀನು ಸಾವಧಾನ 
ವಾಗಿದ್ದು ಶ್ರೀಗುರು ಮತ್ತು ಹರಿಯ ಚರಣಗಳ ಉಪಾಸನೆಯೆಂಬ 


ಶಸ್ತದಿಂದ ಇದನ್ನು ಕೊಂದುಬಿಡು. ॥ ೧೭ ॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧ 1 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಬ್ರಾಹ್ಮಣ - ರಹೂಗಣಸಂವಾದೇ ಏಕಾದಶೋತಧ್ಯಾಯ:ಃ॥ ೧೧ ॥ 


— ೂುಾಲೂಪಪ್ಪ 


12 ಅಧ್ಯಾಯ] 


ಪಂಚಮ ಸೃಂಧ 551 


ತಾ ಪಾ ಅ ವ ಸ ತ 


ಹ 
ನ್ನೆರಡನೆಯ ಅಧ್ಯಾಯ 
ರಹೂಗಣನ ಪ್ರಶ್ನೆಮತ್ತು ಭರತಮುನಿಯ ಉತ್ತರ 
ಇವಿ ಇನಿ 
ರಹೂಗಣ ಉವಾಚ ರಹೂಗಣರಾಜನು ಹೇಳಿದನು - ಪೂಜ್ಯರೇ | ನಾನು ನಿಮಗೆ 
ನಮೋ ನಮಃ ಕಾರಣವಿಗ್ರಹಾಯ ನಿಮಸ್ಕಾರ ಮಾಡುತ್ತೇನೆ. ತಾವು ಜಗತ್ತಿನ ಉದ್ದಾರಕ್ಕಾಗಿಯೇ ಈ 
TS ST ದೇಹವನ್ನು ಧರಿಸಿರುವಿರಿ. ಯೋಗೀಶ್ವರರೇ | ತಾವು ಪರಮಾ 
ರೂಪತುಚ್ಛೀಕೃತವಿಗ್ರ ನಂದಮಯ ನಿಜಸ್ವರೂಪವನ್ನು ಅನುಭವಿಸುತ್ತಿದ್ದರೂ, ಅದನ್ನು 
ನಮೋ5ವಧೂತ  ದ್ವಿಜಬಂಧುಲಿಂಗ- ಮರೆಮಾಚಿ ಜನಸಾಮಾನ್ಯರ ದೃಷ್ಟಿಯಲ್ಲಿ ಓರ್ವ ಬಡ ಬ್ರಾಹ್ಮಣ. 


ನಿಗೂಢನಿತ್ಯಾನುಭವಾಯ ತುಭ್ಯಮ್‌ ॥ 


ಜ್ವರಾಮಯಾರ್ತಸ್ಯ ಯಥಾಗದಂ ಸತ್‌ 
ನಿದಾಘದಗ್ಗಸ್ಯ ಯಥಾ ಹಿಮಾಂಭಃ 1 
ಕುದೇಹಮಾನಾಹಿವಿದಷ್ಟದೃಷ್ಟೇ: 
ಬ್ರಹ್ಮನ್ವಚಸ್ತೇರಮೃತಮೌಷಧಂ ಮೇ ॥ 


ತಸ್ಮಾದ್ಧವಂತಂ ಮಮ ಸಂಶಯಾರ್ಥಂ 
ಪ್ರಕ್ಟ್ಯಾಮಿ ಪಶ್ಚಾದಧುನಾ ಸುಬೋಧಮ್‌ । 

ಅಧ್ಯಾತ್ಮಯೋಗಗ್ರಥಿತಂ ತವೋಕ್ತ- 
ಮಾಖ್ಯಾಹಿ ಕೌತೂಹಲಚೇತಸೋ ಮೇ ॥ 


ಯದಾಹ ಯೋಗೇಶ್ವರ ದೃಶ್ಯಮಾನಂ 
ಕ್ರಿಯಾಫಲಂ ಸದ್ವವಹಾರಮೂಲಮ್‌ । 
ನ ಹ್ಯಂಜಸಾ ತತ್ತ ಫಿಮರ್ಶನಾಯ 


ಭವಾನಮುಷ್ಠಿನ್‌ ಭ್ರಮತೇ ಮನೋ ಮೇ ॥ ೪ ॥ 


ಬ್ರಾಹ್ಮಣ ಉವಾಚ 


ಅಯಂ ಜನೋ ನಾಮ ಚಲನ್ಸಧಿವ್ಯಾಂ 
ಯಃ ಪಾರ್ಥಿವಃ ಪಾರ್ಥಿವ ಕಸ್ಯ ಹೇತೋಃ | 
ತಸ್ಯಾಪಿ ಚಾಂಘ್ರೊ 6ರಧಿ ಗುಲ್ಲಜಂಘಾ- 
ಜಾನೂರುಮಧ್ಯೋರಶಿರೋಧರಾಂಸಾಃ | 


ಅಂಸೇಠಧಿ ದಾರ್ವೀ ಶಿಬಿಕಾ ಚ ಯಸ್ಯಾಂ 
ಸೌವೀರರಾಜೇತ್ಯಪದೇಶ ಆಸ್ತೇ | 

ಯಸ್ಮಿನ್‌ ಭವಾನ್ರೂಢನಿಜಾಭಿಮಾನೋ 
ರಾಜಾಸ್ಥಿ ಸಿಂಧುಪ್ಪಿಶಿ ದುರ್ಮದಾಂಧಃ: ॥ 


ನಂತೆ ಕಾಣಿಸಿಕೊಂಡಿರುವ ಅವಧೂತರಾದ ನಿಮಗೆ ಮತ್ತೆ-ಮತ್ತೆ 
ನಮಸ್ಕಾರವು. ॥ ೧॥ ಬ್ರಾಹ್ಮಣಶ್ರೇಷ್ಠರೇ! ಜ್ವರದಿಂದ ಪೀಡಿತ 
ನಾದ ರೋಗಿಗೆ ದಿವ್ಯವಾದ ಔಷಧಿಯೂ, ಬಿಸಿಲಿನ ಬೇಗೆಯಿಂದ 
ಬೆಂದವನಿಗೆ ಶೀತಲ ಜಲವೂ ಅಮೃತತುಲ್ಯವಾಗಿರುವಂತೆಯೇ - 
ದೇಹಾಭಿಮಾನವೆಂಬ ವಿಷಸರ್ಪದಿಂದ ಕಚ್ಚಲ್ಲಟ್ಟು ವಿವೇಕದೃಷ್ಟಿ 
ಯನ್ನು ಕಳಕೊಂಡ ನನಗೆ ನಿಮ್ಮ ಮಾತುಗಳು ಅಮೃತಮಯ 
ಔಷಧದಂತೆ ಇವೆ. ॥ ೨ ॥ ಭೂಸುರರೇ | ಅಧ್ಯಾತ್ಮರಹಸ್ಯದ ಬಗ್ಗೆ 
ನನಗೆ ಉಂಟಾದ ಸಂಶಯಗಳನ್ನು ಆಮೇಲೆ ಅರಿಕೆಮಾಡಿ 
ಕೊಳ್ಳುವೆನು. ಮೊದಲಿಗೆ ಈಗ ನೀವು ನುಡಿದ ಅಧ್ಯಾತ್ಮ 
ಯೋಗಮಯ ಉಪದೇಶವನ್ನು ಅರ್ಥಮಾಡಿಕೊಳ್ಳುವುದು ನನಗೆ 
ಕಷ್ಟವಾಗಿದೆ. ಅದನ್ನು ಸರಳವಾಗಿ ತಿಳಿಸಿರಿ. ಇದನ್ನು ತಿಳಿಯ 
ಬೇಕೆಂಬ ಉತ್ಕಂಠತೆ ನನಗೆ ಇದೆ. ॥ ೩ ॥ ಯೋಗೇಶ್ವರರೇ। 
"ಭಾರವನ್ನು ಎತ್ತುವ ಕ್ರಿಯೆಯು, ಅದರಿಂದ ಉಂಟಾಗುವ ಶ್ರಮ 
ರೂಪೀ ಫಲವು ಇವೆರಡೂ ಪ್ರತ್ಯಕ್ಷವಾಗಿದ್ದರೂ ಕೇವಲ ವ್ಯವಹಾರ 
ಕ್ಯಾಗಿಯೇ ಇದೆ, ವಾಸ್ತವವಾಗಿ ಸತ್ಯವಾಗಿಲ್ಲ ತತ್ತ್ವವಿಚಾರವನ್ನು 
ಮಾಡಿದಾಗ ಇವು ನಿಲ್ಲುವುದಿಲ್ಲ. - ಎಂದು ನೀವು ಹೇಳಿದಿರಲ್ಲ 
ಈ ವಿಷಯದಲ್ಲಿ ನನ್ನ ಬುದ್ಧಿಯು ಭ್ರಮಿಸುತ್ತಿದೆ. ಇದರ 
ಮರ್ಮವು ನನ್ನ ಅರಿವಿಗೆ ಬರುತ್ತಿಲ್ಲ ನಿಮ್ಮ ಆಶಯವನ್ನು ವಿವರಿಸು 
ವವರಾಗಿರಿ. ॥ ೪ ॥ 

ಜಡಭರತನೆಂದನು - ಎಲೈ ಪೃಥಿವೀಪತೇ! ಈ ದೇಹವು 
ಪೃಥಿವಿಯ ವಿಕಾರವಾಗಿದೆ. ಕಲ್ಲು-ಮಣ್ಣುಗಳಿಗೂ ಇದಕ್ಕೂ 
ಯಾವ ಭೇದವಿದೆ ? ಯಾವುದೋ ಕಾರಣದಿಂದ ಈ ವಿಕಾರವು 
ಭೂಮಿಯಲ್ಲಿ ನಡೆಯತೊಡಗಿದಾಗ ಭಾರಹೊರುವುದು 
ಮುಂತಾದ ಹೆಸರುಗಳು ಉಂಟಾಗುತ್ತವೆ. ಇದಕ್ಕೆ ಎರಡು ಕಾಲು 
ಗಳಿವೆ. ಕ್ರಮವಾಗಿ ಮೇಲಕ್ಕೆ ಹಿಮ್ಮಡಿಗಳು, ಮೇಗಾಲು, ಮಂಡಿ 
ಗಳು, ತೊಡೆಗಳು, ಸೊಂಟವೂ, ಎದೆಯೂ, ಕುತ್ತಿಗೆಯೂ, ಭುಜ 
ಗಳೂ ಮುಂತಾದ ಅವಯವಗಳಿಗೆ ॥ ೫॥ ಆ ಹೆಗಲ ಮೇಲೆ 
ಮರದ ಪಲ್ಲಕ್ಕಿ ಇಡಲ್ಪಟ್ಟಿದೆ. ಅದರಲ್ಲಿಯೂ ಸೌವೀರರಾಜನೆಂಬ 
ಒಂದು ಪಾರ್ಥಿವ ವಿಕಾರ ಕುಳಿತಿದೆ. ಅದರಲ್ಲಿ ಆತ್ಮಬುದ್ಧಿಯನ್ನು 
ಆರೋಪಗೊಳಿಸಿದ್ದರಿಂದ ನೀನು - “ನಾನು ಸಿಂಧುದೇಶದ 
ರಾಜನಾಗಿದ್ದೇನೆ' ಎಂಬ ಪ್ರಬಲ ಮದದಿಂದ ಕುರುಡನಾಗಿ 
ದೀಯೆ. ॥ ೬ ॥ ಆದರೆ ಇದರಿಂದ ನಿನ್ನ ಯಾವುದೇ ಶ್ರೇಷ್ಠತೆ 
ಸಿದ್ಧವಾಗುವುದಿಲ್ಲ ನಿಜವಾಗಿ ನೀನೊಬ್ಬ ಕಡುಕ್ರೂರಿಯಾಗಿರುವೆ. 


552 
ಶೋಚ್ಯಾನಿಮಾಂಸ್ತ್ರಮಧಿಕಷ್ಟದೀನಾನ್‌ 
ವಿಷ್ಟಾ ನಿಗೃಹ್ನನ್ನಿರನುಗ್ರಹೋತಸಿ 1 


ಜನಸ್ಯ ಗೋಪ್ತಾಸ್ಟಿ ವಿಕತ್ಥಮಾನೋ 
ನ ಶೋಭಸೇ ವೃದ್ಧಸಭಾಸು ಧೃಷ್ಟ ॥ ೭ ॥ 


ಯದಾ ಕ್ಲಿತಾವೇವ ಚರಾಚರಸ್ಯ 

ವಿದಾಮ ನಿಷ್ಕಾಂ ಪ್ರಭವಂ ಚ ನಿತ್ಯಮ್‌ । 
ತನ್ನಾಮತೋತನ್ಯದ್‌ ವ್ಯವಹಾರಮೂಲಂ 

ನಿರೂಪ್ಯತಾಂ ಸತ್ಕಿಯಯಾನುಮೇಯಮ್‌ we un 


ಏವಂ ನಿರುಕ್ತಂ 
ಮಸನ್ನಿಧಾನಾತ್ಮ್ವರಮಾಣವೋ 
ಅವಿದ್ಯಯಾ ಮನಸಾ ಕಲ್ಲಿತಾಸ್ಟೇ 
ಯೇಷಾಂ ಸಮೂಹೇನ ಕೃತೋ ವಿಶೇಷಃ ॥ ೯ ॥ 


ಏವಂ ಕೃಶಂ ಸ್ಥೂಲಮಣುರ್ಬೃಹದ್ಯದ್‌ 

ಅಸಚ್ಚ ಸಜ್ಜೀವಮಜೀವಮನೃತ್‌ 1 
ದ್ರವ್ಯಸ್ಥಭಾವಾಶಯಕಾಲಕರ್ಮ- 

ನಾಮ್ನಾಜಯಾವೇಹಿ ಕೃತಂ ದ್ವಿಶೀಯಮ್‌ ॥ ೧೦ ॥ 


ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕ- 
ಮನಂತರಂ ತ್ವಬಹಿರ್ಬ್ರಹ್ಮ ಸತ್ಯಮ್‌ । 
ಪ್ರತ್ಯಕ್‌ ಪ್ರಶಾಂತಂ ಭಗವಚ್ಚಬ್ಬಸಂಜ್ನಂ 
ಯದ್ದಾಸುದೇವಂ ಕವಯೋ ವದಂತಿ ॥೧೧॥ 
ರಹೂಗಣ್ಯೆತತ್ತಪಸಾ ನ ಯಾತಿ 
ನ ಚೇಜ್ಯಯಾ ನಿರ್ವಪಣಾದ್‌ ಗೃಹಾದ್ದಾ । 
ನ ಚ್ಚಂದಸಾ ನೈವ ಜಲಾಗ್ನಿಸೂರ್ಯೈ- 
ರ್ವಿನಾ ಮಹತ್ಪಾದರಜೋ5 ಭಿಷೇಕಮ್‌ ॥ ೧೨ ॥ 


ಯತ್ರೋತ್ತಮಶ್ಲೋಕಗುಣಾನುವಾದಃ 

ಪ್ರಸ್ತೂಯತೇ ್ಹಗ್ರಾಮ್ಯಕಥಾವಿಘಾತಃ 1 
ನಿಷೇವ್ಯಮಾಣೋತನುದಿನಂ ಮುಮುಕ್ಟೋ- 

ರ್ಮತಿಂ ಸತೀಂ ಯಚ್ಛತಿ ವಾಸುದೇವೇ ॥ ೧೩॥ 


ಅಹಂ ಪುರಾ ಭರತೋ ನಾಮ ರಾಜಾ 
ವಿಮುಕ್ತದೃಷ್ಟಶ್ರುತಸಂಗಬಂಧಃ | 
ಆರಾಧನಂ ಭಗವತ ಈಹಮಾನೋ 


ಮೃಗೋಠ ಭವಂ ಮೃಗಸಂಗಾದ್ಧತಾರ್ಥಃ 1 ೧೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ನೀನು ಈ ಬಡಪಾಯಿ ಬೋಯಿಗಳನ್ನು ಹಿಡಿದುತಂದು ಬಿಟ್ಟಿ 
ಯಾಗಿ ಪಲ್ಲಕ್ಕಿಯನ್ನು ಹೊರಿಸುತ್ತಿರುವೆ. ಮತ್ತೆ "ನಾನು ಪ್ರಜೆಗಳನ್ನು 
ರಕ್ಷಿಸುವವನು' ಎಂದು ಮಹಾಪುರುಷರ ಸಭೆಯಲ್ಲಿ ಬಡಾಯಿ 
ಕೊಚ್ಚಿಕೊಂಡಿರುವೆ. ಇದು ನಿನಗೆ ಏನೂ ಶೋಭಿಸುವುದಿಲ್ಲ ॥ ೭ ॥ 
ಸಮಸ್ತ ಚರಾಚರ ಪ್ರಾಣಿಗಳು ಯಾವಾಗಲೂ ಪೃಥಿವಿಯಿಂದಲೇ 
ಉಂಡಾಗಿ, ಪೃಥಿವಿಯಲ್ಲೇ ಲೀನವಾಗಿ ಹೋಗುತ್ತವೆ ಎಂಬುದನ್ನು 
ನಾವು ನೋಡುತ್ತೇವೆ. ಆದ್ದರಿಂದ ಅವುಗಳ ಕ್ರಿಯಾಭೇದದಿಂದ 
ಅವಕ್ಕೆ ಬೇರೆ-ಬೇರೆ ಹೆಸರುಗಳು ಉಂಟಾಗಿವೆ. ಇದಲ್ಲದೆ 
ವ್ಯವಹಾರಕ್ಕೆ ಇನ್ನೇನು ಮೂಲವಿದೆ ಹೇಳು. ॥ ೮ ॥ 

ಹೀಗೆಯೇ 'ಪೃಥಿವಿ' ಶಬ್ದದ ವ್ಯವಹಾರವೂ ಮಿಥ್ಕೆಯೇ 
ಆಗಿದೆ, ವಾಸ್ತವಿಕವಾಗಿಲ್ಲ ಏಕೆಂದರೆ, ಇದೂ ತನ್ನ ಉಪಾದಾನ 
ಕಾರಣವಾದ ಸೂಕ್ಷ್ಮ ಪರಮಾಣುಗಳಲ್ಲಿ ಲೀನವಾಗಿ ಹೋಗುತ್ತದೆ. 
ಯಾವುದರ ಸೇರುವಿಕೆಯಿಂದ ಪೃಥಿವೀರೂಪವಾದ ಕಾರ್ಯದ 
ಸಿದ್ಧಿಯಾಗುತ್ತದೋ ಆ ಪರಮಾಣುಗಳೂ ಅವಿದ್ಯೆಗೆ ವಶವಾದ 
ಮನಸ್ಸಿನ ಕಲ್ಪನೆಯೇ ಆಗಿದೆ. ನಿಜವಾಗಿ ಅದರ ಅಸ್ತಿತ್ವವೂ ಇಲ್ಲ 
॥ ೯॥ ಹೀಗೆಯೇ ಇನ್ನೂ ಏನೆಲ್ಲ ದಪ್ಪ-ತೆಳ್ಳಗೆ, ಚಿಕ್ಕದು 
ದೊಡ್ಡದು, ಕಾರ್ಯ-ಕಾರಣ ಹಾಗೂ ಚೇತನ-ಅಚೇತನ 
ಮುಂತಾದ ಗುಣಗಳಿಂದ ಕೂಡಿದ ದ್ವೈತ ಪ್ರಪಂಚವಿದೆಯೋ 
ಅದನ್ನು ಕೂಡ ದ್ರವ್ಯ, ಸ್ವಭಾವ, ಆಶಯ ಕಾಲ ಮತ್ತು ಕರ್ಮ 
ಮುಂತಾದ ಹೆಸರುಗಳುಳ್ಳ ಭಗವಂತನ ಮಾಯೆಯ ಕಾರ್ಯವೇ 
ಆಗಿದೆ ಎಂದು ತಿಳಿ. ॥ ೧೦ ॥ ಪರಿಶುದ್ಧವೂ, ಜಾ ನಸ್ವರೂಪವೂ, 
ಪರಮಾರ್ಥವೂ, ವಿಕಾರ ರಹಿತವೂ, ನಿರಂತರವಾಗಿ ಒಳಗೆ- 
ಹೊರಗೆ ತುಂಬಿಕೊಂಡಿರುವುದೂ, ಪ್ರತ್ಯಗಾನಂದವೂ ಆದ 
ಪರಬ್ರಹ್ಮಪರಮಾತ್ಮನೇ ಪರಮ ಸತ್ಯವು. ಅದನ್ನೇ "ಭಗವಂತ 
ಎಂದೂ ವಾಸುದೇವನೆಂದೂ ಜ್ಞಾನಿಗಳು ಹೇಳುತ್ತಾರೆ. ॥ ೧೧ ॥ 
ರಹೂಗಣನೇ |! ಮಹಾಪುರುಷರ ಪಾದಧೂಳಿಯಿಂದ ಅಭಿಷೇಕ 
ಮಾಡಿಕೊಳ್ಳದಿದ್ದರೆ - ಕೇವಲ ತಪಸ್ಸು ಯಜ್ಞವೇ ಮುಂತಾದ 
ವೈದಿಕ ಕರ್ಮಗಳು, ಅನ್ನಾದಿದಾನಗಳು, ಅತಿಥಿಸೇವೆ, ದೀನ 
ದರಿದ್ರರ ಸೇವೆ ಮುಂತಾದ ಗೃಹಸ್ಫೋಚಿತವಾದ ಧರ್ಮಗಳ 
ಅನುಷ್ಠಾನದಿಂದಾಗಲೀ, ವೇದಾಧ್ಯಯನದಿಂದಾಗಲೀ ಜಲ, ಅಗ್ನಿ 
ಅಥವಾ ಸೂರ್ಯರೇ ಮುಂತಾದವರ ಉಪಾಸನೆಯಿಂದಾಗಲೀ, 
ಯಾವುದೇ ಸಾಧನೆಯಿಂದಾಗಲೀ ಈ ಪರಮಾತ್ನಜ್ಞಾನವು 
ಲಭಿಸಲಾರದು. ॥ ೧೨ ॥ ಇದರ ಕಾರಣ - ಮಹಾಪುರುಷರ 
ಸಮಾಜದಲ್ಲಿ ಸದಾ ಪವಿತ್ರವಾದ ಕೀರ್ತಿಯುಳ್ಳ ಶ್ರೀಹರಿಯ 
ಗುಣಗಳ ವರ್ಣನೆಯೇ ನಡೆಯುತ್ತದೆ. ಗ್ರಾಮ್ಯಸುಖಗಳ ಸಮಾ 
ಜವು ಅಲ್ಲಿಗೆ ಸುಳಿಯುವುದೇ ಇಲ್ಲ ಅತಃ ಸಂತರ ಸಂಗದಲ್ಲಿ 
ಶ್ರೀಭಗವಂತನ ಕಥೆಗಳನ್ನು ನಿತ್ಯವೂ "ಸೇವನೆ ಮಾಡುತ್ತಿದ್ದರೆ, ಅದು. 
ಮೋಕ್ಷವನ್ನು ಬಯಸುವ. ಮನುಷ್ಯನ ಶುದ್ಧವಾದ "ಬುದ್ಧಿಯನ್ನು 


ಭಗವಾನ್‌ “ವಾಸುದೇವನಲ್ಲಿ ನೆಲೆಗೊಳಿಸುವುದು. ॥ ೧೩ ಗ 


ಹಿಂದಿನ ಜನ್ಮದಲ್ಲಿ ನಾನು ಭರತನೆಂಬ ರಾಜನಾಗಿದ್ದೆನು. 
ಐಹಿಕ ಮತ್ತು ಪಾರಲೌಕಿಕ ಎರಡೂ ವಿಧದ ವಿಷ ಷಯಗಳಿಂದ 
ವಿರಕ್ಷನಾಗಿ ಭಗವಂತನ ಆರಾಧನೆಯಲ್ಲಿ ತೊಡಗಿದ್ದೆ ಹೀಗಿದ್ದರೂ 
ಒಂದು ಮೃಗದಲ್ಲಿ ಆಸಕ್ಷನಾದ್ದರಿಂದ ನಾನು ಪರಮಾರ್ಥದಿಂದ 
ಭ್ರಷ್ಟನಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಬೇಕಾಯಿತು. 
॥ ೧೪ ॥ ಆದರೆ ಭಗವಾನ್‌ ಶ್ರೀಕೃಷ್ಣನ ಆರಾಧನೆಯ ಪ್ರಭಾವ 


13 ಅಧ್ಯಾಯ] 


ಸಾ ಮಾಂ ಸ್ಫಶಿರ್ಮಗದೇಹೇತಪಿ ವೀರ 


ಪಂಚಮ ಸೃಂಧ 


553 


ದಿಂದ ಆ ಜಿಂಕೆಯ ಯೋನಿಯಲ್ಲಿಯೂ ನನ್ನ ಪೂರ್ವಜನ್ಮದ 


ಕೃಷ್ನಾರ್ಚನಪ್ರಭವಾ ನೋ ಜಹಾತಿ | ಸ್ಮೃತಿಯು ಅಳಿಯಲಿಲ್ಲ ಅದರಿಂದಲೇ ಈಗ ನಾನು ಜನರ ಸಹ 
ಅಥೋ ಅಹಂ ಜನಸಂಗಾದಸಂಗೋ ವಾಸಕ್ಕೆ ಹೆದರಿ ಯಾವಾಗಲೂ ಅಸಂಗಭಾವದಿಂದ ಗುಪ್ತರೂಪ 
ವಿಶಂಕಮಾನೋವವಿವೃತಶ್ಚರಾಮಿ n ೧೫ ॥ | ದಿಂದಲೇ ಸಂಚರಿಸುತ್ತಿದ್ದೇನೆ. ॥ ೧೫ ॥ ಸಾರಾಂಶ ಇಷ್ಟೇ - 
ಚ ವಿರಕ್ಷರಾದ ಮಹಾಪುರುಷರ ಸಂಗದಿಂದ ಉಂಟಾದ ಜ್ಞಾನವೆಂಬ 
ಖಡ್ಗದಿಂದ ಮನುಷ್ಯನು ಈ ಲೋಕದಲ್ಲಿಯೇ ತನ್ನ ಮೋಹ 
ಸ ಣು PR 
ಬಂಧನವನ್ನು ಕತ್ತರಿಸಿಹಾಕಿ, ಶ್ರೀಹರಿಯ ಲೀಲಾಕಥೆಗಳ ಶ್ರವಣ, 
ತಸ್ಮಾನ್ನರೋ5ಸಂಗ ಸುಸಂಗಜಾತ- ಕೀರ್ತನ, ಮನನ ಇವುಗಳಿಂದ ಶ್ರೀಭಗವಂತನ ನಿರಂತರ ಸ್ಚೃತಿ 
ಜಾ ನಾಸಿನೇಹೈವ ವಿವೃಕ್ಸಮೋಹಃ I ಯನ್ನು ಪಡೆದು ಸುಲಭವಾಗಿ ಸಂಸಾರಮಾರ್ಗವನ್ನು ದಾಟಿ 
ಹರಿಂ ತದೀಹಾಕಥನಶ್ರುತಾಭ್ಯಾಂ ಶ್ರೀಭಗವಂತನನ್ನು ಹೊಂದುವನು. ॥ ೧೬ ॥ 
ಲಬ್ಧಸ್ಮೃತಿರ್ಯಾತೃ ತಿಪಾರಮಧ್ಧನಃ ॥ O೬ 1 ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ 12 1 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಬ್ರಾಹ್ಮಣ-ರಹೂಗಣಸಂವಾದೇ ದ್ಹಾದಶೋತಧ್ಯಾಯಃ॥ ೧೨ ॥ 
— 
ಹದಿಮೂರನೆಯ ಅಧ್ಯಾಯ 
ಭರತಮುನಿಯಿಂದ ಭವಾಟವಿಯ ವರ್ಣನೆ- ರಹೂಗಣನ ಸಂಶಯ ಪರಿಹಾರ 

ಬ್ರಾಹ್ಮಣ ಉವಾಚ ಜಡ ಭರತನು ಹೇಳುತ್ತಾನೆ - ಎಲೈ ರಾಜೇಂದ್ರನೇ! ಈ 
ಜೀವಸಮುದಾಯವು ಸುಖರೂಪವಾದ ಧನದಲ್ಲಿ ಆಸಕ್ಕವಾಗಿ 
ದುರತ್ಕಯೇರ ಧ್ವನ್ಯಜಯಾ ನಿವೇಶಿತೋ ದೇಶ-ದೇಶಾಂತರದಲ್ಲಿ ಸುತ್ತಾಡಿ ವ್ಯಾಪಾರ ಮಾಡುವಂತಹ 
ರಜಸ್ತಮಃಸತ್ತ್ರವಿಭಕ್ತಕರ್ಮದೃಕ್‌ I ವ್ಯಾಪಾರಿಗಳ ಗುಂಪಿನಂತೆ ಇದೆ. ಇದನ್ನು ಮಾಯೆಯು ದುಸ್ತರ 


ಸ ಏಷ ಸಾರ್ಥೋ5ರ್ಥಪರಃ ಪರಿಭ್ರಮನ್‌ 


ಭವಾಟವೀಂ ಯಾತಿ ನ ಶರ್ಮ ವಿಂದತಿ ॥ ೧ ॥ 


ಯಸ್ಯಾಮಿಮೇ ಷಣ್ಣರದೇವ ದಸ್ಯವಃ 


ಸಾರ್ಥಂ ವಿಲುಂಪಂತಿ ಕುನಾಯಕಂ ಬಲಾತ್‌ ॥ 


ಗೋಮಾಯವೋ ಯತ್ರ ಹರಂತಿ ಸಾರ್ಥಿಕಂ 


ಪ್ರಮತ್ತಮಾವಿಶ್ಯ ಯಥೋರಣಂ ವೃಕಾಃ ॥ ೨ ॥ 


ಪ್ರಭೂತವೀರುತ್ಸಣಗುಲ್ದಗಹ್ನದೇ 
ಕಠೋರದಂಶೈರ್ಮಶಕ್ಕೆರುಪದ್ರುತಃ 

ಕ್ಷಚಿತ್ತು ಗಂಧರ್ವಪುರಂ ಪ್ರಪಶ್ಯತಿ 
ಕೃಚಿತ್ವಚಿಚ್ಚಾಶುರಯೋಲ್ಕುಕಗ್ರಹಮ್‌ 


1 ೩ ॥ 


ವಾದ ಪ್ರವೃತ್ತಿಮಾರ್ಗದಲ್ಲಿ ತೊಡಗಿಸಿದೆ. ಅದಕ್ಕಾಗಿ ಇದರ 
ದೃಷ್ಟಿಯು ಸಾತ್ತ್ವಿಕ, ರಾಜಸ, ತಾಮಸ ಎಂಬ ಭೇದದಿಂದ ನಾನಾ 
ವಿಧದ ಕರ್ಮಗಳ ಕಡೆಗೆ ಹೋಗುತ್ತಿರುತ್ತದೆ. ಆ ಕರ್ಮಗಳಲ್ಲಿ 
ಅಲೆಯುತ್ತಾ-ಅಲೆಯುತ್ತಾ ಈ ಸಂಸಾರರೂಪವಾದ ಗೊಂಡಾ 
ರಣ್ಯಕ್ಕೆ ತಲುಪುತ್ತದೆ. ಅಲ್ಲಿ ಅದಕ್ಕೆ ಸ್ವಲ್ಪವೂ ನೆಮ್ಮದಿಯು 
ಸಿಗುವುದಿಲ್ಲ ॥ ೧ ॥ ಮಹಾರಾಜನೇ! ಆ ಅರಣ್ಯದಲ್ಲಿ ಆರು 
ಕಳ್ಳರಿದ್ದಾರೆ. ಈ ವ್ಯಾಪಾರಿಗಳ ತಂಡದ ನಾಯಕನು ಅತಿದುಪ್ಪ 
ನಾಗಿರುವನು. ಅವನ ನೇತೃತ್ವದಲ್ಲಿ ಇವನು ಅಲ್ಲಿಗೆ ತಲುಪಿದಾಗ 
ಈ ದರೋಡೆಕೋರರು ಬಲಾತ್ಕಾರದಿಂದ ಇವನ ಎಲ್ಲ ಸಂಪತ್ತನ್ನು 
ಲೂಟಿಮಾಡುತ್ತಾರೆ. ತೋಳಗಳು ಕುರಿಯ ಮಂದೆಯಲ್ಲಿ ನುಗ್ಗಿ 
ಅವನ್ನು ಎಳೆದುಕೊಂಡು ಹೋಗುವಂತೆ, ಅವುಗಳ ಜೊತೆಯಲ್ಲಿ 
ರುವ ನರಿಗಳು ಇವನು ಅಸಾವಧಾನವೆಂದರಿತು ಇವನ ಧನವನ್ನು 
ಅತ್ತ-ಇತ್ತ ಸೆಳೆದಾಡುತ್ತವೆ. ॥ ೨॥ ಆ ಕಾಡು ಬಹಳಷ್ಟು ಲತೆ, 
ಹುಲ್ಲು ಪೊದೆಗಳಿಂದ ನಿಬಿಡವಾಗಿದ್ದು ತುಂಬಾ ದುರ್ಗಮ 
ವಾಗಿದೆ. ಅದರಲ್ಲಿ ಕ್ರೂರವಾದ ಕಾಡುಕೋಣ, ಕಾಡುಸೊಳ್ಳೆಗಳು 
ಇವನನ್ನು ನೆಮ್ದದಿಯಾಗಿರಲು ಬಿಡುವುದಿಲ್ಲ ಅಲ್ಲಿ ಇವನಿಗೆ 
ಕೆಲವೊಮ್ಮೆ ಗಂಧರ್ವನಗರವು ಕಂಡುಬಂದರೆ, ಕೆಲವೊಮ್ಮೆ 
ಥಳ-ಳಿಸುವ ಕೊಳ್ಳಿ-ಪಿಶಾಚಿಗಳೂ ಕಣ್ಮುಂದೆ ಬಂದು 
ಬಿಡುತ್ತವೆ. ॥ ೩ ॥ ಈ ವ್ಯಾಪಾರಿ ಸಮುದಾಯವು ಈ ಕಾಡಿನಲ್ಲಿ 


554 


ನಿವಾಸತೋಯದ್ರವಿಣಾತ್ಮಬುದ್ಧಿ- 
ಸ್ಪತಸ್ತತೋ ಧಾವತಿ ಭೋ ಅಟವ್ಯಾಮ್‌ ॥ 
ಕೃಚಿಚ್ಚ ವಾತ್ಯೋತ್ಠಿತಪಾಂಸುಧೂಮ್ರಾ 


ದಿಶೋ ನ ಜಾನಾತಿ ರಜಸ್ಪಲಾಕ್ಸ uw 9 


ಅದೃಶ್ಯಯಿಲ್ಲೀಸ್ವನಕರ್ಣಶೂಲ 
ಉಲೂಕವಾಗ್ಗಿರ್ವಥಿತಾಂತರಾತ್ಮಾ I 

ಅಪುಣ್ಯವೃಕ್ಟಾನ್‌ ಶ್ರಯತೇ ಕ್ಷುಧಾರ್ದಿತೋ 
ಮರೀಚಿತೋಯಾನ್ಯಭಿಧಾವತಿ ಕ್ವಚಿತ್‌ 


ಕೃಚಿದ್ದಿಶೋಯಾಃ ಸರಿತೋತಭಿಯಾತಿ 
ಪರಸ್ಪರಂ ಚಾಲಷತೇ ನಿರಂಧಃ 

ಆಸಾದ್ಯ ದಾವಂ ಕ್ಹಚಿದಗ್ನಿತಪ್ಪೋ 
ನಿರ್ವಿದ್ಯತೇ ಕ್ವ ಚ ಯಕ್ಬೈರ್ಹೃತಾಸು: 


1೫ ॥ 


॥ ೬ ॥ 


ಶೂರೈರ್ಹೃತಸ್ತು ಕ್ವ ಚ ನಿರ್ವಿಣ್ಣಚೇತಾಃ 
ಶೋಚನ್‌ ವಿಮುಹ್ಯನ್ನುಪಯಾತಿ ಕಶ್ಶಲಮ್‌ 

ಕೃಚಿಚ್ಚ ಗಂಧರ್ವಪುರಂ ಪ್ರವಿಷ್ಣ 
ಪ್ರಮೋದತೇ ನಿರ್ವತವನ್ನುಹೂರ್ತಮ್‌ 


॥ ೭ ॥ 


ಚಲನ್ಮಚಿತ್ಯಂಟಕಶರ್ಕರಾಂಘ್ರಿ- 
ರ್ನಗಾರುರುಕ್ಬುರ್ವಿಮನಾ ಇವಾಸ್ತೇ । 
ಪದೇ ಪದೇ ಭ್ಯಂತರವಹ್ಲಿನಾರ್ದಿತಃ 


ಕೌಟುಂಬಿಕ: ಕ್ರುಧ್ಯತಿ ವೈ ಜನಾಯ ॥ ೮ ॥ 


ಕ್ಹಚಿನಿಗೀರ್ಣೋ 5 ಜಗರಾಹಿನಾ ಜನೋ 
ನಾವೈತಿ ಕಿಂಚಿದ್ವಿಪಿನೇರ ಪವಿದ್ದ 

ದಷ್ಟು ಸ್ಥ ಶೇತೇ ಕ್ವ ಚ ದಂದಶೂಕೈ- 
ರಂಧೋಶಠಂಧಕೂಪೇ ಪತಿತಸ್ತಮಿಸ್ರೇ 


॥ ೯ ॥ 


ಕರ್ಕಿ ಸ್ಮ ಚಿತ್‌ ಕುದ್ರರಸಾನ್ಸಿಚಿನ್ನಂ- 
ಸನ್ಮಕ್ಕಿಕಾಭಿರ್ವೃಧಿತೋ ವಿಮಾನ: । 
ತತ್ರಾತಿಕೃಚ್ಚಾತೃತಿಲಬ್ಧಮಾನೋ 
ಬಲಾದ್ವಿಲುಂಪಂತ್ಯಥ ತಂ ತತೋಶನ್ಯೇ ॥ ೧೦॥ 


ಕೃಚಿಚ್ಚ ಶೀತಾತಪವಾತವರ್ಷ- 
ಪ್ರತಿಕ್ರಿಯಾಂ ಕರ್ತುಮನೀಶ ಆಸ್ತೇ । 
ಕ್ವಚಿನ್‌ ಮಿಥೋ ವಿಷಣನ್ಯಚ್ಚ ಕಿಂಚಿದ್‌ 
ವಿದ್ವೇಷಮೃಚ್ಛತ್ಯುತ ವಿತ್ತಶಾಠ್ಯಾತ್‌ ॥ ೧೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 


ವಾಸಸ್ಥಾನ, ನೀರು ಮತ್ತು ಧನಾದಿಗಳಲ್ಲಿ ಆಸಕ್ಕವಾಗಿ ಅತ್ತ-ಇತ್ತ 
ಅಲೆಯುತ್ತಿರುತ್ತದೆ. ಕೆಲಮೊಮ್ಮೆ ಬಿರುಗಾಳಿಯಿಂದ ಎದ್ದಿರುವ 
ಧೂಳಿನಿಂದ ಎಲ್ಲದಿಕ್ಕುಗಳು ಮುಚ್ಚಿದಂತೆ ಆಗುತ್ತವೆ. ಮತ್ತು ಇವನ 
ಕಣ್ಣುಗಳಲ್ಲಿಯೂ ತುಂಬಿಹೋಗುತ್ತದೆ. ಆಗ "ಇವನಿಗೆ "ಗಮ 
ಯುಂಟಾಗುತ್ತದೆ. HY ಕೆಲವೊಮ್ಮೆ ಇವನಿಗೆ ಕಾಣಸಿಗದಿಕುವ 
ಯುಲ್ಲೀಕ್ರಿಮಿಗಳ ಕರ್ಣಕರ್ಕಶವಾದ ಶಬ್ದಗಳು ಕೇಳಿಸುತ್ತಿದ್ದರೆ, 
ಕೆಲವೊಮ್ಮೆ ಗೂಬೆಗಳ ಕೂಗಿನಿಂದ ಇವನ ಚಿತ್ತವು ದುಃಖಿತ 
ವಾಗುತ್ತದೆ. ಕೆಲವೊಮ್ಮೆ ಇವನಿಗೆ ಹಸಿವು ಕಾಡಿದಾಗ ಇವನು 
ನಿಂದನೀಯ ವೃಕ್ಸಗಳನ್ನು ಆಶ್ರಯಿಸತೊಡಗುವನು. ಕೆಲವೊಮ್ಮೆ 
ಬಾಯರಿಕೆಯಿಂದ ಬಳಲಿದಾಗ ಬಿಸಿಲ್ಲುದುರೆಯ ಕಡೆಗೆ 
ಓಡತೊಡಗುವನು. ॥ ೫ ॥ ಕೆಲವೊಮ್ಮೆ ನೀರಿಲ್ಲದ ನದಿಗಳ ಕಡೆಗೆ 
ಹೋಗುತ್ತಾನೆ. ಕೆಲವೊಮ್ಮೆ ಅನ್ನವು ಸಿಗದಿದ್ದಾಗ ಪರಸ್ಪರ ಒಬ್ಬರ 
ನ್ನೊಬ್ಬರು ಭೋಜನವನ್ನು ಬಯಸುತ್ತಾರೆ. ಕೆಲವೊಮ್ಮೆ ಕಾಡು 
ಗಿಚ್ಚಿನಲ್ಲಿ ನುಗ್ಗಿ ಬೆಂಕಿಯಿಂದ ಬೆಂದುಹೋಗುತ್ತಾರೆ. ಕೆಲವೊಮ್ಮೆ 
ಯಕ್ಷರು ಇವನ ಪ್ರಾಣಗಳನ್ನು ಎಳೆದಾಡತೊಡಗಿದಾಗ ಇವನು 
ದುಃಖಿತನಾಗುವನು. ॥ ೬ ॥ ಕೆಲವೊಮ್ಮೆ ತನ್ನಿಂದ ಬಲಿಷ್ಠರಾದ 
ವರು ಇವನ ಧನವನ್ನು ಕಸಿದುಕೊಂಡಾಗ ಇವನು ದುಃಖಿತನಾಗಿ 
ಶೋಕ ಮತ್ತು ಮೋಹದಿಂದ ಎಚ್ಚರತಪ್ಪುವನು. ಕೆಲವೊಮ್ಮೆ 
ಗಂಧರ್ವನಗರವನ್ನು ತಲುಪಿ ಒಂದು ಕ್ಷಣವಾದರೂ ಎಲ್ಲ 
ದುಃಖಗಳನ್ನು ಮರೆತು ಸಂತೋಷಪಡುವನು. ॥ ೭ ॥ ಕೆಲವೊಮ್ಮೆ 
ಪರ್ವತಗಳ ಮೇಲೆ ಹತ್ತಲು ಬಯಸಿದರೆ ಕಲ್ಲು-ಮುಳ್ಳುಗಳಿಂದ 
ಕಾಲು ಜರಡಿಯಂತಾಗಿ ಖಿನ್ನನಾಗುವನು. ಕುಟುಂಬವು 
ದೊಡ್ಡದಾಗಿ ಬೆಳೆದು ಜೀವಿಕೆಯು ನಡೆಯದಿದ್ದಾಗ ಹಸಿವಿನ 
ಬಾಧೆಯಿಂದ ತನ್ನ ಬಂಧು-ಬಾಂಧವರ ಮೇಲೆ ರೇಗತೊಡಗು 
ತ್ತಾನೆ. ॥ ೮ ॥ ಕೆಲವೊಮ್ಮೆ ಹೆಬ್ಬಾವಿಗೆ ತುತ್ತಾಗಿ ಕಾಡಿನಲ್ಲಿ 
ಎಸೆದಿರುವ ಹೆಣದಂತೆ ಬಿದ್ದುಕೊಳ್ಳುವನು. ಆಗ ಇವನಿಗೆ ಯಾವ 
ಎಚ್ಚರವೂ ಇರುವುದಿಲ್ಲ ಕೆಲವೊಮ್ಮೆ ಬೇರೆ ವಿಷಸರ್ಪದ ಪ್ರಭಾವ 
ದಿಂದ ಕುರುಡನಾಗಿ ಯಾವುದೋ ಕತ್ತಲ ಬಾವಿಯಲ್ಲಿ ಬಿದ್ದುಬಿಡು 
ತ್ತಾನೆ ಹಾಗೂ ಘೋರವಾದ ದುಃಖಮಯ ಅಂಧಕಾರದಲ್ಲಿ 
ಜ್ಞಾನತಪ್ಪಿ ಬಿದ್ದಿರುತ್ತಾನೆ. ॥ ೯ ॥ ಕೆಲವೊಮ್ಮೆ ಜೇನನ್ನು ಹುಡುಕ 
ತೊಡಗುವನು. ಆಗ ಜೇನುನೊಣಗಳು ಇವನನ್ನು ಕಚ್ಚಿ ಪೀಡಿಸು 
ವವು ಹಾಗೂ ಇವನ ಅಭಿಮಾನವೆಲ್ಲವೂ ನಾಶವಾಗಿ ಹೋಗುತ್ತದೆ. 
ಯಾವುದೇ ರೀತಿಯಿಂದ ಅನೇಕ ಕಷ್ಟಗಳನ್ನು ಎದುರಿಸಿ ಜೇನು 
ಸಿಕ್ಕಿದರೂ ಬಲಾತ್ಕಾರದಿಂದ ಬೇರೆಯವರು ಕಸಿದುಕೊಳ್ಳುವರು. 
॥ ೧೦ ॥ ಕೆಲವೊಮ್ಮೆ ಚಳಿ, ಸೆಕೆ ಚಂಡಮಾರುತ, ಮಳೆ ಇವು 


ಗಳಿಂದ ತನ್ನನ್ನು ಕಾಪಾಡಿಕೊಳ್ಳಲು ಅಸಮರ್ಥನಾಗುತ್ತಾನೆ. ಕೆಲ 


ವೊಮ್ಮೆ ತಮ್ಮ-ತಮ್ಮಲ್ಲಿ ಸ್ವಲ್ಪ ವ್ಯಾಪಾರ ಮಾಡುತ್ತಾನೆ, ಧನದ 
ಲೋಭದಿಂದ ಬೇರೆಯವರಿಗೆ ಮೋಸಮಾಡಿ ಅವರಲ್ಲಿ ವೈರವನ್ನು 
ಕಟ್ಟಿಕೊಳ್ಳುತ್ತಾನೆ. ॥ ೧೧ ॥ ಕೆಲವೊಮ್ಮೆ ಆ ಸಂಸಾರಾರಣ್ಯದಲ್ಲಿ 
ಹಣವನ್ನು ಕಳೆದುಕೊಂಡು ಹಾಸಿಗೆ, ಹೊದಿಕೆ, ಆಸನ, ಮನೆ, 
ವಾಹನ ಯಾವುದೂ ಇಲ್ಲದೆ ಅವುಗಳಿಗಾಗಿ ಇತರರನ್ನು 
ಬೇಡಬೇಕಾಗುವುದು. ಅವರು ಕೊಡದೆ ಹೋದರೆ ಅವುಗಳನ್ನು 


13 ಅಧ್ಯಾಯ] 


ಪಂಚಮ ಸೃಂಧ 


555 


SN 


ಕ್ವಚಿತ್‌ ಕ್ವಚಿತ್‌ ಕ್ಷೀಣಧನಸ್ತು ತಸ್ಮಿನ್‌ 
ಶಯ್ಯಾಸನಸ್ಥಾನವಿಹಾರಹೀನಃ 1 
ಯಾಚನ್‌ ಪರಾದಪ್ರತಿಲಬ್ಧಕಾಮಃ 
ಪಾರಕ್ಕದೃಷ್ಟಿರ್ಬಭತೇ5ವಮಾನಮ್‌ ॥ ೧೨ ॥ 
ಅನ್ಯೋನ್ಯವಿತ್ತವ್ಯತಿಷಂಗವೃದ್ಧ- 
ವೈರಾನುಬಂಧೋ ವಿವಹನ್ನಿಥಶ್ನ | 
ಅಧ್ವನ್ಯಮುಷ್ಠಿನ್ನುರುಕೃಚ್ಛವಿತ್ತ- 


ಬಾಧೋಪಸರ್ಗೈರ್ವಿಹರನ್‌ ವಿಷನ್ನಃ ॥ ೧೩॥ 


ತಾಂಸ್ತಾನ್ಜಿಪನ್ನಾನ್‌ ಸ ಹಿ ತತ್ರ ತತ್ರ 

ವಿಹಾಯ ಜಾತಂ ಪರಿಗೃಹ್ಯ ಸಾರ್ಥಃ 
ಆವರ್ತತೇರದ್ಯಾಪಿ ನ ಕಶ್ಚಿದತ್ರ 

ವೀರಾಧ್ದನಃ ಪಾರಮುಪೈತಿ ಯೋಗಮ್‌ ॥ ೧೪॥ 


ಮನಸ್ಸಿನೋನಿರ್ಜಿತದಿಗ್ಗಜೇಂದ್ರಾ 
ಮಮೇತಿ ಸರ್ವೇ ಭುವಿ ಬದ್ಧವೈರಾಃ 

ಮೃಧೇ ಶಯೀರನ್ನ ತು ತದ್‌ ವ್ರಜಂತಿ 
ಯನ್ನ್ಯಸದಂಡೋ ಗತವೈರೋತಭಿಯಾತಿ ॥ ೧೫ ॥ 


ಪ್ರಸಜ್ಜ ತಿ ಕ್ವಾಪಿ. ಲತಾಭುಜಾಶ್ರಯ- 
ಸದಾಶ್ರಯಾವ್ಯಕ್ತಪದದ್ದಿಜಸ್ತಹ: | 
ಕೃಚಿತ್ಯದಾಚಿದ್ದರಿಚಕ್ರತಸ್ಪಸನ್‌ 
ಸಖ್ಯಂ ವಿಧತ್ತೇ ಬಕಕಂಕಗೃದ್ದೆಃ ॥ ೧೬ ॥ 
ತೈರ್ವಂಚಿತೋ ಹಂಸಕುಲಂ ಸಮಾವಿಶನ್‌ 
ನರೋಚಯನ್‌ ಶೀಲಮುಖೈತಿ ವಾನರಾನ್‌ । 
ತಜ್ಜಾತಿರಾಸೇನ ಸುನಿರ್ವೃತೇಂದ್ರಿಯಃ 
ಪರಸ್ಪರೋದ್ವೀಕ್ಟಣವಿಸ್ಥೃತಾವಧಿಃ ॥ ೧೭ ॥ 
ದ್ರುಮೇಷು ರಂಸ್ಕನ್‌ ಸುತದಾರವತ್ತಲೋ 
ವ್ಯವಾಯದೀನೋ ವಿವಶಃ ಸ್ವಬಂಧನೇ I 
ಕೃಚಿತ್ವಮಾದಾದ್ಗಿರಿಕಂದರೇ ಪತನ್‌ 
ವಲ್ಲೀಂ ಗೃಹೀತ್ವಾ ಗಜಭೀತ ಆಸ್ಥಿತಃ ॥ ೧೮ ॥ 


ಅತಃ ಕಥಂಚಿತ್ಸ ವಿಮುಕ್ತ ಆಪದಃ 
ಪುನಶ್ಚ ಸಾರ್ಥಂ ಪ್ರವಿಶತ್ಯರಿಂದವು । 
ಚ 
ಅದ್ವನ್ಯಮುಷ್ಠಿನ್ನಜಯಾ ನಿವೇಶಿತೋ 
ಭ್ರಮಂಜನೋತದ್ಯಾಪಿ ನ ವೇದ ಕಶ್ಚನ ॥ ೧೯॥ 


ಹೇಗಾದರೂ ಕಸಿದುಕೊಳ್ಳುವ ಕಳ್ಳದೃಷ್ಟಿಯನ್ನಿಟ್ಟು ತಿರಸ್ಕಾರಕ್ಕೆ 
ಒಳಗಾಗಬೇಕಾಗುತ್ತದೆ. ॥ ೧೨ Il 

ಹೀಗೆ ವ್ಯಾವಹಾರಿಕ ಸಂಬಂಧದಿಂದ ಪರಸ್ಪರ ದ್ವೇಷಭಾವನೆ 
ಬೆಳೆದಿದ್ದರೂ ಆ ವಣಿಕ್‌ ಸಮೂಹವು ತಮ್ಮ-ತಮ್ಮೆಲ್ಲೇ ವಿವಾಹಾದಿ 
ಸಂಬಂಧಗಳನ್ನು ಸ್ಥಾಪಿಸುತ್ತದೆ. ಮತ್ತೆ ಈ ಮಾರ್ಗದಲ್ಲಿ ಬಗೆ- 
ಬಗೆಯ ಕಷ್ಟ , ಧನಕ್ಷೆಯ ಮುಂತಾದ ಕಷ್ಟಗಳನ್ನು ಅನುಭವಿಸುತ್ತಾ 
ಹೆಣದಂತೆ ಬದುಕಬೆಣಾಗುತ್ತದೆ. ॥ ೧೩ ॥ ಜೊತೆಯವರಲ್ಲಿ ಸತ್ರು 
ಹೋದವರನ್ನು ಅಲ್ಲಲ್ಲೇ ಬಿಟ್ಟು, ಹೊಸದಾಗಿ ಹುಟ್ಟಿದವರೊಂದಿಗೆ 
ಆ ವ್ಯಾಪಾರಿ ಸಮೂಹವು ಪದೇ-ಪದೇ ಮುಂದೆ ಹೋಗುತ್ತಾ 
ಇರುತ್ತದೆ. ಎಲೈ ವೀರನೇ | ಅವರಲ್ಲಿಯಾವ ಪ್ರಾಣಿಯೂ ಇಂದಿನ 
ವರೆಗೆ ಮರಳಲಿಲ್ಲ ಯಾರೂ ಕೂಡ ಈ ಸಂಕಟಮಯ ಮಾರ್ಗ 
ವನ್ನು ದಾಟಿ ಪರಮಾನಂದಮಯ ಯೋಗವನ್ನು ಆಶ್ರಯಿಸಲಿಲ್ಲ 
೧೪ ॥ ಮಹಾವೀರಾಧಿವೀರರಾಗಿ ದೊಡ್ಡ-ದೊಡ್ಡ ದಿಗ್ಗಜರನ್ನೂ 
ದಿಕ್ಷಾಲಕರನ್ನೂ ಗೆದ್ದವರೂ ಕೂಡ "ಈ ಭೂಮಿ ನನ್ನದು, ಈ ರಾಜ್ಯ 
ನನ್ನದು' ಎಂಬ `` ಅಭಿಮಾನದಿಂದ ಪರಸ್ಫರದ್ವೆ ಷಷವನ್ನು ಕಟ್ಟಿಕೊಂಡು 
ಯುದ್ಧ ಭೂಮಿಯಲ್ಲಿ ಮಡಿದುಹೋಗುವರು. ಆದರೂ ಅವರಿಗೆ 
ವೈರಹೀನ ಪರಮಹಂಸರಿಗೆ ದೊರೆಯಬಹುದಾದ ಭಗವಾನ್‌. 
ವಿಷ್ಣುವಿನ ಆ ಅವಿನಾಶಿಯಾದ ಪದವು ಸಿಗುವುದಿಲ್ಲ ॥ ೧೫ ॥ 

ಈ ಭವಾಟವಿಯಲ್ಲಿ ಅಲೆಯುತ್ತಿರುವ ವರ್ತಕರ ಗುಂಪು 
ಕೆಲವೊಮ್ಮೆ ಯಾವುದೋ ಲತೆಗಳನ್ನು ಆಶ್ರಯಿಸಿ, ಅದರ ಮೇಲೆ 
ವಾಸಿಸುವ ಮಧುರವಾಗಿ ಹಾಡುವ. ಪಕ್ಷಿಗಳ ಮೋಹದಲ್ಲಿ ಸಿಕ್ಕಿ 
ಕೊಂಡುಬಿಡುತ್ತಾರೆ. ಕೆಲವೊಮ್ಮೆ ಸಿಂಹಗಳ ಗುಂಪಿಗೆ ಹೆದರಿ ಕೊಕ್ಕರೆ 
ನೀರುಪಕ್ಕಿ, ಹದ್ದು ಇವುಗಳೊಡನೆ ಸ್ನೇಹ ಬೆಳಸುವರು. ॥ ೧೭ i 
ಅವರ ಮೊಣಕ್ಕ' ಒಳಗಾದಾಗ ಹೆಂಸಪ ಪಕ್ಷಿಗಳ ಸಮೂಹವನ್ನು 
ಸೇರಲು ಬಯಸುತ್ತಾರೆ. ಆದರೆ ಅವರಿಗೆ ಇವುಗಳ ಆಚಾರ 
ಸರಿಬೀಳುವುದಿಲ್ಲ ಅದಕ್ಕಾಗಿ ಕಪಿಗಳೊಡನೆ ಸೇರಿ ಅವುಗಳ ಜಾತಿ 
ಸ್ವಭಾವಕ್ಕನುಸಾರ ದಾಂಶ ಪತ್ಯಸುಖದಲ್ಲಿ ತೊಡಗಿದ್ದು ವಿಷಯ 
ಭೋಗಗಳಿಂದ ಇಂದ್ರಿಯಗಳನ್ನು ತಪ್ತಿಪಡಿಸಿಕೊಳ್ಳುತ್ತಿರುತ್ತಾರೆ. 
ಒಬ್ಬರು ಮತ್ತೊಬ್ಬರ ಮುಖವನ್ನು ನೋಡುತ್ತಾ-ನೋಡುತ್ತಾ ತಮ್ಮ 
ಆಯುಸ್ಲಿನ ಅವಧಿಯನ್ನು ಮರೆತುಬಿಡುತ್ತಾರೆ. ॥ ೧೭ ॥ ಅಲ್ಲಿ 
ವೃಕ್ಷಗಳಲ್ಲಿ ಕ್ರಿ ಕ್ರೀಡಿಸುತ್ತಾ ಪತ್ನೀ-ಪುತ್ರರ ಸ್ನೇ ಸ್ನೇಹಪಾಶದಲ್ಲಿ ಬಂಧಿತನಾ 
ಗುತ್ತಾನೆ. ಇವರಲ್ಲಿ "ಮೈಥುನದ ವಾಸ ಸನ ಎಷ್ಟು ಬೆಳೆಯುತ್ತದೆ 
ಎಂದರೆ ಬಗೆ-ಬಗೆಯ 'ದುರ್ವೃವಹಾರಗಳಿಂದ ದೀನರಾಗಿದ್ದರೂ 
ಕೂಡ ಇವನು ವಿವಶನಾಗಿ ತನ್ನ ಬಂಧನವನ್ನು ಕಿತ್ತೊಗೆಯಲು 
ಸಾಹಸಮಾಡುವುದಿಲ್ಲ ಕೆಲವೊಮ್ಮೆ ಎಚ್ಚರತಪ್ಪಿ ಪರ್ವತದ 
ಗುಹೆಯಲ್ಲಿ ಬೀಳತೊಡಗಿದಾಗ ಅದರಲ್ಲಿ ವಾಸಿಸುವ ಆನೆಗೆ 
ಹೆದರಿಕೊಂಡು ಯಾವುದೋ ಬಳ್ಳಿ ಫ್ಛಿಯನ್ನು ಆಶ್ರಯಿಸಿ ನೇತಾಡುತ್ತಿ 
ರುವನು. ॥ ೧೮ ॥ ಎಲ್ಲೆ ಫ ಪರಂತಪ! ! ಯಾವ ರೀತಿಯಿಂದಲಾದರೂ 
ಇವನು ಆ ಆಪತ್ತುಗಳಿಂದ ಬಿಡುಗಡೆ ಹೊಂದಿದರೂ ಪುನಃ ತನ್ನ 
ಗುಂ ಪನ್ನೇ ಸೇರಿಕೊಳ್ಳುವನು. ಮಾಯೆಯ ೬... ಒಮ್ಮೆ 
ಈ ಮಾರ್ಗಕ್ಕೆ ಬಂದುಬಿ ನಿಟದೆ, ಅವನಿಗೆ ಅಲೆಯುತ್ತಾ-ಅಆ ್ರಾ 
ಕೊನೆಯವರೆಗೂ ತನ್ನ ಪರಮ ಪುರುಷಾರ್ಥ ದ ಅಂವೇ 
ಉಂಟಾಗುವುದಿಲ್ಲ ॥ ೧೯ ॥ ರಹೂಗಣ ರಾಜನೇ ! ನೀನೂ ಕೂಡ 
ಇದೇ ಮಾರ್ಗದಲ್ಲಿ ಅಲೆಯುತ್ತಿರುವೆ. ಅದಕ್ಕಾಗಿ ಈಗ ಪ್ರಜೆಗಳನ್ನು 
ದಂಡಿಸುವ ಕಾರ್ಯವನ್ನು ಬಿಟ್ಟು ಸಮಸ್ತ ಪ್ರಾಣಿಗಳಿಗೂ ಮಿತ್ತ 


556 


ರಹೂಗಣ ತ್ವಮಪಿ 
ಸಂನ್ಯಸ್ಥದಂಡಃ 

ಅಸಜ್ಜಿತಾತ್ಮಾ 
ಜ್ಞಾನಾಸಿಮಾದಾಯ 


ಹೃದ್ಧನೋಸ್ಯ 
ಕೃತಭೂತಮೈತ್ರ: 

ಹರಿಸೇವಯಾ ಶಿತಂ 

ತರಾತಿಪಾರಮ್‌ 


1 ೨೦ ॥॥ 
ರಾಜೋವಾಚ 


ಅಹೋ ನೃಜನ್ನಾಖಿಲಜನ್ನಶೋಭನಂ 
ಕಂ ಜನ್ಯಭಿಸ್ತಸರೈರಪ್ಪಮುಷ್ಟಿನ್‌ 
ನ ಯದ್ಭಷೀಕೇಶಯಶಃ ಕೃತಾತ್ಮನಾಂ 
ಮಹಾತ್ಮನಾಂ ವಃ ಪ್ರಚುರಃ ಸಮಾಗಮಃ 
ನ ಹ್ಯದ್ಭುತಂ ತ್ವಚ್ಛರಣಾಬ್ಜ ರೇಣುಭಿ- 
ರ್ಹತಾಂಹಸೋ ಭಕ್ತಿರಧೋಕ್ಷಜೇ5ಮಲಾ 
ಮೌಹೂರ್ತಿಕಾದ್ಯಸ್ಯ ಸಮಾಗಮಾಚ್ಚ ಮೇ 
ದುಸ್ತಕಮೂಲೋ5ಪಹತೋವವಿವೇಕಃ 


ನಮೋ ಮಹದ್ಭೋತಪಸ್ತು ನಮಃ ಶಿಶುಭ್ಯೋ 
ನಮೋ ಯುವಭ್ಯೋ ನಮ ಆ ವಟುಭ್ಯಃ 

ಯೇ ಬ್ರಾಹ್ಮಣಾ ಗಾಮವಧೂತಲಿಂಗಾ- 
ಶ್ಚರಂತಿ ತೇಭ್ಯಃ ಶಿವಮಸ್ತು ರಾಜ್ನಾಮ್‌ 11 ೨೩ ॥ 


॥| ೨೧ ॥ 


॥| ೨೨ 1 


ಶ್ರೀಶುಕ ಉವಾಚ 


ಇತ್ಯೇವಮುತ್ತರಾಮಾತಃ ಸವೈ ಬ್ರಹ್ಮರ್ಷಿಸುತಃ ಸಿಂಧು- 
ಪತಯ ಆತ್ಯಸತತ್ತ ತೆ ವಿಗಣಯತಃ ಪರಾನುಭಾವಃ ಪರಮ- 
ಕಾರುಣಿಕತಯೋಪದಿಶ್ಯ ರಹೂಗಣೇನ ಸಕರುಣಮಭಿ- 
ವಂದಿತಚರಣ ಆಪೂರ್ಣಾರ್ಣವ ಇವ ನಿಭೃ್ಛತಕರಣೋ- 
ರ್ಮಾಶಯೋ ಧರಣಿಮಿಮಾಂ ವಿಚಚಾರ ॥ ೨೪ ॥ 
ಸೌವೀರಪತಿರಪಿ ಸುಜನಸಮವಗತಪರಮಾತ್ಮಸತತ್ವ್ವ ಆತ್ಮ- 
ನೃವಿದ್ಯಾಧ್ಯಾರೋಪಿತಾಂ ಚ ದೇಹಾತ್ಮಮತಿಂ ವಿಸಸರ್ಜ | 
ಏವಂ ಹಿ ನೃಪ ಭಗವದಾಶ್ರಿತಾಶ್ರಿತಾನುಭಾವಃ ॥ ೨೫ ॥ 


ರಾಜೋವಾಚ 


ಯೋ ಹ ವಾ ಇಹ ಬಹುವಿದಾ ಮಹಾಭಾಗವತ 
ತ್ವಯಾಭಿಹಿತಃ ಪರೋಕ್ಷೇಣ ವಚಸಾ ಜೀವಲೋಕಭವಾಧ್ವಾ 
ಸ ಹ್ಯಾರ್ಯಮನೀಷಯಾ ಕಲ್ಪಿತವಿಷಯೋ ನಾಂಜ- 
ಸಾವ್ಯತ್ತನಲೋಕಸಮಧಿಗಮಃ | ಅಥ ತದೇವೈತ ದ್ದುರ- 
ವಗಮಂ ಸಮವೇತಾನುಕಲ್ವೇನ ನಿರ್ದಿಶ್ಯತಾಮಿತಿ ॥ ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ನಾಗು. ವಿಷಯಗಳಲ್ಲಿಅನಾಸಕ್ಕನಾಗಿ ಭಗವತ್ತೇವೆ ಎಂಬ ಹರಿತವಾದ 
ಜ್ನಾನಖಡ್ಗದಿಂದ ಈ ಮಾರ್ಗದಿಂದ ಪಾರಾಗಿಬಿಡು. ॥ ೨೦ ॥ 
ರಹೂಗಣರಾಜನು ಹೇಳಿದನು - ಆಹಾ! ಸಮಸ್ಯ ಯೋನಿ 
ಗಳಲ್ಲಿ ಈ ಮನುಷ್ಯ ಜನ್ಮವೇ ಶ್ರೇಷ್ಠವಾಗಿದೆ. ಭಗವಾನ್‌ ಹೃಷೀ 
ಕೇಶನ ಪವಿತ್ರಕೀರ್ತಿಯಿಂದ ಶುದ್ಧಾಂತಃಕರಣವುಳ್ಳ ನಿಮ್ಮಂತಹ 
ಮಹಾತ್ಮರ ಸಮಾಗಮವು ಹೆಚ್ಚು-ಹೆಚ್ಚಾಗಿ ದೊರೆಯದಿರುವಲ್ಲಿ 
ಬೇರೆ-ಬೇರೆ ಲೋಕಗಳಲ್ಲಿ ಪ್ರಾಪ್ತವಾಗುವ ದೇವತೆಗಳೇ ಮುಂತಾದ 
ಶ್ರೇಷ್ಠ ಜನ್ಮಗಳಿಂದ ಯಾವ ಲಾಭವಿದೆ? ॥ ೨೧॥ ನಿಮ್ಮ ಅಡಿ 
ದಾವರೆಗಳ ಧೂಳನ್ನು ಸೇವಿಸುವುದರಿಂದ ಎಲ್ಲ ಪಾಪ-ತಾಪಗಳು 
ನಾಶ ಹೊಂದಿರುವಂತಹ ಮಹಾನುಭಾವರಿಗೆ ಭಗ ವಂತನ ವಿಶುದ್ಧ 
ವಾದ ಭಕ್ತಿಯು ದೊರೆಯುವುದು ಏನೂ ವಿಚಿತ್ರವಲ್ಲ ನನಗಾ 
ದರೋ ಎರಡುಗಳಿಗೆ ದೊರೆತ ನಿಮ್ಮ ಸತ್ಸಂಗದಿಂದ ನನ್ನ ಎಲ್ಲ 
ಕುತರ್ಕಮೂಲವಾದ ಅಜ್ಜಾ ನವು ನಾಶವಾಗಿಹೋಯಿತು. ॥ ೨೨ ॥ 
ಬ್ರಹ್ಮಜ್ಞಾನಿಗಳಾದ ಮಹಾತ್ಮರು ಯಾವ ವಯಸ್ಸು ಯಾವರೂಪದಲ್ಲಿ 
ಸಂಚರಿಸುವರೋ ತಿಳಿಯದು. ಆದ್ದರಿಂದ ಬ್ರಹ್ನಜ್ಞಾನಿಗಳಲ್ಲಿ 
ವಯೋವೃದ್ಧರಾದವರಿಗೆ ನಮಸ್ಕಾರವು. ಶಿಶುಗಳಿಗೆ ನಮಸ್ಕಾರವು. 
ಯುವಕರಾಗಿರುವವರಿಗೆ ನಮಸ್ಕಾರವು. ವಟುಗಳಿಗೆ ನಮಸ್ಕಾರವು. 
ನಿಮ್ಮಂತಹ ಬ್ರಹ್ಮಜ್ಗಾ ಧಿಗಳಾದ ಬ್ರಾಹ್ಮಣರು ಅವಧೂತವೇಷದಿಂದ 
ಭೂಮಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಮ್ಮಂತಹ ಐಶ್ವರ್ಯ 
ಮದೋನ್ಮತ್ತ ರಾಜರಿಗೆ ಕಲ್ಯಾಣವೇ ಆಗಲಿ. ॥ ೨೩ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಉತ್ತರಾ 
ನಂದನನೇ | ಹೀಗೆ ಆ ಪರಮಪ್ರಭಾವಶಾಲಿಯಾದ ಬ್ರಹ್ಮರ್ಷಿ 
ಪುತ್ರರು ತನ್ನನ್ನು ಅಪಮಾನಗೊಳಿಸಿದ ಸಿಂಧುನರೇಶ ರಹೂಗಣ 
ನನ್ನೂ ಕೂಡ ಅತ್ಯಂತ ಕರುಣೆಯಿಂದ ಆತ್ಮತತ್ತ್ವವನ್ನು ಉಪದೇಶಿಸಿ 
ದರು. ಆಗ ರಹೂಗಣರಾಜನು ದೀನನಾಗಿ ಅವರ ಚರಣಗಳಿಗೆ 
ವಂದಿಸಿಕೊಂಡನು. ಮತ್ತೆ ಅವನು ತುಂಬಿದ ಸಮುದ್ರದಂತೆ ಶಾಂತ 
ಚಿತ್ತನಾಗಿ, ಇಂದ್ರಿಯಗಳಿಂದ ಉಪರತನಾಗಿ ಭೂಮಿಯಲ್ಲಿ 
ಸಂಚರಿಸತೊಡಗಿದನು. ॥ ೨೪ ॥ ಅವರ ಸತ್ಸಂಗದಿಂದ ಪರಮಾತ್ಮ 
ತತ್ತ್ವದ ಜ್ಞಾನವನ್ನು ಪಡೆದು ಸೌವೀರದೊರೆ ರಹೂಗಣನೂ ಕೂಡ 
ಅಂತಃಕರಣದಲ್ಲಿ ಅವಿದ್ಯೆಯಿಂದ ಆರೋಪಿತವಾದ ದೇಹಾತ್ಮಬುದ್ಧಿ 
ಯನ್ನು ತ್ಯಜಿಸಿದನು. ರಾಜನೇ! ಭಗವದಾಶ್ರಿತ ಅನನ್ಯ ಭಕ್ತರಲ್ಲಿ 
ಶರಣಾಗುವವನ ಪ್ರಭಾವ ಹೀಗೆ ಇರುತ್ತದೆ. ಅವರ ಬಳಿಯಲ್ಲಿ 


_ಅವಿದ್ಯೆಯು ನಿಲ್ಲಲಾರದು. 1॥ ೨೫ ॥ 


ಪರೀಕ್ಷಿದ್ರಾಜನು ಹೇಳಿದನು - ಭಾಗವತೋತ್ತಮರಾದ 
ಮುನಿಶ್ರೇಷ್ಠರೇ | ತಾವು ವಿದ್ವಾಂಸರಾಗಿದ್ದೀರಿ. ನೀವು ರೂಪಕದ 
ಮೂಲಕ ಅಪ್ರತ್ಯಕ್ನರೂಪದಿಂದ ಜೀವಿಗಳ ಸಂಸಾರರೂಪವಾದ 
ಮಾರ್ಗವನ್ನುವರ್ಣಿಸಿರುವಿರಿ. ಆ ವಿಷಯದ ಕಲ್ಪನೆಯನ್ನು ವಿವೇಕಿ 
ಗಳ ಬುದ್ಧಿಯೇ ಮಾಡಬಲ್ಲದು ; ಅಲ್ಪಬುದ್ಧಿಯುಳ್ಳವರ ಅರಿವಿಗೆ 


- ಅದು ಸುಲಭವಾಗಿ ಬರಲಾರದು. ಆದ್ದರಿಂದ ಈ ದುರ್ಬೋಧ 


ವಿಷಯದ ರೂಪಕವನ್ನು ಸ್ಪಷ್ಟವಾಗಿ ಬಿಡಿಸಿಹೇಳಬೇಕು ಎಂದು 
ಪ್ರಾರ್ಥಿಸಿಕೊಂಡನು. ॥ ೨೬ ॥ 
ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ ತ್ರಯೋದಶೋತಧ್ಯಾಯಃ।॥। ೧೩ ॥ 
—ಾಾ್ರಿಾಾ— 


14 ಅಧ್ಯಾಯ] ಪಂಚಮ ಸೃಂಧ 557 
NN 5657 
ಹದಿನಾಲ್ಕನೆಯ ಅಧ್ಯಾಯ 
ಭವಾಟವಿಯ ಸ್ಪಷ್ಟೀಕರಣ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ — ಪರೀಕ್ಷಿತ 
ರಾಜನೇ! ದೇಹಾಭಿಮಾನಿಗಳಾದ ಜೀವರಿಂದ ಸತ್ತ್ವಾದಿ ಗುಣ 
ಗಳ ಭೇದದಿಂದ ಶುಭ, ಅಶುಭ ಮತ್ತು ಮಿಶ್ರ ಹ ಮೂರು 
ವಿಧದ ಕರ್ಮಗಳು ಆಗುತ್ತಾ ಇರುತ್ತವೆ. ಆ ಕರ್ಮಗಳ ಮೂಲ 
ಕವೇ ಉಂಟಾದ ನಾನಾರೀತಿಯ ಶರೀರಗಳೊಂದಿಗೆ ಉಂಟಾಗುವ 
ಸಂಯೋಗ-ವಿಯೋಗವೇ ಮುಂತಾದ ಅನಾದಿ ಸಂಸಾರವು 
ಜೀವಿಗೆ ಪ್ರಾಪ್ತವಾಗುತ್ತದೆ. ಅದನ್ನು ಅನುಭವಿಸಲು ಮನಸ್ಸು ಮತ್ತು 
ಐದು ಜಾ ನೇಂದ್ರಿಯಗಳೆಂಬ ಆರು ಬಾಗಿಲುಗಳಿವೆ. ಅವುಗಳಿಂದ 
ವಿವಶನಾಗಿ ಈ ಜೀವಸಮೂಹವು ನಿಜವಾದ ಮಾರ್ಗವನ್ನು 
ಮರೆತು ಭಯಂಕರ ಕಾಡಿನಲ್ಲಿ ಅಲೆಯುತ್ತಾ ಧನದ ಲೋಭ. 
ಗಳಾದ ವ್ಯಾಪಾರಿಗಳಂತೆ ಪರಮ ಸಮರ್ಥ 'ಭಗವಾನ್‌ ವಿಷ್ಣುವಿ 
ನಲ್ಲಿ ಆಕ್ರಿತವಾಗಿರುವ ಮಾಯೆಯ ಪ್ರೇರಣೆಯಿಂದ ದಟ್ಟವಾದ 
ಅಡವಿಯಂತಿರುವ ದುರ್ಗಮ ರಾ” ಬಿದ್ದು ಸಂಸಾರ 
ವನಕ್ಕೆ ಬಂದು ತಲುಪುತ್ತಾನೆ. ಈ ವನವು ಸ್ಥಶಾನದಂತೆ ಅತ್ಯಂತ 
ಅಶುಭವಾಗಿದೆ. ಇದರಲ್ಲಿ ಅಲೆಯುತ್ತಿರುವಾಗ ಅವನಿಗೆ ತನ್ನ 
ಶರೀರದಿಂದ ಮಾಡಿರುವ ಕರ್ಮಗಳನ್ನು ಅನುಭವಿಸಬೆಕಾಗು 
ತ್ತದೆ. ಇಲ್ಲಿ ಅನೇಕ ವಿಘ್ನಗಳ ಕಾರಣದಿಂದ ಅವನಿಗೆ ತನ್ನ ವ್ಯಾಪಾರ 
ದಲ್ಲಿ ಸಫಲತೆ ದೊರೆಯದಿದ್ದರೂ ಇವನು ಅವರ ಶ್ರಮವನ್ನು 
ಶಾಂತಗೊಳಿಸುವಂತಹ ಶ್ರೀಹರಿಯ ಹಾಗೂ ಸದ್ಗುರುವಿನ ಚರಣಾ 
ರವಿಂದ ಮಕರಂದ-ಮಧುವಿನ ರಸಿಕ ಭಕ್ತ-ಭ್ರಮರಗಳ ಮಾರ್ಗ 
ವನ್ನು ಅನುಸರಿಸುವುದಿಲ್ಲ ಈ ಸಂಸಾರವನದಲ್ಲಿ ಮನಸ್ಸಿನಸಹಿತ 
ಆರು ಇಂದ್ರಿಯಗಳೇ ನಮ್ಮ ಕರ್ಮಗಳ ದೃಷ್ಟಿಯಿಂದ ಕಳ್ಳರಂತೆ 
ಇದ್ದಾರೆ. ॥ ೧॥ ಪುರುಷನು ಬಹಳ ಕಷ್ಟಪಟ್ಟು ಗಳಿಸಿದ ಧನವನ್ನು 
ಧರ್ಮಕ್ಕಾಗಿ ಉಪಯೋಗಿಸಬೇಕು. ಆ ಧರ್ಮವನ್ನು ಸಾಕ್ಟಾತ್‌ 
ಭಗವಾನ್‌ ಪರಮ ಪುರುಷನ ಆರಾಧನೆಯ ರೂಪದಲ್ಲಿ ಆಚರಿಸಿ 
ದರೆ ಅದನ್ನು ಪರಲೋಕದಲ್ಲಿ ನಿಶ್ರೇಯಸ್ಸಿನ ಸ ಸಾಧನವೆಂದು 
ಹೇಳಲಾಗಿದೆ. ಆದರೆ ಬುದ್ಧಿರೂಪೀ ಸ ಸಾರಥಿಯ ವಿವೇಕಹೀನ 
ನಾದಾಗ, ಮನಸ್ಸು ವಶದಲ್ಲಿ ಇಲ್ಲದಿದ್ದಾಗ ಆ ಮನುಷ್ಯನ 
ಧರ್ಮೋಪಯೋಗಿ ಆ ಧನವನ್ನು ಈ ಮನಸಹಿತ ಆರು ಇಂದ್ರಿಯ 
ಗಳು ನೋಡುವುದು, ಸ್ಪರ್ಶಿಸುವುದು, ಕೇಳುವುದು, ರುಚಿ 
ನೋಡುವುದು, ಮೂಸುವುದು, ಸಂಕಲ್ಲ-ವಿಕಲ್ಪಗಳನ್ನು ಮಾಡು 
ವುದು ಮತ್ತು ನಿಶ್ವಯಿಸುವುದು - ಈ ವೃತ್ತಿಗಳ ಮೂಲಕ ಗೃಹಸ್ಥೋ 
ಚಿತವಾದ ವಿಷಯಭೋಗಗಳಲ್ಲಿ ಸಿಕ್ಕಿಕೊಂಡು - ವಂಚಕನಾದ 
ಮುಖಂಡನನ್ನು ಅನುಸರಿಸುತ್ತಿರುವ ಹಾಗೂ ಎಚ್ಚರತ್ಟುದ ವ್ಯಾಪಾರಿ 
ಗಳ ಗುಂಪಿನ ಧನವನ್ನು ಕಳ್ಳ-ಕಾಕರು ಲೂಟಿಮಾಡುವಂತೆ - 
ಲೂಟಿಮಾಡುತ್ತವೆ. ॥ ೨ ॥ ಇಷ್ಟೇ ಅಲ್ಲ ಆ ಸಂಸಾರವನದಲ್ಲಿ 
ವಾಸಿಸುವ ಅವನ ಸಂಬಂಧಿಗಳೂ ಕೂಡ - ಹೆಸರಿಗೆ ಪತ್ನಿ-ಪುತ್ರ 
ರೆಂದು ಹೇಳಲಟ್ಟರೂ ಅವರ ಕರ್ಮಗಳು ಸಾಕ್ಷಾತ್‌ ತೋಳ, 


ಸಹೋವಾಚ 


ಯ ಏಷ ದೇಹಾತ್ಮಮಾನಿನಾಂ ಸತ್ತಾ ಫಿಗುಣವಿಶೇಷ- 
ವಿಕಲ್ಲಿತಕುಶಲಾಕುಶಲಸಮವಹಾರವಿನಿರ್ಮಿತವಿವಿಧದೇಹಾ- 
ವಲಿಭಿರ್ವಿಯೋಗಸಂಯೋಗಾದ್ಯನಾದಿಸಂಸಾರಾನುಭವಸ್ಯ 
ದ್ವಾರಭೂತೇನ ಷಡಿಂದ್ರಿಯವರ್ಗೇಣ 
ತಸ್ಥಿಂದುರ್ಗಾಧ್ಧದದಸುಗಮೇತ ಧ್ವನ್ಯಾಪತಿತ ಈಶ್ವರಸ್ಯ 
ಭಗವತೋ ವಿಷ್ಣೋರ್ವಶವರ್ತಿನ್ಯಾ ಮಾಯಯಾ ಜೀವ- 
ಲೋಕೋಠ5ಯಂ ಯಥಾ ವಣಿಕಾರ್ಥೋತರ್ಥಪರ:ಃ 
ಸ್ವದೇಹನಿಷ್ಟಾದಿತಕರ್ಮಾನುಭವ: ಶೃಶಾನವದಶಿವತ- 
ಮಾಯಾಂ ಸಂಸಾರಾಟವ್ಯಾಂ ಗತೋ ನಾದ್ಯಾಪಿ ವಿಫಲ- 
ಬಹುಪ್ರತಿಯೋಗೇಹಸ್ಪತ್ತಾಪೋಪಶಮನೀಂ ಹರಿಗುರು- 
ಚರಣಾರವಿಂದಮಧುಕರಾನುಪದವೀಮವರುಂಧೇ 
ಯಸ್ಕಾಮು ಹ ವಾ ಏತೇ ಷಡಿಂದ್ರಿಯನಾಮಾನಃ ಕರ್ಮಣಾ 
ದಸ್ಯವ ಏವ ತೇ ॥೧॥ ತದ್ಯಥಾ ಪುರುಷಸ್ಯ ಧನಂ 
ಯತ್ವಿಂಚಿದ್ದರ್ಮೌಪಯಿಕಂ ಬಹುಕೃಚ್ಛಾಧಿಗತಂ ಸಾಕ್ಟಾ: 
ತ್ವರಮಪುರುಷಾರಾಧನಲಕ್ಷಣೋ ಯೋತಸೌ ಧರ್ಮಸ್ತಂ 
ತು ಸಾಂಪರಾಯ ಉದಾಹರಂತಿ | ತದ್ದರ್ಮ್ಯಂ ಧನಂ 
ದರ್ಶನಸ್ಪರ್ಶನಶ್ರವಣಾಸ್ಟಾದನಾವಘ್ರಾಣಸಂಕಲ್ಪವ್ಯವ- 
ಸಾಯಗೃಹಗ್ರಾಮ್ಯೋಪಭೋಗೇನ ಕುನಾಥಸ್ಯಾಜಿತಾ- 
ತ್ಮ್ಠನೋ ಯಥಾ ಸಾರ್ಥಸ್ಯ ವಿಲುಂಪಂತಿ ॥ ೨ ॥ ಅಥ ಚ 
ಯತ್ರ ಕೌಟುಂಬಿಕಾ ದಾರಾಪತ್ಯಾದಯೋ ನಾಮ್ನಾ 


ಕರ್ಮಣಾ ವೃಕಸೃಗಾಲಾ ಏವಾನಿಚ್ಛಶೋತಪಿ ಕದರ್ಯಸ್ಯ 


[1739)19A 


558 


ಕುಟುಂಬಿನ ಉರಣಕವಶ್‌ಸಂರಕೃಮಾಣಂ ಮಿಷ- 
ತೋತಪಿ ಹರಂತಿ ॥ ೩ ॥ ಯಥಾ ಹ್ಯನುವತ್ತರಂ ಕೃಷ್ಠ- 
ಮಾಣಮಪ್ಯದಗ್ಗಬೀಜಂ ಕ್ಷೇತ್ರಂ ಪುನರೇವಾವಪನ- 
ಕಾಲೇ ಗುಲೃತ್ಸಣವೀರುದ್ದಿರ್ಗಹ್ಪರಮಿವ ಭವತ್ಯೇವಮೇವ 
ಗೃಹಾಶ್ರಮ: ಕರ್ಮಕ್ಷೇತ್ರಂ ಯಸ್ಸಿನ್ನ ಹ ಕರ್ಮಾಣ್ಯು- 


ತ್ಲೀದಂತಿ ಯದಯಂ ಕಾಮಕರಂಡ ಏಷ ಆವಸಥಃ ॥ ೪ ॥ 


ತತ್ರ ಗತೋ 
ಶಲಭಶಕುಂತತಸ್ಕರಮೂಷಕಾದಿಭಿರುಪರುಧ್ಯಮಾನಬಹಿಃ- 


ದಂಶಮಶಕಸಮಾಪಸದೈರ್ಮನುಜೈ: 


ಪ್ರಾಣಃ ಕ್ವಚಿತ್‌ ಪರಿವರ್ತಮಾನೋಪಸ್ಥಿನ್ನದ್ದನ್ಯವಿದ್ಯಾ- 
ಕಾಮಕರ್ಮಭಿರುಪರಕ್ತಮನಸಾನುಪಪನ್ನಾರ್ಥಂ ನರ- 
ಲೋಕಂ ಗಂಧರ್ವನಗರಮುಪವನ್ನಮಿತಿ ಮಿಥ್ಯಾದೃಷ್ಟಿ: 
ತ್ರ ಚ ಕ್ಷಚಿದಾತಪೋದಕನಿಭಾನ್ನಿಷ- 
ಯಾನುಪಧಾವತಿ ಪಾನಭೋಜನವ್ಯವಾಯಾದಿವ್ಯಸನ- 
ಲೋಲುಪಃ ॥ ೬॥ ಕ್ವತಿಚ್ಚಾಶೇಷದೋಷನಿಷದನಂ 


ರನುಪಶ್ಯತಿ 11 ೫ 1 ತತ್ರ 


ಪುರೀಷವಿಶೇಷಂ ತದ್ವರ್ಣಗುಣನಿರ್ಮಿತಮತಿಃ ಸುವರ್ಣ- 
ಮುಪಾದಿತ್ತತ್ಯಗ್ಗಾಮಕಾತರ 
ಚಮ್‌ ॥ ೭॥ ಅಥ 
ಯದ್ರವಿಣಾದ್ಯನೇಕಾತ್ಮೋಪಜೀವನಾಭಿನಿವೇಶ ಏತಸ್ಯಾಂ 


ಇವೋಲ್ಕುಕಪಿಶಾ- 


ಕದಾಚಿನ್ನಿವಾಸಪಾನೀ- 


ಸಂಸಾರಾಟವ್ಯಾಮಿತಸ್ತತಃ ಪರಿಧಾವತಿ ॥ ೮ ॥ 
ವಾತ್ಕೌಪಮ್ಯಯಾ ಪ್ರಮದಯಾ55ರೋಹಮಾರೋ- 


ಪಿತಸ್ತತ್ಕಾಲರಜಸಾ ರಜನೀಭೂತ ಇವಾಸಾಧುಮ-' 


ರ್ಯಾದೋರಜಸಲಾಕೋಠಪಿ ದಿಗೇವತಾ ಅತಿರಜಸ- 
ವ ಟು ಎ ವ 
ಲಮತಿರ್ನವಿಜಾನಾತಿ ॥ ೯ ॥ 


ವೈತಥ್ಯಃ ಸ್ವಯಂ 


ಕೃಚಿತಕೃದವಗತವಿಷಯ- 
ಪರಾಭಿಧ್ಯಾನೇನ ಎಭ್ರಂಶಿತಸ್ಥ- 


[1739119 8 


ಶ್ರೀಮದ್ದಾಗವತ 


ಇದ್ದರೆ 


ಕಚ್ಚ 


[ ಅಧ್ಯಾಯ 14 


ನರಿಗಳಂತೆ ಇರುತ್ತವೆ. ಆ ಅರ್ಥಲೋಲುಪ ಕುಟುಂಬಿಯ ಧನ 
ವನ್ನು ಅವನು ಇಚ್ಛಿಸದಿದ್ದರೂ - ಕುರಿಕಾಯುವವರ ರಕ್ಷಣೆ 
ಯಲ್ಲಿದ್ದರೂ ತೋಳವು ಕುರಿಗಳನ್ನು ಎತ್ತಿಕೊಂಡು ಹೋಗುವಂತೆ - 
ಅವರು ನೋಡು-ನೋಡುತ್ತಾ ಕಿತ್ರುಕೊಳ್ಳುವರು. ॥ ೩ ॥ ಯಾವುದೇ 
ಹೊಲದಲ್ಲಿರುವ ಕಸ-ಕಡ್ಡಿಗಳ ಬೀಜಗಳನ್ನು ಬೆಂಕಿಯಿಂದ ಸುಡದೆ 
ಪ್ರತಿವರ್ಷವೂ ಉಳಿಮೆ ಮಾಡಿದರೂ ಬೀಜನೆಡುವ 
ವೇಳೆಗೆ ಅವು ಪುನಃ ಕಳೆ-ಮೇಳೆಗಳು, ಬಳ್ಳಿಗಳು-ಪೊದೆಗಳು, 
ಹುಲ್ಲು ಮುಂತಾದವುಗಳು ದಟ್ಟವಾಗಿ ಬೆಳೆಯುವುವು. ಹೀಗೆಯೇ 
ಈ ಗೃಹಸ್ಥಾಶ್ರಮವೂ ಕರ್ಮಭೂಮಿಯಾಗಿದೆ. ಇದರಲ್ಲಿಯೂ 
ಕರ್ಮಗಳನ್ನು ಪೂರ್ಣವಾಗಿ ಕಿತ್ತುಹಾಕಲು ಬರುವುದಿಲ್ಲ 
ಏಕೆಂದರೆ, ಈ ಮನೆಯು ಕಾಮನೆಗಳ ಪೆಟ್ಟಿಗೆಯಾಗಿದೆ. ॥ ೪ ॥ 
ಈ ಗೃಹಸ್ಥಾಶ್ರಮದಲ್ಲಿರುವ ವ್ಯಕ್ತಿಗೆ ಹಣವು ಹೊರಗೆ ಓಡಾ 
ಡುವ ಪ್ರಾಣದಂತೆ ಪ್ರಿಯವಾಗಿರುವುದು. ಅವನಿಗೆ ಕಾಡುಕೋಣ, 
ಕಾಡುಸೊಳ್ಳೆಗಳಂತಿರುವ ನೀಚಪುರುಷರಿಂದ ಹಾಗೂ ಮಿಡತೆ, 
ಹಕ್ಕಿಗಳು, ಕಳ್ಳರೂ, ಇಲಿಗಳೂ ಮುಂತಾದವುಗಳಿಂದ ತೊಂದರೆ 
ಆಗುತ್ತಾ ಇರುತ್ತದೆ. ಕೆಲವೊಮ್ಮೆ ಈ ಮಾರ್ಗದಲ್ಲಿ ಅಲೆಯುತ್ತಾ- 
ಅಲೆಯುತ್ತಾ ಇವನು ಅವಿದ್ಯೆ, ಕಾಮನೆ ಮತ್ತು ಕರ್ಮಗಳಿಂದ 
ಕಲುಷಿತವಾದ ತನ್ನ ಚಿತ್ತದಿಂದ ದೃಷ್ನಿದೋಷದ ಕಾರಣ ಈ 
ಮರ್ತ್ಯಲೋಕವನ್ನು ಗಂಧರ್ವನಗರದಂತೆ ಅಸತ್ತಾಗಿದ್ದರೂ ಸತ್ಯ 
ವೆಂದೇ ತಿಳಿಯತೊಡಗುತ್ತಾನೆ. ॥ ೫ ॥ ಮತ್ತೆ ಊಟ-ತಿಂಡಿ, 
ಸ್ವೀಪ್ರಸಂಗಾದಿ ವ್ಯಸನಗಳಲ್ಲಿ ಸಿಕ್ಕಿಬಿದ್ದು ಬಿಸಿಲ್ಲುದುರೆಯಂತೆ 
ಮಿಥ್ಯಾವಿಷಯಗಳ ಕಡೆಗೆ ಓಡಲು ತೊಡಗುತ್ತಾನೆ. ॥ ೬॥ 
ಕೆಲವೊಮ್ಮೆ ಬುದ್ಧಿಯ ರಜೋಗುಣದಿಂದ ಪ್ರಭಾವಿತನಾದಾಗ 
ಎಲ್ಲ ಅನರ್ಥಗಳಿಗೆ ಮೂಲವಾದ ಅಗ್ನಿಯ ಮಲರೂಪವಾದ 
ಭಂಗಾರವನ್ನೇ ಸುಖದ ಸಾಧನವೆಂದು ತಿಳಿದು, ಅದನ್ನು ಪಡೆಯ 
ಲಿಕ್ಕಾಗಿ ಆಸೆಪಡುತ್ತಾ - ಕಾಡಿನಲ್ಲಿ ಛಳಿಯಿಂದ ಗಡ-ಗಡನೆ 
ನಡುಗುತ್ತಿರುವ ವ್ಯಕ್ತಿಯು ಬೆಂಕಿಗಾಗಿ ವ್ಯಾಕುಲನಾಗಿ ಕಾಡಿನಲ್ಲಿ 
ಓಡಾಡುವ ಕೊಳ್ಳಿಪಿಶಾಚಿಗಳನ್ನೇ ಬೆಂಕಿಯೆಂದು ಭ್ರಮಿಸಿ ಅವರ 
ಬಳಿ ಓಡಿಹೋಗಿ ಅವರ ಕೈಗೆ ಸಿಕ್ಕಿ ಒದ್ದಾಡುವಂತೆ - ಪ್ರಯತ್ನಿಸು 
ತ್ವಿರುತ್ತಾನೆ. ॥ ೭ ॥ ಕೆಲವೊಮ್ಮೆ ತನ್ನ ದೇಹಯಾತ್ರೆಗೆ ಬೇಕಾದ ಅನ್ನ 
ನೀರು, ಹಣ ಮುಂತಾದವುಗಳನ್ನು ಗಳಿಸಬೇಕೆಂದು ಈ ಸಂಸಾ 
ರಾರಣ್ಯದಲ್ಲಿ ಅಲ್ಲಲ್ಲಿ ಅಲೆದಾಡುತ್ತಿರುವನು. ॥ ೮ ॥ ಕೆಲವೊಮ್ಮೆ 
ಸುಂಟರಗಾಳಿಯಂತೆ ಕಣ್ಣಿಗೆ ಮಣ್ಣೆರಚುವ ಸ್ತ್ರೀಗೆ ಮರುಳಾಗಿ 
ಆಕೆಯ ತೊಡೆಯಲ್ಲಿ ಕುಳಿತು ಕಾಮರಾಗದಿಂದ ಕುರುಡನಾಗಿ 
ಸತ್ತುರುಷರ ಮರ್ಯಾದೆಯನ್ನೂ ಲೆಕ್ಕಿಸುವುದಿಲ್ಲ ಆಗ ಕಣ್ಣು 
ಗಳಲ್ಲಿ ರಜೋಗುಣದ ಧೂಳು ತುಂಬಿದ್ದರಿಂದ ತನ್ನ ಕರ್ಮಗಳ 
ಸಾಕ್ಷಿಯಾಗಿರುವ ದಿಕ್ಕುಗಳ ದೇವತೆಗಳನ್ನೂ ಮರೆಯುವಷ್ಟು 
ಬುದ್ಧಿಯು ಮಲಿನವಾಗಿ ಹೋಗುತ್ತದೆ. ॥ ೯ ॥ ಕೆಲವೊಮ್ಮೆ ತಾನಾ 
ಗಿಯೇ ವಿಷಯಗಳ ಮಿಥ್ಯತ್ವವು ತಿಳಿದುಬಂದರೂ ಅನಾದಿಕಾಲ 
ದಿಂದ ದೇಹದಲ್ಲಿ ಆತ್ಮಬುದ್ಧಿಯು ಇರುವುದರಿಂದ ವಿವೇಕ- 
ಬುದ್ದಿಯು ನಾಶವಾದ ಕಾರಣ ಆ ಬಿಸಿಲ್ಲುದುರೆಯಂತಿರುವ 
ವಿಷಯಗಳ ಕಡೆಗೆ ಪುನಃ ಓಡತೊಡಗುವನು. ॥ ೧೦॥ 


14 ಅಧ್ಯಾಯ] 


ಪಂಚಮ ಸೃಂಧ 


559 


ಗ 


ತಿಸ್ತಯೈವ ಮರೀಚಿತೋಯಪ್ರಾಯಾಂಸ್ತಾನೇವಾಭಿ- 
ಧಾವತಿ ॥ ೧೦ ॥ 
ಷರಭಸಾಟೋಪಂ ಪ್ರತ್ಯಕ್ಷಂ ಪರೋಕ್ಷಂ ವಾ ರಿಪುರಾಜಕುಲ- 


ನಿರ್ಭರ್ತಿತೇನಾತಿವ್ಯಥಿತಕರ್ಣಮೂಲಹೃದಯ: ॥೧೧॥ 


ಕೃಚಿದುಲೂಕಮ್ಬುಲ್ಲೀಸ್ಸನವದತಿಪರು- 


ಸ ಯದಾ ದುಗ್ಗಪೂರ್ವಸುಕೃತಸ್ತದಾ ಕಾರಸ್ಕರ- 
ಕಾಕತುಂಡಾದ್ಯಪುಣ್ಯದ್ರುಮಲತಾವಿಷೋದಪಾನವದು- 
ಭಯಾರ್ಥಶೂನ್ಯದ್ರವಿಣಾನ್‌ ಜೀವನ್ಮತಾನ್‌ ಸ್ವಯಂ 
ಜೀವನ್ಮಿಯಮಾಣ ಉಪಧಾವತಿ ॥ ೧೨ ॥ ಏಕದಾಸ- 
ತ್ವಸಂಗಾನ್ನಿಕೃತಮತಿರ್ವೃ್ಯದಕಸ್ರೋತಃಸ್ಟಲನವದುಭ- 
ಯತಶತೋತಪಿ ದುಃಖದಂ ಪಾಖಂಡಮಭಿಯಾತಿ ॥ ೧೩ ॥ 
ಯದಾ ತು ಪರಬಾಧಯಾಂಧ ಆತ್ಮನೇ ನೋಪನಮತಿ 
ತದಾ ಹಿ ಪಿತೃಪುತ್ರಬರ್ಹಿಷ್ಠತ: ಪಿತೃಪುತ್ರಾನ್ವಾ ಸ ಖಲು 
ಭಕ್ಷಯತಿ ॥ ೧೪ ॥ ಕ್ವಚಿದಾಸಾದ್ಯ ಗೃಹಂ ದಾವವತ್ಸಿಯಾ- 
ರ್ಥವಿಧುರಮಸುಖೋದರ್ಕಂ ಶೋಕಾಗ್ನಿನಾ ದಹ್ಯಮಾ- 
ನೋ ಭೃಶಂ ನಿರ್ವೇದಮುಪಗಚ್ಛಕಿ ॥ ೧೫ ॥ ಕ್ಚಃತ್‌ 
ಕಾಲವಿಷಮಿತರಾಜಕುಲರಕ್ಸಸಾಪಹೃತಪ್ರಿಯತಮಧನಾಸುಃ 
ಪ್ರಮೃತಕ ಇವ ವಿಗತಜೀವಲಕ್ಷಣ ಆಸ್ಟೇ॥೧೬॥ 
ಕದಾಚಿನ್ನನೋರಥೋಪಗತಪಿತೃಪಿತಾಮಹಾದ್ಯಸತ್ತದಿತಿ 
ಸ್ಪಪ್ಟನಿರ್ವ್ವತಿಲಕ್ಷಣಮನುಭವತಿ ॥ ೧೭ ॥ ಕಚಿದ್ದಹಾಶ್ರ- 
ಮಕರ್ಮಚೋದನಾತಿಭರಗಿರಿಮಾರುರುಕ್ತಮಾಣೋ 
ಲೋಕವ್ಯಸನಕರ್ಷಿತಮನಾಃ ಕಂಟಕಶರ್ಕರಾಕ್ಷೇತ್ರಂ ಪ್ರವಿ- 
ಶನ್ನಿವ ಸೀದತಿ ॥ ೧೮ ॥ ಕ್ವಚಿಚ್ಚ ದುಃಹಹೇನ ಕಾಯಾ- 
ಭ್ಯಂತರವಜ್ನಿನಾ ಗೃಹೀತಸಾರಃ ಸ್ವಕುಟುಂಬಾಯ ಕ್ರುಧ್ಯತಿ 
॥॥ ೧೯॥ ಸ ಏವ ಪುನರ್ನಿದ್ರಾಜಗರಗೃಹೀತೋತಂಧೇ 
ತಮಸಿ ಮಗ್ನಃ ಶೂನ್ಯಾರಣ್ಯ ಇವ ಶೇತೇ ನಾನೃತ್ಕಿಂಚನ 
ವೇದ ಶವ ಇವಾಪವಿದ್ದಃ ॥ ೨೦ ॥ 


[17391190 


ಕೆಲವೊಮ್ಮೆ ಗೂಗೆಯ ಕೂಗಿನಂತೆ ಎದುರಿನಲ್ಲೇ ಕಟುವಾಗಿ ಮಾತ 
ನಾಡುವ ಶತ್ರುಗಳ ಮಾತುಗಳು ಮತ್ತು ಹುಳುವಿನಂತೆ ಪರೋಕ್ಚ 
ವಾಗಿ ರಾಜನ ಬೆದರಿಕೆಯ ಭೀಕರವಾದ ಭಾಷಣದಿಂದ ಕಿವಿಗಳಿಗೆ 
ಹಾಗೂ ಮನಸ್ಸಿಗೆ ತುಂಬಾ ವ್ಯಥೆ ಉಂಟಾಗುತ್ತದೆ. ॥ ೧೧ ॥ 

ಪೂರ್ವಪುಣ್ಯವನ್ನು ಕಳೆದುಕೊಂಡ ಈತನು ಬದುಕಿದ್ದರೂ 
ಸತ್ತವನಂತೆ ಆಗುವನು. ಕಡುಬಡವನಾಗಿ ದೈನ್ಯದಿಂದ ಕೂಡಿ 
ಇಹ-ಪರ ಜೀವನಗಳೆರಡಕ್ಕೂ ಸಾಧನವಾಗದಂತೆ ಹುಚ್ಚುಬೇವು, 
ಕಾಗೆಮೋರೆಯೇ ಮುಂತಾದ ಪಾಪವೃಕ್ಷಗಳಿಗೂ, ವಿಷದ ಬಳ್ಳಿ - 
ವಿಷದ ಬಾವಿಗಳಿಗೂ ಸಮನಾಗಿರುವ ಜಿಪುಣರಾದ ಹಣವಂತ 
ರನ್ನೂ ಆಶ್ರಯಿಸಬೇಕಾಗುವುದು. ॥ ೧೨ ॥ ಕೆಲವೊಮ್ಮೆ ದುಷ್ಟ 
ಮನುಷ್ಯರ ಸಂಗದಿಂದ ಬುದ್ಧಿಯು ಕೆಟ್ಟುಹೋಗಿ ಒಣಗಿದ 
ನದಿಯಲ್ಲಿ ಬಿದ್ದು ದುಖಿಯಾಗುವಂತೆ ಈ ಲೋಕ ಮತ್ತು 
ಪರಲೋಕದಲ್ಲಿ ದುಃಖವನ್ನು ಕೊಡುವಂತಹ ಪಾಷಂಡಮತದಲ್ಲಿ 
ಸಿಕ್ಕಿಕೊಳ್ಳುವನು. ॥ ೧೩ ॥ ಬೇರೆಯವರನ್ನು ತೊಂದರೆಗೆ ಗುರಿ 
ಪಡಿಸಿದ್ದರಿಂದ ಅವನಿಗೆ ಅನ್ನವೂ ಸಿಗದಿದ್ದಾಗ ಅವನು ತನ್ನ 
ತಂದೆ-ಮಕ್ಕಳಲ್ಲಿ ಅಥವಾ ಬಂಧುಗಳಲ್ಲಿ ಹುಲ್ಲುಕಡಿಯಷ್ಟು 
ದ್ರವ್ಯವು ಕಂಡುಬಂದರೆ ತಂದೆ-ಮಕ್ಕಳನ್ನಾದರೂ ಪೀಡಿಸಿ ಅದನ್ನು 
ಕಸಿದುಕೊಳ್ಳಲು ಸಿದ್ಧನಾಗುತ್ತಾನೆ. ॥ ೧೪ ॥ ಕೆಲವೊಮ್ಮೆ ಕಾಡ್ಗಿಚ್ಚಿ 
ನಂತಹ ಪ್ರಿಯ ವಿಷಯಗಳಿಂದ ಶೂನ್ಯವಾದ ಹಾಗೂ ಪರಿಣಾಮ 
ದಲ್ಲಿ ದುಖಮಯವಾದ ಮನೆಗೆ ತಲಪುತ್ತಾನೆ. ಆಗ ಅಲ್ಲಿಪ್ರಿಯ 
ಜನರ ವಿಯೋಗಾದಿಗಳಿಂದ ಅವನ ಶೋಕಾಗ್ನಿಯು ಭುಗಿಲೇ 
ಳುತ್ತದೆ. ಇದರಿಂದ ಸಂತಪ್ಪನಾಗಿ ಅವನು ಬಹಳ ಖನ್ನನಾಗತೊಡ 
ಗುವನು. ॥ ೧೫ ॥ ಇನ್ನೊಮ್ಮೆ ಕಾಲನಂತೆ ಭಯಂಕರ ರಾಜಕುಲ 
ರೂಪನಾದ ರಾಕ್ಚಸನು ಇವನ ಪರಮಪ್ರಿಯ ಧನರೂಪೀ ಪ್ರಾಣ 
ಗಳನ್ನು ಕಸಿದುಕೊಂಡಾಗ, ಇವನು ಸತ್ತವನಂತೆ ನಿರ್ಜೀವನಾಗಿ 
ಹೋಗುತ್ತಾನೆ. ॥ ೧೬ ॥ ಕೆಲವೊಮ್ಮೆ ಮನೋರಥ ಪದಾರ್ಥ 
ಗಳಂತೆ ಅತ್ಯಂತ ಅಸತ್ತಾದ ಪಿತಾ-ಪಿತಾಮಹರು ಮುಂತಾದ 
ಸಂಬಂಧಗಳನ್ನು ಸತ್ಯವೆಂದು ತಿಳಿದುಕೊಂಡು ಅವರ ಸಹವಾಸ 
ದಿಂದ ಸ್ವಪ್ನದಂತಿರುವ ಕ್ಷಣಿಕ ಸುಖವನ್ನು ಅನುಭವಿಸುತ್ತಾ ಇರು 
ತ್ತಾನೆ. ॥ ೧೭ ॥ ಗೃಹಸ್ಥಾಶ್ರಮಕ್ಕಾಗಿ ವಿಸ್ತಾರಮಾಡಲ್ಪಟ್ಟ ಮಹಾನ್‌ 
ಕರ್ಮವಿಧಾನದ ಅನುಷ್ಠಾನ ಮಾಡುವುದು ಯಾವುದೋ 
ಕಡಿದಾದ ಪರ್ವತವನ್ನು ಹತ್ತುವಂತೆಯೇ ಇದೆ. ಜನರು ಅತ್ತಕಡೆ 
ಪ್ರವೃತ್ತರಾಗಿರುವುದನ್ನು ಕಂಡು ಅವರಂತೆಯೇ ಇವನೂ ಅದನ್ನು 
ಆಚರಿಸಲು ಪ್ರಯತ್ನಿಸಿದಾಗ ಬಗೆ-ಬಗೆಯ ಕಷ್ಟಗಳಿಂದ ಕ್ಲೇಶ 
ಗೊಂಡು ಕಲ್ಲು-ಮುಳ್ಳುಗಳಿಂದ ತುಂಬಿದ ಭೂಮಿಯನ್ನು 
ತಲುಪಿದ ವ್ಯಕ್ತಿಯಂತೆ ದುಃಖಿತನಾಗುತ್ತಾನೆ. ॥ ೧೮ ॥ ಕೆಲವೊಮ್ಮೆ 
ಜಠರಾಗ್ನಿಯ ಜ್ವಾಲೆಯೆಂಬ ಹಸಿವಿನಿಂದ ಪೀಡಿತನಾಗಿ ತನ್ನ 
ಕುಟುಂಬದ ಮೇಲೆಯೇ ಕ್ರೋಧಗೊಳ್ಳುವನು. ॥ ೧೯ ॥ ಮತ್ತೆ 
ನಿದ್ದೆಯೆಂಬ ಹೆಬ್ಬಾವಿನ ಹಿಡಿತಕ್ಕೆ ಸಿಕ್ಕಿಬಿದ್ದಾಗ ಅಜ್ಜಾ _ನರೂಪವಾದ 
ಘೋರ ಅಂಧಕಾರದಲ್ಲಿ ಮುಳುಗಿ - ಶೂನ್ಯವಾದ ಅರಣ್ಯದಲ್ಲಿ 
ಎಸೆಯಲ್ಪಟ್ಟ ಹೆಣದಂತೆ ಬಿದ್ದುಕೊಳ್ಳುವನು. ಆಗ ಅವನಿಗೆ 
ಯಾವುದರ ಜ್ಞಾನವೂ ಇರುವುದಿಲ್ಲ ॥ ೨೦ ॥ 


558 


ಶ್ರೀಮದ್ಬಾಗವತ 


[ ಅಧ್ಯಾಯ 14 


ಕುಟುಂಬಿನ ಉರಣಕವತ್‌ಸಂರಕ್ಯಮಾಣಂ ಮಿಷ- 
ತೋತಪಿ ಹರಂತಿ ॥ ೩ ॥ ಯಥಾ ಹ್ಯನುವತ್ತರಂ ಕೃಷ್ಠ- 
ಮಾಣಮಪ್ಯದಗ್ಗಬೀಜಂ ಕ್ಷೇತ್ರಂ ಪುನರೇವಾವಪನ- 
ಕಾಲೇ ಗುಲೃತ್ಸಣವೀರುದ್ದಿರ್ಗಹ್ವರಮಿವ ಭವತ್ಯೇವಮೇವ 
ಗೃಹಾಶ್ರಮಃ ಕರ್ಮಕ್ಷೇತ್ರಂ ಯಸ್ಥಿನ್ನ ಹಿ ಕರ್ಮಾಣ್ಯು- 


ತೀದಂತಿ ಯದಯಂ ಕಾಮಕರಂಡ ಏಷ ಆವಸಥಃ ॥ ೪ ॥ 


ತತ್ರ ಗತೋ ದಂಶಮಶಕಸಮಾಪಸದೈರ್ಮನುಜ್ಯೆ: 
ಶಲಭಶಕುಂತತಸ್ಮರಮೂಷಕಾದಿಭಿರುಪರುಧ್ಯಮಾನಬಹಿಃ- 
ಪ್ರಾಣಃ ಕ್ಚಚಿತ್‌ ಪರಿವರ್ತಮಾನೋಪಸ್ಸಿನ್ನದ್ದನ್ಯವಿದ್ಯಾ- 
ಕಾಮಕರ್ಮಭಿರುಪರಕ್ತಮನಸಾನುಪಪನ್ನಾರ್ಥಂ ನರ- 
ಲೋಕಂ ಗಂಧರ್ವನಗರಮುಪಪನ್ನಮಿತಿ ಮಿಥ್ಯಾದೃಷ್ಟಿ- 
ರನುಪಶ್ಯತಿ ॥ ೫ ॥ ತತ್ರ ಚ ಕ್ಚಚಿದಾತಪೋದಕನಿಭಾನ್ವಿಷ- 
ಯಾನುಪಧಾವತಿ ಪಾನಭೋಜನವ್ಯವಾಯಾದಿವ್ಯಸನ- 
ಲೋಲುಪ ॥ ೬ ॥ ಕೃಚಿಚ್ಛಾಶೇಷದೋಪನಿಷದನಂ 
ಪುರೀಷವಿಶೇಷಂ ತದ್ದರ್ಣಗುಣನಿರ್ಮಿತಮತಿಃ ಸುವರ್ಣ- 
ಮುಪಾದಿತ್ತತ್ಯಗ್ಗಿಕಾಮಕಾತರ 
ಚಮ್‌ ॥೭॥ ಅಥ 
ಯದ್ರವಿಣಾದ್ಯನೇಕಾತ್ಗೋಪಜೀವನಾಭಿನಿವೇಶ ಏತಸ್ಯಾಂ 
ಕಚಚ್ಚ 
ವಾತ್ಕೌಪಮ್ಯಯಾ ಪ್ರಮದಯಾ55ರೋಹಮಾರೋ- 


ಇವೋಲ್ಲುಕಪಿಶಾ- 
ಕದಾಚಿನ್ನಿವಾಸಪಾನೀ- 


ಸಂಸಾರಾಟವ್ಯಾಮಿತಸ್ತತಃ ಪರಿಧಾವತಿ ॥ ೮ ॥ 


ಪಿತಸ್ತತ್ಯಾಲರಜಸಾ ರಜನೀಭೂತ ಇವಾಸಾಧುಮ-: 
ರ್ಯಾದೋರಜಸ್ವಲಾಕ್ಟೋತಪಿ ದಿಗ್ದೇವತಾ ಅತಿರಜಸ್ವ- 


ಲಮತಿರ್ನವಿಜಾನಾತಿ ॥ ೯ ॥ 


ಸ್ವಯಂ 


ಕೃಚಿತಕ್ಚದವಗತವಿಷಯ- 


ವೈತಥ್ಯ: ಪರಾಭಿಧ್ಯಾನೇನ ವಿಭ್ರಂಶಿತಸ್ಪ- 


[1739]19 B 


ನರಿಗಳಂತೆ ಇರುತ್ತವೆ. ಆ ಅರ್ಥಲೋಲುಪ ಕುಟುಂಬಿಯ ಧನ 
ವನ್ನು ಅವನು ಇಚ್ಛಿಸದಿದ್ದರೂ - ಕುರಿಕಾಯುವವರ ರಕ್ಷಣೆ 
ಯಲ್ಲಿದ್ದರೂ ತೋಳವು ಕುರಿಗಳನ್ನು ಎತ್ತಿಕೊಂಡು ಹೋಗುವಂತೆ - 
ಅವರು ನೋಡು-ನೋಡುತ್ತಾ ಕಿತ್ತುಕೊಳ್ಳುವರು. ॥ ೩ ॥ ಯಾವುದೇ 
ಹೊಲದಲ್ಲಿರುವ ಕಸ-ಕಡ್ಡಿಗಳ ಬೀಜಗಳನ್ನು ಬೆಂಕಿಯಿಂದ ಸುಡದೆ 


ಇದ್ದರೆ ಪ್ರತಿವರ್ಷವೂ ಉಳಿಮೆ ಮಾಡಿದರೂ ಬೀಜನೆಡುವ 


ವೇಳೆಗೆ ಅವು ಪುನಃ ಕಳೆ-ಮೇಳೆಗಳು, ಬಳ್ಳಿಗಳು-ಪೊದೆಗಳು, 
ಹುಲ್ಲು ಮುಂತಾದವುಗಳು ದಟ್ಟವಾಗಿ ಬೆಳೆಯುವುವು. ಹೀಗೆಯೇ 
ಈ ಗೃಹಸ್ಥಾಶ್ರಮವೂ ಕರ್ಮಭೂಮಿಯಾಗಿದೆ. ಇದರಲ್ಲಿಯೂ 
ಕರ್ಮಗಳನ್ನು ಪೂರ್ಣವಾಗಿ ಕಿತ್ತುಹಾಕಲು ಬರುವುದಿಲ್ಲ 
ಏಕೆಂದರೆ, ಈ ಮನೆಯು ಕಾಮನೆಗಳ ಪೆಟ್ಟಿಗೆಯಾಗಿದೆ. ॥ ೪ ॥ 
ಈ ಗೃಹಸ್ಥಾಶ್ರಮದಲ್ಲಿರುವ ವ್ಯಕ್ತಿಗೆ ಹಣವು ಹೊರಗೆ ಓಡಾ 
ಡುವ ಪ್ರಾಣದಂತೆ ಪ್ರಿಯವಾಗಿರುವುದು. ಅವನಿಗೆ ಕಾಡುಕೋಣ, 
ಕಾಡುಸೊಳ್ಳೆಗಳಂತಿರುವ ನೀಚಪುರುಷರಿಂದ ಹಾಗೂ ಮಿಡತೆ, 
ಹಕ್ಕಿಗಳು, ಕಳ್ಳರೂ, ಇಲಿಗಳೂ ಮುಂತಾದವುಗಳಿಂದ ತೊಂದರೆ 
ಆಗುತ್ತಾ ಇರುತ್ತದೆ. ಕೆಲವೊಮ್ಮೆ ಈ ಮಾರ್ಗದಲ್ಲಿ ಅಲೆಯುತ್ತಾ- 
ಅಲೆಯುತ್ತಾ ಇವನು ಅವಿದ್ಯೆ, ಕಾಮನೆ ಮತ್ತು ಕರ್ಮಗಳಿಂದ 
ಕಲುಷಿತವಾದ ತನ್ನ ಚಿತ್ತದಿಂದ ದೃಷ್ಟಿದೋಷದ ಕಾರಣ ಈ 
ಮರ್ತ್ಯಲೋಕವನ್ನು ಗಂಧರ್ವನಗರದಂತೆ ಅಸತ್ತಾಗಿದ್ದರೂ ಸತ್ಯ 
ವೆಂದೇ ತಿಳಿಯತೊಡಗುತ್ತಾನೆ. ॥ ೫ ॥ ಮತ್ತೆ ಊಟ-ತಿಂಡಿ, 
ಸ್ವೀಪ್ರಸಂಗಾದಿ ವ್ಯಸನಗಳಲ್ಲಿ ಸಿಕ್ಕಿಬಿದ್ದು ಬಿಸಿಲ್ಲುದುರೆಯಂತೆ 
ಮಿಥ್ಯಾವಿಷಯಗಳ ಕಡೆಗೆ ಓಡಲು ತೊಡಗುತ್ತಾನೆ. ॥ ೬ ॥ 
ಕೆಲವೊಮ್ಮೆ ಬುದ್ಧಿಯ ರಜೋಗುಣದಿಂದ ಪ್ರಭಾವಿತನಾದಾಗ 
ಎಲ್ಲ ಅನರ್ಥಗಳಿಗೆ ಮೂಲವಾದ ಅಗ್ನಿಯ ಮಲರೂಪವಾದ 
ಭಂಗಾರವನ್ನೇ ಸುಖದ ಸಾಧನವೆಂದು ತಿಳಿದು, ಅದನ್ನು ಪಡೆಯ 
ಲಿಕ್ಕಾಗಿ ಆಸೆಪಡುತ್ತಾ - ಕಾಡಿನಲ್ಲಿ ಛಳಿಯಿಂದ ಗಡ-ಗಡನೆ 
ನಡುಗುತ್ತಿರುವ ವ್ಯಕ್ತಿಯು ಬೆಂಕಿಗಾಗಿ ವ್ಯಾಕುಲನಾಗಿ ಕಾಡಿನಲ್ಲಿ 
ಓಡಾಡುವ ಕೊಳ್ಳಿಪಿಶಾಚಿಗಳನ್ನೇ ಬೆಂಕಿಯೆಂದು ಭ್ರಮಿಸಿ ಅವರ 
ಬಳಿ ಓಡಿಹೋಗಿ ಅವರ ಕೈಗೆ ಸಿಕ್ಕ ಒದ್ದಾಡುವಂತೆ - ಪ್ರಯತ್ನಿಸು 
ತ್ವಿರುತ್ತಾನೆ. ॥ ೭ ॥ ಕೆಲವೊಮ್ಮೆ ತನ್ನ ದೇಹಯಾತ್ರೆಗೆ ಬೇಕಾದ ಅನ್ನ 
ನೀರು, ಹಣ ಮುಂತಾದವುಗಳನ್ನು ಗಳಿಸಬೇಕೆಂದು ಈ ಸಂಸಾ 
ರಾರಣ್ಯದಲ್ಲಿ ಅಲ್ಲಲ್ಲಿ ಅಲೆದಾಡುತ್ತಿರುವನು. ॥ ೮ ॥ ಕೆಲವೊಮ್ಮೆ 
ಸುಂಟರಗಾಳಿಯಂತೆ ಕಣ್ಣಿಗೆ ಮಣ್ಣೆರಚುವ ಸ್ಟೀಗೆ ಮರುಳಾಗಿ 
ಆಕೆಯ ತೊಡೆಯಲ್ಲಿ ಕುಳಿತು ಕಾಮರಾಗದಿಂದ ಕುರುಡನಾಗಿ 
ಸತ್ತುರುಷರ ಮರ್ಯಾದೆಯನ್ನೂ ಲೆಕ್ಕಿಸುವುದಿಲ್ಲ ಆಗ ಕಣ್ಣು 
ಗಳಲ್ಲಿ ರಜೋಗುಣದ ಧೂಳು ತುಂಬಿದ್ದರಿಂದ ತನ್ನ ಕರ್ಮಗಳ 
ಸಾಕ್ಷಿಯಾಗಿರುವ ದಿಕ್ಕುಗಳ ದೇವತೆಗಳನ್ನೂ ಮರೆಯುವಷ್ಟು 
ಬುದ್ಧಿಯು ಮಲಿನವಾಗಿ ಹೋಗುತ್ತದೆ. ॥ ೯ ॥ ಕೆಲವೊಮ್ಮೆ ತಾನಾ 
ಗಿಯೇ ವಿಷಯಗಳ ಮಿಥ್ಯತ್ವವು ತಿಳಿದುಬಂದರೂ ಅನಾದಿಕಾಲ 
ದಿಂದ ದೇಹದಲ್ಲಿ ಆತ್ಮಬುದ್ಧಿಯು ಇರುವುದರಿಂದ ವಿವೇಕ- 
ಬುದ್ದಿಯು ನಾಶವಾದ ಕಾರಣ ಆ ಬಿಸಿಲ್ಲುದುರೆಯಂತಿರುವ 
ವಿಷಯಗಳ ಕಡೆಗೆ ಪುನ ಓಡತೊಡಗುವನು. ॥ ೧೦ ॥ 


14 ಅಧ್ಯಾಯ] 


ಪಂಚಮ ಸ್ಕಂಧ 


559 


ES ಜಂತ 


ತಿಸ್ತಯ್ಕವ  ಮರೀಚಿಶೋಯಪ್ರಾಯಾಂಸ್ತಾನೇವಾಭಿ- 


ಧಾವತಿ ॥ ೧೦ ॥ ಕೃಚಿದುಲೂಕಮುಲ್ಲೀಸ್ಸನವದತಿಪರು- 
ಷರಭಸಾಟೋಪಂ ಪ್ರತ್ಯಕ್ಷಂ ಪರೋಕ್ಷಂ ವಾ ರಿಪುರಾಜಕುಲ- 
ನಿರ್ಭರ್ತಿತೇನಾತಿವ್ಯಥಿತರ್ಣಮೂಲಹ್ಯದಯ: 1H ೧೧॥ 


ಸ ಯದಾ ದುಗ್ಗಪೂರ್ವಸುಕೃತಸ್ತದಾ ಕಾರಸ್ಕರ- 
ಕಾಕತುಂಡಾದ್ಯಪುಣ್ಯದ್ರುಮಲತಾವಿಷೋದಪಾನವದು- 
ಭಯಾರ್ಥಶೂನ್ಯದ್ರವಿಣಾನ್‌ ಜೀವನ್ಮತಾನ್‌ ಸ್ವಯಂ 
ಜೀವನ್ಮಿಯಮಾಣ ಉಪಧಾವತಿ ॥ ೧೨ ॥ ಏಕದಾಸ- 
ತ್ವಸಂಗಾನ್ನಿಕೃತಮತಿರ್ವ್ರ್ಯದಕಸ್ರೋತಃಸ್ಟಲನವದುಭ- 
ಯತೋತಪಿ ದುಃಖದಂ ಪಾಖಂಡಮಭಿಯಾತಿ ॥ ೧೩ ॥ 
ಯದಾ ತು ಪರಬಾಧಯಾಂಧ ಆತ್ಮನೇ ನೋಪನಮತಿ 
ತದಾ ಹಿ ಹಿತೃಪುತ್ರಬರ್ಹಿಷ್ಠತ: ಪಿತೃಪುತ್ರಾನ್ವಾ ಸ ಖಲು 
ಭಕ್ಟಯತಿ ॥ ೧೪ ॥ ಕ್ಷಚಿದಾಸಾದ್ಯ ಗೃಹಂ ದಾವವತ್ಸಿಯಾ- 
ರ್ಥವಿಧುರಮಸುಖೋದರ್ಕಂ ಶೋಕಾಗ್ನಿನಾ ದಹೃಮಾ- 
ನೋ ಭೃಶಂ ನಿವ್ವೇದಮುಪಗಚ್ಛಕಿ ॥ ೧೫ ॥ ಕ್ವಚಿತ್‌ 
ಕಾಲವಿಷಮಿತರಾಜಕುಲರಕ್ಟಸಾಪಹೃತಪ್ರಿಯತಮಧನಾಸುಃ 
ಪ್ರಮೃತಕ ಇವ ವಿಗತಜೀವಲಕ್ಷಣ ಆಸ್ತೇ ॥ ೧೬॥ 
ಕದಾಚಿನ್ನನೋರಥೋಪಗತಪಿತೃಪಿತಾಮಹಾದ್ಯಸತ್ತದಿತಿ 
ಸ್ಪಸ್ನನಿರ್ವ್ವೃತಿಲಕ್ಟಣಮನುಭವತಿ ॥ ೧೭ ॥ ಕೃಚಿದ್ದಹಾಶ್ರ- 
ಮಕರ್ಮಚೋದನಾತಿಭರಗಿರಿಮಾರುರುಕ್ತಮಾಣೋ 
ಲೋಕವ್ಯಸನಕರ್ಷಿತಮನಾಃ ಕಂಟಕಶರ್ಕರಾಕ್ಟೇತ್ರಂ ಪ್ರವಿ- 
ಶನ್ನಿವ ಸೀದತಿ॥ ೧೮ ॥ ಕ್ಚಚಿಚ್ಚ ದುಃಹಹೇನ ಕಾಯಾ- 

a ಚ 
ಭ್ಯಂತರವಹಿನಾ ಗೃಹೀತಸಾರಃ ಸ್ವಶುಟುಂಬಾಯ ಕ್ರುಧ್ಯತಿ 
1 ೧೯॥ ಸ ಏವ ಪುನರ್ನಿದ್ರಾಜಗರಗೃಹೀತೋತಂಧೇ 
ತಮಸಿ ಮಗ್ಗಃ ಶೂನ್ಯಾರಣ್ಯ ಇವ ಶೇತೇ ನಾನೃತ್ಕಿಂಚನ 
ವೇದ ಶವ ಇವಾಪವಿದ್ದಃ 1 ೨೦ 1 


[17391190 


ಕೆಲವೊಮ್ಮೆ ಗೂಗೆಯ ಕೂಗಿನಂತೆ ಎದುರಿನಲ್ಲೇ ಕಟುವಾಗಿ ಮಾತ 
ನಾಡುವ ಶತ್ರುಗಳ ಮಾತುಗಳು ಮತ್ತು ಹುಳುವಿನಂತೆ ಪರೋಕ್ಷ 
ವಾಗಿ ಮೂ ಬೆದರಿಕೆಯ ಭೀಕರವಾದ ಭಾಷಣದಿಂದ ಕಿವಿಗಳಿಗೆ 
ಹಾಗೂ ಮನಸಿಗೆ ತುಂಬಾ ವ್ಯಥೆ ಉಂಟಾಗುತ್ತದೆ. ॥ ೧೧ ॥ 

ಪೂರ್ವಪುಣ್ಯವನ್ನು ಕಳೆದುಕೊಂಡ ಈತನು ಬದುಕಿದ್ದರೂ 
ಸತ್ತವನಂತೆ ಆಗುವ ಕಡುಬಡವನಾಗಿ ದೈನ್ಯದಿಂದ ಕೂಡಿ 
ಇಹ-ಪರ ಜೀವನಗಳೆರಡಕ್ಕೂ ಸಾಧನವಾಗದಂತೆ ಹುಚ್ಚುಬೇವು, 
ಕಾಗೆಮೋರೆಯೇ ಮುಂತಾದ. ಪಾಪ ಪವ್ಯಕ್ಷಗಳಿಗೂ, ವಿಷದ ಬಳ್ಳಿ - 
ವಿಷದ ಬಾವಿಗಳಿಗೂ ಸಮನಾಗಿರುವ " ಜಪ್ರಣರಾದ ಹಣವಂತ 
ರನ್ನೂ ಆಶ್ರಯಿಸಬೇಕಾಗುವುದು. ॥ ೧೨ ॥ ಕೆಲವೊಮ್ಮೆ ದುಷ್ಟ 
ಮನುಷ್ಯರ ಸಂಗದಿಂದ ಬುದ್ಧಿಯು ಕೆಟ್ಟುಹೋಗಿ ಒಣಗಿದ 
ನದಿಯಲ್ಲಿ ಬಿದ್ದು ದುಖಿಯಾಗುವಂತೆ ಈ ಲೋಕ ಮತ್ತು 
ಪರಲೋಕದಲ್ಲಿ ದುಃಖವನ್ನು ಕೊಡುವಂತಹ ಪಾಷಂಡಮತದಲ್ಲಿ 
ಸಿಕ್ಕಿಕೊಳ್ಳುವನು. ॥ ೧೩ ॥ ಬೇರೆಯವರನ್ನು ತೊಂದರೆಗೆ ಗುರಿ 
ಪಡಿಸಿದ್ದರಿಂದ ಅವನಿಗೆ ಅನ್ನವೂ ಸಿಗದಿದ್ದಾಗ, ಅವನು ತನ್ನ 
ತಂದೆ-ಮಕ್ಕಳಲ್ಲಿ ಅಥವಾ "ಬಂಧುಗಳಲ್ಲಿ ಹುಲ್ಲುಕಡಿಯಷ್ಟು 
ದ್ರವ್ಯವು ಕಂಡುಬಂದರೆ ತಂದೆ-ಮಕ್ಕಳನ್ನಾದರೂ ಪೀಡಿಸಿ ಅದನ್ನು 
ಕಸಿದುಕೊಳ್ಳಲು ಸಿದ್ಧನಾಗುತ್ತಾನೆ. i ಗಿ ॥ ಕೆಲವೊಮ್ಮೆ ್ಗಿಚ್ಚೆ 
ನಂತಹ ಪ್ರಿಯ ವಿಷಯಗಳಿಂದ ಶೂನ್ಯವಾದ ಹಾಗೂ ಪರಿಣಾಮ' 
ದಲ್ಲಿ ದುಖಮಯವಾದ ಮನೆಗೆ ತಲಪುತ್ತಾನೆ. ಆಗ ಅಲ್ಲಿಪ್ರಿಯ 
ಜನರ ವಿಯೋಗಾದಿಗಳಿಂದ ಅವನ ಶೋಕಾಗ್ನಿಯು ಭುಗಿಲೇ 
ಳುತ್ತದೆ. ಇದರಿಂದ ಸಂತಪ್ಪನಾಗಿ ಅವನು ಬಹಳ ಖಿನ್ನನಾಗತೊಡ 
ಗುವನು. ॥ ೧೫ ॥ ಇನ್ನೊಮ್ಮೆ ಕಾಲನಂತೆ ಭಯಂಕರ ರಾಜಕುಲ 
ರೂಪನಾದ ರಾಕ್ಟಸನು ಇವನ ಪರಮಪ್ರಿಯ ಧನರೂಪೀ ಪ್ರಾಣ 
ಗಳನ್ನು ಕಸಿದುಕೊಂಡಾಗ, ಇವನು ಸತ್ತವನಂತೆ ನಿರ್ಜೀವನಾಗಿ 
ಹೋಗುತ್ತಾನೆ. ॥ ೧೬ ॥ ಕೆಲವೊಮ್ಮೆ ಮನೋರಥ ಪದಾರ್ಥ 
ಗಳಂತೆ ಅತ್ಯಂತ ಅಸತ್ತಾದ ಪಿತಾ-ಪಿತಾಮಹರು ಮುಂತಾದ 
ಸಂಬಂಧಗಳನ್ನು ಸತ್ಯವೆಂದು ತಿಳಿದುಕೊಂಡು ಅವರ ಸಹವಾಸ 
ದಿಂದ ಸ್ವಪ್ಪದಂತಿರುವ ಕ್ಷಣಿಕ ಸುಖವನ್ನು ಅನುಭವಿಸುತ್ತಾ ಇರು 
ತ್ತಾನೆ. ॥ ೧೭ ॥ ಗೃಹಸ್ಥಾಶ್ರಮಕ್ಕಾಗಿ ವಿಸ್ತಾರಮಾಡಲ್ಪಟ್ಟ ಮಹಾನ್‌ 
ಕರ್ಮವಿಧಾನದ ಅನುಷ್ಠಾನ ಮಾಡುವುದು ಯಾವುದೋ 
ಕಡಿದಾದ ಪರ್ವತವನ್ನು ಹತ್ತುವಂತೆಯೇ ಇದೆ. ಜನರು ಅತ್ತಕಡ 
ಪ್ರವೃತ್ತರಾಗಿರುವುದನ್ನು ಕಂಡು ಅವರಂತೆಯೇ ಇವನೂ ಅದನ್ನು 
ಆಚರಿಸಲು ಪ್ರಯತ್ನಿಸಿದಾಗ ಬಗೆ-ಬಗೆಯ ಕಷ್ಟಗಳಿಂದ ಕ್ಷೇಶ 
ಗೊಂಡು ಕಲ್ಲು-ಮುಳ್ಳುಗಳಿಂದ ತುಂಬಿದ ಭೂಮಿಯನ್ನು 
ತಲುಪಿದ ವ್ವಕ್ತಿಯಂತೆ ದುಃಖಿತನಾಗುತ್ತಾನೆ. ॥ ೧೮ ॥ ಕೆಲವೊಮ್ಮೆ 
ಜಠರಾಗ್ನಿಯ ಜ್ವಾಲೆಯೆಂಬ ಹಸಿವಿನಿಂದ ಪೀಡಿತನಾಗಿ ತನ್ನ 
ಕುಟುಂಬದ ಮೇಲೆಯೇ ಕ್ರೋಧಗೊಳ್ಳುವನು. ॥೧೯॥ ಮತ್ತೆ 
ನಿದ್ದೆಯೆಂಬ ಹೆಬ್ಬಾವಿನ ಹಿಡಿತಕ್ಕೆ ಸಿಕ್ಕಿಬಿದ್ದಾಗ ಅಜ್ಞಾನರೂಪವಾದ 
ಘೋರ ಅಂಧಕಾರದಲ್ಲಿ ಜ್‌ — ಶೂನ್ಯವಾದ ಅರಣ್ಯದಲ್ಲಿ 
ಎಸೆಯಲ್ಪಟ್ಟ ಹೆಣದಂತೆ ಬಿದ್ದುಕೊಳ್ಳುವನು. ಆಗ ಅವನಿಗ 
ಯಾವುದರ ಜ್ಞಾನವೂ ಇರುವುದಿಲ್ಲ ॥ ೨೦ ॥ 


560 


ಕದಾಚಿದ್ಧಗ್ಗಮಾನದಂಷ್ಟೋ ದುರ್ಜನದಂದಶೂಕೈರ- 
ಲಬ್ಧನಿದ್ರಾಕ್ಷಣೋ ವ್ಯಥಿತಹೃದಯೇನಾನುಕ್ಲೀಯಮಾಣ- 
ಎಜ್ನಾನೋ5ಂಧಕೂಪೇರಂಧವತ್ತತತಿ 1 ೨೧ ॥॥ ಕರ್ಹಿ ಸ್ಥ 
ಚಿತ್ಕಾಮಮಧುಲವಾನ್ಸಿಚಿನ್ನನ್ಯದಾ ಪರದಾರ ಪರ- 
ದ್ರವ್ಯಾಣ್ಯವರುಂಧಾನೋ ರಾಜ್ಞಾ ಸ್ವಾಮಿಭಿರ್ವಾ ನಿಹತಃ 
ಪತತ್ಯಪಾರೇ ನಿರಯೇ ॥ ೨೨ ॥ ಅಥ ಚ ತಸ್ಮಾದು- 
ಭಯಥಾಪಿ ಹಿ ಕರ್ಮಾಸ್ಥಿನ್ನಾತ್ನನ: ಸಂಸಾರಾವಪನಮು- 
ದಾಹರಂತಿ ॥ ೨೩ ॥। ಮುಕ್ತಸ್ತತೋ' ಯದಿ ಬಂಧಾದ್ದೇ- 
ವದತ್ತ ಉಪಾಚ್ಛಿನತ್ತಿ ತಸ್ಥಾದಪಿ ವಿಷ್ಣುಮಿತ್ರ ಇತ್ಯನವಸ್ಥಿತಿಃ 
॥ ೨೪ ॥ ಕ್ವಚಿಚ್ಛ ಶೀತವಾತಾದ್ಯನೇಕಾಧಿದೈವಿಕಭೌತಿಕಾ- 
ತ್ಲೀಯಾನಾಂ ದಶಾನಾಂ ಪ್ರತಿನಿವಾರಣೇತಕಲ್ಲೋ ದುರಂತ- 
ಚಿಂತಯಾ ವಿಷಣ್ಣ ಆಸ್ತೇ ॥ ೨೫ ॥ ಕ್ವಚಿನ್ಠಿಥೋ ವ್ಯವ- 


ಹರನ್ಫತ್ಕಿಂಚಿದ್ದದವವನ್ಶೇಭ್ಯೋ ವಾ ಕಾಕಿಣಿಕಾಮಾತ್ರಮಪ್ಯ- 
ಪಹರನ್‌ ಯತ್ಕಿಂಚಿದ್ವಾವಿದ್ವೇಷಮೇತಿ ವಿತ್ತಶಾಠ್ಯಾತ್‌॥ ೨೬॥ 


ಅಧ್ವನ್ಯಮುಷ್ಠಿನ್ನಿಮ 
ದುಃಖರಾಗದ್ವೇಷಭಯಾಭಿಮಾನಪ್ರಮಾದೋನ್ಮಾದ- 
ಶೋಕಮೋಹಲೋಭಮಾತ್ತರ್ಯೇರ್ಷ್ಯಾವಮಾನ- 
ಕ್ಷುತ್ತಿಪಾಸಾಧಿವ್ಯಾಧಿಜನ್ನಜರಾಮರಣಾದಯಃ: 11 ೨೭ ॥ 
ಕ್ವಾವಿ ದೇವಮಾಯಯಾ ಸ್ತ್ರಿಯಾ ಭುಜಲತೋಪಗೂಢಃ 
ಪ್ರಸ್ಥನ್ನವಿವೇಕವಿಜ್ಞಾನೋ 
ಕುಲಹೃದಯಸ್ತದಾಶ್ರಯಾವಸಕ್ತಸುತದುಹಿತೃಕಲತ್ರ- 
ಭಾಷಿತಾವಲೋಕವಿಚೇಷ್ಟಿಶಾಪಹೃತಹೃದಯ ಆತ್ಮಾನ- 
ಮಜಿತಾತ್ಕಾಪಾರೇ5ಂಧೇ ತಮಸಿ ಪ್ರಹಿಣೋತಿ ॥ ೨೮ ॥ 


[1739119 ೧ 


ಶ್ರೀಮದ್ಭಾಗವತ 


ಉಪಸರ್ಗಾಸಥಾ ಸುಖ- |. 


ಯದ್ವಿಹಾರಗೃಹಾರಂಭಾ- 


[ ಅಧ್ಯಾಯ 14 


ಕೆಲವೊಮ್ಮೆ ದುರ್ಜನರೆಂಬ ವಿಷಸರ್ಪಗಳು ಈತನನ್ನು ಬಲ 
ವಾಗಿ ಕಚ್ಚಿತಿರಸ್ಕರಿಸುತ್ತವೆ. ಆಗ ಇತರರನ್ನು ಕಚ್ಚಲು ಸಾಧನವಾಗಿದ್ದ 
ಇವನ ಗರ್ವವೆಂಬ ಹಲ್ಲುಗಳು ಮುರಿದು ಬೀಳುತ್ತವೆ. ಈತನಿಗೆ 
ಅಶಾಂತಿಯಿಂದ ನಿದ್ರೆಯು ಹತ್ತುವುದಿಲ್ಲ ಮರ್ಮಸ್ಥಾನದಲ್ಲಿ 
ಪೀಡೆಯುಂಟಾಗುವುದರಿಂದ ಕ್ಷಣ-ಕ್ಷಣಕ್ಕೂ ವಿವೇಕಶಕ್ಕಿಯು 
ಕ್ವೀಣಿಸುತ್ತಿರುವಾಗ ಕೊನೆಗೆ ಕುರುಡನಂತೆ ಇವನು ನರಕರೂಪ 
ವಾದ ಕತ್ತಲ ಬಾವಿಯಲ್ಲಿ ಬಿದ್ದುಬಿಡುತ್ತಾನೆ. ॥ ೨೧ ॥ ಕೆಲವೊಮ್ಮೆ 
ವಿಷಯಸುಖರೂಪವಾದ ಜೇನಹನಿಗಳನ್ನು ಅರಸುತ್ತಾ ಈತನು 
ಕಳ್ಳತನದಿಂದ ಪರಸ್ವೀಯರನ್ನೂ, ಪರಧನವನ್ನೂ ಆಶ್ರಯಿಸಲು 
ಹೋಗಿ ಅವರ ಯಜಮಾನರಿಂದಲೂ, ರಾಜನಿಂದಲೂ ಹೊಡೆದು 
ಸಾಯಿಸಲ್ಪಟ್ಟು ಅನಂತವೂ, ಅಪಾರವೂ ಆದ ನರಕದಲ್ಲಿ ಹೋಗಿ 
ಬೀಳುವನು. ॥ ೨೨ ॥ ಇದರಿಂದಲೇ ಪ್ರವೃತ್ತಿಮಾರ್ಗದಲ್ಲಿದ್ದು 
ಕೊಂಡು ಮಾಡಿದ ಲೌಕಿಕ ಮತ್ತು ವೈದಿಕ ಎರಡೂ ರೀತಿಯ ಕರ್ಮ 
ಗಳು ಜೀವನಿಗೆ ಸಂಸಾರವನ್ನೇ ದೊರಕಿಸಿಕೊಡುವವು ಎಂದು 
ಹೇಳುತ್ತಾರೆ. ॥ ೨೩ ॥ ಈ ರಾಜರೇ ಮುಂತಾದವರ ಬಂಧನ 
ದಿಂದ ಅತಿ ಪ್ರಯಾಸದಿಂದ ಬಿಡುಗಡೆ ಹೊಂದಿದರೂ, ಅನ್ಯಾಯ 
ದಿಂದ ಅಪಹರಿಸಿದ್ದ ಆ ಸ್ತ್ರೀ ಮತ್ತು ಧನವನ್ನು ದೇವದತ್ತನೆಂಬ 
ಯಾರೋ ಮತ್ತೊಬ್ಬನು ಕಸಿದುಕೊಳ್ಳುವನು ಮತ್ತೆ ಅವನಿಂದಲೂ 
ವಿಷ್ಣುಮಿತ್ರನೆಂಬ ಯಾವನೋ ಮೂರನೇ ವ್ಯಕ್ತಿಯು ಕಿತ್ತುಕೊಳ್ಳು 
ವನು. ಹೀಗೆ ಆ ಭೋಗಗಳು ಒಬ್ಬರಿಂದ ಮತ್ತೊಬ್ಬರ ಬಳಿಗೆ 
ಹೋಗುತ್ತಾ ಇರುತ್ತವೆ; ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ 
॥ ೨೪ ॥ ಕೆಲವೊಮ್ಮೆ ಚಳಿ-ಗಾಳಿ ಮುಂತಾದ ಅನೇಕ ಆಧಿದೈವಿಕ, 
ಆಧಿಭೌತಿಕ, ಆಧ್ಯಾತ್ಮಿಕ ದುಃಖಗಳನ್ನು ನಿವಾರಿಸಲು ಅಸಮರ್ಥ 
ವಾದ್ದಂಂದ ಇವನು ಅಪಾರವಾದ ಚಿಂತೆಗಳಲ್ಲಿ ಮುಳುಗಿ 
ಮರುಗುವನು. ॥ ೨೫ ॥ ಕೆಲವೊಮ್ಮೆ ಕೊಟ್ಟು-ಕೊಳ್ಳುವ ವ್ಯವ 
ಹಾರ ಮಾಡುವಾಗ ಬೇರೆಯವರ ಕವಡೆಯಷ್ಟು ಸ್ವಲ್ಪ ಅಥವಾ 
ಅದಕ್ಕಿಂತಲೂ ಕಡಿಮೆ ಹಣವನ್ನು ಅಪಹರಿಸಿದರೆ ಈ ಮೋಸದಿಂದ 
ಅವನ ದ್ವೇಷಕ್ಕೆ ಪಾತ್ರನಾಗುತ್ತಾನೆ. ॥ ೨೬ ॥ 

ಎಲೈ ರಾಜನೇ! ಈ ಮಾರ್ಗದಲ್ಲಿ ಹಿಂದೆ ಹೇಳಿದ ವಿಘ್ನಗಳ 
ನ್ನಲ್ಲದೆ ಸುಖ-ದುಃಖ, ರಾಗ-ದ್ವೇಷ ಭಯ, ಅಭಿಮಾನ, 
ಪ್ರಮಾದ, ಉನ್ಮಾದ, ಶೋಕ, ಮೋಹ, ಲೋಭ, ಮತ್ತರ, ಈರ್ಷ್ಯೆ 
ಅಪಮಾನ, ಹಸಿವು-ಬಾಯಾರಿಕೆ, ಆಧಿ-ವ್ಯಾಧಿ, ಹುಟ್ಟು 
ಮುಪ್ಪು ಸಾವು ಮುಂತಾದ ಇನ್ನೂ ಅನೇಕ ವಿಘಗಳಿವೆ. ॥ ೨೭॥ 
(ಈ ಬಹು ವಿಘ್ನಗಳುಳ್ಳ ಮಾರ್ಗದಲ್ಲಿ ಹೀಗೆ ಅಲೆಯುತ್ತಿರುವ 
ಜೀವನು) ಎಂದೋ ದೇವಮಾಯಾರೂಪಿಣಿಯಾದ ಸ್ತ್ರೀಯಳ 
ತೋಳ್ತೆಕ್ಕೆಯಲ್ಲಿ ಬಿದ್ದು ವಿವೇಕಹೀನನಾಗುವನು. ಅವಳಿಗಾಗಿ 
ವಿಹಾರಭವನ ಮುಂತಾದವುಗಳನ್ನು ಒದಗಿಸುವ ಚಿಂತೆಯಲ್ಲಿ 
ಮುಳುಗಿರುತ್ತಾನೆ. ಅವನ ಆಶ್ರಿತವಾಗಿರುವ ಪುತ್ರರು, ಪುತ್ರಿಯರು 
ಹಾಗೂ ಬೇರ-ಬೇರೆ ಸ್ತೀಯರ ಸವಿಮಾತು, ಓರೆನೋಟ ಮತ್ತು 
ಚೇಷ್ಟೆಗಳಲ್ಲಿ ಆಸಕ್ತನಾಗಿ, ಅವರಲ್ಲೇ ಚಿತ್ತವು ಸಿಕ್ಕಿಹಾಕಿಕೊಂಡಿರು 
ವುದರಿಂದ ಅವನು ಇಂದ್ರಿಯಗಳ ಗುಲಾಮನಾಗಿ ಅಪಾರ 
ಅಂಧಕಾರಮಯ ನರಕದಲ್ಲಿ ಬೀಳುತ್ತಾನೆ. ॥ ೨೮ ॥ 


14 ಅಧ್ಯಾಯ] 


ಪಂಚಮ ಸ್ಕಂಧ 


561 


A 


ಕದಾಚಿದೀಶ್ಚರಸ್ಕ ಭಗವತೋ ವಿಷ್ಣೋಶ್ಚಕ್ರಾತ್ಮರ- 
ಮಾಣ್ವಾದಿದ್ದಿಪರಾರ್ಧಾಪವರ್ಗಕಾಲೋಪಲಕ್ಷಣಾತ್ನರಿ- 
ವರ್ತಿತೇನ ವಯಸಾ ರಂಹಸಾ ಹರತ ಆಬ್ರಹ್ಮತ್ರಣಸ್ಪಂಬಾ- 
ದೀನಾಂ ಭೂತಾನಾಮನಿಮಿಷತೋ ಮಿಷತಾಂ ವಿಶ್ರಸ್ತ- 
ಹೃದಯಸ್ತಮೇವೇಶ್ವರಂ ಕಾಲಚಕ್ರನಿಜಾಯುಧಂ ಸಾಕ್ಟಾ- 
ದ್ಡಗವಂತಂ ಯಜ್ಞಪುರುಷಮ್‌ ಅನಾದೃತ್ಯ ಪಾಖಂಡ- 
ದೇವತಾಃ ಕಂಕಗೃಧ್ರಬಕವಟಪ್ರಾಯಾ ಆರ್ಯಸಮಯ- 
ಪರಿಹೃತಾಃ ಯದಾ 
ಪಾಖಂಡಿಭಿರಾತ್ಮವಂಚಿತೈಸೈರುರು ವಂಚಿತೋ ಬ್ರಹ್ಮ- 
ಕುಲಂ ಸಮಾವಸಂಸ್ತೇಷಾಂ 
ಶ್ರೌತಸ್ಥಾರ್ತಕರ್ಮಾನುಷ್ಠಾನೇನ ಭಗವತೋ 
ಪುರುಷಸ್ಯಾರಾಧನಮೇವ ತದರೋಚಯನ್‌ ಶೂದ್ರ- 
ಕುಲಂ ಭಜತೇ ನಿಗಮಾಚಾರೇಶಶುದ್ಧಿತೋ ಯಸ್ಯ ಮಿಥು- 
ನೀಭಾವಃ ಕುಟುಂಬಭರಣಂ ಯಥಾ ವಾನರಜಾತೇಃ 
॥ ೩೦ ॥ ತತ್ರಾಪಿ ನಿರವರೋಧಃ ಸ್ವೈರೇಣ ವಿಹರನ್ನತಿ- 
ಕೃಪಣಬುದ್ಧಿರನ್ಯೋನ್ಯಮುಖನಿರೀಕ್ಬಣಾದಿನಾ ಗ್ರಾಮ್ಯ- 
ಕರ್ಮಣೈೆವ ವಿಸ್ತ್ರತಕಾಲಾವಧಿ: ॥ ೩೧ ॥ ಕ್ಹಚಿದ್‌ ದ್ರುಮವ- 
ದೈಹಿಕಾರ್ಥೇಷು ಗೃಹೇಷು ರಂಸ್ಕನ್ಯಥಾ ವಾನರ: ಸುತ- 
ದಾರವತ್ತಲೋ ವ್ಯವಾಯಕ್ಟಣ: ॥ ೩೨ ॥ 


ಸಾಂಕೇತ್ಯೇನಾಭಿಧತ್ತೇ ॥|೨೯॥ 


ಶೀಲಮುಪನಯನಾದಿ- 


ಏವಮದ್ವನ್ಯವರುಂಧಾನೋ ಮೃತ್ಯುಗಜಭಯಾತ್ತಮಸಿ 
ಗಿರಿಕಂದರಪ್ರಾಯೇ ॥ ೩೩ ॥ ಕ್ಟಚಿಚ್ಛೀತವಾತಾದ್ಯನೇಕ- 
ದೈವಿಕಭೌತಿಕಾತ್ಮೀಯಾನಾಂ ದುಃಖಾನಾಂ ಪ್ರತಿನಿವಾರ- 
ಣೇ5ಕಲ್ಲೋ ದುರಂತವಿಷಯವಿಷಣ್ಣ ಆಸ್ತೇ ॥ ೩೪॥ 
ಕೃಚಿನಿಧೋ ವ್ಯವಹರನ್‌ ಯತ್ಮಿಂಚಿದ್ದನಮುಪಯಾತಿ ವಿತ್ತ- 
ಶಾಠ್ಯೇನ ॥ ೩೫ ॥ ಕ್ವಚಿತ್‌ ಕ್ಲೀಣಧನಃ ಶಯ್ಯಾಸನಾಶ- 


ಯಜ 
ld 


ಕಾಲಚಕ್ರವು ಸಾಕ್ಟಾತ್‌ ಭಗವಾನ್‌ ವಿಷ್ಣುವಿನ ಆಯುಧ 
ವಾಗಿದೆ. ಅದು ಪರಮಾಣುವಿನಿಂದ ಹಿಡಿದು ದ್ವಿಪರಾರ್ಧ 
ದವರೆಗೆ ಕ್ಷಣ-ಘಟಿ ಮುಂತಾದ ಅವಯವಗಳಿಂದ ಕೂಡಿದೆ. 
ಅದು ಎಚ್ಚರವಾಗಿದ್ದು ನಿರಂತರವಾಗಿ ತಿರುಗುತ್ತಾ ಇರುತ್ತದೆ. 
ಬೇಗ-ಬೇಗನೇ ಬದಲಾಗುತ್ತಿರುವ ಬಾಲ್ಯ, ಯೌವನ ಮುಂತಾದ 
ಅವಸ್ಥೆಗಳೇ ಅದರ ವೇಗವಾಗಿದೆ. ಅದರ ಮೂಲಕ ಅದು ಬ್ರಹ್ಮ 
ನಿಂದ ಹಿಡಿದು ಅತಿಕ್ಷುದ್ರ ತೃಣದವರೆಗಿನ ಎಲ್ಲ ಪ್ರಾಣಿಗಳನ್ನು 
ನಿರಂತರ ಸಂಹಾರಮಾಡುತ್ತಾ ಇರುತ್ತದೆ. ಯಾರೂ ಅದರ ಗತಿ 
(ವೇಗ)ಯಲ್ಲಿ ಬಾಧೆಯನ್ನೊಡ್ಡಲಾರರು. ಅದಕ್ಕೆ ಭಯಪಟ್ಟು 
ಕೊಂಡಾದರೂ, ಈ ಕಾಲಚಕ್ರವು ಯಾರ ನಿಜ ಆಯುಧವಾಗಿ 
ದೆಯೋ ಆ ಸಾಕ್ಟಾತ್‌ ಭಗವಾನ್‌ ಯಜ್ಞಪುರುಷನ ಆರಾಧನೆ 
ಯನ್ನು ಬಿಟ್ಟು ಈ ಮಂದಮತಿ ಮನುಷ್ಯನು ಪಾಷಂಡಿಗಳ 
ವಂಚನೆಗೆ ಸಿಕ್ಕಿ ಹದ್ದು ಗೂಗೆ, ಬಕ ಮುಂತಾದ ಸಮೂಹದಂತೆ 
ಆರ್ಯಶಾಸ್ತ್ರ ಬಹಿಷ್ಯತ ದೇವತೆಗಳನ್ನು ಆಶ್ರಯಿಸುತ್ತಾನೆ. ಅವು 
ಗಳನ್ನು ಕೇವಲ ವೇದಬಾಹ್ಯ ಅಪ್ರಾಮಾಣಿಕ ಆಗಮಗಳಲ್ಲೇ 
ಉಲ್ಲೇಖಿಸಲ್ಪಟ್ಟಿದೆ. ॥ ೨೯ ॥ ಈ ಪಾಷಂಡರಾದರೋ ಸ್ವತಃ 
ಆಪತ್ತಿನಲ್ಲೇ ಇದ್ದಾರೆ. ಇವನೂ ಕೂಡ ಅವರ ಮೋಸದಲ್ಲಿ ಸಿಲುಕಿ 
ದುಃಖಿಯಾದಾಗ ಬ್ರಾಹ್ಮಣರನ್ನು ಶರಣಾಗುತ್ತಾನೆ. ಆದರೆ ಉಪನ 
ಯನ ಸಂಸ್ಕಾರದ ಬಳಿಕ ಶ್ರೌತ-ಸ್ಥಾರ್ತಕರ್ಮಗಳಿಂದ ಭಗವಾನ್‌ 
ಯಜ್ಞಫುರುಷನನ್ನು ಆರಾಧಿಸುವುದು ಮುಂತಾದ ಅವರ 
ಶಾಸ್ತ್ರೋಕ್ತ ಆಚಾರವು ಇವನಿಗೆ ಸರಿಬೀಳುವುದಿಲ್ಲ ಅದಕ್ಕಾಗಿ 
ವೇದೋಕ್ತ ಆಚಾರಕ್ಕನುಕೂಲವಾಗಿ ತನ್ನಲ್ಲಿ ಶುದ್ಧಿ ಇಲ್ಲದ ಕಾರಣ 
ಇವನು ಕರ್ಮಶೂನ್ಯ ಶೂದ್ರಕುಲದಲ್ಲಿ ಪ್ರವೇಶಿಸುತ್ತಾನೆ. ಅವನ 
ಸ್ವಭಾವವು ಕಪಿಗಳಂತೆ ಕೇವಲ ಕುಟುಂಬಪೋಷಣೆ ಮತ್ತು 
ಸ್ವೀಜೇವನೆ ಮಾಡುವುದೇ ಆಗಿರುತ್ತದೆ. ॥ ೩೦ ॥ ಅಲ್ಲಿ ಅಡೆ-ತಡೆ 
ಯಿಲ್ಲದೆ ಸ್ವೇಚ್ಛೆಯಿಂದ ವಿಹರಿಸುವುದರಿಂದ ಇವನ ಬುದ್ಧಿಯು 
ಅತ್ಯಂತ ದೈನ್ಯವನ್ನು ಹೊಂದುವುದು. ಪರಸ್ಪರ ಮುಖನೋಡುತ್ತಿ 
ರುವುದು ಮುಂತಾದ ವಿಷಯ-ಭೋಗಗಳಲ್ಲಿ ಸಿಕ್ಕಿಕೊಂಡು 
ಅವನಿಗೆ ತನ್ನ ಮರಣಕಾಲದ ನೆನಪೂ ಕೂಡ ಇರುವುದಿಲ್ಲ 
॥ ೩೧ ॥ ವೃಕ್ಚಗಳಂತೆ ಐಹಿಕ ಸುಖಗಳ ಫಲವನ್ನು ಮಾತ್ರ ಕೊಡುವ 
ಮನೆಗಳಲ್ಲೇ ಸುಖವೆಂದು ತಿಳಿದು ವಾನರರಂತೆ ಸ್ತೀ-ಪತ್ರಾದಿ 
ಗಳಲ್ಲಿಯೇ ಆಸಕ್ಷನಾಗಿ ಇವನು ತನ್ನ ಎಲ್ಲ ಸಮಯವನ್ನು 
ಮೈಥುನಾದಿ ವಿಷಯಭೋಗಗಳಲ್ಲೇ ಕಳೆಯುತ್ತಾನೆ. ॥ ೩೨ ॥ 
ಹೀಗೆ ಪ್ರವೃತ್ತಿಮಾರ್ಗದಲ್ಲಿ ಬಿದ್ದು ಸುಖ-ದುಃುಗಳನ್ನು 
ಅನುಭವಿಸುತ್ತಾ ಈ ಜೀವನು ರೋಗರೂಪವಾದ ಗಿರಿಗುಹೆಯಲ್ಲಿ 
ಬಿದ್ದು ಅದರಲ್ಲಿರುವ ಮೃತ್ಯುರೂಪೀ ಮಹಾಗಜಕ್ಕೆ ಹೆದರುತ್ತಿರು 
ತ್ತಾನೆ. ॥೩೩॥ ಕೆಲವೊಮ್ಮೆ ಚಳಿ, ಗಾಳಿ ಮುಂತಾದ ಅನೇಕತ 
ತಿಯ ಆಧಿದೈವಿಕ, ಆಧಿಭೌತಿಕ ಮತ್ತು ಆಧ್ಯಾತ್ಮಿಕ ದುಃಖಗಳ 
ನಿವೃತ್ತಿಯನ್ನು ಮಾಡಿಕೊಳ್ಳಲು ಅಸಫಲನಾದಾಗ ಅಪಾರ ವಿಷಯ 
ಗಳ ಚಿಂತೆಗಳಿಂದ ಇವನು ಕಳವಳಪಡುವನು. ॥ ೩೪ ॥ 
ಕೆಲವೊಮ್ಮೆ ಪರಸ್ಪರ ಕ್ರಯ-ವಿಕ್ರಯಗಳೇ ಮುಂತಾದ ವ್ಯಾಪಾರ 
ಮಾಡಿ ಜಿಪುಣತನದಿಂದ ವರ್ತಿಸಿದಾಗ ಇವನಿಗೆ ಸ್ವಲ್ಪ ಹಣವೂ 
ಸೇರುತ್ತದೆ. ॥೩೫॥ 


562 


ನಾದ್ಯುಪಭೋಗವಿಹೀನೋ ಯಾವದಪ್ರತಿಲಬ್ದಮನೋ- 
ರಥೋಪಗತಾದಾನೇ5ವಸಿತಮತಿಸ್ತತಸ್ತತೋರ5ವಮಾ- 
ನಾದೀನಿ ಜನಾದಭಿಲಭತೇ ॥ ೩೬ ॥ ಏವಂ ವಿತ್ತವ್ಯತಿ- 
ಷಂಗವಿವೃದ್ಧವೈರಾನುಬಂಧೋಅಪಿ ಪೂರ್ವವಾಸನಯಾ 
ಮಿಥ ಉದ್ದಹತ್ಯಥಾಪವಹತಿ ॥ ೩೭ ॥ ಏತಸ್ಮಿನ್‌ 
ಸಂಸಾರಾಧ್ಯನಿ ನಾನಾಕ್ಲೇಶೋಪಸರ್ಗಬಾಧಿತ ಆಪನ್ನವಿಪ- 
ನ್ನೋಯತ್ರ ಯಸ್ತಮು ಹ ವಾವೇತರಸ್ತತ್ರ ವಿಸೃಜ್ಯ ಜಾತಂ 
ಜಾತಮುಪಾದಾಯ ಶೋಚನ್ಸುಹ್ಯನ್‌ ಬಿಭ್ಯದ್ದಿವದನ್‌ 
ಕ್ರಂದನ್‌ ಸಂಹೃಷ್ಠನ್ಗಾಯನ್ನಹ್ಯಮಾನಃ ಸಾಧುವರ್ಜಿತೋ 
ನೈವಾವರ್ತತೇ5ದ್ಯಾಪಿ ಯತ ಆರಬ್ಬ ಏಷ ನರಲೋಕ- 
ಸಾರ್ಥೋ ಯಮಧ್ಧನಃ ಪಾರಮುಪ ದಿಶಂತಿ ॥ ೩೮ ॥ 
ಯದಿದಂ ಯೋಗಾನುಶಾಸನಂ ನ ವಾ ಏತದವರುಂಧತೇ 
ಯನ್ನಸ್ತದಂಡಾ ಮುನಯ ಉಪಶಮಶೀಲಾ ಉಪರ- 
ಶಾತ್ಗಾನಃ: ಸಮವಗಚ್ಛುತಿ  ॥೩೯॥ ಯದಪಿ 
ದಿಗಿಭಜಯಿನೋ ಯಜ್ಜಿನೋ ಯೇ ವೈ ರಾಜರ್ಷಯಃ ಕಿಂ 
ತು ಪರಂ ಮೃಧೇ ಶಯೀರನ್ನಸ್ಯಾಮೇವ ಮಮೇಯಮಿತಿ 
ಕೃತವೈರಾನುಬಂಧಾ ಯಾಂ ವಿಸೃಜ್ಯ ಸ್ವಯಮುಪಸಂಹೃತಾಃ 


॥ ೪೦ ॥ ಕರ್ಮವಲ್ಲೀಮವಲಂಬ್ಯ ತತ ಆಪದಃ 
ಕಥಂಚಿನ್ನರಕಾದ್ದಿಮುಕ್ತ: ಪುನರಪ್ಯೇವಂ ಸಂಸಾರಾಧ್ಯನಿ 
ವರ್ತಮಾನೋ ನರಲೋಕಸಾರ್ಥಮುಪ- ಯಾತಿ 


ಏವಮುಪರಿ ಗತೋತಪಿ ।॥ ೪೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಕೆಲವೊಮ್ಮೆ ಧನವು ನಷ್ಟವಾಗಿ ಹೋಗಿ ಇವನ ಬಳಿ ಮಲಗಲು, 
ಕುಳಿತುಕೊಳ್ಳಲು ಮತ್ತು ತಿನ್ನುವುದೇ ಮುಂತಾದ ಯಾವ 
ಸಾಮಗ್ರಿಯೂ ಇರದಿದ್ದಾಗ, ತನಗೆ ಇಷ್ಟವಾದ ಭೋಗಗಳು 
ಸಿಗದಿರುವಾಗ ಅವನ್ನು ಕಳ್ಳತನವೇ ಮುಂತಾದ ಕೆಟ್ಟ 
ಉಪಾಯಗಳಿಂದ ಪಡೆಯಲು ನಿಶ್ಚಯಿಸುವನು. ಇದರಿಂದ 


ಅವನು ಅಲ್ಲಲ್ಲಿ ಬೇರೆಯವರ ಕೈಯಲ್ಲಿ ತುಂಬಾ ಅಪಮಾನಿತ 


ನಾಗಬೇಕಾಗುತ್ತದೆ. ॥ ೩೬ ॥ ಹೀಗೆ ಧನದ ಆಸಕ್ತಿಯಿಂದ ಪರಸ್ಪರ 
ವೈರಭಾವವು ಹೆಚ್ಚಿದಾಗಲೂ ಕೂಡ ಇವನು ತನ್ನ ಹಿಂದಿನ 
ವಾಸನೆಗಳಿಂದ ವಿವಶನಾಗಿ ತಮ್ಮ-ತಮ್ಮಲ್ಲಿ ವಿವಾಹಾದಿ 
ಸಂಬಂಧವನ್ನು ಮಾಡುತ್ತಾ-ಬಿಡುತ್ತಾ ಇರುತ್ತಾನೆ. ॥ ೩೭ ॥ ಈ 
ಸಂಸಾರಮಾರ್ಗದಲ್ಲಿ ನಡೆಯುವ ಈ ಜೀವನು ಅನೇಕ ಪ್ರಕಾರದ 
ಕ್ಲೇಶ ಮತ್ತು ಎಫ್ಟ-ಬಾಧೆಗಳಿಂದ ತೊಂದರೆಗೊಳಗಾದರೂ, 
ಮಾರ್ಗದಲ್ಲಿ ಯಾರ ಮೇಲಾದರೂ ಆಪತ್ತು ಬಂದರೆ ಅಥವಾ 
ಯಾರಾದರೂ ಸತ್ತರೆ ಅವನನ್ನು ಅಲ್ಲೇ ಬಿಟ್ಟುಬಿಡುತ್ತಾನೆ ಮತ್ತು 
ಹೊಸದಾಗಿ ಹುಟ್ಟಿದವರೊಂದಿಗೆ ಕೂಡಿಕೊಳ್ಳುತ್ತಾನೆ. ಕೆಲವೊಮ್ಮೆ 
ಯಾರಿಗಾದರೂ ಶೋಕಪಡುತ್ತಾನೆ, ಯಾರದೋ ದುಟು ನೋಡಿ 
ಮೂರ್ಛಿತನಾಗುತ್ತಾನೆ. ಯಾರದಾದರೂ ವಿಯೋಗ ಉಂಟಾ 
ಗುವ ಆಶಂಕೆಯಿಂದ ಭಯಗೊಳ್ಳುವನು. ಯಾರೊಂದಿಗಾದರೂ 
ಜಗಳ ಕಾಯುತ್ತಾನೆ. ಎಲ್ಲಾದರೂ ಯಾವುದಾದರೂ ಮನಸ್ಸಿಗೆ 
ಅನುಕೂಲವಾದ ಮಾತು ನಡೆದರೆ ಸಂತೋಷದಿಂದ ಉಬ್ಬಿ 
ಹೋಗುತ್ತಾನೆ. ಕೆಲವೊಮ್ಮೆ ಹಾಡತೊಡಗುವನು. ಕೆಲವೊಮ್ಮೆ ಹಾಗೆ 
ಅನುಕೂಲವಾಗಿ ಮಾತಾಡಿದವರಿಗಾಗಿ ಬಂಧನಕ್ಕೆ ಸಿಲುಕಲು 
ಹಿಂಜರಿಯುವುದಿಲ್ಲ ಸಾಧುಗಳು ಇವನ ಬಳಿಗೆ ಎಂದಿಗೂ 
ಬರುವುದಿಲ್ಲ ಇವನು ಸಾಧುಸಂಗದಿಂದ ಸದಾಕಾಲ ವಂಚಿತ 
ನಾಗಿರುತ್ತಾನೆ. ಹೀಗೆ ಇವನು ನಿರಂತರ ಮುಂದರಿಯುತ್ತಾ 
ಇರುತ್ತಾನೆ. ಎಲ್ಲಿಂದ ಈ ಯಾತ್ರೆಯ ಪ್ರಾರಂಭವಾಯಿತೋ, 
ಯಾರನ್ನು ಈ ಯಾತ್ರೆಯ ಕೊನೆಯ ನೆಲೆ ಎಂದು ಹೇಳುತ್ತಾರೋ, 


"| ಆ ಪರಮಾತ್ಮನ ಬಳಿಗೆ ಇವನು ಇಂದಿನವರೆಗೆ ಮರಳಲಿಲ್ಲ 


॥ ೩೮ ॥ ಪರಮಾತ್ಮನವರೆಗಾದರೂ ಯೋಗಶಾಸ್ತ್ರದ ಗತಿಯೂ 
ಇಲ್ಲ ಎಲ್ಲ ಪ್ರಕಾರದ ದಂಡ (ಶಾಸನ)ಗಳನ್ನು ತ್ಯಾಗಮಾಡಿ 
ಬಿಟ್ಟಿರುವ, ನಿವೃತ್ತಿಪರಾಯಣರೂ ಆತ್ಮಸಂಯಮಿಗಳೂ ಆದ 
ಮುನಿಜನರು ಅವನನ್ನು ಪಡೆದುಕೊಳ್ಳಬಲ್ಲರು. ॥ ೩೯ ॥ ದಿಗ್ಗಜ 
ಗಳನ್ನು ಗೆದ್ದುಕೊಂಡು ದೊಡ್ಡ-ದೊಡ್ಡ ಯಜ್ಞಗಳ ಅನುಷ್ಠಾನ 
ಗಳನ್ನು ಮಾಡುವ ರಾಜರ್ಷಿಗಳಿಗೂ ಅಲ್ಲಿಯವರೆಗೆ ಗತಿಯು 
ಇರುವುದಿಲ್ಲ ಅವರು ರಣರಂಗದಲ್ಲಿ ಶತ್ರುಗಳೊಡನೆ ಹೋರಾ 
ಡುತ್ತಾ ಪ್ರಾಣಗಳನ್ನು ಕಳೆದುಕೊಳ್ಳುವರು. ಯಾವ ಭೂಮಿಗಾಗಿ 
"ಇದು ನನ್ನದು' ಎಂದು ಅಭಿಮಾನಪಟ್ಟು ವೈರಕಟ್ಟಿಕೊಂಡಿದ್ದರೋ 
ಆ ಪೃಥಿವಿಯಲ್ಲೇ ತನ್ನ ಶರೀರವನ್ನು ತ್ಯಜಿಸಿ ಪರಲೋಕಕ್ಕೆ 
ಹೊರಟುಹೋಗುತ್ತಾರೆ. ಈ ಸಂಸಾರದಿಂದ ಅವರೂ ಪಾರಾಗಿ 
ಹೋಗುವುದಿಲ್ಲ ॥ ೪೦ ॥ 


14 ಅಧ್ಯಾಯ] 


ಪಂಚಮ ಸ್ಕಂಧ 


563 


ತಸ್ಯೇದಮುಪಗಾಯಂತಿ - 


ಆರ್ಷಭಸ್ಯೇಹ ರಾಜರ್ಪೇರ್ಮನಸಾಪಿ ಮಹಾತ್ಮನಃ | 
ನಾನುವರ್ತ್ಮಾರ್ಹತಿ ನೃಪೋ ಮಕ್ಷೀಕೇವ ಗರುತ್ಛತ: 
11 ೪೨॥ 


ಯೋ ದುಸ್ತೃಜಾನ್‌ ದಾರಸುತಾನುಹೃದ್ರಾಜ್ಯಂ ಹೃದಿಸ್ಪಶಃ । 
ಜಹೌ ಯುವೈವ ಮಲವದುತ್ತಮಶ್ಲೋಕಲಾಲಸಃ 
॥ ೪೩॥ 


ಯೋ ದುಸ್ಕ್ಯಜಾನ್‌ ಕಿತಿಸುತಸ್ವಜನಾರ್ಥದಾರಾನ್‌ 
ಪ್ರಾರ್ಥ್ಯಾಂಶ್ರಿಯಂಸುರವರೈ; ಸದಯಾವಲೋಕಾಮ್‌। 

ನೈಚ್ಛನ್ನ ್ಸೃಪಸ್ತದುಚಿತಂ ಮಹತಾಂ ಮಧುದ್ವಿಟ್‌ 
ಸೇವಾನುರಕ್ಕಮನಸಾಮಭವೋನಪಿ ಫಲ್ಲು ॥೪೪॥ 


ಯಜ್ಞಾಯ ಧರ್ಮಪತಯೇ ವಿಧಿನೈಪುಣಾಯ 
ಯೋಗಾಯ ಸಾಂಖ್ಯಶಿರಸೇ ಪ್ರಕೃತೀಶ್ಚರಾಯ 1 
ನಾರಾಯಣಾಯ ಹರಯೇ ನಮ ಇತ್ಯುದಾರಂ 
ಹಾಸ್ಯನ್ಸಗತ್ಸಮಪಿ ಯಃ ಸಮುದಾಜಹಾರ ॥೪೫॥ 


ಯ ಇದಂ ಭಾಗವತಸಭಾಜಿತಾವದಾತಗುಣ- 
ಕರ್ಮಣೋ ರಾಜರ್ಷೇರ್ಭರತಸ್ಯಾನುಚರಿತಂ ಸ್ಪಸ್ತ ನ್ಯೈಯ- 
ನಮಾಯುಷ್ಯಂ ಧನ್ಯಂ ಯಶಸ್ಯಂ ಸ್ಪರ್ಗ್ಯಾಪವರ್ಗ್ಯಂ 
ವಾನುಶೃಣೋತೃಾಖ್ಯಾಸ್ಯತೃಭಿನಂದತಿ ಚ ಸರ್ವಾ ಏವಾ- 
ಶಿಷ ಆತ್ಮನ ಆಶಾಸ್ಟೇ ನ ಕಾಂಚನ ಪರತ ಇತಿ ॥ ೪೬ ॥ 


ತಮ್ಮ ಪುಣ್ಯಕರ್ಮರೂಪಿಯಾದ ಲತೆಯನ್ನು ಆಶ್ರಯಿಸಿ 
ಯಾವ ರೀತಿಯಿಂದಾದರೂ ಈ ಜೀವನು ಈ ಆಪತ್ತುಗಳಿಂದ 
ಅಥವಾ ನರಕದಿಂದ ಬಿಡುಗಡೆಯು ಹೊಂದಿದರೂ ಪುನಃ ಇದೇ 


| ಸಂಸಾರಮಾರ್ಗದಲ್ಲಿ ಅಲೆಯುತ್ತಾ ಈ ಜನ ಸಮುದಾಯದಲ್ಲಿ 


ಸೇರಿಕೊಳ್ಳುವನು. ಸ್ವರ್ಗಾದಿ ಮೇಲಿನ ಲೋಕಗಳಿಗೆ 
ಹೋಗುವವರ ಸ್ಥಿತಿಯು ಇದೇ ಆಗಿದೆ. ॥ ೪೧ ॥ 

ಮಹಾರಾಜ ಪರೀಕ್ಷಿತನೇ | ರಾಜರ್ಷಿಯಾದ ಭರತನ 
ವಿಷಯದಲ್ಲಿ ಪಂಡಿತರಾದವರು ಹೀಗೆ ಹೇಳುತ್ತಾರೆ - ಗರುಡ 
ನೊಡನೆ ಒಂದು ನೊಣವು ಹೇಗೆ ಸರ್ಧಿಸಲಾರದೋ ಹಾಗೆಯೇ 
ರಾಜರ್ಷಿ ಮಹಾತ್ಮಾ ಭರತನ ಮಾರ್ಗವನ್ನು ಬೇರೆ ಯಾವ 
ರಾಜನೂ ಅನುಸರಿಸಲಾರನು. ॥ ೪೨ ॥ ಅವನು 
ಪುಣ್ಯಶ್ಲೋಕನಾದ ಶ್ರೀಹರಿಯಲ್ಲಿ ಅನುರಕ್ಷನಾಗಿ ಬೇರೆಯವರಿಗೆ 
ತ್ಯಾಗಮಾಡಲು ಬಹುಕಷ್ಟತರವಾದ ಅತಿಮನೋಹರವಾದ ಪತ್ನೀ, 
ಪುತ್ರ, ರಾಜ್ಯಾದಿಗಳನ್ನು ಯುವಕನಾಗಿರುವಾಗಲೇ ಮಲದಂತೆ 
ತ್ಯಜಿಸಿಬಿಟ್ಟಿದ್ದನು. ॥ ೪೩ ॥ ತ್ಯಜಿಸಲು ಅತಿಕಷ್ಟವಾಗಿರುವ ರಾಜ್ಯ, 
ಫುತ್ತರು, ಸ್ವಜನರು, ಸಂಪತ್ತು ಮತ್ತು ಪಶ್ನೀಯನ್ನೂ ಹಾಗೂ ಯಾವಳ 
ದಯಾಕಟಾಕ್ಸಕ್ಕೆ ಬೀಳಬೇಕೆಂದು ದೊಡ್ಡ-ದೊಡ್ಡ ದೇವತೆಗಳು 
ಹಾತೊರೆಯುತ್ತಿರುತ್ತಾರೋ ಅಂತಹ ಲಕ್ಷ್ಮಿಯನ್ನೂ ಕೂಡ ಲೇಶ 
ಮಾತ್ರವೂ ಇಚ್ಛಿಸಲಿಲ್ಲವೋ ಅಂತಹ ಭರತ ಚಕ್ರವರ್ತಿಗೆ 
ಇದೆಲ್ಲವೂ ಉಚಿತವೇ ಆಗಿದೆ. ಏಕೆಂದರೆ, ಯಾವ ಮಹಾನು 
ಭಾವರ ಚಿತ್ತವು ಭಗವಾನ್‌ ಮಧುಸೂದನನ ಸೇವೆಯಲ್ಲಿ ಅನು 
ರಕ್ತವಾಗಿದೆಯೋ ಅವರ ದೃಷ್ಟಿಯಲ್ಲಿ ಮೋಕ್ಟಪದವೂ ಅತ್ಯಂತ 
ತುಚ್ಚವಾಗಿದೆ. ॥ ೪೪ ॥ ಅವನು ಮೃಗಶರೀರವನ್ನು ಬಿಡಲು 
ಇಚ್ಛಿಸಿದಾಗ ಉಚ್ಛಶ್ವರದಲ್ಲಿ - ಧರ್ಮವನ್ನು ರಕ್ಷಿಸುತ್ತಿರುವವನೂ, 
ಧರ್ಮಾನುಷ್ಠಾನದಲ್ಲಿ ನಿಪುಣನೂ, ಯೋಗಗಮ್ಮನೂ, ಸಾಂಖ್ಯದ 
ಪ್ರತಿಪಾದಕನೂ, ಪ್ರಕೃತಿಗೆ ಅಧೀಶ್ವರನೂ, ಆದ ಯಜ್ಞಮೂರ್ತಿ 
ಸರ್ವಾಂತರ್ಯಾಮಿ ಶ್ರೀಹರಿಗೆ ನಮಸ್ಕಾರವು ಎಂದು 
ಹೇಳಿದ್ದನು. ॥ ೪೫ ॥ 

ಎಲೈ ರಾಜೇಂದ್ರಾ! ರಾಜರ್ಷಿ ಭರತನ ಪವಿತ್ರ ಗುಣ- 
ಕರ್ಮಗಳನ್ನು ಭಕ್ತರೂ ಕೂಡ ಪ್ರಶಂಸಿಸುತ್ತಾರೆ. ಅವನ ಈ ಪವಿತ್ರ 
ಚರಿತ್ರವು ಶ್ರೇಯಸ್ಕರವೂ, ಆಯುಸ್ಸು ಸಂಪತ್ತನ್ನು ವೃದ್ಧಿಪಡಿಸು 
ವುದೂ, ಲೋಕದಲ್ಲಿ ಸತ್ಕೀರ್ತಿಯನ್ನು ಹೆಚ್ಚಿಸುವಂತಹುದೂ 
ಮತ್ತು ಸ್ವರ್ಗ-ಮೋಕ್ಷಗಳನ್ನು ದೊರಕಿಸಿ ಕೊಡುವುದೂ ಆಗಿದೆ. 
ಇದನ್ನು ಕೇಳುವವನೂ, ಹೇಳುವವನೂ ಮತ್ತು ಇದನ್ನು 
ಅಭಿನಂದಿಸುವವನೂ ಆದವನ ಎಲ್ಲ ಕಾಮನೆಗಳು ಪೂರ್ಣವಾಗಿ 
ಹೋಗುತ್ತವೆ. ಬೇರೆಯವರಲ್ಲಿ ಅವನಿಗೆ ಏನನ್ನೂ ಬೇಡಬೇಕಾಗಿ 
ಬರುವುದಿಲ್ಲ ॥ ೪೬ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಮಂಧೇ 
ಭರತೋಪಾಖ್ಯಾನೇ ಪಾರೋಕ್ಸ್ಯವಿವರಣಂ ನಾಮ ಚಿತುರ್ದಶೋತಧ್ಯಾಯಃ॥ ೧೪ ॥ 


me 


564 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಹದಿನೈದನೆಯ ಅಧ್ಯಾಯ 
ಭರತವಂಶದ ವರ್ಣನೆ 


ಶ್ರೀಶುಕ ಉವಾಚ 

ಭರತಸ್ಯಾತ್ಮಜಃ ಸುಮತಿರ್ನಾಮಾಭಿಹಿತೋ ಯಮು 
ಹ ವಾವ ಕೇಚಿತ್ವಾಖಂಡಿನ ಯಷಭಪದವೀಮನುವರ್ತ- 
ಮಾನಂ ಚಾನಾರ್ಯಾ ಅವೇದಸಮಾಮ್ನಾತಾಂ ದೇವತಾಂ 
ಸ್ವಮನೀಷಯಾ ಪಾಪೀಯಸ್ಯಾ ಕಲೌ ಕಲ್ಲಯಿಷ್ಯಂತಿ 
೧ ॥ ತಸ್ಮಾದ್‌ ವೃದ್ಧಸೇನಾಯಾಂ ದೇವತಾಜಿನ್ನಾಮ 
ಪುತ್ರೋ5ಭವತ್‌ ॥ ೨ ॥ ಅಥಾಸುರ್ಯಾಂ ತತ್ತನಯೋ 
ದೇವದ್ಯುಮಸ್ತತೋ ಧೇನುಮತ್ಕಾಂ ಸುತಃ ಪರಮೇಷ್ಠೀ 
ತಸ್ಯ ಸುವರ್ಚಲಾಯಾಂ ಪ್ರತೀಹ ಉಪಜಾತಃ॥ ೩ ॥ ಯ 
ಆತ್ಮವಿದ್ಯಾಮಾಖ್ಯಾಯ ಸ್ವಯಂ ಸಂಶುದ್ಧೋ ಮಹಾ- 
ಪುರುಷಮನುಸಸ್ಮಾರ ॥ ೪ ॥ ಪ್ರತಿಹಾತ್ನುವರ್ಚಲಾಯಾಂ 
ಪ್ರತಿಹರ್ತ್ರಾದಯಸ್ತ್ರಯ ಆಸನ್ನಿಜ್ಯಾಕೋವಿದಾಃ ಸೂನವಃ 


ಪ್ರತಿಹರ್ತುಃ ಸ್ತುತ್ಯಾಮಜಭೂಮಾನಾವಜನಿಷಾತಾಮ್‌ 
॥೫ ॥ ಭೂಮ್ಮ ಖಯಷಿಕುಲ್ಯಾಯಾಮುದ್ದೀಥಸ್ತತಃ 
ಪ್ರಸ್ತಾವೋ ದೇವಕುಲ್ಯಾಯಾಂ ಪ್ರಸ್ತಾವಾನ್ನಿಯು- 


ತಾಯಾಂ ಹೃದಯಜ ಆಸೀದ್ದಿಭುರ್ವಿಭೋ ರತ್ಯಾಂ ಚ 
ಪೃಥುಷೇಣಸ್ತಸ್ಥಾನಕ್ಷ ಆಕೂತ್ಯಾಂ 
ದ್ರುತಿಪುತ್ರೋ ಗಯೋ ರಾಜರ್ಷಿಪ್ರವರ ಉದಾರಶ್ರವಾ 
ಅಜಾಯತ ಸಾಕ್ಟಾದ್ವಗವತೋ ವಿಷ್ಣೋರ್ಜಗದ್ರಿರಕ್ಷಿಷಯಾ 
ಗೃಹೀತಸತ್ತ್ಮಸ್ಯ ಕಲಾಠತತ್ಥವತ್ತ್ವಾದಿಲಕ್ಷಣೇನ ಮಹಾ- 
ಪುರುಷತಾಂ ಪ್ರಾಪ್ತಃ ॥ ೬ ॥ ಸ ವೈ ಸ್ವಧರ್ಮೇಣ ಪ್ರಜಾ- 


ಜಜೇ ನಕಾದ್‌ 
ಇ pr) 


ಪಾಲನಪೋಷಣಪ್ರೀಣನೋಪಲಾಲನಾನುಶಾಸನಲಕ್ಷಣೇ-' 


ನೇಜ್ಯಾದಿನಾ ಚ ಭಗವತಿ ಮಹಾಪುರುಷೇ ಪರಾವರೇ 
ಬ್ರಹ್ಮಣಿ ಸರ್ವಾತ್ಮನಾರ್ಪಿತಪರಮಾರ್ಥಲಕ್ಟಣೇನ ಬ್ರಹ್ಮ- 
ವಿಚ್ಚ್ಛರಣಾನುಸೇವಯಾತ ಅಪಾದಿತಭಗವದ್ದಕ್ರಿಯೋಗೇನ 


ಚಾಭೀಕ್ಷ ಶಃ ಪರಿಭಾವಿತಾತಿಶುದ್ಧಮತಿರುಪರತಾನಾತ್ಚ್ಯ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ರಾಜೇಂ 
ದ್ರನೇ | ಭರತನ ಪುತ್ರನು ಸುಮತಿ ಎಂಬುದನ್ನು ಹಿಂದೆಯೇ ಹೇಳಿ 
ಯಾಗಿದೆ. ಅವನು ಯಷಭದೇವರ ಮಾರ್ಗವನ್ನು ಅನುಸರಿಸಿದ 
ಮಹಾತ್ಮನೂ ಇದರಿಂದಲೇ ಕಲಿಯುಗದಲ್ಲಿ ಅನೇಕ ಪಾಷಂಡಿಗ 
ಳಾದ ಅನಾರ್ಯರೂ ತಮ್ಮ ದುಷ್ಟಬುದ್ಧಿಯಿಂದಾಗ ಆತನನ್ನು 
ಅವೈದಿಕವಾದ ಒಂದು ದೇವತೆಯೆಂದು ಕಲ್ಪಿಸಿಕೊಳ್ಳುವರು. ॥ ೧ ॥ 
ಅವನ ಪತ್ನಿಯಾದ ವೃದ್ಧಸೇನೆಯಲ್ಲಿ ದೇವಾಜಿತ್‌ ಎಂಬ ಪುತ್ರನು 
ಹುಟ್ಟಿದನು. ॥ ೨ ॥ ದೇವಾಜಿತನ ಪತ್ನೀ ಅಸುರಿಯ ಗರ್ಭದಿಂದ 
ದೇವದ್ಯುಮ್ನನೂ, ದೇವದ್ಯುಮ್ನನ ಪತ್ನಿ ಧೇನುಮತಿಯಿಂದ 
ಪರಮೇಷ್ಟಿಯೂ ಮತ್ತು ಅವನ ಪತ್ನೀ ಸುವರ್ಚಲೆಯ ಗರ್ಭದಿಂದ 
ಪ್ರತೀಹನೆಂಬ ಪುತ್ರನು ಜನಿಸಿದನು. ॥ ೩ ॥ ಇವನು ಅನೇಕ ಬೇರೆ 
ಜನರಿಗೆ ಆತ್ಮವಿದ್ಯೆಯನ್ನು ಉಪದೇಶಿಸಿದ್ದನು. ಸ್ವತಃ ಶುದ್ಧಚಿತ್ತನಾಗಿ 
ಪರಮಪುರುಷ ಶ್ರೀನ್ರಾರಾಯಣನ ಸಾಕ್ಷಾತ್ಕಾರದ ಅನುಭವವನ್ನು 
ಪಡೆದಿದ್ದನು. ॥ ೪ ॥ ಪ್ರತೀಹನ ಪತ್ನೀಯಾದ ಇನ್ನೊಬ್ಬಸುವರ್ಚಲಾ 
ದೇವಿಯ ಗರ್ಭದಲ್ಲಿ ಪ್ರತಿಷರ್ತಾ. ಪ್ರಸ್ತೋತಾ, ಉದ್ಗಾತಾ ಎಂಬ 
ಮೂರು ಪುತ್ರರು ಹುಟ್ಟಿದರು. ಇವರು ಯಜ್ಗಾದಿ ಕರ್ಮಗಳಲ್ಲಿ 
ಬಹಳ ನಿಪುಣರಾಗಿದ್ದರು.. ಇವರಲ್ಲಿಪ್ರ ಪ್ರತಿಹರ್ತಾನ ಭ ಭಾರ್ಯೆಯಾದ. 
ಸ್ತುತಿ ಎಂಬುವಳ ಗರ್ಭದಿಂದ ಅಜ ಮತ್ತು ಭೂಮಾ ಎಂಬ 
ಎರಡು ಪುತ್ರರು ಜನಿಸಿದರು. ॥ ೫ ॥ ಅವರಲ್ಲಿ ಭೂಮಾನ ಪತ್ನೀ 
ಯಷಿಕುಲ್ಯಾ ಎಂಬುವಳಲ್ಲಿ ಉದ್ಗಿಥನೂ, ಅವನ ಪತ್ನಿ ದೇವ 
ಕುಲ್ಕೆಯಿಂದ ಪ್ರಸ್ತಾವನೂ, ಪ್ರಸ್ತಾವನ ಪತ್ನೀ ನಿಯುತ್ತುವಿನಲ್ಲಿ 
ವಿಭು ಎಂಬ ಪುತ್ರನು ಜನಿಸಿದನು. ವಿಭುವಿನ ಹೆಂಡತಿ ರತಿಯ 
ಉದರದಲ್ಲಿ ಪೃಥುಷೇಣ, ಷೃಥುಷೇಣನ ಪತ್ನೀ ಆಕೂತಿಯಿಂದ 
ನಕ್ತನೂ, ನಕ್ತನ ಪತ್ನೀ ದ್ರುತಿಯಲ್ಲಿ ಉದಾರಕೀರ್ತಿಶಾಲಿಯಾದ 


` ರಾಜರ್ಷಿಶ್ರೇಷ್ಠಗಯನ ಜನ್ಮವಾಯಿತು. ಇವನು ಜಗತ್ತನ್ನುರಕ್ಷಿಸಲು 


ಸತ್ತ್ವಗುಣವನ್ನು ಸ್ವೀಕರಿಸಿರುವ ಸಾಕ್ಟಾತ್‌ ಭಗವಾನ್‌ ವಿಷ್ಣುವಿನ 
ಅಂಶನೆಂದು ಹೇಳಲಾಗುತ್ತದೆ. ಸಂಯಮಾದಿ ಅನೇಕಗುಣಗಳಿಂದ 
ಇವನನ್ನು ಮಹಾಪುರುಷರಲ್ಲಿ ಪರಿಗಣಿಸುತ್ತಾರೆ. ॥ ೬ ॥ ಮಹಾ 
ರಾಜಾ ಗೆಯನು ಪ್ರಜೆಗಳ ಪಾಲನೆ, ಪೋಷಣೆ, ರಂಜನೆಗಳನ್ನು 
ಮಾಡುತ್ತಾ Ae ಅವರನ್ನು ಲಾಲಿಸುತ್ತಾ ಹಾಗೆಯೇ 
ಅವರನ್ನು ಆಳುತ್ತಾ, ಬಗೆ-ಬಗೆಯ ಯಜ್ಞಗಳನ್ನು ಆಚರಿಸುತ್ತಾ 
ನಿಷ್ಕಾಮಭಾವದಿಂದ ಕೇವಲ ಭಗವಶ್ವೀತಿಗಾಗಿ ತನ್ನ ಧರ್ಮಗಳನ್ನು 
ಆಚರಿಸುತ್ತಿದ್ದವು. ಇದರಿಂದ ಅವನ ಎಲ್ಲಕರ್ಮಗಳು ಸರ್ವಶ್ರೇಷ್ಠ 
ಪರಮಪುರುಷ ಪರಮಾತ್ಮ ಶ್ರೀಹರಿಗೆ ಅರ್ಪಿತವಾಗಿ ಪರಮಾರ್ಥ 
ರೂಪಗಳಾದುವು. ಬ್ರಹ್ಮಜ್ಗಾ _ನಿಗಳಾದ ಮಹಾಪುರುಷರ ಚರಣಗಳ 
ಸೇವೆಯಿಂದ ಅವನಿಗೆ ಭಕ್ತಿಯೋಗದ ಪ್ರಾಪ್ತಿಯಾಯಿತು. ನಿರಂತರ 
ಭಗವಚ್ಚಿಂತನದಿಂದ ಅವನು ತನ್ನ ಚಿತ್ರವನ್ನು ಶುದ್ಧವಾಗಿಸಿಕೊಂಡು, 
ದೇಹಾದಿ ಅನಾತ್ಸವಸ್ತುಗಳಲ್ಲಿರುವ ಅಹಂಕಾರವನ್ನು ತೊರೆದು 


15 ಅಧ್ಯಾಯ] 


ಪಂಚಮ ಸೃಂಧ 


565 


ಆತ್ಮನಿ ಸ್ವಯಮುಪಲಭ್ಯಮಾನಬ್ರಹ್ಮಾತ್ಗಾನುಭವೋತಪಿ 
ನಿರಭಿಮಾನ ಏವ ಅವನಿಮ್‌ ಅಜೂಗುಪತ್‌ ॥ ೭ ॥ 


ತಸ್ಯೇಮಾಂ ಗಾಥಾಂ ಪಾಂಡವೇಯ ಪುರಾವಿದ 
ಉಪಗಾಯಂತಿ ॥ ೮ ॥ 


ಗಯಂ ನೃಪಃ ಕಃ ಪ್ರತಿಯಾತಿ ಕರ್ಮಭಿ- 
ರ್ಯಜ್ವಾಭಿಮಾನೀ ಬಹುವಿದರ್ಮಗೋಪ್ಪಾ 

ಸಮಾಗತಶ್ರೀಃ ಸದಸಸತಿಃ ಸತಾಂ 
ಸತ್ತೇವಕೋಠನ್ಯೋ ಭಗವತ್ಯಲಾಮೃತೇ 


॥॥ ೯ ॥ 


ಯಮಭ್ಯಷಿಂಚನ್‌ ಪರಯಾ ಮುದಾ ಸತೀ: 
ಸತ್ಯಾಶಿಷೋ ದಕ್ಷಕನ್ಯಾಃ ಸರಿದ್ಧಿ I 
ಯಸ್ಯ ಪ್ರಜಾನಾಂ ದುದುಹೇ ಧರಾ55ಶಿಷೋ 
ನಿರಾಶಿಷೋ ಗುಣವತ್ತಸ್ನುತೋಧಾಃ ॥ ೧೦ ॥ 
ಛಂದಾಂಸ್ಕಕಾಮಸ್ಯ ಚ ಯಸ್ಯ ಕಾಮಾನ್‌ 
ದುದೂಹುರಾಜಹ್ರುರಥೋ ಬಲಿಂ ನೃಪಾಃ | 
ಪ್ರತೃಂಚಿತಾ ಯುಧಿ ಧರ್ಮೇಣ ವಎಪ್ರಾ- 


ಯದಾಶಿಷಾಂ ಷಷ್ಠಮಂಶಂ ಪರೇತ್ಯ ॥1 ೧೧॥॥ 


ಯಸ್ಯಾದ್ದರೇ ಭಗವಾನದ್ದರಾತ್ಮಾ 
ಮಘೋನಿ ಮಾದ್ಯತ್ಯುರುಸೋಮಪೀಥೇ 

ಶ್ರದ್ಧಾವಿಶುದ್ಧಾಚಲಭಕ್ತಿಯೋಗ- 
ಸಮರ್ಪಿತೇಜ್ಯಾಫಲಮಾಜಹಾರ 


I ೧೨॥ 


ಯತ್ಚೀಣನಾದ್ದರ್ಹಿಷಿ ದೇವತಿರ್ಯಜ್‌ 
ಮನುಷ್ಯವೀರುತ್ಸಣಮಾವಿರಿಂಚಾತ್‌ | 
ಪ್ರೀಯೇತ ಸದ್ಯಃ ಸ ಹ ವಿಶ್ವಜೀವಃ 
ಪ್ರೀತಃ ಸ್ವಯಂ ಪ್ರೀತಿಮಗಾದ್ದಯಸ್ಯ 


ಗಯಾದ್ಗಯಂತ್ಯಾಂ ಚಿತ್ರರಥಃ ಸುಗತಿರವರೋಧನ 
ಇತಿ ತ್ರಯಃ ಪುತ್ರಾ ಬಭೂವುಶ್ಚಿತ್ರರಥಾದೂರ್ಣಾಯಾಂ 
ಸಮ್ರಾಡಜನಿಷ್ಟ॥ ೧೪ ॥ ತತ ಉತ್ಕಲಾಯಾಂ ಮರೀಚಿ- 
ರ್ಮರೀಚೇರ್ಬಿಂದುಮತ್ಯಾಂ ಬಿಂದುಮಾನುದಪದ್ಯತ 
ತಸ್ಪಾತರಫಾಯಾಂ ಮಧುರ್ನಾಮಾಭವನ್ನಧೋಃ ಸುಮನಸಿ 


1 ೧೩ ॥ 


ಪರಬ್ರಹ್ಮಾತ್ಮಭಾವದ ಅನುಭವವನ್ನು ಪಡೆದನು. ಇದೆಲ್ಲವೂ ಆದ 
ಬಳಿಕವೂ ಅವನು ನಿರಭಿಮಾನಿಯಾಗಿ ಪೃಥಿವಿಯನ್ನು ಪಾಲಿಸು 
ತ್ರಿದ್ದನು. ॥ ೭ ॥ 

ಪರೀಕ್ವಿದ್ರಾಜನೇ | ಪ್ರಾಚೀನ ಇತಿಹಾಸವನ್ನು ತಿಳಿದ ಮಹಾ 
ತರು ರಾಜರ್ಷಿಯಾದ ಗಯನ ವಿಷಯದಲ್ಲಿ ಈ ಗಾಥೆಯನ್ನು 
ಹೇಳಿರುವರು -॥ ೮ ॥ 

ಆಹಾ! ಈ ಗಯಮಹಾರಾಜನಿಗೆ ಸತ್ಯರ್ಮಾಚರಣೆಯಲ್ಲಿ 
ಸಾಟಿಯಾದವನು ಯಾರಿದ್ದಾರೆ ? ಅವನು ಸಾಕ್ಟಾತ್‌ ಭಗವಂತನ 
ಕಲೆಯೇ ಆಗಿದ್ದನು. ಅವನನ್ನು ಬಿಟ್ಟು ಬೇರಾವನು ಈ ರೀತಿಯಲ್ಲಿ 
ಯಜ್ಞಗಳನ್ನು ಅನುಷ್ಠಾನ ಮಾಡುವನು 9 ಪ್ರಶಸ್ತವಾದ ಮನಸ್ಸುಳ್ಳ 
ವನೂ, ಬಹುಜ್ನನೂ, ಧರ್ಮರಕ್ಕಕನೂ, ಲಕ್ಷ್ಮಿಗೆ ಪ್ರೀತಿಪಾತ್ರನೂ, 
ಸಾಧುಸಮಾಜದಲ್ಲಿ ಶಿರೋಮಣಿಯೂ, ಸತ್ಪುರುಷರ ನಿಜವಾದ 
ಸೇವಕನೂ, ಬೇರಾವನಿರಲು ಸಾಧ್ಯ ? ॥ ೯ ॥ ಸತ್ಯ ಸಂಕಲ್ಪವುಳ್ಳ 
ಪರಮಸಾಧ್ವಿಯರಾದ ಶ್ರದ್ಧೆ ಮೈತ್ರಿ, ದಯೆ ಮುಂತಾದ ದಕ್ಷಕನ್ಯೆ 
ಯರು ಗಂಗಾದಿ ನದಿಗಳ ಸಹಿತ ಅತಿ ಪ್ರಸನ್ನತೆಯಿಂದ ಅವನಿಗೆ 
ಅಭಿಷೇಕ ಮಾಡಿದ್ದರು. ಆತನು ಬಯಸದಿದ್ದರೂ ಭೂದೇವಿಯು 
ಆತನ ಗುಣಗಳಿಗೆ ಅಧೀನಳಾಗಿ ಆತನ ಪ್ರಜೆಗಳಿಗೆ - ಆಕಳು ತನ್ನ 
ಕರುವಿಗೆ ಸ್ನೇಹದಿಂದ ಹಾಲನ್ನು ಉಣಿಸುವಂತೆ - ಧನ-ರತ್ನಾದಿ 
ಎಲ್ಲ ಇಷ್ಟಾರ್ಥ ಪದಾರ್ಥಗಳನ್ನು ಹೇರಳವಾಗಿ ಕೊಟ್ಟಿದ್ದಳು. 
॥ ೧೦ ॥ ಅವನಿಗೆ ಯಾವುದೇ ಕಾಮನೆ ಇಲ್ಲದಿದ್ದರೂ ವೇದೋಕ್ತ 
ಕರ್ಮಗಳು ಎಲ್ಲ ರೀತಿಯ ಭೋಗಗಳನ್ನು ಕೊಟ್ಟಿದ್ದವು. ರಾಜರು 
ಗಳು ಯುದ್ಧದಲ್ಲಿ ಅವನ ಬಾಣಗಳಿಂದ ಸತೃತರಾಗಿ ನಾನಾ 
ರೀತಿಯ ಕಪ್ಪಕಾಣಿಕೆಗಳನ್ನು ಕೊಡುತ್ತಿದ್ದರು. ಬ್ರಾಹ್ಮಣರು ದಕ್ಷಿ 
ಣೆಯೇ ಮುಂತಾದ ಧರ್ಮಗಳಿಂದ ಸಂತುಷ್ಟರಾಗಿ ತಮಗೆ ಪರ 
ಲೋಕದಲ್ಲಿ ದೊರೆಯಬಹುದಾದ ಧರ್ಮಫಲದ ಆರನೆಯ 
ಒಂದು ಭಾಗವನ್ನು ಕೊಟ್ಟಿದ್ದರು. ॥ ೧೧॥ ಅವನ ಯಜ್ಞದಲ್ಲಿ 
ಇಂದ್ರನು ಅತ್ಯಧಿಕ ಸೋಮಪಾನಮಾಡಿ ಮತ್ತೇರಿ ಹೋಗಿದ್ದನು. 
ಅವನು ಅತ್ಯಂತ ಶ್ರದ್ಧೆಯಿಂದಲೂ, ಪರಿಶುದ್ಧವಾದ ನಿಶ್ಚಲಭಕ್ತಿ 
ಯಿಂದಲೂ ಸಮರ್ಪಣೆ ಮಾಡಿದ ಯಜ್ಞಫಲವನ್ನು ಭಗವಾನ್‌ 
ಯಜ್ಞಪ್ರರುಷನು ಸಾಕ್ಷಾತ್ತಾಗಿ ಪ್ರಕಟಗೊಂಡು ಸ್ವೀಕರಿಸಿದ್ದನು. 
॥ ೧೨ ॥ ಯಾರು ತೃಪ್ತಿಗೊಂಡರೆ ಬ್ರಹ್ಮದೇವರಿಂದ ಹಿಡಿದು 
ದೇವತೆಗಳೂ, ಮನುಷ್ಯರೂ, ಪಶು-ಪಕ್ಚಿಗಳೂ, ವೃಕ್ಷಗಳೂ ಹಾಗೂ 
ತೃಣದವರೆಗಿನ ಸಮಸ್ಯ ಜೀವಿಗಳು ಆಗಲೇ ತೃಪ್ರವಾಗುತ್ತವೋ, 
ಅಂತಹ ವಿಶ್ವಾತ್ಮನಾದ ಶ್ರೀಹರಿಯು ನಿತ್ಯತೃಪ್ರನಾಗಿದ್ದರೂ ರಾಜ 
ರ್ಷಿಗಯನ ಯಜ್ಲದಲ್ಲಿ ತೃಪ್ತನಾಗಿದ್ದನು. ಅದರಿಂದ ಅವನಿಗೆ ಸರಿ 
ಸಮಾನರಾದವರು ಬೇರೆ ವ್ಯಕ್ತಿಯು ಹೇಗೆ ಇರಬಲ್ಲನು ? ॥ ೧೩ ॥ 

ಮಹಾರಾಜಾ ಗಯನ ಪತ್ನಿಯಾದ ಗಯಂತಿಯಿಂದ ಚಿತ್ರ 
ರಥ, ಸುಗತಿ, ಅವರೋಧನ ಎಂಬ ಮೂವರು ಪುತ್ರರು ಹುಟ್ಟಿದರು. 
ಅವರಲ್ಲಿ ಚಿತ್ರರಥನ ಪತ್ನಿಯಾದ ಊರ್ಣಾಳಿಂದ 'ಸಾಮ್ರಾಟ್‌' 
ಎಂಬ ಪುತ್ರನು ಜನಿಸಿದನು. ॥ ೧೪ ॥ ಸಾಮ್ರಾಟನ ಹೆಂಡತಿ 
ಉತ್ಕಲೆಯಿಂದ ಮರೀಚಿಯೂ, ಮರೀಚಿಯ ಪತ್ನೀ ಬಿಂದುಮತಿ 
ಯಿಂದ ಬಿಂದುಮಾನ್‌ ಎಂಬ ಪುತ್ರನು ಹುಟ್ಟಿದನು. ಅವನ ಪತ್ನೀ 


566 


ವೀರವ್ರತಸ್ತತೋ ಭೋಜಾಯಾಂ ಮಂಥುಪ್ರಮಂಥೂ 
ಮಂಥೋಃ ಸತ್ಯಾಯಾಂ ಭೌವನಸ್ತತೋ 
ದೂಷಣಾಯಾಂ ತ್ವಸ್ಟಾಜನಿಷ್ಟ ತ್ವಷ್ಟುರಿರೋಚನಾಯಾಂ 
ವಿರಜೋ ವಿರಜಸ್ಯ ಶತಜಿತ್ವವರಂ ಪುತ್ರಶತಂ ಕನ್ಯಾ ಚ 
ವಿಷೂಚ್ಯಾಂ ಕಿಲ ಜಾತಮ್‌ ॥ ೧೫ ॥ 


ಜಜಾತೇ 
ಣಾ 


ತತ್ರಾಯಂ ಶ್ಲೋಕಃ 


ಯ್ಯವ್ರತಂ ವಂಶಮಿಮಂ ವಿರಜಶ್ಚರಮೋದ್ಧವಃ 
ಅಕರೋದತ್ಯಲಂ ಕೀರ್ತ್ಯಾ ವಿಷ್ಣು ಸುರಗಣಂ ಯಥಾ 
W ೧೬ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಸರಘಾ ಇವಳಿಂದ ಮಧು, ಮಧುವಿನ ಪತ್ನೀ ಸುಮನಸೆಯಿಂದ 
ವೀರವ್ರತ ಮತ್ತು ವೀರವ್ರತನು ಭೋಜಾಳಿಂದ ಮಂಥು ಹಾಗೂ 
ಪ್ರಮಂಥು ಎಂಬ ಎರಡು ಪುತ್ರರನ್ನು ಪಡೆದನು. ಅವರಲ್ಲಿಮಂಥು 
ವಿನ ಹೆಂಡತಿಯಾದ ಸತ್ಯೆಯ ಗರ್ಭದಿಂದ ಭೌವನನೂ, ಭೌವನನ 
ಪತ್ನೀ ದೂಷಣೆಯ ಉದರದಿಂದ ತ್ವಷ್ಟಾ ಎಂಬುವನೂ, ತ್ವಷ್ಟಾನ 
ಪತ್ತೀ ವಿರೋಚನೆಯಿಂದ ವಿರಜ ಮತ್ತು ವಿರಜನ ಪತ್ನಿ ವಿಷೂಚಿ 
ಎಂಬ ಭಾರ್ಯೆಯಲ್ಲಿ ಶತಜಿತ್‌ ಮುಂತಾದ ನೂರು ಪುತ್ರರು 
ಹಾಗೂ ಓರ್ವ ಕನ್ಯೆಯು ಜನಿಸಿದರು. ॥ ೧೫ ॥ ವಿರಜನ ವಿಷಯ 
ದಲ್ಲಿ ಈ ಶ್ಲೋಕವು ಪ್ರಸಿದ್ಧವಾಗಿದೆ - ಭಗವಾನ್‌ ವಿಷ್ಣುವು ದೇವತೆ 
ಗಳ ಶೋಭೆಯನ್ನು ಹೆಚ್ಚಿಸುವಂತೆ ಈ ಪ್ರಿಯವ್ರತ ವಂಶವನ್ನು 
ಇದರಲ್ಲಿ ಬಹಳ ಹಿಂದೆ ಉತ್ಪನ್ನನಾದ ರಾಜಾ ವಿರಜನು ತನ್ನ 
ಸತ್ಕೀರ್ತಿಯಿಂದ ವಿಭೂಷಿತಗೊಳಿಸಿದ್ದನು. ॥ ೧೬ ॥ 


ಹದಿನ್ನೆದನೆಯ ಅಧ್ಯಾಯವು ಮುಗಿಯಿತು. ॥ ೧೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಪ್ರಿಯವ್ರತವಂಶಾನುಕೀರ್ತನಂ ನಾಮ ಪಂಚದಶೋ5ಧ್ಯಾಯಃ॥ ೧೫ ॥ 


ಎರಾ ಸತರಾಘಾ ಸ್ರ ತ್ರಾ ಭೋ... 
ಹದಿನಾರನೆಯ ಅಧ್ಯಾಯ 
ಭುವನ ಕೋಶದ ವರ್ಣನೆ 
ರಾಜೋವಾಚ ಪರೀಕ್ಷಿದ್ರಾಜನು ಕೇಳಿದನು - ಮುನಿವರ್ಯರೇ! 
ಸೂರ್ಯನ ಪ್ರಕಾಶವು ಎಲ್ಲಿಯವರೆಗೆ ಪಸರಿಸಿದೆಯೋ, ನಕ್ಷತ್ರ 


ಉಕ್ತಸ್ವಯಾ ಭೂಮಂಡಲಾಯಾಮವಿಶೇಷೋ ಯಾವ- 
ದಾದಿತ್ಯಸ್ತಪತಿ ಯತ್ರ ಚಾಸೌ ಜ್ಯೋತಿಷಾಂ ಗಣೈಶ್ಚಂದ್ರಮಾ 
ವಾ ಸಹ ದೃಶ್ಯತೇ ॥ ೧ ॥ ತತ್ರಾಪಿ ಪ್ರಿಯವ್ರತರಥಚರಣ- 
ಪರಿಖಾತೈಃ ಸಪ್ತಭಿಃ ಸಪ್ತ ಸಿಂಧವ ಉಪಕ್ಸ್‌ಪ್ರಾ ಯತ 
ಏತಸ್ಯಾಃ ಸಪ್ತದ್ವೀಪವಿಶೇಷವಿಕಲ್ಪಸ್ತ್ರಯಾ ಭಗವನ್ಸಲು 
ಸೂಚಿತ ಏತದೇವಾಖಲಮಹಂ ಮಾನತೋ ಲಕ್ಷಣತಶ್ಚ 
ಸರ್ವಂ ವಿಜಿಜ್ಞಾಸಾಮಿ ॥ ೨ ॥ ಭಗವತೋ ಗುಣಮಯೇ 
ಸ್ಥೂಲರೂಪ ಆವೇಶಿತಂ ಮನೋ ಹೃಗುಣೇತ ಪಿ ಸೂಕ್ಷ್ಮತಮ 
ಆತ್ಮಜ್ಯೋತಿಷಿ ಪರೇ ಬ್ರಹ್ಮಣಿ ಭಗವತಿ ವಾಸುದೇವಾಖ್ಯೇ 
ಕ್ಹಮಮಾವೇಶಿತುಂ ತದು ಹೈತದ್ಗುರೋಠರ್ಹಸ್ಯನುವರ್ಣ- 
ಯಿತುಮಿತಿ ॥ ೩ ॥ 


ಖಯಷಿರುವಾಚ 


ನ ವೈ ಮಹಾರಾಜ ಭಗವತೋ ಮಾಯಾಗುಣ- 
ವಿಭೂತೇಃ ಕಾಷ್ಠಾಂ ಮನಸಾ ವಚಸಾ ವಾಧಿಗಂತುಮಲಂ 
ವಿಬುಧಾಯುಷಾಪಿ ಪುರುಷಸಸ್ಥಾತ್ಪಾಧಾನ್ಯೇನೈವ ಭೂಗೋ- 


ಗಣಸಮೇತನಾಗಿ ಚಂದ್ರನು ಕಾಣಿಸುತ್ತಾನೋ ಅಲ್ಲಿಯವರೆಗಿನ 
ಭೂಮಂಡಲದ ವಿಸ್ತಾರವನ್ನು ತಾವು ಸಂಕ್ಷೇಪವಾಗಿ ತಿಳಿಸಿರುವಿರಿ. 
॥ ೧ ॥ ಅದರಲ್ಲಿಯೂ ಪ್ರಿಯವ್ರತ ಮಹಾರಾಜನ ರಥದ ಚಕ್ರ 
ಗಳಿಂದ ಏಳುಲೋಕಗಳಿಂದ ಏಳು ಸಮುದ್ರಗಳು ಉಂಟಾಗಿ 
ದ್ದವು. ಅದರಿಂದ ಈ ಭೂಮಂಡಲದಲ್ಲಿ ಏಳು ದ್ವೀಪಗಳ ವಿಭಾಗ 
ವಾಯಿತು ಎಂದು ತಾವು ತಿಳಿಸಿದ್ದೀರಿ. ಆದ್ದರಿಂದ ಪೂಜ್ಯರೇ! 
ಈಗ ನಾನು ಇವೆಲ್ಲವುಗಳ ವಿಸ್ತಾರ ಮತ್ತು ಲಕ್ಷಣಗಳ ಸಹಿತ ಎಲ್ಲ 
ವಿವರಣೆಯನ್ನು ಕೇಳಲು ಬಯಸುತ್ತೇನೆ. il (೨ Il ಏಕೆಂದರೆ, 
ಯಾವ ಮನಸ್ಸು ಭಗವಂತನ ಈ ಗುಣಮಯ ಸ್ಥೂಲವಿಗ್ರಹದಲ್ಲಿ 
ತೊಡಗಿದರೆ, ಅವನ ವಾಸುದೇವ ಎಂದು ಕರೆಯಲ್ಪಡುವ ಸ್ವಯಂ 
ಪ್ರಕಾಶವೂ, ನಿರ್ಗುಣವೂ, ಬ್ರಹ್ಮಸ್ವ ರೂಪವೂ ಆದ ಸೂಕ್ಷ ತಮ 
ಸ್ವರೂಪದಲ್ಲಿ ನೆಲೆಗೊಳ್ಳಲು ಸಂಭವವಿದೆ. ಆದ್ದರಿಂದ ಗುರು 
ವರ್ಯರೇ |! ಈ ವಿಷಯವನ್ನು ವಿಶದವಾಗಿ ವರ್ಣಿಸುವ ಕೃಪೆ 


"ಮಾಡಬೇಕು. ॥ ೩ ॥ 


ಶ್ರೀಶುಕಮಹಾಮುನಿಗಳು ಹೇಳಿದರು - ಎಲ್ಫೆ ಮಹಾ 
ರಾಜನೇ! ಭಗವಂತನ ಮಾಯೆಯ ಗುಣಗಳು ಅಳತೆಯನ್ನು 
ಮೀರಿವೆ. ಅವು ಎಷ್ಟು ವಿಸ್ತಾರವಾಗಿದೆ ಎಂದರೆ - ದೇವತೆಗಳ 
ಆಯುಸ್ಸನ್ನು ಪಡೆದರೂ ಮನಸ್ಸು ಮತ್ತು ಮಾತುಗಳಿಂದ ಅವುಗಳ 
ಮಹಿಮೆಯನ್ನು, ನಾಮ-ರೂಪಗಳನ್ನು ತಿಳಿಸಲು ಸಾಧ್ಯವಾಗ 


16 ಅಧ್ಯಾಯ] 


ಪಂಚಮ ಸೃಂಧ 


567 


ಲಕವಿಶೇಷಂ ನಾಮರೂಪಮಾನಲಕ್ಷಣತೋ ವ್ಯಾಖ್ಯಾ- 
ಸ್ಯಾಮಃ ॥ ೪ ॥ ಯೋ ವಾಯಂ ದ್ವೀಪಃ ಕುವಲಯ- 
ಕಮಲಕೋಶಾಭ್ಯಂತರಕೋಶೋ ನಿಯುತಯೋಜನ- 
ವಿಶಾಲ: ಸಮವರ್ತುಲೋ ಯಥಾ ಪುಷ್ಕರಪತ್ರಮ್‌ 
॥ ೫ ॥ ಯಸ್ಸ್ಥಿನವ ವರ್ಷಾಣಿ ನವಯೋಜನಸಹಸ್ರಾಯಾ- 
ಮಾನ್ಯಷ್ಠಭಿರ್ಮರ್ಯಾದಾಗಿರಿಭಿಃ ಸುವಿಭಕ್ತಾನಿ ಭವಂತಿ 
೬ ॥ ಏಷಾಂ ಮಧ್ಯೇ ಇಲಾವೃತಂ ನಾಮಾಭ್ಯಂತರ- 
ವರ್ಷಂ ಯಸ್ಯ ನಾಭ್ಯಾಮವಸ್ಥಿತಃ ಸರ್ವತಃ ಸೌವರ್ಣಃ 
ಕುಲಗಿರಿರಾಜೋ ಮೇರುರ್ದ್ವೀಪಾಯಾಮಸಮುನ್ನಾಹ: 
ಕರ್ಣಿಕಾಭೂತಃ ಕುವಲಯಕಮಲಸ್ಯ ಮೂರ್ಧನಿ 
ದ್ವಾತ್ರಿಶತ್ಷಹಸ್ರಯೋಜನವಿತತೋ ಮೂಲೇ ಷೋಡಶ- 
ಸಹಸ್ರಂ ತಾವತಾಂತರ್ಭೂಮ್ಯಾಂ ಪ್ರವಿಷ್ಠ್ಯ 
ಉತ್ತರೋತ್ತರೇಣೇಲಾವೃತಂ ನೀಲ: ಶ್ವೇತಃ ಶೃಂಗವಾನಿತಿ 
ತ್ರಯೋ ರಮ್ಯಕಹಿರಣ್ಮಯಕುರೂಣಾಂ ವರ್ಷಾಣಾಂ 
ಮರ್ಯಾದಾಗಿರಯಃ ಪ್ರಾಗಾಯತಾ ಉಭಯತಃ ಕ್ಹಾರೋ- 
ದಾವಧಯೋ ದ್ವಿಸಹಸ್ರಪೃಥವ ಏಕೈಕಶಃ ಪೂರ್ವಸ್ಮಾತ್ರೂ- 
ರ್ವಸ್ಥಾದುತ್ತರ ಉತ್ತರೋ ದಶಾಂಶಾಧಿಕಾಂಶೇನ ದೈರ್ಫ್ಯ 
ಏವ ಹ್ರಸಂತಿ॥ ೮॥ 


ual 


ಏವಂ ದಕ್ಷಿಣೇನೇಲಾವೃತಂ ನಿಷಧೋ ಹೇಮಕೂಟೋ 
ಹಿಮಾಲಯ ಇತಿ ಪ್ರಾಗಾಯತಾ ಯಥಾನೀಲಾದಯೋ- 
ಯುತಯೋಜನೋತ್ತ್ಲೇಧಾ ಹರಿವರ್ಷಕಿಂಪುರುಷಭಾರ- 
ತಾನಾಂ ಯಥಾಸಂಖ್ಯಮ್‌ ॥ ೯ ॥ ತಡೈವೇಲಾವೃತಮಪ- 
ರೇಣ ಪೂರ್ವೇಣ ಚ ಮಾಲ್ಯವದ್ಗಂಧಮಾದನಾವಾನೀಲ- 
ನಿಷಧಾಯತ್‌ ದ್ವಿಸಹಸ್ರಂ ಪಪ್ರಥತುಃ ಕೇತುಮಾಲಭದ್ರಾ- 
ಶ್ವಯೋಃ ಸೀಮಾನಂ ವಿದಧಾತೇ ॥ ೧೦ ॥ ಮಂದರೋ 


ಲಾರದು. ಆದುದರಿಂದ ನಾನು ಮುಖ್ಯವಾಗಿ ಭೂಗೋಳದ 
ನಾಮ, ರೂಪ, ಪ್ರಮಾಣ ಮತ್ತು ಲಕ್ಷಣಗಳನ್ನು ವರ್ಣಿಸುವೆನು. 
॥ ೪ ॥ ಭೂಮಂಡಲರೂಪೀ ಕಮಲದ ಕೋಶದಂತಿರುವ ಸಪ್ತ 
ದ್ವೀಪಗಳಲ್ಲಿ ಎಲ್ಲಕ್ಕಿಂತ ಒಳಗಿನ ಕೋಶವು ನಾವು ವಾಸಮಾಡು 
ತ್ತಿರುವ ಈ ಜಂಬೂದ್ವೀಪವಾಗಿದೆ. ಇದರ ವಿಸ್ತಾರವು ಒಂದು 
ಲಕ್ಷಯೋಜನಗಳು. ಇದು ಕಮಲಪತ್ರದಂತೆ ದುಂಡಗೆ ಸಮ 
ಬಾಗಿದೆ. ॥ ೫ ॥ ಈ ಜಂಬೂದ್ವೀಪದೊಳಗೆ ಒಂಭತ್ತು ಸಾವಿರ 
ಯೋಜನಗಳಷ್ಟು ವಿಸ್ತಾರವುಳ್ಳ (ಇಳಾವೃತ, ಭರತವರ್ಷ, ಹರಿ 
ವರ್ಷ, ಕಿಂಪುರುಷವರ್ಷ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ 
ಮತ್ತು ಕೇತುಮಾಲ) ಒಂಭತ್ತು ವರ್ಷ (ವಿಭಾಗ) ಗಳಿವೆ. ಈ ವರ್ಷ 
ಗಳು (ನೀಲ, ಶ್ವೇತ, ಶೃಂಗವಂತ, ನಿಷಧ, ಹೇಮಕೂಟ, ಹಿಮಾ 
ಲಯ, ಮಾಲ್ಕವಂತ ಮತ್ತು ಗಂಧಮಾದನ ಎಂಬ) ಎಂಟು ಕುಲ 
ಪರ್ವತಗಳಿಂದ ವಿಂಗಡಿಸಲ್ಪಟ್ಟಿವೆ. ॥ ೬ ॥ ಇವುಗಳ ನಟ್ಟನಡುವೆ 
ಇಳಾವೃತವೆಂಬ ಹತ್ತನೆಯ ವರ್ಷವಿದೆ. ಇದರ ಮಧ್ಯದಲ್ಲಿ ಕುಲ 
ಪರ್ವತಗಳ ರಾಜ ಮೇರು ಪರ್ವತವಿದೆ. ಅದು ಭೂಮಂಡಲ 
ರೂಪೀ ಕಮಲದ ಕರ್ಣಿಕೆಯಂತೆ ಇದೆ. ಅದು ಮೇಲಿಂದ- 
ಕೆಳಗಿನವರೆಗೆ ಇಡೀ ಸುವರ್ಣಮಯವಾಗಿದೆ ಮತ್ತು ಒಂದು 
ಲಕ್ಷಯೋಜನ ಎತ್ತರವಾಗಿದೆ. ಅದರ ಶಿಖರದ ವಿಸ್ತಾರವು ಮೂವ 
ತ್ನೆರಡು ಸಾವಿರ ಯೋಜನಗಳು, ಕೆಳಗಡೆಯಲ್ಲಿ ಹದಿನಾರು 
ಸಾವಿರ ಯೋಜನಗಳಷ್ಟು ಭೂಮಿಯಲ್ಲಿ ಹೂತಿದೆ. ಅಂದರೆ 
ಭೂಮಿಯ ಹೊರಗೆ ಎಂಭತ್ತನಾಲ್ಕು ಲಕ್ಷಯೋಜನ ಎತ್ತರವಾಗಿ 
ಕಾಣುವುದು. ॥ ೭ ॥ ಇಳಾವೃತವರ್ಷದ ಉತ್ತರದಲ್ಲಿ ಕ್ರಮಶಃ 
ನೀಲ, ಶ್ವೇತ ಮತ್ತು ಶೃಂಗವಾನ್‌ ಎಂಬ ಮೂರು ಪರ್ವತಗಳಿವೆ. 
ಅವು ರಮ್ಯಕ, ಹಿರಣ್ಮಯ, ಮತ್ತು ಕುರು ಎಂಬ ವರ್ಷಗಳ ಸೀಮೆ 
ಯನ್ನು ನಿರ್ಧರಿಸುತ್ತವೆ. ಅವು ಪೂರ್ವದಿಂದ ಪಶ್ಚಿಮದವರೆಗೆ 
ಉಪ್ಪನೀರಿನ ಸಮುದ್ರದವರೆಗೆ ಹರಡಿಕೊಂಡಿವೆ. ಅವುಗಳಲ್ಲಿ ಪ್ರತಿ 
ಯೊಂದರ ಅಗಲವು ಎರಡುಸಾವಿರ ಯೋಜನಗಳಿವೆ ಹಾಗೂ 
ಉದ್ದದಲ್ಲಿ ಮೊದಲನೆಯದಕ್ಕಿಂತ ಹಿಂದಿನದು ಕ್ರಮವಾಗಿ ಹತ್ತ 
ನೆಯ ಒಂದಂಶದಿಂದ ಹೆಚ್ಚು- ಕಡಿಮೆ ಇದೆ. ಫ್‌ ಮತ್ತು ಎತ್ತರ 
ಎಲ್ಲದರಲ್ಲಿ ಒಂದೇ ಸಮವಾಗಿದೆ. nel 

ಇದೇ ರೀತಿಯಲ್ಲಿ ಇಳಾವೃತದ ದಕ್ಷಿಣದಲ್ಲಿ ಒಂದಾದ ಮೇಲೆ 
ಒಂದರಂತೆ ನಿಷಧ, ಹೇಮಕೂಟ, ಹಿಮಾಲಯ ಎಂಬ ಮೂರು 
ಪರ್ವತಗಳಿವೆ. ಇವೂ ಕೂಡ ನೀಲವೇ ಮುಂತಾದ ಪರ್ವತಗಳಂತೆ 
ಪೂವ-ಪಶ್ಚಿಮದ ಕಡೆಗೆ ಹರಡಿಕೊಂಡಿವೆ ಮತ್ತು ಹತ್ತುಸಾವಿರ 
ಯೋಜನ “ಎತ್ತರವಾಗಿವೆ. ಇವುಗಳಿಂದ ಕ್ರಮವಾಗಿ ಹರಿವರ್ಷ, 
ಕಿಂಪುರುಷವರ್ಷ, ಭಾರತವರ್ಷದ ಸೀಮೆಗಳ ವಿಭಾಗ 
ವಾಗುತ್ತದೆ. ॥ ೯॥ ಇಳಾವೃತದ ಪೂರ್ವ ಮತ್ತು ಪಶ್ಚಿಮದ ಕಡೆಗೆ 
ಉತ್ತರದಲ್ಲಿ ನೀಲಪರ್ವತ ಮತ್ತು ದಕ್ಷಿಣದಲ್ಲಿ ನಿಷಧ ಪರ್ವತ 
ದವರೆಗೆ ಹರಡಿರುವ ಗಂಧಮಾದನ ಹಾಗೂ ಮಾಲ್ಯವಾನ್‌ ಎಂಬ 
ಎರಡು ಪರ್ವತಗಳಿವೆ. ಇವುಗಳ ಅಗಲ ಎರಡೆರಡು ಸಾವಿರ 
ಯೋಜನಗಳಿವೆ. ಇವು ಭದ್ರಾಶ್ವ ಹಾಗೂ ಕೇತುಮಾಲ ಎಂಬ 
ಎರಡು ವರ್ಷಗಳ ಸೀಮೆಯನ್ನು ನಿಶ್ಚಯಿಸುತ್ತವೆ. ॥೧೦॥ 


568 


ಮೇರುಮಂದರಃ ಸುಪಾರ್ಶ್ವಃ ಕುಮುದ ಇತ್ಯಯುತ- 
ಯೋಜನವಿಸ್ತಾರೋನ್ನಾಹಾ ಮೇರೋಶ್ಚತುರ್ದಿಶಮವ- 
ಪೃಂಭಗಿರಯ ಉಪಕ್ಸ್‌ಪ್ತಾಃ ॥ ೧೦ ॥ ಚತುರ್ಷೇತೇಷು 
ಚೂತಜಂಬೂಕದಂಬನ್ಯಗ್ರೋಧಾಶ್ನತ್ನಾರಃ ಪಾದಪಪ್ರ- 
ವರಾಃ ಪರ್ವತಕೇತವ ಇವಾಧಿಸಹಸ್ರಯೋಜನೋನ್ನಾಹಾ- 
ಸಾವದ್‌ ವಿಟಪವಿತತಯಪತಯೋಜನಪರಿಣಾಹಾಃ ॥ ೧೨ ॥ 
ಹ್ರದಾಶ್ಚತ್ವಾರಃ ಪಯೋಮದ್ದಿಕ್ಲುರಸಮೃಷ್ಟಜಲಾ ಯದುಪ- 
ಸರ್ಶಿನ ಉಪದೇವಗಣಾ ಯೋಗ್ಧೆಶ್ವರ್ಯಾಣಿ ಸ್ವಾಭಾವಿಕಾನಿ 
ಭರತರ್ಷಭ ಧಾರಯಂತಿ ॥ ೧೩ ॥' ದೇವೋದ್ಯಾನಾನಿ ಚ 
ಭವಂತಿ ಚತ್ವಾರಿ ನಂದನಂ ಚೈತ್ರರಥಂ ವೈಭ್ರಾಜಕಂ ಸರ್ವ- 
ತೋಭದ್ರಮಿತಿ ॥ ೧೪ ॥ ಯೇಷ್ಟಮರಪರಿವೃಢಾಃ ಸಹ 
ಸುರಲಲನಾಲಲಾಮಯೂಥಪತಯ ಉಪದೇವಗಣ್ಯೆ- 
ರುಪಗೀಯಮಾನಮಹಿಮಾನಃ ಕಿಲ ಎಹರಂತಿ ॥ ೧೫ ॥ 


ಮಂದರೋತ್ಸಂಗ ಏಕಾದಶಶತಯೋಜನೋತ್ತುಂಗ- 
ದೇವಚೂತಶಿರಸೋ ಗಿರಿಶಿಖರಸ್ಕೂಲಾನಿ ಫಲಾನ್ಯಮೃತ- 
ಕಲ್ಪಾನಿ ಪತಂತಿ॥ ೧೬ ॥ ತೇಷಾಂ ವಿಶೀರ್ಯಮಾ- 
ಣಾನಾಮತಿಮಧುರಸುರಭಿಸುಗಂಧಿಬಹುಲಾರುಣರಸೋ- 
ದೇನಾರುಣೋದಾ ನಾಮ ನದೀ ಮಂದರಗಿರಿಶಿಖರಾನ್ನಿ- 
ಪತಂತೀ ಪೂರ್ವೇಣೇಲಾವೃತಮುಪಪ್ಸಾವಯತಿ ॥ ೧೭ ॥ 
ಯದುಪಜೋಷಣಾದ್ದವಾನ್ಯಾ ಅನುಚರೀಣಾಂ ಪುಣ್ಯ- 
ಜನವಧೂನಾಮವಯವಸ್ಪರ್ಶಸುಗಂಧವಾತೋ ದಶಯೋ- 
ಜನಂ ಸಮಂತಾದನುವಾಸಯತಿ ॥ ೧೮ ॥ ಏವಂ ಜಂಬೂ- 
ಫಲಾನಾಮತ್ಯುಚ್ಚನಿಪಾತವಿಶೀರ್ಣಾನಾಮನಸ್ಥಿಪ್ರಾಯಾಣಾ- 
ಮಿಭಕಾಯನಿಭಾನಾಂ ರಸೇನ ಜಂಬೂ ನಾಮ ನದೀ 
ಮೇರುಮಂದರಶಿಖರಾದಯುತಯೋಜನಾದವನಿತಲೇನಿ- 
ಪತಂತೀ ದಕ್ಷಿಣೇನಾತ್ಮಾನಂ ಯಾವದಿಲಾವೃತಮುಪಸ್ಕಂದ- 
ಯತಿ ॥ ೧೯ ॥ ತಾವದುಭಯೋರಪಿ ರೋಧಸೋರ್ಯಾ 
ಮೃತ್ತಿಕಾ ತದ್ರಸೇನಾನುವಿಧ್ಯಮಾನಾ ವಾಯ್ದ್ವರ್ಶ- 
ಸಂಯೋಗವಿಪಾಕೇನ ಸದಾಮರಲೋಕಾಭರಣಂ 
ಜಾಂಬೂನದಂ ನಾಮ ಸುವರ್ಣಂ ಭವತಿ ॥ ೨೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಇವಲ್ಲದೆ ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ 
ಎಂಬ ಹತ್ತುಸಾವಿರ ಯೋಜನಗಳಷ್ಟು ಎತ್ತರ ಮತ್ತು ಅಷ್ಟೇ 
ವಿಸ್ತಾರವುಳ್ಳ ನಾಲ್ಕು ಪರ್ವತಗಳು ಮೇರುಪರ್ವತಕ್ಕೆ ನಾಲ್ಕೂ 
ಕಡೆಗಳಲ್ಲಿ ಆಧಾರಸ್ಥಂಭಗಳಂತೆ ಉಂಟಾಗಿವೆ. । ೧೧॥ ಈ 
ನಾಲ್ಕು ಗಿರಿಗಳಲ್ಲಿಯೂ ಕ್ರಮವಾಗಿ ಅತಿದೊಡ್ಡದಾದ ಮಾವು, 
ನೇರಳೆ, ಈಚಲು ಮತ್ತು ಆಲದ ಮರಗಳು ಧ್ವಜಗಳಂತೆ ಕಂಗೊಳಿ 
ಸುತ್ತಿವೆ. ಇವುಗಳಲ್ಲಿ ಪ್ರತಿಯೊಂದು ಹನ್ನೊಂದು ಸಾವಿರಯೋಜನ 
ಎತ್ತರವಾಗಿವೆ ಹಾಗೂ ಇಷ್ಟೇ ಇವುಗಳ ಶಾಖೆ (ಕೊಂಬೆ) ಗಳ 
ವಿಸ್ತಾರವಾಗಿದೆ. ಇವುಗಳ ದಪ್ಪವೂ ನೂರು-ನೂರು ಯೋಜನ 
ಗಳಷ್ಟಿದೆ. ॥ ೧೨ ॥ ಎಲೈ ಭರತಶ್ರೇಷ್ಠನೇ ! ಈ ಪರ್ವತಗಳ ಮೇಲೆ 
ಕ್ರಮವಾಗಿ ಹಾಲು, ಜೇನುತುಪ್ಪ, ಕಬ್ಬಿನರಸ ಮತ್ತು ಸಿಹಿನೀರಿನಿಂದ 
ತುಂಬಿರುವ ನಾಲ್ಕು ಸರೋವರಗಳೂ ಇವೆ. ಇವುಗಳನ್ನು ಸೇವಿ 
ಸುವ ಯಕ್ಚ-ಕಿನ್ನರರೇ ಮುಂತಾದ ಉಪದೇವತೆಗಳಿಗೆ ಸ್ವಾಭಾವಿಕ 
ವಾಗಿಯೇ ಯೋಗಸಿದ್ದಿಗಳು ಪ್ರಾಪ್ತವಾಗಿವೆ. ॥ ೧೩ ॥ ಇವುಗಳ 
ಮೇಲೆ ಕ್ರಮವಾಗಿ ನಂದನ, ಚೈತ್ರರಥ, ವೈಭ್ರಾಜಕ, ಸರ್ವತೋ 
ಭದ್ರ ಎಂಬ ನಾಲ್ಕು ದಿವ್ಯವಾದ ಉಪವನಗಳೂ ಇವೆ. ॥ ೧೪ ॥ 
ಇವುಗಳಲ್ಲಿ ಪ್ರಧಾನ-ಪ್ರಧಾನರಾದ ದೇವತೆಗಳು ಅನೇಕ ಸುರ 
ಸುಂದರಿಯರ ನಾಯಕರಾಗಿ ಜೊತೆ-ಜೊತೆಗೆ ವಿಹರಿಸುತ್ತಿರು 
ತ್ತಾರೆ. ಆಗ ಗಂಧರ್ವರೇ ಮುಂತಾದ ಉಪದೇವತಾಗಣಗಳು 
ಇವರ ಮಹಿಮೆಯನ್ನು ಹೊಗಳುತ್ತಾ ಇರುತ್ತಾರೆ. ॥ ೧೫ ॥ 
ಮಂದರಗಿರಿಯ ತಪ್ಪಲಿನಲ್ಲಿರುವ ಹನ್ನೊಂದುಸಾವಿರ ಯೋಜನ 
ಎತ್ತರವಾದ ಆ ಮಾವಿನ ಮರದಿಂದ ಗಿರಿಶಿಖರಗಳಷ್ಟುದೊಡ್ಡದಾದ, 
ಅಮೃತದಂತೆ ಸ್ವಾದಿಷ್ಟವಾದ ಹಣ್ಣುಗಳು ಉದುರುತ್ತಾ ಇರುತ್ತವೆ. 
॥ ೧೬ ॥ ಅವು ಉದುರಿ ಒಡೆದುಹೋದಾಗ ಅವುಗಳಿಂದ ಅದ್ಭುತ 
ವಾದ ಸುಗಂಧದಿಂದ ಕೂಡಿದ, ಸಿಹಿಯಾದ, ಕೆಂಪಾದ ರಸವು 
ಹರಿಯತೊಡಗುತ್ತದೆ. ಅದೇ ಅರುಣೋದಾ ಎಂಬ ನದಿಯಾಗಿ 
ಮಂದರಾಚಲದ ಶಿಖರದಿಂದ ಧುಮುಕಿ ತನ್ನ ಜಲದಿಂದ 
ಇಳಾವೃತವರ್ಷದ ಪೂರ್ವಭಾಗವನ್ನು ನೆನೆಸುತ್ತದೆ. ॥ ೧೭ ॥ 
ಶ್ರೀಪಾರ್ವತಿಯ ಅನುಚರಿಯರಾದ ಯಕ್ಕಫತ್ನಿಯರು ಈ ಜಲವನ್ನು 
ಸೇವಿಸುತ್ತಾರೆ. ಇದರಿಂದ-ಅವರ ಅಂಗಸ್ಪರ್ಶಮಾಡಿ ಬೀಸುವ 
ಗಾಳಿಯು ಸುತ್ತಲೂ ಹತ್ತತ್ತು ಯೋಜನದವರೆಗಿನ ಪ್ರದೇಶವನ್ನು 
ಸುಗಂಧದಿಂದ ತುಂಬಿ ಬರುವಷ್ಟು ಸುಗಂಧ ಅವರ ಮೈಯಿಂದ 
ಹೊರಡುತ್ತಿರುತ್ತದೆ. ॥ ೧೮ ॥ ಹೀಗೆಯೇ ನೇರಳೇ ಮರದಿಂದ 
ಆನೆಗಳಷ್ಟು ಗಾತ್ರದ ದೊಡ್ಡ-ದೊಡ್ಡದಾದ ಬೀಜಗಳೇ ಇಲ್ಲದ 
ಹಣ್ಣುಗಳು ಉದುರುತ್ತವೆ. ಬಹಳ ಎತ್ತರದಿಂದ ಬೀಳುವುದರಿಂದ 
ಅವು ಒಡೆದು ಅದರ ರಸವು ಜಂಬೂ ಎಂಬ ನದಿಯಾಗಿ ಪ್ರಕಟ 


| ಗೊಂಡು ಮಂದರಪರ್ವತದ ಹತ್ತುಸಾವಿರಯೋಜನ ಎತ್ತರವಾದ 


ಶಿಖರದಿಂದ ಕೆಳಗೆ ಧುಮುಕಿ ಇಳಾವೃತದ ದಕ್ಷಿಣದ ಭೂಭಾಗವನ್ನು 
ನೆನೆಸುತ್ತದೆ. ॥ ೧೯ ॥ ಆ ನದಿಯ ಎರಡೂ ದಡದ ಮಣ್ಣು ಆ 
ರಸದಿಂದ ನೆನೆದು ವಾಯು ಮತ್ತು ಸೂರ್ಯರ ಸಂಯೋಗದಿಂದ 
ಒಣಗಿದಾಗ ಅದೇ ದೇವಲೋಕವನ್ನು ವಿಭೂಷಿತಗೊಳಿಸುವ 
"ಜಾಂಬೂನದ' ಎಂಬ ಭಂಗಾರವಾಗುತ್ತದೆ. ॥ ೨೦ ॥ 


16 ಅಧ್ಯಾಯ] 


ಪಂಚಮ ಸ್ಕಂಧ 


569 


ಯದುಹ ವಾವ ವಿಬುಧಾದಯಃ ಸಹ ಯುಮಿಭಿರ್ಮುಕುಟ- 
ಕಟಕಕಟಿಸೂತ್ರಾದ್ಯಾಭರಣರೂಪೇಣ ಖಲು ಧಾರ- 
ಯಂತಿ ॥ ೨೧ ॥ 


ಯಸ್ತು ಮಹಾಕದಂಬಃ ಸುಪಾರ್ಶ್ವನಿರೂಢೋ ಯಾ- 
ಸಸ್ಯ ಕೋಟರೇಭ್ಯೋ ವಿನಿಃಸೃತಾಃ: ಪಂಚಾಯಾಮಪರಿ- 
ಣಾಹಾಃ ಪಂಚ ಮಧುಧಾರಾಃ ಸುಪಾರ್ಶ್ವಶಿಖರಾತೃ- 
ತಂತ್ಯೋರಪರೇಣಾತ್ಮಾನಮಿಲಾವೃತಮನುಮೋದಯಂತಿ 
॥ ೨೨ ॥ ಯಾ ಹ್ಯುಪಯುಂಜಾನಾನಾಂ ಮುಖನಿರ್ವಾ- 
ಸಿತೋ ವಾಯುಃ ಸಮಂತಾಚ್ಛತಯೋಜನಮನುವಾಸ- 
ಯತಿ ॥ ೨೩ ॥ 


ಏವಂ ಕುಮುದನಿರೂಢೋ ಯಃ ಶತವಲ್ಲೋ ನಾಮ 
ವಟಸ್ತಸ್ಯ ಸೃಂದೇಭ್ಯೋ ನೀಚೀನಾಃ: ಪಯೋದಧಿಮಧು- 
ಫೃತಗುಡಾನ್ನಾದ್ಯಂಬರಶಯ್ಯಾಸನಾಭರಣಾದಯಃ ಸರ್ವ 
ಏವ ಕಾಮದುಘಾ ನದಾಃ ಕುಮುದಾಗ್ರಾತ್ಪತಂತಸ್ತಮು- 
ತ್ವರೇಣೇಲಾಮೃತಮುಪಯೋಜಯಂತಿ ॥ ೨೪ ॥ ಯಾನು- 
ಪಜುಷಾಣಾನಾಂ ನ ಕದಾಚಿದಪಿ ಪ್ರಜಾನಾಂ ವಲೀಪಲಿ- 
ತಕ್ಷಮಸ್ವೇದದೌರ್ಗಂಧ್ಯಜರಾಮಯಮೃತ್ಕುಶೀತೋಷ್ಣ- 
ವೈವರ್ಣ್ಕೋಪಸರ್ಗಾದಯಸ್ತಾಪವಿಶೇಷಾ ಭವಂತಿ ಯಾವ- 
ಜ್ಹೀವಂ ಸುಖಂ ನಿರತಿಶಯಮೇವ ॥ ೨೫ ॥ 


ಕುರಂಗಕುರರಕುಸುಂಭವೈಕಂಕತ್ರಿಕೂಟಶಿಶಿರಪತಂಗ- 
ರುಚಕನಿಷಧಶಿನೀವಾಸಕಪಿಲಶಂಖವೈದೂರ್ಯಜಾರುಧಿ- 
ಹಂಸರ್ಷಭನಾಗಕಾಲಂಜರನಾರದಾದಯೋ ್ಹವಿಂಶತಿ- 
ಗಿರಯೋ ಮೇರೋಃ ಕರ್ಣಿಕಾಯಾ ಇವ ಕೇಸರಭೂತಾ 
ಮೂಲದೇಶೇ ಪರಿತ ಉಪಕ್ಸ್‌ಪ್ತಾಃ॥॥ ೨೬॥ ಜಠರ- 
ದೇವಕೂಟೌ ಮೇರುಂ ಪೂರ್ವೇಣಾಷ್ಟಾ- ದಶಯೋಜನ 
ಸಹಸ್ರಮುದಗಾಯತ್‌  ದ್ದಿನಹಸ್ರಂ ಪೃಥುತುಂಗೌ 
ಭವತಃ । ಏವಮಪರೇಣ ಪವನಪಾರಿಯಾತ್ರೌ ದಕ್ಷಿಣೇನ 
ಕೈಲಾಸಕರವೀರೌ ಪ್ರಾಗಾಯತಾವೇವಮುತ್ತರತಸಿಶ್ರಂಗ- 
ಮಕರಾವಷ್ಠಭಿರೇತೈ: ಪರಿಸ್ಪೃತೋತಗ್ನಿರಿವ ಪರಿತಶ್ನಕಾಸಿ 


ಇದನ್ನು ದೇವತೆಗಳು, ಗಂಧರ್ವರು ಮುಂತಾದವರ ತರುಣಿ 
ಯರಾದ ಸ್ವ್ರೀಯರ ಸಹಿತ ಕಿರೀಟ, ಕಂಕಣ, ಉಡಿದಾರ ಮುಂತಾದ 
ಆಭರಣಗಳ ರೂಪದಲ್ಲಿ ಧರಿಸುತ್ತಾರೆ. ॥ ೨೧ ॥ 

ಸುಪಾರ್ಶ್ವಪರ್ವತದ ಮೇಲೆ ಇರುವ ಈಚಲಮರದ ಐದು 
ಪೊಟರೆಗಳಿಂದ ಐದು ಮಾರುಗಳ ಗಾತ್ರವಿರುವ ಐದು ಜೇನು 
ತುಪ್ಪದ ಧಾರೆಗಳು ಹರಿದುಬರುತ್ತವೆ. ಅವು ಸುಪಾರ್ಶ್ವ ಶಿಖರ 
ಓಂದ ಧುಮುಕಿ ಇಳಾವೃತವರ್ಷದ ಪಶ್ಚಿಮದ ಭಾಗವನ್ನು ತನ್ನ 
ಸುಗಂಧದಿಂದ ಸುವಾಸನೆಗೊಳಿಸುತ್ತವೆ. ॥ ೨೨ ॥ ಆ ಜೇನುರಸ 
ವನ್ನು ಕುಡಿದವರ ಮುಖದಿಂದ ಹೊರಟ ವಾಯುವು ಸುತ್ತಲೂ 
ನೂರು-ನೂರು ಯೋಜನಗಳವರೆಗೆ ಅದರ ಸುಗಂಧವನ್ನು 
ಹರಡಿಕೊಳ್ಳುತ್ತದೆ. ॥ ೨೩ ॥ 

ಇದೇ ರೀತಿ ಕುಮುದ ಪರ್ವತದಮೇಲೆ ಬೆಳೆದಿರುವ ಶತವಶ್ಯ 
ವೆಂಬ ಆಲದ ಮರದ ದೊಡ್ಡ ಕೊಂಬೆಗಳಿಂದ ಹರಿದುಬರುವ 
ಅನೇಕ ನದಗಳಿವೆ. ಅವೆಲ್ಲವೂ ಇಷ್ಟಾನುಸಾರವಾದ ಭೋಗಗಳನ್ನು 
ಕೊಡುತ್ತವೆ. ಅವುಗಳಿಂದ ಹಾಲು, ಮೊಸರು, ಜೇನು, ತುಪ್ಪ, 
ಬೆಲ್ಲ ಅನ್ನ, ವಸ್ತ್ರ, ಶಯ್ಕೆ, ಆಸನ ಮತ್ತು ಆಭೂಷಣ ಮುಂತಾದ 
ಎಲ್ಲ ಪದಾರ್ಥಗಳು ದೊರೆಯಬಲ್ಲವು. ಅವೆಲ್ಲವೂ ಕುಮುದ 
ಶಿಖರದಿಂದ ಧುಮುಕಿ ಇಳಾವೃತದ ಉತ್ತರದ ಭಾಗವನ್ನು ನೆನೆಸು 
ತ್ತವೆ. ॥ ೨೪ ॥ ಇವುಗಳು ಕೊಟ್ಟಿರುವ ಪದಾರ್ಥಗಳನ್ನು ಉಪ 
ಭೋಗಿಸುವುದರಿಂದ ಅಲ್ಲಿಯ ಪ್ರಜೆಗಳಲ್ಲಿ ತ್ವಚೆಯಲ್ಲಿ ನೆರಿಗೆ 
ಬೀಳುವುದು, ಕೂದಲು ಹಣ್ಣಾಗುವುದು, ಬಳಲಿಕೆ ಉಂಟಾಗು 
ವುದು, ಮುಪ್ಪು ರೋಗ, ಮೃತ್ಯು, ಶೀತ, ಸೆಕೆಯಪೀಡೆ, ಶರೀರವು 
ಕಾಂತಿಹೀನವಾಗುವುದು ಹಾಗೂ ಅವಯವಗಳು ತುಂಡರಿಸು 
ವುದು ಮುಂತಾದ ಕಷ್ಟಗಳು ಎಂದೂ ತೊಂದರೆ ಕೊಡುವುದಿಲ್ಲ 
ಮತ್ತು ಜೀವನವಿಡೀ ಪೂರ್ಣಸುಖವು ದೊರೆಯುತ್ತದೆ. ॥ ೨೫ ॥ 

ಎಲ್ಫೆ ರಾಜನೇ! ಕಮಲದ ಕರ್ಣಿಕೆಯ ಸುತ್ತಲೂ ಕೇಸರವಿರು 
ವಂತೆ ಮೇರು ಪರ್ವತದ ಬುಡದಲ್ಲಿ ಅದರ ಸುತ್ತಲೂ ಕುರಂಗ, 
ಕುರರ, ಕುಸುಂಭ, ವೈಕಂಕ, ತ್ರಿಕೂಟ, ಶಿಶಿರ, ಪತಂಗ, ರುಚಕ, 
ನಿಷಧ, ಶಿನೀವಾಸ, ಕಪಿಲ ಶಂಖ, ವೈಡೂರ್ಯ, ಜಾರುಧಿ, 
ಹಂಸ, ಯಷಭ, ನಾಗ, ಕಾಲಂಜರ ಮತ್ತು ನಾರದ ಮುಂತಾದ 
ಇಪ್ಪತ್ತು ಪರ್ವತಗಳು ಇನ್ನೂಇವೆ. ॥ ೨೬ ॥ ಇವಲ್ಲದೆ ಮೇರುವಿನ 
ಪೂರ್ವಕ್ಕೆ ಜಠರ, ದೇವಕೂಟ ಎಂಬ ಎರಡು ಪರ್ವತಗಳಿವೆ. ಅವು 
ಹದಿನೆಂಟು-ಹದಿನೆಂಟುಸಾವಿರ ಯೋಜನ ಉದ್ದ ಹಾಗೂ ಎರಡೆ 
ರಡು ಸಾವಿರ ಯೋಜನ ಅಗಲ ಮತ್ತು ಎತ್ತರವಾಗಿವೆ. ಹೀಗೆಯೇ 
ಪಶ್ಚಿಮದ ಕಡೆಗೆ ಪವನ, ಪಾರಿಯಾತ್ರ, ದಕ್ಷಿಣದ ಕಡೆಗೆ ಕೈಲಾಸ, 
ಕರವೀರ ಹಾಗೂ ಉತ್ತರಕ್ಕೆ ತ್ರಿಶೃಂಗ, ಮಕರ ಎಂಬ ಪರ್ವತಗಳು 
ಇವೆ. ಈ ಎಂಟು ಪರ್ವತಗಳಿಂದ ಸುತ್ತುವರಿದ ಸುವರ್ಣಗಿರಿ 
ಮೇರುವು ಅಗ್ನಿಯಂತೆ ಹೊಳೆಯುತ್ತದೆ. ॥ ೨೭ ॥ ಮೇರುವಿನ 
ಶಿಖರದ ನಟ್ಟನಡುವೆ ಭಗವಾನ್‌ ಬ್ರಹ್ಮದೇವರ ಸುವರ್ಣಮಯ 
ಪುರಿಯು ಇದೆ ಎಂದು ಹೇಳುತ್ತಾರೆ. ಅದು ಆಕಾರದಲ್ಲಿ ಚೌಕಾ 
ಕಾರವಾಗಿದ್ದು ಕೋಟಿ ಯೋಜನ ವಿಸ್ತಾರವಾಗಿದೆ. ॥ ೨೮ ॥ 


570 


ಕಾಂಚನಗಿರಿ: ॥ ೨೭ ॥ ಮೇರೋಮರ್ಮೂರ್ಧನಿ ಭಗವತ 
ಆತ್ಮಯೋನೇರ್ಮಧ್ಯತ ಉಪಕ್ಷೃಪ್ತಾಂ ಪುರೀಮಯುತ- 
ಯೋಜನಸಾಹಸ್ರೀಂ ಸಮಚತುರಸ್ರಾಂ ಶಾತಕೌಂಭೀಂ 
ವದಂತಿ ॥ ೨೮ ॥ ತಾಮನು ಪರಿತೋ ಲೋಕಪಾಲಾನಾ- 
ಮಷ್ಟಾನಾಂ ಯಥಾದಿಶಂ ಯಥಾರೂಪಂ ತುರೀಯ- 
ಮಾನೇನ ಪುರೋತಷ್ಠಾವುಪಕ್ಸೃಪ್ತಾಃ ॥ ೨೯ ॥ 


ಶ್ರೀಮದ್ಭಾಗವತ 


(ಅಧ್ಯಾಯ 17 


ಅದರ ಕೆಳಗೆ ಪೂರ್ವವೇ ಮುಂತಾದ ನಾಲ್ಕು ದಿಕ್ಕುಗಳಲ್ಲಿ 
ಮತ್ತು ಉಪದಿಕ್ಕುಗಳಲ್ಲಿ ಅವುಗಳ ಅಧಿಪತಿಗಳಾದ ಇಂದ್ರಾದಿ 
ಎಂಟು ಲೋಕಪಾಲಕರ ಎಂಟು ಪುರಗಳು ಇವೆ. ಅವು ತಮ್ಮ- 
ತಮ್ಮ ಒಡೆಯನಿಗನುರೂಪವಾಗಿ ಆಯಾಯಾ ದಿಕ್ಕುಗಳಲ್ಲಿ ಇವೆ 
ಹಾಗೂ ವಿಸ್ತಾರದಲ್ಲಿ ಬ್ರಹ್ಮದೇವರ ಪುರಕ್ಕಿಂತ ನಾಲ್ಕನೆಯ 
ಒಂದಂಶ ಇವೆ. ॥ ೨೯ ॥ 


ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥ ೧೬ ॥ 


ಅತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಭುವನಕೋಶವರ್ಣನಂ ನಾಮ ಷೋಡಶೋ5ಧ್ಯಾಯಃ॥ ೧೬ ॥ 


BN 
ಹದಿನೇಳನೆಯ ಅಧ್ಯಾಯ 
ಗಂಗಾದೇವಿಯ ವರ್ಣನೆ- ಭಗವಾನ್‌ ಶಂಕರನು ಮಾಡಿದ ಸಂಕರ್ಷಣಸ್ತುತಿ 


ಶ್ರೀಶುಕ ಉವಾಚ 

ತತ್ರ ಭಗವತಃ ಸಾಕ್ಟಾದ್ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರ- 
ಮತೋ ವಾಮಪಾದಾಂಗುಷ್ಠನಖನಿರ್ಭಿನ್ನೋರ್ಧಾಂಡ 
ಕಟಾಹವಿವರೇಣಾಂತಃಪ್ರವಿಷ್ಟಾ ಯಾ ಬಾಹ್ಯಜಲಧಾರಾ 
ತಚ್ಚರಣಪಂಕಜಾವನೇಜನಾರುಣಕಿಂಜಲ್ಕೋಪರಂಜಿತಾ- 
ಖಲಜಗದಘಮಲಾಪಹೋಪಸ್ಥರ್ಶನಾಮಲಾ ಸಾಕ್ಟಾದ್ಧ- 
ಗವತ್ಪದೀತ್ಯನುಪಲಕ್ಬಿತವಚೋರ ಭಿಧೀಯಮಾನಾತಿಮ- 
ಹತಾ ಕಾಲೇನ ಯುಗಸಹಸ್ರೋಪಲಕ್ಟಣೇನ ದಿವೋ 
ಮೂರ್ಧನ್ಯವತತಾರ ಯತ್ತದ್ದಿಷ್ಲುಪದಮಾಹುಃ ॥ ೧ ॥ 
ಯತ್ರ ಹ ವಾವ ವೀರವ್ರತ ಔತ್ತಾನಪಾದಿಃ ಪರಮ 
ಭಾಗವತೋಶಸ್ಥತ್ಕುಲದೇವತಾಚರಣಾರವಿಂದೋದಕಮಿತಿ 
ಯಾಮನುಸವನಮುತ್ಕ ಕೈಷ್ಯಮಾಣಭಗವದ್ದಕ್ರಿಯೋಗೇನ 
ದೃಢಂ ಕ್ಲಿದ್ಯಮಾನಾಂತರ್ಹದಯ ಔತ್ಯಂಶೃವಿವಾಾಮೀಲಿ- 
ತಲೋಚನಯುಗಲಕುಡ್ಕಲವಿಗಲಿತಾಮಲಬಾಷ್ಟಕಲಯಾ- 
ಭಿವ್ಯಜ್ಯಮಾನರೋಮಪುಲಕಕುಲಕೋತಧುನಾಪಿ ಪರಮಾ- 
ದರೇಣ ಶಿರಸಾ ಬಿಭರ್ತಿ ॥ ೨ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಯಜ್ಞಮೂರ್ತಿ 
ಯಾದ ಸಾಕ್ಷಾತ್‌ ಭಗವಾನ್‌ ಮಹಾವಿಷ್ಣುವು ಬಲಿಚಕ್ರವರ್ತಿಯ 
ಯಜ್ಞಶಾಲೆಯಲ್ಲಿ ಮೂರು ಲೋಕಗಳನ್ನು ಅಳೆಯಲು ತನ್ನ 
ಪಾದಗಳನ್ನು ಚಾಚಿದಾಗ ಅವನ ಎಡಪಾದದ ಅಂಗುಷ್ಠದ 
ಉಗುರಿನಿಂದ ಬ್ರಹ್ಮಾಂಡಕಟಾಹದ ಮೇಲ್ಭಾಗವು ಒಡೆದು 
ಹೋಯಿತು. ಆ ರಂಧ್ರದ ಮೂಲಕ ಬ್ರಹ್ಮಾಂಡದ ಹೊರಗೆ 
ಹರಿದುಬಂದ ಜಲಧಾರೆಯು ಭಗವಂತನ ಚರಣಕಮಲವನ್ನು 
ತೊಳೆದುದರಿಂದ ಅದಕ್ಕೆ ಅಂಟಿಕೊಂಡಿದ್ದ ಕುಂಕುಮ-ಕೇಸರ 
ಗಳಿಂದ ಅದು ಕೆಂಪೇರಿತು. ಆ ನಿರ್ಮಲಧಾರೆಯ ಸರ್ಶವಾದೊ 
ಡನೆಯೇ ಜಗತ್ತಿನ ಸರ್ವಪಾಪಗಳೂ ತೊಳೆದುಹೋಗುತ್ತವೆ. 
ಆದರೆ ಅದು ಮಾತ್ರ ಪೂರ್ಣವಾಗಿ ಶುದ್ಧವಾಗಿಯೇ ಇರುತ್ತದೆ. 
ಮೊದಲಿಗೆ ಬೇರೆ ಯಾವುದೇ ಹೆಸರಿನಿಂದ ಕರೆಯದೆ 
"ಭಗವತ್ತದೀ' ಎಂದೇ ಕರೆಯುತ್ತಿದ್ದರು. ಆ ಧಾರೆಯು ಸಾವಿರ 
ಯುಗಗಳು ಕಳೆದ ಬಳಿಕ ಸ್ವ ರ್ಗದ 'ಶಿರೋಭಾಗದಲ್ಲಿ ' ವಿಷ್ಣುಪದ' 
ವೆಂದೂ ಕರೆಯಲ್ಪಡುವ "`ಧ್ರುವಲೋಕ್ಕೆ ಇಳಿಯಿತು. 1 ೧॥ 
ವೀರವ್ರತ ಪರೀಕ್ಷಿತನೇ! ಆ ಧ್ರುವಲೋಕದಲ್ಲಿಯೇ ಉತ್ತಾನ 
ಪಾದನ ಪುತ್ರನೂ ಪರಮ ಭಾಗವತೋತ್ತಮನೂ ಆದ ಧ್ರುವನು 
ವಾಸಿಸುವನು. ಅವನು ಪ್ರತಿದಿನವೂ. ವೃದ್ಧಿಹೊಂದುತ್ತಿರುವ 
ಭಕ್ತಿಯೋಗದಿಂದ - "ಇದು ನಮ್ಮ ಕುಲದೇವತೆಯ ಶ್ರೀಪಾದ 


' ತೀರ್ಥವಾಗಿದೆ ' ಎಂದು ತಿಳಿದುಕೊಂಡು ಇಂದೂ ಕೂಡ ಆ 


ಜಲವನ್ನು ತುಂಬಾ ಆದರದಿಂದ ತಲೆಯಲ್ಲಿ ಧರಿಸುತ್ತಾನೆ. 
ದೃಢವಾದ ಭಕ್ತಿಯೋಗದಿಂದ ಹೃದಯವು ಗದ್ಗದಿತನಾಗಿ 
ಉತ್ಕಂಠತೆಯಿಂದ ಪರವಶನಾಗಿ ಮುಚ್ಚಿಕೊಂಡಿರುವ ತನ್ನ 
ನೇತ್ರಕಮಲಗಳಿಂದ ನಿರ್ಮಲವಾದ ಆನಂದಬಾಷ್ಟಗಳು 
ಹರಿಯತೊಡಗಿ, ಶರೀರವು ರೋಮಾಂಚವಾಗುತ್ತದೆ. ॥ ೨ ॥ 


17 ಅಧ್ಯಾಯ] 


ಪಂಚಮ ಸೃಂಧ 


571 


ತತಃ ಸಪ್ತಯಷಯಸ್ತತ್ವಭಾವಾಭಿಜ್ಞಾ ಯಾಂ ನನು 
ತಪಸ ಆತ್ಯಂತಿಕೀ ಸಿದ್ಧಿರೇತಾವತೀ ಭಗವತಿ ಸರ್ವಾತ್ಮನಿ 
ವಾಸುದೇವೇ5ನುಪರತಭಕ್ತಿಯೋಗಲಾಭೇನೈವೊಪೇಕ್ಟಿ- 
ತಾನ್ಯಾರ್ಥಾತ್ಮಗತಯೋ ಮುಕ್ತಿಮಿವಾಗತಾಂ ಮುಮುಕ್ಚವ 
ಇವ ಸಬಹುಮಾನಮದ್ಯಾಪಿ ಜಟಾಜೂಟೈರುದ್ದಹಂತಿ 
॥ ೩॥  ತತೋತನೇಕಸಹಸ್ತಕೋಟಿವಿಮಾನಾನೀಕಸಂ- 
ಕುಲದೇವಯಾನೇನಾವತರಂತೀಂದುಮಂಡಲಮಾವಾರ್ಯ 
ಬ್ರಹ್ಮಸದನೇ ನಿಪತತಿ ॥ ೪ ॥ 

ತತ್ರ ಚತುರ್ಧಾ ಭಿದ್ಯಮಾನಾ ಚತುರ್ಭಿರ್ನಾಮ- 
ಭಿಶ್ಚತುರ್ದಿಶಮಭಿಸ್ಟಂದಂತೀ ನದನದೀಪತಿಮೇವಾಭಿ- 
ನಿವಿಶತಿ ಸೀತಾಲಕನಂದಾ ಚಕ್ಷುರ್ಭದ್ರೇತಿ H೫॥ಸೀತಾತು 
ಬ್ರಹ್ಮಸದನಾತ್ಯೇಸರಾಚಲಾದಿಗಿರಿಶಿಖರೇಭ್ಯೋತಧೋತಧಃ 
ಪ್ರಸ್ತ್ರವಂತೀ ಗಂಧಮಾದನಮೂರ್ಧಸು ಪತಿತ್ವಾಂತರೇಣ 
ಭದ್ರಾಶ್ಚವರ್ಷಂ ಪ್ರಾಚ್ಯಾಂ ದಿಶಿ ಕ್ಹಾರಸಮುದ್ರಮಭಿ- 
ಪ್ರವಿಶತಿ ॥ ೬ ॥ ಮಾಲ್ಯವಚ್ಛಿಬರಾನ್ನಿಷ್ಟತಂತೀ 
ತತೋಶನುಪರತವೇಗಾ ಕೇತುಮಾಲಮಭಿ ಚಕ್ಷು 
ಪ್ರತೀಚ್ಯಾಂ ದಿಶಿ ಸರಿತ್ಮತಿಂ ಪ್ರವಿಶತಿ ॥ ೭ ॥ ಭದ್ರಾ ಚೋತ್ತ- 
ರತೋ ಮೇರುಶಿರಸೋ ನಿಪತಿತಾ ಗಿರಿಶಿಖರಾದ್ದಿರಿಶಿಖ- 
ರಮತಿಹಾಯ ಶೃಂಗವತಃ ಶೃಂಗಾದವಸ್ಕಂದಮಾನಾ ಉತ್ತ- 
ರಾಂಸ್ತು ಕುರೂನಭಿತ ಉದೀಚ್ಯಾಂ ದಿಶಿ ಜಲಧಿಮಭಿಪ್ರ- 
ವಿಶತಿ ॥ ೮ ॥ ತಥೈವಾಲಕನಂದಾ ದಕ್ಷಿಣೇನ ಬ್ರಹ್ಮಸದ- 
ನಾದ್ದಹೂನಿ ಗಿರಿಕೂಟಾನೃತಿಕ್ರಮ್ಯ ಹೇಮಕೂಟಾದ್ದೆ ೈಮ- 
ಕೂಟಾನೃತಿರಭಸತರರಂಹಸಾ ಲುಠಯಂತೀ ಭಾರತ- 
ಮಭಿವರ್ಷಂ ದಕ್ಷಿಣಸ್ಯಾಂ ದಿಶಿ ಜಲಧಿಮಭಿಪ್ರವಿಶತಿ ಯಸ್ಯಾಂ 
ಸ್ನಾನಾರ್ಥಂ ಚಾಗಚ್ಛತ: ಪುಂಸಃ ಪದೇ ಪದೇ5ಶ್ಚಮೇಧ- 
ರಾಜಸೂಯಾದೀನಾಂ ಫಲಂ ನ ದುರ್ಲಭಮಿತಿ ॥ ೯ ॥ 
ಅನ್ಯೇ ಚ ನದಾ ನದ್ಯಶ್ಚ ವರ್ಷೇ ವರ್ಷೇ ಸಂತಿ ಬಹುಶೋ 
ಮೇರ್ವಾದಿಗಿರಿದುಹಿತರ: ಶತಶಃ ॥ ೧೦ ॥ 


ಏವಂ 


ಇದಾದ ಬಳಿಕ ಆತ್ಮನಿಷ್ಯರಾದ ಸಪ್ತರ್ಷಿಗಳು ಆ ತೀರ್ಥದ 
ಮಹಿಮೆಯನ್ನರಿತು - "ಇದೇ ನಮ್ಮ ತಪಸ್ಸಿನ ಕೊನೆಯ ಸಿದ್ಧಿ 
ಎಂದು ತಿಳಿದುಕೊಂಡು ಇಂದೂ ಕೂಡ - ಮುಮುಕ್ಕುಗಳು ಪ್ರಾಪ್ತ 
ವಾದ ಮುಕ್ತಿಯನ್ನು ತಮ್ಮ ಜಟಾಜೂಟದಲ್ಲಿ ಧರಿಸಿಕೊಳ್ಳುವಂತೆ - 
ಅದನ್ನು ಆದರಪೂರ್ವಕವಾಗಿ ಧರಿಸಿಕೊಳ್ಳುವರು. ಆ ಸಪ್ತರ್ಷಿ 
ಗಳು ಆತ್ಮಜ್ಞಾನವನ್ನು ಕಡೆಗಣಿಸಿ ಸರ್ವಾತ್ಮಕನಾದ ವಾಸುದೇವ 
ನನ್ನು ಕುರಿತು ನಿಶ್ಚಲವಾದ ಭಕ್ತಿಯೋಗವನ್ನೇ ತಮ್ಮ ಪರಮಾರ್ಥ 
ವೆಂದು ಭಾವಿಸಿ ಇತರ ಎಲ್ಲ ಕಾಮನೆಗಳನ್ನು ತೊರೆಯುವರು. 
ಇಂತಹ ನಿಷ್ಠಾಮರೂ ಕೂಡ ತಮ್ಮ ಶಿರಸಿನಲ್ಲಿ ಪರಮಾದರದಿಂದ 
ತಳೆಯುತ್ತಿರುವ ತೀರ್ಥವದು. ॥ ೩ ॥ ಈ ದಿವ್ಯಗಂಗೆಯು 
ಅಲ್ಲಿಂದ ಕೋಟ್ಯಂತರ ವಿಮಾನಗಳಿಂದ ಸುತ್ತುವರಿಯಲ್ಪಟ್ಟಿರುವ 
ಆಕಾಶಮಾರ್ಗವಾಗಿ ಹರಿದುಬಂದು ಚಂದ್ರಮಂಡಲವನ್ನು ನೆನೆ 
ಸುತ್ತಾ, ಮೇರುವಿನ ಶಿಖರದಲ್ಲಿರುವ ಬ್ರಹ್ಮ ಲೋಕದಲ್ಲಿ ಬಂದು 
ಬೀಳುವಳು. ॥ ೪ ॥ 

ಅಲ್ಲಿ ಅದು ಸೀತಾ, ಅಲಕನಂದಾ, ಚಕ್ಷು ಮತ್ತು ಭದ್ರಾ ಎಂಬ 
ನಾಲ್ಕು ಹೆಸರುಗಳಿಂದ ಕವಲೊಡೆದು ಬೇರೆ-ಬೇರೆಯಾಗಿ ನಾಲ್ಕು 
ದಿಕ್ಕುಗಳಲ್ಲಿ ಹರಿಯುತ್ತಾ ಕಡೆಗೆ ನದ-ನದಿಗಳಿಗೆ ಅಧಿಪತಿಯಾದ 
ಸಮುದ್ರವನ್ನು ಸೇರುವುದು. ॥ ೫ ॥ ಇವುಗಳಲ್ಲಿ ಸೀತಾ ಎಂಬ 
ಧಾರೆಯು ಬ್ರಹ್ಮಪುರಿಯಿಂದ ಧುಮುಕಿ ಕೇಸರಾಚಲವೇ 
ಮುಂತಾದ ಗಿರಿಗಳ ಸರ್ವೋಚ್ಛ ಶಿಖರಗಳ ಮಾರ್ಗವಾಗಿ ಕೆಳ 
ಗಡೆಗೆ ಹರಿಯುತ್ತಾ ಗಂಧಮಾದನದ ಶಿಖರಗಳ ಮೇಲೆ ಬಂದು 
ಬೀಳುವುದು. ಮತ್ತೆ ಭದ್ರಾಶ್ವವರ್ಷವನ್ನು ನೆನೆಸುತ್ತಾ ಪೂರ್ವದ 
ಲವಣಸಮುದ್ರದಲ್ಲಿ ಹೋಗಿಸೇರುವುದು. ॥ ೬ ॥ ಹೀಗೆಯೇ 
ಚಕ್ಷು ಎಂಬ ಧಾರೆಯು ಮಾಲ್ಯವತ್ತರ್ವತದ ಶಿಖರವನ್ನು ತಲುಪಿ 
ಅಲ್ಲಿಂದ ಅಡೆ-ತಡೆಯಿಲ್ಲದೆ ಕೇತುಮಾಲವರ್ಷದಲ್ಲಿ ಹರಿಯುತ್ತಾ 
ಪಶ್ಚಿಮದ ಕ್ಹಾರಸಮುದ್ರವನ್ನು ಸೇರುತ್ತದೆ. ॥ ೭ ॥ ಭದ್ರಾ ಎಂಬ 
ಧಾರೆಯು ಮೇರುಪರ್ವತದ ಶಿಖರದಿಂದ ಉತ್ತರದ ಕಡೆಗೆ 
ಧುಮುಕಿ ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ 
ಹೋಗುತ್ತಾ ಕೊನೆಗೆ ಶೃಂಗವಾನ್‌ ಶಿಖರದಿಂದ ಧುಮುಕಿ ಉತ್ತರ 
ಕುರುದೇಶದ ಮಾರ್ಗವಾಗಿ ಉತ್ತರದ ಕಡೆಗೆ ಹರಿಯುತ್ತಾ 
ಸಮುದ್ರವನ್ನು ಸೇರುವುದು. ॥ ೮ ॥ ಅಲಕನಂದಾ ಎಂಬ 
ಧಾರೆಯು ಬ್ರಹ್ಮಪುರದಿಂದ ದಕ್ಷಿಣದ ಕಡೆಗೆ ಧುಮುಕಿ ಅನೇಕ 
ಗಿರಿ-ಶಿಖರಗಳನ್ನು ದಾಟಿ ಹೇಮಕೂಟ ಪರ್ವತಕ್ಕೆ ತಲುಪುವುದು. 
ಅಲ್ಲಿಂದ ಮಿತಿಮೀರಿದ ವೇಗದಿಂದ ಹಿಮಾಲಯದ ಶಿಖರಗಳನ್ನು 
ಸೀಳುತ್ತಾ ಭಾರತವರ್ಷಕ್ಕೆ ಬಂದು ಮತ್ತೆ ದಕ್ಷಿಣದ ಕಡೆಗೆ ಸಮುದ್ರ 
ವನು ಸೇರುವುದು. ಇದರಲ್ಲಿ ಸ್ನಾನಮಾಡಲು ಬರುವ ಜನರಿಗೆ 
ಹೆಜೆ- ಹೆಜೆಗೆ ಅಶ್ಚಮೇಧ ಮತ್ತು ರಾಜಸೂಯ ಮುಂತಾದ 
ಯಗಳ ಫಲವೂ ಸುಲಭವಾಗಿ ದೊರೆಯುವುದರಲ್ಲಿ ಸಂಶ 
ವೇ ಇಲ್ಲ ॥ ೯ ॥ ಇದಲ್ಲದೆ ಪ್ರತಿವರ್ಷದಲ್ಲಿಯೂ ಮೇರುವೇ 
ಮುಂತಾದ ಪರ್ವತಗಳಿಂದ ಹುಟ್ಟಿಬರುವ ಇನ್ನೂ ನೂರಾರು 
ನದ-ನದಿಗಳು ಇವೆ. ॥ ೧೦॥ 


572 


ತತ್ರಾಪಿ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಮನ್ಯಾ- 
ನೃಷ್ಟ ವರ್ಷಾಣಿ ಸ್ಪರ್ಗಿಣಾಂ ಪುಣ್ಯಶೇಷೋಪಭೋಗ- 
ಸ್ಥಾನಾನಿ ಭೌಮಾನಿ ಸ್ಪರ್ಗಪದಾನಿ ವ್ಯಪದಿಶಂತಿ ॥ ೧೧ ॥ 
ಏಷು  ಪುರುಷಾಣಾಮಯುತಪುರುಷಾಯುರ್ವರ್ಷಾ- 
ಣಾಂ ದೇವಕಲ್ಪಾನಾಂ ನಾಗಾಯುತಪ್ರಾಣಾನಾಂ ವಜ್ರ- 
ಸಂಹನನಬಲವಯೋಮೋದಪ್ರಮುದಿತಮಹಾಸೌರತ- 
ಮಿಥುನವ್ಯವಾಯಾಪವರ್ಗವರ್ಷದೃತೈಕಗರ್ಭಕಲತ್ರಾ- 
ಣಾಂ ತತ್ರ ತು ತ್ರೇತಾಯುಗಸಮಃ ಕಾಲೋ ವರ್ತತೇ 
॥॥ ೧೨ ॥ ಯತ್ರ ಹ ದೇವಪತಯಃ ಸ್ವೈ: ಸ್ವೈರ್ಗಣ- 
ನಾಯಕೈರ್ವಿಹಿತಮಹಾರ್ಹಣಾಃ ಸರ್ವರ್ತುಕುಸುಮಸ್ತ- 
ಬಕಫಲಕಿಸಲಯಶ್ರಿಯಾಠ5 5ನಮ್ಯಮಾನವಿಟಪಲತಾವಿಟ- 
ಪಿಭಿರುಪಶುಂಭಮಾನರುಚಿರಕಾನನಾಶ್ರಮಾಯತನವರ್ಷ- 
ಗಿರಿದ್ರೋಣೀಷು ತಥಾ ಚಾಮಲಜಲಾಶಯೇಷು ವಿಕ- 
ಚವಿವಿಧನವವನರುಹಾಮೋದಮುದಿತರಾಜಹಂಸಜಲ- 
ಕುಕ್ಕುಟಕಾರಂಡವಸಾರಸಚಕ್ರವಾಕಾದಿಭಿರ್ಮಧುಕರನಿಕರಾ- 
ಕೃತಿಭಿರುಪಕೂಜಿತೇಷು ಜಲಕ್ರೀಡಾದಿಭಿರ್ವಿಚಿತ್ರವಿನೋದೈಃ 
ಸುಲಲಿತಸುರಸುಂದರೀಣಾಂ 
ಹಾಸಲೀಲಾವಲೋಕಾಕೃಷ್ಣಮನೋದೃಷ್ಟಯಃ ಸ್ವೆ 
ವಿಹರಂತಿ ॥ ೧೩ ॥ 


ಕಾಮಕಲಿಲವಿಲಾಸ- 


ರಂ 


ನವಸ್ಥನಿ ವರ್ಷೇಷು ಭಗವಾನ್ನಾರಾಯಣೋ ಮಹಾ- 
ಪುರುಷಃ ತದನುಗ್ರಹಾಯಾತ್ಮತತ್ರ್ವ 
ವ್ಯೂಹೇನಾತ್ಮನಾದ್ಯಾಪಿ ಸಂನಿಧೀಯತೇ ॥ ೧೪ ॥ ಇಲಾ- 
ವೃತೇ ತು ಭಗವಾನ್‌ ಭವ ಏಕ ಏವ ಪುಮಾನ್ನಹ್ಯನ್ನಸ್ತತ್ರಾ- 
ಪರೋ ನಿರ್ವಿಶತಿ ಭವಾನ್ಯಾಃ ಶಾಪನಿಮಿತ್ತಜ್ಗೊ ್ಲೀ ಯತ್ತ 


ಪುರುಷಾಣಾಂ 


ವೇಕ್ಚೃತಃ ಸ್ವೀಭಾವಸ್ತತಶ್ಚಾದ್ವಕ್ಕಾ ಶಮಿ ॥ ೧೫ ॥॥ ಭವಾನೀ- 
ನಾಹ್ಟೆಃ ಸ್ಲೀಗಣಾರ್ಬುದಸಹಸ್ಥೆ ಸೈ ರವರುಧ್ಯಮಾನೋ ಭಗ- 
ವತಶ್ನತುರ್ಮೂರ್ತೇರ್ಮಹಾಪುರುಷಸ್ಯ ತುರೀಯಾಂ 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ಈ ಎಲ್ಲವರ್ಷಗಳಲ್ಲಿಯೂ ಭಾರತವರ್ಷವೇ ಕರ್ಮಭೂಮಿ 
ಯಾಗಿದೆ. ಉಳಿದ ಎಂಟು ವರ್ಷಗಳೂ ಸ್ವರ್ಗವಾಸಿಗಳಾದ 
ಜೀವರು ಸ್ವರ್ಗದಲ್ಲಿ ತಮ್ಮ ಭೋಗಗಳನ್ನು ಅನುಭವಿಸಿದ ಬಳಿಕ 
ಉಳಿದ ಪುಣ್ಯಫಲಗಳನ್ನು ಅನುಭವಿಸುವ ಸ್ಥಾನಗಳು. ಆದುದ ' 
ರಿಂದ ಇದನ್ನು ಭೂಲೋಕದ ಸ್ವರ್ಗವೆಂದೂ ಹೇಳುತ್ತಾರೆ. 


॥ ೧೧॥ ಅಲ್ಲಿಯ ದೇವಸದೃಶರಾದ ಮನುಷ್ಯರಿಗೆ ಮಾನವರ 


ಗಣನೆಗನುಸಾರವಾಗಿ ಹತ್ತುಸಾವಿರ ವರ್ಷದ ಆಯುಸ್ಸು ಇರು 
ತ್ವದೆ. ಅವರಲ್ಲಿ ಹತ್ತುಸಾವಿರ ಆನೆಗಳ ಬಲವಿರುತ್ತದೆ. ಅವರ ವಜ್ರ 
ದಂತಹ ದೃಢವಾದ ಶರೀರದಲ್ಲಿರುವ ಶಕ್ತಿ, ಯೌವನ, ಉಲ್ಲಾಸ 
ಇವುಗಳಿಂದ ಅವರು ಹೆಚ್ಚು-ಕಾಲದವರೆಗೆ ಮೈಥುನ ಮುಂತಾದ 
ವಿಷಯಗಳನ್ನು ಅನುಭವಿಸುತ್ತಿರುತ್ತಾರೆ. ಕೊನೆಯಲ್ಲಿ ಭೋಗಗಳು 
ಮುಗಿದುಹೋಗಿ ಇನ್ನು ಒಂದು ವರ್ಷ ಬಾಕಿ ಇರುವಾಗ ಅವರ 
ಸ್ತ್ರೀಯರು ಗರ್ಭವತಿಯರಾಗುತ್ತಾರೆ. ಹೀಗೆ ಅಲ್ಲಿ ಸದಾಕಾಲ 
ತ್ರೇತಾಯುಗದಂತೆ ಸಮಯ ಇರುತ್ತದೆ. ॥ ೧೨ ॥ ಅಲ್ಲಿ ಇರುವ 
ಆಶ್ರಮ, ಭವನ, ವರ್ಷ, ಪರ್ವತದ ತಪ್ಪಲುಗಳು, ಅಲ್ಲಿಯ 
ಸುಂದರ ವನ-ಉಪವನಗಳೂ ಎಲ್ಲ ಖುತುಗಳಲ್ಲಿ ಹೂವುಗಳ 
ಗೊಂಚಲು, ಫಲಗಳು ಮತ್ತು ಹೊಸ ಚಿಗುರುಗಳ ಶೋಭೆಯ 
ಭಾರದಿಂದ ಬಾಗಿರುವ ಕೊಂಬೆಗಳಿಂದ, ಲತೆಗಳಿಂದ ವೃಕ್ಚಗಳಿಂದ 
ಸುಶೋಭಿತವಾಗಿವೆ. ಅಲ್ಲಿ ನಿರ್ಮಲ ನೀರಿನಿಂದ ತುಂಬಿರುವ 
ಅನೇಕ ಜಲಾಶಯಗಳೂ ಇವೆ. ಅವುಗಳಲ್ಲಿ ಬಗೆ-ಬಗೆಯ 
ಕಮಲಗಳು ಅರಳಿವೆ. ಆ ಕಮಲಗಳ ಸುಗಂಧದಿಂದ ಆನಂದಿತ 
ವಾದ ರಾಜಹಂಸ, ನೀರುಕೋಳಿ, ಕಾರಂಡವ, ಸಾರಸ, ಚಕ್ರವಾಕ 
ಮುಂತಾದ ನೀರುಹಕ್ಕಿಗಳು ಬಗೆ-ಬಗೆಯಾಗಿ ಚಿಲಿಪಿಲಿಗುಟ್ಟುತ್ತಾ 
ಕ್ರೀಡಿಸುತ್ತವೆ. ಬೇರೆ-ಬೇರೆ ಜಾತಿಯ ಮತ್ತಭ್ಛಂಗಗಳು ಮಧುರ 
ವಾಗಿ ರೋಂಕರಿಸುತ್ತಿವೆ. ಈ ಆಶ್ರಮಗಳಲ್ಲಿ ಭವನಗಳಲ್ಲಿ ತಪ್ಪಲು 
ಗಳಲ್ಲಿ ಜಲಾಶಯಗಳಲ್ಲಿ ಅಲ್ಲಿರುವ ದೇವೇಶ್ವರರು ಪರಮ 
ಸುಂದರಿಯಾದ ದೇವಾಂಗನೆಯರೊಡನೆ, ಅವರ ಕಾಮೋನ್ಮಾದ 
ಸೂಚಕ ಕಿರುನಗೆ, ಸವಿನೋಟಗಳಿಂದ ಮನಸ್ಸು, ನೇತ್ರಗಳು ಸೂರೆ 


. ಹೋದ ಕಾರಣ ಜಲಕ್ರೀಡಾದಿ ನಾನಾರೀತಿಯ ಆಟಗಳನ್ನಾಡುತ್ತಾ 


ಸ್ವಚ್ಛಂದವಾಗಿ ವಿಹರಿಸುತ್ತಿರುವರು. ಅವರ ಪ್ರಧಾನವಾದ ಅನು 
ಚರರು ಅನೇಕ ಪ್ರಕಾರದ ಸಾಮಗ್ರಿಗಳಿಂದ ಅವರನ್ನು ಆದರಿ 
ಸುತ್ತಾ-ಸತ್ಕರಿಸುತ್ತಾ ಇರುತ್ತಾರೆ. ॥ ೧೩ ॥ 

ಈ ಒಂಭತ್ತು ವರ್ಷಗಳಲ್ಲಿಯೂ ಪರಮಪುರುಷ ಭಗವಾನ್‌ 
ನಾರಾಯಣನು ಅಲ್ಲಿಯ ಜನರನ್ನು ಅನುಗ್ರಹಿಸುವುದಕ್ಕಾಗಿ 
ಈಗಲೂ ಕೂಡ ತನ್ನ ವ್ಯೂಹಾತ್ಮಕವಾದ ಬೇರೆ-ಬೇರೆ ಮೂರ್ತಿ 
ಗಳಿಂದ ವಿರಾಜಮಾನನಾಗಿದ್ದಾನೆ. ॥ ೧೪ ॥ ಇಳಾವೃತ ವರ್ಷ 


| ದಲ್ಲಿ ಭಗವಾನ್‌ ಶಂಕರನೊಬ್ಬನೇ ಪುರುಷನು. ಪಾರ್ವತಿದೇವಿ 


ಯು ಕೊಟ್ಟಿರುವ ಶಾಪವನ್ನು ಅರಿತವರಾದ ಯಾವ ಪುರುಷರೂ 
ಅಲ್ಲಿ ಪ್ರವೇಶಿಸುವುದಿಲ್ಲ ಏಕೆಂದರೆ ಅಲ್ಲಿಗೆ ಹೋದವನು ಸ್ವೀರೂಪ 
ವನ್ನೇ ಪಡೆಯುವನು. ಈ ಪ್ರಸಂಗವನ್ನು ನಾವು ಮುಂದೆ ( ನವಮ 
ಸೃಂಧದಲ್ಲಿ ವರ್ಣಿಸುವೆವು. ॥ ೧೫ ॥ ಅಲ್ಲಿ ಪಾರ್ವತಿದೇವಿಯು 
ಮತ್ತು ಅವಳ ಕೋಟ್ವಂತರ ದಾಸಿಯರಿಂದ ಸೇವಿತನಾದ 


ಭಗವಾನ್‌ ಶಂಕರನು ಪರಮಪುರುಷ ಪರಮಾತ್ಮನ ವಾಸುದೇವ, 
ಪ್ರದ್ಯುಮ್ನ ಅನಿರುದ್ಧ ಮತ್ತು ಸಂಕರ್ಷಣ ಎಂಬ ಚತುರ್ವ್ಯೂಹ 
ಮೂರ್ತಿಗಳಲ್ಲಿ ತನಗೆ ಕಾರಣವಾಗಿರುವ ಸಂಕರ್ಷಣ ಎಂಬ 
ತಮೋಗುಣ ಪ್ರಧಾನವಾದ ನಾಲ್ಕನೆಯ ಮೂರ್ತಿಯನ್ನು ಧ್ಯೇಯ 
ಮೂರ್ತಿಯನ್ನಾಗಿ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡು, ಈ ಮಂತ್ರ 
ವನ್ನು ಜಪಿಸುತ್ತಾ ಉಪಾಸನೆ ಮಾಡುತ್ತಿರುವನು. * ॥ ೧೬ ॥ 
ಭಗವಾನ್‌ ಶಂಕರನು ಹೇಳುತ್ತಾನೆ - ಓಂ ಸರ್ವಗುಣಗಳ 
ಅಭಿವ್ಯಕ್ತಿಗೂ ಕಾರಣವಾಗಿರುವ, ಅನಂತನೂ, ಅವ್ಯಕ್ತ ಮೂರ್ತಿಯೂ 
ಆಗಿರುವುದು. ಓಂಕಾರಸ್ವರೂಪಿಯಾದ ಪರಮಪುರುಷ ಶ್ರೀಭಗ 
ವಂತನಿಗೆ ನಮೋ ನಮಃ ಭಜನೆಗೆ ಯೋಗ್ಯವಾದ ಭಗವಂತನೇ | 
ನಿನ್ನ ಅಡಿದಾವರೆಗಳು ಭಕ್ತರಿಗೆ ಪರಮಾಶ್ರಯವಾಗಿವೆ. ನೀನು 
ಸಮಸ್ತ್ರ ಐಶ್ವರ್ಯಗಳಿಗೂ ಪರಮಾಶ್ರಯನು. ಭಕ್ತರ ಮುಂದೆ 
ಭೂತಭಾವನನಾದ ನಿನ್ನ ಸ್ವರೂಪವನ್ನು ಪ್ರಕಟಗೊಳಿಸಿ, ಅವರನ್ನು 
ಭವಬಂಧನದಿಂದ ಬಿಡುಗಡೆ ಮಾಡುವವನು ನೀನೇ. ಭಕ್ತ 
ರಲ್ಲದವರನ್ನು ಸಂಸಾರ ಬಂಧನದಲ್ಲಿ ಕೆಡಹುವವನೂ ನೀನೇ. 
ಇಂತಹ ಸರ್ವೇಶ್ವರನಾದ ನಿನ್ನನ್ನು ನಾನು ಭಜಿಸುತ್ತೇನೆ. 
॥ ೧೭-೧೮ ॥ ಪ್ರಭೋ! ನಾವು ಕ್ರೋಧದ ವೇಗವನ್ನು ಜಯಿ 
ಸಲು ಅಸಮರ್ಥರು ಮತ್ತು ತತ್ಕಾಲದಲ್ಲೇ ಪಾಪದಿಂದ ಲಿಪ್ತರಾಗಿ 
ಹೋಗುತ್ತೇವೆ. ಆದರೆ ನೀನಾದರೋ ಜಗತ್ತನ್ನು ನಿಯಮಿಸಲಿಕ್ಕಾಗಿ 
ನಿರಂತರವಾಗಿ ಸಾಕ್ಟಿರೂಪದಿಂದ ಅದರ ಎಲ್ಲ ವ್ಯಾಪಾರಗಳನ್ನು 
ನೋಡುತ್ತಾ ಇರುವೆ. ಆದರೂ ಈ ಮಾಯಾಮಯವಾದ ಗುಣ 
ಮತ್ತು ಚಿತ್ತವೃತ್ತಿಗಳು ನಿನ್ನ ಮೇಲೆ ಎಳ್ಳಷ್ಟು ಪ್ರಭಾವವನ್ನು 
ಬೀರುವುದಿಲ್ಲ ಹೀಗಿರುವಾಗ ಮನಸ್ಸನ್ನು ವಶಪಡಿಸಿಕೊಳ್ಳಬೇಕೆಂಬ 
ಇಚ್ಛೆಯುಳ್ಳ ಯಾವನು ತಾನೇ ನಿನ್ನನ್ನು ಆದರಿಸುವುದಿಲ್ಲ ॥ ೧೯ ॥ 
ನನ್ನಮಾಯೆಗೆ ವಶರಾಗಿ, ಆಸತ್ರಾಗಿರುವ ಶರೀರಾದಿಗಳಲ್ಲಿ ಆತ್ಮ 
ಬುದ್ಧಿಯನ್ನಿಟ್ಟಿರುವ ಪ ಪಾಮರರ ದೃಷ್ಟಿಗೆ ನ ನು ಮದ್ಯ, ಆಸವ 
ಮುಂತಾದವುಗಳ ಸೇವನೆಯಿಂದ ಮತ್ತೇರಿ ಕಣ್ಣು ಕೆಂಪೇರಿದವ 
ನಂತೆ ಕಾಣಿಸುತ್ತಿದ್ದೀಯೇ. ನೀನು ಪರಮ ರಮಣೀಯ ಮೂರ್ತಿಯು. 
ನಿನ್ನ ಸೇವೆಮಾಡಲು ಬಂದ ನಾಗಪತ್ನಿಯರು ನಿನ್ನ ಚರಣಸ್ಪರ್ಶ 
ದಿಂದಲೇ ಮನಸ್ತು ಚಂಚಲಗೊಂಡವರಾಗಿ ಲಜ್ಜೆಯಿಂದ ನಿನ್ನನ್ನ 
ಪೂಜಿಸಲು ಅಸಮರ್ಥರಾಗುವರು. ॥ ೨೦॥ ಜಗತ್ತಿನ ಉತ್ಪತಿ. 
ಸ್ಥಿತಿ ಮತ್ತು ಲಯಗಳಿಗೆ ನೀನೇ ಕಾರಣವೆಂದು ವೇದಮಂತ್ರಗಳು 
ಹೇಳುತ್ತವೆ. ಆದರೂ ನೀನು ಸ್ವತಃ ಈ ಮೂರು ವಿಕಾರಗಳಿಂದ 
ರಹಿತನಾಗಿರುವ. ಅದಕ್ಕಾಗಿ ಗಿ ನನ್ನನ್ನು “ಅನಂತ' ಎಂದು ಹೇಳು 
ತ್ತಾರೆ. ನಿನ್ನ ಸಾವಿರ ಹೆಡೆಗಳ ಮಲೆ ಈ ಬ್ರಹ್ಮಾಂಡವು ಸಾಸಿವೆ 
ಕಾಳಿನಡೆ 'ಇಡಲ್ಪಟ್ಟದ. ಅದರ ಅರಿವೇ ನಿನಗೆ ಆಗದಷ್ಟು ಹಗುರ 
ವಾಗಿ ಅದನ್ನು ಧರಿಸಿಕೊಂಡಿರುವೆ. ॥ ೨೧॥ ಯಾರಿಂದ ಉತ್ಪನ್ನ 
ನಾದ ನಾನು ” ಅಹಂಕಾರರೂಪವಾದ ನಿನ್ನ ಸ 
ೇಜಸಿನಿಂದ ದೇವತೆಗಳನ್ನು, ಇಂದ್ರಿಯಗಳನ್ನು ಮತ್ತು ಪ್ರಾ 


ತಾಮಸೀಂ ಮೂರ್ತಿಂ ಪ್ರಕೃತಿಮಾತ್ಮನಃ ಸಂಕರ್ಷಣ 
ಸಂಜ್ಲಾಮಾತೃಸಮಾಧಿರೂಪೇಣ ಸನ್ನಿಧಾಪೈೆ ತೌದಭಿಗೃಣನ್‌ 
ಭವ ಉಪಧಾವತಿ ॥ ೧೬ ॥ 


ಶ್ರೀಭಗವಾನುವಾಚ 


ಓಂ ನಮೋ ಭಗವತೇ ಮಹಾಪುರುಷಾಯ ಸರ್ವಗುಣ- 
ಸಂಖ್ಯಾನಾಯಾನಂತಾಯಾವೃಕ್ತಾಯ ನಮ ಇತಿ ॥೧೭॥ 


ಭಜೇ ಭಜನ್ಯಾರಣಪಾದಪಂಕಜಂ 
ಭಗಸ್ಯ ಕೃತ್ನಸ್ಯ ಪರಂ ಪರಾಯಣಮ್‌ 

ಭಕ್ತೇಷ್ಟಲಂ ಭಾವಿತಭೂತಭಾವನಂ 
ಭವಾಪಹಂ ತ್ವಾ ಭವಭಾವಮೀಶ್ವ್ಚರಮ್‌ uw ೧೮॥ 


ನ ಯಸ್ಯ ಮಾಯಾಗುಣಚಿತ್ತವೃತ್ತಿಭಿಃ 
ನಿರೀಕ್ಷತೋ ಹ್ಯಣ್ಣಪಿ ದೃಷ್ಟಿರಜ್ಯತೇ | 
ಈಶೇ ಯಥಾ ನೋಜಜಿತಮನ್ಯುರಂಹಸಾಂ 
ಕಸ್ತಂ ನ , ಮನ್ಯೇತ ಜಿಗೀಷುರಾತ್ಮನಃ ॥ ೧೯ ॥ 


ಅಸದ್ದಶೋ ಯಃ ಪ್ರತಿಭಾತಿ ಮಾಯಯಾ 
ಕ್ಷೀಬೇವ ಮಧ್ವಾಹವತಾಮ್ರಲೋಚನಃ 1 

ನ ನಾಗವಧ್ವೋ5ರ್ಹಣ ಈಶಿರೇ ಹ್ರಿಯಾ 
ಯತ್ತಾದಯೋಃ ಸ್ಫರ್ಶನಧರ್ಷಿತೇಂದ್ರಿಯಾಃ ॥ ೨೦ ॥ 


ಯಮಾಹುರಸ್ಯ ಸ್ಥಿತಿಜನ್ಮಸಂಯಮಂ 
ತ್ರಿಭಿರ್ವಿಹೀನಂ  ಯಮನಂತಮೃಷಯಃ 1 

ನ ವೇದ ಸಿದ್ಧಾರ್ಥಮಿವ ಕೃಚಿತ್ಲಿತ ತಂ 
ಭೂಮಂಡಲಂ ಮೂರ್ಧಸಹಸ್ರಧಾಮಸು ॥ ೨೧॥ 


* ಭಗವಂತನ ವಿಗ್ರಹವು ಶುದ್ಧ ಸತ್ತ್ವ _ಮಯವೇ ಆಗಿದ್ದರೂ ಸಂಹಾರವೇ ಮುಂತಾದ ಕಾರ್ಯಗಳಿಗಾಗಿ ತಮೋ ಗುಣ ಪ್ರಧಾನವಾದ ಸಂಕರ್ಷಣ 
ದೇಹವನ್ನು ಧರಿಸುತ್ತಾನೆ. ಅದಕ್ಕಾಗಿ | ಇದನ್ನು ತಾಮಸೀಮೂರ್ತಿ ಎಂದು ಹೆಳುತ್ತಾರೆ. ಆದರೆ ಆತನಲ್ಲಿ ಯಾವ ವಿಕಾರವನ್ನೂ ಉಂಟುಮಾಡುವುದಿಲ್ಲ 


574 


ಯಸ್ಕಾದ್ಧ ಆಸೀದುಣವಿಗ್ರಹೋ ಮಹಾನ್‌ 
ವಿಜ್ಞಾನಧಿಷ್ನೊ ಫೀ ಭಗವಾನಜಃ ಕಿಲ 1 
ಯತ್ತಂಭವೋತಹಂ ತ್ರಿವೃತಾ ಸ್ವತೇಜಸಾ 
ವೈಕಾರಿಕಂ ತಾಮಸಮೈಂದ್ರಿಯಂ ಸೃಜೇ ॥ ೨೨ ॥ 
ಏತೇ ವಯಂ ಯಸ್ಯ ವಶೇ ಮಹಾತ್ಮನ: 
ಸ್ಥಿತಾಃ ಶಕುಂತಾ ಇವ ಸೂತ್ರಯಂತ್ರಿತಾಃ 
ಮಹಾನಹಂ ವೈಕೃತ ತಾಮಸೇಂದ್ರಿಯಾಃ 
ಸೃಜಾಮ ಸರ್ವೇ ಯದನುಗ್ರಹಾದಿದಮ್‌ 


॥ ೨೩ ॥ 


ಯನ್ನಿರ್ಮಿತಾಂ ಕರ್ಹ್ಯಷಿ ಕರ್ಮಪರ್ವಣೀಂ 
ಮಾಯಾಂ ಜನೋ5ಯಂ ಗುಣಸರ್ಗಮೋಹಿತಃ । 
ನ ವೇದ ನಿಸ್ತಾರಣಯೋಗಮಂಜಸಾ 
ತಸ್ಥೈ ನಮಸ್ತೇ ವಿಲಯೋದಯಾತ್ಮನೇ ॥ ೨೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಗಳನ್ನು ರಚಿಸುತ್ತೇನೆಯೋ, ಆ ವಿಜ್ಞಾನಕ್ಕೆ ಆಶ್ರಯರಾದ ಬ್ರಹ್ಮ 
ದೇವರೂ ಕೂಡ ನಿನ್ನ ಮಹತ್ತತ್ವವೆಂಬ ಮೊದಲನೆಯ 
ಗುಣಮಯ ಸ್ವರೂಪರೇ ಆಗಿದ್ದಾರೆ. ॥ ೨೨ ॥ ಎಲ್ಫೆ ಮಹಾತ್ಮನೇ | 
ಮಹತ್ತತ್ವ್ವ, ಅಹಂಕಾರ, ಇಂದ್ರಿಯಾಭಿಮಾನಿದೇವತೆಗಳು, 
ಇಂದ್ರಿಯಗಳು, ಪಂಚಭೂತಗಳೇ ಮುಂತಾದ ನಾವೆಲ್ಲರೂ 
ದಾರದಿಂದ ಕಟ್ಟಲಟ್ಟ ಪಕ್ಷಿಯಂತೆ ನಿನ್ನ ಕ್ರಿಯಾಶಕ್ಕಿಗೆ ವಶರಾಗಿ ನಿನ್ನ 
ಕೃಪೆಯಿಂದಲೇ ಈ ಜಗತ್ತನ್ನು ನಿರ್ಮಿಸುತ್ತೇವೆ. ॥ ೨೩ ॥ ಸತ್ತ್ವಾದಿ 
ಗುಣಗಳ ಸೃಷ್ಟಿಯಿಂದ ಮೋಹಿತನಾದ ಈ ಜೀವನು ನೀನೇ 
ರಚಿಸಿರುವ ಮತ್ತು ಕರ್ಮಬಂಧನದಲ್ಲಿ ಕಟ್ಟಿಹಾಕುವ ಮಾಯೆ 
ಯನ್ನು ಎಂದಾದರೂ ತಿಳಿದುಕೊಳ್ಳಬಹುದು. ಆದರೆ ಅದರಿಂದ 
ಬಿಡುಗಡೆಹೊಂದುವ ಉಪಾಯವು ಆತನಿಗೆ ಸುಲಭವಾಗಿ ತಿಳಿ 
ಯುವುದಿಲ್ಲ ಈ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವು ನಿನ್ನ 
ರೂಪಗಳೇ ಆಗಿವೆ. ಇಂತಹ ನಿನಗೆ ನಾನು ಪದೇ-ಪದೇ 
ನಮಸ್ಕರಿಸುತ್ತೇನೆ. ॥ ೨೪ ॥ 


ಹದಿನೇಳನೆಯ ಅಧ್ಯಾಯವು ಮುಗಿಯಿತು. ॥ ೧೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ ಸಪ್ತದಶೋ5 ಧ್ಯಾಯಃ॥ ೧೭ ॥ 


NS 


ಹದಿನೆಂಟನೆಯ ಅಧ್ಯಾಯ 
ಬೇರೆ-ಬೇರೆ ವರ್ಷಗಳ ವರ್ಣನೆ 


ಶ್ರೀಶುಕ ಉವಾಚ 


ತಥಾ ಚ ಭದ್ರಶ್ರವಾ ನಾಮ ಧರ್ಮಸುತಸ್ತತ್ಕುಲ- 
ಪತಯಃ ಪುರುಷಾ ಭದ್ರಾಶ್ವವರ್ಷೇ ಸಾಕ್ಟಾದ್ಧಗವತೋ 
ವಾಸುದೇವಸ್ಯ ಪ್ರಿಯಾಂ ತನುಂ ಧರ್ಮಮಯೀಂ ಹಯ- 
ಶೀರ್ಷಾಭಿಧಾನಾಂ ಪರಮೇಣ ಸಮಾಧಿನಾ ಸಂನಿಧಾ- 
ಪ್ಯೇದಮಭಿಗೃಣಂತ ಉಪಧಾವಂತಿ ॥ ೧॥ 


ಭದ್ರಶ್ರವಸ ಊಚುಃ 


ಓಂ ನಮೋ ಭಗವತೇ ಧರ್ಮಾಯಾತ್ಮವಿಶೋಧ- 
ನಾಯ ನಮ ಇತಿ ॥ ೨॥ 


ಅಹೋ ವಿಚಿತ್ರಂ ಭಗದದ್ವಿಚೇಷ್ಠಿತಂ 

ಫ್ಲಂತಂ ಜನೋತಯಂ ಹಿ ಮಿಷನ್ನ ಪಶ್ಯತಿ । 
ಧ್ಯಾಯನ್ನ ಸದ್ಯರ್ಹಿ ವಿಕರ್ಮ ಸೇವಿತುಂ 

ನಿರ್ಹತ್ಯ ಪುತ್ರಂ ಪಿತರಂ ಜಿಜೀವಿಷತಿ ॥ ೩ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ರಾಜನೇ! 
ಭದ್ರಾಶ್ವವೆಂಬ ವರ್ಷದಲ್ಲಿ ಧರ್ಮಪುತ್ರ ಭದ್ರಶ್ರವನೂ ಮತ್ತು 
ಆತನ ಮುಖ್ಯರಾದ ಸೇವಕರು ಭಗವಾನ್‌ ವಾಸುದೇವನನ್ನು 
"ಹಯಗ್ರೀವ' ಎಂಬ ಧರ್ಮಮಯವೂ, ಪ್ರಿಯವೂ ಆದ ಮೂರ್ತಿ 
ಯನ್ನು ಅತ್ಯಂತ ಸಮಾಧಿನಿಷ್ಠೆಯಿಂದ ಹೃದಯಲ್ಲಿ ನೆಲೆ ಗೊಳಿಸಿ 
ಕೊಂಡು ಈ ಮಂತ್ರವನ್ನು ಜಪಿಸುತ್ತಾ ಹೀಗೆ ಸ್ತುತಿಸುತ್ತಾರೆ. ॥ ೧॥ 

ಭದ್ರಶ್ರವನೂ ಮತ್ತು ಅವನ ಸೇವಕರು ಹೇಳುತ್ತಾರೆ - 
“ಚಿತ್ತವನ್ನು ವಿಶುದ್ಧಗೊಳಿಸುವಂತಹ ಓಂಕಾರಸ್ವರೂಪನಾದ ಭಗ 
ವಾನ್‌ ಧರ್ಮಮೂರ್ತಿಗೆ ನಮೋ ನಮಃ ॥ ೨ ॥ ಆಹಾ! ಭಗ 
ವಂತನ ಲೀಲೆಗಳು ತುಂಬಾ ವಿಚಿತ್ರವಾಗಿದೆ. ಅದರಿಂದಲೇ ಇಡೀ 
ಜಗತ್ತನ್ನು ಸಂಹರಿಸುತ್ತಿರುವ ಮೃತ್ಯುವನ್ನು ಕಣ್ಣಾರೆ ಕಾಣುತ್ತಿದ್ದರೂ 
ಕಾಣದವನಂತೆ ಇದ್ದಾನೆ ಈ ಜೀವನು. ತುಚ್ಛವಾದ ವಿಷಯ 
ಸುಖಗಳನ್ನು ಸೇವಿಸುವುದಕ್ಕಾಗಿಯೇ ಪಾಪಮಯ ವಿಚಾರಗಳನ್ನೇ 
ಚಿಂತಿಸುತ್ತಿದ್ದಾನೆ. ಮೃತನಾದ ತಮ್ಮ ಪುತ್ರನ ಮತ್ತು ತಂದೆಯ 
'ಶವವನ್ನು ತಮ್ಮ ಕೈಯಿಂದಲೇ ದಹನಮಾಡಿ ಬಂದಿದ್ದರೂ ತಾವು 
ಬದುಕಿರಬೇಕೆಂದು ಬಯಸುತ್ತಾರಲ್ಲ! ॥ ೩ ॥ ಎಲೈ ಜನ್ನರಹಿತ 
ನಾದ ಪ್ರಭುವೇ | ಜಗತ್ತನ್ನು ನಶ್ವರವೆಂದು ವಿದ್ವಾಂಸರು ಹೇಳು 
ತ್ತಾರೆ ಮತ್ತು ಸೂಕ್ಷ್ಮಃ ದರ್ಶಿಗಳಾದ ಆತ್ಮಜ್ಞಾನಿಗಳು ಹೀಗೆಯೇ 
ನೋಡಿಯೂ ನೋಡುತ್ತಾರೆ. ಆದರೂ ನಿನ್ನ ಮಾಯೆಯಿಂದ 
ಜನರು ಮೋಹಿತರಾಗುತ್ತಿದ್ದಾರೆ. ನೀನು ಅನಾದಿಯಾಗಿದ್ದು ನಿನ್ನ 


18 ಅಧ್ಯಾಯ] 


ವದಂತಿ ವಿಶ್ವಂ ಕವಯಃ ಸ್ಥ ನಶ್ಚರಂ 

ಪಶ್ಯಂತಿ ಚಾಧ್ಯಾತ್ಮವಿದೋ ವಿಪಶ್ಚಿತಃ 1 
ತಥಾಪಿ ಮುಹ್ಯಂತಿ ತವಾಜ ಮಾಯಯಾ 

ಸುವಿಸ್ಥಿತಂ ಕೃತ್ಯಮಜಂ ನತೋಶಸ್ಟಿ ತಮ್‌ ॥ ೪ ॥ 


ವಿಶ್ವೋದ್ಧವಸ್ಥಾನನಿರೋಧಕರ್ಮ ತೇ 
ಹ್ಯಕರ್ತುರಂಗೀಕೃತಮಪ್ಯಪಾವೃತಃ I 
ಯುಕ್ತಂ ನ ಚಿತ್ರಂ ತ್ವಯಿ ಕಾರ್ಯಕಾರಣೇ 


ಸರ್ವಾತ್ಮನಿ ವ್ಯತಿರಿಕ್ವೇ ಚ ವಸ್ತುತಃ ॥1 ೫ ॥ 


ವೇದಾನ್‌ ಯುಗಾಂತೇ ತಮಸಾ ತಿರಸ್ಕೃತಾನ್‌ 
ರಸಾತಲಾದ್ಯೋ ನೃತುರಂಗವಿಗ್ರಹಃ । 
ಪ್ರತ್ಯಾದದೇ ವೈ ಕವಯೇತಭಿಯಾಚತೇ 
ತಸ್ಮೈ ನಮಸ್ತೇ5 ವಿತಥೇಹಿತಾಯ ಇತಿ ॥ ೬ ॥ 


ಹರಿವರ್ಷೇ ಚಾಪಿ ಭಗವಾನ್ನರಹರಿರೋಪೇಣಾಸ್ತೇ | 
ತದ್ರೂಪಗ್ರಹಣನಿಮಿತ್ತಮುತ್ತರತ್ರಾಭಿಧಾಸ್ಯೇ । ತದ್ದಯಿತಂ 
ರೂಪಂ ಮಹಾಪುರುಷಗುಣಭಾಜನೋ ಮಹಾಭಾಗ- 
ಮತೋ ದೈತ್ಯದಾನವಕುಲತೀರ್ಥೀಕರಣಶೀಲಾಚರಿತಃ ಪ್ರಹ್ಞಾ 
ದೋತವ್ಯವಧಾನಾನನ್ಯಭಕ್ತಿಯೋಗೇನ ಸಹ ತದ್ದರ್ಷ- 
ಪುರುಪೈರುಪಾಸ್ಟೇ ಚೋದಾಹರತಿ॥ ೭ ॥ 
ಓಂ ನಮೋ ಭಗವತೇ ನರಸಿಂಹಾಯ ನಮಸ್ಟೇಜಸ್ಟೇಜಸೇ 


ಇದಂ 


ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ ಕರ್ಮಾಶಯಾನ್‌ 
ರಂಧಯ ರಂಧಯ ತಮೋ ಗ್ರಸ ಗ್ರಸ ಓಂ ಸ್ವಾಹಾ । 
ಅಭಯಮಭಯಮಾತ್ಮನಿ ಭೂಯಿಷ್ಕಾ ಓಂ ಕ್ರೌಮ್‌ 


|| ೮ I 


ಸ್ಪಸ್ತೃಸ್ತು ವಿಶ್ವಸ್ಯ ಖಲಃ ಪ್ರಸೀದತಾಂ 
ಧ್ಯಾಯಂತು ಭೂತಾನಿ ಶಿವಂ ಮಿಥೋ ಧಿಯಾ । 

ಮನಶ್ಚ ಭದ್ರಂ ಭಜತಾದಧೋಕ್ಷಜೇ 
ಆವೇಶ್ಯತಾಂ ನೋ ಮತಿರಪೃಹೈತುಕೀ ॥ € ॥ 


ಪಂಚಮ ಸೃಂಧ 


575 


ಕೃತ್ಯಗಳು ತುಂಬಾ ವಿಸ್ನಯಮಯವಾಗಿವೆ. ನಾವು ನಿನಗೆ ನಮಸ್ಕರಿ 
ಸುತ್ತಿದ್ದೇವೆ. ॥ ೪ ॥ ಓ ಪರಮಾತ್ಮನೇ | ನೀನು ಕರ್ತೃತ್ವರಹಿತನೂ, 
ಮಾಯೆಯ ಆವರಣದಿಂದ ಅತೀತನಾಗಿ ದ್ದರೂ ಜಗತ್ತಿನ ಉತ್ಪತ್ರಿ, 
ಸ್ಥಿತಿ, ಪ್ರಳಯ - ಇವುಗಳನ್ನು ನಿನ್ನದೇ ಕರ್ಮಗಳೆಂದು ತಿಳಿಯ 
ಲಾಗಿದೆ. ಅದು ಸರಿಯೇ. ಇದರಲ್ಲಿಯಾವ ಆಶ್ಚರ್ಯದ ಮಾತೂ 
ಇಲ್ಲ ಏಕೆಂದರೆ, ಸರ್ವಾತ್ಮರೂಪದಿಂದ ನೀನೇ ಸಮಸ್ತ ಕಾರ್ಯ 
ಗಳ ಕಾರಣನಾಗಿರುವೆ ಮತ್ತು ತನ್ನ ಶುದ್ಧಸ್ವರೂಪದಲ್ಲಿ ಇದ್ದು ಈ 
ಕಾರ್ಯ-ಕಾರಣಭಾವದಿಂದ ಅತೀತನಾಗಿರುವೆ. ॥ ೫ ॥ ನಿನ್ನ 
ದಿವ್ಯಮಂಗಳ ವಿಗ್ರಹವು ಮನುಷ್ಯ ಮತ್ತು ಕುದುರೆ ಸೇರಿದ 
ಹಯಗ್ರೀವರೂಪವಾಗಿದೆ. ಪ್ರಳಯಕಾಲದಲ್ಲಿ. ತಮೋಗುಣ 
ಪ್ರಧಾನರಾದ ದೈತ್ಯರು ವೇದಗಳನ್ನು ಕದ್ದುಕೊಂಡು ಹೋಗಿದ್ದಾಗ 
ಬ್ರಹ್ಮದೇವರ ಪ್ರಾರ್ಥನೆಯಂತೆ ನೀನು ಆ ವೇದಗಳನ್ನು ರಸಾತಲ 
ದಿಂದ ತಂದುಕೊಟ್ಟೆ ಇಂತಹ ಅಮೋಘ ಲೀಲೆಗಳನ್ನು ನಡೆಸುವ 
ಸತ್ಯಸಂಕಲ್ಪನಾದ ನಿನಗೆ ನಾವು ನಮಸ್ಕರಿಸುತ್ತೇವೆ. ॥ ೬ ॥ 
ಹರಿವರ್ಷಖಂಡದಲ್ಲಿ ಭಗವಂತನು ನರಸಿಂಹರೂಪದಿಂದ 
ಬೆಳಗುತ್ತಿದ್ದಾನೆ. ಅವನು ಈ ರೂಪವನ್ನು ಏಕೆ ಧರಿಸಿದನು ಎಂಬು 
ದನ್ನು ಮುಂದೆ (ಏಳನೆಯ ಸೃಂಧದಲ್ಲಿ) ವರ್ಣಿಸಲಾಗುವುದು. 
ಭಗವಂತನ ಆ ಪ್ರಿಯರೂಪವನ್ನು ಮಹಾಭಾಗವತೋತ್ತಮ ಪ್ರಹ್ಲಾ 
ದರು ಆ ವರ್ಷದ ಇತರ ಪುರುಷರೊಂದಿಗೆ ನಿಷ್ಕಾಮ ಹಾಗೂ 
ಅನನ್ಯಭಕ್ತಿಯಿಂದ ಉಪಾಸಿಸುತ್ತಾರೆ. ಈ ಪ್ರಹ್ಲಾದರು ಮಹಾ 
ಪುರುಷರಿಗೆ ಉಚಿತವಾದ ಗುಣಗಳಿಂದ ಸಂಪನ್ನರಾಗಿರುವರು. 
ಇವರು ತಮ್ಮ ಶೀಲ, ಆಚರಣೆಗಳಿಂದ ದೈತ್ಯ ಮತ್ತು ದಾನವರ 
ಕುಲವನ್ನು ಪವಿತ್ರಗೊಳಿಸಿದವರು. ಅವರು ಈ ಮಂತ್ರದ 
ಸ್ತೋತ್ರ-ಜಪ-ಪಾರಾಯಣೆಯನ್ನು ಮಾಡುತ್ತಾ ಇರುತ್ತಾರೆ - 
॥ ೭ ॥  "ಓಂಕಾರಸ್ವರೂಪನಾದ ಭಗವಾನ್‌ ಶ್ರೀನರಸಿಂಹನಿಗೆ 
ನಮಸ್ಕಾರವು. ತೇಜಸ್ಸುಗಳಿಗೆಲ್ಲ ತೇಜಸ್ಸನ್ನು ಅನುಗ್ರಹಿಸುವ ಪರಮ 
ತೇಜೋಮಯ ಮೂರ್ತಿಯಾದ ನಿನಗೆ ನಮಸ್ಕಾರವು. ಹೇ ವಜ್ರ 
ನಖನೇ! ಹೇ ವಜ್ರದಂಪ್ಕನೇ! ನೀನು ನಮ್ಮ ಮುಂದೆ ಪ್ರಕಟ 
ನಾಗು! ಪ್ರಕಟನಾಗು! ನಮ್ಮ ಕರ್ಮ ವಾಸನೆಗಳನ್ನು ಸುಟ್ಟು 
ಹಾಕು! ಸುಟ್ಟುಹಾಕು | ನಮ್ಮ ಅಜ್ಞಾನರೂಪವಾದ ಅಂಧಕಾರ 
ವನ್ನು ನಾಶಮಾಡು | ನಾಶಮಾಡು! ಓಂ ಸ್ವಾಹಾ! ನಮ್ಮ ಅಂತಃ 
ಕರಣದಲ್ಲಿ ಅಭಯದಾನವನ್ನು ನೀಡುತ್ತಾ ಪ್ರಕಾಶಿತನಾಗು. "ಓಂ 
ಕೌಮ್‌' ॥ ೮॥ ಸ್ವಾಮಿ! ವಿಶ್ವಕ್ಕೆ ಕಲ್ಯಾಣವುಂಟಾಗಲಿ. ದುಷ್ಟರ 
ಬೆದ್ದಿಯು ಶುದ್ಧವಾಗಲೀ. ಎಲ್ಲ ಪ್ರಾಣಿಗಳಲ್ಲಿಯೂ ಪರಸ್ಪರ 
ಸದ್ಭಾವನೆ ಉಂಟಾಗಲಿ. ಎಲ್ಲರೂ ಒಬ್ಬರನ್ನೊಬ್ಬರ ಹಿತವನ್ನು 
ಚಿಂತಿಸಲಿ. ನಮ್ಮ ಮನಸ್ಸು ಶುಭವಾದ ಮಾರ್ಗದಲ್ಲಿ ಪ್ರವೃತ್ತ 
ವಾಗಲಿ. ನಮ್ಮೆಲ್ಲರ ಬುದ್ಧಿಯು ನಿಷ್ಕಾಮಭಾವದಿಂದ ಭಗವಾನ್‌ 
ಶ್ರೀಹರಿಯಲ್ಲಿ ಪ್ರವೇಶಿಸಲಿ. ॥ ೯ ॥ ಪ್ರಭೋ! ಮನೆ, ಹೆಂಡತಿ, 
ಮಕ್ಕಳು, ಹಣ, ಬಂಧು-ಬಾಂಧವರಲ್ಲಿ ನಮಗೆ ಆಸಕ್ತಿಯು 
ಇಲ್ಲದಿರಲಿ. ಇರುವುದಾದರೆ ಕೇವಲ ಭಗವಂತನ ಪ್ರೇಮೀಭಕ್ತರಲ್ಲಿ 
ಇರಲಿ. ಶರೀರನಿರ್ವಹಣೆಗಾಗಿ ಅನಿವಾರ್ಯವಾಗಿ ಬೇಕಾಗಿರು 
ವಷ್ಟು ದ್ರವ್ಯಗಳಿಂದಲೇ ಸಂತೋಷಪಡುವ ಸಂಯಮಿಗಳಿಗೆ ಶೀಘ್ರ 


576 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಮಾಗಾರದಾರಾತ್ಮಜವಿತ್ತಬಂಧುಷು 
ಸಂಗೋ ಯದಿ ಸ್ಯಾದ್ಧಗವತ್ಲಿಯೇಷು ನಃ | 

ಯಃ ಪ್ರಾಣವೃತ್ತ್ಯಾ ಪರಿತುಷ್ಟ ಆತ್ಮವಾನ್‌ 
ಸಿದ್ಧತ್ಯದೂರಾನ್ನ ತಥೇಂದ್ರಿಯಪ್ರಿಯಃ ॥ ೧೦॥ 


ಯತ್ನಂಗಲಬ್ಬಂ ನಿಜವೀರ್ಯವೈಭವಂ 

ತೀರ್ಥಂ ಮುಹುಃ ಸಂಸ್ಕೃಶತಾಂ ಹಿ ಮಾನಸಮ್‌ । 
ಹರತ್ಯಜೋತಂತಃ ಶ್ರುತಿಭಿರ್ಗತೋಂಗಜಂ 

ಕೋ ವೈ ನ ಸೇವೇತ ಮುಕುಂದವಿಕ್ರಮಮ್‌ ॥ ೧೧ ॥ 


ಯಸ್ಕಾಸ್ತಿ ಭಕ್ಕಿರ್ಭಗವತ್ಯಕಿಂಚನಾ 
ಸರ್ವೈರ್ಗುಣ್ಟೆಸ್ತತ್ರ ಸಮಾಸತೇ ಸುರಾಃ । 
ಹರಾವಭಕ್ತಸ್ಯ ಕುತೋ ಮಹದುಣಾ 


ಮನೋರಥೇನಾಸತಿ ಧಾವತೋ ಬಹಿಃ: ॥ ೧೨ ॥ 


ಹರಿರ್ಹಿ ಸಾಕ್ಟಾದ್ಧಗವಾನ್‌ ಶರೀರಿಣಾ- 
ಮಾತ್ಮಾ ರುಷಾಣಾಮಿವ ತೋಯಮೀಪ್ಲಿತಮ್‌ । 
ಹಿತ್ವಾ ಮಹಾಂಸ್ತಂ ಯದಿ ಸಜ್ಜತೇ ಗೃಹೇ 
ತದಾ ಮಹತ್ತ 2 ವಯಸಾ ದಂಪತೀನಾಮ್‌ ॥ ೧೩ ॥ 


ತಸ್ಮಾದ್ರಜೋರಾಗವಿಷಾದಮನ್ಯು- 
ಮಾನಸ ಕೃಹಾಭಯದೈನ್ಯಾಧಿಮೂಲಮ್‌ | 
ಹಿತ್ವಾ ಗೃಹಂ ಸಂಸ್ಕತಿಚಕ್ರವಾಲಂ 


ನೃಸಿಂಹಪಾದಂ ಭಜತಾಕುತೋಭಯಮಿತಿ ॥ ೧೪ ॥ | 


ಕೇತುಮಾಲೇsಪಿ ಭಗವಾನ್‌ ಕಾಮದೇವಸ್ವರೂಪೇಣ 
ಲಕ್ಟ್ಯ್ಯಾಃ ಪ್ರಿಯಚಿಕೀರ್ಷಯಾ ಪ್ರಜಾಪತೇರ್ದುಹಿ- 
ತೃಣಾಂ ಪುತ್ರಾಣಾಂ ತದ್ವರ್ಷಪತೀನಾಂ ಪುರುಷಾ- 
ಯುಷಾಹೋರಾತ್ರಪರಿಸಂಖ್ಯಾನಾನಾಂ ಯಾಸಾಂ 
ಗರ್ಭಾ ಮಹಾಪುರುಷಮಹಾಸ್ವತೇಜಸೋದ್ವೇಜಿತಮ- 
ನಸಾಂ ವಿಧ್ಧ್ರಾ ವ್ಯಸವಃ ಸಂವತ್ತರಾಂತೇ ವಿನಿಪತಂತಿ 


॥1 ೧೫ ॥ ಅತೀವ ಸುಲಲಿತಗತಿವಿಲಾಸವಿಲಸಿತರುಚಿರಹಾ 


ದಲ್ಲಿಯೇ ಸಿದ್ಧಿಯು ಉಂಟಾಗುವುದು. ಇಂದ್ರಿಯ ಲೋಲುಪ 
ರಾದ ಜನರಿಗೆ ಸಿದ್ಧಿಯು ದೊರೆಯುವುದೇ ಇಲ್ಲ ॥ ೧೦॥ ಆ 
ಭಕ್ತರ ಸಂಗದಲ್ಲಿದ್ದರೆ ಶ್ರೀಭಗವಂತನ ಅಸಾಧಾರಣವಾದ ಶಕ್ತಿ 
ಯನ್ನು ಮತ್ತು ಪ್ರಭಾವವನ್ನು ಪ್ರಕಟಿಸುವ ತೀರ್ಥಸಮಾನವಾದ 
ಪವಿತ್ರ ಕಥೆಗಳ ಶ್ರವಣಭಾಗ್ಯ ಉಂಟಾಗುವುದು. ಅವನ್ನು ಮತ್ತೆ- 


:`ಮತ್ತೆ ಕೇಳುವವರ ಕಿವಿಗಳ ಮೂಲಕ ಹೃದಯವನ್ನು ಪ್ರವೇಶಮಾಡಿ 


ಅವರ ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ದೋಷಗಳನ್ನು 
ನಾಶಪಡಿಸುವುದು. ಹೀಗಿರುವಾಗ ಭಗವದ ಚು ಸಂಗವನ್ನು 
ಯಾರು ತಾನೇ ಮಾಡುವುದಿಲ್ಲ ॥ ೧೧ ॥ ಭಗವಂತನಲ್ಲಿ 
ನಿಷ್ಕಾಮ ಭಕ್ತಿಯುಳ್ಳವನ ಹೃದಯದಲ್ಲಿ ಸಮಸ್ತ ದೇವತೆಗಳು 
ಧರ್ಮ-ಜ್ಞಾನಾದಿ ಸಮಸ್ಯ ಸದ್ಗುಣಗಳೊಡನೆ ಸದಾ ವಾಸಿಸು 
ತ್ತವೆ. ಆದರೆ ಭಗವಂತನ ಭಕ್ಕನಲ್ಲದವನಲ್ಲಿ ಮಹಾಪುರುಷರ ಆ 
ಗುಣಗಳು ಹೇಗೆ ಬರಬಲ್ಲವು ? ಅವನಾದರೋ ಬಗೆ-ಬಗೆಯ 
ಸಂಕಲ್ಪಗಳನ್ನು ಮಾಡಿ ನಿರಂತರವಾಗಿ ತುಚ್ಛವಾದ ಹೊರಗಿನ 
ವಿಷಯಗಳ ಕಡೆಗೆ ಓಡುತ್ತಿರುತ್ತಾನೆ. ॥ ೧೨ ॥ ನೀರು ಮೀನುಗಳಿಗೆ 
ಪ್ರಿಯವಾಗಿದ್ದು, ಅವುಗಳ ಜೀವನವೇ ಆಗಿರುವಂತೆ, ಸಾಕ್ಟಾತ್‌ 
ಶ್ರೀಹರಿಯೇ ಸಮಸ್ತ ದೇಹಧಾರಿಗಳ ಪ್ರಿಯತಮ ಆತ್ಮಾ 
ಆಗಿದ್ದಾನೆ. ಅವನನ್ನು ಬಿಟ್ಟು ಯಾರಾದರೂ ಮಹತ್ವಾಭಿ 
ಮಾನಿಯು ಮನೆಯಲ್ಲೇ ಆಸಕ್ತನಾಗಿದ್ದರೆ ಆ ಸ್ಥಿತಿಯಲ್ಲಿ ಪತ್ನೀ- 
ಪುತ್ರರಿಂದ ಉಂಟಾದ ದೊಡ್ಡಸ್ತಿಕೆಯು ಕೇವಲ ವಯಸ್ಸಿನಿಂದಲೇ 
ತಿಳಿಯಲಾಗುತ್ತದೆ. ಗುಣಗಳ ದೃಷ್ಟಿಯಿಂದ ಅಲ್ಲ ॥ ೧೩॥ 
ಆದ್ದರಿಂದ ಅಸುರರೇ | ನೀವು ತೃಷ್ಟೆ ಆಸಕ್ತಿ, ವಿಷಾದ, ಕ್ರೋಧ, 
ಅಭಿಮಾನ, ಇಚ್ಛೆ ಭಯ, ದೈನ್ಯ ಮತ್ತು ಮಾನಸಿಕ ಸಂತಾಪ 
ಇವುಗಳ ಮೂಲವಾದ ಹಾಗೂ ಜನ್ಯ ಮರಣರೂಪವಾದ 
ಸಂಸಾರಕ್ಕೆ ಕಾರಣವಾದ ಮನೆಯೇ ಮುಂತಾದವುಗಳನ್ನು ತ್ಯಜಿಸಿ 
ಭಗವಾನ್‌ ನರಸಿಂಹನ ನಿರ್ಭಯ ಚರಣಗಳನ್ನು ಆಶ್ರಯಿ 
ಸಿರಿ. ॥ ೧೪ ॥ 

ಕೇತುಮಾಲವರ್ಷದಲ್ಲಿ ಭಗವಂತನು ಶ್ರೀಲಕ್ಷ್ಮೀದೇವಿಗೂ 
ಹಾಗೂ ಸಂವತ್ತರನೆಂಬ ಪ್ರಜಾಪತಿಯ ಪುತ್ರ-ಪುತ್ರಿಯರಿಗೂ 
ಪ್ರಿಯವನ್ನುಂಟುಮಾಡುವುದಕ್ಕಾಗಿ ಭಗವಾನ್‌ ಕಾಮದೇವನ 
(ಪ್ರದ್ಯುಮ್ನಮೂರ್ತಿ) ರೂಪದಲ್ಲಿ ನೆಲೆಸುವನು. ಆ ಸಂವತ್ತರ 
ಪ್ರಜಾಪತಿಯ ಪುತ್ರಿಯರು ರಾತ್ರಿಗೂ, ಪುತ್ರರು ಹಗಲಿಗೂ 
ಅಭಿಮಾನಿದೇವತೆಗಳು. ಇವರ ಸಂಖ್ಯೆಯು ಮನುಷ್ಯರ ನೂರು 
ವರ್ಷಗಳ ಆಯುಸಿನ ಹಗಲೂ-ರಾತ್ರಿಗಳಷ್ಟು ಅಂದರೆ ಪುತ್ರರ 
ಸಂಖ್ಯೆಯು ಮೂವತ್ತಾರುಸಾವಿರ ಮತ್ತು ಪುತ್ರಿಯರ ಸಂಖ್ಯೆಯು 
ಅಷ್ಟೇ ಇರುತ್ತದೆ. ಇವರೇ ಈ ವರ್ಷದ ಅಧಿಪತಿಗಳು. ಆ ಕನ್ಶೆಯರು 


| ಪರಮಪುರುಷ ನಾರಾಯಣನ ಶ್ರೇಷ್ಠ ಅಸ್ಪವಾದ ಸುದರ್ಶನಚಕ್ರದ 


(ಕಾಲಚಕ್ರದ) ತೇಜದಿಂದ ಹೆದರಿ, ಪ್ರತೀ ವರ್ಷದ ಕೊನೆಯಲ್ಲಿ 
ಅವರ ಗರ್ಭ (ಕಲಾ-ಕಾಷ್ಠಾ ಮುಂತಾದ ಕಾಲವಿಭಾಗಗಳು) 
ಗಳು ಬಿದ್ದುಹೋಗುವುವು. ॥ ೧೫ ॥ ಅಲ್ಲಿ ಪ್ರದ್ಯುಮ್ನ್ಮರೂಪಿಯಾದ 
ಶ್ರೀಭಗವಂತನು ತನ್ನ ಮನೋಹರವಾದ ಮಂದಗಮನದಿಂದಲೂ, 
ಕಮನೀಯವಾದ ಕಿರುನಗೆಯಿಂದಲೂ, ಬೆಡಗಿನಿಂದ ಕೂಡಿದ 


18 ಅಧ್ಯಾಯ] 


ಸಲೇಶಾವಲೋಕಲೀಲಯಾಕಿಂಚಿದುತ್ತಂಭಿತಸುಂದರ- 


ಭ್ರೂಮಂಡಲಸುಭಗವದನಾರವಿಂದಶ್ರಿಯಾ 
ರಮಯನ್ನಿಂದ್ರಿಯಾಣಿ ರಮಯತೇ ॥ ೧೬ ॥ 


ರಮಾಂ 


ತದ್ಧಗವತೋ ಮಾಯಾಮಯಂ ರೂಪಂ ಪರಮಸ- 
ಮಾಧಿಯೋಗೇನ ರಮಾದೇವೀ ಸಂವತ್ತರಸ್ಯ ರಾತ್ರಿಷು 
ಪ್ರಜಾಪತೇರ್ದುಹಿತೃಭಿರುಪೇತಾಹಸು ಚ ತದರ್ಕ್ಯಭಿರು- 
ಪಾಸ್ಟೇ ಇದಂ ಚೋದಾಹರತಿ ॥ ೧೭ ॥ ಓಂ ಹ್ರಾಂ ಹ್ರೀಂ 
ಹ್ರೂಂ ಓಂ ನಮೋ ಭಗವತೇ ಹೃಷೀಕೇಶಾಯ ಸರ್ವಗು- 
ಣವಿಶೇಷೈರ್ವಿಲಕ್ಷಿತಾತ್ಮನೇ 
ಚೇತಸಾಂ ವಿಶೇಷಾಣಾಂ ಚಾಧಿಪತಯೇ ಹೋಡಶಕಲಾ- 
ಯಚ್ಛಂದೋಮಯಾಯ ಅನ್ನಮಯಾಯ ಅಮೃತಮ- 
ಯಾಯ ಸರ್ವಮಯಾಯ ಸಹಸೇ ಓಜಸೇ ಬಲಾಯ 
ಕಾಂತಾಯ ಕಾಮಾಯ ನಮಸ್ತೇ ಉಭಯತ್ರ ಭೂಯಾತ್‌ 
wu ೧೮ ॥ 


ಆಕೂತೀನಾಂ ಚಿತ್ರೀನಾಂ 


ಸ್ತ್ರಿಯೋ ವ್ರತ್ರೆಸ್ವ್ವಾ ಹೃಷಿಕೇಶ್ವರಂ ಸ್ಪತೋ 
ಹ್ಯಾರಾಧ್ಯ ಲೋಕೇ ಪತಿಮಾಶಾಸತೇತನ್ಯಮ್‌ | 
ತಾಸಾಂ ನ ತೇ ವೈ ಪರಿಪಾಂತ್ಯಪತ್ಯಂ 
ಪ್ರಿಯಂ ಧನಾಯೂಂಷಿ ಯತೋರಸ್ಟತಂತ್ರಾಃ ॥೧೯॥ 


ಸವೈ ಪತಿಃ ಸ್ಯಾದಕುತೋಭಯಃ ಸ್ವಯಂ 
ಸಮಂತತಃ ಪಾತಿ ಭಯಾತುರಂ ಜನಮ್‌ । 

ಸ ಏಕ ಏವೇತರಥಾ ಮಿಥೋ ಭಯಂ 
ನೈವಾತ್ಮಲಾಭಾದಧಿ ಮನ್ಯತೇ ಪರಮ್‌ ॥ ೨೦॥ 


ಯಾ ತಸ್ಯ ತೇ ಪಾದಸರೋರುಹಾರ್ಹಣಂ 
ನಿಕಾಮಯೇತ್ತಾಖಿಲಕಾಮಲಂಪಟಾ I 

ತದೇವ ರಾಸೀಪಿತಮೀಷ್ಲಿಶೋತರ್ಚಿತೋ 
ಯದ್ದಗ್ಗಯಾಚ್ಲಾ ಭಗವನ್‌ ಪ್ರತಪ್ಯತೇ ॥ ೨೧॥ 


ಪಂಚಮ ಸೃಂಧ 


577 


ಕಡೆಗಣ್ಣ ವಿಲಾಸದಿಂದಲೂ, ಕೊಂಚ ಮೇಲೆದ್ದ ಸುಂದರವಾದ 
ಹುಬ್ಬುಗಳಿಂದಲೂ ಮೆರೆಯುತ್ತಿರುವ ವದನಾರವಿಂದದಿಂದ 
ರೂಪ-ಲಾವಣ್ಯಗಳ ಕಾಂತಿಯ ಮಳೆಗರೆಯುತ್ತಾ ರಮಾದೇವಿ 
ಯನ್ನು ಆನಂದಗೊಳಿಸುತ್ತಾ ತಾನೂ ಆನಂದಪಡುತ್ತಿರುವನು. 
॥ ೧೬ ॥ ಶ್ರೀಲಕ್ಷ್ಮೀದೇವಿಯು ಶ್ರೀಭಗವಂತನ ಅದ್ಭುತವಾದ ಸ್ವರೂಪ 
ವನ್ನು ಪರಮ ಸಮಾಧಿಯೋಗದಿಂದ ರಾತ್ರಿಯಲ್ಲಿ ಸಂವತ್ತರ 
ಪ್ರಜಾಪತಿಯ ಪುತ್ರಿಯರೊಡನೆಯೂ, ಹಗಲಿನಲ್ಲಿ ಆತನ ಪುತ್ರ 
ರೊಡನೆಯೂ ಆರಾಧನೆಮಾಡುತ್ತಾ ಈ ಮತ್ರ" ಜ ಜಪದಿಂದ 
ಸ್ವಾಮಿಯನ್ನು ಸ್ತುತಿಸುವಳು. ॥ ೧೭ ॥ 

“ಓಂ ಹ್ರಾಂ ಹ್ರೀಂ ಹ್ರೂಂ ಬೀಜಮಂತ್ರಗಳಿಂದ ನಿನಗೆ ನಮೋ 
ನಮಃ ಇಂದ್ರಿಯಗಳಿಗೆ ನಿಯಾಮಕನೂ, ಸಮಸ್ತ ಕಲ್ಯಾಣಗುಣಾ 
ತಿಶಯಗಳ ಮೂರ್ತಿಯೂ, ಕ್ರಿಯಾಶಕ್ಕಿಗೂ, ಜ್ಞಾ ್ಲನಶಕ್ತಿಗೂ, ಸಂಕಲ್ಪ- 
ನಿಶ್ಚಯಗಳೇ ಮುಂತಾದ ಚಿತ್ತದ ಧರ್ಮಗಳಿಗೂ, ಅವುಗಳ ವಿಷಯ 
ಗಳಿಗೆ ಅಧಿಪತಿಯೂ, ಹನ್ನೊಂದು ಇಂದ್ರಿಯಗಳು ಮತ್ತು ಐದು 
ವಿಷಯಗಳೆಂಬ ಹದಿನಾರು ಕಲೆಗಳಿಂದ ತುಂಬಿರುವವನೂ, ವೇದ 
ಸಹ್ಸು (ಮನ್ನಕ್ತ) ಓಜಸ್ಸು (ಇಂದ್ರಿಯಶಕ್ತಿ) ಬಲ (ದೇಹಶಕ್ತ 
ಸ್ವರೂಪನೂ, ಪರಮಸುಂದರನೂ ಆದ ಭಗವಂತನಾದ ಕಾಮ 
ದೇವನಿಗೆ (ಒಳಗೆ ಮತ್ತು ಹೊರಗೆ) ಎರಡೂ ಕಡೆಗಳಲ್ಲಿಯೂ 
ನಮಸ್ಕಾರವು. ॥ ೧೮॥ 

ಭಗವಂತಾ | ನೀನು ಇಂದ್ರಿಯಗಳ ಅಧೀಶ್ವರನಾಗಿರುವೆ. 
ಸ್ಟ್ರೀಯರು ಬಗೆ-ಬಗೆಯ ಕಠೋರ ವ್ರತಗಳಿಂದ ನಿನ್ನನೇ ಆರಾಧಿ 
ಸುತ್ತಾ ಬೇರೆ ಲೌಕಿಕ ಪತಿಗಳನ್ನು ಇಚ್ಛಿಸುತ್ತಾ ಇರುತ್ತಾರೆ. ಪತಿ 
ಎಂದರೆ ಪಾಲಿಸುವವನೆಂದರ್ಥ. ಆದರೆ ಅವರು ತನ್ನ ಪ್ರಿಯ 
ಪುತ್ರ, ಧನ ಮತ್ತು ಆಯುಸ್ಸನ್ನು ರಕ್ಷಿಸಿಕೊಳ್ಳಲಾರರು. ಏಕೆಂದರೆ 
ಅವರು ಸ್ವತಃ ಅಸ್ವತಂತ್ರರಾಗಿರುವರು. ॥ ೧೯ ॥ ನಿಜವಾದ 
ಪತಿಯು (ಪಾಲಿಸುವವನು) - ಸ್ವಯಂ ಪೂರ್ಣವಾಗಿ ನಿರ್ಭಯ 
ನಾಗಿ, ಭಯಭೀತರಾದ ಇತರ ಜನರನ್ನು ಎಲ್ಲ ರೀತಿಯಿಂದ ರಕ್ಷಿಸ 
ಬಲ್ಲನೋ ಅವನೇ ಆಗಿರುವನು. ಇಂತಹ ಪತಿಯು ಏಕಮಾತ್ರ 
ನೀನೇ ಆಗಿರುವೆ. ಒಬ್ಬರಿಂದ ಹೆಚ್ಚು ಈಶ್ವರರನ್ನು ಒಪ್ಪಿಕೊಂಡರೆ 
ಅವರಲ್ಲಿ ಒಬ್ಬರಿಗೊಬ್ಬರಿಂದ ಭಯ ಉಟಾಗುವ ಸಂಭವವು 

ಇಡೆ. ಆದುದರಿಂದ ವಿಶಕ್ಕಲ್ಲಾ ಒಬ್ಬನೇ ಪತಿಯಾಗಿರುವ ನಿನ್ನ 
ಲಾಭಕ್ಕಿಂತಲೂ ಅದಿಕವಾದ ಬೇರಾವುದನ್ನೂ ನಾನು ಎಣಿಸು 
ವುದಿಲ್ಲ ॥ ೨೦ ॥ ಭಗವತಾ | ನಿನ್ನ ಚರಣಕಮಲಗಳನ್ನು ಪೂಜಿ 
ಸುತ್ತಾ ಬೇರೆ ಏನನ್ನೂ ಬಯಸದಿರುವ ಸ್ಟ್ರೀಯಳ ಎಲ್ಲ ಕಾಮನೆಗಳು 
ಪೂರ್ಣವಾಗುತ್ತವೆ. ಆದರೆ ಯಾವುದಾದರೊಂದು ಕಾಮನೆಯಿಂದ 
ನಿನ್ನನ್ನು ಉಪಾಸನೆ ಮಾಡಿದರೆ, ಅವಳಿಗೆ ಭೋಗವು ಸಮಾಪ್ರ 
ವಾದಾಗ ನಾಶಹೊಂದುವಂತಹ ವಸ್ತುವನ್ನೇ ಕೊಡುವೆ. ಅದರಿಂದ 
ಅವಳು ಸಂತಪ್ರಳಾಗಬೇಕಾಗುತ್ತದೆ. ॥ ೨೧ ॥ ಎಲೈ ಅಜಿತನೇ 
ನನ್ನನ್ನು (ಐಶ್ವ 'ರ್ಯವನ್ನು ಪಡೆಯಲಿಕ್ಕಾಗಿ ಇಂದ್ರಿಯಸುಖದ 
ಅಭಿಲಾಷಿಗಳಾದ ಬ್ರಹ್ಹ-ರುದ್ರರೇ ಮುಂತಾದ ಸಮಸ್ತ 
ಸುರಾಸುರರು ಘೋರತಪಸ್ಸನ್ನು ಆಚರಿಸುತ್ತಾರೆ. ಆದರೆ ನನ್ನ 


578 


ಮತ್ಸಾಪ್ರಯೇತ ಜೇಶಸುರಾಸುರಾದಯ- 
ಸಪ್ಯಂತ ಉಗ್ರಂ ತಪ ಐಂದ್ರಿಯೇಧಿಯಃ । 
ಯತೇ ಭವತ್ಪಾದಪರಾಯಣಾನ್ನ ಮಾಂ 
ವಿಂದಂತ್ಯಹಂ ತ್ಪದ್ದ ದಯಾ ಯತೋಜಜಿತ ॥ ೨೨ ॥ 


ಸ ತ್ವಂ ಮಮಾಪ್ಯಚ್ಛುತ ಶೀರ್ಷ್ಣಿ ವಂದಿತಂ 

ಕರಾಂಬುಜಂ ಯತ್ತ ಫಧಾಯಿ ಸಾತ್ವತಾಮ್‌ I 
ಬಿಭರ್ಷಿ ಮಾಂ ಲಕ್ಷ್ಮವರೇಣ್ಯ ಮಾಯಯಾ 

ಕ ಈಶ್ವರಸ್ಯೇಹಿತಮೂಹಿತುಂ ವಿಭುರಿತಿ ॥ ೨೩ ॥ 


ರಮೃಕೇ ಚ ಭಗವತಃ ಪ್ರಿಯತಮಂ ಮಾತ್ಷ್ಯಮ- 
ವತಾರರೂಪಂ ತದ್ವರ್ಷಪುರುಷಸ್ಯ ಮನೋಃ ಪ್ರಾಕೃದ- 
ರ್ಶಿತಂ ಸ ಇದಾನೀಮಪಿ ಮಹತಾ ಭಕ್ತಿಯೋಗೇ- 
ನಾರಾಧಯತೀದಂ ಚೋದಾಹರತಿ ॥ ೨೪ ॥ ಓಂ ನಮೋ 
ಭಗವತೇ ಮುಖ್ಯತಮಾಯ ನಮಃ ಸತ್ತ್ವಾಯ ಪ್ರಾಣಾ- 
ಯೌಜಸೇ ಸಹಸೇ ಬಲಾಯ ಮಹಾಮತ್ತಾಯ ನಮ 
ಆತಿ ॥ ೨೫ ॥ 


ಅಂತರ್ಬಹಿಶ್ಚಾಖಿಲಲೋಕಪಾಲಕ್ಕೆ- 
ರದೃಷ್ಟರೂಪೋ ವಿಚರಸ್ಯುರುಸ್ಟನಃ [ 
ಸ ಈಶ್ವರಸ್ತ್ವಂ ಯ ಇದಂ ವಶೇಠ5ನಯ- 
ನ್ನಾಮ್ನಾ ಯಥಾ ದಾರುಮಯೀಂ ನರಃ ಸ್ವೀ ಯಮ್‌ ॥ ೨೬ ॥ 


ಯಂ ಲೋಕಪಾಲಾಃ ಕಿಲ ಮತ್ತರಜ್ಜರಾ 

ಹಿತ್ವಾ ಯತಂತೋಪಿ ಪೃಥಕ್ಷಮೇತ್ಯ ಚ | 
ಪಾತುಂ ನ ಶೇಕುರ್ದ್ವಿಪದಶ್ಚ ತುಷ್ಟದಃ 

ಸರೀಸೃಪಂ ಸ್ಥಾಣು ಯದತ್ರ ದೃಶ್ಯತೇ ॥ ೨೭॥ 


ಭವಾನ್‌ ಯುಗಾಂತಾರ್ಣವ ಊರ್ಮಿಮಾಲಿನಿ ೬ 
ಕ್ಟೋಣೀಮಿಮಾಮೋಷಧಿವೀರುಧಾಂ ನಿಧಿಮ್‌ । 
ಮಯಾ ಸಹೋರು ಕ್ರಮತೇ5ಜ ಓಜಸಾ 
ತಸ್ಮೈ ಜಗತ್ವ್ವಾಣಗಣಾತ್ಮನೇ ನಮ ಇತಿ ॥ ೨೮॥ 


ಹಿರಣ್ಣಯೇಪಿ ಭಗವಾನ್ನಿವಸತಿ ಕೂರ್ಮತನುಂ 
ಬಿಭ್ರಾಣಸ್ತಸ್ಯ ತತ್ವಿಯತಮಾಂ ತನುಮರ್ಯಮಾ ಸಹ 
ವರ್ಷಪುರುಷೈಃ ಪಿತೃಗಣಾಧಿಪತಿರುಪಧಾವತಿ ಮಂತ್ರ- 
ಮಿಮಂ ಚಾನುಜಪತಿ ॥ ೨೯ ॥ ಓಂ ನಮೋ ಭಗವತೇ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಚರಣಕಮಲಗಳ ಆಶ್ರಯ ಪಡೆದ ಭಕ್ತರಲ್ಲದೆ ನನ್ನನ್ನು ಯಾರೂ 
ಪಡೆಯಲಾರರು. ಏಕೆಂದರೆ, ನನ್ನ ಮನಸ್ಸಾದರೋ ನಿನ್ನಲ್ಲೇ 
ನೆಲೆಸಿದೆ. ॥ ೨೨ ॥ ಅಚ್ಯುತನೇ | ನೀನು ನಿನ್ನ ವಂದನೀಯ ಕರ 
ಕಮಲವನ್ನು ಭಕ್ತರ ಮಸ್ತಕದಲ್ಲಿರಿಸುವಂತೆ ನನ್ನ ತಲೆಯ 
ಮೇಲೆಯೂ ಇರಿಸು. ಎಲೈ ವರೇಣ್ಯನೇ | ನನ್ನನ್ನು ಕೇವಲ 
ಶ್ರೀಲಾಂಛನ (ಚಿಹ್ನೆ) ರೂಪದಲ್ಲಿ ವಕ್ಕಘ್ಠಳದಲ್ಲಿ ಧರಿಸಿದ್ದೀಯೆ. ಸರ್ವ 
ಸಮರ್ಥನು ನೀನು. ನೀನು ನಿನ್ನ ಮಾಯೆಯಿಂದ ಮಾಡುವ 
ಲೀಲೆಗಳ ರಹಸ್ಯವನ್ನು ಯಾವನು ತಿಳಿಯಬಲ್ಲನು ? ॥ ೨೩ ॥ 

ರಮ್ಯಕ ವರ್ಷದಲ್ಲಿ ಭಗವಂತನು ಅಲ್ಲಿಯ ಅಧಿಪತಿಯಾದ 
ಮನುವಿಗೆ ಹಿಂದೆ ತನ್ನ ಪರಮಪ್ರಿಯ ಮತ್ತ್ಯರೂಪವನ್ನು ತೋರಿ 
ದ್ವನು. ಮನುವು ಈಗಲೂ ಭಗವಂತನ ಅದೇ ರೂಪವನ್ನು ಅತ್ಯಂತ 
ಭಕ್ತಿಭಾವದಿಂದ ಉಪಾಸನೆ ಮಾಡುತ್ತಿದ್ದಾನೆ. ಅವನು ಈ ಮಂತ್ರ 
ವನ್ನು ಜಪಿಸುತ್ತಾ, ಸ್ತುತಿಸುತ್ತಿದ್ದಾನೆ - ಬಲರೂಪವಾದ ಮುಖ್ಯ 
ಪ್ರಾಣರೂಪಿಯೂ, ಮನೋಬಲ-ಬುದ್ಧಿಬಲ-ದೇಹಬಲ ರೂಪಿ 
ಯೂ, ಓಂಕಾರದ ಪರಮಾರ್ಥವೂ ಆಗಿರುವ ಸರ್ವಶ್ರೇಷ್ಠನಾದ 
ಭಗವಾನ್‌ ಮಹಾಮತ್ತನಿಗೆ ಮತ್ತೆ-ಮತ್ತೆ ನಮಸ್ಕಾರಗಳು. 
॥ ೨೪-೨೫ ॥ 

ಪ್ರಭೋ! ನಟನು ಸೂತ್ರದ ಬೊಂಬೆಯನ್ನು ಕುಣಿಸುವಂತೆ 
ಯೇ ನೀನು ಬ್ರಾಹ್ಮಣಾದಿ ನಾಮಗಳ ಹಗ್ಗದಿಂದ ಇಡೀ ವಿಶ್ವವನ್ನು 
ತನ್ನ ಅಧೀನದಲ್ಲಿಟ್ಟುಕೊಂಡು ಕುಣಿಸುತ್ತಿರುವೆ. ಆದ್ದರಿಂದ ನೀನೇ 
ಎಲ್ಲರ ಪ್ರೇರಕನಾಗಿರುವೆ. ನಿನ್ನನ್ನು ಬ್ರಹ್ಮಾದಿ ಲೋಕಪಾಲರೂ 
ಕೂಡ ನೋಡಲಾರರು. ಆದರೂ ನೀನು ಸಮಸ್ತ ಪ್ರಾಣಿಗಳ ಒಳಗೆ 
ಪ್ರಾಣರೂಪದಿಂದ, ಹೊರಗೆ ವಾಯುರೂಪದಿಂದ ನಿರಂತರವಾಗಿ 
ಸಂಚರಿಸುತ್ತಿರುವೆ. ವೇದವೇ ನಿನ್ನ ಮಹಾಶಬ್ದವಾಗಿದೆ. ॥ ೨೬॥ 
ಒಮ್ಮೆ ಇಂದ್ರಾದಿ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರಾಣ 
ಸ್ವರೂಪನಾದ ನಿನ್ನಲ್ಲಿ ಮತ್ಸರ ಉಂಟಾಗಿ ನಿನ್ನೊಡನೆ ಸ್ಪರ್ಧಿಸಿ 
ದರು. ಆಗ ನೀನು ಅವರನ್ನು ಬಿಟ್ಟು ದೇಹದಿಂದ ಅಗಲಿದಾಗ, 
ಅವರು ಎಷ್ಟೇ ಪ್ರಯತ್ನಿಸಿದರೂ ಒಬ್ಬೊಬ್ಬರಾಗಲೀ ಅಥವಾ ಒಟ್ಟಿಗೆ 
ಸೇರಿಕೊಂಡಾಗಲೀ ಮನುಷ್ಯ, ಪಶು, ಸ್ಥಾವರ-ಜಂಗಮ ಮುಂ 
ತಾದ ಕಂಡುಬರುವ ಯಾವ ದೇಹವನ್ನೂ ರಕ್ಷಿಸಲಾರದೆ ಹೋದರು. 
॥ ೨೭ ॥ "ಎಲೈ ಜನ್ನರಹಿತನಾದ ಸ್ವಾಮಿಯೇ | ನೀನು ನನ್ನೊಡನೆ 
ಸಮಸ್ತ ಔಷಧಿಗಳಿಗೂ ಮತ್ತು ಲತೆಗಳಿಗೂ ಆಶ್ರಯವಾಗಿರುವ ಈ 
ಪೃಥಿವಿಯನ್ನು ತೆಗೆದುಕೊಂಡು ದೊಡ್ಡ-ದೊಡ್ಡ ಎತ್ತರವಾದ 
ಅಲೆಗಳಿಂದ ಕೂಡಿದ ಪ್ರಳಯಸಮುದ್ರದಲ್ಲಿ ಭಾರೀ ಉತ್ಸಾಹ 
ದಿಂದ ವಿಹರಿಸಿದೆ. ನೀನು ಜಗತ್ತಿನ ಸಮಸ್ತ ಪ್ರಾಣಿಸಮುದಾಯದ 
ನಿಯಾಮಕನಾಗಿರುವೆ. ನಿನಗೆ ನನ್ನ ನಮಸ್ಕಾರವು.' ॥ ೨೮ ॥ 

ಹಿರಣ್ಣಯವರ್ಷದಲ್ಲಿ ಶ್ರೀಭಗವಂತನು ಕಚ್ಛಪರೂಪವನ್ನು 
ಧರಿಸಿ ವಾಸಿಸುವನು. ಅಲ್ಲಿಯ ನಿವಾಸಿಗಳೊಡನೆ ಪಿತೃಗಳ ರಾಜ 
ನಾದ ಅರ್ಯಮನು ಭಗವಂತನ ಪ್ರಿಯತಮವಾದ ಕೂರ್ಮ 
ಮೂರ್ತಿಯನ್ನು ಉಪಾಸನೆ ಮಾಡುತ್ತಾ ಈ ಮಂತ್ರವನ್ನು ನಿರಂತರ 
ವಾಗಿ ಜಪಿಸುತ್ತಿರುವನು. ॥ ೨೯ ॥ "ಸಮಸ್ತ ಸತ್ವಗುಣ ಸಂಪನ್ನನೂ, 
ತಿಳಿಯಲಾಗದ ನೆಲೆಯುಳ್ಳವನೂ, ಮಹಾದೇಹನೂ, ಮಹಾ 


18 ಅಧ್ಯಾಯ] 


ಪಂಚಮ ಸ್ಕಂಧ 


579 


ಅಕೂಪಾರಾಯ ಸರ್ವಸತ್ತ ುಣವಿಶೇಷಣಾಯಾನುಪ- 
ಲಕ್ಷಿತಸ್ನಾನಾಯ ನಮೋ ವರ್ಷ್ಗಣೇ ನಮೋ ಭೂಮ್ಲೇ 
ನಮೋ ನಮೋತವಸ್ಥಾನಾಯ ನಮಸ್ತೇ ॥ ೩೦ ॥ 


ಯದ್ರೂಪಮೇತನ್ನಿಜಮಾಯಯಾರ್ಪಿತ 
ಮರ್ಥಸ್ಪರೂಪಂ ಬಹುರೂಪರೂಪಿತಮ್‌ । 
ಸಂಖ್ಯಾ ನ ಯಸ್ಯಾಸ್ತ್ಯಯಥೋಪಲಂಭನಾತ್‌ 


ತಸ್ಮೈ ನಮಸ್ತೇ5 ವ್ಯಪದೇಶರೂಪಿಣೇ W ೩೧ ॥ 


ಜರಾಯುಜಂ ಸ್ವೇದಜಮಂಡಜೋದ್ದಿದಂ 
ಚರಾಚರಂ ದೇವರ್ಷಿಪಿತೃಭೂತಮೈಂದ್ರಿಯಮ್‌ । 
ದ್ಯೌಃ: ಖಂ ಕ್ಷಿತಿಃ ಶೈಲಸರಿತಮುದ್ರ- 


ದ್ವೀಪಗ್ರಹರ್ಕೇತ್ಯಭಿಧೇಯ ಏಕಃ 1೩೨॥ 


ಯಸ್ಮಿನ್ನಸಂಖ್ಯೇಯವಿಶೇಷನಾಮ- 

ರೂಪಾಕೃತೌ ಕವಿಭಿಃ ಕಲ್ಪಿಶೇಯಮ್‌ । 
ಸಂಖ್ಯಾ ಯಯಾ ತತ್ತ ಸೃಶಾಪನೀಯತೇ 

ತಸ್ಥೈ ನಮಃ ಸಾಂಖ್ಯನಿದರ್ಶನಾಯ ತೇ ಇತಿ ॥ ೩೩ ॥ 


ಉತ್ತರೇಷು ಚ ಕುರುಷು ಭಗವಾನ್ಯಜ್ಞಪುರುಷಃ 
ಕೃತವರಾಹರೂಪ ಆಸ್ತೇ ತಂ ತು ದೇವೀ ಹೈಷಾ ಭೂಃ ಸಹ 
ಕುರುಭಿರಸ್ಪಲಿತಭಕ್ತಿಯೋಗೇನೋಪಧಾವತಿ ಇಮಾಂ 
ಚ ಪರಮಾಮುಪನಿಷದಮಾವರ್ತಯತಿ ॥ ೩೪ ॥ ಓಂ 
ನಮೋ ಭಗವತೇ ಮಂತ್ರತತ್ತ್ವಲಿಂಗಾಯ ಯಜ್ಞಕ್ರತವೇ 
ಮಹಾದ್ದರಾವಯವಾಯ ಮಹಾಪುರುಷಾಯ ನಮಃ 
ಕರ್ಮ ಶುಕ್ಷಾಯ ತ್ರಿಯುಗಾಯ ನಮಸ್ತೇ ॥ ೩೫ ॥ 


ಯಸ್ಯ ಸ್ವರೂಪಂ ಕವಯೋ ವಿಶಶ್ಚಿತೋ 

ಗುಣೇಷು ದಾರುಪ್ವಿವ ಜಾತವೇದಸಮ್‌ । 
ಮಥ್ನಂತಿ ಮಥ್ನಾ ಮನಸಾ ದಿದೃಕ್ಚವೋ 

ಗೂಢಂ ಕ್ರಿಯಾರ್ಥ್ಹೈರ್ನಮ ಈರಿತಾತ್ನನೇ ॥ ೩೬ ॥ 


ಪುರುಷನೂ, ವಿನಾಶರಹಿತನೂ, ಸರ್ವಾಧಾರನೂ ಆದ ಕೂರ್ಮ 
ರೂಪೀ ಭಗವಂತನೇ | ನಿನಗೆ ಮತ್ತೆ-ಮತ್ತೆ ನಮಸ್ಕಾರಗಳು. 
1೩೦॥ 

ಭಗವಂತನೇ | ಅನೇಕ ರೂಪಗಳಲ್ಲಿ ಕಂಡು ಬರುವ ಈ ದೃಶ್ಯ 
ಪ್ರಪಂಚವು ಮಿಥ್ಯೆಯೇ ಆಗಿದ್ದು ವಾಸ್ತವವಾಗಿ ಇದರ ಯಾವುದೇ 
ಗಣನೆ ಇಲ್ಲದಿದ್ದರೂ, ಇದು ಮಾಯೆಯಿಂದ ಪ್ರಕಾಶಿತವಾಗುವ 
ನನ್ನ ಸ್ವರೂಪವೇ ಆಗಿದೆ. ಇಂತಹ ಅನಿರ್ವಚನೀಯನಾದ ನಿನಗೆ 
ನನ್ನ ನಮಸ್ಕಾರಗಳು. ॥ ೩೧ ॥ ಜರಾಯುಜ, ಸ್ವೇದಜ, ಅಂಡಜ, 
ಉದ್ದಿಜ್ಜ, ಜಂಗಮ, ಸ್ಥಾವರ, ದೇವತೆಗಳು, ಪಿತೃಗಳು, ಖಷಿ 
ಗಳು, ಭೂತಗಳು, ಇಂದ್ರಿಯಗಳು, ಸ್ವರ್ಗ, ಆಕಾಶ, ಪೃಥಿವಿ, 
ಪರ್ವತ, ನದಿ, ಸಮುದ್ರ, ದ್ವೀಪ, ಗ್ರಹ ಮತ್ತು ನಕ್ಷತ್ರ ಮುಂತಾದ 
ಬೇರೆ-ಬೇರೆ ಹೆಸರುಗಳಿಂದ ಕರೆಯಲಡುವವನು ನೀನೊಬ್ಬನೇ. 
॥ ೩೨ ॥ ನೀನು ಅಸಂಖ್ಯವಾದ ನಾಮ-ರೂಪ-ಆಕೃತಿಗಳಿಂದ 
ಕೂಡಿರುವೆ. ನಿನ್ನಲ್ಲಿ ಕಪಿಲರೇ ಮುಂತಾದ ಮಹರ್ಷಿಗಳಿಂದ ಕಲ್ಪಿತ 
ವಾದ ೨೪ ತತ್ತ್ವಗಳು ಯಾವ ತತ್ವ್ವಜ್ಞಾನದಿಂದ ನೀಗಿಸಲ್ಪಡು 
ವುದೋ ಅಂತಹ ಸಾಂಖ್ಯಸಿದ್ಧಾಂತ ರೂಪಿಯಾದ ನಿನಗೆ ನನ್ನ 
ನಮಸ್ಕಾರಗಳು. ॥ ೩೩ ॥ 

ಉತ್ತರಕುರುವರ್ಷದಲ್ಲಿ ಭಗವಾನ್‌ ಯಜ್ಞಘುರುಷನು 
ವರಾಹ ರೂಪವನ್ನು ಧರಿಸಿ ವಿರಾಜಿಸುತ್ತಿರುವನು. ಅಲ್ಲಿಯ ನಿವಾಸಿ 
ಗಳೊಡನೆ ಸಾಕ್ಟಾತ್‌ ಪೃಥಿವಿದೇವಿಯು ನಿಶ್ಚಲವಾದ ಭಕ್ತಿಯೋಗ 
ದಿಂದ ಆ ಯಜ್ಞವರಾಹಸ್ವಾಮಿಯನ್ನು ಉಪಾಸನೆಮಾಡುತ್ತಾ ಈ 
ಮಂತ್ರವನ್ನು ಜಪಿಸುತ್ತಿರುವಳು -॥ ೩೪ ॥ ಓ ಭಗವಂತನೇ! 
ಯಾರ ತತ್ತ್ವವನ್ನು ಮಂತ್ರಗಳಿಂದ ತಿಳಿಯಲಾಗುತ್ತದೋ, ಯಾರು 
ಯಜ್ಞ ಮತ್ತು ಕ್ರತುಸ್ವರೂಪನೋ, ದೊಡ್ಡ-ದೊಡ್ಡ ಯಜ್ಞಗಳು 
ಯಾರ ಅವಯವಗಳಾಗಿವೆಯೋ, ಆ ಓಂಕಾರಸ್ವರೂಪನೂ, ಶುಕ್ಲ 
ಮಯ ತ್ರಿಯುಗಮೂರ್ತಿಯೂ, ಆದ ಭಗವಾನ್‌ ಪುರು 
ಷೋತ್ತಮ ವರಾಹಸ್ವಾಮಿಗೆ ಮತ್ತೆ-ಮತ್ತೆ ನಮಸ್ಕಾರಗಳು. 
॥೩೫॥ 

ಯತ್ವಿಜರು ಅರಣಿ ಎಂಬ ಕಟ್ಟಿಗೆಯನ್ನು ಕಡೆದು ಅಡಗಿರುವ 
ಅಗ್ನಿಯನ್ನು ಪ್ರಕಟಗೊಳಿಸುವಂತೆಯೇ ಕರ್ಮಾಸಕ್ಕಿ ಮತ್ತು ಕರ್ಮ 
ಫಲದ ಕಾಮನೆಯಿಂದ ಅಡಗಿರುವ ಯಾರ ರೂಪವನ್ನು 
ನೋಡುವ ಇಚ್ಛೆಯಿಂದ ತತ್ತ್ವಾನ್ವೇಷಣೆಯಲ್ಲಿ ನಿಷ್ಠಾತರಾದ 
ಪಂಡಿತ ಜ್ಞಾನಿಗಳು ತಮ್ಮ ವಿವೇಕದಿಂದ ಕೂಡಿದ ಮನರೂಪೀ 
ಮಂಥನಕಾಷ್ಠದಿಂದ ಶರೀರ ಮತ್ತು ಇಂದ್ರಿಯಗಳನ್ನು ಕಡೆದು ನಿನ್ನ 
ಸ್ವರೂಪವನ್ನು ಕಾಣುವರು. ಹೀಗೆ ಭಕ್ತರಿಗೆ ಮಾತ್ರ ನಿಜಸ್ವರೂಪ 
ವನ್ನು ತೋರಿಸುವ ನಿನಗೆ ನಮಸ್ಕಾರವು. ॥ ೩೬ ॥ ವಿಚಾರ ಹಾಗೂ 
ಯಮ-ನಿಯಮಾದಿ ಯೋಗಸಾಧನೆಯಿಂದ ನಿಶ್ಚಯಾತ್ಮಿಕವಾದ 
ಬುದ್ಧಿಯು ಉಂಟಾದ ಮಹಾಪುರುಷರು - ದ್ರವ್ಯ (ವಿಷಯ), 
ಕ್ರಿಯೆ (ಇಂದ್ರಿಯಗಳ ವ್ಯಾಪಾರ), ಹೇತು (ಇಂದ್ರಿಯಾಧಿಷ್ಠಿತ 
ದೇವತೆಗಳು), ಅಯನ (ಶರೀರ), ಈಶ, ಕಾಲ ಮತ್ತು ಕರ್ತಾ 
(ಅಹಂಕಾರ) ಮುಂತಾದ ಮಾಯೆಯ ಕಾರ್ಯವನ್ನು ನೋಡಿ 
ಯಾರ ನಿಜವಾದ ಸ್ವರೂಪವನ್ನು ನಿಶ್ಚಯಿಸುವರೋ, ಅಂತಹ 


580 


ದ್ರವ್ಯಕ್ತಿ ಕ್ರ ಯಾಹೇತ್ಚಯನೇಶಕತ್ಛ ೯ಭಿ- 
ರ್ಮಾಯಾಗುಣೈರ್ವಸ್ತುನಿರೀಕ್ಷಿತಾತ್ಮನೇ I 
ಅನ್ನೀಕ್ಸಯಾಂಗಾತಿಶಯಾತ್ಮಬುದ್ಧಿಭಿ- 


ರ್ನಿರಸ್ಸಮಾಯಾಕೃತಯೇ ನಮೋ ನಮಃ ॥೩೭॥ 


ಕರೋತಿ 'ವಿಶ್ಪಸ್ಥಿತ ಸಂಯಮೋದಯಂ 


ಯಸ್ಯೇಪ್ಠಿತಂ ನೇಪ್ಲಿತಮೀಕ್ಸಿತುರ್ಗುಣೈೆ: 1 
ಮಾಯಾ ಯಥಾ5ಯೋ ಭ್ರಮತೇ ತದಾಶ್ರಯಂ 


ಗ್ರಾಪ್ಲೋ ನಮಸ್ತೇ ಗುಣಕರ್ಮಸಾಕ್ಷಿಣೇ ॥ ೩೮ ॥ 


ಮಥ್ಯ ದೈತ್ಯಂ ಪ್ರತಿವಾರಣಂ ಮೃಧೇ 

ಯೋ ಮಾಂ ರಸಾಯಾ ಜಗದಾದಿಸೂಕರಃ | 
ಕೃತ್ವಾಗ್ರದಂಷ್ಟ್ರೇ ನಿರಗಾದುದನ್ನತಃ 

ಕ್ರೀಡನ್ನಿವೇಭಃ ಪ್ರಣತಾಸ್ಥಿ ತಂ ವಿಭುಮಿತಿ ॥ ೩೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಮಾಯಾ ಆಕೃತಿಗಳಿಂದ ರಹಿತನಾದ ನಿನಗೆ ಮತ್ತೆ-ಮತ್ತೆ ನಮಸ್ಕಾ 
ರಗಳು. ॥ ೩೭॥ ಸರ್ವಕ್ಕೂ ಸಾಕ್ಷಿಯಾಗಿರುವ ನಿನ್ನ ಪೃಥ್ವಿಯೇ 
ಮುಂತಾದ. ಸಂಕಲ್ಪವು ತನಗಾಗಿ ಇರದೆ ಸಮಸ್ತ ಪ್ರಾಣಿಗಳಿಗಾಗಿ 
ಇರುತ್ತದೆ. ಮಾಯೆ ಎಂಬುದು ಜಡವಾಗಿದ್ದರೂ ನಿನ್ನ ಸಾನಿಧ್ಯ 

ವನ್ನು ಪಡೆದು - ಸೂಜಿಗಲ್ಲು ಜಡವಾದ ಕಬ್ಬಿಣವನ್ನು ಆಡಿಸುವ 
ಎ ತನ್ನ ಗುಣಗಳಿಂದ ಜಗತ್ತಿನ ಸ್ಥ ಸೃಷ್ಟಿಯೇ 'ಮುಂತಾದ ಕಾರ್ಯ 
ಗಳನ್ನು ನಡೆಸುತ್ತಿದೆ. ಹೀಗೆ ಎಲ್ಲರ ' ಮನಸ್ಸುಗಳಿಗೂ, ಗುಣಗಳಿಗೂ, 
ಕರ್ಮಗಳಿಗೂ ಸಾಕ್ಷಿಯಾಗಿರುವ ನಿನಗೆ ಅನಂತ ನಮಸ್ಕಾರಗಳು. 
॥ ೩೮ ॥ ನೀನು ಜಗತ್ತಿನ ಕಾರಣವಾದ ಆದಿಸೂಕರನಾಗಿರುವೆ. 
ಒಂದು ಆನೆಯು ಮತ್ತೊಂದು ಆನೆಯನ್ನು ಹಿಡಿಯುವಂತೆ, 
ಗಜರಾಜನಂತೆ ಕ್ರೀಡಿಸುತ್ತಾ "ನೀನು ಪ್ರತಿದ್ವ ಂದೀ ಹಿರಣ್ಯಾಕ್ಷ ದೈತ್ಯ 
ನನ್ನು ಯುದ್ಧದಲ್ಲಿ ಸಂಹರಿಸಿ ನನ್ನು ತನ್ನ ಕೋರೆದಾಡೆಗಳ 
ತುದಿಯಲ್ಲಿ ಇಟ್ಟುಕೊಂಡು ರಸಾತಳದಿಂದ ಪ್ರಳಯಪಯೋಧಿ 
ಯಿಂದ ಹೊರಗೆ ತಂದಿದ್ದೆ ಸರ್ವಶಕ್ತಿವಂತನಾದ ನಿನಗೆ ನಾನು 
ಪುನಃ ಪುನಃ ನಮಸ್ಕರಿಸುತ್ತೇನೆ. ॥ ೩೯ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಥಂಧೇ 
ಭುವನಕೋಶವರ್ಣನಂ ನಾಮಾಷ್ಟಾದಶೋ5ಧ್ಯಾಯಃ॥ ೧೮ ॥ 


yy 
ಹತೊಂಭತನೆಯ ಅಧಾಯ 
ಕೆ ಗ್‌ fy 
ಕಿಂಪುರುಷವರ್ಷ ಮತ್ತು ಭಾರತವರ್ಷಗಳ ವರ್ಣನೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಮಹಾ 
ರಾಜನೇ! ಕಿಂಪುರುಷವರ್ಷದಲ್ಲಿ ಶ್ರೀಲಕ್ಷ್ಮಣನ ಅಣ್ಣನೂ, ಆದಿ 
ಕಿಂಪುರುಷೇ ವರ್ಷೇ ಭಗವಂತಮಾದಿಪುರುಷಂ | ಪುರುಷನೂ, ಸೀತೆಯ ಹೃದಯಾಭಿರಾಮನೂ ಆದ ಭಗವಾನ್‌ 


ಲಕ್ಷ್ಮಣಾಗ್ರಜಂ ಸೀತಾಭಿರಾಮಂ ರಾಮಂ ತಚ್ಚರಣಸಂ- 
ನಿಕರ್ಷಾಭಿರತಃ ಪರಮಭಾಗವತೋ ಹನುಮಾನ್‌ ಸಹ 
ಕಿಂಪುರುಷ್ಠೆರವಿರತಭಕ್ಕಿರುಪಾಸ್ತೇ ॥ ೧ ॥ ಆರ್ಷ್ಟಿಷೇಣೇನ 
ಸಹ ಗಂಧರ್ವೈೆರನುಗೀಯಮಾನಾಂ ಪರಮಕಲ್ಯಾಣೀಂ 
ಭರ್ತೃಭಗವತ್ವ ಕಥಾಂ ಸಮುಪಶೃ್ಚಣೋತಿ ಸ್ವಯಂ ಚೇದಂ 
ಓಂ ನಮೋ ಭಗವತೇ ಉತ್ತಮ- 
ಶ್ಲೋಕಾಯ ನಮ ಆರ್ಯಲಕ್ಷಣಶೀಲವ್ರತಾಯ ನಮ 
ಉಪಶಿಕ್ಷಿತಾತ್ಮನ ಉಪಾಸಿತಲೋಕಾಯ ನಮಃ: ಸಾಧು- 
ವಾದನಿಕಷಣಾಯ ನಮೋ ಬ್ರಹ್ಮಣ್ಯದೇವಾಯ ಮಹಾ- 
ಪುರುಷಾಯ ಮಹಾರಾಜಾಯ ನಮ ಅತಿ ॥ ೩ ॥ 


ಗಾಯತಿ ॥ ೨ ॥ 


| ವನು. ॥ ೨॥ 


ಶ್ರೀರಾಮಚಂದ್ರನ ಅಡಿದಾವರೆಗಳ ಸಾನ್ನಿಧ್ಯದಲ್ಲಿ ಸದಾ ಆಸಕ್ತ 
ನಾಗಿರುವ ಪರಮಭಾಗವತೋತ್ತಮ ಆಂಜನೇಯನು ಇತರ ಕಿನ್ನರ 
ರಿಂದೊಡಗೂಡಿ ನಿಶ್ಚಲವಾದ ಭಕ್ತಿಭಾವದಿಂದ ಶ್ರೀರಾಮದೇವ 
ರನ್ನು ಉಪಾಸನೆ ಮಾಡುತ್ತಿರುವನು. ॥ ೧॥ ಅಲ್ಲಿ ಇತರ 
ಗಂಧರ್ವರೊಡನೆ ಆರ್ಷ್ಟಿಷೇಣನು ಪ್ರಭುವಾದ ಶ್ರೀರಾಮದೇವರ 
ಪರಮಕಲ್ಯಾಣಗುಣಮಯವಾದ ಕಥೆಯನ್ನು ಗಾನಮಾಡುತ್ತಿರು 
ವನು. ಹನುಮಂತನು ಅದನ್ನು ಕೇಳಿ ಸವಿಯುತ್ತಾ ತಾನು ಈ 
ಮಂತ್ರವನ್ನು ಜಪಿಸುತ್ತಾ ಶ್ರೀರಾಮದೇವರನ್ನು ಹೀಗೆ ಸ್ತುತಿಸು 
ಓಂಕಾರಸ್ವರೂಪನೂ, ಉತ್ತಮಕೀರ್ತಿಯುಳ್ಳ 
ವನೂ ಆದ ಭಗವಾನ್‌ ಶ್ರೀರಾಮನಿಗೆ ನಮಸ್ಕಾರವು. ಆರ್ಯರ 
ಲಕ್ಷಣ, ಶೀಲ ಮತ್ತು ವ್ರತಗಳಿಂದ ಸಂಪನ್ನನಾಗಿರುವ ಪ್ರಭುವಿಗೆ 
ನಮಸ್ಕಾರವು. ಪರಮ ಸಂಯಮದಿಂದ ಕೂಡಿದ ಚಿತ್ತವುಳ್ಳವ 
ನಾಗಿ, ಲೋಕಾರಾಧನೆಯಲ್ಲಿ ತತ್ತರನಾಗಿ, ಸಾಧುತ್ವಕ್ಕೆ ಒರೆಗಲ್ಲಾಗಿ 
ರುವ ಸ್ವಾಮಿಗೆ ನಮಸ್ಕಾರವು. ಬ್ರಾಹ್ಮಣರಿಗೆ ಹಿತಕರವಾಗಿರುವ 


19 ಅಧ್ಯಾಯ] 


581 


ಷಂ ಸರೆ... ಎ್ತ್ಲ್ತ್ಞ 35೫ 501 


ಯತ್ತದ್ದಿಶುದ್ದಾನುಭವಮಾತ್ರಮೇಕಂ 
ಸ್ವತೇಜಸಾ ಧ್ವಸ್ತಗುಣವ್ಯವಸ್ವಮ್‌ । 

ಪ್ರತ್ಯಕ್‌ ಪ್ರಶಾಂತಂ ಸುಧಿಯೋಪಲಂಭನಂ 
ಹೃನಾಮರೂಪಂ ನಿರಹಂ ಪ್ರಪದ್ಯೇ 


ಮರ್ತ್ಯಾವತಾರಸ್ತಿ ಹ ಮರ್ತ್ಯಶಿಕ್ಟಣಂ 
ರಕ್ಟೋವಧಾಯೈವ ನ ಕೇವಲ6 ವಿಭೋಃ 

ಕುತೋತನ್ಯಥಾ ಸ್ಯಾದ್ರಮತಃ ಸ್ವ ಆತ್ಮನಃ 
ಸೀತಾಕೃತಾನಿ ವ್ಯಸನಾನೀಶ್ವರಸ್ಯ ॥1 ೫ ॥ 


ನ ವೈ ಸ ಆತ್ಮಾ5 $ತ್ಗವತಾಂ ಸುಹ್ಪತ್ತಮಃ 


ಸಕ್ಕಸ್ಪಿಲೋಕ್ಕಾಂ ಭಗವಾನ್ಹಾಸುದೇವಃ | 
ನ ಸ್ವೀಕೃತಂ ಕಶ್ಶಲಮಶ್ನುವೀತ 
ನ ಲಕ್ಷ್ಮಣಂ ಚಾಪಿ ವಿಹಾತುಮರ್ಹತಿ ॥ ೬ ॥ 
ನ ಜನ್ಮ ನೂನಂ ಮಹತೋ ನ ಸೌಭಗಂ 
ನ ವಾಜ್ನ ಬುದ್ಧಿರ್ನಾಕೃತಿಸ್ತೋಷಹೇತು: | 
ತೈರ್ಯದ್ದಿಸ್ಪಷ್ಟಾನಪಿ ನೋ ವನೌಕಸ- 
॥ ೭ ॥ 


ಶ್ಚಕಾರ ಸಖ್ಯೇ ಬತ ಲಕ್ಷ್ಮಣಾಗ್ರಜಃ 


ಸುರೋತಸುರೋ ವಾಷ್ಠ್ಕಥ ವಾನರೋ ನರಃ 

ಸರ್ವಾತ್ಮನಾ ಯಃ ಸುಕೃತಜ್ಞಮುತ್ತಮಮ್‌ I 
ಭಜೇತ ರಾಮಂ ಮನುಜಾಕೃತಿಂ ಹರಿಂ 

ಯ ಉತ್ತರಾನನಯತ್ಕೋಸಲಾನ್‌ದಿವಮಿತಿ ॥ ೮॥ 


ದೇವನಿಗೆ ನಮಸ್ಕಾರವು. ಮಹಾಪುರುಷನೂ, ಮಹಾರಾಜನೂ ಆದ 
ಶ್ರೀರಾಮಚಂದ್ರನಿಗೆ ಪುನಃ ಪುನಃ ನನ್ನ ನಮಸ್ಕಾರಗಳು. ॥ ೩ ॥ 
ಓ ಭಗವಯಾ! ಪರಿಶುದ್ಧ ಜ್ಞಾನಸ್ವರೂಪನೂ, ಅದ್ವಿತೀ 
ಯನೂ, ತ್ರಿಗುಣಾತೀತವಾದ ತನ್ನ ತೇಜಸ್ವರೂಪದ ತ್ರಿಗುಣ 
ಕಾರ್ಯಗಳ ರಚನೆಯನ್ನು ತೊಡೆದುಹಾಕಿದ ತುರೀಯನೂ, 
ಅಂತರಾತ್ಮನೂ, ಪ್ರಶಾಂತನೂ, ಶುದ್ಧವಾದ ಬುದ್ಧಿಯಿಂದಲೇ 
ಗ್ರಒಸಲ್ಪಡುವವನೂ, ನಾಮ-ರೂಪರಹಿತನೂ, ಅಹಂಭಾವ 
ರಹಿತನೂ ಆದ ನಿನ್ನನ್ನುಶರಣು ಹೊಂದುತ್ತೇನೆ. ॥ ೪ ॥ ಪ್ರಭೋ! 
ನಿನ್ನ ಮನುಷ್ಯಾವತಾರವು ಕೇವಲ ರಾಕ್ಷಸರ ಸಂಹಾರಕ್ಕಷ್ಟೇ ಅಲ್ಲ; 
ಇದರ ಮುಖ್ಯ ಉದ್ದೇಶ ಮನುಷ್ಯರಿಗೆ ಶಿಕ್ಷಣ ನೀಡುವುದೇ ಆಗಿದೆ. 
ಇಲ್ಲದಿದ್ದರೆ ತನ್ನ ಸ್ವರೂಪದಲ್ಲೇ ಸದಾ ರಮಿಸುತ್ತಿರುವ ಆನಂದಮ 
ಯನೂ, ಸರ್ವೇಶ್ವರನೂ ಆದ ನಿನಗೆ ಸೀತಾದೇವಿಯ ಅಗಲಿಕೆಯ 
ದುಃಖವು ಹೇಗಾಗ ಬಲ್ಲದು? ॥ ೫॥ ನೀನು ಧೀರ ಪುರುಷರ 
ಆತ್ಮನಾಗಿದ್ದು,* ಪ್ರಿಯತಮ ಭಗವಾನ್‌ ವಾಸುದೇವನಾಗಿರುವೆ. 
ಮೂರುಲೋಕಗಳಲ್ಲಿ ಯಾವುದೇ ವಸ್ತುವಿನಲ್ಲಿಯೂ ನಿನಗೆ 
ಆಸಕ್ಕಿಯು ಇಲ್ಲ ಇಂತಹ ನಿನಗೆ ಸ್ವ್ರೀಸಂಬಂಧವಾದ ದುಃಖ 
ವಾಗಲೀ, ಪ್ರಾಣಪ್ರಿಯನಾದ ತಮ್ಮನಾದ ಲಕ್ಷ್ಮಣನನ್ನು ತೊರೆ 
ವ ಪ್ರಸಂಗವಾಗಲೀ ಹೇಗೆ ಒದಗುತ್ತಿದ್ದವು 9॥೬॥ ನಿನ್ನ ಈ 
ವ್ಯಾಪಾರಗಳೆಲ್ಲ ಕೇವಲ ಲೋಶಶಿಕ್ಟಣಕ್ಕಾಗಿಯೇ ಇವೆ. ಲಕ್ಷ್ಮಣಾಗ್ರ 
ಜನೇ! ಉತ್ತಮ ಕುಲದಲ್ಲಿ ಹುಟ್ಟುವುದು, ಸುಂದರತೆ, ವಾಕ್ಚಾ 
ತುರ್ಯ, ಬುದ್ಧಿಮತ್ತೆ, ಉತ್ತಮವಾದ ಆಕೃತಿ ಇವುಗಳಲ್ಲಿ ಯಾವ 
ಗುಣವು ನಿನ್ನ ಪ್ರಸನ್ನತೆಗೆ ಕಾರಣವಾಗಲಾರದು. ಇದನ್ನು ತೋರಿಸು 
ವುದಕ್ಕಾಗಿ ಇವೆಲ್ಲ ಗುಣಗಳಿಂದ ರಹಿತರಾದ ನಮ್ಮಂತಹ 
ವನವಾಸೀ ವಾನರರೊಂದಿಗೆ ಸ್ನೇಹವನ್ನು ಬೆಳೆಸಿದೆ. ॥ ೭ ॥ ದೇವತೆ 
ಗಳು, ಅಸುರರು, ವಾನರರು, ಮನುಷ್ಯರು - ಇವರಲ್ಲಿ ಯಾರೇ 
ಆಗಿರಲೀ, ಎಲ್ಲ ರೀತಿಯಿಂದಲೂ ಶ್ರೀರಾಮರೂಪನಾದ ನಿನ್ನನ್ನೇ 
ಭಜಿಸಬೇಕು. ಏಕೆಂದರೆ, ನೀನು ಮನುಷ್ಯರೂಪದಲ್ಲಿ ಸಾಕ್ಟಾತ್‌ 
ಶ್ರೀಹರಿಯೇ ಆಗಿರುವೆ. ನಿನ್ನ ಸೇವಕರು ಮಾಡಿದ ಅಲ್ಪ ಸೇವೆ 
ಯನ್ನು ಬಹಳ ಹೆಚ್ಚು ಎಂದು ನೀನು ತಿಳಿಯುತ್ತೀಯೆ. ನೀನು ನಿನ್ನ 
ದಿವ್ಯಧಾಮಕ್ಕೆ ತೆರಳುವಾಗ ಸಮಸ್ತ ಉತ್ತರಕೋಸಲ ನಿವಾಸಿಗಳನ್ನು 
ನಿನ್ನ ಜೊತೆಗೆ ಒಯ್ದಿರುವಂತಹ ಆಶ್ರಿತವತ್ಸಲನಾಗಿರುವೆ. ॥ ೮ ॥ 


hd 'ಭಗವಂತನಾದರೋ ಎಲ್ಲರ ಆತ್ಮನಾಗಿರುವನು. ಹಾಗಿರುವಾಗ ಇಲ್ಲಿ ಅವನನ್ನು ಆತ್ಮವಾನ್‌ ( ಧೀರ) ಪುರುಷರ ಆತ್ಮಾ ಎಂದು ಏಕೆ ಹೇಳಲಾಗಿದೆ ?' 
ಎಂಬ ಪ್ರಶ್ನೆ ಇಲ್ಲಿ ಉಂಟಾಗಬಹುದು. ಇದರ ಉತ್ತರ - ಅವನು ಎಲ್ಲರ ಆತ್ಮನಾಗಿದ್ದರೂ ಅವನನ್ನು ಕೇವಲ ಆಸ್ಮಜ್ಞಾನಿಗಳೇ ತಮ್ಮ ಆತ್ಮರೂಪದಿಂದ 
ಅನುಭವಿಸುತ್ತಾರೆ - ಬೇರೆಯವರು ಇಲ್ಲ ಶ್ರುತಿಯಲ್ಲಿ ಆತ್ಮಸಾಕ್ಷಾತ್ಕಾರ ಮಾತುಬರುವಲ್ಲಿ ಆತ್ಮನನ್ನು, ತಿಳಿದವರಿಗೆ 'ಧೀರ' ಎಂಬ ಶಬ್ದದ $ ಪ್ರಯೋಗ 
ಮಾಡಲಾಗಿದೆ. “ಕೆಶ್ಚಿದ್ದೀರ: ಪ್ರತ್ಯಗಾತ್ಗಾನಮೈಕ್ಷತ' “ನಃ ಶುಶ್ರುಮಧೀರಾಣಾಮ್‌' ಇತ್ಯಾದಿ. ಅದಕ್ಕಾಗಿ ಇಲ್ಲಿಯೂ ಭಗವಂತನನ್ನು ಆತ್ಮವಾನ್‌ ಅಥವಾ 


ಧೀರಪುರುಷರ ಆತ್ಮಾ “ಎಂದು ಹೇಳಲಾಗಿದೆ. 


ಒಮ್ಮೆ ಭಗವಾನ್‌ ಶ್ರೀರಾಮನು ಏಕಾಂತದಲ್ಲಿ ಓರ್ವ ದೇವದೂತನೊಂದಿಗೆ ಮಾತಾಡುತ್ತಿದ್ದನು. ಆಗ ಲಕ್ಷ್ಮಣನು ಕಾವಲಾಗಿದ್ದನು. "ಈ 
ಸಮಯದಲ್ಲಿ ಯಾರಾದರೂ ಒಳಗೆ ಬಂದರೆ ಅವನು ನನ್ನ ಕೈಯಿಂದ ಕೊಲ್ಲಲಡುವನು' ಎಂಬ ಭಗವಂತನ ಆಜ್ಞೆ ಇತ್ತು. ಇಷ್ಟ ಷ್ಠರಲ್ಲಿ 
ದುರ್ವಾಸಮಹಾಮುನಿಗಳು ಆಗಮಿಸಿದರು. ಅವರು ಲಕ್ಷ್ಮ ನನ್ನು ಒಳಗೆ ಹೋಗಿ ತಾನು ಬಂದಿರುವ ಸಮಾಚಾರ ತಿಳಿಸುವಂತೆ ಒತ್ತಾಯಿಸಿದರು. 


ಲಕ ಕ್ಲಣನು ಹಾಗೆ ಮಾಡಲು - 


ಇದರಿಂದ ತನ್ನ ಪ್ರತಿಜ್ಞೆ ಗನುಸಾರ ಭೆಗವಂತನು ಚಿಂತಿತನಾದನು. ಆಗ ವಸಿಷ್ಠರು ಹೇಳಿದರು - ಲಕ್ಷ್ಮ ಣನನ್ನು ಕೊಲ್ಲದೆ 


ಅವನನ್ನು ತ್ವಜಿಸಿಬಿಡು. ಏಕೆಂದರೆ ತನ್ನ ಪ್ರಿಯಜನರ ತ್ಯಾಗವು ಮರಣದಂಡನೆಗೆ ಸಮಾನವಾಗಿದೆ. ಇದರಿಂದ ಭಗವಂತನು ಅವನನ್ನು ತ್ರ ಜಿಸಿಬಿಟ್ಟನು. 


582 


ಭಾರತೇ5ಪಿ ವರ್ಷೇ ಭಗವಾನ್ನರನಾರಾಯಣಾಖ್ಯ 
ಆಕಲ್ಟಾ ಂತಮುಪಚಿತಧರ್ಮಜಾ ್ಲನವೈರಾಗ್ಯೆ ಶರ್ಯೋ- 
_ಪಶಮೋಪರಮಾತ್ಕೋಪಲಂಭನಮನುಗ್ರಹಾಯಾತ್ಮ- 
ವತಾಮನುಕಂಪಯಾ ತಪೋಠವ್ಯಕ್ತಗತಿಶ್ಚರತಿ ॥೯॥ ತಂ 
ಭಗವಾನ್ನಾರದೋ ವರ್ಣಾಶ್ರಮವತೀಭಿರ್ಭಾರತೀಭಿ: 
ಪ್ರಜಾಭಿರ್ಭಗವತ್ತ್ಕೋಕ್ತಾಭ್ಯಾಂ 
ಭಗವದನುಭಾವೋಪವರ್ಣನಂ ಸಾವರ್ಣೇರುಪದೇಕ್ಸ್ಯ- 
ಮಾಣಃ ಪರಮಭಕ್ತಿಭಾವೇನೋಪಸರತಿ ಇದಂ ಚಾಭಿಗೃ- 
ಣಾತಿ॥ ೧೦ ॥ ಓಂ ನಮೋ ಭಗವತೇ ಉಪಶಮಶೀ- 
ಲಾಯೋಪರತಾನಾತ್ಮ್ಯಾಯ ನಮೋಕಿಂಚನವಿತ್ತಾಯ 
ಯಷಿಯಷಭಾಯ ನರನಾರಾಯಣಾಯ ಪರಮಹಂಸ- 
ಪರಮಗುರವೇ ಆತ್ಮಾರಾಮಾಧಿಪತಯೇ ನಮೋ ನಮ 
ಇತಿ ॥ ೧೧ ॥ ಗಾಯತಿ ಚೇದಮ್‌ 


ಸಾಂಖ್ಯಯೋಗಾಭ್ಯಾಂ 


ಕರ್ತಾಸ್ಯ ಸರ್ಗಾದಿಷುಯೋ ನ ಬಧ್ಯತೇ 
ನ ಹನ್ಯತೇ ದೇಹಗತೋತಪಿ ದೈಹಿಕೈಃ | 
ದ್ರಷ್ಟುರ್ನ ದೃಗೃಸ್ಯ ಗುಣೈರ್ವಿದೂಷ್ಯತೇ 
ತಸ್ಮೈ ನಮೋಶಸಕ್ತವಿವಿಕ್ತಸಾಕ್ಷಿಣೇ 


ಇದಂಹಿ ಯೋಗೇಶ್ವರ ಯೋಗನೈಪುಣಂ 
ಹಿರಣ್ಯಗರ್ಭೋ ಭಗವಾಂಜಗಾದ ಯತ್‌ । 
ಯದಂತಕಾಲೇ ತ್ವಯಿ ನಿರ್ಗಣೇ ಮನೋ 
ಭಕಾ ರ್ಯ ದಧೀತೋಜ್ಜಿತದುಷ್ಕಲೇವರಃ 


॥1 ೧೨ ॥ 


H ೧೩ ॥ 


ಯಥೈಹಿಕಾಮುಷ್ಠಿಕಕಾಮಲಂಪಟಃ 

ಸುತೇಷು ದಾರೇಷು ಧನೇಷು ಚಿಂತಯನ್‌ । 
ಶಂಕೇತ ವಿದ್ಯಾನ್ಯುಕಲೇವರಾತ್ಯಯಾದ್‌ 

ಯಸ್ತಸ್ಯ ಯತ್ನಃ ಶ್ರಮ ಏವ ಕೇವಲಮ್‌ ॥ ೧೪ ॥ 


ಎಳಿ 


ತನ್ನಃ ಪ್ರಭೋ ತ್ವಂ ಕುಕಲೇವರಾರ್ಷಿತಾಂ 
ತ್ವನ್ನಾಯಯಾಹಂಮಮತಾಮಧೋಕ್ಷಜ I 
ಭಿಂದ್ಯಾಮ ಯೇನಾಶು ವಯಂ ಸುದುರ್ಭಿದಾಂ 
ವಿಧೇಹಿ ಯೋಗಂ ತ್ವಯಿ ನಃ ಸ್ವಭಾವಮಿತಿ ॥ ೧೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಭಾರತವರ್ಷದಲ್ಲಿಯೂ ಭಗವಂತನು ಕರುಣೆಯಿಂದ ನರ- 
ನಾರಾಯಣರೂಪವನ್ನು ಧರಿಸಿ ಸಂಯಮಶೀಲರಾದ ಮನುಷ್ಯರ 
ಮೇಲೆ ಅನುಗ್ರಹವನ್ನು ತೋರುವುದಕ್ಕಾಗಿ ಕಲ್ಪದ ಕೊನೆಯವರೆಗೂ 
ಅವ್ಯಕ್ಷರೂಪದಿಂದ ತಪಸ್ಸು ಮಾಡುತ್ತಾ ಇರುವನು. ಧರ್ಮ, 
ಜ್ಞಾನ, ವೈರಾಗ್ಯ, ಐಶ್ವರ್ಯ, ಇಂದ್ರಿಯಜಯ, ಶಾಂತಿ ಇವುಗಳು 
ಉತ್ತರೋತ್ತರ ವೃದ್ಧಿಹೊಂದಿ ಆತ್ಮಸಾಕ್ಟಾತ್ಕಾರವನ್ನು ದೊರಕಿಸುವ 
ತಪಸ್ಸಿನ ಆದರ್ಶವನ್ನು ತೋರುತ್ತಿದ್ದಾನೆ. ॥ ೯ ॥ ಅಲ್ಲಿ ಭಗವಾನ್‌ 
ನಾರದಮುನಿಗಳು ಶ್ರೀಭಗವಂತನು ಸ್ವತಃ ಉಪದೇಶಿಸಿದ ಸಾಂಖ್ಯ 
ಮತ್ತು ಯೋಗಶಾಸ್ತ್ರದ ಸಹಿತ ಭಗವನ್ನಹಿಮೆಯನ್ನು ಪ್ರಕಟಪಡಿ 
ಸುವ ಪಾಂಚರಾತ್ರಾಗಮವನ್ನು ಸಾವರ್ಣಿ ಮನುವಿಗೆ ಉಪದೇಶ 
ಮಾಡುತ್ತಾ - ಅತ್ಯಂತ ಭಕ್ತಿಯಿಂದ ವರ್ಣಾಶ್ರಮಧರ್ಮಗಳನ್ನು 
ಪಾಲಿಸುತ್ತಿರುವ ಭಾರತವರ್ಷದ ಪ್ರಜೆಗಳೊಂದಿಗೆ ಭಗವಾನ್‌ 
ನರ-ನಾರಾಯಣಸ್ವಾಮಿಯನ್ನು ಉಪಾಸನೆಮಾಡುತ್ತಾ, ಈ 
ಮಂತ್ರವನ್ನು ಜಪಿಸುತ್ತಾ, ಭಗವಂತನ ಸ್ತೋತ್ರಗಳನ್ನು ಹಾಡುತ್ತಾ 
ಸ್ತುತಿಸುತ್ತಿರುವರು. ॥ ೧೦ ॥ "ಓಂಕಾರಸ್ವರೂಪನೂ, ಅಹಂಕಾರ 
ರಹಿತನೂ, ನಿರ್ಧನರ ನಿಧಿಯೂ, ಶಾಂತಸ್ವಭಾವನೂ ಆದ ಯಷಿ 
ಶ್ರೇಷ್ಠ ಭಗವಾನ್‌ ನರ-ನಾರಾಯಣನಿಗೆ ನಮಸ್ಕಾರವು. ಪರಮ 
ಹಂಸರಿಗೆ ಪರಮಗುರುವೂ, ಆತ್ಮಾರಾಮರ ಅಧೀಶ್ವರನೂ ಆದ 
ಅವನಿಗೆ ಮತ್ತೆ-ಮತ್ತೆ ನಮಸ್ಕಾರಗಳು.' ॥ ೧೧॥ ಮತ್ತೆ ಹೀಗೆ 
ಹಾಡುತ್ತಿರುತ್ತಾರೆ - "ಯಾವಾತನು ವಿಶ್ವದ ಉತ್ಪತ್ತಿ ಮುಂತಾದವು 
ಗಳ ಕರ್ತಾ ಆಗಿದ್ದರೂ ಕರ್ತೃತ್ವದ ಅಭಿಮಾನದಿಂದ ಬಂಧಿತನಾಗು 
ವುದಿಲ್ಲವೋ, ಶರೀರದಲ್ಲಿದ್ದರೂ ಅದರ ಧರ್ಮಗಳಾದ ಹಸಿವು- 
ಬಾಯಾರಿಕೆ ಮುಂತಾದವುಗಳಿಗೆ ವಶನಾಗುವುದಿಲ್ಲವೋ, ದೃಷ್ಟಾ 
ಆಗಿದ್ದರೂ ಯಾರ ದೃಷ್ಟಿಯು ದೃಶ್ಯದ ಗುಣ-ದೋಷಗಳಿಂದ 
ದೂಷಿತವಾಗುವುದಿಲ್ಲವೋ, ಅಂತಹ ಅಸಂಗ ಹಾಗೂ ವಿಶುದ್ಧ 
ಸಾಕ್ಷ್ಚಿರೂಪನಾದ ಭಗವಾನ್‌ ನರ-ನಾರಾಯಣನಿಗೆ ನಮ 
ಸ್ಕಾರವು. ॥ ೧೨ ॥ ಎಲೆ ಯೋಗೇಶ್ವರನೇ | ಹಿರಣ್ಯಗರ್ಭ ಬ್ರಹ್ಮ 
ದೇವರು - 'ಮನುಷ್ಯನು ಅಂತ್ಯಕಾಲದಲ್ಲಿ ದೇಹಾಭಿಮಾನವನ್ನು 
ಬಿಟ್ಟು ಭಕ್ತಿಯಿಂದ ಪ್ರಾಕೃತಗುಣರಹಿತವಾದ ನಿನ್ನ ಸ್ವರೂಪದಲ್ಲಿ 
ಮನಸ್ಸನ್ನು ತೊಡಗಿಸುವುದೇ ಯೋಗಸಾಧನೆಯ ಎಲ್ಲಕ್ಕಿಂತ 
ದೊಡ್ಡ ಕುಶಲತೆಯಾಗಿದೆ' ಎಂದು ಹೇಳಿರುವರು. ॥ ೧೩ ॥ 
ಲೌಕಿಕ ಮತ್ತು ಪಾರಲೌಕಿಕ ಭೋಗಗಳಲ್ಲಿ ಲಂಪಟನಾಗಿರುವ 
ಮೂಢ ಮನುಷ್ಯನು - ಮಕ್ಕಳು, ಮಡದಿ, ಹಣ ಮುಂತಾದವು 
ಗಳನ್ನೇ ಚಿಂತಿಸುತ್ತಾ ಮೃತ್ಯುವಿಗೆ ಹೆದರುವಂತೆಯೇ - ವಿದ್ವಾಂ 
ಸರೂ ಕೂಡ "ಈ ನಿಂದ್ಯವಾದ ದೇಹವನ್ನು ಬಿಟ್ಟುಹೋಗಬೇಕಲ್ಲ' 
ಎಂದು ಹೆದರಿದರೆ, ಅವನು ಜ್ಞಾನವನ್ನು ಪಡೆಯಲು ಮಾಡಿದ 
ಪ್ರಯತ್ನಗಳೆಲ್ಲವೂ ವ್ಯರ್ಥವೇ ಸರಿ. ॥ ೧೪ ॥ ಆದ್ದರಿಂದ ಓ 
ಅಧೋಕ್ಷಜನೇ ! ನೀನು ನಮಗೆ ನಿನ್ನ ಸ್ವಾಭಾವಿಕವಾದ ಪ್ರೇಮ 
ರೂಪವಾದ ಭಕ್ತಿಯೋಗವನ್ನು ಅನುಗ್ರಹಿಸು. ಹೇ ಪ್ರಭೋ! ಈ 
ನಿಂದನೀಯವಾದ ಶರೀರದಲ್ಲಿ ನಿನ್ನ ಮಾಯೆಯಿಂದ ಬೇರು 
ಬಿಟ್ಟಿರುವೆ. ಭೇದಿಸಲು ಅತಿಕಷ್ಟವಾಗಿರುವ ಅಹಂತೆ-ಮಮತೆ 
ಯನ್ನು ಆ ಭಕ್ತಿಯೋಗದಿಂದ ನಾವು ಒಡನೆಯೇ ಕತ್ತರಿಸಿ 
ಹಾಕುವೆವು. ॥ ೧೫ ॥ 


19 ಅಧ್ಯಾಯ] 


ಭಾರತೇತಪ್ಕಸ್ಥಿನ್‌ ವರ್ಷೇ ಸರಿಚ್ಛೈಲಾಃ ಸಂತಿ ಬಹವೋ 
ಮಲಯೋ ಮಂಗಲಪ್ರಸ್ಟೋ ಮೈನಾಕಸ್ತಿಕೂಟ ಯಷಭಃ 
ಕೂಟಕಃ ಕೊಲ್ಲಕಃ ಸಹ್ಯೋ ದೇವಗಿರಿರ್ಯಷ್ಯಮೂಕಃ 
ಶ್ರೀಶೈಲೋ ವೇಂಕಟೋ ಮಹೇಂದ್ರೋ ವಾರಿಧಾರೋ 
ವಿಂಧ್ಯಃ ಶುಕ್ತಿಮಾನ್ಸಕ್ಸಗಿರಿಃ ಪಾರಿಯಾತ್ರೋ ದ್ರೋಣ- 
ಶ್ಲಿತ್ರಕೂಟೋ ಗೋವರ್ಧನೋ ರೈವತಕಃ ಕಕುಭೋ 
ನೀಲೋ ಗೋಕಾಮುಖ ಇಂದ್ರಕೀಲ: ಕಾಮಗಿರಿರಿತಿ 
ಚಾನ್ಯೇ ಚ ಶತಸಹಸ್ರಶಃ ಶೈಲಾಸ್ತೇಷಾಂ ನಿತಂಬಪ್ರಭವಾ 
ನದಾ ನದ್ಯಶ್ಚ ಸಂತ್ಯಸಂಖ್ಯಾತಾಃ ॥ ೧೬ ॥ 


ಏತಾಸಾಮಪೋ ಭಾರತ್ಯಃ ಪ್ರಜಾ ನಾಮಭಿರೇವ 
ಪುನಂತೀನಾಮಾತ್ಮನಾ ಚೋಪಸ್ತ್ರಶಂತಿ ॥ ೧೭ ॥ ಚಂದ್ರ- 
ವಸಾ ತಾಮ್ರಪರ್ಣೀ ಅವಟೋದಾ ಕೃತಮಾಲಾ ವೈಹಾ- 
ಯಸೀ ಕಾವೇರಿ ವೇಣೀ ಪಯಸ್ತಿನೀ ಶರ್ಕರಾವರ್ತಾ 
ತುಂಗಭದ್ರಾ ಕೃಷ್ಣಾ ವೇಣ್ಯಾ ಭೀಮರಥೀ ಗೋದಾವರೀ 
ನಿರ್ವಿಂಧ್ಯಾ, ಪಯೋಷ್ಲೀ ತಾಪೀ ರೇವಾ ಸುರಸಾ 
ನರ್ಮದಾ ಚರ್ಮಣ್ಣತೀ ಸಿಂಧುರಂಧಃ ಶೋಣಶ್ಚ ನದೌ 
ಮಹಾನದೀ ವೇದಸ್ಥೃತಿರ್ಯಪಿಕುಲ್ಯಾ ತ್ರಿಸಾಮಾ ಕೌಶಿಕೀ 
ಮಂದಾಕಿನೀ ಯಮುನಾ ಸರಸ್ಪತೀ ದೃಷದ್ಧತೀ ಗೋಮತೀ 
ಸರಯೂ ರೋಧಸ್ಪತೀ ಸಪ್ಪವತೀ ಸುಷೋಮಾ ಶತದ್ರೂ- 
ಶ್ಚಂದ್ರಭಾಗಾ ಮರುದ್ವಧಾ ವಿತಸ್ತಾ ಅಸಿಕ್ಕೀ ಎಶ್ವೇತಿ 
ಮಹಾನದ್ಯಃ ॥ ೧೮ ॥ ಅಸ್ಥಿನ್ನೇವ ವರ್ಷೇ ಪುರುಷ್ಕರ್ಲ- 
ಬೃಜನೃಭಿಃ ಶುಕ್ಲ: ಲೋಹಿತ-ಕೃಷ್ಣವರ್ಣೇನ ಸ್ಥಾರಬ್ಬೇನ 
ಕರ್ಮಣಾ ದಿವ್ಯಮಾನುಷನಾರಕಗತಯೋ ಬಹ್ವ್ಯ ಆತ್ಮನ 
ಆನುಪೂರ್ವೇಣ ಸರ್ವಾ ಹ್ಯೇವ ಸರ್ವೇಷಾಂ ವಿಧೀ- 
ಯಂತೇ ಯಥಾವರ್ಣವಿಧಾನಮಪವರ್ಗಶ್ಚಾಪಿ ಭವತಿ 
1೧೯ ಯೋತಸೌ ಭಗವತಿ ಸರ್ವಭೂತಾತ್ಮನ್ಯನಾ- 
ತ್ಕ್ಯೇ5ನಿರುಕ್ರೇ5ನಿಲಯನೇ ಪರಮಾತ್ಮನಿ ವಾಸುದೇವೇರ- 
ನನ್ಯನಿಮಿತ್ತಭಕ್ತಿಯೋಗಲಕ್ಷಣೋ ನಾನಾಗತಿನಿಮಿತ್ತಾವಿ- 
ದ್ಯಾಗ್ರಂಥಿರಂಧನದ್ವಾರೇಣ ಯದಾ ಹಿ ಮಹಾಪುರುಷ- 
ಪುರುಷಪ್ರಸಂಗಃ ॥ ೨೦ ॥ 


ಪಂಚಮ ಸೃಂಧ 


583 


ಎಲೈ ರಾಜೇಂದ್ರನೇ! ಈ ಭಾರತವರ್ಷದಲ್ಲಿಯೂ ಕೂಡ 
ಬಹುಸಂಖ್ಯೆಯ ಪರ್ವತಗಳೂ, ನದಿಗಳೂ ಇವೆ. ಮಲಯ, 
ಮಂಗಲಪ್ರಸ್ಥ ಮೈನಾಕ, ತ್ರಿಕೂಟ, ಯಷಭ, ಕೂಟಕ, ಕೊಲ್ಲಕ್ಕ 
ಸಹ್ಯ, ದೇವಗಿರಿ, ಯಷ್ಯಮೂಕ, ಶ್ರೀಶೈಲ, ವೇಂಕಟ, ಮಹೇಂದ್ರ 
ವಾರಿಧಾರ, ವಿಂಧ್ಯ, ಶುಕ್ಕಿಮಾನ್‌, ಯಕ್ಷಗಿರಿ, ಪಾರಿಯಾತ್ರ, 
ದ್ರೋಣ, ಚಿತ್ರಕೂಟ, ಗೋವರ್ಧನ, ರೈವತಕ, ಕಕುಭ, ನೀಲ, 
ಗೋಕಾಮುಖ, ಇಂದ್ರಕೀಲ ಮತ್ತು ಕಾಮಗಿರಿ ಮುಂತಾದವು 
ಗಳು - ಇನ್ನೂ ನೂರಾರು, ಸಾವಿರಾರು ಗಿರಿಗಳೂ ಹಾಗೂ 
ಅವುಗಳ ತಪ್ಪಲುಗಳಿಂದ ಹುಟ್ಟುವ ನದ-ನದಿಗಳು ಲೆಕ್ಕವಿಲ್ಲ 
ದಷ್ಟಿವೆ. ॥ ೧೬ ॥ ಈ ನದಿಗಳ ನಾಮಸ್ಥರಣೆಯೂ ಕೂಡ 
ಜು ಪವಿತ್ರಗೊಳಿಸುತ್ತದೆ. ಇವುಗಳ ತೀರ್ಥದಲ್ಲಿ ಭಾರತ 
ವರ್ಷದ ಪ್ರಜೆಗಳು ಸ್ನಾನಾದಿಗಳನ್ನು ಮಾಡುತ್ತಾರೆ. ॥ ೧೭ ॥ ಈ 
ನದಿಗಳಲ್ಲಿ - ಚಂದ್ರವಸಾ, ತಾಮ್ರಪರ್ಣಿ, ಅವಟೋದಾ, ಕೃತ 
ಮಾಲಾ, ವೈಹಾಯಸೀ, ಕಾವೇರೀ, ವೇಣೀ, ಪಯಸ್ವಿನೀ, ಶರ್ಕರಾ 
ವರ್ತಾ, ತುಂಗಭದ್ರಾ, ಕೃಷ್ಣಾ ವೇಣ್ಯಾ, ಭೀಮರಥೀ, ಗೋದಾ 
ವರೀ, ನಿರ್ವಿಂಧ್ಯಾ, ಪಯೋಷ್ಠೀ, ತಾಪೀ, ರೇವಾ, ಸುರಸಾ, 
ನರ್ಮದಾ, ಚರ್ಮಣ್ವತೀ, ಸಿಂಧು, ಅಂಧ, ಶೋಣ (ನದಿಗಳು), 
ಮಹಾನದೀ, ವೇದಸ್ಥೃತಿ, ಯಷಕುಲ್ಯಾ, ತ್ರಿಸಾಮಾ, ಕೌಶಿಕೀ, 
ಮಂದಾಕಿನೀ, ಯಮುನಾ, ಸರಸ್ವತೀ, ದೃಷದ್ವತೀ, ಗೋಮತೀ, 
ಸರಯೂ, ರೋಧಸ್ವತೀ, ಸಪ್ತವತೀ, ಸುಷೋಮಾ, ಶತದ್ರೂ, 
ಚಂದ್ರಭಾಗಾ, ಮರುಧ್ವೃಧಾ, ವಿತಸ್ತಾ, ಅಸಿಕ್ನೀ, ವಿಶ್ವಾ ಎಂಬಿವು 
ಮಹಾನದಿಗಳೆನಿಸುವುವು. ॥ ೧೮ ॥ ಈ ಭಾರತವರ್ಷದಲ್ಲಿ ಜನ್ಮ 
ವನ್ನು ಪಡೆದ ಮನುಷ್ಯರು ತಾವು ಮಾಡಿದ ಸಾತ್ತ್ವಿಕ, ರಾಜಸ, 
ತಾಮಸ ಎಂಬ ಕರ್ಮಗಳನುಸಾರವಾಗಿ ಕ್ರಮವಾಗಿ ನಾನಾ 
ರೀತಿಯ ದೇವತಾ, ಮನುಷ್ಯ ಮತ್ತು ನಾರಕೀ ಯೋನಿಗಳು ದೊರೆ 
ಯುತ್ತವೆ. ಏಕೆಂದರೆ, ಕರ್ಮಾನುಸಾರವಾಗಿ ಎಲ್ಲ ಜೀವರಿಗೆ ಎಲ್ಲಾ 
ಯೋನಿಗಳು ದೊರೆಯಬಲ್ಲವು. ಇದೇ ವರ್ಷದಲ್ಲಿ ತಮ್ಮ-ತಮ್ಮ 
ವರ್ಣಾಶ್ರಮ ಧರ್ಮಗಳನ್ನು ವಿಧಿವತ್ತಾಗಿ ಅನುಷ್ಠಾನ ಮಾಡುವು 
ದರಿಂದ ಮೋಕ್ಟವೂ ಕೂಡ ಪ್ರಾಪ್ತವಾಗ ಬಲ್ಲುದು. ॥ ೧೯ ॥ 
ಪರೀಕ್ಷಿತನೇ | ಸಮಸ್ತ್ರ ಭೂತಗಳಿಗೂ ಆತ್ಮನಾಗಿಯೂ, ರಾಗಾದಿ 
ದೋಷಗಳಿಂದ ರಹಿತನೂ, ಅನಿರ್ವಚನೀಯನೂ, ನಿರಾಧಾರ 
ನಾದ ಪರಮಾತ್ಮ ಭಗವಾನ್‌ ವಾಸುದೇವನಲ್ಲಿ ಅನನ್ಯ, ಅಹೈತುಕೀ 
ಭಕ್ತಿಭಾವವೇ ಈ ಮೋಕ್ಚಪದವಾಗಿದೆ. ಈ ಭಕ್ತಿಭಾವವು - ಅನೇಕ 
ರೀತಿಯ ಗತಿಗಳನ್ನು ಪ್ರಕಟಗೊಳಿಸುವ ಅವಿದ್ಯೆ ಎಂಬ ಹೃದಯ 
ಗ್ರಂಥಿಯು ಕಡಿದುಹೋಗಿ, ಭಗವಂತನ ಪ್ರೇಮೀಭಕ್ತರ 
ಸಮಾಗಮ ದೊರೆತಾಗಲೇ ಉಂಟಾಗುತ್ತದೆ. ॥ ೨೦॥ 
ದೇವತೆಗಳೂ ಕೂಡ ಭಾರತವರ್ಷದಲ್ಲಿ ಹುಟ್ಟಿದ ಮನುಷ್ಯರ 
ಮಹಿಮೆಯನ್ನು ಈ ರೀತಿ ಹಾಡುತ್ತಾರೆ - ಆಹಾ [ತ ಭಾರತವರ್ಷ 
ದಲ್ಲಿ ಭಗವಂತನ ಸೇವೆಗೆ ಯೋಗ್ಯವಾದ ಮನುಷ್ಯಜನ್ಮವನ್ನು 
ಪಡೆದವರು ಯಾವ ಪುಣ್ಯ ಮಾಡಿರುವರೋ | ಅಥವಾ ಇವರ 
ಮೇಲೆ ಸ್ವಯಂ ಶ್ರೀಹರಿಯೇ ಪ್ರಸನ್ನನಾಗಿರುವನೇ ಇಂತಹ 
ಪರಮ ಸೌಭಾಗ್ಯಕ್ಕಾಗಿಯೇ ನಾವು ನಿರಂತರವಾಗಿ 
ಆಸೆಪಡುತ್ತಿರುತ್ತೇವೆ. ॥ ೨೦ ॥ ಭಾರೀ ಕಷ್ಟಮಯ ಯಜ್ಞಗಳನ್ನು, 


584 


ಏತದೇವ ಹಿ ದೇವಾ ಗಾಯಂತಿ - 

ಅಹೋ ಅಮೀಷಾಂ ಕಿಮಕಾರಿ ಶೋಭನಂ 
ಪ್ರಸನ್ನ ಏಷಾಂ ಸ್ವಿದುತ ಸ್ವಯಂ ಹರಿಃ 

ಯೈರ್ಜನ್ನ ಲಬ್ದಂ ನೃಷು ಭಾರತಾಜಿರೇ 
ಮುಕುಂದಸೇವೌಪಯಿಕಂ ಸ್ಪೃಹಾ ಹಿನ: 


॥ ೨೧ ॥ 


ಕಿಂ ದುಷ್ಕರೈರ್ನಃ ಕ್ರತುಭಿಸ್ತಪೋವ್ರತೈ- 
ರ್ದಾನಾದಿಭಿರ್ವಾ ದ್ಯುಜಯೇನ ಫಲುನಾ 

'ನ ಯತ್ರ ನಾರಾಯಣಪಾದಪಂಕಜ- 
ಸ್ಮೃತಿಃ ಪ್ರಮುಷ್ಟಾತಿಶಯೇಂದ್ರಿಯೋತ್ಸವಾತ್‌ 


uH 2೨ 


ಕಲ್ಪಾಯುಷಾಂ ಸ್ಥಾನಜಯಾತ್ಸುನರ್ಭವಾತ್‌ 
ಕ್ಷಣಾಯುಪಾಂ ಭಾರತಭೂಜಯೋ ವರಮ್‌ । 
ಕ್ಷಣೇನ ಮರ್ತೈೇನ ಕೃತಂ ಮನಸ್ಸಿನಃ 


ಸಂನ್ಯಸ್ಯ ಸಂಯಾಂತ್ಯಭಯಂ ಪದಂ ಹರೇಃ ॥ ೨೩ ॥ 


ನ ಯತ್ರ ವೈಕುಂಠ ಕಥಾಸುಧಾಪಗಾ 
ನ ಸಾಧವೋ ಭಾಗವತಾಸ್ಪದಾಶ್ರಯಾಃ 
ನ ಯತ್ರ ಯಜ್ಞೇಶಮಖಾ ಮಹೋತ್ಸವಾಃ 
ಸುರೇಶಲೋಕೋಪಪಿನವೈ ಸಸೇವ್ಕತಾಮ್‌ 


॥| ೨೪ ॥ 


ಪ್ರಾಪ್ತಾ ನೃಜಾತಿಂ ತ್ವಿಹ ಯೇ ಚ ಜಂತವೋ 
ಜ್ಞಾನಕ್ರಿಯಾದ್ರವ್ಯಕಲಾಪಸಂಭೃತಾಮ್‌ 1 
ನ ವೈ ಯತೇರನ್ನಪುನರ್ಭವಾಯ ತೇ 


ಭೂಯೋ ವನೌಕಾ ಇವ ಯಾಂತಿ ಬಂಧನಮ್‌ ॥ ೨೫ ॥ 


ಯೈಃ ಶ್ರದ್ಧಯಾ ಬರ್ಹಿಷಿ ಭಾಗಶೋ ಹವಿ- 
ರ್ನಿರುಪ್ತಮಿಷ್ಟಂ ವಿಧಿಮಂತ್ರವಸ್ತುತಃ 

ಏಕಃ ಪೃಥಜ್ನಾಮಭಿರಾಹುತೋ ಮುದಾ 
ಗೃಹ್ಣಾತಿ ಪೂರ್ಣಃ ಸ್ವಯಮಾಶಿಷಾಂ ಪ್ರಭುಃ 


॥| ೨೬ ॥ 


ಸತ್ಯಂ ದಿಶತ್ಯರ್ಥಿತಮರ್ಥಿತೋ. ನೃಣಾಂ 
ನೈವಾರ್ಥದೋ ಯತ್ನುನರರ್ಥಿತಾ ಯತಃ | 

ಸ್ವಯಂ ವಿಧತ್ತೇ ಭಜತಾಮನಿಚ್ಛತಾ- 
ಮಿಚ್ಛಾಪಿಧಾನಂ  ನಿಜಪಾದಪಲ್ಲವಮ್‌ ॥ ೨೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ತಪಸ್ಸನ್ನು, ವ್ರತಗಳನ್ನು ಮಾಡಿ ಪಡೆದ ಈ ತುಚ್ಛವಾದ ಸ್ವರ್ಗದ 
ಅಧಿಕಾರದಿಂದಲಾದರೂ ಏನು ಲಾಭವಿದೆ ? ಇಲ್ಲಿ ಇಂದ್ರಿಯಗಳ 
ಭೋಗಗಳ ಹೆಚ್ಚಳದಿಂದ ಸ್ಥರಣಶಕ್ತಿಯು ಕಸಿಯಲ್ಪಟ್ಟು ಶ್ರೀಮನ್ನಾ 
ರಾಯಣನ ಚರಣಕಮಲಗಳ ಸ್ಮೃತಿಯು ಉಂಟಾಗುವುದೇ ಇಲ್ಲ 
॥ ೨೨ ॥ ಇಲ್ಲಿಯ ಸ್ವರ್ಗದ ನಿವಾಸಿಗಳ ಆಯುಸ್ಸು ಒಂದು 
ಕಲ್ಪದವರೆಗೆ ಇದ್ದರೂ ಇಲ್ಲಿಂದ ಪುನಃ ಸಂಸಾರಚಕ್ರಕ್ಕೆ ಮರಳ 
ಬೇಕಾಗುತ್ತದೆ. ಬ್ರಹ್ನಲೋಕಕ್ಕಿಂತಲೂ ಭಾರತ ಭೂಮಿಯಲ್ಲಿ ಅಲ್ಪಾ 
ಯುವಾಗಿ ಹುಟ್ಟುವುದು ಶ್ರೇಷ್ಠವಾಗಿದೆ. ಏಕೆಂದರೆ, ಇಲ್ಲಿ ಧೀರ 
ಪುರುಷರು ಒಂದು ಕ್ಷಣದಲ್ಲಿ ತನ್ನ ಈ ಮರ್ತ್ಯಶರೀರದಿಂದ 
ಮಾಡಿರುವ ಸಮಸ್ತ ಕರ್ಮಗಳನ್ನು ಶ್ರೀಭಗವಂತನಿಗೆ ಅರ್ಪಿಸಿ 
ಅವನ ಅಭಯಪದವನ್ನು ಪಡೆದುಕೊಳ್ಳಬಲ್ಲರು. ॥ ೨೩ ॥ 

ಎಲ್ಲಿ ಶ್ರೀಹರಿಯ ಕಥಾಮೃತದ ನದಿಗಳು ಹರಿಯುವು 
ದಿಲ್ಲವೋ, ಆ ನದಿಗಳ ಉಗಮಸ್ಥಾನವಾದ ಭಗವದ್ಧಕ್ತರಾದ 
ಸಾಧುಗಳು ವಾಸಿಸುವುದಿಲ್ಲವೋ, ಎಲ್ಲಿ ನೃತ್ಯ-ಗೀತಾದಿ 
ಗಳೊಂದಿಗೆ ಭಗವಾನ್‌ ಯಜ್ಞಪುರುಷನ ಪೂಜೆ-ಅರ್ಚನೆಗಳು 
ನಡೆಯುವುದಿಲ್ಲೋ - ಅದು ಬ್ರಹ್ಮಲೋಕವೇ ಆಗಿದ್ದರೂ 
ಅದನ್ನು ಸೇವಿಸಬಾರದು. ॥ ೨೪ ॥ ಭಾರತವರ್ಷದಲ್ಲಿ ವಿವೇಕ 
ಬುದ್ಧಿ ಅದಕ್ಕೆ ಅನುಗುಣವಾದ ಕರ್ಮಗಳು ಮತ್ತು ಆ ಕರ್ಮ 
ಗಳನ್ನು ಆಚರಿಸುವುದಕ್ಕೆ ಉಪಯೋಗಪಡುವ ದ್ರವ್ಯವೇ ಮುಂತಾದ 
ಸಾಮಗ್ರಿಗಳಿಂದ ಸಂಪನ್ನವಾದ ಮನುಷ್ಯಜನ್ನವನ್ನು ಪಡೆದಿದ್ದರೂ 
ಯಾರು ಹುಟ್ಟು-ಸಾವುಗಳ ಸುಳಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ 
ಮಾಡುವುದಿಲ್ಲವೋ - ಅವರು ಬೇಡನು ಒಡ್ಡಿದ ಬೋನು- 
ಬಲೆಗಳಿಂದ ತಪ್ಪಿಸಿಕೊಂಡರೂ ಆಮಿಷಗಳ ಆಸೆಯಿಂದ ಮತ್ತೆ 
ಅಲ್ಲಿ ಸಿಕ್ಕಿಹಾಕಿಕೊಳ್ಳುವ ಅರಣ್ಯವಾಸಿಗಳಾದ ಪಶು-ಪಕ್ಚಿಗಳಿಗೆ 
ಸಮಾನರು. ॥ ೨೫ ॥ 

ಆಹಾ! ಎಂತಹ ಭಾಗ್ಯಶಾಲಿಗಳು ಈ ಭಾರತದೇಶದ ನಿವಾಸಿ 
ಗಳು! ಇವರು ಯಜ್ಞಗಳಲ್ಲಿ ಬೇರೆ-ಬೇರೆ ದೇವತೆಗಳನ್ನು ಉದ್ದೇ 
ಶಿಸಿ ಭಾಗಗಳನ್ನು ಇರಿಸಿ ವಿಧಿ, ಮಂತ್ರ ಮತ್ತು ದ್ರವ್ಯಾದಿಗಳೊಡನೆ 
ಶ್ರದ್ಧೆಯಿಂದ ಹವಿಸ್ಸನ್ನು ಸಮರ್ಪಿಸಿದಾಗ ಇಂದ್ರಾದಿ ನಾನಾ 
ನಾಮಗಳಿಂದ ಕರೆಯಲ್ಪಡುವ ಸಮಸ್ತ ಕಾಮನೆಗಳನ್ನು ಪೂರ್ಣ 
ಗೊಳಿಸುವ ಪೂರ್ಣಕಾಮನಾದ ಶ್ರೀಹರಿಯು ಅವೆಲ್ಲವನ್ನು ತಾನೇ 
ಪ್ರಸನ್ನತೆಯಿಂದ ಸ್ವೀಕಾರಮಾಡುವನು. ॥ ೨೬ ॥ ಭಕ್ತರು ಯಾವು 
ದಾದರೂ ಕಾಮನೆಯಿಂದ ಭಗವಂತನಲ್ಲಿ ಬೇಡಿದರೂ, ಅವನು 
ಅವರಿಗೆ ಬೇಡಿದ ಪದಾರ್ಥಗಳನ್ನು ಕರುಣಿಸುತ್ತಾನೆ ಎಂಬುದು 
ಸರಿಯೇ. ಆದರೆ ಇದು ಭಗವಂತನ ನಿಜವಾದ ವರದಾನ 
ವಾಗಲಾರದು. ಏಕೆಂದರೆ, ಅ ಪದಾರ್ಥಗಳನ್ನು ಪಡೆದ ಬಳಿಕವೂ 
ಮನುಷ್ಯನ ಮನಸಿನಲ್ಲಿ ಪುನಃ ಕಾಮನೆಗಳು ಏಳುತ್ತವೆ. ಇದರ 
ಬದಲಿಗೆ ಭಗವಂತನನ್ನು ನಿಷ್ಯಾಮರಾಗಿ ಭಜಿಸುವವರಿಗೆ ಅವನು 
ತನ್ನ ಸಾಕ್ಟಾತ್‌ ಚರಣಕಮಲಗಳನ್ನೇ ಕರುಣಿಸುವನು. ಅವು ಬೇರೆ 
ಎಲ್ಲ ಇಚ್ಛೆಗಳನ್ನು ಇಲ್ಲವಾಗಿಸುವಂತಹವುಗಳಾಗಿವೆ. ॥ ೨೭ ॥ 
ಆದ್ದರಿಂದ ಇಷ್ಟರವರೆಗೆ ಸ್ವರ್ಗಸುಖಗಳನ್ನು ಭೋಗಿಸಿದ ಬಳಿಕ 
ನಾವು ಹಿಂದೆ ಮಾಡಿದ ಯಜ್ಞ ಪ್ರವಚನ, ಶುಭಕರ್ಮಗಳಿಂದ 


20 ಅಧ್ಯಾಯ] 


ಯದ್ಯತ್ರ ನಃ ಸ್ಪರ್ಗಸುಖಾವಶೇಷಿತಂ 

ಸಹ ಸೂಕ್ತಸ್ಥ. ಕೃತಸ್ಯ ಶೋಭನಮ್‌ । 
ತೇನಾಜನಾಭೇ ಸ್ವೃತಿಮಜ್ಜನ್ನ ನಃ ಸ್ಯಾದ್‌ 

ವರ್ಷೇ ಹರಿರ್ಯದ್ದಜತಾಂ ಶಂ ತನೋತಿ ॥ ೨೮ ॥ 


ಶ್ರೀಶುಕ ಉವಾಚ 


ಜಂಬೂದ್ವೀಪಸ್ಯ ಚ ರಾಜನ್ನುಪದ್ವೀಪಾನಷ್ಟೌ ಹೈಕ 
ಉಪದಿಶಂತಿ ಸಗರಾತ್ಮಜೈರಶ್ವಾನ್ವೇಷಣ ಇಮಾಂ ಮಹೀಂ 
ಪರಿತೋ ನಿಖನದ್ದಿಧುಪಕಲ್ಲಿತಾನ್‌ ॥ ೨೯ ॥ ತದ್ಯಥಾ 
ಸ್ವರ್ಣಪ್ರಸ್ಥಶ್ಚಂದ್ರಶುಕ್ಲ ಅವರ್ತನೋ ರಮಣಕೋ ಮಂದ- 
ರಹರಿಣಃ ಪಾಂಚಜನ್ಯಃ ಸಿಂಹಲೋ ಲಂಕೇತಿ ॥ ೩೦ ॥ 
ಏವಂ ತವ ಭಾರತೋತ್ತಮ ಜಂಬೂದ್ವೀಪವರ್ಷವಿ- 
ಭಾಗೋ ಯಥೋಪದೇಶಮುಪವರ್ಣಿತ ಇತಿ ॥ ೩೧ ॥ 


ಪಂಚಮ ಸ್ಕಂಧ 


585 


ಏನಾದರೂ ಪುಣ್ಯ ಉಳಿದಿದ್ದರೆ, ಅದರ ಪ್ರಭಾವದಿಂದ ನಮಗೆ ಈ 
ಭಾರತವರ್ಷದಲ್ಲಿ ಭಗವಂತನ ಸ್ಟೃತಿಯಿಂದ ಕೂಡಿದ ಮನುಷ್ಯ 
ಜನ್ಮವು ಸಿಗಲಿ. ಏಕೆಂದರೆ, ಶ್ರೀಹರಿಯು ತನ್ನನ್ನು ಭಜಿಸುವವನ 
ಎಲ್ಲ ರೀತಿಯ ಶ್ರೇಯಸ್ಸನ್ನು ಮಾಡುತ್ತಾನೆ. ॥ ೨೮ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿದ್ರಾ 
ಜನೇ | ಹಿಂದೆ ಸಗರನ ಪುತ್ರರು ತಮ್ಮ ಯಜ್ಞಾಶ್ವವನ್ನು ಹುಡುಕು 
ಕ್ರಿರುವಾಗ ಈ ಪೃಥಿವಿಯನ್ನು ನಾಲ್ಕೂ ಕಡೆಗಳಿಂದ ಅಗೆದಿದ್ದರು. 
ಅದರಿಂದ ಜಂಬೂದ್ವೀಪದ ಅಂತರ್ಗತ ಎಂಟು ಉಪದ್ವೀಪಗಳು 
ಉಂಟಾದುವು ಎಂದು ಕೆಲವರು ಹೇಳುತ್ತಾರೆ. ॥ ೨೯ ॥ ಅವು 
ಸ್ವರ್ಣಪ್ರಸ್ಥ ಚಂದ್ರಶುಕ್ಸ ಆವರ್ತನ, ರಮಣಕ, ಮಂದರಹರಿಣ, 
ಪಾಂಚಜನ್ಯ, : ಸಿಂಹಳ ಮತ್ತು ಲಂಕಾ ಎಂಬುದಾಗಿವೆ. ॥ ೩೦ ॥ 
ಭರತಶ್ರೇಷ್ಠನೇ ! ಹೀಗೆ ನಾನು ಗುರುಮುಖದಿಂದ ಕೇಳಿದಂತೆಯೇ 
ನಿನಗೆ ಜಂಬೂದ್ವೀಪದ ವರ್ಷಗಳ ವಿಭಾಗವನ್ನು ಹೆಳಿರು 
ವೆನು. ॥ ೩೧ ॥ 


ಹತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೯ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಜಂಬೂ ದ್ವೀಪವರ್ಣನಂ ನಾಮೈಕೋನವಿಂಶೋ5ಧ್ಯಾಯಃ॥ ೧೯॥ 


— ಪತ್ರಿ ಫೀಶಾಾ 
ಇಪ್ಪತ್ತನೆಯ ಅಧ್ಯಾಯ 

ಇತರ ಆರು ದ್ವೀಪಗಳ ಮತ್ತು ಲೋಕಾಲೋಕ ಪರ್ವತದ ವರ್ಣನೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ರಾಜೇಂ 
ದ್ರನೇ। ಇನ್ನು ಪ್ರಮಾಣ, ಲಕ್ಷಣ ಮತ್ತು ್ಥತಿಗನುಸಾರ ಪಕ್ಷವೇ 
ಅತಃ ಪರಂ ಪ್ಲಕ್ಷಾದೀನಾಂ ಪ್ರಮಾಣಲಕ್ಷಣಿ- | ಮುಂತಾದ "ದ್ವೀಪಗಳ ವರ್ಷವಿಭಾಗೆಗಳನ್ನು ವರ್ಣಿಸಲಾಗು 
ಸಂಸಾನತೋ ವರ್ಷವಿಭಾಗ ಉಪವರ್ಣ್ಯತೇ॥ ೧ ॥ | ವುದು. ೧॥ 'ಮೇರು ಪರ್ವತವು ಜಂಬೂದ್ಧೀಪದಿಂದ ಸುತ್ತು 
ಆ ವರಿದಂತೆಯೇ ಜಂಬೂದ್ವೀಪವು ತನ್ನಷ್ಟೇ ಅಳತೆ-ವಿಸ್ತಾರಗಳುಳ್ಳ 
ಜಂಬೂದ್ವೀಪೋ5ಯಂ ಯಾವತ್‌ಪ್ರಮಾಣವಿಸ್ತಾರ- | ಲವಣಸಮುದ್ರದಿಂದ ಸುತ್ತುವರಿಯಲ್ಪಚ್ಟದೆ. ಕಂದಕವು ಹೊರಗಿನ 


ಸ್ತಾವತಾ ಕ್ಹಾರೋದಧಿನಾ ಪರಿವೇಷ್ಟಿಸೋ ಯಥಾ 
ಮೇರುರ್ಜಂಬ್ವಾಖ್ಯೇನ ಲವಣೋದಧಿರಪಿ ತತೋ ದ್ವಿಗುಣ- 
ವಿಶಾಲೇನ ಪ್ಲಕ್ಬಾಖ್ಯೇನ ಪರಿಕ್ಸಿಪ್ಟೋ ಯಥಾ ಪರಿಖಾ 
ಬಾಹ್ಯೋಪವನೇನ । ಪ್ಲಕ್ಟೋ ಜಂಬೂಪ್ರಮಾಣೋ 
ದ್ವೀಪಾಖ್ಯಾಕರೋ ಹಿರಣ್ಣಯ ಉತ್ಕಿತೋ ಯತ್ರಾ- 
ಗ್ಲಿರುಪಾಸ್ಟೇ ಸಪ್ಪಜಿಹ್ನಸ್ತಸ್ಯಾಧಿಪತಿಃ ಪ್ರಿಯವ್ರತಾತ್ಮಜ ಇದ್ದ- 
ಜಿಹ್ಹ ಸ್ವಂ ದ್ವೀಪಂ ಸಪ್ತವರ್ಷಾಣಿ ವಿಭಜ್ಯ ಸಪ್ಪವರ್ಷ- 
ನಾಮಭ್ಯ ಆತ್ಮಜೇಭ್ಯ ಆಕಲಯ್ಯ ಸ್ವಯಮಾತ್ಮಯೋ- 
ಗೇನೋಪರರಾಮ ॥ ೨ ॥ ಶಿವಂ ಯವಸಂ ಸುಭದ್ರಂ 


ಉಪವನಗಳಿಂದ ಬಳಸಿಕೊಂಡಿರುವಂತೆಯೇ ಲವಣಸಮುದ್ರವೂ 
ಕೂಡ ತನ್ನಿಂದ ಎರಡರಷ್ಟು ಎಸ್ತಾರವುಳ್ಳ ಪಕ್ಷದ್ದಿ ೇಪದಿಂದ ಸುತ್ತು 
ವರಿಯಲ್ಪಟ್ಟಿದೆ. ಜಂಬೂದ್ಧಿ ೇಪದಲ್ಲಿ ಎಷ್ಟು ದೂಡ್ಡ ನೇರಳಿಮರ 
ವಿರುವುದೋ ಇಲ್ಲಿ ಅಷ್ಟೇ ವಿಸ್ತಾರವುಳ್ಳ 'ಸುವರ್ಣಮಯ ಪಕ್ಷ 
(ಬಸರೀಮರ) ವದೆ. ಅದರಿಂದಲೇ ಇದರ ಹೆಸರು ಪ್ಲ 
ದ್ವೀಪವೆಂದಾಯಿತು.. ಇಲ್ಲಿ ಏಳು ನಾಲಿಗೆಗಳುಳ್ಳ ಅಗ್ನಿದೇವನು. 
ವಿರಾಜಸುತ್ತಿರುವನು. ಈ ದ್ವಿ €ಪದ ಅಧಿಪತಿಯು 'ಪ್ರಿಯವುತಪುತ್ರ 
ಇದ್ದ ಜಿಹ್ವ ” ಮಹಾರಾಜನಿದ್ದನು. ಅವನು ಇದನ್ನು ಏಳುವರ್ಷ 
ಗಳಾಗಿ ವಿಂಗಡಿಸಿ, ಅವನ್ನು ಆಯಾ ವರ್ಷದ ಹೆಸರನ್ನೇ ಹೊಂದಿದ 
ತನ್ನ ಪುತ್ರರಿಗೆ ಒಪ್ಪಿಸಿ, ತಾನು ಅಧಾ ತೃಯೋಗವನ್ನು ಆಶ್ರಯಿಸಿ 
ಮುಕ್ತನಾದನು. 1 > ॥ ಶಿವ, ಯವನ, ಸುಭದ್ರ, ಶಾಂತ, ಕ್ಷೇಮ, 
ಅಮೃತ ಮತ್ತು ಅಭಯ ಎಂಬಿವೇ ಆ ಏಳು ವರ್ಷಗಳು. 
ಇವುಗಳಲ್ಲಿಯಾ ಏಳು ಪರ್ವತಗಳು ಹಾಗೂ ಏಳು ನದಿಗಳೂ 


586 


ಶಾಂತಂ ಕ್ಲೇಮಮಮೃತಮಭಯಮಿತಿ ವರ್ಷಾಣಿ ತೇಷು 
ಗಿರಯೋ ನದೃಶ್ಚ ಸಹೆ ಕೈವಾಭಿಜ್ಞಾತಾಃ ॥ ೩ ॥ 


ಮಣಿಕೂಟೋ ವಜ್ರಕೂಟ ಇಂದ್ರಸೇನೋ 
ಜ್ಯೋತಿಷ್ಠಾನುಪರ್ಣೋ ಹಿರಣ್ಯಷ್ಠೀವೋ ಮೇಘಮಾಲ 
ಇತಿ ಸಪ್ಪಶೈಲಾಃ। ಅರುಣಾ ನೃಮ್ನಾ$ಂಗಿರಸೀ ಸಾವಿತ್ರೀ 
ಸುಪ್ರಭಾತಾ ಯತಂಭರಾ ಸತ್ಯಂಭರಾ ಇತಿ ಮಹಾನದ್ಯಃ । 
ಯಾಸಾಂ ಜಲೋಪಸ್ಪರ್ಶನವಿಧೂತರಜಸ್ತಮಸೋ 
ಹಂಸಪತಂಗೋರ್ಧ್ವಾಯನಸತ್ಯಾಂಗಸಂಜ್ಞಾಶ್ಸತ್ವಾರೋ 
ವರ್ಣಾಃ ಸಹಸ್ರಾಯುಷೋ ವಿಬುಧೋಪಮ- 
ಸಂದರ್ಶನಪ್ರಜನನಾಃ ಸ್ಪರ್ಗದ್ಹಾರಂ ತ್ರಯ್ಯಾ ವಿದ್ಯಯಾ 
ಭಗವಂತಂ ತ್ರಯೀಮಯಂ ಸೂರ್ಯಮಾತ್ಮಾನಂ 
ಯಜಂತೇ ॥ ೪॥ 


ಪ್ರತ್ನಸ್ಯ ವಿಷ್ಣೋ ರೂಪಂ ಯತ್ನತ್ಛಸ್ಕರ್ತಸ್ಯ ಬ್ರಹ್ಮಣಃ । 
ಅಮೃತಸ್ಯ ಚ ಮೃತ್ಯೋಶ್ಚ ಸೂರ್ಯಮಾತ್ಗಾನಮೀಮಹೀತಿ 

I ೫ 

ಪ್ಲಕ್ನಾದಿಪು ಪಂಚಸು ಪುರುಷಾಣಾಮಾಯು- 

ರಿಂದ್ರಿಯಮೋಜಃ ಸಹೋ ಬಲಂ ಬುದ್ಧಿರ್ವಿಕ್ರಮ ಇತಿ ಚ 

ಸರ್ವೇಷಾಮ್‌ೌತ್ತತ್ರಿಕೀ ಸಿದ್ದಿರವಿಶೇಷೇಣ ವರ್ತತೇ ॥ ೬ ॥ 


ಪಕ್ಷ ಸ್ನಸಮಾನೇನೇಕ್ಲುರಸೋದೇನಾವೃತೋ ಯಥಾ 
ತಥಾ ದ್ವೀಪೋಪಿ ಫಾಲ್ಗ್ಲಲೋ ದ್ವಿಗುಣವಿಶಾಲ! ಸಮಾ 
ನೇನ ಸುರೋದೇನಾವೃತಃ ಪರಿವೃಂಕ್ಷೇ ॥ ೭ ॥ ಯತ್ರ ಹ 
ವೈ ಶಾಲ್ಮಲೀ ಪಕ್ಚಾಯಾಮಾ ಯಸ್ಯಾಂ ವಾವ ಕಿಲ ನಿಲ- 
ಯಮಾಹುರ್ಭಗವತಶೃಂದಸ್ತುತಃ ಪತತ್ಲಿಧಾಜಸ್ಯ ಸಾ 
ದ್ವೀಪಹೂತಯೇ ಉಪಲಕ್ಷ್ಯತೇ ॥ ೮ ॥ ತದ್ದೀಪಾಧಿಪತಿಃ 
ಪ್ರಿಯವ್ರತಾತ್ಮಜೋ ಯಜ್ಞಬಾಹು: ಸ್ಪಸುತೇಭ್ಯ: ಸಪ್ತಭ್ಯಸ್ತ- 
ನ್ನಾಮಾನಿ ಸಪ್ರವರ್ಷಾಣಿ ವ್ಯಭಜತ್ತುರೋಚನಂ ಸೌಮ- 
ನಸ್ಯಂ ರಮಣಕಂ ದೇವವರ್ಷಂ ಪಾರಿಭದ್ರಮಾಪ್ಯಾಯ- 
ನಮವಿಜ್ಞಾತಮಿತಿ ॥ ೯ ॥ ತೇಷು ವರ್ಷಾದ್ರಯೋ ನದ್ಯಶ್ಚ 
ಸಹೆ ಕೈವಾಭಿಜ್ಞಾತಾಃ । ಸ್ವರಸಃ ಶತಶೃಂಗೋ ವಾಮದೇವಃ 
ಕುಂದೋ ಮುಕುಂದ: ಪುಷ್ಪವರ್ಷಃ ಸಹಸ್ರಶ್ರುತಿರಿತಿ | 
ಅನುಮತಿಃ ಸಿನೀವಾಲೀ ಸರಸ್ವತೀ ಕುಹೂ ರಜನೀ ನಂದಾ 
ರಾಕೇತಿ ॥ ೧೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಪ್ರಸಿದ್ಧವಾಗಿವೆ. ॥ ೩ ॥ ಮಣಿಕೂಟ, ವಜ್ರಕೂಟ, ಇಂದ್ರಸೇನ, 
ಜ್ಯೋತಿಷ್ಠಾನ್‌, ಸುಪರ್ಣ, ಹಿರಣ್ಯಷ್ಠೀವ ಮತ್ತು ಮೇಘಮಾಲ 
ಎಂಬ ಏಳು ಮೆರೆಯಾಗಿರುವ ಪರ್ವತಗಳು. ಅರುಣಾ, ನಮ್ಮಾ 
ಆಂಗೀರಸೀ, ಸಾವಿತ್ರೀ, ಸುಪ್ರಭಾತಾ, ಖತಂಭರಾ ಹಾಗೂ 
ಸತ್ಯಂಭರಾ ಎಂಬ ಏಳು ಮಹಾನದಿಗಳು. ಅಲ್ಲಿ ಹಂಸ, ಪತಂಗ, 
ಊರ್ಧ್ವಯನ, ಸತ್ಯಾಂಕ ಎಂಬ ನಾಲ್ಕು ವರ್ಣಗಳಿಗೆ ಸೇರಿದ 
ಜನರಿದ್ದಾರೆ. ಇವರು ಮೇಲೆ ಹೇಳಿದ ನದಿಗಳಲ್ಲಿ ಸ್ನಾನಮಾಡಿ 
ಇವರ ರಜೋಗುಣ-ತಮೋಗುಣ ಕಳೆದುಕೊಂಡವರಾಗಿ ಸಾವಿರ 
ವರ್ಷಗಳ ಆಯುಸುಳ್ಳವರಾಗಿದ್ದಾರೆ. ಇವರ ಶರೀರಗಳಲ್ಲಿ ದೇವತೆ 
ಗಳಂತೆ ಬಳಲಿಕೆ ಬೆವರು ಮುಂತಾದವುಗಳು ಇರುವುದಿಲ್ಲ 
ಸಂತಾನೋತ್ಸತ್ರಿಯೂ ಅವರಂತೆಯೇ ಇರುತ್ತದೆ. ಇವರು ತ್ರಯೀ 
ವಿದ್ಯೆಮೂಲಕ ಮೂರೂ ವೇದಗಳಲ್ಲಿ ವರ್ಣಿಸಿರುವ ಸ್ವರ್ಗದ 
ದ್ವಾರದಂತಿರುವ ಆತ್ಮಸ್ವರೂಪನಾದ ಭಗವಾನ್‌ ಸೂರ್ಯನನ್ನು 
ಉಪಾಸಿಸುತ್ತಾರೆ. ॥ ೪ ॥ "ಸತ್ಯಕ್ಕೂ (ಆಚರಣೆಯಲ್ಲಿರುವ ಧರ್ಮ), 
ಯತಕ್ಕೂ (ನಿಯಮರೂಪದಲ್ಲಿರುವ ಧರ್ಮ), ವೇದಕ್ಕೂ ಅಮೃ 
ತಕ್ಕೂ ಮೃತ್ಯುವಿಗೂ ಆತ್ಮಸ್ವರೂಪನಾದ ಪುರಾಣಪುರುಷನಾದ, 
ವಿಷ್ಣುಸ್ವರೂಪಿಯಾದ ಸೂರ್ಯಭಗವಂತನನ್ನು ನಾವು ಶರಣು 
ಹೊಂದುತ್ತೇವೆ' ಎಂದು ಆ ಸೂರ್ಯದೇವನನ್ನು ಸ್ತೋತ್ರಮಾಡು 
ತ್ತಾರೆ. ॥ ೫ ॥ ಪಕ್ಸಮುಂತಾದ ಐದು ದ್ವೀಪಗಳಲ್ಲಿಎಲ್ಲಮನುಷ್ಯ 
ರಿಗೂ ಹುಟ್ಟಿನಿಂದಲೇ ಆಯುಸ್ಸು ಮನೋಬಲ, ಇಂದ್ರಿಯಬಲ, 
ಶಾರೀರಿಕಬಲ, ಬುದ್ಧಿ ಪರಾಕ್ರಮ ಇವುಗಳು ಸಮಾನವಾಗಿ ಸಿದ್ಧ 
ವಾಗಿಯೇ ಇರುತ್ತವೆ. ॥ ೬ ॥ 

ಪಕ್ಷದ್ವೀಪವು ತನ್ನಷ್ಟೇ ವಿಸ್ತಾರವುಳ್ಳ ಕಬ್ಬಿನರಸದ ಸಮುದ್ರ 
ದಿಂದ ಸುತ್ತುವರಿಯಲ್ಪಟ್ಟಿದೆ. ಇವರ ಮುಂದೆ ಅದಕ್ಕೆ ಎರಡರಷ್ಟು 
ವಿಸ್ತಾರವಾದ ಶಾಲ್ಕಲೀದ್ವೀಪವಿದೆ. ಇದು ತನ್ನಷ್ಟೇ ವಿಸ್ತಾರವುಳ್ಳ 
ಮದ್ಯದ ಸಮುದ್ರದಿಂದ ಬಳಸಲ್ಪಟ್ಟಿದೆ. ॥ ೭ ॥ ಪಕ್ಷದ್ವೀಪದ 
ಬಸರೀಮರದಂತೆ ಇದರಲ್ಲಿ ಶಾಲ್ಗಲೀ (ಬೂರುಗದ) ವೃಕ್ಕವದೆ. 
ಈ ವೃಕ್ಚವೇ ತನ್ನ ವೇದಮಯ ರೆಕ್ಕೆಗಳಿಂದ ಭಗವಂತನನ್ನು ಸ್ತುತಿ 
ಸುವ ಪಕ್ಚಿರಾಜ ಗರುಡದೇವರ ನಿವಾಸಸ್ಥಾನವಾಗಿದೆ. ಇದೇ ಈ 
ದ್ವೀಪದ ಹೆಸರಿಗೆ ಕಾರಣವೆಂದು ಹೇಳುತ್ತಾರೆ. ॥ ೮ ॥ ಈ ದ್ವೀಪಕ್ಕೆ 
ಅಧಿಪತಿಯಾಗಿ ಪ್ರಿಯವ್ರತಪುತ್ರ ಯಜ್ಞಭಾಹು ಮಹಾರಾಜನಿ 
ದ್ದನು. ಅವನು ಇದನ್ನು ಸುಲೋಚನ, ಸೌಮನಸ್ಯ, ರಮಣಕ, 
ದೇವವರ್ಷ, ಪಾರಿಭದ್ರ, ಆಪ್ಯಾಯನ ಮತ್ತು ಅವಿಜ್ಞಾತ ಎಂಬ 
ಏಳು ವಿಭಾಗ ಮಾಡಿದನು. ಇವುಗಳನ್ನು ಅದೇ ಹೆಸರುಳ್ಳ ತನ್ನ 
ಪುತ್ರರಿಗೆ ಒಪ್ಪಿಸಿಕೊಟ್ಟಿದ್ದನು. ॥ ೯ ॥ ಇದರಲ್ಲಿಯೂ ಏಳು ವರ್ಷ 
ಪರ್ವತಗಳೂ, ಏಳು ನದಿಗಳೂ ಪ್ರಸಿದ್ಧವಾಗಿವೆ. ಸ್ವರಸ, ಶತಶೃಂಗ, 
ವಾಮದೇವ, ಕುಂದ, ಮುಕುಂದ, ಪುಷ್ಪವರ್ಷ, ಹಾಗೂ ಸಹಶ್ರುತಿ 
- ಇವು ಏಳು ಪರ್ವತಗಳು ಹಾಗೂ ಅನುಮತಿ, ಸಿನೀವಾಲಿ, 
ಸರಸ್ವತಿ, ಕುಹೂ, ರಜನೀ, ನಂದಾ ಮತ್ತು ರಾಕಾ ಎಂಬ ಏಳು 
ನದಿಗಳು. ॥ ೧೦॥ ಈ ವರ್ಷದಲ್ಲಿ ಶ್ರುತಧರ, ವೀರ್ಯಧರ, 
ವಸುಂಧರ, ಇಷಂಧರ ಎಂಬ ನಾಲ್ಕು ವರ್ಣದ ಜನರು ವಾಸಿ 
ಸುತ್ತಾ, ವೇದಮಯ ಆತ್ಮಸ್ತರೂಪನಾದ ಭಗವಾನ್‌ ಚಂದ್ರನನ್ನು 


20 ಅಧ್ಯಾಯ] ಪಂಚಮ ಸೃಂಧ 587 


ತದ್ವರ್ಷಪುರುಷಾಃ ಶ್ರುತಧರವೀರ್ಯಧರವಸುಂಧ- 
ರೇಷಂಧರಸಂಜ್ಞಾ ಭಗವಂತಂ ವೇದಮಯಂ ಸೋಮ- 
ಮಾತ್ಗಾನಂ ವೇದೇನ ಯಜಂತೇ ॥ ೧೧ ॥ 
ಸ್ವಗೋಭಿಃ ಪಿತೃದೇವೇಭ್ಯೋ ವಿಭಜನ್‌ ಕೃಷ್ಣಶುಕ್ಷಯೋ: । 
ಪ್ರಜಾನಾಂ ಸರ್ವಾಸಾಂ ರಾಜಾಂಧಃ ಸೋಮೋ ನ ಆಸ್ತಿತಿ 
॥ ೧೨ ॥ 


ಏವಂ ಸುರೋದಾದ್ಧಹಿಸದ್ದಿಗುಣಃ ಸಮಾನೇನಾ- 
ವೃತೋ ಫೃತೋದೇನ ಯಥಾಪೂರ್ವಃ ಕುಶದ್ವೀಪೋ 
ಯಸ್ಸಿನ್ನುಶಸಂಬೋ ದೇವಕ್ಯತಸ್ತದ್ದೀಪಾಖ್ಯಾಕರೋ ಜ್ವಲನ 
ಇವಾಪರಃ ಸ್ವಶಷ್ಟ್ಠರೋಚಿಷಾ ದಿಶೋ ವಿರಾಜಯತಿ 
॥ ೧೩ ॥ ತದ್ದೀಪಪತಿಃ ಪ್ರೈಯವ್ರತೋ ರಾಜನ್‌ ಹಿರಣ್ಯರೇತಾ 
ನಾಮ ಸ್ಪಂ ದ್ವೀಪಂ ಸಪ್ಪಭ್ಯಃ ಸ್ವಪ್ರತ್ರೇಭ್ಯೋ ಯಥಾಭಾಗಂ 
ವಿಭಜ್ಯ ಸ್ವಯಂ ತಪ ಆತಿಷ್ಠತ । ವಸುವಸುದಾನದೃಢರುಚಿ- 
ನಾಭಿಗುಪ್ತಸ್ತುತ್ಯವ್ರತವಿವಿಕ್ಷವಾಮದೇವನಾಮಭ್ಯಃ ॥೧೪॥ 
ತೇಷಾಂ ವರ್ಷೇಷು ಸೀಮಾಗಿರಯೋ ನದ್ಯಶ್ನಾಭಿಜ್ಞಾತಾಃ 
ಸಪ್ತಸಪ್ಪೈವ ಚಕ್ರಶ್ನತು:ಶೃಂಗಃ ಕಪಿಲಶ್ಲಿತ್ರಕೂಟೋ ದೇವಾ- 
ನೀಕ ಊರ್ದ್ವರೋಮಾ ದ್ರವಿಣ ಇತಿ ರಸಕುಲ್ಯಾ ಮಧು- 
ಕುಲ್ಯಾ ಮಿತ್ರವಿಂದಾ ಶ್ರುತವಿಂದಾ ದೇವಗರ್ಭಾ ಫೃತ- 
ಚ್ಯುತಾ ಮಂತ್ರ ಮಾಲೇತಿ ॥ ೧೫ ॥ ಯಾಸಾಂ ಪಯೋಭಿಃ 


ಕುಶದ್ವೀಪೌಕಸಃ ಕುಶಲಕೋವಿದಾಭಿಯುಕ್ತಕುಲಕಸಂಜ್ಣಾ 


ಭಗವಂತಂ ಜಾತವೇದಸರೂಪಿಣಂ ಕರ್ಮಕೌಶಲೇನ 
ಯಜಂತೇ ॥ ೧೬ ॥ 
ಪರಸ್ಯ ಬ್ರಹ್ಮಣಃ ಸಾಕ್ಟಾಜ್ಞಾತವೇದೋತಸಿ ಹವ್ಯವಾಟ್‌ । 
ಇ ಜ 
ದೇವಾನಾಂ ಪುರುಷಾಂಗಾನಾಂ ಯಜೆ ಕ್ಲೇನ ಪುರುಷಂ ಯಜೇತಿ 
॥ ೧೭ ॥ 
ತಥಾ ಫೃತೋದಾದ್ದಹಿಃ ಕ್ರೌಂಚದ್ವೀಪೋ ದ್ವಿಗುಣ: 
ಸ್ವಮಾನೇನ ಕ್ಲೀರೋದೇನ ಪರಿತ ಉಪಕ್ಸ್‌ ಪ್ರೋ ವೃತೋ 
ಯಥಾ ಕುಶದ್ವೀಪೋ ಫೃತೋದೇನ ಯಸ್ಮಿನ್‌ ಕೌಂಚೋ 
ನಾಮ ಪರ್ವತರಾಜೋ ದ್ವೀಪನಾಮನಿರ್ವರ್ತಕ ಆಸ್ತೇ 
1 ೧೮ ॥ ಯೋತಸ್‌ೌ ಗುಹಪ್ರಹರಣೋನ್ನಥಿತನಿತಂಬ- 
ಕುಂಜೋತಪಿ ಕ್ಲೀರೋದೇನಾಸಿಚ್ಛಮಾನೋ ಭಗವತಾ 
ವರುಣೇನಾಭಿಗುಪ್ರೋ ವಿಭಯೋ ಬಭೂವ ॥ ೧೯॥ 


ೇದಮಂತ್ರಗಳಿಂದ ಉಪಾಸನೆ ಮಾಡುತ್ತಾರೆ. ॥ ೧೧॥ ಶುಕ್ಲಪಕ್ಚ 
ಮತ್ತು ಕೃಷ್ಣಪಕ್ಕಗಳಲ್ಲಿ ತನ್ನ ಕಿರಣಗಳಿಂದ ವಿಭಾಗಗೈದು ದೇವತೆ 
ಗಳಿಗೆ, ಪಿತೃಗಳಿಗೆ ಹಾಗೂ ಸಮಸ್ತ ಪ್ರಾಣಿಗಳಿಗೆ ಅನ್ನವನ್ನು ಕೊಡು 
ವಂತಹ ಆ ಚಂದ್ರದೇವನು ನಮಗೆ ರಾಜ (ರಂಜನೆ ಮಾಡುವವ) 
ನಾಗಲೀ - ಎಂದು ಸ್ತುತಿಸುತ್ತಾರೆ. ॥ ೧೨ ॥ 

ಇದೇ ರೀತಿಯಲ್ಲಿ ಮದ್ಯಸಮುದ್ರದ ಮುಂದೆ ಅದಕ್ಕೆ ಎರಡ 
ರಷ್ಟು ವಿಸ್ತಾರವುಳ್ಳ ಕುಶದ್ವೀಪವಿದೆ. ಹಿಂದೆ ಹೇಳಿದ ದ್ವೀಪಗಳಂತೆ 
ಇದೂ ಕೂಡ ತನ್ನಷ್ಟೇ ವಿಸ್ತಾರವಾದ ತುಪ್ಪದ ಸಮುದ್ರದಿಂದ ಬಳಸ 
ಲಟ್ಟಿದೆ. ಇದರಲ್ಲಿ ಭಗವಂತನು ರಚಿಸಿದ ಒಂದು ದರ್ಭೆಯ 
ತೆಂಡೆಯಿರುವುದರಿಂದಲೇ ಇದಕ್ಕೆ ಕುಶದ್ವೀಪ ಎಂಬ ಹೆಸರಾ 
ಯಿತು. ಇದು ಮತ್ತೊಂದು ಅಗ್ನಿದೇವನಂತೆ ತನ್ನಕೋಮಲ ಹುಲ್ಲು 
ಗಳ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗಿಸುತ್ತದೆ. ॥ ೧೩ ॥ 
ರಾಜೇಂದ್ರನೇ | ಪ್ರಿಯವ್ರತನ ಪುತ್ರ ಹಿರಣ್ಯರೇತ ಮಹಾರಾಜನು 
ಈ ದ್ವೀಪಕ್ಕೆ ಅಧಿಪತಿಯು. ಇವನು ಇದನ್ನು ಏಳು ವಿಭಾಗಗಳಾಗಿ 
ವಿಂಗಡಿಸಿ ಅವುಗಳನ್ನು ತನ್ನ ಏಳು ಪುತ್ರರಾದ ವಸು, ವಸುದಾನ, 
ದೃಢರುಚಿ, ನಾಭಿಗುಪ್ತ, ಸ್ತುತ್ಕವ್ರತ, ವಿವಿಕ್ತ ಮತ್ತು ವಾಮದೇವ - 
ಇವರಿಗೆ ಹಂಚಿಕೊಟ್ಟು ತಾನು ತಪಸ್ಸನ್ನಾಚರಿಸಲು ಹೊರಟು 
ಹೋದನು. ॥ ೧೪ ॥ ಅವುಗಳ ಗಡಿಗಳನ್ನು ನಿರ್ಧರಿಸುವ ಏಳು 
ಪರ್ವತಗಳು ಮತ್ತು ಏಳು ನದಿಗಳೂ ಇವೆ. ಚಕ್ರ, ಚತುಃಶ್ಫಂಗ, 
ಕಪಿಲ, ಚಿತ್ರಕೂಟ, ದೇವಾನೀಕ ಊರ್ವರೋಮಾ ಮತ್ತು 
ದ್ರವಿಣ - ಇವು ಏಳು ಪರ್ವತಗಳೂ, ರಸಕುಲ್ಯಾ, ಮಧುಕುಲ್ಯಾ, 
ಮಿತ್ರವಿಂದಾ, ಶ್ರುತವಿಂದಾ, ದೇವಗರ್ಭಾ, ಫೃತಚ್ಯುತಾ ಮತ್ತು 

ಮಂತ್ರಮಾಲಾ ಎಂಬ ಏಳು ನದಿಗಳು ಪ್ರಸಿದ್ಧವಾಗಿವೆ. ॥ ೧೫ ॥ 
ಈ ನದಿಗಳಲ್ಲಿ ಮಿಂದು ಕುಶದ್ವೀಪ ನಾ ಗಾರ ಕುಶಲ, 
ಕೋವಿದ, ಅಭಿಯುಕ್ತ ಹಾಗೂ ಕುಲಕರೆಂಬ ನಾಲ್ಕು ವರ್ಣದ 
ಪುರುಷರು ಅಗ್ನಿಸ್ವರೂಪನಾದ ಭಗವಾನ್‌ ಶ್ರೀಹರಿಯನ್ನು 
ಯಜ್ಞಾಧಿ ಕರ್ಮಕೌಶಲ್ಯದಿಂದ ಉಪಾಸನೆಮಾಡಿ ಹೀಗೆ ಸ್ತುತಿಸು 
ತ್ತಾರೆ. ॥ ೬ ॥ ಎಲೈ ಅಗ್ನಿದೇವನೇ | ನೀನು ಪರಬ್ರಹ್ಮನಿಗೆ ಸಾಕ್ಸಾ 
ತ್ತಾಗಿ ಹವಿಸ್ಸನ್ನು ಮುಟ್ಟಿಸುವವನಾಗಿರುವೆ. ಆದ್ದರಿಂದ ಶ್ರೀಭಗವಂತ 
ನಿಗೆ ಅಂಗಭೂತರಾದ ದೇವತೆಗಳ ಕುರಿತು ನಾವು ಮಾಡುವ 
ಯಜ್ಞಗಳ ಮೂಲಕ ಶ್ರೀಹರಿಗೆ ಯಜ್ಞಪೂಜೆಯು ಸಂತೃಪ್ತಿ 
ಯುಂಟಾಗುವಂತೆ ಮಾಡು. ॥ ೧೭ ॥ 

ಎಲೈ ರಾಜನೇ! ಮತ್ತೆ ಫೃತಸಮುದ್ರದ ಮುಂದೆ ಅದಕ್ಕೆ 
ಎರಡರಷ್ಟು ವಿಸ್ತಾರವುಳ್ಳ ಕ್ರೌಂಚದ್ವೀಪವಿದೆ. ಕುಶದ್ದಿ ೀಪವು 
ತುಪ್ಪದ ಸಮುದ್ರದಿಂದ 'ಸುತ್ತುಪರಿದಂತೆ ತನ್ನಷ್ಟೇ ವಿಸ್ತಾರವಾದ 
ಹಾಲಿನ ಸಮುದ್ರದಿಂದ ಈ ಕ್ರೌಂಚದ್ದಿ ದೀಪವು ಸುತ್ತುವರಿಯ 
ಲಟಿದೆ. ಇಲ್ಲಿ ಕ್ರೌಂಚವೆಂಬ ದೊಡ್ಡ ಪ ಪರ್ವತವಿದೆ. ಅದರಿಂದ 
ಇದರ ಹೆಸರು ಕ್ರೌಂಚದ್ವೀಪವೆಂದಾಯಿತು. ॥೧೮॥ ಈ 
ಪರ್ವತವು ಹಿಂದೆ ಕಾರ್ತಿಕೇಯಸ್ವಾಮಿಯ ಶಕ್ಟಾಯುಧದಿಂದ 

ಭೇದಿಸಲ್ಪ್ಲಟ್ಟು ಗಾಯಗೊಳಿಸಿದ್ದರೂ. ಕ್ಷೀರಸಮುದ್ರದಿಂದ ನೆನೆ 
ಸಲ್ಪಟ್ಟು, “ವರುಣದೇವರಿಂದ' ರಕ್ಷಣೆಗೊಂಡು ನಿರ್ಭಯ 
ವಾಯಿತು. ॥ ೧೯ ॥ ಪ್ರಿಯವ್ರತನ ಪ್ರತ್ರ ಮಹಾರಾಜಾ ಘೃತ 


588 


ತಸಿನ್ನಷಿ ಪೈಯವ್ರತೋ ಫೃತಪ್ಪಷ್ಠೋ ನಾಮಾಧಿಪತಿಃ ಸ್ಟೇ 
ದ್ವೀಪೇ ವರ್ಷಾಣಿ ಸಪ್ತ ವಿಭಜ್ಯ ತೇಷು ಪುತ್ರನಾಮಸು 
ಸಪ್ತರಿಕ್ಠಾದಾನ್‌ ವರ್ಷಪಾನ್ನಿವೇಶ್ಯ ಸ್ವಯಂ ಭಗವಾನ್ಹಗವತಃ 
ಪರಮಕಲ್ಯಾಣಯಶಸ ಆತ್ಮಭೂತಸ್ಯ ಹರೇಶ್ಚರಣಾರ- 
ವಿಂದಮುಪಜಗಾಮ ॥ ೨೦ ॥ ಆಮೋ ಮಧುರುಹೋ 
ಮೇಫಘಪೃಷ್ಯ ಸುಧಾಮಾ ಭ್ರಾಜಿಷ್ಠೋ ಲೋಹಿತಾರ್ಣೋ 
ವನಸ್ತತಿರಿತಿ ಫೃತಪ್ಪಷ್ಠಸುತಾಸ್ತೇಷಾಂ ವರ್ಷಗಿರಯಃ ಸಪ್ತ 
ಸಪೆ ಶೈವ ನದೃಶ್ಚಾಭಿಖ್ಯಾತಾಃ ಶುಕ್ಲೋ ವರ್ಧಮಾನೋ 
ಭೋಜನ ಉಪಬರಿಣೋ ನಂದೋ ನಂದನಃ ಸರ್ವ- 
'ತೋಭದ್ರ ಇತಿ ಅಭಯಾ ಅಮೃತೌಘಾ ಆರ್ಯಕಾ 
'ತೀರ್ಥವತೀ ವೃತ್ತಿರೂಪವತೀ ಪವಿತ್ರವತೀ ಶುಕ್ಲೇತಿ ॥ ೨೧॥ 
ಯಾಸಾಮಂಭಃ ಪವಿತ್ರಮಮಲಮುಪಯುಂಜಾನಾಃ 
ಪುರುಷಯಷಭದ್ರವಿಣದೇವಕಸಂಜ್ಞಾ ವರ್ಷಪುರುಷಾ 
ಆಪೋಮಯಂ ದೇವಮಪಾಂ ಪೂರ್ಣೇನಾಂಜಲಿನಾ 
ಯಜಂತೇ ॥ ೨೨ ॥ 
ಆಪಃ ಪುರುಷವೀರ್ಯಾಃ ಸ್ಥ ಪುನಂತೀರ್ಭೂರ್ಭುವಃ ಸುವಃ । 
ತಾ ನಃ ಪುನೀತಾಮೀವಪ್ಲೀಃ ಸ್ಪೃಶತಾಮಾತ್ಮನಾ ಭುವ ಇತಿ 
॥1 ೨೩ ॥ 
ಏವಂ ಪುರಸ್ತಾತ್ಮೀರೋದಾತ್ಹರಿತ ಉಪವೇಶಿತಃ ಶಾಕ- 
ದ್ವೀಪೋ ದ್ಹಾತ್ರಿಂಶಲ್ಲಕ್ಷಯೋಜನಾಯಾಮಃ ಸಮಾನೇನ 
ಚ ದಧಿಮಂಡೋದೇನ ಪರೀತೋ ಯಸ್ಸಿನ್‌ ಶಾಕೋ 
ನಾಮ ಮಹೀರುಹಃ ಸ್ಪಕ್ಟೀತ್ರವ್ಯಪದೇಶಶೋ ಯಸ್ಯ ಹ 
ಮಹಾಸುರಭಿಗಂಧಸ್ತಂ ದ್ವೀಪಮನುವಾಸಯತಿ ॥ ೨೪॥ 
ತಸ್ಯಾಪಿ ಪ್ಲೆ ಕೈಯವ್ರತ ಏವಾಧಿಪತಿರ್ನಾಮ್ನಾ ಮೇಧಾತಿಥಿಃ 
ಸೋಪಿ ವಿಭಜ್ಯ ಸಪ್ತ ವರ್ಷಾಣಿ ಪುತ್ರನಾಮಾನಿ ತೇಷು 
ಸ್ವಾತ್ಮಜಾನ್‌ ಪುರೋಜವಮನೋಜವಪವಮಾನ- 
ಧೂಮ್ರಾನೀಕಚಿತ್ರರೇಘಬಹುರೂಪವಿಶ್ಚಧಾರಸಂಜ್ಞ್ಯಾ 


ನ್ದಿಧಾಪ್ಯಾಧಿಪತೀನ್‌ಸ್ಟಯಂ ಭಗವತ್ಯನಂತ ಆವೇಶಿತ- 
ಮತಿಸ್ತಪೋವನಂ ಪ್ರವಿವೇಶ ॥ ೨೫ ॥ ಏತೇಷಾಂ 
ವರ್ಷಮರ್ಯಾದಾಗಿರಯೋ ನದ್ಯಶ್ಚ ಸಪ್ತ ಸಪ್ಪೈವ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಪೃಷ್ಠನು ಇಲ್ಲಿಯ ಅಧಿಪತಿಯು. ಅವನು ಮಹಾಜ್ಞಾನಿ 
ಯಾಗಿದ್ದನು. ಅವನು ಇದನ್ನು ಏಳು ವರ್ಷಗಳಾಗಿ ವಿಂಗಡಿಸಿ 
ಅವುಗಳಲ್ಲಿ ಅದೇ ಹೆಸರಿನ ತನ್ನ ಏಳು ಪುತ್ರರನ್ನು ಉತ್ತರಾಧಿ 
ಕಾರಿಗಳಾಗಿ ನೇಮಿಸಿ ತಾನು ಸಮಸ್ತ ಜೀವಿಗಳಿಗೆ ಅಂತರಾತ್ಮನಾಗಿ 
ಪರಮ ಮಂಗಲಮಯ ಕೀರ್ತಿಯುಳ್ಳ ಭಗವಾನ್‌ ಶ್ರೀಹರಿಯ 
ಅಡಿದಾವರೆಗಳನ್ನು ಶರಣು ಹೊಂದಿದನು. ॥ ೨೦ ॥ ಆಮ, 
ಮಧುರುಹ, ಮೇಘಪ್ಪಷ್ಠ, ಸುಧಾಮಾ, ಭ್ರಾಜಿಷ್ಠ, ಲೋಹಿ 
ತಾರ್ಣ ಮತ್ತು ವನಸ್ಪತಿ ಎಂಬುವರೇ ಫೃತಪ್ಪಷ್ಠನ ಏಳು ಪುತ್ರರು. 
ಅವರ ವರ್ಷಗಳಲ್ಲಿಯೂ ಏಳು ಪರ್ವತಗಳು ಮತ್ತು ಏಳು 
ನದಿಗಳು ಹರಿಯುತ್ತಿದ್ದುವು. ಶುಕ್ಲ ವರ್ಧಮಾನ, ಭೋಜನ, 
ಉಪಬರ್ಹಿಣ, ನಂದ, ನಂದನ ಮತ್ತು ಸರ್ವತೋಭದ್ರ ಎಂಬ 
ಏಳೂ ಪರ್ವತಗಳೂ ; ಅಭಯಾ, ಅಮೃತೌಘಾ, ಆರ್ಯಕಾ, 
ತೀರ್ಥವತಿ, ವೃತ್ತಿರೂಪವತೀ, ಪವಿತ್ರವತೀ ಹಾಗೂ ಶುಕ್ಲಾ ಎಂಬ 
ಏಳು ನದಿಗಳು. ॥ ೨೧ ॥ ಅವುಗಳ ಪವಿತ್ರವೂ, ನಿರ್ಮಲವೂ 
ಆದ ಜಲವನ್ನು ಸೇವಿಸುವ - ಪುರುಷ, ಯಷಭ, ದ್ರವಿಣ ಮತ್ತು 
ದೇವಕ ಎಂಬ ನಾಲ್ಕು ವರ್ಣಗಳಿಗೆ ಸೇರಿದ ಅಲ್ಲಿಯ ನಿವಾಸಿಗಳು 
ನೀರುತುಂಬಿದ ಅಂಜಲಿಗಳಿಂದ ನೀರಿನ ದೇವತೆಯಾದ ವರುಣ 
ದೇವರನ್ನು ಉಪಾಸನೆಮಾಡುವರು. ॥ ೨೨ ॥ (ಅವರು ಈ 
ಮಂತ್ರದಿಂದ ಜಲಾಧಿಪತಿಯನ್ನು ಸ್ತುತಿಸುವರು) - ಎಲ್ಫೆ ಜಲ 
ದೇವತೆಯೇ! ನೀನು ಪರಮಪುರುಷನಿಂದ ಸಾಮರ್ಥ್ಯವನ್ನು 
ಪಡೆದಿದ್ದೀಯೆ. ಭೂಃ ಭುವಃ ಸುವಃ ಎಂಬ ಮೂರು ಲೋಕ 
ಗಳನ್ನೂ ಪವಿತ್ರಗೊಳಿಸುತ್ತಿರುವೆ. ಏಕೆಂದರೆ, ಸ್ವಾಭಾವಿಕವಾಗಿಯೇ 
ಪಾಪಗಳನ್ನು ನಾಶಮಾಡುವವನಾಗಿರುವೆ. ನಾವು ನಮ್ಮ ಶರೀರ 
ಗಳಿಂದ ನಿನ್ನನ್ನು ಸ್ಪರ್ಶಿಸುತ್ತೇವೆ, ನೀನು ನಮ್ಮ ಅಂಗಗಳನ್ನು ಪವಿತ್ರ 
ಗೊಳಿಸು. ॥ ೨೩ ॥ 

ಹೀಗೆಯೇ ಕ್ಲೀರಸಮುದ್ರದಿಂದ ಮುಂದೆ ಅದರ ನಾಲ್ಕು ಕಡೆ 
ಗಳಲ್ಲಿಯೂ ಮೂವತ್ತೆರಡುಲಕ್ಷ ಯೋಜನ ವಿಸ್ತಾರವುಳ್ಳ ಶಾಕ 
ದ್ವೀಪವಿದೆ. ಇದು ತನ್ನಷ್ಟೇ ವಿಸ್ತಾರವಾದ ಮೊಸರಿನ ಸಮುದ್ರ 


ದಿಂದ ಬಳಸಿಕೊಂಡಿದೆ. ಈ ದ್ವೀಪದಲ್ಲಿ ಶಾಕವೆಂಬ ಹೆಸರಿನ 


ಮಹಾವೃಕ್ಚವೊಂದುಂಟು. ಈ ಕ್ಷೇತ್ರಕ್ಕೆ ಶಾಕದ್ವೀಪವೆಂಬ ಹೆಸರು 
ಬರಲು ಈ ವೃಕ್ಚವೇ ಕಾರಣವು. ಈ ವೃಕ್ಷವು ಅದ್ಭುತವಾದ 
ಪರಿಮಳದಿಂದ ಘಮಘಮಿಸುತ್ತಾ ಇಡೀ ದ್ವೀಪವನ್ನು ತನ್ನ 
ಸುವಾಸನೆಯಿಂದ ತುಂಬುತ್ತಿದೆ. ॥ ೨೪ ॥ ಇದರ ಅಧಿಪತಿಯಾದ 
ಮೇಧಾತಿಥಿಯೂ ಪ್ರಿಯವ್ರತರಾಜನ ಪುತ್ರನೇ. ಅವನೂ ಕೂಡ 
ತನ್ನ ಈ ದ್ವೀಪವನ್ನು ಏಳು ವರ್ಷಗಳನ್ನಾಗಿ ವಿಂಗಡಿಸಿ, ಅವುಗಳ 
ಆಧಿಪತ್ಯವನ್ನು ಆಯಾ ದ್ವೀಪದ ಹೆಸರನ್ನೇ ಹೊಂದಿರುವ ತನ್ನ ಪುತ್ರ 


"ರಾದ - ಪ್ರರೋಜವ, ಮನೋಜವ, ಪವಮಾನ, ಧೂಮ್ರಾನೀಕ, 


ಚಿತ್ರರೇಫ, ಬಹುರೂಪ ಮತ್ತು ವಿಶ್ವಧಾರ- ಎಂಬ ಏಳು ಮಂದಿಗೆ 
ಒಪಿಸಿಕೊಟ್ಟು ತಾನು ಭಗವಾನ್‌ ಅನಂತನಲ್ಲಿ ದತ್ತಚಿತ್ತನಾಗಿ 
ತಪೋವನಕ್ಕೆ ತೆರಳಿದನು. ॥ ೨೫ ॥ ಈ ವರ್ಷಗಳಲ್ಲಿಯೂ ಏಳು 
ಪರ್ವತಗಳೂ, ಏಳು ನದಿಗಳು ಇವೆ. ಈಶಾನ, ಉರುಶ್ಛಂಗ, ಬಲ 
ಭದ್ರ, ಶತಕೇಸರ, ಸಹಸ್ತಸ್ರೋತ, ದೇವಪಾಲ ಮತ್ತು ಮಹಾನಸ 


20 ಅಧ್ಯಾಯ] 


ಪಂಚಮ ಸ್ಥಂಧ 


589 


ಳಾ 


ಈಶಾನ ಉರುಶ್ಚಂಗೋ ಬಲಭದ್ರಃ ಶತಕೇಸರಃ ಸಹಸ್ರ- 
ಸ್ರೋತೋ ದೇವಪಾಲೋ ಮಹಾನಸ ಇತಿ ಅನಘಾ55 
ಯುರ್ದಾ ಉಭಯಸ್ಪಷ್ಟಿರಪರಾಜಿತಾ ಪಂಚಪದೀ 
ಸಹಸ್ತಸ್ತುತಿರ್ನಿಜದೃತಿರಿತಿ ॥ ೨೬ ॥ ತದ್ವರ್ಷಪುರುಷಾ 
ಯತವ್ರತಸತ್ಯವ್ರತದಾನವ್ರತಾನುವ್ರತನಾಮಾನೋ ಭಗವಂತಂ 
ವಾಯ್ದಾತ್ಮಕಂ ಪ್ರಾಣಾಯಾಮವಿಧೂತ ರಜಸ್ತಮಸಃ 
ಪರಮಸಮಾಧಿನಾ ಯಜಂತೇ ॥ ೨೭ ॥ 
ಅಂತಃ ಪ್ರವಿಶ್ಯ ಭೂತಾನಿ ಯೋ ಬಿಭರ್ತ್ಯಾತ್ಮಕೇತುಭಿಃ I 
ಅಂತರ್ಯಾಮೀಶ್ನರಃ ಸಾಕ್ಷಾತ್ನಾತು ನೋ ಯದ್ದಶೇ ಸ್ಫುಟಮ್‌ 
॥ ೨೮ ॥ 
ಏವಮೇವ ದಧಿಮಂಡೋದಾತ್ತರತಃ ಪುಷ್ಕರದ್ವೀಪ- 
ಸೃತೋ ದ್ವಿಗುಣಾಯಾಮಃ ಸಮಂತತ ಉಪಕಲ್ಲಿತಃ ಸಮಾ- 
ನೇನ ಸ್ವಾದೂದಕೇನ ಸಮುದ್ರೇಣ ಬಹಿರಾವೃತೋ 
ಯಸ್ವಿನ್ಸೃಹತ್ತುಷ್ಠರಂ ಜ್ವಲನಶಿಖಾಮಲಕನಕಪತ್ರಾಯುತಾ- 
ಯುತಂ ಭಗವತಃ ಕಮಲಾಸನಸ್ಯಾಧ್ಯಾಸನಂ ಪರಿಕಲ್ಪಿ- 
ತಮ್‌ ॥ ೨೯ ॥ ತದ್ದೀಪಮಧ್ಯೇ ಮಾನಸೋತ್ತರನಾ- 
ಮೈಕ ಏವಾರ್ವಾಚೀನ ಪರಾಚೀನವರ್ಷಯೋರ್ಮ- 
ರ್ಯಾದಾಚಲೋನಯುತಯೋಜನೋಚ್ಛಾಯಾಯಾಮೋ 
ಯತ್ರ ತು ಚತಸೃಷು ದಿಕ್ಷು ಚತ್ವಾರಿ ಪುರಾಣಿ ಲೋಕಪಾ- 
ಲಾನಾಮಿಂದ್ರಾದೀನಾಂ ಯದುಪರಿಷ್ಠಾತೂರ್ಯರಥಸ್ಯ 
ಮೇರುಂ ಪರಿಭ್ರಮತಃ ಸಂವತ್ತರಾತ್ಮಕಂ ಚಕ್ರಂ ದೇವಾನಾ- 
ಮಹೋರಾತ್ರಾಭ್ಯಾಂ ಪರಿಭ್ರಮತಿ ॥ ೩೦ ॥ ತದ್ದ್ವೀಪಸ್ಯಾ- 
ಪೃಧಿಪಿಃ ಪೈಯವ್ರತೋ ವೀತಿಹೋತ್ರೋ ನಾಮೈತ- 
ಸ್ಯಾತ್ಮಜೌ ರಮಣಕಧಾತಕಿನಾಮಾನ್‌ ವರ್ಷಪತೀ 
ನಿಯುಜ್ಯ ಸ ಸ್ಹಯಂ ಪೂರ್ವಜವದ್ಧಗವತ್ಕರ್ಮಶೀಲ 
॥೩೧॥ ತದ್ವರ್ಷಪುರುಷಾ ಭಗವಂತಂ 
ಸಕರ್ಮಕೇಣ ಕರ್ಮಣಾ55ರಾಧ- 


ಏವಾಸ್ತೇ 
ಬ್ರಹ್ನರೂಪಿಣಂ 
ಯಂತೀದಂ ಚೋದಾಹರಂತಿ ॥ ೩೨ ॥ 
ಯತ್ತತ್ಕರ್ಮಮಯಂ ಲಿಂಗಂ 

ಬ್ರಹ್ನಲಿಂಗಂ ಜನೋತರ್ಚಯೇತ್‌ ।ಟ 


ಏಕಾಂತಮದ್ವಯಂ ಶಾಂತಂ 


ತಸ್ಟೈ ಭಗವತೇ ನಮ ಅತಿ ॥೩೩॥[ 


[1739120 A 


ಎಂಬ ಏಳು ಗಿರಿಗಳು ಇದರ ಎಲ್ಲೆಯನ್ನು ನಿರ್ಧರಿಸುವುವು. 
ಅನಘಾ, ಆಯುರ್ದಾ, ಉಭಯಪ್ಪಷ್ಟಿ ಅಪರಾಜಿತಾ, ಪಂಚ 
ಪದೀ, ಸಹಸ್ಪಶ್ರುತಿ, ಹಾಗೂ ನಿಜದ್ಭತಿ - ಎಂಬಿವೇ ಆ ಏಳು 
ಮಹಾನದಿಗಳು. ॥ ೨೬ ॥ ಆ ವರ್ಷದಲ್ಲಿರುವ ಖುತವ್ರತ, ಸತ್ಯ 
ವ್ರತ, ದಾನವ್ರತ ಮತ್ತು ಅನುವ್ರತರೆಂಬ ನಾಲ್ಕು ವರ್ಣದವರು. 
ಇವರು ಪ್ರಾಣಾಯಾಮದಿಂದ ತಮ್ಮ ರಜೋಗುಣ-ತಮೋಗುಣ 
ಗಳನ್ನು ನೀಗಿದವರಾಗಿ ವಾಯುರೂಪೀ ಶ್ರೀಹರಿಯನ್ನು ಆರಾಧಿ 
ಸುತ್ತಾರೆ. ಈ ಮಂತ್ರವನ್ನು ಜಪಿಸುತ್ತಾ ಅವರು ಶ್ರೀಹರಿಯನ್ನು 
ಉಪಾಸನೆ ಮಾಡುತ್ತಾರೆ. ॥ ೨೭ ॥ ಯಾರು ತನ್ನಪ್ರಾಣಾಪಾನಾದಿ 
ವೃತಿಗಳೆಂಬ ಧ್ವಜಗಳೊಡನೆ ಕೂಡಿ ಪ್ರಾಣಿಗಳ ಒಳಹೊಕ್ಕು ಅವು 
ಗಳನ್ನು ರಕ್ಷಿಸುತ್ತಿರುವನೋ ಮತ್ತು ಸಮಸ್ತ ದೃಶ್ಯ ಜಗತ್ತು ಯಾರ 
ಅಧೀನವಾಗಿದೆಯೋ ಆ ಸಾಕ್ಷಾತ್‌ ಅಂತರ್ಯಾಮಿ ವಾಯು 
ರೂಪನಾದ ಭಗವಂತನು ನಮ್ಮನ್ನು ರಕ್ಷಿಸಲಿ. ॥ ೨೮ ॥ 
ಹೀಗೆಯೇ ಮೊಸರಿನ ಸಮುದ್ರದ ಮುಂದೆ ಅದರ ನಾಲ್ಕೂ 
ಕಡೆಗಳಲ್ಲಿ ಅದಕ್ಕೆ ಎರಡರಷ್ಟು ವಿಸ್ತಾರವುಳ್ಳ ಪುಷ್ಕರದ್ವೀಪವಿದೆ. 
ಅದನ್ನು ಸುತ್ತಲೂ ಅಷ್ಟೇ ವಿಸ್ತಾರವಾದ ಸಿಹಿನೀರಿನ ಸಮುದ್ರವು 
ಬಳಸಿಕೊಂಡಿದೆ. ಅಲ್ಲಿ ಲಕ್ಷಾಂತರ ಸುವರ್ಣಮಯವಾದ ದಳ 
ಗಳಿಂದ ಕೂಡಿದ ಅಗ್ನಿಶಿಖೆಯಂತೆ ಬೆಳಗುತ್ತಿರುವ ಒಂದು ದೊಡ್ಡ 
ಕೆಂದಾವರೆ ಇದೆ. ಅದು ಬ್ರಹ್ಮದೇವರ ಆಸನವೆಂದು ತಿಳಿಯ 
ಲಾಗುತ್ತದೆ. (ಆ ಕಮಲದಿಂದಲೇ ಆ ದ್ವೀಪಕ್ಕೆ ಪುಷ್ಕರದ್ವೀಪವೆಂಬ 
ಹೆಸರಾಯಿತು). ॥ ೨೯ ॥ ಅದರ ನಟ್ಟನಡುವೆ ಪೂರ್ವ-ಪಶ್ಚಿಮ 
ಗಳ ಗಡಿಯನ್ನು ನಿರ್ಧರಿಸುವ ಮಾನಸೋತ್ತರವೆಂಬ ಒಂದೇ 
ಪರ್ವತವಿದೆ. ಇದು ಹತ್ತುಸಾವಿರ ಯೋಜನ ಎತ್ತರವೂ, ಅಷ್ಟೇ 
ಉದ್ದವೂ ಇದೆ. ಅದರ ಮೇಲೆ ನಾಲ್ಯೂ ದಿಕ್ಕುಗಳಲ್ಲಿಯೂ ಕ್ರಮ 
ವಾಗಿ ಇಂದ್ರನೇ ಮುಂತಾದ ಲೋಕಪಾಲರ ನಾಲ್ಕು ಪುರಗಳಿವೆ. ಆ 
ಪರ್ವತದ ಮೇಲ್ಗಡೆಯಲ್ಲಿ ಸಂಚರಿಸುವ ಸೂರ್ಯದೇವರ ರಥದ 
ಸಂವತ್ತರವೆಂಬ ಚಕ್ರವು ದೇವತೆಗಳಿಗೆ ಹಗಲೂ-ರಾತ್ರಿಗಳಿನಿಸಿದ 
ಉತ್ತರಾಯಣ ಮತ್ತು ದಕ್ಷಿಣಾಯನರೂಪವಾಗಿ ಸದಾ ಸುತ್ತುತ್ತಿರು 
ತ್ತದೆ. ॥ ೩೦ ॥ ಆ ದ್ವೀಪಕ್ಕೆ ಅಧಿಪತಿಯಾಗಿ ಪ್ರಿಯವ್ರತಪುತ್ರನಾದ 
ವೀತಿಹೋತ್ರ ಮಹಾರಾಜನೂ ಕೂಡ ತನ್ನ ಪುತ್ರರಾದ ರಮಣಕ 
ಮತ್ತು ಧಾತಕಿ ಎಂಬುವರಿಗೆ ಎರಡು ವರ್ಷಗಳ ಆಧಿಪತ್ಯವನ್ನು 
ಒಪ್ಪಿಸಿ ತನ್ನ ಅಣ್ಣಂದಿರಂತೆ ಭಗವತ್ನೇವೆಯಲ್ಲೇ ತತ್ಪರನಾಗಿದ್ದಾನೆ. 
॥ ೩೧ ॥ ಅಲ್ಲಿಯ ನಿವಾಸಿಗಳು ಬ್ರಹ್ಠರೂಪಿಯಾದ ಶ್ರೀಭಗವಂತ 
ನನ್ನು ಬ್ರಹ್ನಲೋಕಪ್ರಾಪ್ತಿಯನ್ನು ಮಾಡಿಸುವಂತಹ ಕರ್ಮಗಳಿಂದ 
ಆರಾಧಿಸುತ್ತಾ ಈ ಮಂತ್ರಜಪದಿಂದ ಸ್ತುತಿಸುತ್ತಾರೆ -॥ ೩೨ ॥ 
ಕರ್ಮಫಲಸ್ವರೂಪನೂ, ಬ್ರಹ್ಮಸ್ತರೂಪವನ್ನು ಪ್ರಕಾಶಪಡಿಸುವವನೂ, 
ಬ್ರಹ್ಮ (ವೇದ) ಪ್ರತಿಪಾದ್ಯನೂ, ಪರಬ್ರಹ್ಮವೊಂದರಲ್ಲೇ ತತ್ತರನೂ, 
ಅದ್ದಿತೀಯನೂ, ಸರ್ವರಿಂದ ಪೂಜಿತನೂ, ಶಾಂತಸ್ವರೂಪಿಯೂ 
ಆದ. ಭಗವಾನ್‌ ಬ್ರಹ್ನದೇವರಿಗೆ ನಮಸ್ಕಾರವು. ॥೩೩॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರಿಕ್ಣಿದ್ರಾ 
ಜನೇ! ಆ ಸಿಹಿನೀರಿನಿಂದಾಚೆ ಲೋಕಾಲೋಕವೆಂಬ ಪರ್ವತವಿದೆ. 
ಅದು ಸೂರ್ಯನ ಬೆಳಕುಬೀಳುವ ಪ್ರದೇಶಗಳಿಗೂ ಮತ್ತು ಬೆಳಕು 


590 


ಖಷಿರುವಾಚ 


ತತಃ ಪರಸ್ವಾಲ್ಲೋಕಾಲೋಕನಾಮಾಚಲೋ ಲೋಕಾ- 
ಲೋಕಯೋರಂತರಾಲೇ ಪರಿತ ಉಪಕ್ಷಿಪಃ ॥ ೩೪ ॥ 
ಯಾವನ್ಮಾನಸೋತ್ತರಮೇರ್ವೋರಂತರಂ ತಾವತೀ 
ಭೂಮಿಃ ಕಾಂಚನ್ಯನ್ಯಾ55ದರ್ಶತಲೋಪಮಾ ಯಸ್ಯಾಂ 
ಪ್ರಹಿತಃ ಪದಾರ್ಥೊೋ ನ ಕಥಂಚಿತ್ಚುನಃ ಪ್ರತ್ಕುಪಲಭೃತೇ 
ತಸ್ಪಾತರ್ವಸತ್ತ _ಪರಿಷ್ಠೃತಾ55ಸೀತ್‌ 1೩೫ ॥ 

ಲೋಕಾಲೋಕ ಇತಿ ಸಮಾಖ್ಯಾ ಯದನೇನಾಚಲೇನ 
ಲೋಕಾಲೋಕಸ್ಯಾಂತರ್ವರ್ತಿನಾವಸ್ಥಾಪ್ಯತೇ ॥ ೩೬ ॥ 
ಸ ಲೋಕತ್ರಯಾಂತೇ ಪರಿತ ಈಶ್ವರೇಣ ವಿಹಿತೋ 
ಯಸ್ಥಾತ್ಲೂರ್ಯಾದೀನಾಂ ಧ್ರುವಾಪವರ್ಗಾಣಾಂ ಜ್ಯೋತಿ- 
ರ್ಗಣಾನಾಂ ಗಭಸ್ತಯೋತರ್ವಾಚೀನಾಂಸ್ಪೀಲ್ಲೋಕಾ- 
ನಾವಿತನ್ಹಾನಾ ನ ಕದಾಚಿತ್ತರಾಚೀನಾ ಭವಿತುಮುತ್ತ- 
ಹಂತೇ ತಾವದುನ್ನಹನಾಯಾಮಃ ॥ ೩೭ ॥ 

ಏತಾವಾಲ್ಲೋಕವಿನ್ಯಾಸೋ ಮಾನಲಕ್ಷಣಸಂಸ್ಥಾಭಿರ್ವಿ- 
ಚಿಂತಿತಃ ಕವಿಭಿಃ ಸ ತು ಪಂಚಾಶತ್ಕೋಟಿಗಣಿತಸ್ಯ ಭೂ- 
ಗೋಲಸ್ಕ ತುರೀಯಭಾಗೋ5ಯಂ ಲೋಕಾಲೋಕಾ- 
ಚಲಃ ॥ ೩೮ ॥ ತದುಪರಿಷ್ಟಾಚ್ಚತಸೃಷ್ಟಾಶಾಸ್ಟಾತ್ಮಯೋನಿ- 
ನಾಖಿಲಜಗದ್ಗುರುಣಾಧಿನಿವೇಶಿತಾ ಯೇ ದ್ವಿರದಪತಯ 
ಯಷಭಃ ಪುಷ್ಕರಚೂಡೋ ವಾಮನೋತಪರಾಜಿತ ಇತಿ 
ಸಕಲಲೋಕಸ್ಥಿತಿಹೇತವಃ 1 ೩೯ ॥ ತೇಷಾಂ ಸ್ವವಿಭೂತೀ- 
ನಾಂ ಲೋಕಪಾಲಾನಾಂ ಚ ವಿವಿಧವೀರ್ಯೋಪ- 


ಬೃಂಹಣಾಯ ಭಗವಾನ್ಪರಮಮಹಾಪುರುಷೋ ಮಹಾ-. 


ವಿಭೂತಿಪತಿರಂತರ್ಯಾಮ್ಯಾತ್ಮನೋ ವಿಶುದ್ಧ ಸತ್ತ್ವಂ 
ಧರ್ಮಜ್ಞಾನವೈರಾಗ್ಯೈಶ್ವರ್ಯಾದ್ಯಷ್ಟಮಹಾಸಿದ್ದು ಃಪಲ- 
ಕ್ಷಣಂ ವಿಷ್ಠಕ್ಷೇನಾದಿಭಿಃ ಸ್ವಪಾರ್ಷದಪ್ರವರೈಃ ಪರಿವಾರಿತೋ 
ನಿಜವರಾಯುಧೋಪಶೋಜಭಿತೈರ್ನಿಜಭುಜದಂಡೈ: ಸಂ- 
ಧಾರಯಮಾಣಸ್ತಸ್ಮಿನ್‌ ಗಿರಿವರೇ ಸಮಂತಾತಕಲಲೋ- 
ಕಸ್ಪಸ್ತಯ ಆಸ್ತೇ ॥ ೪೦ ॥ ಆಕಲ್ಪಮೇವಂ ವೇಷಂ ಗತ ಏಷ 
ಭಗವಾನಾತ್ಮಯೋಗಮಾಯಯಾ ವಿರಚಿತವಿವಿಧಲೋ- 
ಕಯಾತ್ರಾಗೋಪೀಥಾ ಯೇತ್ಯರ್ಥ:ಃ 1 ೪೧॥ ಯೋ5ಂ- 
ತರ್ವಿಸ್ತಾರ ಏತೇನ ಹ್ಯಲೋಕಪರಿಮಾಣಂ ಚ ವ್ಯಾಖ್ಯಾ- 
ತಂ ಯದ್ಧಹಿರ್ಲೋಕಾಲೋಕಾಚಲಾತ್‌ | ತತಃ ಪರಸ್ತಾ- 
ದ್ಯೋಗೇಶ್ವರಗತಿಂ ವಿಶುದ್ಧಾಮುದಾಹರಂತಿ ॥ ೪೨ ॥ 


[1739120 8 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಬೀಳದ ಕತ್ತಲೆಯ ಪ್ರದೇಶಗಳಿಗೂ ಗಡಿಯಾಗಿ ಮಧ್ಯಭಾಗ 
ದಲ್ಲಿದೆ. ॥ ೩೪ ॥ ಮೇರುವಿನಿಂದ ಹಿಡಿದು ಮಾನಸೋತ್ತರ 
ಪರ್ವತದವರೆಗೆ ಎಷ್ಟು ದೂರವಿದೆಯೋ, ಅಷ್ಟೇ ವಿಸ್ತಾರವುಳ್ಳ 
ಭೂಮಿಯು ಸಿಹಿನೀರಿನ ಸಮುದ್ರದ ಆಚೆಗೆ ಇದೆ. ಅದರ 


ಮುಂದೆ ಕನ್ನಡಿಯಂತೆ ಶುದ್ಧವಾದ ಸ್ವರ್ಣಭೂಮಿಯಿದೆ. ಅದ 


ರಲ್ಲಿ ಬಿದ್ದ ವಸ್ತುವು ಮತ್ತೆ ಸಿಗುವುದಿಲ್ಲ ಆದ್ದರಿಂದ ಅಲ್ಲಿ ದೇವತೆ 
ಗಳಲ್ಲದೆ ಬೇರೆ ಯಾವ ಪ್ರಾಣಿಯೂ ವಾಸಿಸುವುದಿಲ್ಲ ॥ ೩೫ ॥ 
ಲೋಕಾಲೋಕ ಪರ್ವತವು ಬೆಳಕು ಮತ್ತು ಕತ್ತಲೆಗಳ ಪ್ರದೇಶಗಳೆ 
ರಡಕ್ಕೂ ನಡುವೆ ಗಡಿಯಾಗಿದೆ. ಇದರಿಂದಲೇ ಇದಕ್ಕೆ ಈ ಹೆಸರು 
ಬಂದಿದೆ. ॥ ೩೬॥ ಪರಮಾತ್ಮನು ಇದನ್ನು ಮೂರೂ ಲೋಕಗಳಿಗೂ 
ಹೊರಗೆ ಅವುಗಳ ನಾಲ್ಕೂ ಕಡೆಗಳ ಎಲ್ಲೆಗಳ ರೂಪದಲ್ಲಿ ಸ್ಥಾಪಿಸಿ 
ರುವನು. ಇದರ ಒಂದು ಕಡೆಯಿಂದ-ಮೂರು ಲೋಕಗಳನ್ನು 
ಪ್ರಕಾಶಿತಗೊಳಿಸುವ ಸೂರ್ಯನಿಂದ ಹಿಡಿದು ಧ್ರುವಲೋಕದವರೆ 
ಗಿನ ಸಮಸ್ತ ಜ್ಯೋತಿಮಂಡಲಗಳ ಕಿರಣಗಳು ಮತ್ತೊಂದು ಕಡೆಗೆ 
ಹೋಗದಷ್ಟು ಈ ಪರ್ವತವು ಎತ್ತರ ಮತ್ತು ಉದ್ದವಿದೆ. ॥ ೩೭ ॥ 

ವಿದ್ವಾಂಸರು - ಪ್ರಮಾಣ, ಲಕ್ಷಣ ಮತ್ತು ಸ್ಥಿತಿಗನುಸಾರವಾಗಿ 
ಸಮಸ್ತ ಲೋಕಗಳ ವಿಸ್ತಾರವು ಇಷ್ಟೇ ಎಂದು ನಿರೂಪಿಸಿದ್ದಾರೆ. ಈ 
ಇಡೀ ಭೂಗೋಳವು ಐವತ್ತು ಕೋಟಿ ಯೋಜನ ವಿಸ್ತಾರವಾಗಿದೆ. 
ಇದರ ನಾಲ್ಕನೆಯ ಒಂದಂಶ (ಹನ್ನೆರಡುವರೆ ಕೋಟಿ ಯೋಜನ 
ವಿಸ್ತಾರವುಳ್ಳ) ಈ ಲೋಕಾಲೋಕ ಪರ್ವತವಿದೆ. ॥ ೩೮ ॥ ಇದರ 
ಮೇಲೆ ನಾಲ್ಕೂ ದಿಕ್ಕುಗಳಲ್ಲಿ ಸಮಸ್ತ ಜಗತ್ತಿಗೆ ಗುರುವಾದ ಸ್ವಯಂ 
ಭೂಬ್ರಹ್ಮದೇವರು ಸಮಸ್ತ ಲೋಕಗಳ ಸ್ಥಿತಿಗಾಗಿ ಯಷಭ, ಪುಷ್ಕರ 
ಚೂಡ, ವಾಮನ ಮತ್ತು ಅಪರಾಜಿತ ಎಂಬ ನಾಲ್ಕು ಗಜರಾಜ 
ರನ್ನುನಿಯುಕ್ತಗೊಳಿಸಿರುವರು. ॥ ೩೯ ॥ ಆ ದಿಗ್ಗಜಗಳ ಮತ್ತು ತನ್ನ 
ಅಂಶಸ್ವರೂಪರಾದ ಇಂದ್ರಾದಿ ಲೋಕಪಾಲರ ವಿವಿಧ ಶಕ್ತಿಯನ್ನು 
ವೃದ್ಧಿಪಡಿಸಲಿಕ್ಕಾಗಿ ಹಾಗೂ ಸಮಸ್ತ ಲೋಕಗಳ ಕ್ಷೇಮಕ್ಕಾಗಿಯೂ 
ಪರಮೈಶ್ವರ್ಯದ ಅಧಿಪತಿಯೂ, ಸರ್ವಾಂತರ್ಯಾಮಿಯೂ 
ಆದ ಪರಮಪುರುಷ ಶ್ರೀಹರಿಯು ತನ್ನ ವಿಶ್ವಕ್‌ಸೇನ ಮುಂತಾದ 
ಪಾರ್ಷದರೊಂದಿಗೆ ಈ ಪರ್ವತದಲ್ಲಿ ಎಲ್ಲ ಕಡೆಗಳಲ್ಲಿಯೂ 
ವಿರಾಜಿಸುತ್ತಿರುವನು. ಸ್ವಾಮಿಯು ಧರ್ಮ, ಜ್ಞಾನ, ವೈರಾಗ್ಯ, 
ಐಶ್ವರ್ಯಗಳೇ ಮುಂತಾದ ಅಷ್ಟಸಿದ್ಧಿಗಳಿಂದ ಸಂಪನ್ನನಾಗಿ ತನ್ನ 
ದಿವ್ಯ ಶುದ್ಧ ಸತ್ತ್ಯಮಯವಾದ ದಿವ್ಯ ಮಂಗಳ ವಿಗ್ರಹದಲ್ಲಿ 
ಶಂಖ-ಚಕ್ರಾದಿ ದಿವ್ಯಾಯುಧಗಳನ್ನು ಕರಗಳಲ್ಲಿ ಧರಿಸಿ ಮೆರೆಯು 
ತ್ರಿದ್ದಾನೆ. ॥ ೪೦ ॥ ಹೀಗೆ ತನ್ನ ಯೋಗಮಾಯೆಯಿಂದ ರಚಿಸಿದ 
ವಿವಿಧ ಲೋಕಗಳ ವ್ಯವಸ್ಥೆಯನ್ನು ಸುರಕ್ಷಿತವಾಗಿಡಲು ಅವನು 
ಇದೇ ಲೀಲಾಮಯರೂಪದಿಂದ ಕಲ್ಪಾಂತ್ಯದವರೆಗೆ ಅಲ್ಲಿ ಎಲ್ಲ 
ಕಡೆಗಳಲ್ಲಿ ನೆಲೆಸಿರುವನು. ॥ ೪೧ ॥ 

ಲೋಕಾಲೋಕದ ಒಳಗಿನ ಭೂಭಾಗದ ಎಷ್ಟು ವಿಸ್ತಾರ 
ವಿದೆಯೋ, ಅದರಿಂದ ಅದರ ಹೊರಗಿನ ಕತ್ತಲೆಯ ಪ್ರದೇಶದ 
ವಿಸ್ತಾರದ ವ್ಯಾಖ್ಯೆಯನ್ನು ಮಾಡಿದಂತಾಯಿತು. ಅಲ್ಲಿಂದ ಆಚೆ 
ಗಾದರೋ ಕೇವಲ ಯೋಗೇಶ್ವರರೇ ಸಂಚರಿಸಬಲ್ಲರು. ॥ ೪೨ ॥ 


21 ಅಧ್ಯಾಯ] 
ಅಂಡಮಧ್ಯಗತಃ ಸೂರ್ಯೋ 
ದ್ಯಾವಾಭೂಮ್ಯೋರ್ಯದಂತರಮ್‌ | 
ಸೂರ್ಯಾಂಡಗೋಲಯೋರ್ಮಧ್ಯೇ 
ಕೋಟ್ಯಃ ಸ್ಯುಃ ಪಂಚವಿಂಶತಿಃ ॥1 ೪೩ 1 
ಮೃತೇರಂಡ ಏಷ ಏತನ್‌ ಯನ್ಯದಭೂತ್ತತೋ 
ಮಾರ್ತಂಡ ಅತಿ ವ್ಯಪದೇಶಃ I 
ಹಿರಣ್ಯಗರ್ಭ ಇತಿ ಯದ್‌ ಹಿರಣ್ಯಾಂಡಸಮುದ್ಧವ: 
॥ ೪೪ 1 


ಸೂರ್ಯೇಣ ಹಿ ವಿಭಜ್ಯಂತೇ ದಿಶಃ ಖಂ ದ್ಯೌರ್ಮಹೀ ಭಿದಾ। 
ಸ್ವರ್ಗಾಪವರ್ಗೌ ನರಕಾ ರಸೌಕಾಂಸಿ ಚ ಸರ್ವಶಃ 
1 ೪೫ 


ದೇವತಿರ್ಯಜ್ಜನುಷ್ಯಾಣಾಂ ಸರೀಸೃಪಸವೀರುಧಾಮ್‌ । 


ಸರ್ವಜೀವನಿಕಾಯಾನಾಂ ಸೂರ್ಯ ಆತ್ಮಾ ದೃಗೀಶ್ವರ: 
॥1 ೪೬ 1 


ಪಂಚಮ ಸೃಂಧ 


591 


ಎಲ್ಫೆ ರಾಜನೇ! ಸ್ವರ್ಗ - ಪೃಥಿವಿಯ ನಡುವೆ ಬ್ರಹ್ಮಾಂಡದ 
ಕೇಂದ್ರವೇ ಸೂರ್ಯನ ಸ್ಥಿತಿಯಾಗಿದೆ. ಸೂರ್ಯ ಹಾಗೂ 
ಬ್ರಹ್ಮಾಂಡಗೋಲದ ನಡುವೆ ಎಲ್ಲ ಕಡೆಯಿಂದ ಇಪ್ಪತ್ತೈದು ಕೋಟ 
ಯೋಜನಗಳ ಅಂತರವಿದೆ. ॥ ೪೩ ॥ ಸೂರ್ಯನು ಈ ಮೃತ 
ಅರ್ಥಾತ್‌ ಸತ್ತಂತೆ (ಅಚೇತನ) ಇರುವ ಅಂಡದಲ್ಲಿ ವೈರಾಜ ರೂಪ 
ದಿಂದ ಬೆಳಗುತ್ತಿರುವುದರಿಂದಲೇ ಇವನ ಹೆಸರು "ಮಾರ್ತಾಂಡ' 
ವೆಂದಾಯಿತು. ಇವನು ಹಿರಣ್ಯಮಯ (ಜ್ಯೋತಿರ್ಮಯ) 
ಬ್ರಹ್ಮಾಂಡದಿಂದ ಪ್ರಕಟನಾದ್ದರಿಂದ ಇವನನ್ನು 'ಹಿರಣ್ಯಗರ್ಭ' 
ಎಂದೂ ಹೇಳುತ್ತಾರೆ. ॥ ೪೪ ॥ ಸೂರ್ಯನಿಂದಲೇ ದಿಕ್ಕು ಆಕಾಶ, 
ದ್ಯುಲೋಕ (ಅಂತರಿಕ, ಭೂರ್ಲೊಣ, ಸ್ವರ್ಗ ಮತ್ತು ಮೋಕ್ಟದ 
ಪ್ರದೇಶ, ನರಕ ಮತ್ತು ರಸಾತಳ ಹಾಗೂ ಎಲ್ಲ ಭಾಗಗಳ ವಿಭಾಗ 
ವಾಗುತ್ತದೆ. ॥ ೪೫ ॥ ಸೂರ್ಯನೇ ದೇವತೆಗಳು, ತಿರ್ಯಕ್‌, 
ಮನುಷ್ಯ, ಸರೀಸೃಪ ಮತ್ತು ವೃಕ್ಷಿಲತಾದಿ ಸಮಸ್ಯ ಜೀವಸಮೂಹದ 
ಆತ್ಮಾ ಹಾಗೂ ನೆತ್ರೇಂದ್ರಿಯದ ಅಧಿಷ್ಠಾತ್ತನಾಗಿದ್ದಾನೆ. ॥ ೪೬ ॥ 


ಇಪ್ಪತ್ತನೆಯ ಅಧ್ಯಾಯವು ಮುಗಿಯಿತು. ॥ ೨೦ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಥಂಧೇ 
ಭುವನಕೋಶವರ್ಣನೇ ಸಮುದ್ರವರ್ಷಸಂನಿವೇಶಪರಿಮಾಣಲಕ್ಷಣೋ ವಿಂಶೋ5ಧ್ಯಾಯಃ॥ ೨೦ ॥ 


— ಎ ವಾ್‌ 
ಇಪ್ಪತ್ತೊಂದನೆಯ ಅಧ್ಯಾಯ 
ಸೂರ್ಯನ ರಥ ಮತ್ತು ಅದರ ಗತಿಗಳ ವರ್ಣನೆ 


ಶ್ರೀಶುಕ ಉವಾಚ 


ಏತಾವಾನೇವ ಭೂವಲಯಸ್ಕ ಸಂನಿವೇಶಃ ಪ್ರಮಾಣ 
ಲಕ್ಷಣತೋ ವ್ಯಾಖ್ಯಾತಃ ॥। ೧ ॥ ಏತೇನ ಹಿ ದಿವೋ ಮಂ- 
ಡಲಮಾನಂ ತದ್ದಿದ ಉಪದಿಶಂತಿ ಯಥಾ ದ್ವಿದಲಯೋ- 
ರ್ನಿಷ್ಟಾವಾದೀನಾಂ ತೇ ಅಂತರೇಣಾಂತರಿಕ್ಷಂ ತದುಭಯ- 
ಸಂಧಿತಮ್‌ ॥ ೨ ॥ ಯನ್ನಧ್ಯಗತೋ ಭಗವಾಂಸ್ತಪತಾಂ- 
ಪತಿಸ್ಪಪನ ಆತಪೇನ ತ್ರಿಲೋಕೀಂ ಪ್ರತಪತ್ಯವಭಾಸಯ- 
ತ್ಯಾತ್ಥಭಾಸಾ ಸ ಏಷ ಉದಗಯನದಕ್ಷಿಣಾಯನವೈಷು- 
ವತಸಂಜಾ _ಭಿರ್ಮಾಂದೃಶೈಫ್ರ ಸಮಾನಾಭಿರ್ಗತಿಭಿರಾರೋ- 
ಹಣಾವರೋಹಣಸಮಾನಸ್ಮಾನೇಷು ಯಥಾಸವನಮ- 


ಭಿಪದ್ಯಮಾನೋ ಮಕರಾದಿಷು ರಾಶಿಷ್ಟಹೋರಾತ್ರಾಣಿ 


[1739120 c 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ರಾಜನೇ! 
ಇಲ್ಲಿಯವರೆಗೆ ನಿನಗೆ ಇಡೀ ಭೂಮಂಡಲದ ವಿಸ್ತಾರವನ್ನು 
ಲಕ್ಷಣ-ಪ್ರಮಾಣಗಳೊಡನೆ ವಿವರಿಸಿದೆನು. (ಇನ್ನು ಖಗೋಳದ 
ಸ್ವರೂಪವನ್ನು ವಿವರಿಸುವೆನು.) ॥ ೧॥ ಭೂಮಂಡಲದ ವಿಸ್ತಾರ 
ಕೃನುಸಾರವಾಗಿಯೇ ದ್ಯುಲೋಕದ ಪರಿಮಾಣವನ್ನು ವಿದ್ವಾಂಸರು 
ನಿರೂಪಿಸುತ್ತಾರೆ. ಅವರೆಯೇ ಮುಂತಾದ ದ್ವಿದಳ ಧಾನ್ಯಗಳ 
ಒಂದು ಹೋಳಿನ ಪರಿಮಾಣವನ್ನು ತಿಳಿದಾಗ ಮತ್ತೊಂದರ ಪರಿ 
ಮಾಣವೂ ತಿಳಿಯುವಂತೆ ಭೂಲೋಕದ ಪರಿಮಾಣದಿಂದಲೇ 
ದ್ಯುಲೋಕದ ಪರಿಮಾಣವನ್ನು ತಿಳಿದುಕೊಳ್ಳಬೇಕು. ಇವೆರಡರ 
ನಡುವೆ ಅಂತರಿಕ್ಚಲೋಕವಿದೆ. ಇದು ಇವೆರಡರ ಸಂಧಿಸ್ಥಾನ 
ವಾಗಿದೆ. ॥ ೨ ॥ ಇದರ ಮಧ್ಯಭಾಗದಲ್ಲಿ ಇರುವ ಗ್ರಹ-ನಕ್ಷತ್ತಗಳ 
ಅಧಿಪತಿ ಭಗವಾನ್‌ ಸೂರ್ಯನು ಮೂರೂ ಲೋಕಗಳಿಗೆ ತನ್ನ 
ಬಿಸಿಲು ಮತ್ತು ಪ್ರಕಾಶಗಳನ್ನು ಬೀರುತ್ತಿರುವನು. ಅವನು 
ಉತ್ತರಾಯಣ, ದಕ್ಷಿಣಾಯನ ಮತ್ತು ವಿಷುವತ್‌ ಎಂಬ ನಾಮ 
ಗಳಿಂದ ಕ್ರಮವಾಗಿ ಮಂದ, ಶೀಘ್ರ ಮತ್ತು ಸಮಾನ ಗತಿಗಳಿಂದ 
ನಡೆಯುತ್ತಾ ಸಮಯಕ್ಕೆ ಸರಿಯಾಗಿ ಮಕರಾದಿ ರಾಶಿಗಳಲ್ಲಿ 
ಮೇಲೆ, ಕೆಳಗೆ ಮತ್ತು ಸಮಾನ ಸ್ಥಾನಗಳಲ್ಲಿ ಸಂಚರಿಸುತ್ತಾ 
ಹಗಲು-ರಾತ್ರೆಗಳನ್ನು ದೊಡ್ಡದು-ಸಣ್ಣದು ಅಥವಾ ಸಮಾನವಾಗಿ 


592 


ದೀರ್ಥಹಸ್ತಸಮಾನಾನಿ ವಿಧತ್ತೆ॥ ೩ ॥ ಯದಾ ಮೇಷತುಲ- 
ಯೋರ್ವರ್ತತೇ ತದಾಹೋರಾತ್ರಾಣಿ ಸಮಾನಾನಿ ಭವಂತಿ 
ಯದಾ ವೃಷಭಾದಿಷು ಪಂಚಸು ಚ ರಾಶಿಷು ಚರತಿ ತದಾ- 
ಹಾನ್ಯೇವ ವರ್ಧಂತೇ ಹ್ರಸತಿ ಚ ಮಾಸಿ ಮಾಸ್ಯೇಕೈಕಾಘ- 
ಟಿಕಾ ರಾತ್ರಿಷು ॥ ೪ ॥ ಯದಾ ವೃಶ್ಚಿಕಾದಿಷು ಪಂಚಸು 
ವರ್ತತೇ ತದಾಹೋರಾತ್ರಾಣಿ ವಿಷರ್ಯಯಾಣಿ ಭವಂತಿ 
॥ ೫1 ಯಾವದ್ದಕ್ತಿಣಾಯನಮಹಾನಿ ವರ್ಧಂತೇ 
ಯಾವದುದಗಯನಂ ರಾತ್ರಯಃ ॥ ೬ ॥ 


ಏವಂ ನವ ಕೋಟಯ ಐಏಕಪಂಚಾಶಲ್ಲಕ್ಷಾಣಿ 
ಯೋಜನಾನಾಂ ಮಾನಸೋತ್ತರಗಿರಿಪರಿವರ್ತನಸ್ಕೋ- 
ಪದಿಶಂತಿ ತಸ್ಥಿನ್ಸೈಂದ್ರೀಂ ಪುರೀಂ ಪೂರ್ವಸ್ಥಾನ್ನೇರೋ- 
ರ್ದೇವಧಾನೀಂ ನಾಮ ದಕ್ಷಿಣತೋ ಯಾಮ್ಯಾಂ ಸಂಯ- 
ಮನೀಂ ನಾಮ ಪಶ್ಚಾದ್ವಾರುಣೀಂ ನಿಮ್ಲೋಚನೀಂ ನಾಮ 
ಉತ್ತರತಃ ಸೌಮ್ಯಾಂ ವಿಭಾವರೀಂ ನಾಮ ತಾಸೂದಯ- 
ಮಧ್ಯಾಹ್ನಾಸ್ತಮಯನಿಶೀಥಾನೀತಿ ಭೂತಾನಾಂ ಪ್ರವೃತ್ತಿ- 
ನಿವೃತ್ತಿನಿಮಿತ್ತಾನಿ ಸಮಯವಿಶೇಷೇಣ ಮೇರೋಶ್ಚತು- 
ರ್ದಿಶಮ್‌ ॥ ೭ ॥ ತತ್ರತ್ಯಾನಾಂ ದಿವಸಮಧ್ಯಂಗತ ಏವ 


ಸದಾ 5ದಿತ್ಯಸ್ತಪತಿ ಸವ್ಯೇನಾಚಲಂ ದಕ್ಷಿಣೇನ ಕರೋತಿ 


॥ ೮ ॥ ಯತ್ರೋದೇತಿ ತಸ್ಯ ಹ ಸಮಾನ- ಸೂತ್ರನಿಪಾತೇ. 


ನಿಮ್ಲೋಚತಿ ಯತ್ರ ಕೃಚನ ಸ್ಕಂದೇನಾಭಿತಪತಿ ತಸ್ಯ ಹೈಷ 
ಸಮಾನಸೂತ್ರನಿಪಾತೇ ಪ್ರಸ್ವಾಪಯತಿ ತತ್ರ ಗತಂ ನ ಪಶ್ಯಂತಿ 
ಯೇ ತಂ ಸಮನುಪಶ್ಯೇರನ್‌ ॥ ೯ ॥ ಯದಾ ಚೈಂದ್ರ್ಯಾ 
ಪುರ್ಯಾಃ ಪ್ರಚಲತೇ ಪಂಚದಶಘಟಿಕಾಭಿರ್ಯಾಮ್ಯಾಂ 
ಸಪಾದಕೋಟಿದ್ವಯಂ ಯೋಜನಾನಾಂ ಸಾರ್ಧದ್ವಾದ- 
ಶಲಕ್ಷಾಣಿ ಸಾಧಿಕಾನಿ ಚೋಪಯಾತಿ ॥ ೧೦॥ ಏವಂ 
ತತೋ ವಾರುಣೀಂ ಸೌಮ್ಯಾಮೈಂದ್ರೀಂ ಚ ಪುನಸ್ತಥಾನ್ಯೇ 
ಚ ಗ್ರಹಾಃ ಸೋಮಾದಯೋ ನಕ್ಷತ್ಸೈಃ ಸಹ ಜ್ಯೋತಿಶ್ಠಕ್ರೇ 
ಸಮಭ್ಯುದ್ಯಂತಿ ಸಹ ವಾ ನಿಮ್ಲೋಚಂತಿ ॥ ೧೧॥ ಏವಂ 


[1739120 0 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಮಾಡುತ್ತಾನೆ. ॥ ೩ ॥ ಸೂರ್ಯನು ಮೇಷರಾಶಿ-ತುಲಾರಾಶಿ 
ಯಲ್ಲಿ ಬಂದಾಗ ಹಗಲು-ರಾತ್ರಿಗಳು ಸಮವಾಗಿರುತ್ತವೆ. ವೃಷ 
ಭವೇ ಮುಂತಾದ ಐದು ರಾಶಿಗಳಲ್ಲಿ ಸಂಚರಿಸುವಾಗ ಪ್ರತಿತಿಂಗಳ 
ರಾತ್ರಿಗಳಲ್ಲಿ ಒಂದೊಂದು ಗಳಿಗೆ ಕಡಿಮೆಯಾಗುತ್ತಾ ಹೋಗುತ್ತದೆ 
ಮತ್ತು ಅದೇ ಲೆಕ್ಕದಲ್ಲಿಹಗಲು ಬೆಳೆಯುತ್ತಾ ಹೋಗುತ್ತದೆ. ॥ ೪ ॥ 
ವೃಶ್ಚಿಕವೇ ಮುಂತಾದ ಐದು ರಾಶಿಗಳಲ್ಲಿ ಅವನು ಸಂಚರಿಸುವಾಗ 
ಹಗಲು-ರಾತ್ರಿಗಳ ಪ್ರಮಾಣವು ಅದಕ್ಕೆ ವಿರುದ್ಧವಾಗಿ ಆಗುವುದು. 
॥ ೫ ॥ ಹೀಗೆ ದಕ್ಷಿಣಾಯನವು ಪ್ರಾರಂಭವಾಗುವ ತನಕ ಹಗಲು 
ಹಿಗ್ಗುತ್ತಾ ಹೋಗುವುವು. ಉತ್ತರಾಯಣವು ಬರುವವರೆವಿಗೂ 
ರಾತ್ರಿಯು ಹೆಚ್ಚುತ್ತಾ ಹೋಗುವುದು. ॥ ೬॥ 

ಹೀಗೆ ಮಾನಸೋತ್ತರ ಪರ್ವತದ ಮೇಲೆ' ಸೂರ್ಯನ 
ಪ್ರದಕ್ಷಿಣೆಯ ಮಾರ್ಗವು ಒಂಭತ್ತುಕೋಟಿ ಐವತ್ತೊಂದು ಲಕ್ಷ 
ಯೋಜನವೆಂದು ವಿದ್ವಾಂಸ ಸರು ಹೇಳುತ್ತಾರೆ. ಆ ಪರ್ವತದಲ್ಲಿ 
ಮೇರುವಿನ ಪೂರ್ವದ ಕಡಗೆ ಇಂದ್ರನ ದೇವಧಾನೀ, ದಕ್ಷಿಣದಲ್ಲಿ 
ಯಮರಾಜನ ಸಂಯಮನೀ, ಪಶ್ಚಿಮದಲ್ಲಿ ವರುಣನ ನಿಮ್ಲೋ 
ಚನೀ ಮತ್ತು ಉತ್ತರದಲ್ಲಿ ಚಂದ್ರನ ವಿಭಾವರೀ ಹೆಸರಿನ ಪುರಿಗಳು 
ಇವೆ. ಈ ಪುರಿಗಳಲ್ಲಿ ಮೇರುವಿನ ನಾಲ್ಕೂ ಕಡೆಗಳಲ್ಲಿ ಕಾಲ-ಕಾಲ 
ಗಳಲ್ಲಿ ಕ್ರಮವಾಗಿ ಸೂರ್ಯೋದಯ, ಮಧ್ಯಾಹ್ನ, ಸಾಯಂಕಾಲ 
ಮತ್ತು ಅರ್ಧರಾತ್ರಿ ಆಗುತ್ತಾ ಇರುತ್ತವೆ. ಇವುಗಳಿಂದಾಗಿಯೇ 
ಸಮಸ್ತ ಜೀವನ ಪ್ರವೃತ್ತಿ ಮತ್ತು ನಿವೃತ್ತಿಗಳು ಆಗುತ್ತಾ ಇರುತ್ತವೆ. ॥ ೭ ॥ 
ಸುಮೇರು ಪರ್ವತದಲ್ಲಿ ವಾಸಿಸುವವರಿಗಾ ದರೋ ಸೂರ್ಯನ 
ಸದಾಕಾಲ ಮಧ್ಯಾಹ್ನದಲ್ಲಿರುವಂತೆಯೇ ಸುಡುತ್ತಿರುವನು. ಅವನು 
ತನ್ನಗತಿಗನುಸಾರವಾಗಿ ಅಶ್ವಿನಿಯೇ ಮುಂತಾದ ನಕ್ಷತ್ರಗಳ ಕಡೆಗೆ - 
ಮೇರುವನ್ನು ಎಡಗಡೆ ಇರುವಂತೆ ನಡೆದರೂ ಇಡೀ 
ಜ್ಯೋತಿರ್ಮಂಡಲವನ್ನು ತಿರುಗಿಸುವಂತಹ ನಿರಂತರ ಬಲಗಡೆಗೆ 
ಬೀಸುತ್ತಾ ವಾಯುವಿನ ಮೂಲಕತಿರುಗಿಸುವುದರಿಂದಸೂರ್ಯನು 
ಬಲಗಡೆಗೆ ಇರಿಸಿ ನಡೆದಂತೆ ಕಂಡು ಬರುತ್ತಾನೆ. ॥ ೮ ॥ ಯಾವ 
ಪುರದಲ್ಲಿ ಭಗವಾನ್‌ ಸೂರ್ಯನು ಉದಯಿಸುತ್ತಾನೋ ಅದರ 
ಸರಿಯಾಗಿ ಇನ್ನೊಂದು ತುದಿಯ ಪುರಿಯಲ್ಲಿ ಅವನು ಅಸ್ತನಾದಂತೆ 
ಕಾಣುತ್ತಾನೆ. ಎಲ್ಲಿ ಮಧ್ಯಾಹ್ನದ ಉರಿಬಿಸಿಲಲ್ಲಿ ಬೆವರಿನಿಂದ 
ಉರಿಯುತ್ತಾರೋ ಅದಕ್ಕೆ ಸರಿಯಾಗಿ ಇನ್ನೊಂದು ತುದಿಯಲ್ಲಿ 
ಅರ್ಧರಾತ್ರಿಯಾದ ಕಾರಣ ಅವರು ನಿದ್ರಾವಶರಾಗಿರುವರು. ಯಾವ 
ಜನರಿಗೆ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ಸ್ಪಷ್ಠವಾಗಿ 
ಕಾಣಿಸುತ್ತಿರುವವರಿಗೆ ಸೂರ್ಯನು ಸೌಮದಿಶೆಯಲ್ಲಿತಲುಪಿದಾಗ 
ಅವನ ದರ್ಶನವಾಗಲಾರದು. ॥ ೯ ॥ 

ಸೂರ್ಯನು ಇಂದ್ರನ ಪುರಿಯಿಂದ ಹೊರಟಾಗ ಮೊದಲ 
ಹದಿನೈದು ಗಳಿಗೆಯಲ್ಲಿ ಎರಡುಕೋಟಿ ಮೂವತ್ತೇಳುಲಕ್ಷ ಎಪ್ಪತ್ತೈದು 
ಸಾವಿರ ಯೋಜನಗಳ ದೂರದಲ್ಲಿರುವ ಯಮನಪುರಿಯನ್ನು 
ತಲುಪುವನು. ॥ ೧೦ ॥ ಹೀಗೆಯೇ ಕ್ರಮವಾಗಿ ವರುಣನ ಮತ್ತು 
ಚಂದ್ರನ ಪುರಗಳನ್ನು ದಾಟ ಅರವತ್ತು ಗಳಿಗೆಯಲ್ಲಿ ಪುನಃ ಇಂದ್ರನ 
ಪುರಿಯನ್ನು ತಲುಪುತ್ತಾನೆ. ಹೀಗೆಯೇ ಚಂದ್ರನೇ ಮುಂತಾದ 
ಬೇರೆ ಗ್ರಹಗಳೂ ಜ್ಯೋತಿಶ್ಚಕ್ರದಲ್ಲಿ ಬೇರೆ ನಕ್ಷತ್ರಗಳೊಂದಿಗೆ 
ಉದಯಿಸಿ, ಅಸ್ತವಾಗುತ್ತಾ ಇರುತ್ತಾರೆ. ॥ ೧೧ ॥ ಹೀಗೆಯೇ 
ಸೂರ್ಯದೇವನ ವೇದಮಯ ರಥವು ಒಂದು ಮುಹೂರ್ತದಲ್ಲಿ 


21 ಅಧ್ಯಾಯ] 


ಪಂಚಮ ಸೃಂಧ 


593 


ES 


ಮುಹೂರ್ತೇನ ಚತುಸ್ಪಿಂಶಲ್ಲಕ್ಷಯೋಜನಾನ್ಯಷ್ಠಶತಾಧಿ 
ಕಾನಿ ಸೌರೋ ರಥಸ್ತಯೀಮಯೋತಸೌ ಚತಸೃಷು ಪರಿ- 
ವರ್ತತೇ ಪುರೀಷು ॥ ೧೨ ॥ 


ಯಸ್ಯೈಕಂ ಚಕ್ರಂ ದ್ವಾದಶಾರಂ ಷಣ್ನೇಮಿ ತ್ರಿಣಾಭಿ 
ಸಂವತ್ಸರಾತ್ಮಕಂ ಸಮಾಮನಂತಿ ತಸ್ಕಾಕ್ಟೋ ಮೇರೋ- 
ರ್ಮೂರ್ಧನಿ ಕೃತೋ ಮಾನಸೋತ್ತರೇ ಕೃತೇತರಭಾಗೋ 
ಯತ್ರ ಪ್ರೋತಂ ರವಿರಥಚಕ್ರಂ ತೈಲಯಂತ್ರಚಕ್ರವದೃಮ- 
ನ್ಯಾನಸೋತ್ತರಗಿರ್‌ ಪರಿಭ್ರಮತಿ ॥ ೧೩ ॥ ತಸ್ಥಿನ್ನಕ್ಷೇ 
ಕೃತಮೂಲೋ ದ್ವಿತೀಯೋತಕ್ಟಸ್ತುರ್ಯಮಾನೇನ ಸಮ್ಮಿತ- 
ಸೈಲಯಂತ್ರಾಕ್ಸವದ್ದುವೇ ಕೃತೋಪರಿಭಾಗಃ ॥ ೧೪ ॥ 

ರಥನೀಡಸ್ತು ಪಟ್‌ತ್ರಿಂಶಲ್ಲ್ಛಕ್ಚಯೋಜನಾಯತಸ್ಪತ್ತು- 
ರೀಯಭಾಗವಿಶಾಲಸ್ತಾವಾನ್ರವಿರಥಯುಗೋ ಯತ್ರ ಹಯಾ- 
ಶ್ಯದೋನಾಮಾನಃ ಸಪ್ತಾರುಣಯೋಜಿತಾ ವಹಂತಿ ದೇವ- 


ಮಾದಿತ್ಯಮ್‌ ॥ ೧೫ ॥ ಪುರಸ್ತಾತ್ತವಿತುರರುಣಃ ಪಶ್ಚಾಚ್ಚ 


ನಿಯುಕ್ಯಃ ಸೌತ್ಯೇ ಕರ್ಮಣಿ ಕಿಲಾಸ್ತೇ॥ ೧೬ ॥ ತಥಾ 
ವಾಲಖಲ್ಯಾ ಯಷಯೋತಂಗುಷ್ಠಪರ್ವಮಾತ್ರಾಃ ಷಷ್ಠಿ 
ಸಹಸ್ರಾಣಿ ಪುರತಃ ಸೂರ್ಯಂ ಸೂಕ್ಷವಾಕಾಯ ನಿಯುಕ್ತಾಃ 
ಸಂಸ್ತುವಂತಿ ॥ ೧೭॥ ಚ ಯಷಯೋ 
ಗಂಧರ್ವಾಪರಸೋ ನಾಗಾಗ್ರಾಮಣ್ಯೋ ಯಾತುಧಾನಾ 
ದೇವಾ ಇತ್ಯೇಕೈಕಶೋ ಗಣಾಃ ಸಪ್ತ ಚತುರ್ದಶ ಮಾಸಿ 
ಮಾಸಿ ಭಗವಂತಂ ಸೂರ್ಯಮಾತ್ಮಾನಂ ನಾನಾನಾಮಾ- 
ನಂ ಪೃಥಜಗ್ನಾನಾನಾಮಾನಃ ಪೃಥಕ್ಕರ್ಮಭಿರ್ದ್ವಂದಶ 
ಉಪಾಸತೇ ॥ ೧೮ ॥ ಲಕ್ಟೋತ್ತರಂ ಸಾರ್ಧನವಕೋಟಿ- 
ಯೋಜನಪರಿಮಂಡಲಂ ಭೂವಲಯಸ್ಯ ಕ್ಷಣೇನ ಸಗ- 
ವ್ಯೂತ್ಮುತ್ತರಂ ದ್ವಿಸಹಸ್ರಯೋಜನಾನಿ ಸ ಭುಂಕ್ರೇ ॥ ೧೯॥ 


ತಥಾನ್ಯೇ 


ಮೂವತ್ತನಾಲ್ಕುಲಕ್ಷ ಎಂಟುನೂರು ಯೋಜನಗಳ ಲೆಕ್ಕದಲ್ಲಿ 
ನಡೆಯುತ್ತಾ ನಾಲ್ಕೂ ಪುರಗಳಲ್ಲಿ ಸಂಚರಿಸುತ್ತಿರುವುದು. il 6೨ ॥ 

ಸೂರ್ಯದೇವನ ರಥಕ್ಕೆ ಸಂವತ್ಸರವೆಂಬ ಒಂದೇ ಒಂದು ಚಕ್ರ 
ವಿದೆ. ಹನ್ನೆರಡು ಮಾಸಗಳೇ' ಅದರ ಅರೆಕಾಲುಗಳು. ಆರು ಯತು 
ಗಳೇ ಅದರ ಪಟಿ ್ಪಿ (ಅಂಚು) ಗಳು. ಚಾತುರ್ಮಾಸ್ಯವೇ (ನಾಲ್ಕು 
ತಿಂಗಳುಗಳು) ಆದರ ನಾಭಿಯು. ಈ ರಥದ ಅಚ್ಚಿನ ಒಂದು 
ತುದಿಯು ಮೇರುಪರ್ವತದ ಶಿಖರದಲ್ಲಿ ನಿಂತಿದೆ ಮತ್ತು ಇನ್ನೊಂದು 
ಮಾನಸೋತ್ತರ ಪರ್ವತದ ಮೇಲಿದೆ. ಅಚ್ಚಿಗೆ ಸೇರಿಕೊಂಡಿರುವ 
ಈ ಚಕ್ರವು ಎಣ್ಣೆಯ ಗಾಣದ ಚಕ್ರದಂತೆ ಮಾನಸೋತ್ತರ ಪರ್ವತದ 
ಮೇಲೆ ಸುತ್ತುತ್ತಾ ಇರುತ್ತದೆ. ॥ ೧೩ ॥ ಈ ಅಚ್ಚಿನಲ್ಲಿ ಜೋಡಿಸಲ್ಪಟ್ಟ 
ಮೂಲಭಾಗವುಳ್ಳ ಮತ್ತೊಂದು ಅಚ್ಚು ಇದೆ. ಅದು ಉದ್ದದಲ್ಲಿ 
ಇದರ ನಾಲ್ಕನೆಯ ಒಂದಂಶವಿದೆ. ಅದರ ಮೇಲ್ಭಾಗವು ಎಣ್ಣೆಯ 
ಗಾಣದ ಅಚ್ಚಿನಂತೆ ಧ್ರುವಲೋಕಕ್ಕೆ ಜೋಡಿಸಲ್ಪಟ್ಟಿದೆ. ॥ ೧೪1 i 

ಈ ರಥದಲ್ಲಿ ಕೂರುವ ಜಾಗವು ಮೂವತ್ತಾರು ಲಕ್ಷಯೋಜನ 
ಉದ್ದವೂ, ಒಂಭತ್ತು ಲಕ್ಷಯೋಜನ ಅಗಲವು ಇದೆ. ಇದರ ನೊಗವು 
ಮೂವತ್ತಾರು ಲಕ್ಷಯೋಜನ ಉದ್ದವಾಗಿದೆ. ಅದರಲ್ಲಿ ಅರುಣ 
ನೆಂಬ ಸಾರಥಿಯು ಗಾಯತ್ರಿಯೇ ಮುಂತಾದ ಹೆಸರುಳ್ಳ ಏಳು 
ಕುದುರೆಗಳನ್ನು ಹೂಡಿರುವನು. ಅವನೇ ಈ ರಥದಲ್ಲಿ ಕುಳಿತಿರುವ 
ಭಗವಾನ್‌ ಸೂರ್ಯದೇವನನ್ನು ಕೊಂಡುಹೋಗುತ್ತಾನೆ. ॥ ೧೫ ॥ 
ಸೂರ್ಯದೇವನ ಮುಂದೆ ಅವನ ಕಡೆಗೆ ಮುಖಮಾಡಿ ಕುಳಿತಿ 
ರುವ ಅರುಣನು ಅವನ ಸಾರಥ್ಯದ ಕಾರ್ಯವನ್ನು ಮಾಡುತ್ತಾನೆ. 
॥ ೧೬ ॥ ಭಗವಾನ್‌ ಸೂರ್ಯನ ಮುಂದೆ ಹೆಬ್ಬೆರಳಿನ ಗಿಣ್ಣಿನಷ್ಟು 
ಪ್ರಮಾಣವುಳ್ಳ ವಾಲಖಿಲ್ಯರೇ ಮುಂತಾದ ಅರವತ್ತುಸಾವಿರ ಮಂದಿ 
ಯಷಿಗಳು ಸ್ವಸ್ತಿವಾಚನಕ್ಕಾಗಿ ನಿಯುಕ್ತರಾಗಿದ್ದಾರೆ. ಅವರು 
ಸೂರ್ಯನನ್ನುಸ್ತುತಿಸುತ್ತಾ ಇರುತ್ತಾರೆ. ॥ ೧೭ ॥ ಇವರಲ್ಲದೆ ಯಷಿ 
ಗಳು, ಗಂಧರ್ವರು, ಅಪ್ಸರೆಯರು, ನಾಗರು, ಯಕ್ಷರು, ರಾಕ್ಸಸರು, 
ದೇವತೆಗಳು ಇವರುಗಳೂ ಕೂಡ ಆತನನ್ನು ಆರಾಧಿಸುತ್ತಿರುವರು. 
ಇವರ ಸಂಖ್ಯೆ ಒಟ್ಟು ಹದಿನಾಲ್ಕು. ಆದರೆ ಜೋಡಿಗಳಾಗಿರುವುದ 
ರಿಂದ ಏಳು 'ಗಣಗಳಿಸುತ್ತಾರೆ. ಪ್ರತಿಯೊಂದು ತಿಂಗಳಲ್ಲಿ ಚ 
ಬೇರೆ ಹೆಸರುಳ್ಳವರಾಗಿ ತಮ್ಮ ಬೇರೆ-ಬೇರೆ ಕರ್ಮಗಳಿಂದ ಪ್ರ 
ಯೊಂದು ತಿಂಗಳಿನಲ್ಲಿಯೂ ಬೇರೆ-ಬೇರೆ ಹೆಸರುಗಳನ್ನು ಚ 
ಆತ್ಮಸ್ವರೂಪ ಭಗವಾನ್‌ ಸೂರ್ಯನನ್ನು ಇಬ್ಬರಿಬ್ಬರು ಕೂಡಿ 
ಉಪಾಸನೆ ಮಾಡುತ್ತಾರೆ. ॥ ೧೮ ॥ ಹೀಗೆ 'ಸೂರ್ಯಭಗವಂತನು 
ಭೂಮಂಡಲದ ಒಂಭತ್ತುಕೋಟಿ ಐವತ್ತೊಂದುಲಕ್ಷ ಯೋಜನ 
ಉದ್ದದ ಪ್ರ ಪ್ರದಕ್ಷಿಣೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಎರಡುಸಾವಿರದ 
ಎರಡು ಯೋಜನವನ್ನು ಡದು. 0೯ 


ಇಪ್ಪತ್ಕೊಂದನೆಯ ಅಧ್ಯಾಯವು ಮುಗಿಯಿತು. ॥ ೨೧ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಜ್ಯೋತಿಶ್ಟ್ರಸೂರ್ಯರಥಮಂಡಲವರ್ಣನಂ ನಾಮೈಕವಿಂಶೋತಧ್ಯಾಯಃ ॥ ೨೧೪ 


ಹಾ SN 


594 


ಶ್ರೀಮದ್ಭಾಗವತ 


[ ಅಧ್ಯಾಯ 22 


ಇಪ್ಪತ್ತೆರಡನೆಯ ಅಧ್ಯಾಯ 
ಬೇರೆ-ಬೇರೆ ಗ್ರಹಗಳ ಸ್ಥಿತಿ ಮತ್ತು ಗತಿಗಳ ವರ್ಣನೆ 


ರಾಜೋವಾಚ 


ಯದೇತದ್ಧಗವತ ಆದಿತ್ಯಸ್ಯ ಮೇರುಂ ಧ್ರುವಂ ಚ 
ಪ್ರದಕ್ಷಿಣೇನ ಪರಿಕ್ರಾಮತೋ ರಾಶೀನಾಮಭಿಮುಖಂ ಪ್ರಚ- 
ಲಿತಂ ಚಾಪ್ರದಕ್ಷಿಣಂ ಭಗವತೋಪವರ್ಣಿತಮಮುಷ್ಯ 
ವಯಂ ಕಥಮನುಮಿಮೀಮಹೀತಿ ॥ ೧॥ 


ಸಹೋವಾಚ 


ಯಥಾ ಕುಲಾಲಚಕ್ರೇಣ ಭ್ರಮತಾ ಸಹ ಭ್ರಮತಾಂ 
ತದಾಶ್ರಯಾಣಾಂ ಪಿಪೀಲಿಕಾದೀನಾಂ ಗತಿರನ್ಯೈವ ಪ್ರದೇ- 
ಶಾಂತರೇಷ್ಟಸ್ಪ್ಯಪಲಭ್ಯಮಾನತ್ಪಾದೇವಂ ನಕ್ಷತ್ರರಾಶಿಭಿರು- 
ಪಲಕ್ಷಿತೇನ ಕಾಲಚಕ್ರೇಣ ಧ್ರುವಂ ಮೇರುಂ ಚ ಪ್ರದಕ್ಷಿಣೇನ 
ಪರಿಧಾವತಾ ಸಹ ಪರಿಧಾವಮಾನಾನಾಂ ತದಾಶ್ರಯಾ- 
ಣಾಂ ಸೂರ್ಯಾದೀನಾಂ ಗ್ರಹಾಣಾಂ ಗತಿರನ್ಯೈವ ನಕ್ಷ- 
ತ್ರಾಂತರೇ ರಾಶ್ಯಂತರೇ ಚೋಪಲಭ್ಯಮಾನತ್ವಾತ್‌ 
॥ ೨ ॥ ಸ ಏಷ ಭಗವಾನಾದಿಪುರುಷ ಏವ ಸಾಕ್ಟಾನ್ನಾ- 
ರಾಯಣೋ ಲೋಕಾನಾಂ ಸ್ಪಸ್ತಯ ಆತ್ಮಾನಂ ತ್ರಯೀ- 
ಮಯಂ ಕರ್ಮವಿಶುದ್ದಿನಿಮಿತ್ತಂ ಕವಿಭಿರಪಿ ಚ ವೇದೇನ 
ವಿಜಿಜ್ಞಾಸ್ಮಮಾನೋ ದ್ವಾದಶಧಾ ವಿಭಜ್ಯ ಷಟ್ಟು ವಸಂತಾ- 
ದಿಷ್ಟೃತುಷು ಯಥೋಪಜೋಷವಮೃತುಗುಣಾನ್ವಿದಧಾತಿ 
॥ ೩ ॥ ತಮೇತಮಿಹ ಪುರುಷಾಸ್ತಯ್ಯಾ ವಿದ್ಯಯಾ 
ವರ್ಣಾಶ್ರಮಾಚಾರಾನುಪಥಾ ಉಚ್ಚಾವಚ್ಛೆಃ ಕರ್ಮಭಿ- 
ರಾಮ್ಬಾತೈರ್ಯೋಗವಿತಾನೈಶ್ವ ಶ್ರದ್ದಯಾ ಯಜಂತೋ50- 
ಜಸಾ ಶ್ರೇಯಃ ಸಮಧಿಗಚ್ಛಂತಿ ॥ ೪ ॥ ಅಥ ಸ ಏಷ ಆತ್ಮಾ 
ಲೋಕಾನಾಂ ದ್ಯಾವಾಪೃಥಿವ್ಯೋರಂತರೇಣ ನಭೋ- 
ವಲಯಸ್ಯ ಕಾಲಚಕ್ರಗತೋ ದ್ವಾದಶ ಮಾಸಾನ್‌ ಭುಂಕ್ತೇ 
ರಾಶಿಸಂಜ್ಞಾನ್‌ ಸಂವತ್ತರಾವಯವಾನ್ಸಾಸಃ ಪಕ್ಚದ್ವಯಂ 
ದಿವಾ ನಕ್ತಂ ಚೇತಿ ಸಪಾದರ್ಕೃದ್ದಯಮುಪದಿಶಂತಿ 


ಪರೀಕ್ಷಿದ್ರಾಜನು ಕೇಳಿದನು - "ಮಹಾತ್ಮರೇ | ಭಗವಾನ್‌ 


ಆದಿತ್ಯನು ಮೇರುಗಿರಿಯನ್ನು ಮತ್ತು ಧ್ರುವಲೋಕವನ್ನು ಪ್ರದಕ್ಷಿಣಾ 


ಕಾರವಾಗಿ ಸುತ್ತುತ್ತಿದ್ದರೂ ರಾಶಿಗಳಿಗೆ ಎದುರಾಗಿ ಅಪ್ರದಕ್ಷಿಣ 
ವಾಗಿಯೇ ಬಳಸುತ್ತಾನೆ ಎಂದುತಾವು ಹೇಳಿದಿರಿ. ಇದನ್ನು ನಾವು 
ಹೇಗೆ ಅರ್ಥೈಸಿಕೊಳ್ಳಬಹುದು ತಿಳಿಸೋಣವಾಗಲಿ.' ॥ ೧ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹಾರಾಜನೇ! 
ಕುಂಬಾರನ ತಿರುಗುತ್ತಿರುವ ಚಕ್ರದಮೇಲೆ ಕುಳಿತ ಅದರೊಂದಿಗೆ 
ತಿರುಗುತ್ತಿರುವ ಇರುವೆಯೇ ಮುಂತಾದವುಗಳ ಗತಿಯು ಅದ 
ರಿಂದ ಭಿನ್ನವೇ ಆಗಿದೆ. ಏಕೆಂದರೆ, ಅದು ಬೇರೆ-ಬೇರೆ ಸಮಯ 
ದಲ್ಲಿ ಆ ಚಕ್ರದ ಬೇರೆ-ಬೇರೆ ಸ್ಥಾನಗಳಲ್ಲಿ ನೋಡಲಡುತ್ತದೆ. 
ಹಾಗೆಯೇ ನಕ್ಚತ್ರ ಮತ್ತು ರಾಶಿಗಳಿಂದ ಕಂಡುಬರುವ ಕಾಲಚಕ್ರ 
ದಲ್ಲಿ ಬಿದ್ದು ಧ್ರುವ ಮತ್ತು ಮೇರುವನ್ನು ಬಲಕ್ಕಿಟ್ಟು ತಿರುಗುವ 
ಸೂರ್ಯನೇ ಮುಂತಾದ ಗ್ರಹಗಳ ಗತಿಯು ವಾಸ್ತವವಾಗಿ 
ಅದರಿಂದ ಭಿನ್ನವೇ ಆಗಿದೆ. ಏಕೆಂದರೆ ಅವನು ಕಾಲಭೇದದಿಂದ 
ಬೇರೆ-ಬೇರೆ ರಾಶಿ ಮತ್ತು ನಕ್ಕತ್ರಗಳಲ್ಲಿ ಕಂಡುಬರುತ್ತಿರುವನು. 
॥ ೨ ॥ ಜಗತ್ತಿಗೆ ಕಾರಣನೂ, ಸಾಕ್ಟಾತ್‌ ನಾರಾಯಣ ಸ್ವರೂಪನೂ 
ಆಗಿರುವ ಆದಿಪುರುಷನಾದ ಭಗವಾನ್‌ ಸೂರ್ಯದೇವನು - 
ವೇದಮಂತ್ರದರ್ಶಿಗಳಾದ ಜ್ಞಾನಿಗಳೂ ಮತ್ತು ವೇದಗಳೂ ತಿಳಿ 
ಯಲು ಬಯಸುವ ಸ್ವರೂಪವುಳ್ಳವನು. ಆದರೂ ಆತನು ಲೋಕ 
ಗಳ ಕ್ಷೇಮಕ್ಕಾಗಿ ವೇದರೂಪಿಯಾದ ತನ್ನನ್ನು ಹನ್ನೆರಡು ಬಗೆಗಳ 
ನ್ನಾಗಿ ವಿಭಾಗಿಸಿಕೊಂಡು ಚೈತ್ರವೇ ಮುಂತಾದ ಹನ್ನೆರಡು ಮಾಸ 
ಗಳಲ್ಲಿ ಪ್ರತಿಯೊಂದರಲ್ಲಿಯೂ ಒಂದೊಂದು ಹೆಸರಿನಿಂದ ಕೂಡಿ 
ಜೀವಿಗಳು ಆಯಾ ಕರ್ಮಫಲವನ್ನು ಭೋಗಿಸುವುದಕ್ಕಾಗಿ ವಸಂ 
ತವೇ ಮುಂತಾದ ಆರು ಖುತುಗಳಲ್ಲಿಯೂ ಅವುಗಳ ಯಥಾ 
ಯೋಗ್ಯ ಗುಣಧರ್ಮಗಳನ್ನು ಉಂಟುಮಾಡುತ್ತಾನೆ. ॥ ೩ ॥ 
ಈ ಲೋಕದಲ್ಲಿ ವರ್ಣಾಶ್ರಮಧರ್ಮವನ್ನು ಅನುಸರಿಸುವವರು 
ವೇದತ್ರಯದ ಮೂಲಕ ಪ್ರತಿಪಾದಿತ ಸಣ್ಣ-ದೊಡ್ಡ ಕರ್ಮಗಳಿಂದ 
ಇಂದ್ರಾದಿ ದೇವತೆಗಳ ರೂಪದಲ್ಲಿ ಮತ್ತು ಯೋಗಸಾಧನೆಯಿಂದ 
ಅಂತರ್ಯಾಮಿರೂಪದಲ್ಲಿ ಸೂರ್ಯನಾರಾಯಣನನ್ನು ಶ್ರದ್ಧೆ 
ಯಿಂದ ಆರಾಧಿಸಿ ಸುಲಭವಾಗಿ ಪರಮಪದವನ್ನು ಪಡೆದು 
ಕೊಳ್ಳುವರು. ॥ ೪ ॥ ಭಗವಾನ್‌ ಸೂರ್ಯನು ಸಮಸ್ತ ಲೋಕಗಳ 
ಆತ್ಮನು. ಅವನು ಪೃಥಿವಿ ಮತ್ತು ದ್ಯುಲೋಕದ ಮಧ್ಯದಲ್ಲಿ ನೆಲೆಸಿ 
ರುವ ಆಕಾಶಮಂಡಲದೊಳಗೆ ಕಾಲಚಕ್ರದಲ್ಲಿ ಸ್ಥಿತನಾಗಿ ಸಂ 
ವತ್ತರದ ಅವಯವಗಳಾದ ಮೇಷವೇ ಮುಂತಾದ ರಾಶಿಗಳಿಂದ 
ಪ್ರಸಿದ್ಧವಾದ ಹನ್ನೆರಡು ತಿಂಗಳುಗಳನ್ನು ಭೋಗಿಸುತ್ತಾನೆ. ಇದರ 
ಲ್ಲಿನ ಪ್ರತಿಯೊಂದು ತಿಂಗಳು ಚಂದ್ರನಿಂದ ಶುಕ್ಲ ಮತ್ತು ಕೃಷ್ಣ ಎಂಬ 
ಎರಡು ಪಕ್ಷಗಳನ್ನು ಪಿತೃಗಳ ಮಾನದಿಂದ ಒಂದು ರಾತ್ರಿ ಹಾಗೂ 
ಒಂದು ಹಗಲು ಎಂದೂ ಸೌರಮಾನದಿಂದ ಎರಡುಕಾಲು 
ನಕ್ಷತ್ರಗಳಿಂದ ತಿಳಿಸಲಾಗುತ್ತದೆ. ಸೂರ್ಯನು ಈ ಸಂವತ್ತರದ 


22 ಅಧ್ಯಾಯ] 


ಪಂಚಮ ಸೃಂಧ 


595 


ಗಾ 


ಯಾವತಾ ಷಷ್ಠಮಂಶಂ ಭುಂಜೀತ ಸಜೆ ೈ ಖತುರಿತ್ಯು- 
ಪದಿಶ್ಯತೇ ಸಂವತ್ಸರಾವಯವಃ ॥ ೫ ॥ ಟಃ ಚ ಯಾವ- 
ತಾರ್ಥೇನ ನಭೋವೀಥ್ಯಾಂ ಪ್ರಚರತಿ ತಂ ಕಾಲಮಯನ- 
ಮಾಚಕ್ಕತೇ wk ಅಥ ಚ ಯಾವನ್ನಭೋಮಂಡಲಂ 
ಸಹ ದ್ಯಾವಾಪೃಥಿವ್ಯೋರ್ಮಂಡಲಾಭ್ಯಾಂ ಕಾತ್ಪೆ ಜೇನ 
ಸ ಹ ಭುಂಜೀತ ತಂ ಕಾಲಂ ಸಂವತ್ತರಂ ಪರಿವತ್ತರಮಿಡಾ- 
ವತ್ತರಮನುವತ್ತರಂ ವತ್ತರಮಿತಿ ಭಾನೋರ್ಮಾಂದೃಶೈ- 
ಫ್ರ್ಯಸಮಗತಿಭಿಃ ಸಮಾಮನಂತಿ ॥ ೭ ॥ 


ಏವಂ ಚಂದ್ರಮಾ ಅರ್ಕಗಭಸ್ತಿಭ್ಯ ಉಪರಿಷ್ಠಾಲ್ಲಕ್ಷ- 
ಯೋಜನತ ಉಪಲಭ್ಯಮಾನೋತರ್ಕಸ್ಯ ಸಂವತ್ತರಭುಕ್ತಿಂ 
ಪಕ್ಷಾಭ್ಯಾಂ ಮಾಸಭುಕ್ತಿಂ ಸಪಾದರ್ಕ್ಟಾಭ್ಯಾಂ ದಿನೇನೈವ 
ಪಕ್ಷಭುಕ್ಕಿಮಗ್ರಚಾರೀ ದ್ರುತತರಗಮನೋ ಭುಂಕ್ತೇ ॥ ೮ ॥ 
ಅಥ ಚಾಪೂರ್ಯಮಾಣಾಭಿಶ್ಚ ಕಲಾಭಿರಮರಾಣಾಂ 
ಕ್ಲೀಯಮಾಣಾಭಿಶ್ಚ ಕಲಾಭಿಃ ಪಿತೃಣಾಮಹೋರಾತ್ರಾಣಿ 
ಪೂರ್ವಪಕ್ಷಾಪರಪಕ್ಷಾಭ್ಯಾಂ ವಿತನ್ನಾನಃ ಸರ್ವಜೀವ- 
ನಿವಹಪ್ರಾಣೋ ಜೀವಶ್ಚೈಕಮೇಕಂ ನಕ್ಸತ್ರಂ ತ್ರಿಂಶತಾ 
ಮುಹೂರ್ತೈರ್ಭುಂಕ್ಟೇ ॥ ೯ ॥ ಯ ಏಷ ಷೋಡಶಕಲ:ಃ 
ಪುರುಷೋ ಭಗವಾನ್ಗನೋಮಯೋತನ್ನಮಯೋತಮೃತ- 
ಮಯೋ ್ಹದೇವಪಿತೃಮನುಷ್ಯಭೂತಪಶುಪಕ್ಷಿಸರೀಸೃಪ- 
ವೀರುಧಾಂ ಪ್ರಾಣಾಪ್ಯಾಯನಶೀಲತ್ನಾತರ್ವಮಯ ಇತಿ 
ವರ್ಣಯಂತಿ ॥ ೧೦ ॥ 


ತತ ಉಪರಿಷ್ಪಾತ್ತಿಲಕ್ಷಯೋಜನತೋ ನಕ್ಷತ್ರಾಣಿ 
ಮೇರುಂ ದಕ್ಷಿಣೇನೈವ ಕಾಲಾಯನ ಈಶ್ವರಯೋಜಿತಾನಿ 
ಸಹಾಭಿಜಿತಾಷ್ಟಾವಿಂಶತಿಃ ॥ ೧೧॥ ತತ ಉಪರಿಷ್ಟಾ 
ದುಶನಾ ದ್ವಿಲಲ್ಚಯೋಜನತ ಉಪಲಭ್ಯತೇ ಪುರತಃ 
ಪಶ್ಚಾತ್ಮಹೈವ ಶೈಫ್ರ್ಯಮಾಂದ್ಯಸಾಮ್ಯಾ- 
ಭಿರ್ಗತಿಭಿರರ್ಕವಚ್ಚರತಿ ಲೋಕಾನಾಂ ನಿತ್ಯದಾನುಕೂಲ 
ಏವ ಪ್ರಾಯೇಣ ವರ್ಷಯಂಶ್ಚಾರೇಣಾನುಮೀಯತೇ ಸ 
ವೃಷ್ಟಿವಿಷ್ಟಭಗ್ರಹೋಪಶಮನಃ ॥ ೧೨ ॥ 


ವಾರ್ಕಸ್ಯ 


ಆರನೆಯ ಒಂದು ಭಾಗವನ್ನು ಭೋಗಿಸುವ ಅವಯವದ ಹೆಸರು 
"ಯತು' ಎಂದು ಹೇಳಲಾಗುತ್ತದೆ. ॥ ೫ ॥ ಭಗವಾನ್‌ ಸೂರ್ಯನು 
ಖಗೋಳದ ಅರ್ಧಭಾಗವಾಗಿರುವ ಆರು ರಾಶಿಗಳನ್ನು ದಾಟುವ 
ಕಾಲವನ್ನು 'ಅಯನ'ವೆಂದು ಕರೆಯುತ್ತಾರೆ. ॥ ೬ ॥ ಹಾಗೆಯೇ 
ಸೂರ್ಯನು ತನ್ನ ಮಂದಗತಿ, ತೀವ್ರಗತಿ ಮತ್ತು ಸಮಾನಗತಿ 
ಗಳಿಂದ ಸ್ವರ್ಗ ಮತ್ತು ಭೂಮಂಡಲದ ಸಹಿತ ಇಡೀ ಆಕಾಶವನ್ನು 
ಸುತ್ತುಬರುವ ಕಾಲವನ್ನು ಗತಿಭೇದದಿಂದ ಸಂವತ್ತರ, ಪರಿವತರ. 
ಇಡಾವತ್ತರ, ಅನುವತ್ತರ ಅಥವಾ ವತ್ತರವೆಂದು ಕರೆಯು 
ತ್ತಾರೆ. ॥ en 

ಹೀಗೆಯೇ ಸೂರ್ಯನ ಕಿರಣಗಳಿಂದ ಒಂದು ಲಕ್ಷಯೋಜನ 
ಮೇಲ್ಗಡೆ ಚೆಂದ್ರನಿದ್ದಾನೆ. ಅವನ ಗತಿಯು ಅತಿಶೀಘ್ರವಾಗಿರುವುದ 
ರಿಂದ ಎಲ್ಲ ನಕ್ಛತ್ರಗಳಿಂದಲೂ ಮುಂದೆ ಇರುತ್ತಾನೆ. ಇವನು 
ಸೂರ್ಯನ ಒಂದು ವರ್ಷದ ಮಾರ್ಗವನ್ನು ಒಂದು ತಿಂಗಳಿನಲ್ಲಿ 
ಒಂದು ತಿಂಗಳ ಮಾರ್ಗವನ್ನು ಎರಡುಕಾಲು ದಿನಗಳಲ್ಲಿಯೂ 
ಮತ್ತು ಒಂದು ಪಕ್ಷದ ಮಾರ್ಗವನ್ನು ಒಂದೇ ದಿನದಲ್ಲಿ ದಾಟಿ 
ಬಿಡುತ್ತಾನೆ. ॥೮॥ "ಚಂದ್ರನು ಕ್ಸ ಕೃಷ್ಣ ಪಕ್ಷದಲ್ಲಿ ಕ್ಲೀಣವಾಗುವ ಕಲೆಗ 
ಳಿಂದ ಪಿತ್ಛಗಳ ಮತ್ತು ಶುಕ್ಷಪಕ್ಷದಲ್ಲಿ ಬೆಳೆಯುತ್ತಿರುವ ಕಲೆಗಳಿಂದ 
ದೇವತೆಗಳ ಹಗಲು-ರಾತ್ರಿಯ ವಿಭಾಗವನ್ನು ಮಾಡುತ್ತಾನೆ ಹಾಗೂ 
ಮೂವತ್ತು ಮುಹೂರ್ತಗಳಲ್ಲಿ ಒಂದೊಂದು ನಕ್ಷತ್ರವನ್ನು ದಾಟು 
ತ್ತಾನೆ. ಅವನು ಅನ್ನಮಯ ಮತ್ತು ಅಮೃತಮಯವಾದ್ದಂಂದ 
ಸಮಸ್ತ ಜೀವರ ಪ್ರಾಣ ಹಾಗೂ ಜೀವನನಾಗಿದ್ದಾನೆ. ॥ ೯ ॥ ಇವನು 
ಹದಿನಾರು ಕಲೆಗಳಿಂದ ಕೂಡಿ ಮನೋಮಯ, ಅನ್ನಮಯ, 
ಅಮೃತಮಯ, ಪುರುಷಸ್ವರೂಪ ಭಗವಾನ್‌ ಚಂದ್ರನು - ದೇವತೆ 
ಗಳು, ಪಿತೃಗಳು, ಮನುಷ್ಯರು, ಭೂತ, ಪಶು, ಪಕ್ಷಿ, ಸರೀಸೃಪ 
ಮತ್ತು ವೃಕ್ಷವೇ ಮುಂತಾದ ಸಮಸ್ತ ಪ್ರಾಣಿಗಳ ಪ್ರಾಣಗಳನ್ನು 
ಪೋಷಿಸುತ್ತಾನೆ ; ಅದಕ್ಕಾಗಿ ಇವನಿಗೆ ಸರ್ವಮಯ ಎಂದು 
ಹೇಳುತ್ತಾರೆ. ॥ ೧೦ ॥ 

ಚಂದ್ರನಿಂದ ಮೂರು ಲಕ್ಷಯೋಜನಗಳಷ್ಟು ಮೇಲೆ ಅಭಿ 
ಜಿತ್‌ ನಕ್ಷತ್ರವೂ ಸೇರಿ ಇಪ್ಪತ್ತೆಂಟು ನಕ್ಷತ್ತಗಳಿವೆ. ಭಗವಂತನು ಇವು 
ಗಳನ್ನು ಕಾಲಚಕ್ರದಲ್ಲಿ ನೇಮಿಸಿರುವುದರಿಂದ ಮೇರುವನ್ನು ಬಲಕ್ಕೆ 
ಇಟ್ಟುಕೊಂಡು ಪ್ರದಕ್ಷಿಣೆ ಮಾಡುತ್ತಿವೆ. ॥ ೧೧ ॥ ಇವುಗಳಿಂದ 
ಎರಡು ಲಕ್ಷಯೋಜನಗಳಷ್ಟು ಮೇಲೆ ಶುಕ್ರಗ್ರಹವು ಗೋಚರಿಸು 
ತ್ತದೆ. ಇವನು ಸೂರ್ಯನ ಶೀಘ್ರ, ಮಂದ ಮತ್ತು ಸಮಾನ 
'ಗತಿಗಳನುಸಾರ ಅವನಂತೆಯೇ ಕೆಲವೊಮ್ಮೆ ಮುಂದೆ, ಕೆಲವೊಮ್ಮೆ 
ಹಿಂದೆ, ಕೆಲವೊಮ್ಮೆ ಜೊತೆ-ಜೊತೆಗೆ ಇದ್ದು ಸಂಚರಿಸುತ್ತಾನೆ. ಇವನು 
ಮಳೆಗರೆಯುವ ಗ್ರಹನಾಗಿದ್ದಾನೆ. ಅದಕ್ಕಾಗಿ ಜನರಿಗೆ ಪ್ರಾಯಶಃ 
ಸದಾಕಾಲ ಅನುಕೂಲನಾಗಿಯೇ ಇರುತ್ತಾನೆ. ಇವನ ಗತಿಯಿಂದ 
ಮಳೆಯನ್ನು ತಡೆಯುವ ಗ್ರಹರನ್ನು ಶಾಂತಗೊಳಿಸುತ್ತಾನೆ ಎಂಬ 
ಅನುಮಾನ ಉಂಟಾಗುತ್ತದೆ. ॥ ೧೨ ॥ 

ಶುಕ್ರನ ಗತಿಯ ಜೊತೆ-ಜೊತೆಗೆ ಬುಧನ ವ್ಯಾಖ್ಯೆಯು ಆದಂ 
ತಾಯಿತು. ಶುಕ್ರನಂತೆಯೇ ಬುಧನ ಗತಿಯನ್ನು ತಿಳಿದುಕೊಳ್ಳಬೇಕು. 
ಚಂದ್ರಪುತ್ರನಾದ ಈ ಬುಧನು ಶುಕ್ರನಿಂದ ಎರಡುಲಕ್ಷ ಯೋಜನ 
ಗಳಷ್ಟು ಮೇಲೆ ಇದ್ದಾನೆ. ಇವನು ಪ್ರಾಯಶಃ ಮಂಗಲಕಾರಿಯೇ 


596 


ಉಶನಸಾ ಬುಧೋ ವ್ಯಾಖ್ಯಾತಸ್ತತ ಉಪರಿಷ್ಠಾದ್ದಿ 
ಲಕ್ಷಯೋಜನತೋ ಬುಧಃ ಸೋಮಸುತ ಉಪಲಭ್ಯ- 
ಮಾನಃ ' ಪ್ರಾಯೇಣ ಶುಭಕೃದ್ಯದಾರ್ಕಾದ್ವ್ಯತಿರಿಚ್ಛೇತ 
ತದಾತಿವಾತಾಭ್ರಪ್ರಾಯಾನಾವೃಷ್ಟಾ ಃಧಿಭಯಮಾಶಂಸತೇ 
॥ ೧೩ ॥॥ ಅತ ಊರ್ಧ್ವಮಂಗಾರಕೋಠಪಿ ಯೋಜನ- 
ಲಕ್ಷದ್ದಿಹಿಯ ಉಪಲಭ್ಯಮಾನಸ್ತಿಭಿಸ್ಸಿಭಿಃ ಪಕ್ಚೈರೇಕೈಕಶೋ 
ರಾಶೀನ್‌ದ್ಧಾದಶಾನುಭುಂಕ್ತೇ ಯದಿ ನ ವಕ್ರೇಣಾಭಿ- 
ವರ್ತತೇ ಪ್ರಾಯೇಣಾಶುಭಗ್ರಹೋತ ಘಶಂಸಃ ॥ ೧೪ ॥ 
ತತ ಉಪರಿಷ್ಟಾದ್ದಿ ್ವಲಕ್ಚಯೋಜನಾಂತರಗತೋ ಭಗವಾನ್‌ 
ಬೃಹಸ್ಪತಿರೇಕೈಕಸ್ಮಿನ್ರಾಶೌ ಪರಿವತರಂ ಪರಿವತ್ತರಂ ಚರತಿ 
ಯದಿ ನ ವಕ್ರಃ ಸ್ಯಾತ್ವಾಯೇಣಾನುಕೂಲೋ ಬ್ರಾಹ್ಮಣ- 
ಕುಲಸ್ಯ ॥ ೧೫ ॥ 

ತತ ಉಪರಿಷ್ಟಾದ್ಯೋಜನಲಕ್ಟದ್ವಯಾತೃತೀಯಮಾನಃ 
ಶನೈಶ್ಚರ ಏಕ್ಕೆಕಸ್ಸಿನ್ರಾಶೌ ತ್ರಿಂಶನ್ಯಾಪಾನ್ವಿಬಂಬಮಾನಃ ಸರ್ವಾ- 
ನೇವಾನುಪರ್ಯೆತಿ ತಾವದ್ದಿರನುವತ್ತರೈ: ಪ್ರಾಯೇಣ ಹಿ 
ಸರ್ವೇಷಾಮಶಾಂತಿಕರಃ ॥ ೧೬ ॥ ತತ ಉತ್ತರಸ್ಥಾದೃ್ದಷಯ 
ಏಕಾದಶಲಕ್ಷೆಯೋಜನಾಂತರ ಉಪಲಭ್ಯಂತೇ ಯ ಏವ 
ಲೋಕಾನಾಂ ಶಮನುಭಾವಯಂತೋ ಭಗವತೋ ವಿಷ್ಣೋ- 
ರ್ಯತ್ಪರಮಂ ಪದಂ ಪ್ರದಕ್ಷಿಣಂ ಪ್ರಕ್ರಮಂತಿ ॥ ೧೭ ॥ 


ಶ್ರೀಮದ್ದಾಗವತ 


[ ಅಧ್ಯಾಯ 23 


ಆಗಿದ್ದಾನೆ. ಆದರೆ ಸೂರ್ಯನ ಗತಿಯನ್ನು ಬಿಟ್ಟು ಮುಂದಕ್ಕೆ 
ಹೋದರೆ ಬಿರುಗಾಳಿ, ಮೋಡಗಳು ಮತ್ತು ಅನಾವೃಷ್ಟಿಗಳನ್ನು 
ಸೂಚಿಸುತ್ತಾನೆ. ॥ ೧೩ ॥ ಬುಧಗ್ರಹನಿಂದ ಎರಡುಲಕ್ಷ ಯೋಜನ 
ಗಳಷ್ಟು ಮೇಲೆ ಮಂಗಳಗ್ರಹವಿದೆ. ಇವನು ವಕ್ರಗತಿಯಿಂದ 


ನಡೆಯದಿದ್ದರೆ ಒಂದೊಂದು ರಾಶಿಯನ್ನು ಮೂರು-ಮೂರು 


ಪಕ್ಷಗಳಲ್ಲಿ ಭೋಗಿಸುತ್ತಾ ಹನ್ನೆರಡೂ ರಾಶಿಯನ್ನು ದಾಟುತ್ತಾನೆ. 
ಇವನು ಅಶುಭಗ್ರಹನಾಗಿದ್ದು ಪ್ರಾಯಶಃ ಅಮಂಗಳ ಸೂಚಕನೇ 
ಆಗಿದ್ದಾನೆ. ॥ ೧೪ ॥ ಮಂಗಳನಿಗಿಂತ ಎರಡುಲಕ್ಷ ಯೋಜನ 
ಗಳಷ್ಟು ದೂರದಲ್ಲಿ ಭಗವಾನ್‌ ಬೃಹಸ್ಪತಿಯಿದ್ದಾನೆ. ಇವನು 
ವಕ್ರಗತಿಯಿಂದ ನಡೆಯದಿದ್ದರೆ ಒಂದೊಂದು ರಾಶಿಯನ್ನು 
ಒಂದು ವರ್ಷದಲ್ಲಿ ಭೋಗಿಸುತ್ತಾನೆ. ಇವನು ಸಾಮಾನ್ಯವಾಗಿ 
ಬ್ರಾಹ್ಮಣಕುಲಕ್ಕೆ ಅನುಕೂಲವಾಗಿ ಇರುತ್ತಾನೆ. ॥ ೧೫ ॥ 
ಬೃಹಸ್ಥತಿಗಿಂತ ಎರಡುಲಕ್ಷ ಯೋಜನಗಳಷ್ಟು ಮೇಲೆ ಶನೈಶ್ಚ 
ರನು ಕಂಡುಬರುತ್ತಾನೆ. ಇವನು ಮೂವತ್ತು ತಿಂಗಳುತನಕ ಒಂದೊಂದು 
ರಾಶಿಯಲ್ಲಿ ಇರುತ್ತಾನೆ. ಆದ್ದರಿಂದ ಇವನಿಗೆ ಎಲ್ಲ ರಾಶಿಗಳನ್ನು 
ದಾಟಲು ಮೂವತ್ತು ವರ್ಷಗಳು ಬೇಕಾಗುತ್ತವೆ. ಇವನು 
ಸಾಮಾನ್ಯವಾಗಿ ಎಲ್ಲರಿಗೆ ಅಶಾಂತಿಕಾರಕನಾಗಿದ್ದಾನೆ. ॥ ೧೬ ॥ 
ಶನಿಗ್ರಹದ ಮೇಲೆ ಹನ್ನೆರಡು ಲಕ್ಷಯೋಜನ ದೂರದಲ್ಲಿ ಕಶ್ಯಪಾದಿ 
ಸಪ್ತರ್ಷಿಗಳು ಕಂಡುಬರುವರು. ಇವರು ಎಲ್ಲ ಲೋಕಗಳಿಗೂ 
ಮಂಗಳವನ್ನು ಬಯಸುತ್ತಾ ಭಗವಾನ್‌ ವಿಷ್ಣುವಿನ ಪರಮಪದ 
ವಾದ ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡುತ್ತಾರೆ. ॥ ೧೭ ॥ 


ಇಪ್ಪತೆರಡನೆಯ ಅಧ್ಯಾಯವು ಮುಗಿಯಿತು. ॥ ೨೨ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ ಜ್ಯೋತಿಶ್ಚಕ್ರವರ್ಣನೇ 
ದ್ವಾವಿಂಶೋ5 ಧ್ಯಾಯಃ॥ ೨೨ ॥ 


'ಾಾನಾಾನಾವ ಸೂ, 
ಇಪುತ್ತಮೂರನೆಯ ಅಧ್ಯಾಯ 
ಶಿಶುಮಾರ ಚಕ್ರದ ವರ್ಣನೆ 


ಶ್ರೀಶುಕ ಉವಾಚ 


ಅಥ ತಸ್ಥಾತ್ತರತಸ್ತಯೋದಶಲಕ್ಸಯೋಜನಾಂತರತೋ 
ಯತ್ತದ್ದಿಹ್ಲೋಃ ಪರಮಂ ಪದಮಭಿವದಂತಿ ಯತ್ರ ಹ 
ಮಹಾಭಾಗವತೋ ಧ್ರುವ ಔತ್ವಾನಪಾದಿರಗ್ನಿನೇಂದ್ರೇಣ 
ಪ್ರಜಾಪತಿನಾ ಕಶ್ಯಪೇನ ಧರ್ಮೇಣ ಚ ಸಮಕಾಲಯುಗ್ಗಿ; 
ಸಬಹುಮಾನಂ ದಕ್ಷಿಣತಃ ಕ್ರಿಯಮಾಣ ಇದಾನೀಮಪಿ 
ಕಲ್ಪಜೀವಿನಾಮಾಜೀವ್ಯ  ಉಪಾಸ್ಟೆ ತಸ್ಯೇಹಾನುಭಾವ 
ಉಪವರ್ಣಿತಃ ॥ ೧॥ ಸ ಹಿ ಸರ್ವೇಷಾಂ ಜ್ಯೋತಿರ್ಗ- 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ- ಎಲೈ ರಾಜೇಂದ್ರನೇ! 
ಸಪ್ಪರ್ಷಿಮಂಡಲಕ್ಕಿಂತ ಹದಿಮೂರುಲಕ್ಷೆ ಯೋಜನಗಳಷ್ಟು ಎತ್ತರ 
ದಲ್ಲಿಧ್ರುವಲೋಕವಿದೆ. ಇದನ್ನು ಭಗವಾನ್‌ ವಿಷ್ಣುವಿನ ಪರಮಪದ 
ವೆಂದು ಹೇಳುತ್ತಾರೆ. ಇಲ್ಲಿಉತ್ಪಾನಪಾದನ ಪುತ್ರನಾದ ಪರಮಭಾಗ 
ವತೋತ್ತಮ ಧ್ರುವನು ಬೆಳಗುತ್ತಿದ್ದಾನೆ. ಅಗ್ನಿ, ಇಂದ್ರ, ಪ್ರಜಾಪತಿ, 
ಕಶ್ಯಪ ಮತ್ತು ಧರ್ಮ - ಇವರೆಲ್ಲರೂ ಒಟ್ಟಿಗೆ ಅತ್ಯಾದರಪೂರ್ವಕ 
ವಾಗಿ ಆ ಧ್ರುವನನ್ನು ಪ್ರದಕ್ಷಿಣೆ ಮಾಡುತ್ತಿದ್ದಾರೆ. ಈಗಲೂ ಕೂಡ 
ಕಲ್ಪಾಂತ್ಯದವರೆಗೆ ಜೀವಿಸಿರುವ ಚಿರಂಜೀವಿಗಳಿಗೆ ಈ ಧ್ರುವನೇ 
ಆಧಾರ. ಈ ಲೋಕದ ಪ್ರಭಾವವನ್ನು ನಾನು ಹಿಂದೆಯೇ 
(ನಾಲ್ಕನೆಯ ಸೃಂಧದಲ್ಲಿ) ವರ್ಣಿಸಿರುವೆನು. ॥ ೧ ॥ ಸದಾಕಾಲ 
ಎಚ್ಚರವಾಗಿರುವ ಅವ್ಯಕ್ತಗತಿಯುಳ್ಳ ಭಗವಾನ್‌ಕಾಲನ ಮೂಲಕ 


23 ಅಧ್ಯಾಯ] 


ಪಂಚಮ ಸೃಂಧ 


597 


ಣಾನಾಂ ಗ್ರಹನಕೃತ್ರಾದೀನಾಮನಿಮಿಷೇಣಾವ್ಯಕ್ತರಂಹಸಾ 
ಭಗವತಾ ಕಾಲೇನ ಭ್ರಾಮ್ಯಮಾಣಾನಾಂ ಸ್ಮಾಣುರಿ- 
ವಾವಷ್ಟಂಭ ಈಶ್ವರೇಣ ವಿಹಿತಃ ಶಶದವಭಾಸತೇ ॥ ೨ ॥ 


ಯಥಾ ಮೇಢೀಸ್ತಂಭ ಆಕ್ರಮಣಪಶವಃ ಸಂಯೋಜಿ- 
ತಾಸ್ತಿಬಿಸಿಬಿಃ ಸವನೈರ್ಯಥಾಸ್ಥಾನಂ ಮಂಡಲಾನಿ ಚರಂ- 
ತ್ಯೇವಂ ಭಗಣಾ ಗ್ರಹಾದಯ ಏತಸ್ಸಿನ್ನಂತರ್ಬಹಿರ್ಯೋ- 
ಗೇನ ಕಾಲಚಕ್ರ ಆಯೋಜಿತಾ ಧ್ರುವಮೇವಾವಲಂಬ್ಯ 
ವಾಯುನೋದೀರ್ಯಮಾಣಾ ಆಕಲ್ಟಾಂತಂ ಪರಿಚಂಕ್ರ- 
ಮಂತಿ ನಭಸಿ ಯಥಾ ಮೇಘಾಃ ಶ್ಯೇನಾದಯೋ 
ವಾಯುವಶಾಃ ಕರ್ಮಸಾರಥಯಃ ಪರಿವರ್ತಂತೇ ಏವಂ 
ಜ್ಯೋತಿರ್ಗಣಾಃ ಪ್ರಕೃತಿಪುರುಷಸಂಯೋಗಾನುಗೃಹೀತಾಃ 
ಕರ್ಮನಿರ್ಮಿತಗತಯೋ ಭುವಿ ನ ಪತಂತಿ ॥ ೩ ॥ 


ಕೇಚನೈತಜ್ಹೋತಿರನೀಕಂ ಶಿಶುಮಾರಸಂಸ್ಥಾನೇನ 
ಭಗವತೋ ವಾಸುದೇವಸ್ಯ ಯೋಗಧಾರಣಾಯಾಮನು- 
ವರ್ಣಯಂತಿ ॥ ೪ ॥ ಯಸ್ಯ ಪುಚ್ಚಾಗ್ರೇಠವಾಕ್ಕಿರಸಃ 
ಕುಂಡಲೀಭೂತದೇಹಸ್ಯ ಧ್ರುವ ಉಪಕಲ್ಲಿತಸ್ತಸ್ಯ 
ಲಾಂಗೂಲೇ ಪ್ರಜಾಪತಿರಗ್ನಿರಿದ್ರೋ ಧರ್ಮ ಇತಿ 
ಪುಚ್ಚಮೂಲೇ ಧಾತಾ ವಿಧಾತಾ ಚ ಕಟ್ಯಾಂ ಸಪ್ಪರ್ಷಯಃ ! 
ತಸ್ಯ ದಕ್ಷಿಣಾವರ್ತಕುಂಡಲೀಭೂತಶರೀರಸ್ಯ ಯಾನ್ಯುದ- 
ಗಯನಾನಿ ದಕ್ಷಿಣಪಾರ್ಶ್ವೇ ತು ನಕ್ಕತ್ರಾಣ್ಯುಪಕಲ್ಪಯಂತಿ 
ದಕ್ಷಿಣಾಯನಾನಿ ತು ಸವ್ಯೇ । ಯಥಾ ಶಿಶುಮಾರಸ್ಯ 
ಕುಂಡಲಾಭೋಗಸನ್ನಿವೇಶಸ್ಯ ಪಾರ್ಶಯೋರುಭಯೋ- 
ರಪ್ಯವಯವಾಃ ಸಮಸಂಖ್ಯಾ ಭವಂತಿ ॥ ಪೃಷ್ಠೇ ತ್ವಜವೀಥೀ 
ಆಕಾಶಗಂಗಾ ಚೋದರತಃ॥ ೫ ॥ ಪುನರ್ವಸುಪುಷ್ಕೌ 
ದಕ್ಷಿಣನಾಮಯೋಃ ಶ್ರೋಣ್ಯೋರಾರ್ದ್ರಾಶ್ಲೇಷೇ ಚ 
ದಕ್ಷಿಣನಾಮಯೋಃ ಪಶ್ಚಿಮಯೋಃ ಪಾದಯೋ ರಭಿಜಿ- 
ದುತ್ತರಾಷಾಢೇ ದಕ್ಷಿಣನಾಮಯೋರ್ನಾಸಿಕಯೋರ್ಯಥಾ- 
ಸಂಖ್ಯಂ ಶ್ರವಣ ಪೂರ್ವಾಷಾಢೇ ದಕ್ಷಿಣವಾಮ- 
ಯೋರ್ಲೋಚನಯೋರ್ಧನಿಷ್ಠಾ ಮೂಲಂ ಚ ದಕ್ಷಿಣ- 


ಗ್ರಹ-ನಕತ್ರಾದಿ ಜ್ಯೋತಿರ್ಗಣಗಳೆಲ್ಲರೂ ನಿರಂತರ ತಿರುಗುತ್ತಾ 
ಇರುತ್ತಾರೆ. ಭಗವಂತನು ಧ್ರುವಲೋಕವನ್ನೇ ಅವರೆಲ್ಲರ ಆಧಾರಸ್ವಂಭ 
ವಾಗಿ ನಿಯಮಿಸಿರುವನು. ಆದ್ದರಿಂದ ಈ ಧ್ರುವಲೋಕವು ಒಂದೇ 
ಜಾಗದಲ್ಲಿ ಇದ್ದು ಸದಾ ಪ್ರಕಾಶಿಸುತ್ತಾ ಇರುತ್ತದೆ. ॥ ೨ ॥ 

ಧಾನ್ಯವನ್ನು ತುಳಿಸುವುದಕ್ಕಾಗಿ ಮೇಟಿಯ ಕಂಬಕ್ಕೆ ಹಗ್ಗ 
ಗಳಿಂದ ಬಿಗಿಯಲ್ಪಟ್ಟ ಎತ್ತುಗಳು ಎಂದಿಗೂ ಆ ನೆಲೆಯನ್ನು ಬಿಡದೆ 
ಮಡಲಾಕಾರವಾಗಿ ಆ ಕಂಬವನ್ನೇ ಸುತ್ತುತ್ತಿರುವಂತೆಯೇ, 
ಸೂರ್ಯನೇ ಮುಂತಾದ ಗ್ರಹರೂ, ನಕ್ಷತ್ರಗಳೂ ಆ ಕಾಲಚಕ್ರದ 
ಒಳಗೂ-ಹೊರಗೂ ಅದರಲ್ಲಿ ನೇಮಕಗೊಂಡು ಧ್ರುವಲೋಕ 
ವನ್ನೇ ಆಶ್ರಯಿಸಿ, ವಾಯುವಿನ ಪ್ರೇರಣೆಯಿಂದ ಕಲ್ಪದ ಕೊನೆಯ 
ವರೆಗೆ ತಿರುಗುತ್ತಾ ಇರುತ್ತವೆ. ಮೋಡಗಳೂ, ಹದ್ದು ಮೊದಲಾದ 
ಹಕ್ಕಿಗಳು ಕರ್ಮಗಳಿಗೆ ಅಧೀನರಾಗಿ ವಾಯುವಿಗೆ ಅಧೀನರಾಗಿ 
ಆಕಾಶದಲ್ಲಿ ಹಾರುತ್ತಾ ಇರುವಂತೆಯೇ, ಗ್ರಹ-ನಕ್ಫತ್ರಾದಿಗಳು 
ತಮ್ಮ-ತಮ್ಮ ಕರ್ಮಗಳಿಗನುಸಾರವಾಗಿ ಭೂಮಿಗೆ ಬೀಳದೆ ಆ 
ಕಾಲಚಕ್ರದಲ್ಲೇ ಸುತ್ತುತ್ತಿರುವರು. ॥ ೩ ॥ 

ಕೆಲವರು ಭಗವಂತನ ಯೋಗಮಾಯೆಯ ಆಧಾರದಲ್ಲಿ 
ನೆಲೆಸಿರುವ ಈ ಜ್ಯೋತಿಶ್ಚಕ್ರವನ್ನು ಶಿಶುಮಾರಚಕ್ರದ ರೂಪದಲ್ಲಿ 
ವರ್ಣಿಸುತ್ತಾರೆ. ॥ ೪ ॥ ಈ ಶಿಶುಮಾರವು ಕುಂಡಲದ ಅಕಾರದಲ್ಲಿ 
ಸುತ್ತಿಕೊಂಡಿರುವ ಸರ್ಪದಂತಿದೆ. ಇದು ತಲೆಕೆಳಗಾಗಿ ಬಾಲವನ್ನು 
ಮೇಲಿಟ್ಟುಕೊಂಡಿದೆ. ಅದರ ಬಾಲದ ತುದಿಯಲ್ಲಿ ಧ್ರುವನು 
ಬೆಳಗುತ್ತಿದ್ದಾನೆ. ಬಾಲದ ಮಧ್ಯಭಾಗದಲ್ಲಿ ಪ್ರಜಾಪತಿ, ಅಗ್ನಿ, 
ಇಂದ್ರ ಮತ್ತು ಧರ್ಮ ಇವರು ಪ್ರಕಾಶಿಸುತ್ತಿದ್ದಾರೆ. ಬಾಲದ ಬುಡ 
ದಲ್ಲಿ ಧಾತಾ ಮತ್ತು ವಿಧಾತಾ ಎಂಬುವರಿದ್ದಾರೆ. ಇದರ ಕಟಿ 
ಪ್ರದೇಶದಲ್ಲಿ ಸಪ್ತರ್ಷಿಗಳಿದ್ದಾರೆ. ಈ ಶಿಶುಮಾರವು ಪ್ರದಕ್ಷಿಣಾಕಾರ 
ವಾಗಿ ಮಂಡಲದ ಆಕಾರದಲ್ಲಿ ದೇಹವನ್ನು ಸುತ್ತಿಕೊಂಡಿದೆ. ಅದರ 
ಬಲಗಡೆಯಲ್ಲಿ ಅಭಿಜಿತ್ತೆಂಬ ನಕ್ಷತ್ರದಿಂದ ಪ್ರಾರಂಭವಾಗಿ ಪುನ 
ರ್ವಸು ನಕ್ಷತ್ರದವರೆಗಿನ ಉತ್ತರಾಯಣದ ಹದಿನಾಲ್ಕು ನಕ್ಷತ್ರ 
ಗಳಿವೆ. ಪುಷ್ಕದಿಂದ ಹಿಡಿದು ಉತ್ಪರಾಷಾಢಾವರೆಗಿನ ದಕ್ಷಿಣಾ 
ಯನದ ಹದಿನಾಲ್ಕು ನಕ್ಷತ್ರಗಳು ಎಡಭಾಗದಲ್ಲಿವೆ. ಹೀಗೆ ಆ ಶಿಶು 
ಮಾರ ಚಕ್ರದ ಎರಡೂ ಪಕ್ಕದಲ್ಲಿಯೂ ಅಶ್ವಿನಿಯೇ ಮುಂತಾದ 
ಇಪ್ಪತ್ತೆಂಟು ನಕ್ಷತ್ರಗಳು ಸಮಸಂಖ್ಯೆಯ ಅವಯವಗಳಾಗಿವೆ. 
ಕುಂಡಲಾಕಾರದ ರಚನೆಯಲ್ಲಿ ಎರಡೂ ಕಡೆಯ ಅಂಗಗಳು ಸಮ 
ನಾಗಿರುವಂತೆ ಇಲ್ಲಿ ನಕ್ಷತ್ರಗಳ ಸಂಖ್ಯೆಯೂ ಸಮವಾಗಿದೆ. ಅದರ 
ಬೆನ್ನಿನಲ್ಲಿ ಅಜವಿಧಿಯೂ (ಮೂಲಾ, ಪೂರ್ವಾಷಾಢಾ, ಉತ್ತರಾ 
ಷಾಢಾ ಎಂಬ ಮೂರು ನಕ್ಷತ್ರಗಳ ಗುಂಪು) ಇದೆ. ಉದರದಲ್ಲಿ 
ಆಕಾಶಗಂಗೆಯು ಪ್ರಕಾಶಿಸುತ್ತಿದೆ. ॥ ೫ ॥ ಎಲ್ಫೆ ರಾಜನೇ |! ಇದರ 
ಬಲ-ಎಡಭಾಗಗಳ ಕಟಗಳಲ್ಲಿ ಪುನರ್ವಸು ಮತ್ತು ಪುಷ್ಪ ನಕ್ಷತ್ರ 
ಗಳಿವೆ. ಹಿಂದುಗಡೆಯ ಬಲ ಮತ್ತು ಎಡ ಪಾದಗಳಲ್ಲಿ ಆರ್ದ್ರಾ 
ಮತ್ತು ಆಶ್ಲೇಷಾ ನಕ್ತತ್ರಗಳಿವೆ. ಬಲ-ಎಡಭಾಗದ ಮೂಗಿನ 
ಹೊಳ್ಳೆಗಳಲ್ಲಿ ಕ್ರಮವಾಗಿ ಅಭಿಜಿತ್‌ ಮತ್ತು ಉತ್ತರಾಷಾಢಾ 
ನಕ್ಷತ್ರಗಳಿವೆ. ಹೀಗೆಯೇ ಬಲ-ಎಡ ನೇತ್ರಗಳಲ್ಲಿ ಶ್ರವಣ ಹಾಗೂ 
ಪೂರ್ವಾಷಾಢಾ ನಕ್ಷತ್ರಗಳೂ, ಹಾಗೆಯೇ ಬಲ-ಎಡ ಕಿವಿಗಳಲ್ಲಿ 


598 


ವಾಮಯೋಃ ಕರ್ಣಯೋರ್ಮಘಾದೀನೃಷ್ಟ ನಕ್ತತ್ರಾಣಿ 
ದಕ್ಷಿಣಾಯನಾನಿವಾಮಪಾರ್ಶ್ವವಂಕ್ರಿಷು ಯುಂಜೀತ 
ತಥೈವ ಮೃಗಶೀರ್ಷಾದೀನ್ಯುದಗಯನಾನಿ ದಕ್ಷಿಣಪಾರ್ಶ್ವ- 
ವಂಕ್ರಿಷು ಪ್ರಾತಿಲೋಮ್ಯೇನ ಪ್ರಯುಂಜೀತ ಶತಭಿಷಾ- 
ಜ್ಯೇಷ್ಠೇಸೃಂದಯೋರ್ದಕ್ಟಿಣವಾಮಯೋರ್ನ್ಯಸೇತ್‌ ॥೬॥ 
ಉತ್ತರಾಹನಾವಗಸ್ತಿರಧರಾಹನೌ ಯಮೋ ಮುಖೇಷು 
ಚಾಂಗಾರಕಃ ಶನೈಶ್ಚರ ಉಪಸ್ಥೇ ಬೃಹಸ್ಪತಿಃ ಕಕುದಿ 
ವಕ್ಸಸ್ಕಾದಿತ್ಯೋ ಹೃದಯೇ ನಾರಾಯಣೋ ಮನಸಿ 
ಚಂದ್ರೋ ನಾಭ್ಯಾಮುಶನಾ ಸ್ತನಯೋರಶ್ಚಿನೌ ಬುಧಃ 
ಪ್ರಾಣಾಪಾನಯೋ ರಾಹುರ್ಗಲೇ ಕೇತವ: ಸರ್ವಾಂ- 
ಗೇಷು ರೋಮಸು ಸರ್ವೇ ತಾರಾಗಣಾಃ ॥ ೭ ॥ 

ಏತದು ಹೈವ ಭಗವತೋ ವಿಷ್ಣೋಃ ಸರ್ವದೇ- 
ವತಾಮಯಂ ರೂಪಮಹರಹಃ ಸಂಧ್ಯಾಯಾಂ ಪ್ರಯ- 
ತೋ ವಾಗೃತೋ ನಿರೀಕ್ಷಮಾಣ ಉಪತಿಷ್ಠೇತ ನಮೋ 
ಜ್ಯೋತಿರ್ಲೋಕಾಯ ಕಾಲಾಯನಾಯಾನಿಮಿಷಾಂ 
ಪತಯೇ ಮಹಾಪುರುಷಾಯಾಭಿಧೀ- ಮಹೀತಿ ॥ ೮ ॥ 


ಗ್ರಹರ್ಕ್ವತಾರಾಮಯಮಾಧಿದೈವಿಕಂ 
ಪಾಪಾಪಹಂ ಮಂತ್ರಕೃತಾಂ ತ್ರಿಕಾಲಮ್‌ । 
ನಮಸ್ಕತಃ ಸ್ಮರತೋ ವಾ ತ್ರಿಕಾಲಂ 


ನಶ್ಯೇತ ತತ್ಕಾಲಜಮಾಶು ಪಾಪಮ್‌ ॥ ೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಧನಿಷ್ಠಾ ಮತ್ತು ಮೂಲಾ ನಕ್ಷತ್ರಗಳಿವೆ. ಮಘಾ ಮುಂತಾದ ದಕ್ಷಿ 
ಣಾಯನದ ಎಂಟು ನಕ್ಷತ್ರಗಳು ಎಡ ಪಕ್ಕೆಲುಬಿನಲ್ಲಿ ಮತ್ತು ವಿಪ 
ರೀತ ಕ್ರಮದಿಂದ ಮೃಗಶಿರಾ ಮುಂತಾದ ಉತ್ತರಾಯಣದ ಎಂಟು 
ನಕ್ಕತ್ರಗಳು ಬಲದ ಪಕ್ಕೆಲುಬಿನಲ್ಲಿದೆ. ಶತಭಿಷಾ ಮತ್ತು ಜ್ಯೇಷ್ಠಾ 
ಇವೆರಡು ನಕ್ಷತ್ರಗಳು ಕ್ರಮವಾಗಿ ಬಲ ಮತ್ತು ಎಡ ಹೆಗಲುಗಳಲ್ಲಿ 


ಇವೆ. ॥ ೬ ॥ ಅದರ ಮೇಲಿನ ದವಡೆಯಲ್ಲಿ ನಕ್ಷತ್ರರೂಪರಾದ 


ಅಗಸ್ತರೂ, ಕೆಳಗಿನ ದವಡೆಯಲ್ಲಿ ನಕ್ಪತ್ರರೂಪನಾದ ಯಮನೂ, 
ಮುಖಗಳಲ್ಲಿ ಮಂಗಳನೂ, ಲಿಂಗಪ್ರದೇಶದಲ್ಲಿ ಶನಿಯೂ, ಕತ್ತಿನ 
ಹೆರಳಿನಲ್ಲಿ ಬೃಹಸ್ತತಿಯೂ, ಎದೆಯಲ್ಲಿ ಸೂರ್ಯನೂ, ಹೃದಯ 
ದಲ್ಲಿ ನಾರಾಯಣನೂ, ಮನಸ್ಸಿನಲ್ಲಿ ಚಂದ್ರನೂ, ಹೊಕ್ಕುಳಲ್ಲಿ 
ಶುಕ್ರನೂ, ಸ್ತನಗಳಲ್ಲಿ ಅಶ್ವಿನೀದೇವತೆಗಳೂ, ಪ್ರಾಣಾಪಾನಗಳಲ್ಲಿ 
ಬುಧನೂ, ಕತ್ತಿನಲ್ಲಿ ರಾಹುವೂ, ಸಮಸ್ತ ಅಂಗಗಳಲ್ಲಿ ಕೇತುವೂ, 
ರೋಮಗಳಲ್ಲಿ ಸಮಸ್ತ ತಾರೆಗಳೂ ನೆಲೆಸಿವೆ. ॥ ೭ ॥ 

ಎಲೈ ರಾಜನೇ! ಇದು ಭಗವಂತನಾದ ವಿಷ್ಣುವಿನ ಸರ್ವ 
ದೇವಮಯ ಸ್ವರೂಪವಾಗಿದೆ. ಪ್ರತಿದಿನವು ಸಾಯಂಕಾಲದಲ್ಲಿ 
ಪವಿತ್ರ ಮತ್ತು ಮೌನವಾಗಿ ಇದನ್ನು ದರ್ಶನಮಾಡುತ್ತಾ 
ಶ್ರೀಭಗವಂತನನ್ನು ಚಿಂತಿಸಬೇಕು ಹಾಗೂ ಈ ಮಂತ್ರವನ್ನು 
ಜಪಿಸುತ್ತಾ ಭಗವಂತನನ್ನು ಸ್ತುತಿಸಬೇಕು - “ಸಮಸ್ತ ಜ್ಯೋತಿ 
ರ್ಗಣಗಳಿಗೆಲ್ಲಾ ಆಶ್ರಯನೂ, ಕಾಲಚಕ್ರ ಸ್ವರೂಪಿಯೂ, ಸರ್ವ 
ದೇವತಾಧಿಪತಿಯೂ ಆದ ಪರಮಪುರುಷ ಪರಮಾತ್ಮನನ್ನು ನಾವು 
ನಮಸ್ಕಾರಪೂರ್ವಕ ಧ್ಯಾನಿಸುತ್ತೇವೆ. ॥ ೮ ॥ ಗ್ರಹ, ನಕ್ಷತ್ರ ಮತ್ತು 
ತಾರೆಗಳ ರೂಪದಲ್ಲಿ ಭಗವಂತನ ಅಧಿದೈವಿಕರೂಪವೇ ಪ್ರಕಾಶಿ 
ಸುತ್ತಿದೆ. ಅದು ತ್ರಿಕಾಲಗಳಲ್ಲಿಯೂ ಮೇಲೆ ಹೇಳಿದ ಮಂತ್ರವನ್ನು 
ಜಪಿಸುವವನ ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ. ಪ್ರಾತಚಾಲ, 
ಮಧ್ಯಾಹ್ನಕಾಲ, ಸಾಯಂಕಾಲಗಳೆಂಬ ಮೂರೂ ಕಾಲಗಳಲ್ಲಿ 
ಶ್ರೀಭಗವಂತನ ಈ ಅಧಿದೈವಿಕಸ್ವರೂಪವನ್ನು ಪ್ರತಿದಿನವೂ ಚಿಂತಿ 
ಸುವವನ ಮತ್ತು ವಂದನೆಮಾಡುವವನ ಪಾಪಗಳು ಒಡನೆಯೇ 
ನಾಶವಾಗಿ ಹೋಗುತ್ತವೆ. ॥ ೯ ॥ 

ಇಪ್ಪತಮೂರನೆಯ ಅಧ್ಯಾಯವು ಮುಗಿಯಿತು. ॥ ೨೩ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ಶಿಶುಮಾರಸಂಸ್ಥಾವರ್ಣನಂ ನಾಮ ತ್ರಯೋವಿಂಶೋತಧ್ಯಾಯ:ಃ ॥ ೨೩ ॥ 


ಗಾನವ ಹುವಾ 
ಇಪತನಾಲ್ಲನೆಯ ಅಧ್ಯಾಯ 
ptr ಕ ಶೆ 
ರಾಹುವೇ ಮುಂತಾದವರ ಸ್ಥಿತಿ- ಅತಲವೇ ಮುಂತಾದ ಅಧೋಲೋಕಗಳ ವರ್ಣನೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹಾರಾಜನೇ | 
ಸೂರ್ಯನಿಗಿಂತಲೂ ಹತ್ತುಸಾವಿರ ಯೋಜನಗಳಷ್ಟು ಕೆಳಗೆ ರಾಹುವು 
ಅಧಸ್ತಾತವಿತುರ್ಯೋಜನಾಯುತೇ ಸ್ವರ್ಭಾನು- | ಸಕ್ಷತ್ರಗಳಂತೆ ಸಂಚರಿಸುತ್ತಿದ್ದಾನೆ ಎಂದು ಕೆಲವರು ಹೇಳುತ್ತಾರೆ. 


ರ್ನಕೃತ್ರವಚ್ಚರತೀತ್ಯೇಕೇ ಯೋ5ಸಾವಮರತ್ವಂ ಗ್ರಹತ್ಯಂ 
ಚಾಲಭತ ಭಗವದನುಕಂಪಯಾ ಸ್ವಯಮಸುರಾಪಸದಃ 


ಸಿಂಹಿಕೆಯ ಪುತ್ರನಾದ ಈ ರಾಹುವು ರಾಕ್ಟಸಾಧಮನಾಗಿ ದೇವ 
ತ್ವಕ್ಕೆ ಅಯೋಗ್ಯನಾಗಿದ್ದರೂ ಶ್ರೀಭಗವಂತನ ಕೃಪೆಯಿಂದ ದೇವತ್ವ 
ವನ್ನೂ ಗ್ರಹತ್ವವನ್ನೂ ಪಡೆದುಕೊಂಡನು. ಇವನ ಹುಟ್ಟು ಮತ್ತು 


24 ಅಧ್ಯಾಯ] 


ಪಂಚಮ ಸೃಂಧ 


599 


ಸೈಂಹಿಕೇಯೋ ಹ್ಯತದರ್ಹಸ್ತಸ್ಯ ತಾತ ಜನ್ಮ ಕರ್ಮಾಣಿ 
ಚೋಪರಿಷ್ಟಾದ್ವಕ್ಟ್ಯಾಮಃ ॥ ೧ ॥ ಯದದಸ್ತರಣೇರ್ಮಂ- 
ಡಲಂ ಪ್ರತಪತಸ್ಪದ್ದಿಸ್ನರತೋ ಯೋಜನಾಯುತಮಾಚ- 
ಕ್ಛತೇ ದ್ವಾದಶಸಹಸ್ರಂ ಸೋಮಸ್ಯ ತ್ರಯೋದಶಸಹಸ್ರಂ 
ಪರ್ವಣಿ 


ರಾಹೋರ್ಯಃ ತದ್ವ್ಯವಧಾನಕೃದ್ವೈ- 


ಲ'ವಳಲ 

ರಾನುಬಂಧಃ ಸೂರ್ಯಾಚಂದ್ರಮಸಾವಭಿಧಾವತಿ ॥ ೨ ॥ 
ತನ್ನಿಶಷ್ಯೋಭಯತ್ರಾಪಿ ಭಗವತಾ ರಕ್ಷಣಾಯ ಪ್ರಯುಕ್ತಂ 
ಸುದರ್ಶನಂ ನಾಮ ಭಾಗವತಂ ದಯಿತಮಸ್ವಂ ತತ್ತೇಜಸಾ 
ದುರ್ವಿಷಹಂ ಮುಹುಃ ಪರಿವರ್ತಮಾನಮಭ್ಯವಸ್ಥಿತೋ 
ಮುಹೂರ್ತಮುದ್ವಿಜಮಾನಶ್ಚಕಿತಹೃದಯ ಆರಾದೇವ 


ನಿವರ್ತತೇ ತದುಪರಾಗಮಿತಿ ವದಂತಿ ಲೋಕಾಃ ॥ ೩ ॥ 


ತತೋತಧಸ್ತಾತ್ತಿದ್ದಚಾರಣವಿದ್ಯಾಧರಾಣಾಂ ಸದನಾನಿ 
ತಾವನ್ಸಾತ್ರ ಏವ ॥ ೪ ॥ ತತೋತಧಸ್ತಾದ್ಯಕ್ನರಕ್ಟಪಿಶಾಚ- 
ಪ್ರೇತಭೂತಗಣಾನಾಂ ವಿಹಾರಾಜಿರಮಂತರಿಕ್ಷಂ ಯಾವ- 
ದ್ವಾಯುಃ ಪ್ರವಾತಿ ಯಾವನ್ನೇಘಾ ಉಪಲಭ್ಯಂತೇ ॥ ೫ ॥ 
ತತೋ5ಧಸ್ತಾಚ್ಛತಯೋಜನಾಂತರ ಇಯಂ ಪೃಥಿವೀ 
ಯಾವದ್ಧಂಸಭಾಸಶ್ಯೇನಸುಪರ್ಣಾದಯಃ ಪತತ್ಲಿಪ್ರವರಾ 
ಉತ್ಪತಂತೀತಿ ॥ ೬ ॥ ಉಪವರ್ಣಿತಂ ಭೂಮೇರ್ಯಥಾ- 
ಸಂನಿವೇಶಾವಸ್ಥಾನಮವನೇರಪ್ಯಧಸ್ತಾತಪ್ರ ಭೂವಿವರಾ 
ಏಕೈಕಶೋ ಯೋಜನಾಯುತಾಂತರೇಣಾಯಾಮವಿಸ್ತಾ- 
ರೇಣೋಪಕ್ಸ್‌ಪ್ತಾ ಅತಲಂ ವಿತಲಂ ಸುತಲಂ ತಲಾತಲಂ 
ಮಹಾತಲಂ ರಸಾತಲಂ ಪಾತಾಲಮಿತಿ ॥ ೭ ॥ ಏತೇಷು 
ಹಿ ಬಿಲಸ್ಪರ್ಗೇಷು ಸ್ವರ್ಗಾದಪ್ಯ ಕಕಾಮಭೋಗ್ಯೈಶ್ಚರ್ಯಾ- 
ನಂದಭೂತಿವಿಭೂತಿಭಿಃ ಸುಸಮೃದ್ಧಭವನೋದ್ಯಾನಾ- 
ಕ್ರೀಡವಿಹಾರೇಷು ದೈತ್ಯದಾನವಕಾದ್ರವೇಯಾ ನಿತ್ಯ- 


ಕರ್ಮಗಳನ್ನು ನಾವು ಮುಂದೆ ವರ್ಣಿಸುವೆವು. ॥ ೧ ॥ ಅತ್ಯಂತ 
ಉಜ್ವಲವಾಗಿ ಬೆಳಗುತ್ತಿರುವ ಸೂರ್ಯಮಂಡಲವು ಹತ್ತುಸಾವಿರ 
ಯೋಜನಗಳಷ್ಟು ವಿಸ್ತಾರವಾಗಿದೆಯೆಂದು ಹೇಳುತ್ತಾರೆ. ಹೀಗೆಯೇ 
ಚಂದ್ರಮಂಡಲದ ವಿಸ್ತಾರವು ಹನ್ನೆರಡುಸಾವಿರ ಯೋಜನಗಳಿವೆ 
ಮತ್ತು ರಾಹುವಿನ ಮಂಡಲವು ಹದಿಮೂರುಸಾವಿರ ಯೋಜನ 
ವಿಸ್ತಾರವಾಗಿದೆ. ಅಮೃತಪಾನದ ಸಮಯ ರಾಹುವು ದೇವತೆಯ 
ವೇಷದಲ್ಲಿ ಸೂರ್ಯ ಮತ್ತು ಚಂದ್ರರ ನಡುವೆ ಬಂದು ಕುಳಿತಿ 
ದನು. ಆಗ ಸೂರ್ಯ-ಚಂದ್ರರು ಇದರ ರಹಸ್ಯವನ್ನು ಬಯಲಾ 
ಗಿಸಿದರು. ಆ ವೈರವನ್ನು ಸಾಧಿಸಲಿಕ್ಕಾಗಿ ಅಮಾವಾಸ್ಯೆ ಮತ್ತು 
ಪೌರ್ಣಮಿಯ ದಿನಗಳಲ್ಲಿಅವರ ಮೇಲೆ ಆಕ್ರಮಿಸುತ್ತಾನೆ. ॥ ೨॥ 
ಇದನ್ನು ನೋಡಿ ಭಗವಂತನು ಸೂರ್ಯ-ಚಂದ್ರರನ್ನು ರಕ್ಷಿಸ 
ಲಿಕ್ಕಾಗಿ ಅವರ ಬಳಿಯಲ್ಲಿ ತನ್ನ ಸುದರ್ಶನಚಕ್ರವನ್ನು ನೇಮಿಸಿರು 
ವನು. ಅದು ನಿರಂತರ ಸುತ್ತುತ್ತಾ ಇರುವುದರಿಂದ ರಾಹುವು 
ತಡೆಯಲಾರದ ಅದರ ತೇಜದಿಂದ ಉದ್ವಿಗ್ನನಾಗಿ, ಚಕಿತನಾಗಿ 
ಮುಹೂರ್ತಕಾಲ ಮಾತ್ರ ಅವರ ಇದಿರಿಗೆ ಇದ್ದು ಮತ್ತೆ ಮರಳಿ 
ಹೊರಟುಹೋಗುತ್ತಾನೆ. ಅವನು ಅವರ ಮುಂದೆ ಇದ್ದು ಅವರನ್ನು 
ಮರೆಮಾಡುವ ಕಾಲವನ್ನು 'ಗ್ರಹಣ'ವೆಂದು ಹೇಳುತ್ತಾರೆ. ॥ ೩ ॥ 
ರಾಹುವಿನಿಂದ ಹತ್ತುಸಾವಿರ ಯೋಜನಗಳಷ್ಟು ಕೆಳಗೆಸಿದ್ದರೂ, 
ಚಾರಣರೂ ಮತ್ತು ವಿದ್ಯಾಧರರೂ ಮುಂತಾದವರ ಸ್ಥಾನವಿದೆ. 
॥ ೪ ॥ ಅವರಿಂದ ಕೆಳಗೆ ವಾಯುವಿನ ಗತಿ ಇರುವತನಕ ಮತ್ತು 
ಮೋಡಗಳು ಕಾಣಿಸುವವರೆಗೆ ಅಂತರಿಕ್ಚಲೋಕವಿದೆ. ಇದು ಯಕ್ಷರು, 
ರಾಕ್ಸಸರು, ಪಿಶಾಚಿಗಳು, ಪ್ರೇತಗಳು ಮತ್ತು ಭೂತಗಳು ಇವರ 
ವಿಹಾರಸ್ಥಕವಾಗಿದೆ. 1೫॥ ಜ್ಯ ಕೆಳಗೆ ನೂರು ಯೋಜನ 
ಗಳಷ್ಟು 'ೂರದಲ್ಲಿ ಈ ಭೂಮಿಯು ಇದೆ. ಹಂಸಗಳು, ಗಿಡು 
ಗಗಳು, ಹದ್ದುಗಳು ಮತ್ತು ಗರುಡನೇ ಮುಂತಾದ ಮುಖ್ಯ- 
ಮುಖ್ಯ ಪಕ್ಷಿಗಳು ಹಾರಬಲ್ಲವೋ ಅಲ್ಲಿಯವರೆಗೆ ಭೂಮಿಯ 
ಸೀಮೆಯಾಗಿದೆ. ॥ ೬ ॥ ಭೂಮಿಯ ವಿಸ್ತಾರ ಮತ್ತು ಸ್ಥಿತಿ ಮುಂತಾ 
ದವುಗಳ ವರ್ಣನೆಯಾದರೋ ಆಗಿಹೋಗಿದೆ. ಇದರ ಕೆಳಗೆ 
ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ ಮತ್ತು 
ಪಾತಾಲ ಎಂಬ ಏಳು ಲೋಕಗಳಿವೆ. ಇವುಗಳು ಭೂಮಿಯ 
ಮಹಾಬಿಲಗಳ ರೂಪದಲ್ಲಿರುವ ಲೋಕಗಳು. ಇವು ಒಂದರ ಕಳಗೆ 
ಒಂದರಂತೆ ಹತ್ತತ್ತುಸಾವಿರ ಯೋಜನಗಳಷ್ಟು ದೂರದಲ್ಲಿ ನಿಂತಿವೆ. 
ಇವುಗಳಲ್ಲಿ ಪ್ರತಿಯೊಂದರ ಉದ್ದ-ಅಗಲವು ಹತ್ತತ್ತುಸಾವಿರ 
ಯೋಜನಗಳಷ್ಟೇ ಇದೆ. ॥ ೭ ॥ ಈ ಭೂಮಿಯ ಬಿಲಗಳೂ ಕೂಡ 
ಒಂದು ರೀತಿಯ ಸ್ವರ್ಗವೇ ಆಗಿವೆ. ಇವುಗಳಲ್ಲಿ ಸ್ವರ್ಗಕ್ಕಿಂತಲೂ 
ಮಿಗಿಲಾದ ವಿಷ ಷಯಭೋ ಗ, ಐಶ್ವರ್ಯ, ಆನಂದ, "ಸಂತಾನಸುಖ 
ಮತ್ತು ಧನ-ಸಂಪತ್ತು ಪತ್ತುಗಳಿವೆ. ಇಲ್ಲಿಯ ವೈಭವೋಪೇತ ಭವನ 
ಗಳಲ್ಲಿ ಉದ್ಯಾ ನಗಳಲ್ಲಿ ಕ್ರೀಡಾಸ್ಥಳೆಗಳಲ್ಲಿ ದೈತ್ಯರು, ದಾನವರು, 
ನಾಗಗಳು ಬಗಗ ಮಾಯಾಮಯ ಕ್ರೀಡೆಗಳನ್ನು ಆಡುತ್ತಾ 
ವಾಸಿಸುತ್ತಾರೆ. ಅವರೆಲ್ಲರೂ ಗೃಹಸ್ಥ ಧರ್ಮವನ್ನು ಪಾಲಿಸುವ 
ರಾಗಿದ್ದಾರೆ. ಅವರ ಪತ್ನೀ, ಪುತ್ರರು, ಬಂಧು-ಬಾಂಧವರು, ಸೇವ 
ಕರು ಇವರಲ್ಲಿ ಬಹಳಷ್ಟು ಪ್ರೀತಿಯನ್ನಿಡುತ್ತಾ ಸದಾಕಾಲ ಸಂತೋಷ 


600 


ಪ್ರಮುದಿತಾನುರಕ್ತಕಲತ್ರಾಪತ್ಯಬಂಧುಸುಹೃದನುಚರಾ 
ಗೃಹಪತಯ ಈಶ್ನರಾದಪೃಪ್ರತಿಹತಕಾಮಾ ಮಾಯಾ- 
ವಿನೋದಾ ನಿವಸಂತಿ॥ ೮ ಯೇಷು ಮಹಾರಾಜ 
ಮಯೇನ ಮಾಯಾವಿನಾ ವಿನಿರ್ಮಿತಾಃ ಪುರೋ 
ನಾನಾಮಣಿಪ್ರವರಪ್ರವೇಕವಿರಚಿತವಿಚಿತ್ರಭವನಪ್ರಾಕಾರ- 
ಗೋಪುರಸಭಾಚೈತ್ಯಚತ್ವರಾಯತನಾದಿಭಿರ್ನಾಗಾಸುರ- 
ಮಿಥುನಪಾರಾವತಶುಕಸಾರಿಕಾಕೀರ್ಣಕೃತ್ರಿಮಭೂಮಿಭಿ- 
ರ್ವಿವರೇಶ್ವರಗೃಹೋತ್ತಮೈ: ಸಮಲಂಕೃತಾಶ್ಚಕಾಸತಿ ॥ ೯ ॥ 
ಉದ್ಯಾನಾನಿ ಚಾತಿತರಾಂ ಮನಇಂದ್ರಿಯಾನಂದಿಭಿಃ 
ಕುಸುಮ ಫಲಸ್ತಬಕಸುಭಗಕಿಸಲಯಾವನತರುಚಿರವಿಟಪ- 
ವಿಟಪಿನಾಂ ಲತಾಂಗಾಲಿಂಗಿತಾನಾಂ ಶ್ರೀಭಿಃ ಸಮಿಥುನ- 
ವಿವಿಧವಿಹಂಗಮಜಲಾಶಯಾನಾಮಮಲಜಲಪೂರ್ಣಾನಾಂ 
ರುಷಕುಲೋಲ್ಲಂಘನಕ್ಷುಭಿತನೀರನೀರಜಕುಮುದ- 
ಕುವಲಯಕಹ್ನಾರನೀಲೋತ್ಸಲಲೋಹಿತಶತಪತ್ರಾದಿ- 
ವನೇಷು ಕೃತನಿಕೇತನಾನಾಮೇಕವಿಹಾರಾಕುಲಮಧುರ- 


ವಿವಿಧಸ್ವನಾದಿಭಿರಿಂದ್ರಿಯೋತ್ಸವೈರಮರಲೋಶಶ್ರಿಯಮತಿ- 


ಶಯಿತಾನಿ ॥ ೧೦ ॥ ಯತ್ರ ಹ ವಾವ ನ ಭಯಮ- : 


ಹೋರಾತ್ರಾದಿಭಿಃ ಕಾಲವಿಭಾಗೈರುಪಲಕ್ಸ್ಯತೇ 11 ೧೧॥ 
ಯತ್ರ ಹಿ ಮಹಾಹಿಪ್ರವರಶಿರೋಮಣಯಃ ಸರ್ವಂ ತಮಃ 
ಪ್ರಬಾಧಂತೇ ॥ ೧೨ ॥ ನ ವಾ ಏತೇಷು ವಸತಾಂ ದಿವ್ಭೌ- 
ಷಧಿರಸರಸಾಯನಾನ್ನಪಾನಸ್ನಾನಾದಿಭಿರಾಧಯೋ 
ವ್ಯಾಧಯೋ ವಲೀಪಲಿತಜರಾದಯಶ್ಚ ದೇಹವೈವರ್ಣ್ಯದೌ- 
ರ್ಗಂಧ್ಯಸ್ವೇದಕ್ಷಮಗ್ಗಾನಿರಿತಿ ವಯೋತವಸ್ಥಾಶ್ಚ ಭವಂತಿ 


॥ ೧೩ ॥ ನ ಹಿ ತೇಷಾಂ ಕಲ್ಯಾಣಾನಾಂ ಪ್ರಭವತಿ ಕುತಶ್ಚನ 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಚಿತ್ತರಾಗಿರುತ್ತಾರೆ. ಅವರ ಭೋಗಗಳಲ್ಲಿ ತೊಂದರೆಯನ್ನುಂಟು 
ಮಾಡಲು ಇಂದ್ರಾದಿಗಳಲ್ಲಿಯೂ ಸಾಮರ್ಥ್ಯವಿಲ್ಲ ॥ ೮ ॥ 
ಮಹಾರಾಜಾ! ಈ ಬಿಲರೂಪೀ ಲೋಕಗಳಲ್ಲಿ ಮಾಯಾವಿ 
ಮಯದಾನವನಿಂದ ರಚಿಸಲ್ಪಟ್ಟ ಅನೇಕ ಪುರಗಳು ಶೋಭಿಸುತ್ತಾ 
ಬೆಳಗುತ್ತಿವೆ. ಅವುಗಳು ಅನೇಕ ಜಾತಿಯ ಸುಂದರ, ಶ್ರೇಷ್ಠ 
ಮಣಿ-ರತ್ನಗಳಿಂದ ರಚಿತವಾದ, ಚಿತ್ರ-ವಿಚಿತ್ರವಾದ ಭವನಗಳು, 
ಕೋಟೆಗಳು, ನಗರದ್ವಾರಗಳು, ಸಭಾಭವನಗಳು, ಮಂದಿರಗಳು, 
ದೊಡ್ಡ-ದೊಡ್ಡ ಅಂಗಳಗಳು, ಅರಮನೆಗಳು ಇವುಗಳಿಂದ 
ಶೋಭಿಸುತ್ತಿವೆ. ಅವುಗಳ ಕೃತ್ರಿಮವಾದ ಭೂಪ್ರದೇಶಗಳಲ್ಲಿ ನಾಗ 
ದಂಪತಿಗಳೂ, ಅಸುರ ದಂಪತಿಗಳೂ, ಪಾರಿವಾಳ, ಗಿಳಿ, ಸಾರಿ 
ಕೆಗಳೇ ಮುಂತಾದ ಪಕ್ಚಿಗಳ ಜೋಡಿಗಳು ನಲಿಯುತ್ತಿರುವುವು. 
ಪಾತಾಳದ ಅಧಿಪತಿಗಳ ಇಂತಹ ಭವ್ಯ ಭವನಗಳು ಆ ಪುರಿಗಳ 
ಶೋಭೆಯನ್ನು ಹೆಚ್ಚಿಸುತ್ತಿವೆ. ॥ ೯ ॥ ಅಲ್ಲಿಯ ಉದ್ಯಾನವನಗಳು 
ತನ್ನ ಶೋಭೆಯಿಂದ ದೇವಲೋಕದ ಉದ್ಯಾನಗಳ ಶೋಭೆಯನ್ನು 
ನಾಚಿಸುತ್ತವೆ. ಹೂವು-ಹಣ್ಣುಗಳ ಗೊಂಚಲುಗಳ ಮತ್ತು ಚಿಗು 
ರೆಲೆಗಳ ಭಾರದಿಂದ ಬಾಗಿ-ಬಳುಕುತ್ತಾ ಸುಂದರವಾದ ಕೊಂಬೆ 
ಗಳಿಂದ ಕೂಡಿ ಬಗೆ-ಬಗೆಯ ಬಳ್ಳಿಗಳಿಂದ ಆಲಿಂಗಿತವಾಗಿರುವ 
ಅಲ್ಲಿಯ ವೃಕ್ಷಗಳು ಕಣ್ಮನಗಳನ್ನು ಸೂರೆಗೊಳ್ಳುತ್ತಿವೆ. ಅಲ್ಲಿನ 
ನಿರ್ಮಲ ಜಲದಿಂದ ತುಂಬಿದ ಅನೇಕ ಜಲಾಶಯಗಳ ಸೌಂದರ್ಯ 
ದಿಂದ ಆ ಉದ್ಯಾನಗಳು ತುಂಬಾ ಶೋಭಿಸುತ್ತಿವೆ. ಆ ಜಲಾಶಯ 
ಗಳಲ್ಲಿ ವಾಸಿಸುವ ಮೀನುಗಳು ಆಟವಾಡುತ್ತಾ ಮೇಲಕ್ಕೆ ನೆಗೆದಾಗ 
ಅವುಗಳ ನೀರು ಅಲ್ಲಾಡತೊಡಗುತ್ತದೆ. ಜೊತೆಗೆ ನೀರಿನಲ್ಲಿ ಅರಳಿ 
ನಿಂತ ಕನ್ನೈದಿಲೆ, ಕೆಂದಾವರೆ, ಬೆಳ್ತಾವರೆ, ಕುವಲಯ, ಕಲ್ಲಾರ, 
ನೀಲಕಮಲ, ನೂರುದಳಗಳ ತಾವರೆ ಮುಂತಾದ ಹೂವುಗಳು 
ಅಲ್ಲಾಡುತ್ತವೆ. ಈ ಕಮಲವನದಲ್ಲಿ ವಾಸಿಸುವ ಪಕ್ಷಿಗಳು ಎಡೆಬಿಡದೆ 
ಕ್ರೀಡಿಸುತ್ತಾ ಕಿವಿಗಿಂಪಾಗಿ ಬಗೆ-ಬಗೆಯಾಗಿ ಕಲ-ಕಲ ನಿನಾದ 
ಮಾಡುತ್ತಾ ಇರುತ್ತವೆ. ಅದನ್ನು ಕೇಳಿದ ಮನಸ್ತು-ಇಂದ್ರಿಯಗಳಿಗೆ 
ಹಬ್ಬದ ರಸದೌತಣ ದೊರೆತಂತಾಗುತ್ತದೆ. ॥ ೧೦ ॥ ಅಲ್ಲಿ ಸೂರ್ಯ 
ಪ್ರಕಾಶವು ತಲುಪುವುದಿಲ್ಲ ಅದರಿಂದ ಹಗಲು-ರಾತ್ರಿಗಳ 
ಅಡಚಣೆಯಿಲ್ಲ ॥ ೧೧ ॥ ಅಲ್ಲಿಯ ಎಲ್ಲ ಅಂಧಕಾರವನ್ನು 
ದೊಡ್ಡ-ದೊಡ್ಡ ನಾಗಗಳ ಹೆಡೆಗಳಲ್ಲಿರುವ ಮಣಿಗಳೇ ದೂರ 
ಮಾಡುವುವು. ॥ ೧೨ ॥ ಅಲ್ಲಿ ವಾಸಿಸುವ ನಿವಾಸಿಗಳು ದಿವ್ಯವಾದ 
ಔಷಧಿಗಳನ್ನು, ರಸಾಯನಗಳನ್ನು, ರಸವನ್ನು ಸೇವಿಸುತ್ತಾ ಅವು 
ಗಳಿಂದಲೇ ಅನ್ನ-ಪಾನ-ಸ್ನಾನಾದಿಗಳನ್ನು ಮಾಡುವರು. ಅವೆಲ್ಲ 
ಪದಾರ್ಥಗಳು ದಿವ್ಯವಾಗಿರುತ್ತವೆ. ಈ ದಿವ್ಯ ವಸ್ತುಗಳ ಸೇವನೆ 
ಯಿಂದ ಅವರಿಗೆ ಮಾನಸಿಕ, ಶಾರೀರಿಕ ರೋಗಗಳು ಉಂಟಾಗು 
ವುದಿಲ್ಲ ಚರ್ಮ ಸುಕ್ಕಾಗುವುದು, ಕೂದಲು ಹಣ್ಣಾಗುವುದು, 
ಮುದುಕರಾಗುವುದು, ಶರೀರವು ಕಾಂತಿಹೀನವಾಗುವುದು, ಶರೀ 
ರದಲ್ಲಿ ದುರ್ಗಂಧ ಉಂಟಾಗುವುದು, ಬೆವರುವುದು ಬಳಲಿಕೆ, 
ಅಶಕ್ತತೆ ಉಂಟಾಗುವುದು. ವಯಸ್ಸಿಗೆ ತಕ್ಕಂತೆ ಶರೀರದಲ್ಲಿ ಬದಲಾ 
ವಣೆ ಮುಂತಾದ ಯಾವ ವಿಕಾರಗಳೂ ಉಂಟಾಗುವುದಿಲ್ಲ 
ಅವರು ಸದಾಕಾಲ ಸುಂದರ, ಆರೋಗ್ಯವಂತ, ತಾರುಣ್ಯ 
ದಿಂದಿದ್ದು ಶಕ್ತಿಸಂಪನ್ನರಾಗಿರುತ್ತಾರೆ. ॥ ೧೩॥ 


24 ಅಧ್ಯಾಯ] 


ಪಂಚಮ ಸೃಂಧ 


601 


ಮೃತ್ಯುರ್ವಿನಾ ಭಗವತ್ತೇಜಸಶ್ಟಕ್ರಾಪದೇಶಾತ್‌ ॥ ೧೪ ॥ 
ಯಸ್ಮಿನ್‌ ಪ್ರವಿಷ್ಟೇ5ಸುರವಧೂನಾಂ ಪ್ರಾಯಃ ಪುಂಸವ- 
ನಾನಿ ಭಯಾದೇವ ಸ್ರವಂತಿ ಪತಂತಿ ಚ ॥॥ ೧೫ ॥ 


ಅಥಾತಲೇ  ಮಯಪುತ್ರೋತಸುರೋ ಬಲೋ 
ನಿವಸತಿ ಯೇನ ಹ ವಾ ಇಹ ಸೃಷ್ಟಾ ಷಣ್ಣವತಿರ್ಮಾಯಾಃ 
ಕಾಶ್ಚನಾದ್ಯಾಪಿ ಮಾಯಾವಿನೋ ಧಾರಯಂತಿ ಯಸ್ಯ ಚ 
ಜೃಂಭಮಾಣಸ್ಯ ಮುಖತಸ್ತಯಃ ಸ್ವೀಗಣಾ ಉದಪದ್ಯಂತ 
ಸ್ವೈರಿಣ್ಯಃ ಕಾಮಿನ್ಯಃ ಪುಂಶ್ಚಲ್ಯ ಇತಿ ಯಾ ವೈ ವಿಲಾಯನಂ 


ಪ್ರವಿಷ್ಠೂ ಪುರುಷಂ ರಸೇನ ಹಾಟಕಾಖ್ಯೇನ ಸಾಧಯಿತ್ವಾ 


ಸ್ವವಿಲಾಸಾವಲೋಕನಾನುರಾಗಸಿತಕಂಲಾಪೋಪಗೂಹನಾ- 
ದಿಭಿಃ ಸ್ವೈರಂ ಕಿಲ ರಮಯಂತಿ ಯಸ್ಸಿನ್ನುಪಯುಕ್ತೇ 
ಪುರುಷ ಈಶ್ವರೋತಹಂ ಸಿದ್ಧೋ5 ಹಮಿತ್ಯಯುತ- 
ಮಹಾಗಜಬಲಮಾತ್ಮಾನಮಭಿಮನ್ಯಮಾನಃ ಕತ್ಛತೇ 
ಮದಾಂಧ ಇವ ॥ ೧೬ ॥ 


ತತೋತಧಸ್ತಾದ್ದಿತಲೇ ಹರೋ ಭಗವಾನ್ನಾಟಕೇಶ್ನರಃ 
ಸ್ವಪಾರ್ಷದಭೂತಗಣಾವೃತಃ ಪ್ರಜಾಪತಿಸರ್ಗೋಪ- 
ಬೃಂಹಣಾಯ ಭವೋ ಭವಾನ್ಯಾ ಸಹ ಮಿಥುನೀಭೂತ 
ಆಸ್ತೇ ಯತಃ ಪ್ರವೃತ್ತಾ ಸರಿತ್ಸದರಾ ಹಾಟಕೀ ನಾಮ 
ಭವಯೋರ್ವೀರ್ಯೇಣ ಯತ್ರ ಚಿತ್ರಭಾನುರ್ಮಾತ- 
ರಿಶ್ಚನಾ ಸಮಿಧ್ಯಮಾನ ಓಜಸಾ ಪಿಬತಿ ತನ್ನಿಷ್ಠ್ಯೂತಂ 


ಹಾಟಕಾಖ್ಯಂ ಸುವರ್ಣಂ ಭೂಷಣೇನಾಸುರೇಂದ್ರಾವ 


ರೋಧೇಷು ಪುರುಷಾಃ ಸಹ ಪುರುಷೀಭಿರ್ಧಾರಯಂತಿ 
॥ ೧೭ ॥ 


* “ಆ ಚತುರ್ಥಾದ್ಧವೇತ್‌ಸ್ರಾವಃ ಪಾತಃ ಪಂಚಮ ಷಷ್ಠಯೋ:' 


“ಗರ್ಭಸ್ರಾವ' ಎಂದು ಹೇಳುತ್ತಾರೆ. ಐದನೇ, ಆರನೇ ತಿಂಗಳಲ್ಲಿ ಬಿದ್ದರೆ ಅದು "ಗರ್ಭ; 


ಆ ಪುಣ್ಯ ಪುರುಷರಿಗೆ ಭಗವಂತನ, ತೇಜಸ್ಸಿನ ರೂಪವಾದ 
ಸುದರ್ಶನಚಕ್ರವಲ್ಲದೆ ಬೇರೆ ಯಾವ ಸಾಧನೆಯಿಂದಲೂ 
ಮೃತ್ಯುವು ಉಂಟಾಗುವುದಿಲ್ಲ ॥ ೧೪ ॥ ಸುದರ್ಶನ ಚಕ್ರವು 
ಬಂದೊಡನೆಯೇ ಅಸುರ ರಮಣಿ ಯರಿಗೆ ಗರ್ಭಸ್ರಾವ ಮತ್ತು 
ಗರ್ಭಪಾತಗಳು * ಉಂಟಾಗು ವುವು. ॥ ೧೫ ॥ 

ಅತಲ ಲೋಕದಲ್ಲಿ ಮಯದಾನವನ ಪುತ್ರ ಅಸುರ ಬಲನು 
ಇರುತ್ತಾನೆ. ಅವನು ತೊಂಭತ್ತಾರು ರೀತಿಯ ಮಾಯೆಗಳನ್ನು ಸೃಷಿಸಿ 
ರುವನು. ಅವುಗಳಲ್ಲಿ ಕೆಲ-ಕೆಲವು ಇಂದೂ ಕೂಡ ಮಾಯಾವೀ 
ಜನರಲ್ಲಿ ಕಂಡುಬರುತ್ತವೆ. ಆ ಬಲಾಸುರನು ಒಮ್ಮೆ ಆಕಳಿಸಿದಾಗ 
ಅವನ ಬಾಯಿಂದ ಸ್ವೈರಿಣೀ, ಕಾಮಿನೀ ಮತ್ತು ಪುಂಶ್ಚಲೀ ಎಂಬ 
ಮೂರು ರೀತಿಯ ಸ್ವೀಯರು ಜನಿಸಿದರು. (ಇವರಲ್ಲಿ ತನ್ನ ವರ್ಣಕ್ಕೆ 
ಸೇರಿದ ಪುರುಷನಲ್ಲಿ ಮಾತ್ರ ರಮಿಸುವವಳು ಸ್ವೈರಿಣಿಯೆಂದೂ, 
ಇತರ ವರ್ಣದವರೊಡನೆ ರಮಿಸುವವಳು ಕಾಮಿನಿಯೆಂದೂ, 
ಅತ್ಯಂತ ಚಂಚಲೆಯಾದ ಸ್ವಭಾವ ಉಳ್ಳವಳು ಪುಂಶ್ಚಲೀ ಎಂದೂ 
ಹೇಳುತ್ತಾರೆ.) ಆ ಸ್ಟ್ರೀಯರು ಆ ಲೋಕದಲ್ಲಿ ವಾಸಿಸುವ ಪುರುಷ 
ರಿಗೆ ಹಾಟಕ ಎಂಬ ರಸವನ್ನು ಕುಡಿಸಿ ಅವರನ್ನು ಸಂಭೋಗ 
ಸಮರ್ಥರನ್ನಾಗಿಸಿ ವಶಪಡಿಸಿಕೊಂಡು, ತಮ್ಮ ಹಾವ-ಭಾವ 
ಗಳಿಂದಲೂ, ತುಂಬಿದ ನೋಟಗಳಿಂದಲೂ, ಕಿರುನಗೆಯಿಂದಲೂ, 
ಸವಿಮಾತು ಮತ್ತು ಆಲಿಂಗನೆಗಳಿಂದಲೂ ಯಥೇಷ್ಟವಾಗಿ ಅವ 
ರೊಂದಿಗೆ ರಮಿಸುವರು. ಆ ಹಾಟಕ ರಸವನ್ನು ಕುಡಿದ 
ಮನುಷ್ಯನು ಮತ್ತಿನಿಂದ ಕುರುಡನಂತಾಗಿ ತಾನು ಹತ್ತುಸಾವಿರ 
ಆನೆಗಳಷ್ಟು ಬಲವುಳ್ಳವನು ಎಂದು ಭಾವಿಸಿಕೊಂಡು 'ನಾನೇ 
ಈಶ್ವರನು, ನಾನೇ ಸಿದ್ಧನು!' ಎಂದು ಬಡಬಡಿಸತೊಡಗು 
ವನು. ॥ ೧೬ ॥ 

ಅದರ ಕೆಳಗಿನ ವಿತಲ ಲೋಕದಲ್ಲಿ ಭಗವಾನ್‌ ಹಾಟಕೇಶ್ವರ 
ನೆಂಬ ಹೆಸರಿನಿಂದ ಮಹಾದೇವನು ತನ್ನ ಪಾರ್ಷದರಾದ ಭೂತ 
ಗಣಗಳೊಂದಿಗೆ ವಾಸಮಾಡುತ್ತಾನೆ. ಅವನು ಪ್ರಜಾಪತಿಯ ಸೃಷ್ಟಿ 
ಯನ್ನು ವೃದ್ಧಿಪಡಿಸಲಿಕ್ಕಾಗಿ ಭವಾನಿಯೊಂದಿಗೆ ವಿಹರಿಸುತ್ತಾ 
ಇರುತ್ತಾನೆ. ಅವರಿಬ್ಬರ ತೇಜದಿಂದ ಅಲ್ಲಿ ಹಾಟಕೀ ಎಂಬ ಶ್ರೇಷ್ಠ 
ನದಿಯೊಂದು ಹರಿಯುತ್ತಿರುವುದು. ಅದರ ನೀರನ್ನು ವಾಯುವಿ 
ನಿಂದ ಪ್ರಜ್ವಲಿತವಾದ ಅಗ್ನಿಯು ತುಂಬಾ ಉತ್ಸಾಹದಿಂದ ಕುಡಿ 
ಯುತ್ತಾನೆ. ಅವನು ಕುಡಿದು ಉಗುಳುವ ಆ ರುದ್ರವೀರ್ಯಕ್ಕೆ 
ಹಾಟಕ ಸುವರ್ಣವೆಂದು ಹೆಸರು. ಆ ಸುವರ್ಣದಿಂದ ಮಾಡಿದ 
ಆಭರಣಗಳನ್ನು ದೈತ್ಯರಾಜನ ಅಂತಃಪುರದ ಸ್ವೀ-ಪುರುಷರೆಲ್ಲರೂ 
ಧರಿಸುತ್ತಾರೆ. ॥ ೧೭ ॥ 

ವಿತರದ ಕೆಳಗೆ ಸುತಲಲೋಕದಲ್ಲಿ ಮಹಾಯಶಸ್ವಿಯೂ, 
ಪವಿತ್ರಕೀರ್ತಿಯೂ ಆದ ವಿರೋಚನಪುತ್ರ ಬಲಿಯು ವಾಸವಾಗಿ 
ದ್ದಾನೆ. ಶ್ರೀಭಗವಂತನು ಇಂದ್ರನಿಗೆ ಪ್ರಿಯವನ್ನುಂಟು ಮಾಡಲು 


ಅರ್ಥಾತ್‌ - ನಾಲ್ಕನೇ ತಿಂಗಳವರೆಗೆ ಗರ್ಭವು ಬಿದ್ದುಹೋದರೆ ಅದನ್ನು 


ಪಾತ' ಎಂದು ಹೇಳುತ್ತಾರೆ. 


602 


ತತೋತಧಸ್ವಾತ್ತುತಲೇ ಉದಾರಶ್ರವಾಃ ಪುಣ್ಯ- 
ಶ್ಲೋಕೋ ವಿರೋಚನಾತ್ಮಜೋ ಬಲಿರ್ಭಗವತಾ ಮಹೇಂ- 
ದ್ರಸ್ಯ ಪ್ರಿಯಂ ಚಿಕೀರ್ಷಮಾಣೇನಾದಿತೇರ್ಲಬ್ದಕಾಯೋ 
ಭೂತ್ವಾ ವಟುವಾಮನರೂಪೇಣ ಪರಾಕ್ಸಿಪ್ತಲೋಕ- 
ತ್ರಯೋ -ಭಗವದನುಕಂಪಯೈವ ಪುನಃ ಪ್ರವೇಶಿತ 
ಇಂದ್ರಾದಿಷ್ಟವಿದ್ಯಮಾನಯಾ ಸುಸಮೃದ್ಧಯಾ ಶ್ರಿಯಾ- 
ಭಿಜುಷ್ಠ ಸ್ಪಧರ್ಮೇಣಾರಾಧಯಂಸ್ತಮೇವ ಭಗವಂತ- 
ಮಾರಾಧನೀಯಮಪಗತಸಾಧ್ವಸ '  ಆಸ್ತೇರಧುನಾಪಿ 
॥ ೧೮॥ ನೋ ಏವೈತತ್ತಾಕ್ಷಾತ್ಕಾರೋ ಭೂಮಿದಾನಸ್ಯ 
ಯತ್ತದ್ಧಗವತ್ಯಶೇಷಜೀವನಿಕಾಯಾನಾಂ ಜೀವಭೂತಾ- 
ತ್ಥಭೂತೇ ಪರಮಾತ್ಮನಿ ವಾಸುದೇವೇ ತೀರ್ಥತಮೇ ಪಾತ್ರ 
ಉಪಪನ್ನೇ ಪರಯಾ ಶ್ರದ್ಧಯಾ ಪರಮಾದರಸಮಾಹಿತ- 
ಮನಸಾ ಸಂಪ್ರತಿಪಾದಿತಸ್ಯ ಸಾಕ್ಟಾದಪವರ್ಗದ್ಹಾರಸ್ಯ 
ಯದ್ದಿಲನಿಲಯೈಶ್ಚರ್ಯಮ್‌ ॥ ೧೯॥ ಯಸ್ಕ ಹ ವಾವ 
ಕ್ಲುತಪತನಪ್ರಸ್ವಲನಾದಿಷು ವಿವಶಃ ಸಕ್ಕನ್ನಾಮಾಭಿಗೃಣನ್‌ 
ಪುರುಷಃ ಕರ್ಮಬಂಧನಮಂಜಸಾ ವಿಧುನೋತಿ ಯಸ್ಯ 
ಹೈವ ಪ್ರತಿಬಾಧನಂ ಮುಮುಕ್ಚವೋತನೈಥೈವೋ ಪಲಭಂತೇ 
॥ ೨೦ ॥ ತದ್ಧಕ್ರಾನಾಮಾತ್ಮವತಾಂ ಸರ್ವೇಷಾಮಾತ್ಮ- 
ನ್ಯಾತ್ಮದ ಆತ್ಮತಯೈವ ॥ ೨೧॥ ನ ವೈ ಭಗವಾ- 
ನ್ನೂನಮಮುಷ್ಯಾನುಜಗ್ರಾಹ ಯದುತ ಪುನರಾತ್ಮಾನು- 
ಸ್ಪತಿಮೋಷಣಂ ಮಾಯಾಮಯಭೋಗೈಶ್ರರ್ಯಮೇವಾ- 
ತನುತೇತಿ ॥ ೨೨ ॥ ಯತ್ತದ್‌ ಭಗವತಾನಧಿಗತಾನ್ಯೋ- 
ಪಾಯೇನ ಯಾಚ್ಛ್ಞಾಚ್ಛಲೇನಾಪಹೃತಸ್ಪಶರೀರಾವಶೇಷಿತ- 
ಇಲ ಲ 
ಲೋಕತ್ರಯೋ ವರುಣಪಾಶೈಶ್ಚ ಸಂಪ್ರತಿಮುಕ್ತೋ ಗಿರಿದ- 
ಚ ಇವಿ 
ರ್ಯಾಂ ಚಾಪವಿದ್ಧ ಇತಿ ಹೋವಾಚ ॥ ೨೩ ॥ 


ನೂನಂ ಬತಾಯಂ ಭಗವಾನರ್ಥೇಷು ನ ನಿಷ್ಠಾತೋ 
ಯೋತಸಾವಿಂದ್ರೋ ಯಸ್ಯ ಸಚಿವೋ ಮಂತ್ರಾಯ ವೃತ 
ಏಕಾಂತತೋ ಬೃಹಸ್ಪತಿಸ್ತಮತಿಹಾಯ ಸ್ವಯಮುಪೇಂ- 
ದ್ರೇಣಾತ್ಮಾನಮಯಾಚತಾತ್ಮನಶ್ಚಾಶಿಷೋ ನೋ ಏವ 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಅದಿತಿಯ ಗರ್ಭದಿಂದ ವಾಮನವಟುವಿನ ರೂಪದಲ್ಲಿ ಅವತರಿಸಿ 
ಬಲಿಚಕ್ರವರ್ತಿಯಿಂದ ತ್ರಿಲೋಕಗಳನ್ನು ಕಿತ್ತುಕೊಂಡಿದ್ದನು. ಮತ್ತೆ 
ಭಗವಂತನ ಕೃಪೆಯಿಂದಲೇ ಅವನಿಗೆ ಈ ಲೋಕದಲ್ಲಿ ಪ್ರವೇಶವು 
ದೊರೆಯಿತು. ಇಂದ್ರನೇ ಮುಂತಾದವರಲ್ಲಿಯೂ ಇಲ್ಲದೆ ಇರುವ 
ಉತ್ಕೃಷ್ಟವಾದ ಸಂಪತ್ತನ್ನು ಭಗವದನುಗ್ರಹದಿಂದ ಅಲ್ಲಿ ಪಡೆದು 
ಕೊಂಡು ಮಹಾತ್ಮನಾದ ಬಲಿಯು ತನ್ನ ಪೂಜ್ಯತಮನಾದ ಪ್ರಭು 
ವನ್ನು ಧರ್ಮಾಚರಣೆಯ ಮೂಲಕ ಆರಾಧಿಸುತ್ತಾ ಇಂದಿಗೂ 
ಯಾವ ಭಯವೂ ಇಲ್ಲದೆ ವಾಸವಾಗಿದ್ದಾನೆ. ॥ ೧೮ ॥ ಎಲ್ಫೆ 
ರಾಜೇಂದ್ರನೇ! ಸಮಸ್ತ ಜೀವಿಗಳ ನಿಯಾಮಕನೂ, ಆತ್ಮ 
ಸ್ವರೂಪನೂ ಆದ ಪರಮಾತ್ಮನಾದ ಭಗವಾನ್‌ ಶ್ರೀವಾಸುದೇವ 
ನಂತಹ ಪೂಜ್ಯತಮ, ಪವಿತ್ರತಮ ಸತ್ವಾತ್ರವು ಬಂದಾಗ ಅವನಿಗೆ 
ಅತ್ಯಂತ ಶ್ರದ್ಧೆ-ಆದರಗಳಿಂದ ಸ್ಥಿರವಾದ ಚಿತ್ತದಿಂದ ಮಾಡಿದ 
ಭೂಮಿದಾನಕ್ಕಾಗಿ ಬಲೀಂದ್ರನಿಗೆ ದೊರೆತ ಸುತಲಲೋಕದ ಐಶ್ವ 
ರ್ಯವು ಮುಖ್ಯಫಲವಲ್ಲ ಈ ಐಶ್ವರ್ಯವಾದರೋ ಅನಿತ್ಯ 
ವಾಗಿದೆ. ಆದರೆ ಆ ಭೂಮಿದಾನವಾದರೋ ಸಾಕ್ಟಾಕ್‌ ಮೋಕ್ಟದ 
ದ್ವಾರವೇ ಆಗಿದೆ. ॥ ೧೯ ॥ ಮುಮುಕ್ಕುಗಳು ಯೋಗಸಾಧನೆ 
ಮುಂತಾದ ಬೇರೆ ಉಪಾಯಗಳನ್ನು ಆಶ್ರಯಿಸಿ ಕರ್ಮಬಂಧನ 
ವನ್ನು ಬಹಳ ಕಷ್ಟದಿಂದ ಕಡಿದುಕೊಳ್ಳಲಾರರೋ, ಅಂತಹ ಕರ್ಮ 
ಬಂಧನವನ್ನು ಭಗವಂತನ ದಿವ್ಯನಾಮವನ್ನು ಸೀನುವಾಗ, ಬೀಳು 
ವಾಗ, ಕೆಮ್ಮುವಾಗ, ವಿವಶವಾದಾಗ ಒಮ್ಮೆ ಕೊಂಡಾಡಿದರೆ 
ಮನುಷ್ಯನು ಸುಲಭವಾಗಿ ಕಳೆದುಕೊಳ್ಳುವನು. ॥ ೨೦ ॥ ಆದುದ 
ರಿಂದ ಸಂಯಮೀ ಭಕ್ತರಿಗೆ ಮತ್ತು ಜ್ಞಾನಿಗಳಿಗೆ ತನ್ನ ಸ್ವರೂಪವನ್ನೇ 
ಪ್ರದಾನಮಾಡುವ ಸಮಸ್ತ ಪ್ರಾಣಿಗಳ ಆತ್ಮನಾದ ಶ್ರೀಭಗವಂತನಿಗೆ 
ಆತ್ಮಭಾವದಿಂದ ಮಾಡಿದ ಭೂಮಿದಾನಕ್ಕೆ ಈ ಸುತಲಲೋಕದ 
ಪ್ರಾಪ್ತಿಯು ಮುಖ್ಯಫಲವಾಗಲಾರದು. ॥ ೨೧ ॥ ತನ್ನ ಸರ್ವಸ್ವ 
ವನ್ನು ಸಮರ್ಪಣೆಮಾಡಿದ ಭಕ್ತಶ್ರೇಷ್ಠನಾದ ಬಲೀಂದ್ರನಿಗೆ ಶ್ರೀಭಗ 
ವಂತನು ಆ ಸಮರ್ಪಣೆಯ ಬದಲಿಗೆ ತನ್ನನ್ನು ಮರೆಸುವಂತಹ ಈ 
ಮಾಯಾಮಯವಾದ ಐಶ್ವರ್ಯವಷ್ಟನ್ನೇ ಕೊಟ್ಟಿದ್ದರೆ ಅದು 


`ದೊಡ್ಡ ಅನುಗ್ರಹವೇನೂ ಆಗುತ್ತಿರಲಿಲ್ಲ ॥ ೨೨ ॥ ಬೇರಾವ 


ಉಪಾಯವನ್ನು ಕಾಣದೆ ಶ್ರೀಭಗವಂತನು ಯಾಚನೆಮಾಡುವ 
ಕಪಟವ್ಯಾಜದಿಂದ ಆತನ ತ್ರೈಲೋಕ್ಕರಾಜ್ಯವನ್ನು ಕಿತ್ತುಕೊಂಡು 
ಶರೀರ ಮಾತ್ರವೇ ಉಳಿಯುವಂತೆ ಮಾಡಿ, ವರುಣಪಾಶದಿಂದ 
ಕಟ್ಟಿ ಪರ್ವತದ ಗುಹೆಯಲ್ಲಿ ಹಾಕಿ ಭಗವಂತನು ಮೊದಲಿಗೆ 
ಎರಡು ಪಾದಗಳಿಂದ ಭೂಮ್ಯಾಕಾಶವನ್ನು ಅಳೆದುಕೊಂಡಿದ್ದು 
ಮೂರನೇ ಪಾದವನ್ನು ಎಲ್ಲಿಡಲೀ ಎಂದು ಕೇಳಿದಾಗ ಬಲಿ 
ಚಕ್ರವರ್ತಿಯು ಆತ್ಮಸಮರ್ಪಣ ಮಾಡಿಕೊಂಡು ನನ್ನ ತಲೆಯ 
ಮೇಲೆ ಇರಿಸೆಂದು ಹೇಳಿದನು. ಇಂತಹ ಭಾಗವತೋತ್ತಮನಾದ 
ಬಲಿಯು ಹೀಗೆ ಅಂದುಕೊಂಡನು. ॥ ೨೩ ॥ ಈ ಐಶ್ವರ್ಯ 
ಶಾಲಿ ಯಾದ ಇಂದ್ರನು ವಿದ್ವಾಂಸನಾಗಿದ್ದರೂ ತನ್ನ ಸ್ವಾರ್ಥವನ್ನು 
ಸಾಧಿಸಿಕೊಳ್ಳುವ ವಿಷಯದಲ್ಲಿ ಕುಶಲನಲ್ಲ ಈತನು ತನ್ನ ಸಮ್ಮತಿ 

ಯನ್ನು ಪಡೆಯಲಿಕ್ಕಾಗಿ ಇತರರನ್ನು ಬಿಟ್ಟು ಮಹಾಬುದ್ಧಿಶಾಲಿ 
ಯಾದ ಬೃಹಸ್ಪತಿಯನ್ನೇ ತನ್ನ ಮಂತ್ರಿಯನ್ನಾಗಿಸಿಕೊಂಡನು. 


24 ಅಧ್ಯಾಯ] 


ಪಂಚಮ ಸೃಂಧ 


603 


ತದ್ದಾಸ್ಯಮತಿಗಂಭೀರವಯಸಃ ಕಾಲಸ್ಯ ಮನ್ಸಂತರಪರಿ- 
ವೃತ್ತಂ ಕಿಯಲ್ಲೋಕತ್ರಯಮಿದಮ್‌ ॥ ೨೪ ॥ ಯಸ್ಕಾನು- 
ದಾಸ್ಯಮೇವಾಸ್ಥತ್ರಿತಾಮಹಃ ಕಿಲ ವವ್ರೇ ನ ತು ಸ್ವಪಿತ್ರ್ಯಂ 
ಯದುತಾಕುತೋಭಯಂ ಪದಂ ದೀಯಮಾನಂ ಭಗವತಃ 
ಪರಮಿತಿ ಭಗವತೋಪರತೇ ಖಲು ಸ್ವವಿತರಿ ॥ ೨೫ ॥ ತಸ್ಯ 
ಮಹಾನುಭಾವಸ್ಯಾನುಪಥಮಮೃಜಿತಕಷಾಯಃ ಕೋ 
ವಾಸ್ಸದ್ದಿಧಃ ಪರಿಹೀಣಭಗವದನುಗ್ರಹ ಉಪಜಿಗಮಿಷ- 
ತೀತಿ ॥ ೨೬ ॥ ತಸ್ಯಾನುಚರಿತಮುಪರಿಷ್ಠಾದ್ದಿಸ್ತರಿಷ್ಯತೇ 
ಯಸ್ಯ ಭಗವಾನ್‌ ಸ್ವಯಮಖಲಜಗದ್ಗುರುರ್ನಾರಾಯಣೋ 
ದ್ದಾಧಿ ಗದಾಪಾಣಿರವತಿಷ್ಠತೇ ನಿಜಜನಾನುಕಂಪಿತ- 
ಹೃದಯೋ ಯೇನಾಂಗುಷ್ಠೇನ ಪದಾ ದಶಕಂಧರೋ 
ಯೋಜನಾಯುತಾಯುತಂ ದಿಗ್ವಿಜಯ ಉಚ್ಚಾಟಿತ: ॥ ೨೭ ॥ 


ತತೋತಧಸ್ತಾತ್ತಲಾತಲೇ ಮಯೋ ನಾಮ ದಾನ- 
ವೇಂದ್ರಸ್ತಿಪುರಾಧಿಪತಿರ್ಭಗವತಾ ಪುರಾರಿಣಾ ತ್ರಿಲೋ- 
ಕೀಶಂ ಚಿಕೀರ್ಷುಣಾ ನಿರ್ದಗ್ನಸ್ತಪುರತ್ರಯಸ್ತತ್ನಸಾದಾ- 
ಲ್ಲಬ್ಬಪದೋ ಮಾಯಾವಿನಾಮಾಚಾರ್ಯೋ ಮಹಾ- 
ದೇವೇನ ಪರಿರಕ್ಷಿತೋ ವಿಗತಸುದರ್ಶನಭಯೋ ಮಹೀ- 
ಯತೇ ॥ ೨೮ ॥ 


ತತೋರಧಸ್ತಾನ್ನಹಾತಲೇ ಕಾದ್ರವೇಯಾಣಾಂ ಸರ್ಪಾ- 
ಣಾಂ ನೈಕಶಿರಸಾಂ ಕ್ರೋಧವಶೋ ನಾಮ ಗಣಃ ಕುಹಕತ- 
ಕ್ಹಳಕಾಲೀಯಸುಷೇಣಾದಿಪ್ರಧಾನಾ ಮಹಾಭೋಗ- 
ವಂತಃ ಪತತ್ವಿರಾಜಾಧಿಪತೇಃ ಪುರುಷವಾಹಾದನವರತ- 
ಮುದ್ದಿಜಮಾನಾಃ ಸ್ವಕಲತ್ರಾಪತ್ಯಸುಹೃತ್ಕುಟುಂಬಸಂಗೇನ 
ಕ್ವಚಿತ್ವಮತ್ತಾ ವಿಹರಂತಿ ॥ ೨೯ ॥ 


ಆದರೂ ಅವಿವೇಕದಿಂದ ಆತನನ್ನು ಅನಾದರಿಸಿ ಶ್ರೀಭಗವಂತ 
ನಿಂದ ಆತನ ದಾಸ್ಯವನ್ನು ಕೇಳಿಕೊಳ್ಳದೆ ಆತನ ಮೂಲಕ ತನಗಾಗಿ 
ನನ್ನಿಂದ ಭೋಗಗಳನ್ನೇ ಬೇಡಿದನು. ಈ ತೈಲೋಕ್ಕರಾಜ್ಯವೇನೂ 
ಸ್ಥಿರವಲ್ಲ ಅನಂತಕಾಲದ ಒಂದು ಅವಯವವಾಗಿರುವ ಒಂದು 
ಮನ್ವಂತರಕಾಲ ಮಾತ್ರ ಇರುವುದು. ಶ್ರೀಭಗವಂತನ ಕೈಂಕರ್ಯದ 
ಮುಂದೆ ಈ ತುಚ್ಛವಾದ ಭೋಗಗಳಿಗೆ ಯಾವ ಬೆಲೆ ಇದೆ? 
॥ ೨೪ ॥ ನಮ್ಮ ತಾತನಾದ ಪ್ರಹ್ಲಾದನಾದರೋ ಶ್ರೀಭಗವಂತನಿಂದ 
ತನ್ನ ತಂದೆಯಾದ ಹಿರಣ್ಯ ಕಶಿಪುವು, ಸಂಹರಿಸಲ್ಪಟ್ಟಾಗ ಆ ಭಗವಂತ 
ನಿಂದ ಭಗವತ್ತೇವೆಯ ವರವನ್ನು ಮಾತ್ರ. ಬೇಡಿಕೊಂಡನು. 
ಭಗವಂತನು ತನಗೆ ನಿಷ್ಠಂಟಕವಾದ ತಂದೆಯ ರಾಜ್ಯವನ್ನು 
ಕೊಡುವವನಾಗಿದ್ದರೂ,ಅದು ಭಗವಂತನಿಂದ ದೂರ ಮಾಡು 
ವುದು ಎಂದರಿತು ಅದನ್ನು ಸ್ವೀಕರಿಸಲಿಲ್ಲ ॥ ೨೫ ॥ ಅವರು 
ದೊಡ್ಡ ಮಹಾನುಭಾವರಾಗಿದ್ದರು. ನನ್ನ ಮೇಲಾದರೋ 
ಭಗವಂತನ ಕೃಪೆಯೂ ಇಲ್ಲ ನನ್ನ ವಾಸನೆಗಳೂ ಶಾಂತವಾಗಲಿಲ್ಲ 
ಮತ್ತೆ ನನ್ನಂತಹ ಯಾವನು ಅವರ ಬಳಿಗೆ ತಲುಪುವ ಸಾಹಸ 
ಮಾಡಿಯಾನು? ॥ ೨೬ ॥ ರಾಜೇಂದ್ರನೇ! ಈ ಬಲಿಯ ಚರಿತ್ರ 
ವನ್ನು ಮುಂದೆ (ಎಂಟನೆಯ ಸ್ವಂಧದಲ್ಲಿ) ನಾವು ವಿಸ್ತಾರವಾಗಿ 
ಹೇಳುವೆವು. ತನ್ನ ಭಕ್ತರ ಕುರಿತು ಭಗವಂತನ ಹೃದಯವು ದಯೆ 
ಯಿಂದ ತುಂಬಿರುತ್ತದೆ. ಅದರಿಂದಲೇ ಅಖಿಲ ಜಗತ್ತಿನ ಪೂಜ 
ನೀಯ ಗುರುವಾಗಿರುವ ಭಗವಾನ್‌ ನಾರಾಯಣನು ಕೈಯಲ್ಲಿ 
ಗದೆಯನ್ನು ಧರಿಸಿಕೊಂಡು ಸುತಲಲೋಕದಲ್ಲಿ ಬಲಿಚಕ್ರವರ್ತಿಯ 
ಮನೆಯ ಬಾಗಿಲಲ್ಲಿ ಸದಾಕಾಲ ಉಪಸ್ಥಿತನಾಗಿದ್ದಾನೆ. ದುರ 
ಹಂಕಾರಿ ರಾವಣನು ಒಮ್ಮೆ ದಿಗ್ವಿಜಯ ಮಾಡುತ್ತಾ ಸುತಲ 
ಲೋಕಕ್ಕೆ ಬಂದಾಗ ಭಗವಂತನು ಅವನನ್ನು ತನ್ನ ಕಾಲಿನ 
ಅಂಗುಷ್ಠದಿಂದಲೇ ಲಕ್ಷಾಂತರ ಯೋಜನ ದೂರಕ್ಕೆ ಎಸೆದು 
ಬಿಟ್ಟಿದ್ದನು. ॥ ೨೭ ॥ 

ಸುತಲ ಲೋಕದ ಕೆಳಗೆ ತಲಾತಲಲೋಕವಿದೆ. ಅಲ್ಲಿ ತ್ರಿಪು 
ರಾಧಿಪತಿ ದಾನವರಾಜ ಮಯನು ಇರುತ್ತಾನೆ: ಹಿಂದೆ ತ್ರಿಲೋಕಕ್ಕೆ 
ಮಂಗಳವನ್ನುಂಟು ಮಾಡುವುದಕ್ಕಾಗಿ 'ಭಗವಾನ್‌ ಶಂಕರನು 
ಅವನ ಮೂರೂ ಪುರವನ್ನು ಸುಟ್ಟುಬೂದಿ ಮಾಡಿದ್ದನು. ಮತ್ತೆ 
ಅವನ ಕೃಪೆಯಿಂದಲೇ ಮಯನಿಗೆ ಈ ಸ್ಥಾನವು ದೊರೆಯಿತು. 
ಮಯನು ಮಾಯಾವಿಗಳ ಪರಮಗುರುವಾಗಿದ್ದಾನೆ ಮತ್ತು ದೇವ 
ದೇವ ಮಹಾದೇವನಿಂದ ಸುರಕ್ಷಿತನಾಗಿದ್ದಾನೆ. ಅದರಿಂದ 'ಅವನಿಗೆ 
ಸುದರ್ಶನಚಕ್ರದಿಂದಲೂ ಯಾವುದೇ ಭಯವಿಲ್ಲ ಅಲ್ಲಿಯ 
ನಿವಾಸಿಗಳು 'ಅವನನ್ನು ತುಂಬಾ ಆದರಿಸುತ್ತಾರೆ. ॥ ೨೮ ॥ 

ಅದರ ಕೆಳಗೆ ಮಹಾತಲದಲ್ಲಿ ಕದ್ರುವಿನಿಂದ ಉತ್ಪನ್ನರಾದ 

ಅನೇಕ ತಲೆಗಳುಳ್ಳ 'ಕ್ರೋಧವಶ'ರೆಂಬ ಸರ್ಪಗಳ ಒಂದು ಸಮು 

ದಾಯವು ವಾಸಿಸುತ್ತದೆ. ಅವರಲ್ಲಿಕುಹಕ, ತಕ್ಷಕ, ಕಾಲಿಯ ಮತ್ತು 
ಸುಷೇಣ ಮುಂತಾದವರು ಮುಖ್ಯರಾಗಿದ್ದಾರೆ. ಅವರಿಗೆ ದೊಡ್ಡ 
ದೊಡ್ಡ ಹೆಡೆಗಳಿವೆ. ಅವರು ಸದಾಕಾಲ ಭಗವಂತನ ವಾಹನನಾದ 
ಪಕ್ಷಿರಾಜ ಗರುಡನಿಗೆ ಹೆದರುತ್ತಾ ಇರುತ್ತಾರೆ. ಹೀಗಿದ್ದರೂ 
ಕೆಲವೊಮ್ಮೆ ತಮ್ಮ ಪತ್ನೀ, ಪುತ್ರರು, ಮಿತ್ರರು, ಬಂಧು-ಬಾಂಧವರ 
ಸಂಗದಲ್ಲಿ ಮತ್ತೇರಿ ವಿಹರಿಸುತ್ತಾ ಇರುವರು. ॥ ೨೯ ॥ 


604 


ತತೋತಧಸ್ತಾದ್ರಸಾತಲೇ ದೈತೇಯಾ ದಾನವಾಃ 
ಪಣಯೋ ನಾಮ ನಿವಾತಕವಚಾಃ ಕಾಲೇಯಾ ಹಿರಣ್ಯ- 
ಪುರವಾಸಿನ ಇತಿ ವಿಬುಧಪ್ರತ್ಯನೀಕಾ ಉತ್ಪತ್ನ್ಯಾ ಮಹೌ- 
ಜಸೋ ಮಹಾಸಾಹಸಿನೋ ಭಗವತಃ ಸಕಲಲೋಕಾ- 
ನುಭಾವಸ್ಯ ಹರೇರೇವ ತೇಜಸಾ ಪ್ರತಿಹತಬಲಾವಲೇಪಾ 
ಬಿಲೇಶಯಾ ಇವ ವಸಂತಿ ಯೇ ವೈ ಸರಮಯೇಂದ್ರ- 
ದೂತ್ಯಾ spi ॥೩೦॥ 
ತತೋತಧಸ್ತಾತ್ಸಾತಾಲೇ ನಾಗಲೋಕಪತಯೋ ವಾಸು- 
ಕಿಪ್ರಮುಖಾಃ ಶಂಖಕುಲಿಕಮಹಾಶಂಖಶ್ವೇತಧನಂಜಯ- 
ಧೃತರಾಷ್ಟ್ರತಶಂಖಚೂಡಕಂಬಲಾಶ್ಚತರದೇವದತ್ತಾದಯೋ 
ಮಹಾ ಭೋಗಿನೋ ಮಹಾಮರ್ಷಾ ನಿವಸಂತಿ ಯೇ- 
ಷಾಮು ಹ ವೈ ಪಂಚಸಪ್ಪದಶಶತಸಹಸ್ರಶೀರ್ಪಾಣಾಂ 
ಫಣಾಸು ವಿರಚಿತಾ ಮಹಾಮಣಯೋ ರೋಚಿಷ್ಠವಃ 
ಪಾತಾಲವಿವರತಿಮಿರನಿಕರಂ ಸ್ವರೋಚಿಷಾ ವಿಧಮಂತಿ 
WO 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ಅದರ ಕಳಗೆ ರಸಾತಲದಲ್ಲಿ 'ಪಣಿ' ಎಂಬ ದೈತ್ಯರು-ದಾನ 
ವರು ಇರುತ್ತಾರೆ. ಇವರು ನಿವಾತಕವಚ, ಕಾಲೇಯ ಮತ್ತು ಹಿರಣ್ಯ 
ಪುರವಾಸಿಗಳು ಎಂದೂ ಕರೆಸಲ್ಪಡುವರು. ಇವರಿಗೆ ದೇವತೆ 
ಗಳೊಂದಿಗೆ ವೈರವಿದೆ. ಇವರು ಹುಟ್ಟಿನಿಂದಲೇ ಅತಿಬಲಾಢ್ಯರೂ, 
ಮಹಾನ್‌ ಸಾಗು ಆಗಿರುತ್ತಾರೆ. ಆದರೆ ಸಮಸ್ತ ಲೋಕ 


.ಗಳಲ್ಲಿ ಹರಡಿರುವ ಪ್ರಭಾವವುಳ್ಳ ಶ್ರೀಹರಿಯ ತೇಜದಿಂದ ಬಲ- 


ಅಭಿಮಾನಗಳು ಚೂರು-ಚೂರಾಗಿ ಹೋದಕಾರಣ ಇವರು 
ಸರ್ಪಗಳಂತೆ ಅಡಗಿಕೊಂಡೇ ಇರುವರು ಹಾಗೂ ಇಂದ್ರನ ದೂತಿ 

ದ ಸರಮಾ ಎಂಬ ದೇವಶುನಿಯು ನುಡಿದ ಮಂತ್ರರೂಪ 
ವಾದ * ಶಾಪಕ್ಕೆ ಹೆದರಿ ಇಂದ್ರನಿಗೆ ಭಯಪಡುತ್ತಾರೆ. ॥ ೩೦ ॥ 

ರಸಾತಳದ ಕೆಳಗೆ ಪಾತಾಳವಿದೆ. ಅಲ್ಲಿ ಶಂಖ, ಕುಲಿಕ, ಮಹಾ 
ಶಂಖ ಶ್ವೇತ ಧನಂಜಯ, ಧೃತರಾಷ್ಟ್ರ ಶಂಖಚೂಡ, ಕಂಬಲ, 
ಅಶ್ವತರ ಮತ್ತು ದೇವದತ್ತ ಜತ ಭಾರೀ ಕ್ರೋಧವುಳ್ಳ 
ದೊಡ್ಡ-ದೊಡ್ಡ ಹೆಡೆಯುಳ್ಳ ನಾಗಗಳು ವಾಸಿಸುತ್ತಾರೆ. ಇವರಲ್ಲಿ 
ವಾಸುಕಿಯು ಮುಖ್ಯನಾಗಿದ್ದಾನೆ. ಅವರಲ್ಲಿ ಕೆಲವರಿಗೆ ಐದು, 
ಕೆಲವರಿಗೆ ಏಳು, ಕೆಲವರಿಗೆ ಹತ್ತು, ಕೆಲವರಿಗೆ ನೂರು ಮತ್ತು 
ಕೆಲವರಿಗೆ ಸಾವಿರ ಹೆಡೆಗಳಿವೆ. ಅವರ ಹೆಡೆಗಳಲ್ಲಿ ಹೊಳೆ 
ಯುತ್ತಿರುವ ಮಣಿಗಳು ತಮ್ಮ ಪ್ರಕಾಶದಿಂದ ಪಾತಾಳಲೋಕದ 
ಎಲ್ಲ ಕತ್ತಲೆಯನ್ನು ದೂರಗೊಳಿಸುತ್ತಾರೆ. ॥ ೩೧ ॥ 


ಇಪ್ಪತನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೨೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ರಾಹ್ವಾದಿಸ್ಥಿತಿಬಿಲಸ್ಪರ್ಗಮರ್ಯಾದಾನಿರೂಪಣಂ ನಾಮ ಚತುರ್ವಿಂಶೋರ5 ಧ್ಯಾಯಃ॥ ೨೪ ॥ 


ಜಾನಾ ರ್ಟ 
ಹಾಸ, 
ಇಪ್ಪತ್ತೈದನೆಯ ಅಧ್ಯಾಯ 
ಶ್ರೀಸಂಕರ್ಷಣದೇವರ ವರ್ಣನೆ ಮತ್ತು ಸುತಿ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹಾರಾಜ! 
ಪಾತಾಳಲೋಕದ ಕೆಳಗೆ ಮೂವತ್ತುಸಾವಿರ ಯೋಜನಗಳ 
ತಸ್ಯ ಮೂಲದೇಶೇ ತ್ರಿಂಶದ್ಯೋಜನಸಹಸ್ರಾಂತರ | ದ್ಹೂರದಲ್ಲಿ ಭಗವಾನ್‌ ಶ್ರೀನಾರಾಯಣನ ಕಲಾಮೂರ್ತಿಯಾಗಿ 


ಆಸ್ತೇ ಯಾ ವೈ ಕಲಾ ಭಗವತಸ್ತಾಮಸೀ ಸಮಾಖ್ಯಾತಾ- 


ನಂತ ಇತಿ ಸಾತ್ಸತೀಯಾ ದ್ರಷ್ಟೃದ್ಧಶ್ಯಯೋಃ ಸಂಕರ್ಷಣ- 


ಛಲಲಶೆ 


ಮಹಮಿತ್ಯಭಿಮಾನಲಕ್ಷಣಂ ಯಂ ಸಂಕರ್ಷಣಮಿತ್ಯಾ- 


ತಾಮಸಾಹಂಕಾರಕ್ಕೆ ಅಭಿಮಾನಿಯಾಗಿರುವ "ಅನಂತ್‌ ಎಂದು 
ಪ್ರಸಿದ್ಧರಾದ ಆದಿಶೇಷನು ವಾಸವಾಗಿದ್ದಾನೆ. ಆತನು ಅಹಂಕಾರಕ್ಕೆ 
ಅಭಿಮಾನಿಯಾಗಿ ದೃಶ್ಯವಾದ ದೇಹೇಂದ್ರಿಯ ಮತ್ತು ಜಗತ್ತು 


ಇವುಗಳನ್ನು ನೋಡುವ ದೃಷ್ಟಾ ಜೀವನು ಅವುಗಳೊಂದಿಗೆ 


ತಾದಾತ್ಮ್ಯಹೊಂದುವುದು ಈ ಅಹಂಕಾರದಿಂದ. ಆದ್ದರಿಂದ 


* ಪಣಿಗಳೆಂಬ ದೈತ್ಯರು ಪೃಥ್ವಿಯನ್ನು ಅಪಹರಿಸಿ ರಸಾತಳದಲ್ಲಿ ಬಚ್ಚಿಟ್ಟರು. ಆಗ ಇಂದ್ರನು ಅದನ್ನು ಹುಡುಕುವುದಕ್ಕಾಗಿ ಸರಮಾ ಎಂಬ ಒಂದು 


ದೂತಿಯನ್ನು ಕಳಿಸಿದ್ದನು. ಸರಮೆಯು ದೈತ್ಯರಲ್ಲಿ 
“ಹತಾ ಇಂದ್ರೇಣ ಪಣಯಃ ಶಯದ್ಧಮ್‌' (ಎಲ್ಫೆ 


ಸಂಧಿಮಾಡಲು ಬಯಸಿದಳು. ಆದರೆ ಸರಮೆಯು ಸಂಧಿಮಾಡದೆ ಇಂದ್ರನನ್ನು ಸ್ತುತಿಸುತ್ತಾ - 
ಪಣಿಗಳೇ! ನೀವು ಇಂದ್ರನ ಕೈಯಿಂದ ಹತರಾಗಿ ಭೂಮಿಯಲ್ಲಿ ಮಲಗಿಬಿಡಿರಿ) ಎಂದು 


ಶಪಿಸಿದಳು. ಈ ಶಾಪದಿಂದಾಗಿ ಅವರಿಗೆ ಇಂದ್ರನ ಭಯವು ಪೀಡಿಸುತ್ತಿರುವುದು ; ಎಂಬ ಒಂದು ಕಥೆಯಿದೆ. 


25 ಅಧ್ಯಾಯ] 


ಚಕ್ಕತೇ ॥ ೧॥ ಯಸ್ಯೇದಂ ಕಿತಿಮಂಡಲಂ ಭಗವತೋ5- 
ನಂತಮೂರ್ತೇಃ ಸಹಸ್ರಶಿರಸ ಏಕಸ್ಥಿನ್ದೇವ ಶೀರ್ಷಣಿ 
ಧ್ರಿಯಮಾಣಂ ಸಿದ್ಧಾರ್ಥ ಇವ ಲಕ್ಸ್ಯತೇ ॥ ೨॥ ಯಸ್ಯ ಹ 
ವಾ ಇದಂ ಕಾಲೇನೋಪಸಂಜಿಹೀರ್ಷತೋರಮರ್ಷ- 
ಎರಚಿತರುಚಿರಭ್ರಮದ್ಭುವೋರಂತರೇಣ ಸಾಂಕರ್ಷಣೋ 
ನಾಮ ರುದ್ರ ಏಕಾದಶವ್ಯೂಹಸ್ತ್ಯ್ಯಕ್ಷಸ್ಪಿಶಿಖಂ ಶೂಲಮುತ್ತಂ- 
ಭಯನ್ನುದತಿಷ್ಠತ್‌ ॥ ೩ ॥. ಯಸ್ಯಾಂಫ್ರಿಕಮಲಯುಗ- 
ಲಾರುಣವಿಶದನಖಮಣಿಷಂಡಮಂಡಲೇಷ್ಟಹಿಪತಯಃ 
ಸಹ ಸಾತ್ವತರ್ಷಭೈರೇಕಾಂತಭಕ್ತಿಯೋಗೇನಾವನಮಂತಃ 
ಸ್ವವದನಾನಿ ಪರಿಸ್ಥುರತ್ಕುಂಡಲಪ್ರ ಪ್ರಭಾಮಂಡಿತಗಂಡಸ್ಥ- 
ಲಾನ್ಯತಿಮನೋಹರಾಣಿ ಪ್ರಮುದಿತಮನಸಃ ಖಲು 
ವಿಲೋಕಯಂತಿ ॥ ೪ ॥ ಯಸ್ಯೈವ ಹಿ ನಾಗರಾಜಕು- 
ಮಾರ್ಯ ಅಶಿಷ ಆಶಾಸಾನಾಶ್ಚಾರ್ವಂಗವಲಯವಿಲಸಿ- 
ತವಿಶದವಿಪುಲಧವಲಸುಭಗರುಚಿರಭುಜರಜತಸ್ತಂಭೇಷ್ಟ- 
ಗುರುಚಂದನಕುಂಕುಮಪಂಕಾನುಲೇಪೇನಾವಲಿಂಪಮಾ- 
ನಾಸ್ತದಭಿಮರ್ಶನೋನ್ಮಥಿತಹೃದಯಮಕರಧ್ವಜಾವೇಶ- 
ರುಚಿರಲಲಿತಸ್ಥಿತಾಸ್ತದನುರಾಗಮದಮುದಿತಮದವಿ- 
ಘೂರ್ಣಿತಾರುಣಕರುಣಾವಲೋಕನಯನವದನಾರವಿಂ- 
ದಂ ಸವ್ರೀಡಂ ಕಿಲ ವಿಲೋಕಯಂತಿ ॥ ೫ ॥ 

ಸ ಏವ ಭಗವಾನನಂತೋನಂತಗುಣಾರ್ಣವ- 
ಆದಿದೇವ ಉಪಸಂಹೃತಾಮರ್ಷರೋಷವೇಗೋ 
ಲೋಕಾನಾಂ ಸಸಯ ಆಸ್ತೇ ॥ ೬ ॥ 

ಧ್ಯಾಯಮಾನಃ ಸುರಾಸುರೋರಗಸಿದ್ಧಗಂಧರ್ವ- 
ವಿದ್ಯಾಧರಮುನಿಗಣೈರನವರತಮದಮುದಿತವಿಕೃತವಿಷ್ಟಲ- 
ಲೋಚನಃ ಸುಲಲಿತಮುಖರಿಕಾಮೃತೇನಾಪ್ಯಾಯಮಾನಃ 
ಸ್ವಹಾರ್ಷದವಿಬುಧಯೂಥಹತೀನಪರಿಮ್ಗಾನರಾಗನವ- 
ತುಲಸಿಕಾಮೋದಮಧ್ವಾಹವೇನ ಮಾದ್ಯನ್ನಧುಕರವ್ರಾತ- 
ಮಧುರಗೀತಶ್ರಿಯಂ ವೈಜಯಂತೀಂ ಸ್ವಾಂ ವನಮಾಲಾಂ 
ನೀಲವಾಸಾ ಏಕಕುಂಡಲೋ ಹಲಕಕುದಿ ಕೃತಸುಭಗ- 


ಪಂಚಮ ಸೃಂಧ 


605 


ಪಾಂಚರಾತ್ರ ಆಗಮದ ಅನುಯಾಯಿ ಭಕ್ಕರು ಇವನನ್ನು 
ಸಂಕರ್ಷಣನೆಂದು ಹೇಳುತ್ತಾರೆ. ॥ ೧ ॥ ಭಗವಾನ್‌ ಅನಂತನಿಗೆ 
ಒಂದು ಸಾವಿರ ತಲೆಗಳಿವೆ. ಆ ಮಹಾಫಣಾಮಂಡಲದಲ್ಲಿ ಈ 
ಇಡೀ ಭೂಮಂಡಲವು ಒಂದೇ ಹೆಡೆಯಮೇಲೆ ಧರಿಸಲ್ಪಟ್ಟು 
ಒಂದು ಸಾಸಿವೆ ಕಾಳಿನಂತೆ ಕಾಣುತ್ತದೆ. ॥ ೨ ॥ ಪ್ರಳಯಕಾಲವು 
ಬಂದಾಗ ಇವನಿಗೆ ಈ ವಿಶ್ವದ ಉಪಸಂಹಾರ ಮಾಡುವ ಇಚ್ಛೆ 
*ಐಂಟಾದಾಗ ಕ್ರೋಧದಿಂದ ಹುಬ್ಬುಗಂಟಿಕ್ಕಿ ತಿರುಗುತ್ತಿರುವ ಆತನ 
ಮನೋಹರ ಭ್ರುಕುಟಿಯ ಮಧ್ಯದಿಂದ ಸಂಕರ್ಷಣ ಎಂಬ 
ರುದ್ರರು ಪ್ರಕಟರಾಗುತ್ತಾರೆ. ಅವರ ವ್ಯೂಹ ಸಂಖ್ಯೆಯು 
ಹನ್ನೊಂದು ಇರುತ್ತದೆ. ಅವರೆಲ್ಲರೂ ಮುಕ್ಕಣ್ಣರಾಗಿ ಕೈಯಲ್ಲಿ 
ತ್ರಿಶೂಲವನ್ನು ಹಿಡಿದಿರುತ್ತಾರೆ. ॥ ೩ ॥ ಭಗವಾನ್‌ ಸಂಕರ್ಷಣನ 
ಚರಣಕಮಲಗಳ ದುಂಡಾಗಿರುವ ಸ್ವಚ್ಛ ಮತ್ತು ಅರುಣವರ್ಣ 
ನಖಮಣಿಗಳ ಸಾಲುಗಳು ಹೊಳೆಯುತ್ತಾ ಇವೆ. ಬೇರೆ ಮುಖ್ಯ- 
ಮುಖ್ಯರಾದ ನಾಗರಾಜರು ಭಕ್ತರೊಡಗೂಡಿ ಅನನ್ಯ ಭಕ್ತಿಭಾವ 
ದಿಂದ ಅವನನ್ನು ವಂದಿಸುತ್ತಿರುವಾಗ ಆ ನಖಮಣಿಗಳಲ್ಲಿ ತಮ್ಮ 
ಕುಂಡಲಮಂಡಿತ ಕಾಂತಿಯುಕ್ತ ಕಮನೀಯ ಕಪೋಲಗಳುಳ್ಳ 
ಮುಖಾರವಿಂದದ ಮನಮೋಹಕವಾದ ಪ್ರತಿಬಿಂಬವನ್ನು ಕಂಡು 
ಅವರ ಮನಸ್ಸು ಆನಂದದಿಂದ ಬಂಡಿಗೆ. ॥೪॥ 
ಅನೇಕ ನಾಗರಾಜರ ಕನ್ಯೆಯರು ವಿವಿಧ ಕಾಮನೆಗಳಿಂದ ಅವನ 
ಚೆಲುವಾದ ಅಂಗಮಂಡಲದಲ್ಲಿ ಬೆಳ್ಳಿಯ ಕಂಬಗಳಂತೆ ಬೆಳ್ಳಗೆ 
ಹೊಳೆಯುತ್ತಾ, ತೋಳ್ಗಳಿಗಳಿಂದ ಮಿರುಗುತ್ತಾ ದುಂಡು- 
ದುಂಡಾಗಿ ನೀಳವಾದ ತೋಳುಗಳಿಗೆ ಅಗರು, ಚಂದನ ಮತ್ತು 
ಕುಂಕುಮ ಕೇಸರಗಳ ಲೇಪವನ್ನು ಹಚ್ಚುತ್ತಿರುವರು. ಆತನ ಅಂಗ 
ಸರ್ಶದಿಂದ ಅವರಲ್ಲಿ ಪ್ರೇಮಭಾವವು ಹರಿಯತೊಡಗುತ್ತದೆ. ಆಗ 
ಅವರು ಕರುಣಾಪೂರ್ಣವಾಗಿ ಕೆಂದಾವರೆಯಂತೆ ಕಂಗೊಳಿಸುವ 
ಕಣ್ಣುಗಳಿಂದ ಕೂಡಿ ಪ್ರೆ ಪ್ರೇಮೋನ್ಸಾದದಿಂದ ಆನಂದಗೊಂಡಿರುವ 
ಆತನ ಮುಖಕಮಂವನ್ನು ಮಧುರವೂ, ಮನೋಹರವೂ ಆದ 
ಕಿರುನಗೆಯಿಂದ ಲಜ್ಞಾಭಾವ ಸಹಿತವಾದ ಅನುರಾಗದಿಂದ 
ನೋಡುತ್ತಿರುವರು. ॥ ೫ ॥ ಅನಂತಗುಣಗಳ ಸಾಗರನಾದ ಆ 
ಆದಿದೇವ ಭಗವಾನ್‌ ಅನಂತನು ತನ್ನ ಅಸಹನ-ಕ್ರೋಧಗಳನ್ನು 
ಉಪಸಂಹಾರಮಾಡಿಕೊಂಡು ಸಮಸ್ತ! ಲೋಕಗಳ ಕಲ್ಯಾ ಕ್ಕಾಗಿ 
ಅಲ್ಲಿ ವಿರಾಜಮಾನನಾಗಿದ್ದಾನೆ. ॥ ೬ ॥ 

"ದೇವತೆಗಳು, ಅಸುರರು, ನಾಗರು, ಸಿದ್ದರು, ಗಂಧರ್ವರು, 
ವಿದ್ಯಾಧರರು, ಮುನಿಗಣಗಳು ಆ ಭಗವಾನ್‌ “ಅನಂತನನ್ನು ಧ್ಯಾನಿ 
ಸುತ್ತಾ ಇರುವರು. ಅವನ ನೇತ್ರಗಳು ನಿರಂತರವಾಗಿ ಅನಂದಾನು 
ಭಾವದಿಂದ ಚಂಚಲವಾಗಿ ತಿರುಗುತ್ತಿರುವಂತೆ ಕಾಣುತ್ತಿವೆ. ಅವನು 
ಮಧುರವಾದ ವಚನಾಮೃತಗಳಿಂದ ತನ್ನ ಪಾರ್ಷದರನ್ನು ಮತ್ತು 
ದೇವತಾಗಣಗಳ ನಾಯಕರನ್ನು ಸಂತೋಷಗೊಳಸುತ್ತಿದ್ದಾನೆ. 
ಸ್ವಾಮಿಯ ಮೈಯಲ್ಲಿ ನೀಲಾಂಬರ ಹಾಗೂ ಕಿವಿಗಳಲ್ಲಿ "ಕೇವಲ 
ಒಂದೇ ಡಲು "ಹೊಳೆಯುತ್ತಿದೆ. ಎಂದೆಂದಿಗೂ ಬಾಡದೇ 
ಇರುವ ಹೊಸ ತುಲಸಿಯ ಸುವಾಸನೆ ಮತ್ತು ರಸಗಳ ಸೇವನೆ 
ಯಿಂದ ಮತ್ತೇರಿ ರೋಂಕರಿಸುತ್ತಿರುವ ದುಂಬಿಗಳ ಸಂಗೀತದಿಂದ 
ಶೋಭಿಸುತ್ತಿರುವ ವೈಜಯಂತಿ ಎಂಬ ಸಾಟಿಯಿಲ್ಲದ 


ಸುಂದರಭುಜೋ ಭಗವಾನ್ಮಾಹೇಂದ್ರೋ ವಾರಣೇಂದ್ರ 
ಇವ ಕಾಂಚನೀಂ ಕಕ್ನಾಮುದಾರಲೀಲೋ ಬಿಭರ್ತಿ ॥ ೭ ॥ 
ಯ ಏಷ ಏವಮನುಶ್ರುತೋ ಧ್ಯಾಯಮಾನೋ 
ಮುಮುಕ್ಟೂಣಾಮನಾದಿಕಾಲಕರ್ಮವಾಸನಾಗ್ಯಧಿತಮವಿದ್ಯಾ- 
ಮಯಂ ಹೃದಯಗ್ರಂಥಿಂ ಸತ್ತರಜಸ್ಥಮೋಮಯಮಂತ- 
ರ್ಹದಯಂ ಗತ ಆಶು ನಿರ್ಭಿನತ್ತಿ ತಸ್ಯಾನುಭಾವಾನ್‌ 
ಭಗವಾನ್‌ ಸ್ವಾಯಂಭುವೋ ನಾರದಃ ಸಹ ತುಂಬುರುಣಾ 
ಸಭಾಯಾಂ ಬ್ರಹ್ಮಣಃ ಸಂಶ್ಲೋಕಯಾಮಾಸ ॥ ೮ ॥ 


ಉತ್ತತ್ತಿಸ್ಥಿತಿಲಯಹೇತವೋತಸ್ಯ ಕಲ್ಪಾಃ 
ಸತ್ತಾಧ್ಯಾಃ ಪ್ರಕೃತಿಗುಣಾ ಯದೀಕ್ಷಯಾ55ಸನ್‌ । 
ಯದ್ರೂಪಂ ಧ್ರುವಮಕೃತಂ ಯದೇಕಮಾತ್ಮ- 
ನ್ನಾನಾಧಾತ್ಮಥಮು ಹ ವೇದ ತಸ್ಯ ವರ್ಶ ॥ ೯ ॥ 


ಮೂರ್ತಿಂ ನಃ ಪುರುಕೃಪಯಾ ಬಭಾರ ಸತ್ತ್ವಂ 

ಸಂಶುದ್ಧಂ ಸದಸದಿದಂ ವಿಭಾತಿ ಯತ್ರ । 
ಯಲ್ಲೀಲಾಂ ಮೃಗಪತಿರಾದದೇ5 ನವದ್ಯಾ- 

ಮಾದಾತುಂ ಸ್ವಜನಮನಾಂಸ್ಕುದಾರವೀರ್ಯಃ ॥ ೧೦ ॥ 


ಯನ್ನಾಮ ಶ್ರುತಮನುಕೀರ್ತಯೇದಕಸ್ಥಾ- 
ದಾರ್ತೊ ವಾ ಯದಿ ಪತಿತಃ ಪ್ರಲಂಭನಾದ್ವಾ। 
ಹನ್ನ್ಯಂಹಃ ಸಪದಿ ನೃಣಾಮಶೇಷಮನ್ಯಂ 


ಕಂ ಶೇಷಾದ್ಧಗವತ ಆಶ್ರಯೇನ್ನುಮುಕ್ತುಃ ॥ ೧೧॥ 
ಮೂರ್ಧನೃರ್ಪಿತಮಣುವತ್ತಹಸ್ತಮೂರ್ಧೋ 

ಭೂಗೋಲಂ ಸಗಿರಿಸರಿತ್ದಮುದ್ರಸತ್ತಮ್‌ । 
ಆನಂತ್ಯಾದನಿಮಿತವಿಕ್ರಮಸ್ಯ ಭೂಮ್ಮಃ 

ಕೋ ವೀರ್ಯಾಣ್ಯಧಿಗಣಯೇತಹಸ್ರಜಿಹ್ಯ ॥ ೧೨ ॥ 


ಏವಂಪ್ರಭಾವೋ ಭಗವಾನನಂತೋ 
ದುರಂತವೀರ್ಯೋರುಗುಣಾನುಭಾವಃ | 
ಮೂಲೇ ರಸಾಯಾಃ ಸ್ಥಿತ ಆತ್ಮತಂತ್ರೋ 
ಯೋ ಲೀಲಯಾ ಕಾಂ ಸ್ಥಿತಿಯೇ ಬಿಭರ್ತಿ ॥ ೧೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 25 


ವನಮಾಲೆಯಿಂದ ಅಲಂಕೃತನಾಗಿರುವ ಸ್ವಾಮಿಯು ಸುವರ್ಣ 
ಮಾಲೆಯಿಂದ ಅಲಂಕೃತವಾದ ಐರಾವತದಂತೆ ರಾರಾಜಿಸುತ್ತಿ 
ದ್ದಾನೆ. ತನ್ನ ಸುಭಗವೂ, ಸುಂದರವೂ ಆದ ಭುಜವನ್ನು ನೇಗಿಲಿನ 
ಹಿಡಿಯಮೇಲೆ ಇರಿಸಿಕೊಂಡು ಮೆರೇಯುತ್ತಿದ್ದಾನೆ. ॥ ೭ ॥ 
ಪರೀಕ್ಷಿದ್ರಾಜನೇ ! ಹೀಗೆ ಭಗವಾನ್‌ ಅನಂತನ ಮಹಾತ್ಚ್ಯವನ್ನು 


.ಶ್ರವಣಿಸುತ್ತಾ, ಧ್ಯಾನಮಾಡುವುದರಿಂದ ಮುಮುಕ್ಚುಗಳ ಹೃದಯ 


ದಲ್ಲಿಪ್ರಕಟಗೊಂಡು ಅವರ ಅನಾದಿಕಾಲದ ಕರ್ಮ ವಾಸನೆಗಳಿಂದ 
ಕಗ್ಗಂಟಾದ ಸತ್ತ್ವ, ರಜ, ತಮೋಗುಣರೂಪ ಅವಿದ್ಯಾಮಯವಾದ 
ಹೃದಯದ ಗಂಟನ್ನು ಒಡನೆಯೇ ಕತ್ತರಿಸಿ ಬಿಡುವನು. ಬ್ರಹ್ಮಪುತ್ರ 
ರಾದ ಭಗವಾನ್‌ ನಾರದರು ತುಂಬುರರು ಗಂಧರ್ವರೊಡನೆ 
ಒಮ್ಮೆ ಬ್ರಹ್ಮದೇವರ ಸಭೆಯಲ್ಲಿಆ ಸಂಕರ್ಷಣ ದೇವರ ಗುಣಗಳನ್ನು 
ಹೀಗೆ ಗಾನ ಮಾಡಿದರು. ॥ ೮ ॥ 

ಜಗತ್ತಿನ ಉತ್ಪತ್ರಿ- ಸ್ಥಿತಿ- ಲಯಗಳಿಗೆ ಕಾರಣವಾಗಿರುವ ಸತ್ತ ವೇ 
ಮುಂತಾದ ಪ್ರಾಕೃತಗುಣಗಳು ಯಾರ ದೃಷ್ಟಿ (ಸಂಕಲ್ಪ) ಮಾತ್ರ 
ದಿಂದಲೇ ತಮ್ಮ-ತಮ್ಮ ಕಾರ್ಯವನ್ನು ಮಾಡಲು ಸಮರ್ಥವಾಗು 
ವವೋ, ಯಾರ ಸ್ವರೂಪವು ಧ್ರುವ (ಅನಂತ) ಮತ್ತು ಅಕೃತ 
(ಅನಾದಿ)ಯಾಗಿದೆಯೋ, ಕೇವಲ ಒಬ್ಬನೇ ಆಗಿದ್ದರೂ ಈ ನಾನಾತ್ಮಕ 
ವಾದ ಪ್ರಪಂಚವನ್ನು ಯಾರು ತನ್ನಲ್ಲಿ ಧರಿಸಿಕೊಂಡಿರುವನೋ ಆ 
ಭಗವಾನ್‌ ಸಂಕರ್ಷಣನ ತತ್ತ ವನ್ನು ಯಾರಾದರೂ ಹೇಗೆ ತಾನೇ 
ತಿಳಿಯಬಲ್ಲರು ? ॥ ೯ ॥ ಯಾರಲ್ಲಿ ಈ ಕಾರ್ಯ- ಕಾರಣರೂಪ 
ವಾದ ಇಡೀ ಪ್ರಪಂಚವು ತೋರುವುದೋ ಹಾಗೂ ತನ್ನ ನಿಜಜನರ 
ಚಿತ್ತವನ್ನು ಆಕರ್ಷಿಸಲಿಕ್ಕಾಗಿಯೇ ಮಾಡಿರುವ ಪರಾಕ್ರಮವುಳ್ಳ 
ಲೀಲೆಯನ್ನು ಪರಮ ಪರಾಕ್ರಮಿಸಿಂಹವು ಆದರ್ಶವೆಂದು ತಿಳಿದು 
ತನ್ನದಾಗಿಸಿಕೊಂಡಿದೆಯೋ, ಆ ಉದಾರ ವೀರ್ಯನಾದ ಭಗವಾನ್‌ 
ಸಂಕರ್ಷಣನು ನಮ್ಮ ಮೇಲೆ ಕೃಪೆಗೈದು ಈ ವಿಶುದ್ಧ ಸತ್ತ್ವಮಯ 
ಸ್ವರೂಪವನ್ನುಧರಿಸಿರುವನು. ॥ ೧೦ ॥ ಆತನನಾಮಮಹಿಮೆಯೂ 
ಅಪಾರವಾದುದು. ಪೀಡಿತವಾಗಿರಲೀ, ಪಾಪಿಯೇ ಆಗಿರಲೀ, 
ಆಕಸ್ಥಿಕವಾಗಿಯಾದರೂ, ವಿನೋದಕ್ಕಾದರೂ, ಮತ್ತೊಬ್ಬರು ಹೇಳಿದು 


_ ದನ್ನು ಕೇಳಿ ಅಣಕಿಸುವುದಕ್ಕಾಗಲೀ, ಆತನ ದಿವ್ಯನಾಮವನ್ನು 


ಉಚ್ಚರಿಸಿದರೆ ತಾನು ಪಾಪಗಳಿಂದ ಬಿಡುಗಡೆ ಹೊಂದುವನು. 
ಅಷ್ಟೇ ಅಲ್ಲದೆ ಇತರ ಎಲ್ಲಪಾಪಗಳನ್ನೂ ಒಡನೆಯೇ ಧ್ವಂಸಮಾಡು 
ವನು. ಮೋಕ್ಚವನ್ನು ಬಯಸುವವನು ಇಂತಹ ಶ್ರೀಶೇಷಭಗವಂತನನ್ನು 
ಬಿಟ್ಟು ಬೇರೆ ಯಾರನ್ನು ಆಶ್ರಯಿಸ ಬಲ್ಲನು? ॥ ೧೧ ॥ ಬೆಟ್ಟ 
ನದಿಗಳು, ಸಮುದ್ರ ಮುಂತಾದವುಗಳಿಂದ ಕೂಡಿದ ಈ ಇಡೀ 
ಭೂಮಂಡಲವು ಆ ಸಹಸ್ರಶೀರ್ಷ ಭಗವಂತನ ಒಂದು ತಲೆಯಲ್ಲಿ 
ಒಂದು ಧೂಳಿನ ಕಣದಂತೆ ನೆಲೆಸಿದೆ. ಅಂತಹ ಅನಂತಸ್ವಾಮಿಯ 


1 ಅನಂತವಾದ ಮಹಿಮೆಯನ್ನು ಯಾರೂ ತಿಳಿಯರು. ಸಾವಿರ 


ನಾಲಿಗೆಗಳಿದ್ದರೂ ಆ ಸರ್ವವ್ಯಾಪಕ ಭಗವಂತನ ಪರಾಕ್ರಮಗಳನ್ನು 
ಹೇಗೆ ಬಣ್ಣಿಸಬಲ್ಲನು ? ॥ ೧೨ ॥ ನಿಜವಾಗಿಯೂ ಅವನ 
ಅನಂತವಾದ ವೀರ್ಯ, ಅತಿಶಯವಾದ ಗುಣ ಮತ್ತು ಪ್ರಭಾವವು 
ಅಸೀಮವಾದುದು. ಇಂತಹ ಪ್ರಭಾವಶಾಲಿ ಭಗವಾನ್‌ ಅನಂತನು 
ರಸಾತಳದ ಮೂಲದಲ್ಲಿ ತನ್ನದೇ ಮಹಿಮೆಯಲ್ಲಿ ಸ್ಥಿತನಾಗಿ ಸ್ವತಂತ್ರ 


26 ಅಧ್ಯಾಯ] 


ಏತಾ ಹ್ಯೇವೇಹ ನೃಭಿರುಪಗಂತವ್ಯಾ ಗತಯೋ 
ಯಥಾಕರ್ಮವಿನಿರ್ಮಿತಾ ಯಹಥೋಪದೇಶಮನು- 


ವರ್ಣಿತಾಃ ಕಾಮಾನ್‌ ಕಾಮಯಮಾನೈ: ॥1 ೧೪ ॥ 


ಏತಾವತೀರ್ಹಿ ರಾಜನ್‌ ಪುಂಸಃ ಪ್ರವೃತ್ತಿಲಕ್ಷಣಸ್ಥ ಧರ್ಮಸ್ಯ 


ವಿಪಾಕಗತಯ ಉಚ್ಚಾವಚಾ ವಿಸದೃಶಾ ಯಥಾಪ್ರಶ್ನಂ 


ವ್ಯಾಚಖ್ಯೇ ಕಿಮನ್ಯತೃಥಯಾಮ ಇತಿ ॥ ೧೫ ॥ 


ಪಂಚಮ ಸೃಂಧ 


607 


ವಾಗ ಮತ್ತು ಸಮಸ್ತ ಲೋಕಗಳ ಸ್ಥಿತಿಗಾಗಿ ಲೀಲೆಯಿಂದಲೇ 


ಈ ಪೃಥಿವಿಯನ್ನು ಧರಿಸಿರುವನು. ॥ ೧೩ ॥ 

ಎಲ್ಫೆ ರಾಜನೇ! ಭೋಗಗಳನ್ನು ಬಯಸುವ ಮನುಷ್ಯರು 
Ss ಸಾಧ್ಯವಾಗುವಂತೆ ಶ್ರೀಭಗವಂತನು ಅದರ 
ಕರ್ಮಗಳಿಗೆ Ps SN ನಮಿನಿಕವ ಗತಿಗಳು ಇಷೆ 
ನಾನು ಗುರುಮುಖದಿಂದ ಕೇಳಿರುವ ರೀತಿಯಲೇ ಇವನು ನಿನಗೆ 
ತಳಸಿದ್ದೇನೆ. ॥ ೧೪ ॥ ಮನುಷ್ಯನಿಗೆ ಪ್ರವೃತ್ತಿರೂಪವಾದ ಧರ್ಮದ 
ಪರಿಣಾಮದಲ್ಲಿ ದೊರಕುವ ಪರಸ್ಥರ ವಿಲಕ್ಷಣದ ಉಚ್ಚ-ನೀಚ 
ಗತಿಗಳು ನಾನಾಪ್ರಕಾರದ್ದಾಗಿದೆ. ಇದನ್ನು ನಿನ್ನ ಪ್ರಶ್ನೆಗನುಸಾರವಾಗಿ 
ನಾನು ಹೇಳಿಯಾಯಿತು. ಈಗ ಹೇಳು. ಇನ್ನೇನು ಹೇಳಲಿ? 
॥೧೫॥ 

ಇಪ್ಪತ್ತೈದನೆಯ ಅಧ್ಯಾಯವು ಮುಗಿಯಿತು. ॥ ೨೫ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಥಂಧೇ ಭೂವಿವರವಿಧ್ಯುಪವರ್ಣನಂ 
ನಾಮ ಪಂಚವಿಂಶೋ5 ಧ್ಯಾಯಃ॥ ೨೫ ॥ 


ರಾನಾ ಮಾಕಾ 
ಇಪ್ಪತ್ತಾ ರನೆಯ ಅಧ್ಯಾಯ 
ನರಕಗಳ ಬೇರೆ-ಬೇರೆ ಗತಿಗಳ ವರ್ಣನೆ 


ರಾಜೋವಾಚ 


ಮಹರ್ಷ ಏತದ್ವೈಚಿತ್ರ 9 ಲೋಕಸ್ಯ ಕಥಮಿತಿ ॥೧॥ 


ಖಷಿರುವಾಚ 

ತ್ರಿಗುಣತ್ವಾತ್ಮರ್ತುಃ ಶ್ರದ್ಧಯಾ ಕರ್ಮಗತಯ: ಪೃಥ- 
ಗ್ವಿಧಾಃ ಸರ್ವಾ ಏವ ಸರ್ವಸ್ಯ ತಾರತಮ್ಯೇನ ಭವಂತಿ 
1೨ ಪ್ರತಿಷಿದ್ಧಲಕ್ಷಣಸ್ಯಾಧರ್ಮಸ್ಯ 
ತಥೈವ ಕರ್ತುಃ ಶ್ರದ್ಧಾಯಾ ವೈಸಾದೃಶ್ಯಾತ್ಮರ್ಮಫಲಂ ಎಸ- 
ದೃಶಂ ಭವತಿ ಯಾ ಹ್ಯನಾದ್ಯವಿದ್ಯಯಾ ಕೃತಕಾಮಾನಾಂ 
ತತ್ತರಿಣಾಮಲಕ್ಷಣಾಃ ಸೃತಯಃ ಸಹಸ್ರಶಃ ಪ್ರವೃತ್ತಾಸ್ತಾಸಾಂ 
ಪ್ರಾಚುರ್ಯೇಣಾನುವರ್ಣಯಿಷ್ಯಾಮಃ ॥ ೩ ॥ 


ಅಥೇದಾನೀಂ 


ರಾಜೋವಾಚ 


ನರಕಾ ನಾಮ ಭಗವನ್ನಿಂ ದೇಶವಿಶೇಷಾ ಅಥವಾ 


ಬಹಿಸಿಲೋಕ್ಸಾ ಆಹೋಸ್ಟಿದಂತರಾಲ ಆತಿ ೪ ॥ 
A) |) 


ಪರೀಕ್ಷಿದ್ರಾಜನು ಕೇಳಿದನು - ಮಹರ್ಷಿಗಳೇ! ಲೋಕದ 
ಜೀವಿಗಳಿಗೆ ಉಂಟಾಗುವ ಉಚ್ಚ-ನೀಚ ಗತಿಗಳಲ್ಲಿ ಇಷ್ಟೊಂದು 
ಭಿನ್ನತೆಗಳು ಏಕೆ॥ ೧॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ರಾಜನೇ! 
ಕರ್ಮ ಮಾಡುವವರಲ್ಲಿಸಾತ್ವಿಕರು, ರಾಜಸರು ಮತ್ತು ತಾಮಸರು 
ಎಂಬ ಮೂರು ಸ್ವಭಾವದ ಜನರಿರುತ್ತಾರೆ. ಅವರ ಶ್ರದ್ಧೆ 
ಗಳಲ್ಲಿಯೂ ಭೇದಗಳಿರುತ್ತವೆ. ಈ ರೀತಿ ಸ್ವಭಾವ ಮತ್ತು ಶ್ರದ್ಧೆಯ 
ಭೇದದಿಂದ ಅವರ ಗತಿಗಳಲ್ಲಿಯೂ ಭಿನ್ನತೆ ಉಂಟಾಗುತ್ತವೆ. 
ಇವೆಲ್ಲ ಗತಿಗಳು ಹೆಚ್ಚು- ಕಡಿಮೆ ಎಲ್ಲ ಕರ್ತೃಗಳಾದ ಜೀವರಿಗೆ 
ದೊರೆಯುತ್ತವೆ. ॥ ೨॥ ಹೀಗೆಯೇ ನಿಷಿದ್ಧ ಕರ್ಮವಾದ ಪಾಪ 
ಗಳನ್ನು ಮಾಡುವವರಿಗೂ ಅವರ ಶ್ರದ್ಧೆಗಳು ಬೇರೆ- ಬೇರೆಯಾಗಿ 
ರುವುದರಿಂದ ಅವರಿಗೆ ದೊರೆಯುವ ಫಲಗಳೂ ಬೇರೆ-ಬೇರೆ 
ಯಾಗುವುವು. ಆದುದರಿಂದ ಅನಾದಿಯಾದ ಅವಿದ್ಯೆಗೆ ವಶರಾಗಿ 
ಜೀವರು ಕಾಮನಾಪೂರ್ವಕವಾಗಿ ಆಚರಿಸುವ ನಿಪಿದ್ದಕರ್ಮ 
ಗಳಿಂದ ಸಾವಿರಾರು ಬಗೆಯ ನರಕಗತಿಗಳು ಉಂಟಾಗುವುವು. 
ಅವುಗಳನ್ನು ವಿಸ್ತಾರವಾಗಿ ವರ್ಣಿಸುವೆನು ಕೇಳು. ॥ ೩ ॥ 

ಪರೀಕ್ಷಿದ್ರಾಜನು ಕೇಳಿದನು - ಭಗವಂತರೇ | ತಾವು ವರ್ಣಿ 
ಸುವುದಾಗಿ. ಹೇಳಿದ ಈ ನರಕಗಳು ಇದೇ ಭೂಮಿಯಲ್ಲಿರುವ 
ಯಾವುದಾದರೂ ದೇಶವಿಶೇಷಗಳೇ ? ಅಥವಾ ತ್ರಿಲೋಕದಿಂದ 
ಹೊರಗೆ ಇವೆಯೇ ? ಅಥವಾ ಇದರೊಳಗೆ ಯಾವುದಾದರೂ 
ಜಾಗದಲ್ಲಿವೆಯೇ ? ॥ ೪ ॥ 


608 


ಖಯಖಷಿರುವಾಚ 

ಅಂತರಾಲ ಏವ ತ್ರಿಜಗತ್ಯಾಸ್ತು ದಿಶಿ ದಕ್ಷಿಣಸ್ಕಾ- 
ಮಧಸ್ತಾದ್ಧೂಮೇರುಪರಿಷ್ಟಾಚ್ಚ 
ತ್ತಾದಯಃ ಪಿತೃಗಣಾ ದಿಶಿ ಸ್ವಾನಾಂ ಗೋತ್ರಾಣಾಂ ಪರ- 
ಮೇಣ ಸಮಾಧಿನಾ ಸತ್ಯಾ ಏವಾಶಿಷ ಆಶಾಸಾನಾ 
ನಿವಸಂತಿ ॥ ೫ ॥ ಯತ್ರ ಹ ವಾವ ಭಗವಾನಿತೃರಾಜೋ 
ವೈವಸ್ಟತಃ ಸ್ವವಿಷಯಂ ಪ್ರಾಪಿತೇಷು ಸ್ಪಪುರುಷೈರ್ಜಂತುಷು 
ಸಂಪರೇತೇಷು ಯಥಾಕರ್ಮಾವದ್ಯಂ ದೋಷಮೇ- 
ವಾನುಲ್ಲಂಘಿತಭಗವಚ್ಛಾನನಃ ಸಗಣೋ ದಮಂ ಧಾರ- 
ಯತಿ ॥ ೬ ॥ ತತ್ರ ಹೈಕೇ ನರಕಾನೇಕವಿಂಶತಿಂ ಗಣಯಂತಿ 
ಅಥ ತಾಂಸ್ತೇ ರಾಜನ್ನಾಮರೂಪಲಕ್ಷಣತೋತನುಕ್ರ- 
ಮಿಷ್ಯಾಮಸ್ವಾಮಿಸ್ರೋ5ಂಧತಾಮಿಸ್ರೋ ರೌರವೋ 
ಮಹಾರೌರವಃ ಕುಂಭೀಪಾಕಃ ಕಾಲಸೂತ್ರಮಸಿಪತ್ರ- 
ವನಂ ಸೂಕರಮುಖಮಂಧಕೂಪಃ ಕೃಮಿಭೋಜನಃ ಸಂದಂ- 
ಶಸ್ತಪಸೂರ್ಮಿರ್ವಜ್ರಕಂಟಕಶಾಲ್ವಲೀ ವೈತರಣೀ ಪೂಯೋದಃ- 
ಪ್ರಾಣರೋಧೋ ವಿಶಸನಂ ಲಾಲಾಭಕ್ಷಃ ಸಾರಮೇ- 


ಜಲಾದ್ಯಸ್ಯಾಮಗ್ಗಿಷ್ಟಾ- 


ಯಾದನಮವೀಚಿರಯಃಪಾನಮಿತಿ । ಕಿಂಚ ಕ್ಲಾರಕ- 
ರ್ದಮೋ ರಕ್ಟೋಗಣಭೋಜನಃ ಶೂಲಪ್ರೋತೋ 
ದಂದಶೂಕೋಠವಟನಿರೋಧನಃ ಪರ್ಯಾವರ್ತನಃ 
ಸೂಚೀಮುಖಮಿತೃಷ್ಟಾವಿಂಶತಿರ್ನರಕಾ ವಿವಿಧಯಾ- 
ತನಾಭೂಮಯಃ ॥ ೭ ॥ 


ತತ್ರ ಯಸ್ತು ಪರವಿತ್ತಾಪತ್ಯಕಲತ್ರಾಣ್ಯಪಹರತಿ ಸ ಹಿ 


ಕಾಲಪಾಶಬದ್ಧೋ ಯಮಪುರುಪೈರತಿಭಯಾನಕ್ಕೆ- 
ಸ್ತಾಮಿಸ್ರೇ ನರಕೇ ಬಲಾನ್ನಿಪಾತ್ಯತೇ ಅನಶನಾನುದಪಾನ- 
ದಂಡತಾಡನಸಂತರ್ಜನಾದಿಭಿರ್ಯಾತನಾಭಿರ್ಯಾತ್ಯ- 
ಮಾನೋ ಜಂತುರ್ಯತ್ರ ಕಶ್ಚಲಮಾಸಾದಿತ ಏಕದೈವ 
ಮೂರ್ಚ್ಚಾಮುಪಯಾತಿ ತಾಮಿಸ್ರಪ್ರಾಯೇ ॥ ೮ ॥ 
ಏವಮೇವಾಂಧತಾಮಿಸ್ರೇ ಯಸ್ತು ವಂಚಯಿತ್ವಾ ಪುರುಷಂ 
ದಾರಾದೀನುಪಯುಂಕ್ಷೇ ಯತ್ರ ಶರೀರೀ ನಿಪಾತ್ಯಮಾನೋ 
ಯಾತನಾಸ್ಟೋ ವೇದನಯಾ ನಷ್ಟಮತಿರ್ನಷ್ಟದೃಷ್ಠಿಶ್ವ ಭವತಿ 
ಯಥಾ ವನಸತಿರ್ವ್ವಶ್ಚ $ಮಾನಮೂಲಸ್ಪಸ್ಥಾದಂಧತಾ- 
ಮಿಸ್ತಂ ತಮುಪದಿಶಂತಿ ॥ ೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 26 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ದ ಎಲೈ ರಾಜನೇ! 
ಇವು ತ್ರಿಲೋಕಗಳ ಒಳಗೆಯೇ ಇವೆ ಹಾಗೂ ದಕ್ಷಿಣದಿಕ್ಕಿನತ್ತ 
ಪೃಥಿವಿಯಿಂದ ಕೆಳಗೆ ನೀರಿನಮೇಲೆ ನಿಂತಿವೆ. ಇದೇ ದಿಕ್ಕಿನಲ್ಲಿ 
ಅಗ್ಲಿಷ್ಟಾತ್ತರೇ ಮುಂತಾದ ಪಿತೃಗಣಗಳೂ ಇರುತ್ತಾರೆ. ಇವರು 
ಅತ್ಯಂತ ಏಕಾಗ್ರತೆಯಿಂದ ತಮ್ಮ ವಂಶದಲ್ಲಿ ಜನಿಸಿದವರಿಗೆ 
ಮಂಗಳ ಉಂಟಾಗಲೆಂದು ಬಯಸುತ್ತಾ ಇರುತ್ತಾರೆ. ॥ ೫1 ಆ 
ನರಕಲೋಕದಲ್ಲಿ ಸೂರ್ಯನ ಪುತ್ರ ಪಿತೃರಾಜನಾದ ಭಗವಾನ್‌ 
ಯಮನು ತನ್ನ ಸೇವಕರೊಂದಿಗೆ ಇರುತ್ತಾನೆ. ಭಗವಂತನ 
ಆಜ್ಞೆಯನ್ನು ಮೀರದೆ ತನ್ನ ದೂತರ ಮೂಲಕ ಅಲ್ಲಿಗೆ ತರಲ್ಲಟ್ಟ 
ಮೃತಪ್ರಾಣಿಗಳಿಗೆ ಅವರ ದುಷ್ಠಕರ್ಮಗಳಿಗನುಸಾರ ಪಾಪದ 
ಫಲಕ್ಕೆ ಶಿಕ್ಷೆಯನ್ನು ಕೊಡುತ್ತಾನೆ. ॥ ೬ ॥ ಪರೀಕ್ಷಿತನೇ ! ಕೆಲಜನರು 
ನರಕಗಳ ಸಂಖ್ಯೆ ಇಪ್ಪತ್ತೊಂದು ಎಂದು ತಿಳಿಸುತ್ತಾರೆ. ಈಗ ಅವು 
ಗಳ ಹೆಸರು, ರೂಪ, ಲಕ್ಷಣ ಇವುಗಳನ್ನು ಕ್ರಮವಾಗಿ ವರ್ಣಿಸು 
ವೆವು, ಕೇಳು. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, 
ಕುಂಭೀಪಾಕ, ಕಾಲಸೂತ್ರ, ಅಸಿಪತ್ರವನ, ಸೂಕರಮುಖ, ಅಂಧ 
ಕೂಪ, ಕೃಮಿಭೋಜನ, ಸಂದಂಶ, ತಪ್ಪಸೂರ್ಮಿ, ವಜ್ರಕಂಟಕ 
ಶಾಲ್ಮಲೀ, ವೈತರಣೀ, ಪೂಯೋದ, ಪ್ರಾಣರೋಧ, ವಿಶಸನ, 
ಲಾಲಾಭಕ್ಷ ಸಾರಮೇಯಾದನ, ಅವೀಚಿ ಮತ್ತು ಅಯಃಪಾನ 
ಎಂಬಿವೇ ಆ ಇಪ್ಪತ್ತೊಂದು ನರಕಗಳು. ಇವುಗಳಲ್ಲದೆ ಕ್ಷಾರ 
ಕರ್ದಮ, ರಕ್ಟೋಗಣಭೋಜನ, ಶೂಲಪ್ರೋತ, ದಂದಶೂಕ, ಅವ 
ಟನಿರೋಧನ, ಪರ್ಯಾವರ್ತನ, ಸೂಚಿಮುಖ ಎಂಬ ಏಳು ಸೇರಿ 
ಒಟ್ಟು ಇಪ್ಪತ್ತೆಂಟು ನರಕಗಳು ಬಗೆ-ಬಗೆಯ ಯಾತನೆಗಳನ್ನು 
ಜೀವಿಗಳು ಅನುಭವಿಸುವ ಜಾಗಗಳು. ॥ ೭ ॥ ಮತ್ತೊಬ್ಬರ ಹಣ, 
ಹೆಂಡತಿ, ಅಥವಾ ಸಂತಾನವನ್ನು ಅಪಹರಿಸುವಂತಹ ಪಾಪಿಯನ್ನು 
ಭಯಂಕರರಾದ ಯಮದೂತರು ಕಾಲಪಾಶದಿಂದ ಕಟ್ಟಿ ಬಲಾತ್ಕಾ 
ರವಾಗಿ ತಾಮಿಸ್ರ ನರಕದಲ್ಲಿ ಕೆಡಹುವರು. ಆ ಅಂಧಕಾರಮಯ 
ನರಕದಲ್ಲಿ ಈವಾಗ ಅನ್ನ-ನೀರು ಕೊಡದಿರುವುದು, ದೊಣ್ಣೆ 
ಗಳಿಂದ ಬಡಿಯುವುದು, ಭಯಪಡಿಸುವುದು ಮುಂತಾದ 
ಅನೇಕ ಉಪಾಯಗಳಿಂದ ಪೀಡಿಸಲಾಗುತ್ತದೆ. ಇದರಿಂದ ಅವನು 
ಅತ್ಯಂತ ದುಃಖಿತನಾಗಿ ಒಮ್ಮಿಂದೊಮ್ಮೆಗೆ ಮೂರ್ಛೆಹೋಗು 
ವನು. ॥ ೮ ॥ ಹೀಗೆಯೇ ಮತ್ತೊಬ್ಬನಿಗೆ ಮೋಸಮಾಡಿ ಅವನ 
ಹೆಂಡತಿಯನ್ನು ಭೋಗಿಸುವವನು ಅಂಧತಾಮಿಸ್ತ್ರ ನರಕದಲ್ಲಿ 
ಬೀಳುವನು. ಅಲ್ಲಿಯ ಯಾತನೆಗಳಲ್ಲಿ ಬಿದ್ದು ಅವನು ಬೇರು 
ಕತ್ತರಿಸಿದ ಮರದಂತೆ ತತ್ತರಿಸುತ್ತಾ ಮತಿಗೆಟ್ಟು ಕುರುಡನಾಗುವನು. 
ಇದರಿಂದ ಈ ನರಕಕ್ಕೆ ಅಂಧತಾಮಿಸ್ರವೆಂದು ಹೇಳುತ್ತಾರೆ. ॥ ೯ ॥ 

ಈ ಲೋಕದಲ್ಲಿ ""ಈ ಶರೀರವೇ ನಾನಾಗಿದ್ದೇನೆ ಮತ್ತು ಈ 
ಪತ್ನೀ, ಧನ ಇತ್ಯಾದಿಗಳೆಲ್ಲ ನನ್ನವು'' ಎಂಬ ಬುದ್ಧಿಯಿಂದ ಕೂಡಿ 
ಬೇರೆ ಪ್ರಾಣಿಗಳಿಗೆ ದ್ರೋಹವನ್ನೆನಗುತ್ತಾ ನಿರಂತರ ತನ್ನ ಕುಟುಂಬ 
ವನ್ನು ಸಾಕುವುದರಲ್ಲೇ ತೊಡಗಿರುವವನು ತನ್ನ ಶರೀರವನ್ನು ಬಿಟ್ಟ 


28 ಅಧ್ಯಾಯ] 


ಪಂಚಮ ಸ್ಥಂಧ 


609 


ಯಸ್ಸಿಹ ವಾ ಏತದಹಮಿತಿ ಮಮೇದಮಿತಿ 
ಭೂತದ್ರೋಹೇಣ ಕೇವಲಂ ಸ್ವಕುಟುಂಬಮೇವಾನುದಿನಂ 
ಪ್ರಪುಪ್ಲಾತಿ ಸ ತದಿಹ ವಿಹಾಯ ಸ್ವಯಮೇವ ತದಶುಭೇನ 
ರೌರವೇ ನಿಪತತಿ ॥ ೧೦ ॥ ಯೇ ತ್ವಿಹ ಯಥೈವಾಮುನಾ 
ವಿಹಿಂಸಿತಾ ಜಂತವಃ ಪರತ್ರ ಯಮಯಾತನಾಮುಪಗತಂ 
ತ ಏವ ರುರವೋ ಭೂತ್ವಾ ತಥಾ ತಮೇವ ವಿಹಿಂಸಂತಿ 
ತನ್ಮಾದ್ರೌರವಮಿತ್ಯಾಹೂ ರುರುರಿತಿ ಸರ್ಪಾದತಿಕ್ರೂರ- 
ಸತ್ತಸ್ಯಾಪದೇಶಃ ॥ ೧೧ ॥ ಏವಮೇವ ಮಹಾರೌರವೋ 
ಯತ್ರ ನಿಪತಿತಂ ಪುರುಷಂ ಕ್ರವ್ಯಾದಾ ನಾಮ ರುರವಸ್ತಂ 
ಕ್ರವ್ಯೇಣ ಘಾತಯಂತಿ ಯಃ ಕೇವಲಂ ದೇಹಂಭರಃ ॥ ೧೨ ॥ 


ಯಸ್ಸಿಹ ವಾ ಉಗ್ರಃ ಪಶೂನ್‌ ಪಕ್ಷಿಣೋ ವಾ ಪ್ರಾಣತ 
ಉಪರಂಧಯತಿ ತಮಪಕರುಣಂ ಪುರುಷಾದೈರಪಿ ವಿಗ- 
ರ್ಹಿತಮಮುತ್ರ ಯಮಾನುಚರಾಃ ಕುಂಭೀಪಾಕೇ ತಪ್ಪ- 
ತೈಲೇ ಉಪರಂಧಯಂತಿ ॥ ೧೩ ॥ ಯಸ್ತಿಹ ಪಿತ್ಫವಿಪ್ರ- 
ಬ್ರಹ್ಮಧ್ರುಕ್ಸ ಕಾಲಸೂತ್ರಸಂಜ್ಞಕ್ಕೇ ನರಕೇ ಅಯುತಯೋ- 
ಜನಪರಿಮಂಡಲೇ ತಾಮ್ರಮಯೇ ತಪ್ಪಖಲೇ ಉಪ- 
ರ್ಯದಧಸ್ತಾ ದಗ್ನ (ರ್ಕಾಭ್ಯಾಮತಿತಪ್ಯಮಾನೇಠ ಭಿನಿವೇಶಿತಃ 
ಕ್ಲುತ್ತಿಪಾಸಾಭ್ಯಾಂ ಚ ದಹ್ಯಮಾನಾಂತರ್ಬಹಿಃಶರೀರ ಆಸ್ತೇ 
ಶೇತೇ ಚೇಷ್ಟಶೇರವತಿಷ್ಠತಿ ಪರಿಧಾವತಿ ಚ ಯಾವಂತಿ 
ಪಶುರೋಮಾಣಿ ತಾವದ್ದರ್ಹಸಹಸ್ರಾಣಿ ॥ ೧೪ ॥ 


ಯಸ್ಸಿಹ ವೈ ನಿಜವೇದಪಥಾದನಾಪದ್ಯಪಗತಃ ಪಾಖಂಡಂ 
ಚೋಪಗತಸ್ತಮಸಿಪತ್ರವನಂ ಪ್ರವೇಶ್ಯ ಕಶಯಾ ಪ್ರಹರಂತಿ 
ತತ್ರ ಹಾಸಾವಿತಸ್ತತೋ ಧಾವಮಾನ ಉಭಯತೋಧಾ- 
ರೈಸ್ತಾಲವನಾಸಿಪತ್ನೆ ೈಶ್ಚಿದ್ಯಮಾನಸರ್ವಾಂಗೋ ಹಾ ಹ- 
ತೋಶಸ್ಥೀತಿ ಪರಮಯಾ ವೇದನಯಾ ಮೂರ್ಚ್ಚಿತ: ಪದೇ 
ಪದೇ ನಿಪತತಿ ಸ್ವದರ್ಮಹಾ ಪಾಖಂಡಾನುಗತಂ ಫಲಂ 


ಭುಂಕ್ತೇ ॥ ೧೫ ॥ 


ಬಳಿಕ ತನ್ನ ಪಾಪಗಳಿಂದಾಗಿ ರೌರವವೆಂಬ ನರಕದಲ್ಲಿ ತಾನೇ 
ಬೀಳುವನು. ॥ ೧೦ ॥ ಅವನು ಈ ಲೋಕದಲ್ಲಿದ್ದಾಗ ಯಾವ 

ೇೀವಿಗಳಿಗೆ ಯಾವ ರೀತಿಯ ಕಷ್ಟವನ್ನು ಕೊಟ್ಟಿರುವನೋ, 
ಪರಲೋಕದಲ್ಲಿ ಯಮಯಾತನೆಯ ಸಮಯಬಂದಾಗ ಅದೇ 
ಜೀವರು "ರುರು' ಎಂಬ ಕ್ರಿಮಿಯಾಗಿ ಅವನಿಗೆ ಅದೇ ರೀತಿಯಲ್ಲಿ 
ಕಷ್ಟಕೊಡುವರು. ಅದಕ್ಕಾಗಿ ಈ ನರಕದ ಹೆಸರು "ರೌರವ 
ಎಂದಿದೆ. “ರುರು' ಎಂಬುದು ಸರ್ಪಕ್ಕಿಂತಲೂ ಹೆಚ್ಚು ಕ್ರೂರವಾದ 
ಒಂದು ಜೀವಿಯ ಹೆಸರು. ॥ ೧೧ ॥ ಹೀಗೆಯೇ ಮಹಾರೌರವ 
ನರಕವಿದೆ. ಯಾರನ್ನೂ ಗಮನಿಸದೆ ಕೇವಲ ತನ್ನ ಶರೀರದೆ ಪೋಷಣೆ 
ಯಲ್ಲೇ ತೊಡಗಿದ ಪಾಪಿಯು ಈ ನರಕಕ್ಕೆ ಹೋಗುವನು. ಅಲ್ಲಿ 
ಹಸಿಮಾಂಸವನ್ನು ತಿನ್ನುವ ರುರುಗಳು ಇವನನ್ನು ಮಾಂಸಕ್ಕಾಗಿ 
ಕಡಿಯುತ್ತಾ ಇರುತ್ತಾರೆ. ॥ ೧೨ ॥ ಯಾವ ಕ್ರೂರಿಯು ಈ ಲೋಕ 
ದಲ್ಲಿ ತನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳಲು ಬದುಕಿರುವ ಪಶು- 
ಪಕ್ಷಿಗಳನ್ನು ಬೇಯಿಸುತ್ತಾನೋ ಆ ಹೃದಯಶೂನ್ಯ ರಾಕ್ಷಸರಿಂದಲೂ 
ನೀಚನೆನಿಸಿದ ನರಾಧಮನನ್ನು ಯಮದೂತರು ಕುಂಭೀಪಾಕ 
ನರಕಕ್ಕೆ ಕೊಂಡುಹೋಗಿ ಅವನನ್ನು ಕುದಿಯುತ್ತಿರುವ ಎಣ್ಣೆಯ 
ಕಡಾಯಿಯಲ್ಲಿ ಬೇಯಿಸುವರು. ॥ ೧೩ ॥ ಈ ಲೋಕದಲ್ಲಿ 
ತಂದೆ-ತಾಯಿ, ಬ್ರಾಹ್ಮಣರು ಮತ್ತು ವೇದ ಇವುಗಳನ್ನು ವಿರೋಧಿ 
ಸುವವನನ್ನು ಯಮದೂತರು ಕಾಲಸೂತ್ರವೆಂಬ ನರಕಕ್ಕೆ ಕೊಂಡು 
ಹೋಗುತ್ತಾರೆ. ಇದರ ಸುತ್ತ ಪ್ರೌಸಾವಿರ ಯೋಜನವಿದೆ. 
ಇದರ ಭೂಮಿಯು ತಾಮ್ರದ್ಧಾಗಿರುತ್ತದೆ. ಇದರಲ್ಲಿ ಕಾದ ಬಯಲು 
ಇದ್ದುಮೇಲಿನಿಂದ ಸೂರ್ಯನ ಮತ್ತು ಕೆಳಗಿನಿಂದ ಅಗ್ನಿಯ ಉರಿ 
ಯಿಂದ ಸುಡುತ್ತಾ ಇರುತ್ತದೆ. ಅಲ್ಲಿಗೆ ಕೊಂಡುಹೋದ ಪಾಪೀ 
ಜೀವನು ಹಸಿವು-ಬಾಯಾರಿಕೆಯಿಂದ ದುಚರಿತನಾಗುತ್ತಾನೆ ಮತ್ತು 
ಅವನ ಶರೀರವು ಒಳಗಿಂದ ಹೊರಗಿನಿಂದ ಸುಡಲು ತೊಡ 
ಗುತ್ತದೆ. ಇದರಿಂದ ಶಾಂತಿಯನ್ನು ಕಳಕೊಂಡ ಜೀವಿಯು 
ಕೆಲವೊಮ್ಮೆ ಕುಳಿತುಕೊಳ್ಳುವನು, ಕೆಲವೊಮ್ಮೆ ಮಲಗುವನು, 
ಕೆಲವೊಮ್ಮೆ ಒದ್ದಾಡುವನು, ಕೆಲವೊಮ್ಮೆ ನಿಲ್ಲುವನು, ಕೆಲವೊಮ್ಮೆ 
ಅತ್ತ-ಇತ್ತ ಓಡುವನು. ಹೀಗೆ ಆ ನರಪಶುವಿನ ಶರೀರದಲ್ಲಿ 
ರೋಮಗಳಿರುವಷ್ಟು ಸಾವಿರ ವರ್ಷಗಳವರೆಗೆ ಅವನಿಗೆ ಇಂತಹ 
ದುರ್ಗತಿ ಆಗುತ್ತಾ ಇರುತ್ತದೆ. ॥ ೧೪ ॥ 

ಯಾವುದೇ ಆಪತ್ತು ಬಾರದಿದ್ದರೂ ತನ್ನ ವೈದಿಕ ಮಾರ್ಗವನ್ನು 

ಬಿಟ್ಟು ಬೇರೆ ಪಾಷಂಡಮತವನ್ನು ಅನುಸರಿಸುವವನನ್ನು ಯಮ 
ದೂತರು ಅಸಿಪತ್ರವನವೆಂಬ ನರಕಕ್ಕೆ ಕೊಂಡುಹೋಗಿ ಚಾವಟಿಗೆ 
ಯಿಂದ ಹೊಡೆಯುತ್ತಾರೆ. ಏಟುಗಳಿಂದ ತಪ್ಪಿಸಿಕೊಳ್ಳಲು ಅವನು 
ಅಲ್ಲಲ್ಲಿ ಓಡತೊಡಗಿದಾಗ ಅವನ ಎಲ್ಲ ಅಂಗಗಳೂ ಎರಡೂ ಕಡೆ 
ಗಳಲ್ಲೂ ಅಲಗುಗಳಿಂದ ಕೂಡಿದ ಕತ್ತಿಯಂತೆ ತೀಕ್ಷ್ಣವಾದ ತಾಳೆಯ 

ಮರಗಳ ಎಲೆಗಳಿಂದ ಕತ್ತರಿಸಲ್ಪಡುವುವು. ಆ ವೇದನೆಯಿಂದ 
ನಾಗಿ ಬೀಳತೊಡಗುವನು. ತನ್ನ ದರ್ಮಕ್ಕೆ ದ್ರೋಹ ಮಾಡಿ 
ಪಾಷಂಡಧರ್ಮವನ್ನು ಅನುಸರಿಸುವುದರಿಂದ ಅವನಿಗೆ ಇಂತಹ 
ಕುಕರ್ಮದ ಫಲವನ್ನು ಅನುಭವಿಸಬೆಃಕಾಗುವುದು. ॥ ೧೫ ॥ 


610 


ಯಸ್ಸಿ 2 ವೈ ರಾಜಾ ರಾಜಪುರುಷೋ ವಾ ಅದಂಡ್ಕೇ 
ದಂಡಂ ಪ್ರಣಯತಿ ಬ್ರಾಹ್ಮಣೇ ವಾ ಶರೀರದಂಡಂ ಸ 
ಪಾಪೀಯಾನ್ನರಕೇ5ಮುತ್ರ ಸೂಕರಮುಖೇ ನಿಪತತಿ ತತ್ರಾತಿ- 
ಬಲೈರ್ವಿನಿಷ್ಟಿಷ್ಯಮಾಣಾವಯವೋ ಯಥೈವೇಹೇಕ್ಟು- 
ಖಂಡ ಆರ್ತಸ್ವರೇಣ ಸ್ವನಯನ್‌ ಕ್ಲಚಿನ್ನೂರ್ಚ್ಛಿತಃ ಕಶ್ನಲ- 
ಮುಪಗತೋ ಯಥೈವೇಹಾದೃಷ್ಟದೋಪಾ ಉಪರುದ್ಧಾಃ 
WW ೧೬॥ 
ಯಸ್ಸಿಹ ವೈ ಭೂತಾನಾಮೀಶ್ವರೋಪಕಲ್ಟಿತವ್ದತ್ತೀ- 
ನಾಮವಿವಿಕ್ಷಪರವ್ಯಥಾನಾಂ ಸ್ವಯಂ ಪುರುಷೋಪಕಲ್ಲಿತ- 
ವೃತ್ತಿರ್ವಿವಿಕ್ತಪರವ್ಯಥೋ ವ್ಯಥಾಮಾಚರತಿ ಸ ಪರತ್ರಾಂ- 
ಧಕೂಪೇ ತದಭಿದ್ರೋಹೇಣ ನಿಪತತಿ ತತ್ರ ಹಾಸ್‌ 
ತೈರ್ಜಂತುಭಿಃ ಪಶುಮೃಗಪಕ್ಷಿಸರೀಸೃಷೈರ್ಮಶಕಯೂಕಾ- 
ಮತ್ಕುಣಮಕ್ಸಿಕಾದಿಭಿರ್ಯೇ ಕೇ ಚಾಭಿದ್ರುಗ್ಭಾಸೈಃ ಸರ್ವ- 
ತೋಂ೨ಭಿದ್ರುಹ್ಯಮಾಣಸ್ರಮಸಿ ವಿಹತನಿದ್ರಾನಿರ್ವೃತಿರಲ- 
ಬ್ಲಾವಸ್ಥಾನಃ ಪರಿಕ್ರಾಮತಿ ಯಥಾ ಕುಶರೀರೇ ಜೀವಃ 
॥ ೧೭॥ 
ಯಸ್ತಿ ಹ ವಾ ಅಸಂವಿಭಜ್ಯಾಶ್ನಾತಿ ಯತ್ಶಿಂಚನೋಪ- 
ನತಮನಿರ್ಮಿತಪಂಚಯಜ್ಞೋ ವಾಯಸಸಂಸ್ತುತಃ ಸ 
ಪರತ್ರ ಕೃಮಿಭೋಜನೇ ನರಕಾಧಮೇ ನಿಪತತಿ ತತ್ರ ಶತಸ- 
ಹಸ್ರಯೋಜನೇ ಕೃಮಿಕುಂಡೇ ಕೃಮಿಭೂತಃ ಸ್ವಯಂ ಕೃಮಿ- 
ಭಿರೇವ ಭಕ ಕ್ರ್ಯಮಾಣಃ ಕೃಮಿಭೋಜನೋ ಯಾವ- 
ತ್ವದಪ್ರತ್ತಾಪ್ರಹುತಾದೋತ ನಿರ್ವೇಶಮಾತ್ಮಾನಂ ಯಾತ- 
ಯತೇ ॥ ೧೮ ॥ ಯಸ್ಲಿಹ ವೈ ಸ್ತೇಯೇನ ಬಲಾದ್ವಾ 
ಬ್ರಾಹ್ಮಣಸ್ಯ ವಾಪಹರತ್ಯನ್ಯಸ್ಯ 
ವಾನಾಪದಿ ಪುರುಷಸ್ರಮಮುತ್ರ ರಾಜನ್ಯಮಪುರುಪಾ ಅಯಸ್ಥ- 
ಯೈರಗ್ನಿಪಿಂಡೈಃ ಸಂದಂಶೈಸ್ತ್ವಚಿ ನಿಷ್ಕುಷಂತಿ ॥ ೧೯ ॥ 
ಯಸ್ಸಿಹ ವಾ ಅಗಮ್ಯಾಂ ಸ್ವಿಯಮಗಮ್ಯಂ ವಾ ಪುರುಷಂ 


ಹಿರಣ್ಯರತ್ನಾದೀನಿ 


ಶ್ರೀಮದ್ಭಾಗವತ 


[ ಅಧ್ಯಾಯ 26 


ಈ ಲೋಕದಲ್ಲಿ ಯಾರಾದರೂ ರಾಜನಾಗಲೀ, ಅವನ ಅಧಿ 
ಕಾರಿಯಾಗಲೀ ನಿರಪರಾಧಿಯಾದ ಮನುಷ್ಯನಿಗೆ ದಂಡನೆಯನ್ನು 
ವಿಧಿಸಿದರೆ ಅಥವಾ ಬ್ರಾಹ್ಮಣನಿಗೆ ಶರೀರದಂಡನೆಯನ್ನು ವಿಧಿ 
ಸಿದರೆ, ಆ ಮಹಾಪಾಪಿಯು ಸತ್ತು ಸೂಕರಮುಖವೆಂಬ ನರಕದಲ್ಲಿ 
ಬೀಳುವನು. ಅಲ್ಲಿ ಮಹಾಬಲಶಾಲಿಗಳಾದ ಯಮದೂತರು 
ಆತನನ್ನು ತುಳಿದು ಹಾಕುವರು. ಆಗ ಅಂಗಾಂಗಗಳು ಜಜ್ಜಿಹೋಗಿ 
ಗಾಣದಲ್ಲಿ ಸಿಕ್ಕಿದ ಕಬ್ಬಿನಂತೆ ಅರೆಯಲ್ಪಟ್ಟು ನೋವಿನಿಂದ ನರಳುತ್ತಾ 
ಆತನು ಹಿಂದೆ ಪೀಡಿಸಿದ್ದ ನಿರಪರಾಧಿಗಳು ಹೇಗೆ ಕೂಗಿಕೊಳ್ಳುತ್ತಿ 
ದ್ದರೋ ಹಾಗೆಯೇ ತಾನೂ ಅರಚುತ್ತಾ ಕೆಲವೊಮ್ಮೆ ಮೂರ್ಛಿತ 
ನಾಗುವನು. ॥ ೧೬ ॥ 

ಶ್ರೀಭಗವಂತನು ಮನುಷ್ಯನಿಗೆ "ಇದು ವಿಹಿತವಾದುದು, ಇದು 
ನಿಷಿದ್ಧವಾದುದು' ಎಂಬ ವಿವೇಕದಿಂದ ಜೀವನದ ವೃತ್ತಿಯನ್ನು 
ಆರಿಸಿಕೊಂಡು ಅವಲಂಬಿಸಲು ನಿಯಮಿಸಿದ್ದಾನೆ. ಇತರರಿಗೆ 
ಉಂಟಾಗುವ ಕಷ್ಟಗಳ ಅರಿವೂ ಅವನಿಗೆ ಆಗುತ್ತದೆ. ಆದರೆ 
ತಿಗಣೆಯೇ ಮುಂತಾದ ಜೀವಿಗಳಿಗೆ ಈ ಅರಿವು ಇರುವುದಿಲ್ಲ 
ತಮ್ಮಿಂದ ಇತರ ಜೀವಿಗಳಿಗೆ ಸಂಕಟವುಂಟಾಗುತ್ತದೆ ಎಂಬುದನ್ನರಿ 
ಯದೆ ತಮ್ಮ ಜೀವನಕ್ಕಾಗಿ ಅವು ಇತರರ ರಕ್ತವನ್ನು ಹೀರುತ್ತವೆ. 
ಆದುದರಿಂದ ತಿಳಿವಳಿಕೆಯುಳ್ಳ ಮನುಷ್ಯನು ಅವುಗಳಿಗೆ ಹಿಂಸೆ 
ಮಾಡಬಾರದು. ಹಾಗೆ ಹಿಂಸೆಮಾಡುವವನು ಅಂಧಕೂಪವೆಂಬ 
ನರಕದಲ್ಲಿ ಬೀಳುವನು. ಅಲ್ಲಿ ಅವನಿಂದ ಹಿಂದೆ ದ್ರೋಹಕ್ಕೆ ಬಲಿ 
ಯಾಗಿದ್ದ ಆ ಪಶು-ಪಕ್ಷಿ-ಮೃಗಗಳೂ, ಸರ್ಪವೇ ಮುಂತಾದ 
ಜಂತುಗಳೂ, ಸೊಳ್ಳೆ, ಹೇನು, ತಿಗಣೆ, ನೊಣಗಳೇ ಮುಂತಾದ 
ಕ್ರಿಮಿ-ಕೀಟಗಳು ಆತನನ್ನು ಎಲ್ಲ ಕಡೆಯಿಂದ ಕಚ್ಚಿ ನೋಯಿಸು 
ವುವು. ಅದರಿಂದ ಅವನಿಗೆ ನಿದ್ರಾಭಂಗವಾಗಿ, ನೆಲೆಗಾಣದೆ ನೆಮ್ಮ 
ದಿಯನ್ನು ಕಳೆದುಕೊಂಡು ಅವನು ನರಕದ ಕಗ್ಗತ್ತಲೆಯಲ್ಲಿ ಕಡು 
ರೋಗವುಳ್ಳ ದೇಹದಲ್ಲಿ ಹೇಗೋ ಹಾಗೇ ವಿಲ-ವಿಲನೆ ಒದ್ದಾಡು 
ತ್ತಾನೆ. ॥ ೧೭ ॥ 

ಈ ಲೋಕದಲ್ಲಿ ಪಂಚಮಹಾಯಜ್ಞಗಳನ್ನು ಆಚರಿಸದೆ ತನಗೆ 
ದೊರೆತ ಪದಾರ್ಥಗಳನ್ನು ಇತರರಿಗೆ ಕೊಡದೆ ತಿನ್ನುವ ಮನುಷ್ಯನು 
ಕಾಗೆಗೆ ಸಮಾನನಾದವನು. ಅವನು ಪರಲೋಕದಲ್ಲಿ ಕ್ರಿಮಿ 
ಭೋಜನ ಎಂಬ ಕೀಳಾದ ನರಕದಲ್ಲಿ ಬೀಳುವನು. ಅಲ್ಲಿ ಒಂದು 
ಲಕ್ಷ ಯೋಜನ ಉದ್ದ-ಅಗಲದ ಒಂದು ಕ್ರಿಮಿಗಳ ಕುಂಡವಿದೆ. 
ಅದರಲ್ಲೇ ಅವನಿಗೂ ಕ್ರಿಮಿಯಾಗಿ ಇರಬೇಕಾಗುತ್ತದೆ. ಯಾರಿಗೂ 
ಕೊಡದೆ, ಹವನಮಾಡದೆ ತಿಂದ ದೋಷಗಳು, ಪಾಪಗಳ ಪ್ರಾಯ 
ಶ್ಚಿತ್ರವನ್ನು ಮಾಡಿಕೊಳ್ಳದ ಆ ಪಾಪಿಯ ದೋಷಗಳು ಶುದ್ಧವಾಗು 


.ವವರೆಗೆ ಅವನು ಅಲ್ಲೇ ಬಿದ್ದುಕೊಂಡು ಕಷ್ಟ ಅನುಭವಿಸಬೇಕಾ 


ಗುತ್ತದೆ. ಅಲ್ಲಿಕ್ರಿಮಿಗಳು ಅವನನ್ನು ಕಿತ್ತು ತಿನ್ನುತ್ತಿರುತ್ತವೆ. ॥ ೧೮ 
ಈ ಲೋಕದಲ್ಲಿ ಆಪತ್ಯಾಲವಿದ್ದರೂ ಬ್ರಾಹ್ಮಣನಿಗೆ ಸೇರಿದ ಅಥವಾ 
ಇತರರಿಗೆ ಸೇರಿದ ಚಿನ್ನ-ರತ್ನಾದಿಗಳನ್ನು ಕಳ್ಳತನದಿಂದಾಗಲೀ, 
ಬಲಾತ್ಕಾರದಿಂದಾಗಲೀ ಕಿತ್ತುಕೊಳ್ಳುವವನನ್ನು ಸತ್ತಮೇಲೆ ಯಮ 
ದೂತರು ಸಂದಂಶವೆಂಬ ನರಕಕ್ಕೆ ಕೊಂಡುಹೋಗಿ ಕಾದಕಬ್ಬಿಣದ 
ಗುಂಡುಗಳಿಂದ ಸುಡುತ್ತಾ ಸಂದಂಶವೆಂಬ ಮುಳ್ಳುಗಳಿಂದ ಅವನ 


26 ಅಧ್ಯಾಯ] 


ಪಂಚಮ ಸೃಂಧ 


611 


ಯೋಷಿದಭಿಗಚ್ಛತಿ ತಾವಮುತ್ರ ಕಶಯಾ ತಾಡಯಂತ- 
ಸಿಗ್ಗಯಾ ಸೂರ್ಮಾ ಲೋಹಮಯ್ಯಾ ಪುರುಷಮಾ- 
ಲಿಂಗಯಂತಿ ಸ್ಪಿಯಂ ಚ ಪುರುಷರೂಪಯಾ ಸೂರ್ಮ್ಯಾ 
॥ ೨೦॥ ಯಸ್ಸಿಹ ವೈ ಸರ್ವಾಭಿಗ- ಮಸ್ತಮಮುತ್ರ 
ನಿರಯೇ ವರ್ತಮಾನಂ ವಜ್ರಕಂಟಕಶಾಲ್ಗಲೀಮಾ ರೋಪ್ಯ 
ನಿಷ್ಕರ್ಷಂತಿ ॥ ೨೧ ॥ 


ಯೇ ತ್ವಿಹ 
ಅಪಾಖಂಡಾ ಧರ್ಮಸೇತೂನ್‌ ಭಿಂದಂತಿ ತೇ ಸಂಪರೇತ್ಯ 
ವೈತರಣ್ಯಾಂ ನಿಪತಂತಿ ಭಿನ್ನಮರ್ಯಾದಾಸ್ತಸ್ಯಾಂ ನಿರಯ- 
ಪರಿಖಾಭೂತಾಯಾಂ ಯಾದೋಗಣ್ಯರಿತ- 
ಸತೋ ಭಕ್ತ್ಯಮಾಣಾ ಆತ್ಮನಾ ನ ವಿಯುಜ್ಯಮಾನಾಶ್ಚಾ- 
ಸುಭಿರುಹ್ಯಮಾನಾಃ ಸ್ವಾಘೇನ ಕರ್ಮಪಾಕಮನು- 
ಸ್ಮರಂತೋ ವಿಣ್ಣೂತ್ರಪೂಯಶೋಣಿತಕೇಶನಖಾಸ್ಥಿಮೇ- 
ದೋಮಾಂಸವಸಾವಾಹಿನ್ಯಾಮುಪತಪ್ಯಂತೇ ॥ ೨೨ ॥ 


ರಾಜನ್ಯಾ ರಾಜಪುರುಷಾ ವಾ 


ನದ್ಯಾಂ 


ಯೇ ತ್ವಿಹ ವೈ ವೃಷಲೀಪತಯೋ ನಷ್ಟಕೌಚಾಚಾರ- 
ನಿಯಮಾಸ್ಪೃಕ್ಷಲಜ್ಞಾ ಪಶುಚರ್ಯಾಂ ಚರಂತಿ ತೇ ಚಾಪಿ 
ಪ್ರೇತ್ಯ ಪೂಯವಿಣ್ಯೂತ್ರಶ್ಲೆಷ್ಠಮಲಾಪೂರ್ಣಾರ್ಣವೇ 
ವಿಪತಂತಿ ತದೇವಾತಿಬೀಭತಿತಮಶ್ನಂತಿ ॥ ೨೩ ॥ ಯೇ ತ್ವಿಹ 
ವೈ ಶ್ವಗರ್ದಭಪತಯೋ ಬ್ರಾಹ್ಮಣಾದಯೋ ಮೃಗಯಾ- 
ವಿಹಾರಾ ಅತೀರ್ಥೆ ಚ ಮೃಗಾನ್ನಿಪುಂತಿ ತಾನಪಿ ಸಂಪರೇ- 
ತಾಂಲ್ಲಕ್ಷ್ಯಭೂತಾನ್ಯಮಪುರುಷಾ ಇಷುಭಿರ್ವಿಧ್ಯಂತಿ ॥ ೨೪ ॥ 


ಯೇ ತ್ವಿಹ ವೈ ದಾಂಭಿಕಾ ದಂಭಯಜ್ಞೇಷು 
ಪಶೂನ್ವಿಶಸಂತಿ ತಾನಮುಷ್ಠಿಲ್ಲೋಕೇ ವೈಶಸೇ ನರಕೇ 
ಪತಿತಾನ್ನಿರಯಪತಯೋ ಯಾತಯಿತ್ವಾವಿಶಸಂತಿ ॥ ೨೫ ॥ 
ಯಸ್ಸಿಹ ವೈ ಸವರ್ಣಾಂ ಭಾರ್ಯಾಂ ದ್ವಿಜೋ ರೇತಃ 
ಪಾಯಯತಿ ಕಾಮಮೋಜಹಿತಸ್ತಂ ಪಾಪಕೃತಮಮುತ್ರ 


ಚರ್ಮವನ್ನು ಚುಚ್ಚುವರು. ॥ ೧೯॥ ಈ ಲೋಕದಲ್ಲಿ ಸೇರಬಾರದ 
ಹೆಂಗಸಿನೊಡನೆ ಪುರುಷನು ರಮಿಸಿದರೆ ಅಥವಾ ಸೇರಬಾರದ 
ಗಂಡಸಿನೊಡನೆ ಹೆಂಗಸು ರಮಿಸಿದರೆ ಯಮದೂತರು ಆ 
ವ್ಯಭಿಚಾರಿಗಳನ್ನು ತಪ್ರಸೂರ್ಮಿ ಎಂಬ ನರಕಕ್ಕೆ ಕೊಂಡುಹೋಗಿ 
ಅಲ್ಲಿ ಅವರನ್ನು ಚಾವಟಿಯಿಂದ ಹೊಡೆಯುತ್ತಾರೆ. ಪುರುಷನಿಗೆ 
ಕಾದಕಬ್ಬಿಣದ ಸ್ತ್ರೀಬೊಂಬೆಯನ್ನು ಶೃ ಸ್ತ್ರೀಗೆ ಕಾದ ಕಬ್ಬಿಣದ ಪುರುಷ 
ಬೊಂಬೆಯನ್ನು ಅಷ್ಪಿಕೊಳ್ಳಬೇಕಾಗುತ್ತದೆ. ॥ ೨೦ ॥ ಈ ಲೋಕ 
ದಲ್ಲಿ ಪಶುಗಳೇ ಮುಂತಾದ ಎಲ್ಲರೊಂದಿಗೆ ವ್ಯಭಿಚಾರಮಾಡು 
ವವನನ್ನು ಸತ್ತಬಳಿಕ ಯಮದೂತರು "ವಜ್ರಕಂಟಕಶಾಲ್ಡಲೀ' ಎಂಬ 
ನರಕದಲ್ಲಿ ಕೆಡಹುವರು. ಅಲ್ಲಿ ಆತನನ್ನು ವಜ್ರದಂತೆ ಕಠೋರವಾದ 
ಮುಳ್ಳುಗಳುಳ್ಳ ಬುರುಗದ ಮೇಲಕ್ಕೆ ಏರಿಸಿ ಅಲ್ಲಿಂದ ಸೆಳೆದಾಡು 
ವರು. ॥ ೨೧॥ 

ಈ ಲೋಕದಲ್ಲಿ ಶ್ರೇಷ್ಠಕುಲದಲ್ಲಿ ಹುಟ್ಟಿದ ರಾಜನಾಗಲೀ, 
ರಾಜನ ಅಧಿಕಾರಿಯಾಗಲೀ ನಾಸ್ತಿಕನಾಗಿ ಧರ್ಮಮರ್ಯಾದೆ 
ಯನ್ನು ಮೀರಿ ನಡೆಯುವವರು ಸತ್ತಮೇಲೆ ವೈತರಣೀ ನದಿಯಲ್ಲಿ 
ಎಸೆಯಲಡುತ್ತಾರೆ. ಮಲ, ಮೂತ್ರ, ಕೀವು, ರಕ್ತ, ಕೂದಲು, 
ಉಗುರು, ಮೂಳೆ, ಕೊಬ್ಬು, ಮಾಂಸ, ಮಜ್ಜೆಗಳೇ ಮುಂತಾದ 
ಕೊಳಕು ಪದಾರ್ಥಗಳಿಂದ ತುಂಬಿ ನರಕಗಳ ಕೂಪದಂತೆ ಇರುವ 
ಆ ನದಿಯಲ್ಲಿ ಮುಳುಗಿದ ಅವನನ್ನು ಅಲ್ಲಿರುವ ಜಲಚರಪ್ರಾಣಿ 
ಗಳು ಕಚ್ಚಿ ತಿನ್ನುತ್ತವೆ. ಅದರಿಂದ ಎಷ್ಟೇ ಹಿಂಸೆಯುಂಟಾಗುತ್ತಿದ್ದರೂ 
ಅವರಿಗೆ ದೇಹವು ಬಿಟ್ಟುಹೋಗುವುದಿಲ್ಲ ಪಾಪದ ಕಾರಣದಿಂದ 
ಪ್ರಾಣಗಳು ಅದನ್ನು ಧರಿಸಿಕೊಂಡಿರುತ್ತವೆ. ಅವನು ಆ ದುರ್ಗತಿ 
ಯನ್ನು ತನ್ನ ಪಾಪದ ಫಲವೆಂದು ತಿಳಿದುಕೊಂಡು ಮನಸಿನಲ್ಲೇ 
ಕೊರಗುತ್ತಿರುವನು. ॥ ೨೨ ॥ ಯಾರು ಶೌಚ-ಆಚಾರಗಳ ನಿಯ 
ಮಗಳನ್ನು ತೊರೆದು, ನಾಚಿಕೆಯನ್ನು ಬಿಟ್ಟು ಈ ಲೋಕದಲ್ಲಿ 
ಅಧಮವರ್ಣದ ಸ್ವ್ರೀಯನ್ನು ಮದುವೆಯಾಗಿ ಪಶುಗಳಂತೆ ಆಚರಿ 
ಸುತ್ತಾರೋ ಅವರೂ ಕೂಡ ಸತ್ತನಂತರ ಕೀವು, ಮಲ-ಮೂತ್ರ 
ಮತ್ತು ಶ್ಲೇಷ್ಠಗಳಿಂದ ತುಂಬಿದ ಪುಯೋದವೆಂಬ ಸಮುದ್ರದಲ್ಲಿ 
ಬಿದ್ದು ಆ ಅತ್ಯಂತ ಹೇಯವಾದ ಪದಾರ್ಥಗಳನ್ನೇ ತಿನ್ನುತ್ತಾರೆ. 
i ೨೩ ॥ ಈ "ಲೋಕದಲ್ಲಿ ಬ್ರಾಹ್ಮಣಾದಿ ಉಚ್ಚವರ್ಣದ ಜನರು 
ನಾಯಿ ಅಥವಾ ಕತ್ತೆಯನ್ನು ಸ ಸಾಕುವವರನ್ನು ಮತ್ತು ಬೇಟೆಯಾಡು 
ವುದರಲ್ಲೇ ತೊಡಗಿರುವವರನ್ನು, ಶಾಸ್ತ್ರ ವಿರುದ್ಧವಾಗಿ ಪಶು 
ಗಳನ್ನು ವಧಿಸುವವರನ್ನು ಸತ್ರಬಳಿಕ ್ರಾಣರೋಧೆ' ಎಂಬ 
ನರಕದಲ್ಲಿ ಹಾಕಿಬಿಡುತ್ತಾರೆ. ಆಲ್ಲಿ ಯಮದೂತರು ಅವನನ್ನು 
ಗುರಿಯಾಗಿಸಿ ಬಾಣಗಳಿಂದ ಹೊಡೆಯುವರು. ॥ ೨೪॥ 

ಈ ಲೋಕದಲ್ಲಿ ದಾಂಭಿಕರಾಗಿ ಪಾಷಂಡಯಜ್ಞಗಳಲ್ಲಿ 
ಪಶುಗಳನ್ನು ವಧಿಸುವವರನ್ನು ಪರಲೋಕದಲ್ಲಿ ವೈಶಸ (ವಿಶಸನೈ 
ಎಂಬ ನರಕ್ಕೆ ಹಾಕಿ, ಅಲ್ಲಿಯ ಅಧಿಕಾರಿಗಳು ಬಗೆ-ಬಗೆಯಾಗಿ 

ಸೆಪಡಿಸುವರು. ॥ ೨೫ ॥ ಕಾಮಾತುರನಾದ ದ್ವಿಜನು ತನ್ನ 
ಸತವ ಹೆಂಡತಿಗೆ ತನ್ನ ರೇತಸನ್ನು ಕುಡಿಸುವನೋ ಆ ಪಾಪಿ 
ಯನ್ನು ಮೃತನಾದ ಬಳಿಕ ಯಮದೊತರು ರೇತಸಿನಿಂದ ತುಂಬಿದ 
ಲಾಲಾಭಕ್ಕವೆಂಬ ನದಿಯಲ್ಲಿ ಕೆಡಹಿ ಅವನಿಗೆ ರೇತಸನ್ನೇ ಕುಡಿಸು 


612 


ರೇತಃ ಕುಲ್ಯಾಯಾಂ ಪಾತಯಿತ್ವಾ ರೇತಃ ಸಂಪಾಯ- 
ಯಂತಿ ॥ ೨೬ ॥ ಯೇ ತ್ವಿಹ ವೈ ದಸ್ಯವೋಗ್ಲಿದಾ ಗರದಾ 
ಗ್ರಾಮಾನಾರ್ಥಾನ್ವಾ ವಿಲುಂಪಂತಿ ರಾಜಾನೋ ರಾಜ 
ಭಟಾ ವಾ ತಾಂಶ್ನಾಪಿ ಹಿ ಪರೇತ್ಯ ಯಮದೂತಾ 
ವಜ್ರದಂಷ್ಟಾಃ ಶ್ವಾನಃ ಸಪ್ಪಶತಾನಿ ವಿಂಶತಿಶ್ಚ ಸರಭಸಂ 
ಖಾದಂತಿ ॥ ೨೭ ॥ ಯಸ್ಸಿಹ ವಾ ಅನೃತಂ ವದತಿ ಸಾಕೇ 
ದ್ರವ್ಯವಿನಿಮಯೇ ದಾನೇ ವಾ ಕಥಂಚಿತ್ತ ವೈ ಪ್ರೇತ್ಯ 
ನರಕೇ5ವೀಚಿಮತ್ಕಧಃಶಿರಾ ನಿರವಕಾಶೇ ಯೋಜನಶ- 
ತೋಚ್ಛಾಯಾದ್ಧಿರಿಮೂರ್ಧ್ಯ: ಸಂಪಾತ್ಯತೇ ಯತ್ರ 
ಜಲಮಿವ ಸ್ಥಲಮಶ್ನಪೃಷ್ಠಮವಭಾಸತೇ ತದವೀಚಿಮತ್ತಿ- 
ಲಶೋ ವೀಶೀರ್ಯಮಾಣಶರೀರೋ ನ ಮ್ರಿಯಮಾಣಃ 
ಪುನರಾರೋಪಿತೋ ನಿಪತತಿ ॥ ೨೮ ॥ 


ಯಸ್ಸ್ಲಿಹ ವೈ ವಿಪ್ರೋ ರಾಜನ್ಯೋ ವೈಶ್ಯೋ ವಾ 
ಸೋಮಪೀಥಸ್ತತ್ಕಲತ್ರಂ ವಾ ಸುರಾಂ ವ್ರತಸ್ಥೋತಪಿ ವಾ 
ಪಿಬತಿ ಪ್ರಮಾದತಸ್ತೇಷಾಂ ನಿರಯಂ ನೀತಾನಾಮುರಸಿ 
ಪದಾ$sಕ್ರಮ್ಯಾಸ್ಕೇ ವಹ್ನಿನಾ ದ್ರವಮಾಣಂ ಕಾರ್ಷ್ಲಾ- 
ಯಸಂ ನಿಷಿಂಚಂತಿ ॥ ೨೯ ॥ 


ಅಥ ಚ ಯಸ್ಲಿಹ ವಾ ಆತ್ಮಸಂಭಾವನೇನ 
ಸ್ವಯಮಧಮೋ ಜನ್ಮತಪೋವಿದ್ಯಾಚಾರವರ್ಣಾಶ್ರಮ- 
ವತೋ ವರೀಯಸೋ ನ ಬಹು ಮನ್ಯೇತ ಸ ಮೃತಕ ಏವ 
ಮೃತ್ವಾ ಕ್ಹಾರಕರ್ದಮೇ ನಿರಯೇಕವಾಕ್‌ ಶಿರಾ ನಿಪಾತಿತೋ 
ದುರಂತಾ ಯಾತನಾ ಹ್ಯಶ್ನುತೇ ॥। ೩೦ ॥ 


ಯೇ ತ್ಲಿಹ ವೈ ಪುರುಷಾಃ ಪುರುಷಮೇಧೇನ ಯಜಂತೇ 
ಯಾಶ್ಚ ಸ್ವಿಯೋ ನೃಪಶೂನ್‌ ಖಾದಂತಿ ತಾಂಶ್ಚತೇ ಪಶವ ಇವ 
ನಿಹತಾ ಯಮಸದನೇ ಯಾತಯಂತೋ ರಕ್ಷೋಗಣಾಃ 
ಸೌನಿಕಾ ಇವ ಸ್ವಧಿತಿನಾವದಾಯಾಸ್ಫಕ್ಕಿಬಂತಿ ನೃತ್ಯಂತಿ 
ಚ ಗಾಯಂತಿ ಚ ಹೃಷ್ಯಮಾಣಾ ಯಥೇಹ ಪುರು- 
ಷಾದಾಃ॥ ೩೧ ॥ ಯೇ ತ್ವಿಹ ವಾ ಅನಾಗಸೋತರಣ್ಯೇ 
ವೈಶ್ರಂಭಕೈರುಪಸೃತಾನುಪವಿಶ್ರಂಭಯ್ಯ 


ಗ್ರಾಮೇ ವಾ 


ಶ್ರೀಮದ್ಭಾಗವತ 


[ ಅಧ್ಯಾಯ 26 


ವರು. ॥ ೨೬ ॥ ಯಾವನಾದರೂ ರಾಜನಾಗಲೀ, ಅವನ ಅಧಿ 
ಕಾರಿಯಾಗಲೀ, ಅಥವಾ ಕಳ್ಳನಾಗಲೀ ಈ ಲೋಕದಲ್ಲಿ ಮನೆಗೆ 
ಬೆಂಕಿಹಚ್ಚುವುದು, ಮತ್ತೊಬ್ಬರಿಗೆ ವಿಷವುಣಿಸುವುದು, ಊರನ್ನು 
ಅಥವಾ ವ್ಯಾಪಾರಿಗಳನ್ನು ಲೂಟಿಮಾಡುವುದು ಮುಂತಾದ 
ಪಾತಕಗಳನ್ನು ಮಾಡಿದವರನ್ನು ಮರಣಾನುತರ ಸಾರಮೇಯಾ 
ದನವೆಂಬ ನರಕದಲ್ಲಿ ಯಮದೂತರು, ವಜ್ರದಂತೆ ಕೋರೆದಾಡೆ 
ಗಳುಳ್ಳ ಏಳುನೂರ ಇಪ್ಪತ್ತು ನಾಯಿಗಳಾಗಿ ಬಹಳ ಕ್ರೋಧದಿಂದ 
ಕಿತ್ತು ತಿನ್ನುವರು. ॥ ೨೭ ॥ ಈ ಲೋಕದಲ್ಲಿ ಸಾಕ್ಷಿ ಹೇಳುವಾಗ, 
ವ್ಯಾಪಾರದಲ್ಲಿ ಅಥವಾ ದಾನಕೊಡುವಾಗ ಸುಳ್ಳು ಹೇಳುವವನು 
ಸತ್ತಮೇಲೆ ಆಧಾರರಹಿತವಾದ ಅವೀಚಿಮಾನ್‌ ಎಂಬ ನರಕದಲ್ಲಿ 
ಬೀಳುತ್ತಾನೆ. ಅಲ್ಲಿ ಅವನನ್ನು ನೂರುಯೋಜನ ಎತ್ತರವಾದ 
ಪರ್ವತದ ತುದಿಯಿಂದ ತಲೆಕೆಳಗಾಗಿಸಿ ಬೀಳಿಸುವರು. ಆ ನರಕದ 
ಭೂಮಿಯು ನೀರಿನಂತೆ ಕಂಡುಬರುತ್ತದೆ. ಅದರಿಂದ ಇದನ್ನು 
ಅವೀಚಿಮಾನ್‌ ಎಂದು ಹೇಳುತ್ತಾರೆ. ಅಲ್ಲಿ ಬೀಳಿಸಿದಾಗ ಅವನ 
ಶರೀರವು ಚೂರು-ಚೂರಾದರೂ ಪ್ರಾಣಗಳು ಹೋಗುವುದಿಲ್ಲ 
ಅದರಿಂದ ಅವನನ್ನು ಪದೇ-ಪದೇ ಮೇಲಕ್ಕೆ ಕೊಂಡುಹೋಗಿ 
ಬೀಳಿಸುವರು. ॥ ೨೮ ॥ ಬ್ರಾಹ್ಮಣನಾಗಲೀ, ಬ್ರಾಹ್ಮಣಿಯಾಗಲೀ 
ಅಥವಾ ವ್ರತದಲ್ಲಿರುವವನಾಗಲೀ, ಬೇರೆ ಯಾವನೇ ಪ್ರಮಾದವಶ 
ನಾಗಿ ಮದ್ಯಪಾನ ಮಾಡಿದರೆ, ಕ್ಷತ್ತಿಯನು ಅಥವಾ ವೈಶ್ಯನು 
ಸೋಮಪಾನ ಮಾಡಿದರೆ ಇವರನ್ನು ಯಮದೂತರು ಅಯಃಪಾನ 
ವೆಂಬ ನರಕಕ್ಕೆ ಕೊಂಡುಹೋಗಿ, ಅವನ ಎದೆಯಮೇಲೆ ಕಾಲನ್ನಿಟ್ಟು 
ಅವನ ಬಾಯಲ್ಲಿ ಬೆಂಕಿಯಲ್ಲಿ ಕರಗಿಸಿದ ಕಬ್ಬಿಣದ ರಸವನ್ನು 
ಹುಯ್ಯುವರು. ॥ ೨೯ ॥ ತಾನು ಅಧಮನಾಗಿದ್ದರೂ ತನ್ನನ್ನು 
ಉತ್ತಮನೆಂದು ಭಾವಿಸಿಕೊಂಡು ಜನ್ಯ ತಪಸ್ಸು ವಿದ್ಯೆ, ಅಚರಣೆ, 
ವರ್ಣ, ಆಶ್ರಮ ಇವುಗಳಲ್ಲಿ ತನಗಿಂತ ಉತ್ತಮರಾದವರನ್ನು 
ವಿಶೇಷವಾಗಿ ಗೌರವಿಸದಿರುವವನು ಬದುಕಿದ್ದರೂ ಸತ್ತವನಂತೆ 
ತಿಳಿಯಬೇಕು. ಸತ್ತಮೇಲೆ ಅವನನ್ನು ಕ್ಹಾರಕರ್ದಮವೆಂಬ ನರಕ 
ದಲ್ಲಿ ತಲೆಕೆಳಗಾಗಿ ಬೀಳಿಸುತ್ತಾರೆ. ಅವನಿಗೆ ಅಲ್ಲಿ ಅನಂತ ಪೀಡೆ 


"ಗಳನ್ನು ಭೋಗಿಸಬೇಕಾಗುತ್ತದೆ. ॥ ೩೦ ॥ 


ಈ ಲೋಕದಲ್ಲಿ ನರಮೇಧವೇ ಮುಂತಾದವುಗಳ ಮೂಲಕ 
ಭೈರವ, ಯಕ್ಷ ರಾಕ್ಸಸ ಮುಂತಾದವರನ್ನು ಪೂಜಿಸುವವರಿಗೆ, 
ಸ್ತ್ರೀಯು ಪಶುವಿನಂತೆ ಪುರುಷನನ್ನು ತಿನ್ನುವವಳಿಗೆ - ಪಶುಗಳಂತೆ 
ಸತ್ತುಹೋದ ಆ ಪುರುಷರು ಯಮಲೋಕದಲ್ಲಿ ರಾಕ್ಷನರಾಗಿ 
ಬಗೆ-ಬಗೆಯ ಕಷ್ಟಗಳನ್ನು ಕೊಡುತ್ತಾರೆ ಮತ್ತು ರಕ್ಟೋಗಣ 
ಭೋಜನವೆಂಬ ನರಕದಲ್ಲಿ ಕಟುಕರಂತೆ ಅವರನ್ನು ಕೊಡಲಿಯಿಂದ 
ಕತ್ತರಿಸಿ ಅವನ ರಕ್ತವನ್ನು ಕುಡಿಯುತ್ತಾರೆ. ಆ ಮಾಂಸವನ್ನು 
ತಿನ್ನುವವರು ಈ ಲೋಕದಲ್ಲಿ ಮಾಂಸಭಕ್ಷಣದಿಂದ ಆನಂದಿತ 
ರಾದಂತೆ, ಆ ರಾಕ್ಷಸರು ಅವನ ರಕ್ತವನ್ನು ಕುಡಿದು ಆನಂದಿತರಾಗಿ 
ಹಾಡುತ್ತಾ-ಕುಣಿಯುತ್ತಾ ಇರುತ್ತಾರೆ. ॥ ೩೧ ॥ ಈ ಲೋಕದಲ್ಲಿ 
ಬದುಕಬೇಕೆಂದಿರುವ ಅರಣ್ಯದ ಅಥವಾ ಊರಿನ ನಿರಪರಾಧಿ 
ಗಳಾದ ಪ್ರಾಣಿಗಳನ್ನು ಬಗೆ-ಬಗೆಯ ಉಪಾಯಗಳಿಂದ ತಮ್ಮ 
ಬಳಿಗೆ ಬರಮಾಡಿಕೊಂಡು ಆ ಪ್ರಾಣಿಗಳನ್ನು ಶೂಲಕ್ಕೇರಿಸಿ ಅಥವಾ 


26 ಅಧ್ಯಾಯ] 


ಪಂಚಮ ಸೃಂಧ 


613 


ಜಿಜೀವಿಷೂನ್‌ ಶೂಲಸೂತ್ರಾದಿಷೂಪಪ್ರೋತಾನ್‌ ಕ್ರೀಡ- 
ನಕತಯಾ ಯಾತಯಂತಿ ತೇಠಪಿ ಚ ಪ್ರೇತ್ಯ ಯಮ 
ಯಾತನಾಸು ಶೂಲಾದಿಷು ಪ್ರೋತಾತ್ಮಾನಃ ಕುತ್ತಡ್ವಾಂ 
ಚಾಭಿಹತಾಃ ಕಂಕವಟಾದಿಭಿಶ್ಚೇತಸ್ತತಸ್ತಿಗೃತ್ಳಂಡೈರಾಹನ್ಯ- 
ಮಾನಾ ಆತ್ಮಶಮಲಂ ಸ್ಥರಂತಿ ॥ ೩೨ ॥ 

ಯೇ ತ್ವಿಹ ವೈ ಭೂತಾನ್ಯುದ್ವೇಜಯಂತಿ ನರಾ 
ಉಲ್ಬಣಸ್ವಭಾವಾ ಯಥಾ ದಂದಶೂಕಾಸ್ಟೇತಪಿ ಪ್ರೇತ್ಯ 
ನರಕೇ ದಂದಶೂಕಾಖ್ಯೇ ನಿಪತಂತಿ ಯತ್ರ ನೃಪ ದಂದ- 
ಶೂಕಾಃ ಪಂಚಮುಖಾಃ ಸಪ್ತಮುಖಾ ಉಪಸೃತ್ಯ ಗ್ರಸಂತಿ 
ಯಥಾ ಬಿಲೇಶಯಾನ್‌ ॥ ೩೩ ॥ ಯೇತ್ಲಿಹವಾ ಅಂಧಾ- 
ವಟಕುಸೂಲಗುಹಾದಿಷು ಭೂತಾನಿ ನಿರುಂಧಂತಿ ತಥಾ- 
ಮುತ್ತ ತೇಷ್ಟೇವೋಪವೇಶ್ಯ ಸಗರೇಣ ವಹ್ನಿನಾ ಧೂಮೇನ 
ನಿರುಂಧಂತಿ ॥ ೩೪ ॥ 

ಯಸ್ಸಿ ೫ ವಾ ಅತಿಥೀನಭ್ಯಾಗತಾನ್ವಾ ಗೃಹಪತಿರಸಕೃ- 
ದುಪಗತಮನ್ಯುರ್ದಿಧಕ್ಷುರಿವ ಪಾಪೇನ ಚಕ್ಷುಷಾ ನಿರೀಕ್ದತೇ 
ತಸ್ಯ ಚಾಪಿ ನಿರಯೇ ಪಾಪದೃಷ್ಟೇರಕ್ಷಿಣೀ ವಜ್ರತುಂಡಾ 
ಗೃಧ್ರಾಃ ಕಂಕಕಾಕವಟಾದಯಃ ಪ್ರಸಹ್ಯೋರುಬಲಾದು- 
ತ್ಪಾಟಯಂತಿ ॥ ೩೫ ॥ 

ಯಸ್ಸಿ F ವಾ ಆಢ್ಯಾಭಿಮತಿರಹಂಕೃತಿಸಿರ್ಯಕ್ಕೇಕ್ಟಣ: 
ಸರ್ವತೋ ಇಭಿವಿಶಂಕೀ ಅರ್ಥವ್ಯಯನಾಶಚಿಂತಯಾ 
ಪರಿಶುಷ್ಯಮಾಣಹೃದಯವದನೋ ನಿರ್ವತಿಮನವ- 
ಗತೋ ಗ್ರಹ ಇವಾರ್ಥಮಭಿರಕ್ಸತಿ ಸ ಚಾಪಿ ಪ್ರೇತ್ಯ 
ತದುತ್ಬಾದನೋತ್ಕರ್ಷಣಸಂರಕ್ಷಣಶಮಲಗ್ರಹಃ ಸೂಚೀ- 
ಮುಖೇ ನರಕೇ ನಿಪತತಿ ಯತ್ರ ಹ ವಿತ್ತಗ್ರಹಂ ಪಾಪ- 
ಪುರುಷಂ ಧರ್ಮರಾಜಪುರುಷಾ ವಾಯಕಾ ಇವ ಸರ್ವ- 
ತೋತಂಗೇಷು ಸೂತೈೈಃ ಪರಿವಯಂತಿ ॥ ೩೬ ॥ 

ಏವಂವಿಧಾ ನರಕಾ ಯಮಾಲಯೇ ಸಂತಿ ಶತಶಃ 
ಸಹಸ್ರಶಸ್ತೇಷು ಸರ್ವೇಷು ಚ ಸರ್ವ ಏವಾಧರ್ಮ- 
ವರ್ತಿನೋ ಯೇ ಕೇಚಿದಿಹೋದಿತಾ ಅನುದಿತಾಶ್ಚಾವ- 
ನಿಪತೇ ಪರ್ಯಾಯೇಣ ವಿಶಂತಿ ತಥೈವ ಧರ್ಮಾನು- 


ಹಗ್ಗದಿಂದ ಬಿಗಿದು ಆಟವಾಡುತ್ತಾ ಅವುಗಳಿಗೆ ನಾನಾರೀತಿಯ 
ಪೀಡೆಗಳನ್ನು ಕೊಡುವವರನ್ನೂ ಕೂಡ ಮರಣಾನಂತರ ಯಮ 
ಯಾತನೆಯನ್ನು ಕೊಡುವ “ಶೂಲಪ್ರೋತ'ವೆಂಬ ನರಕದಲ್ಲಿ 
ಶೂಲವೇ ಮುಂತಾದವುಗಳಿಗೆ ಪೋಣಿಸಿ ಅವರಿಗೆ ಚಿತ್ರಹಿಂಸೆ 
ಗಳನ್ನು ಕೊಡುವರು. ಹಸಿವು-ಬಾಯಾರಿಕೆಗಳಿಂದ ಸಂಕಟ 
ಪಡುವಾಗ ಮತ್ತು ಹದ್ದು ಗಿಡುಗಗಳೇ ಮುಂತಾದ ಹರಿತವಾದ 
ಕೊಕ್ಕುಗಳುಳ್ಳ ಭೀಕರವಾದ ನರಕದ ಹಕ್ಕಿಗಳಿಂದ ಕಚ್ಚಿ ತಿನ್ನುತ್ತಿರು 
ವಾಗ ತಾನು ಮಾಡಿದ ಎಲ್ಲ ಪಾಪಗಳು ನೆನಪಾಗುತ್ತವೆ. ॥ ೩೨ ॥ 
ಎಲೈ ರಾಜನೇ ! ಈ ಲೋಕದಲ್ಲಿ ಯಾರು ಸರ್ಪಗಳಂತೆ ಉಗ್ರ 
ಸ್ವಭಾವವುಳ್ಳವರು ಬೇರೆ ಜೀವಿಗಳಿಗೆ ಪೀಡೆಯನ್ನುಂಟು ಮಾಡು 
ತ್ತಾರೋ ಅವರು ಸತ್ತಮೇಲೆ ದಂದಶೂಕವೆಂಬ ನರಕದಲ್ಲಿ ಬೀಳು 
ವರು. ಅಲ್ಲಿ ಐದೈದು, ಏಳೇಳು ಹೆಡೆಗಳುಳ್ಳ ಸರ್ಪಗಳು ಅವನ 
ಬಳಿಗೆ ಬಂದು ಅವನನ್ನು ಇಲಿಯಂತೆ ನುಂಗಿಬಿಡುವುವು. ॥ ೩೩/ 
ಯಾರು ಇಲ್ಲಿ ಇತರ ಪ್ರಾಣಿಗಳನ್ನು ಕತ್ತಲೆಯ ಹಳ್ಳ-ಹಗೆವು- 
ಗುಹೆಗಳಲ್ಲಿ ಕೂಡಿಹಾಕುತ್ತಾರೋ ಅವರನ್ನು ಪರಲೋಕದಲ್ಲಿ 
ಯಮದೂತರು ಅಂತಹುದೇ ಕಗ್ಗತ್ತಲೆಯ ಸ್ಥಳದಲ್ಲಿ ಇರಿಸಿ ವಿಷ 
ಯುಕ್ತ ಹೊಗೆಯಿಂದ ಉಸಿರುಕಟ್ಟುವಂತೆ ಮಾಡುತ್ತಾರೆ. 
ಇದರಿಂದ ಈ ನರಕವನ್ನು ಅವಟನಿರೋಧ ಎಂದು ಹೇಳುತ್ತಾರೆ. 
॥ ೩೪ ॥ ಯಾವ ಗೃಹಸ್ಥನು ಮನೆಗೆ ಬಂದ ಅತಿಥಿ-ಅಭ್ಯಾಗತರನ್ನು 
ಪದೇ-ಪದೇ ಸುಟ್ಟುಬಿಡುವಂತೆ ಕುಟಿಲತೆಯಿಂದ ಅವರತ್ತ ಸಿಟ್ಟ 
ನಿಂದ ನೋಡುತ್ತಾನೋ ಅವನು ನರಕಕ್ಕೆ ಹೋದಾಗ ಆ ಪಾಪದ್ಭಷ್ಟಿ 
ಯುಳ್ಳ ಕಣ್ಣುಗಳನ್ನು ಗಿಡುಗ, ಹದ್ದು ಕಾಗೆ ಮುಂತಾದ ವಜ್ರದಂತೆ 
ಕೊಕ್ಕುಳ್ಳ ಪಕ್ಷಿಗಳು ಬಲವಂತವಾಗಿ ಕಿತ್ತುಬಿಡುವರು. ಈ ನರಕವನ್ನು 
ಪರ್ಯಾವರ್ತನವೆಂದು ಹೇಳುತ್ತಾರೆ. ॥ ೩೫ ॥ ಈ ಲೋಕದಲ್ಲಿ 
ಕೆಲವು ವ್ಯಕ್ತಿಗಳು ತಮ್ಮನ್ನು ದೊಡ್ಡ ಶ್ರೀಮಂತರೆಂದು ತಿಳಿದು 
ಕೊಂಡು ದುರಭಿಮಾನದಿಂದ ಎಲ್ಲರನ್ನು ವಕ್ತದೃಷ್ಟಿಯಿಂದ ನೋಡು 
ತ್ತಾರೆ ಮತ್ತು ಎಲ್ಲರ ಮೇಲೂ ಸಂಶಯಪಡುತ್ತಾರೆ. ಹಣವು 
ಖರ್ಚಾಯಿತಲ್ಲಾ! ನಾಶವಾಗಿ ಹೋಯಿತಲ್ಲ! ಎಂಬ ಚಿಂತೆ 
ಯಿಂದ ಮನಸ್ಸು ಮುಖಗಳು ಒಣಗಿ ಹೋದವರಾಗಿ ಸ್ವಲ್ಪವೂ 
ನೆಮ್ಮದಿಯಿಲ್ಲದೆ ಯಕ್ಷರಂತೆ ಹಣದ ರಕ್ಷಣೆಯಲ್ಲೇ ಆಸಕ್ತರಾಗಿರು 
ತ್ತಾರೆ. ಹಣದ ಸಂಪಾದನೆ, ಹಣವನ್ನು ಹೆಚ್ಚಿಸುವಿಕೆ, ಉಳಿಸುವಿಕೆ 
ಮುಂತಾದವುಗಳಿಗಾಗಿ ಬಗೆ-ಬಗೆಯ ಪಾಪಗಳನ್ನು ಮಾಡುತ್ತಾ 
ಇರುತ್ತಾರೆ. ಇಂತಹ ನರಾಧಮರು ಸತ್ತನಂತರ ಸೂಚೀ ಮುಖ 
ವೆಂಬ ನರಕದಲ್ಲಿ ಬೀಳುತ್ತಾರೆ. ಅಲ್ಲಿ ಆ ಅರ್ಧಪಿಶಾಚಿಯಾದ 
ಪಾಪಿಯ ಸರ್ವಾಂಗಗಳನ್ನು ಯಮದೂತರು ದರ್ಜಿಗಳಂತೆ 
ಸೂಜಿಯಿಂದ ಚುಚ್ಚಿ ದಾರಗಳಿಂದ ಹೊಲಿಯುವರು. ॥ ೩೬ ॥ 
ರಾಜೇಂದ್ರನೇ ! ಯಮಲೋಕದಲ್ಲಿ ಇದೇ ಪ್ರಕಾರದ ನೂರಾರು, 
ಸಾವಿರಾರು ನರಕಗಳಿವೆ. ಅವುಗಳಲ್ಲಿ ಯಾವುದನ್ನು ಇಲ್ಲಿ ಉಲ್ಲೇಖಿ 
ಸಲಟಿದೆಯೋ, ಯಾವುದರ ಕುರಿತು ಏನೂ ಹೇಳಲಿಲ್ಲವೋ 
ಅವೆಲವುಗಳಲ್ಲಿ ಎಲ್ಲ ಅಧರ್ಮಪರಾಯಣ ಜೀವರು ತಮ್ಮ ಕರ್ಮ 
ಗಳನುಸಾರವಾಗಿ ಮತ್ತೆ-ಮತ್ತೆ ಹೋಗುತ್ತಿರುತ್ತಾರೆ. ಹೀಗೆಯೇ 
ಧರ್ಮಾತ್ಮರಾದ ಜನರು ಸ್ವರ್ಗಾದಿಗಳಿಗೆ ಹೋಗುತ್ತಾರೆ. ಹೀಗೆ 


614 


ವರ್ತಿನ ಆತರತ್ರ ಇಹ ತು ಪುನರ್ಭವೇ ತ ಉಭಯ- 

ಶೇಷಾಭ್ಯಾಂ ನಿವಿಶಂತಿ ॥ ೩೭ ॥ 
ನಿವೃತ್ತಿಲಕ್ಷಣಮಾರ್ಗ 
ಏತಾವಾನೇವಾಂಡಕೋಶೋ ಯಶ್ಚತುರ್ದಶಧಾ ಪುರಾ- 
ಣೇಷು ವಿಕಲ್ಪಿತ ಉಪಗೀಯತೇ ಯತ್ತದ್ಧಗವತೋ ನಾರಾ- 
ಯಣಸ್ಯ ಸಾಕ್ಷಾನ್ಗಹಾಪುರುಷಸ್ಯ ಸ್ಥವಿಷ್ಠಂ ರೂಪ- 
ಮಾತ್ಮಮಾಯಾಗುಣಮಯಮನುವರ್ಣಿತಮಾದೃತಃ ಪಠತಿ 
ಶೃಣೋತಿ ಶ್ರಾವಯತಿ ಸ ಉಪಗೇಯಂ ಭಗವತಃ ಪರ- 
ಮಾತ್ಸನೋತಗ್ರಾಹ್ಯಮಪಿ ಶ್ರದ್ಧಾಭಕ್ತಿವಿಶುದ್ಧಬುದ್ಧಿರ್ವೇದ 
॥೩೮॥ 


ಆದಾವೇವ ವ್ಯಾಖ್ಯಾತಃ | 


ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ 
ರೂಪಂ ಭಗವತೋ 
ಸ್ಟೂಲೇ ನಿರ್ಜಿತಮಾತ್ಕಾನಂ ಶನೈಃ: 
ಸೂಕ್ತಂ ಧಿಯಾ ನಯೇದಿತಿ 


ಯತಿಃ | 


॥೩೯॥ 


ಭೂದ್ವೀಪವರ್ಷಸರಿದದ್ರಿನಭಃಸಮುದ್ರ- 
ಪಾತಾಲದಿಜ್ನರಕಭಾಗಣಲೋಕಸಂಸ್ಥಾ I 

ಗೀತಾ ಮಯಾ ತವ ನೃಪಾದ್ದುತಮೀಶ್ವಧಸ್ಯ 
ಸ್ಥೂಲಂ ವಪುಃ ಸಕಲಜೀವನಿಕಾಯಧಾಮ ॥ ೪೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 26 


ನರಕ ಮತ್ತು ಸ್ವರ್ಗದ ಭೋಗದಿಂದ ಇವರ ಹೆಚ್ಚಿನಂಶದ ಪಾಪ 
ಮತ್ತು ಪುಣ್ಯಗಳು ಕ್ಲೀಣವಾಗಿ ಹೋದಾಗ ಬಾಕಿ ಉಳಿದಿರುವ 
ಪುಣ್ಯಪಾಪರೂಪವಾದ ಕರ್ಮಗಳಂತೆ ಇವರು ಪುನಃ ಇದೇ 
ಲೋಕದಲ್ಲಿ ಹುಟ್ಟಲು ಮರಳುತ್ತಾರೆ. ॥ ೩೭॥ 

ಈ ಧರ್ಮ ಮತ್ತು ಅಧರ್ಮ ಎರಡರಿಂದಲೂ ವಿಲಕ್ಷಣವಾದ 
ನಿವೃತ್ತಿಮಾರ್ಗವನ್ನಾದರೋ ಮೊದಲಿಗೆ (ದ್ವಿತೀಯ ಸೃಂಧದಲ್ಲಿ 
ವರ್ಣಿಸಿ ಆಗಿದೆ. ಪುರಾಣಗಳಲ್ಲಿ ಸ ಭುವನಗಳ 
ರೂಪದಲ್ಲಿ ವರ್ಣಿತವಾದ ಬ್ರಹ್ಮಾಂಡಕೋಶವು ಇಷ್ಟೇ ಇದೆ. ಇದು 
ಸಾಕ್ಟಾತ್‌ ಪರಮಪುರುಷ ಶ್ರೀಮನ್ನಾರಾಯಣನ ಮಾಯೆಯ 
ಗುಣಗಳಿಂದ ಕೂಡಿದ ಅತ್ಯಂತ ಸ್ಥೂಲ ಸ್ವರೂಪವಾಗಿದೆ. ಇದರ 
ವರ್ಣನೆಯನ್ನು ನಾನು ಮಾಡಿರುವೆನು. ಪರಮಾತ್ಮಾ ಭಗವಂತನ 
ನಿರ್ಗುಣ ಸ್ವರೂಪವನ್ನು ಉಪನಿಷತ್ತುಗಳಲ್ಲಿ ವರ್ಣಿತವಾಗಿದ್ದರೂ 
ಮನ-ಬುದ್ಧಿಗಳು ತಲುಪಲಾರದಷ್ಟು ಹೊರಗಿದೆ ; ದೂರವಿದೆ. 
ಆದರೂ ಈ ಸ್ಥೂಲರೂಪದ ವರ್ಣನೆಯನ್ನು ಆದರದಿಂದ 
ಓದುವವನ, ಕೇಳುವವನ, ಹೇಳುವವನ ಬುದ್ಧಿಯು ಶ್ರದ್ಧೆ ಮತ್ತು 
ಭಕ್ತಿಯ ಕಾರಣದಿಂದ ಶುದ್ಧವಾಗುತ್ತದೆ ಮತ್ತು ಅವನು ಆ 
ಸೂಕ್ಷ್ಮರೂಪವನ್ನು ಕೂಡ ಅನುಭವಿಸಬಲ್ಲನು. ॥ ೩೮ ॥ 

ಯತಿಯಾದವನು ಭಗವಂತನ ಸ್ಥೂಲ ಮತ್ತು ಸೂಕ್ತ್ಮ ಎರಡೂ 
ರೂಪಗಳನ್ನು ಶ್ರವಣಿಸಿ ಮೊದಲಿಗೆ ಸ್ಥೂಲರೂಪದಲ್ಲಿ ಚಿತ್ತವನ್ನು 
ಸ್ಥಿರಗೊಳಿಸಬೇಕು. ಮತ್ತೆ ನಿಧಾನವಾಗಿ ಅಲ್ಲಿಂದ ತೊಡೆದು 
ಅದನ್ನು ಸೂಕ್ಷ್ಮದಲ್ಲಿ ತೊಡಗಿಸಬೇಕು. ॥ ೩೯ ॥ ಪರೀಕ್ಷಿತನೇ| 
ನಾನು-ನಿನಗೆ ಪೃಥಿವಿ, ಅದರ ಅಂತರ್ಗತ ದ್ವೀಪ, ವರ್ಷ, ನದಿ, 
ಪರ್ವತ, ಆಕಾಶ, ಸಮುದ್ರ, ಪಾತಾಳ, ದಿಕ್ಕುಗಳು, ನರಕ, 
ಜ್ಯೋತಿರ್ಗಣ ಮತ್ತು ಲೋಕಗಳ ಸ್ಥಿತಿಯನ್ನು ವರ್ಣಿಸಿರುವೆನು. 
ಇದೇ ಭಗವಂತನ ಅತಿ ಅದ್ಭುತ ಸ್ಥೂಲರೂಪವಾಗಿದೆ. ಅದು 
ಸಮಸ್ತ ಜೀವಿಗಳಿಗೆ ಆಶ್ರಯವಾಗಿದೆ. ॥ ೪೦ ॥ 


ಇಪ್ಪತ್ತಾರನೆಯ ಅಧ್ಯಾಯವು ಮುಗಿಯಿತು. ॥ ೨೬ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಂಚಮಸ್ಕಂಧೇ 
ನರಕಾನುವರ್ಣನಂ ನಾಮ ಪಡ್ವಿಂಶೋರ5ಧ್ಯಾಯಃ॥ ೨೬ ॥ 


ಐದನೆಯ ಸೃಂಧವು ಸಂಪೂರ್ಣವಾಯಿತು. 


BOS 


॥1 ಓಂನಮೋಭಗವತೇ ವಾಸುದೇವಾಯ ॥ 


ಶ್ರೀಮದ್ಬಾಗವತಮಹಾಪುರಾಣಮ್‌ 
ಷಷ್ಠಃ ಸ್ಕಂಧಃ 


ಮೊದಲನೆಯ ಅಧ್ಯಾಯ 


ಅಜಾಮಿಳೋಪಾಖ್ಯಾನ ಪ್ರಾರಂಭ 


ರಾಜೋವಾಚ 


ನಿವೃತ್ತಿಮಾರ್ಗಃ ಕಥಿತು ಆದೌ ಭಗವತಾ ಯಥಾ । 
ಕ್ರಮಯೋಗೋಪಲಬ್ಬೇನ ಬ್ರಹ್ಮಣಾ ಯದಸಂಸ್ಛೃತಿಃ 


mou 
ಪ್ರವೃತ್ತಿಲಕ್ಷಣಶ್ಚೈವ ತೈಗುಣ್ಯವಿಷಯೋ ಮುನೇ। 
ಯೋತಸಾವಲೀನಪ್ರಕೃತೇರ್ಗುಣಸರ್ಗಃ ಪುನಃ ಪುನಃ 

॥ ೨ ॥ 


ಅಧರ್ಮಲಕ್ಟಣಾ ನಾನಾ ನರಕಾಶ್ಚಾನುವರ್ಣಿತಾಃ । 
ಮನ್ವಂತರಶ್ಚ ವ್ಯಾಖ್ಯಾತ ಆದ್ಯ: ಸ್ವಾಯಂಭುವೋ ಯತಃ 
Au 


ಪ್ರಿಯವ್ರತೋತ್ತಾನಪದೋರ್ವಂಶಸಚ್ಛರಿತಾನಿ ಚ। 
ಇಯ ಚ 


ದ್ವೀಪವರ್ಷಸಮುದ್ರಾದ್ರಿನದ್ಯುದ್ಯಾನವನಸ್ಪತೀನ್‌ 
॥ ೪॥ 


ಧರಾಮಂಡಲಸಂಸ್ಥಾನಂ ಭಾಗಲಕ್ಷಣಮಾನತಃ | 


ಜ್ಯೋತಿಷಾಂ ವಿವರಾಣಾಂ ಚ ಯಥೇದಮಸೃಜದ್ವಿಭುಃ 
॥ ೫ ॥ 


ಅಧುನೇಹ ಮಹಾಭಾಗ ಯಥೈವ ನರಕಾನ್ನರಃ 1 
ನಾನೋಗ್ರಯಾತನಾನ್ನೇಯಾತ್ತನ್ನೇ ವ್ಯಾಖ್ಯಾತುಮರ್ಹಸಿ 
॥ ೬ ॥ 


ಶ್ರೀಶುಕ ಉವಾಚ 


ನ ಚೇದಿಹೈವಾಪಚಿತಿಂ ಯಥಾಂಹಸಃ 

ಕೃತಸ್ಯ ಕುರ್ಯಾನ್ಮನಉಕ್ತಿಪಾಣಿಭಿಃ I 
ಧ್ರುವಂ ಸ ವೈ ಪ್ರೇತ್ಯ ನರಕಾನುಪೈತಿ 

ಯೇ ಕೀರ್ತಿತಾಮೇ ಭವತಸ್ತಿಗ್ಗಯಾತನಾಃ NAT 


ಪರೀಕ್ಷಿತ ಮಹಾರಾಜನು ಕೇಳಿದನು - ಭಗವಾನ್‌ 
ಶುಕಮಹಾಮುನಿಗಳೇ | ನೀವು ಹಿಂದೆ (ದ್ವಿತೀಯ ಸೃಂಧದಲ್ಲಿ) 
ನನಗೆ ನಿವೃತ್ತಿಮಾರ್ಗವನ್ನು ವರ್ಣಿಸಿದಿರಿ. ಆ ಮಾರ್ಗಗ ಮೂಲಕ 
ಅರ್ಚಿರಾದಿ ಗತಿಯಿಂದ ಕ್ರಮವಾಗಿ ಜೀವನು ಬ್ರಹ್ಮಲೋಕಕ್ಕೆ 
ಹೋಗುತ್ತಾನೆ ಹಾಗೂ ಕಲ್ಪಾಂತ್ಯದಲ್ಲಿ ಬ್ರಹ್ಮದೇವರೊಡನೆ ಮುಕ್ತನಾ 
ಗುತ್ತಾನೆ ಎಂಬುದನ್ನು ತಿಳಿಸಿರುವಿರಿ. ॥ ೧ ॥ ಮುನಿವರ್ಯರೇ | 
ಇದಲ್ಲದೆ ಪ್ರವೃತ್ತಿಮಾರ್ಗವನ್ನೂ (ತೃತೀಯ ಸೃಂಧದಲ್ಲಿ ಚೆನ್ನಾಗಿ 
ವರ್ಣಿಸಿದ್ದೀರಿ. ಅದರಿಂದ ತ್ರಿಗುಣಮಯ ಸ್ವರ್ಗಾದಿ ಲೋಕಗಳು 
ಪ್ರಾಪ್ತವಾಗುತ್ತವೆ. ಹಾಗೂ ಪ್ರಕೃತಿಯ ಸಂಬಂಧವು ಕಳಚಿಹೋಗ 
ದಿರುವುದರಿಂದ ಜೀವನು ಪದೇ-ಪದೇ ಜನ್ಮ-ಮರಣದ 
ಚಕ್ರದಲ್ಲಿ ಸಿಲುಕಿಕೊಳ್ಳುವನು. ॥ ೨ ॥ ಅಧರ್ಮವನ್ನು ಆಚರಿಸು 
ವುದರಿಂದ ಅನೇಕ ನರಕಗಳು ದೊರೆಯುತ್ತವೆ ಮತ್ತು ಐದನೆಯ 
ಸ್ಥಂಧದಲ್ಲಿ ಅವನ್ನು ವಿಸ್ತಾರವಾಗಿ ವರ್ಣಿಸಿದಿರಿ. ನಾಲ್ಕನೆಯ 
ಸೃಂಧದಲ್ಲಿ ಆ ಮೊದಲನೆಯ ಮನ್ವಂತರವನ್ನು ವರ್ಣಿಸಿ ಅದರ 
ಅಧಿಪತಿಯು ಸ್ವಾಯಂಭುವ ಮನುವಾಗಿದ್ದನು ಎಂಬುದನ್ನು 
ತಿಳಿಸಿದಿರಿ. ॥ ೩ ॥ ಜೊತೆಗೆ ನಾಲ್ಕನೆಯ ಮತ್ತು ಐದನೆಯ 
ಸೃಂಧದಲ್ಲಿ ಪ್ರಿಯವ್ರತ ಹಾಗೂ ಉತ್ತಾನಪಾದ ಇವರ ವಂಶವನ್ನು, 
ಚರಿತ್ರೆಯನ್ನು, ಹಾಗೆಯೇ ದ್ವೀಪ, ವರ್ಷ, ಸಮುದ್ರ, ಪರ್ವತ, 
ನದಿ, ಉದ್ಯಾನ ಹಾಗೂ ಬೇರೆ-ಬೇರೆ ದ್ವೀಪಗಳು, ವೃಕ್ಷಗಳು 
ಇವನ್ನೂ ನಿರೂಪಿಸಿದಿರಿ. ॥ ೪ ॥ ಭೂಮಂಡಲದ ಸ್ಥಿತ, ಅದರ 
ದ್ವೀಪ-ವರ್ಷಾದಿಗಳ ವಿಭಾಗ, ಅವುಗಳ ಲಕ್ಷಣ ಹಾಗೂ ವಿಸ್ತಾರ, 
ನಕ್ಷತ್ರಗಳ ಸ್ಥಿತಿ, ಅತಲ-ವಿತಲ ಮುಂತಾದ ಏಳು ಪಾತಾಳಗಳನ್ನೂ 
ಭಗವಂತನು ಹೇಗೆ ಸೃಷ್ಟಿಸಿದನು? ಎಂಬುದನ್ನು ವರ್ಣಿಸಿದಿರಿ. 
॥ ೫ ॥ ಮಹಾತ್ಮರೇ ! ಯಾವುದರ ಅನುಷ್ಠಾನದಿಂದ ಮನುಷ್ಯನಿಗೆ 
ಅನೇಕಾನೇಕ ಭಯಂಕರ ಯಾತನೆಗಳಿಂದ ತುಂಬದ ನರಕಕ್ಕೆ 
ಹೋಗಬೆಕಾಗುವುದಿಲ್ಲೋ ಅಂತಹ ಉಪಾಯವನ್ನು ತಿಳಿಯಲು 
ನಾನು ಬಯಸುತ್ತಿರುವೆನು. ದಯಮಾಡಿ ಅದನ್ನು ನನಗೆ ಉಪ 
ದೇಶಿಸಿರಿ. ॥ ೬ ॥ 

ಶ್ರೀಶುಕಮಹಾಮುನಿಗಳು ಹೇಳಿದರು - ಎಲೈ ರಾಜನೇ! 
ಮನಸ್ಸು, ಮಾತು ಮತ್ತು ಶರೀರದಿಂದ ಮನುಷ್ಯನು ಪಾಪಗಳನ್ನು 
ಮಾಡುತ್ತಾನೆ. ಅವನು ಆ ಪಾಪಗಳಿಗೆ ಇದೇ ಜನ್ಮದಲ್ಲಿ ಪ್ರಾಯಶ್ಚಿಶ್ವ 


616 


ತಸ್ಪಾತ್ಪುರೈವಾಶ್ಚಿಹ ಪಾಪನಿಷ್ಕತೌ 

ಯತೇತ ಮೃತ್ಯೋರವಿಪದ್ಯತಾರ 5ತ್ಥನಾ 
ದೋಷಸ್ಯ ದೃಷ್ಟಾ ಶ್ವ ಗುರುಲಾಘವಂ ಯಥಾ 

ಭಿಷಕ್‌ ಚಿಕಿತ್ಲೇತ ರುಜಾಂ ನಿದಾನವಿತ್‌ ॥ ೮ ॥ 


ರಾಜೋವಾಚ 


ದೃಷ್ಟಪ್ರುತಾಭ್ಯಾಂ ಯತ್ಪಾಪಂ ಜಾನನ್ನಪ್ಯಾತ್ಮಸೋತ ಹಿತಮ್‌ I 
ಕರೋತಿ ಭೂಯೋ ಎವಶಃ ಪ್ರಾಯಶ್ಲಿತ್ರಮಥೋ ಕಥಮ್‌ 


11 ೯ ॥ 
ಕ್ವಚಿನ್ನಿವರ್ತತೇರ ಭದ್ರಾತ್ಮೃಚಿಚ್ಛರತಿ ತತ್ತುನಃ । 
ಪ್ರಾಯಶ್ಚಿತ್ರಮತೋ5ಪಾರ್ಥಂ ಮನ್ಯೇ ಕುಂಜರಶೌಚವತ್‌ 

11 ೧೦॥ 
ಶ್ರೀಶುಕ ಉವಾಚ 


ಕರ್ಮಣಾ ಕರ್ಮನಿರ್ಣ್ಹಾರೋ ನ ಹ್ಯಾತ್ಯಂತಿಕ ಇಷ್ಕತೇ I 
ಅವಿದ್ವದಧಿಕಾರಿತ್ವಾತ್‌ ಪ್ರಾಯಶ್ಚಿತ್ರಂ ವಿಮರ್ಶನಮ್‌ 
॥1 ೧೧ n 


ನಾಶ್ನತಃ ಪಥ್ಯಮೇವಾನ್ನಂ ವ್ಯಾಧಯೋತಭಿಭವಂತಿ ಹಿ। 
ಏವಂ ನಿಯಮಕೃದ್ರಾಜನ್‌ ಶನೈಃ ಕ್ಲೇಮಾಯ ಕಲ್ಪತೇ 
॥ ೧೨ ॥ 


ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ! 


ತ್ಯಾಗೇನ ಸತ್ಯಶೌಚಾಭ್ಯಾಂ ಯಮೇನ ನಿಯಮೇನ ಚ 
1 ೧೩ 1 


ದೇಹವಾಗ್ದುದ್ದಿಜಂ ಧೀರಾ ಧರ್ಮಜ್ಞಾ ್ಲ ಶ್ರದ್ಧಯಾನ್ಹಿತಾಃ I 
ಕ್ಲಿಪಂತೃಘಂ ಮಹದಪಿ ವೇಣುಗುಲ್ಬಮಿವಾನಲಃ 
॥ ೧೪ ॥ 


ಕೇಚಿತ್ಯೇವಲಯಾ ಭಕಾ ್ಯ ವಾಸುದೇವಪರಾಯಣಾ: । 
ಅಘಂ ಧುನ್ಪಂತಿ ಕಾರ್ತ್ವ್ಪಒನ ನೀಹಾರಮಿವ ಭಾಸ್ಕರಃ 
॥1 ೧೫ ॥॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ವನ್ನು ಮಾಡಿಕೊಳ್ಳದಿದ್ದರೆ ಸತ್ತಮೇಲೆ ಅವನು ಖಂಡಿತವಾಗಿ ಆ 
ಭಯಂಕರ ಯಾತನೆಗಳಿಂದ ತುಂಬಿದ ನರಕಗಳಿಗೆ ಹೋಗಬೇಕಾ 
ಗುತ್ತದೆ. ಇದನ್ನು ನಾನು ಹಿಂದೆಯೇ (ಐದನೆಯ ಸೃಂಧದಲ್ಲಿ) 
ನಿನಗೆ ತಿಳಿಸಿರುವೆನು. ॥ ೭॥ ಇದರಿಂದ ತುಂಬಾ ಸಾವಧಾನತೆ 
ಯಿಂದ, ಎಚ್ಚರವಾಗಿದ್ದು ರೋಗ ಮತ್ತು ಮೃತ್ಯುವಿನ ಮೊದಲೇ 
ಅತಿಶೀಘ್ರವಾಗಿ ಪಾಪಗಳಲ್ಲಿ ಯಾವುದು ದೊಡ್ಡದು - ಯಾವುದು 
ಚಿಕ್ಕದು ಎಂದು ವಿಚಾರಮಾಡಿ ಮರ್ಮಜ್ಞನಾದ ವೈದ್ಯನು 
ರೋಗದ ಕಾರಣ ಮತ್ತು ಗುರು-ಲಾಘವಗಳನ್ನು ಮನಗಂಡು 
ಒಡನೆಯೇ ಚಿಕಿತ್ಸೆ ಮಾಡುವಂತೆ - ಅವುಗಳಿಗೆ ಪ್ರಾಯಶ್ಚಿತ್ರವನ್ನು 
ಮಾಡಿಕೊಳ್ಳಬೇಕು. ॥ ೮ ॥ 
ಪರೀಕ್ಷಿದ್ರಾಜನು ಕೇಳಿದನು - ಮಹಾತ್ಮರೇ ! ಮನುಷ್ಯನು 

ರಾಜದಂಡ. ಸಮಾಜದಂಡ ಮುಂತಾದ ಲೌಕಿಕ ಮತ್ತು ಶಾಸ್ತ್ರೋಕ್ತ 
ನರಕಗಮನವೇ ಮುಂತಾದ ಪಾರಲೌಕಿಕ ಕಷ್ಟಗಳು” ತನ್ನ ಶತ್ರು 
ಗಳಾಗಿವೆ ಎಂದು ತಿಳಿದರೂ ಪಾಪವಾಸನೆಗಳಿಗೆ ವಿವಶನಾಗಿ 


ಮತ್ತೆ-ಮತ್ತೆ ಅಂತಹುದೇ ಪಾಪಕರ್ಮಗಳಲ್ಲಿ ಪ್ರವೃತ್ತನಾಗುತ್ತಾನೆ. 


ಇಂತಹ ಸ್ಥಿತಿಯಲ್ಲಿ ಅವನ ಪಾಪಗಳ ಪ್ರಾಯಶ್ಚಿತ್ರವು ಹೇಗಾಗ 
ಬಲ್ಲದು ? ॥ ೯॥ ಮನುಷ್ಯನು ಕೆಲವೊಮ್ಮೆ ಪ್ರಾಯಶ್ಲಿತ್ಲಾದಿಗಳ 
ಮೂಲಕ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಕೆಲವೊಮ್ಮೆ 
ಪುನಃ ಅದನ್ನು ಮಾಡತೊಡಗುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಮನು 
ಷ್ಯನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಆನೆಯ ಸ್ನಾನದಂತೇ 
ವ್ಯರ್ಥವೆಂದೇ ನಾನು ತಿಳಿಯುತ್ತೇನೆ. ॥ ೧೦॥ 

ಶ್ರೀಶುಕಮಹಾಮುನಿಗಳು ಹೇಳಿದರು - ಎಲೈ ರಾಜನೇ! 
ವಾಸ್ತವವಾಗಿ ಕರ್ಮದಿಂದ ಕರ್ಮವು ನಿಶ್ಶೇಷವಾಗಿ ನಾಶವಾಗು 
ವುದಿಲ್ಲ ಏಕೆಂದರೆ, ಅಜ್ಞಾನಿಗಳೇ ಕರ್ಮಕ್ಕೆ ಅಧಿಕಾರಿಗಳಾಗಿ 
ದ್ದಾರೆ. ಅಜ್ಞಾನವು ಇರುವಾಗ ಪಾಪವಾಸನೆಗಳು ಪೂರ್ಣವಾಗಿ 
ಅಳಿದುಹೋಗುವುದಿಲ್ಲ ಆದ್ದರಿಂದ ನಿಜವಾದ ಪ್ರಾಯಶ್ಚಿತ್ತ 
ವಾದರೋ ತತ್ತ ಎಡ್‌ ನವೇ ಆಗಿದೆ. ॥ ೧೧ ॥ ಒಳ್ಳೆಯ ಪಥ್ಯವಾದ 
ಆಹಾರವನ್ನೇ ಸೇವಿಸುವವನಿಗೆ ರೋಗಗಳು ಬಾಧಿಸುವುದಿಲ್ಲ 
ಒಂದೊಮ್ಮೆ ರೋಗಗ್ರಸ್ತನಾದರೂ ಬೇಗನೇ ಗುಣಮುಖನಾಗು 
ವನು. ಪರೀಕ್ಷಿತನೇ। ಹಾಗೆಯೇ ನಿಯಮಗಳನ್ನು ಪಾಲಿಸು 
ವವನು ಸ್ವಲ್ಪ-ಸ್ವಲ್ಪವಾಗಿ ಪಾಪವಾಸನೆಗಳಿಂದ ಮುಕ್ತನಾಗಿ ಶ್ರೇಯ 
ರವಾದ' ತತ ಜ್ಞಾನವನ್ನು ಪ ಪಡೆಯುವುದರಲ್ಲಿ ಸಮರ್ಥನಾಗು 
ವನು. ॥ ೧೨ ॥ ಬಿದಿರುಮೇಳೆಗೆ ತಗುಲಿದ ಬೆಂಕಿಯು ಇಡೀ 
ಬಿದುರುಪೊದೆಯನ್ನೇ ಸುಟ್ಟುಹಾಕುವಂತೆಯೇ ಧರ್ಮಜ್ನ್ಗರೂ, 
ಶ್ರದ್ಧಾವಂತರೂ ಆದ ಧೀರರು - ತಪಸ್ಸು, ಬ್ರಹ್ಮಚರ್ಯ, 
ಇಂದ್ರಿಯದಮನ, ಮನಸ್ಸಿನ ಸ್ಟೈರ್ಯ, ದಾನ, ಸತ್ಯ, ಒಳ- 
ಹೊರಗಿನ ಪವಿತ್ರತೆ ಮತ್ತು ಯಮ-ನಿಯಮಗಳು ಎಂಬ 
ಒಂಭತ್ತು ಸಾಧನೆಗಳಿಂದ ಮನಸ್ಸು, ಮಾತು, ಶರೀರಗಳಿಂದ 
ಮಾಡಲಾದ ಅತಿದೊಡ್ಡ ಪಾಪಗಳನ್ನೂ ಕೂಡ ನಾಶಮಾಡಿ 
ಬಿಡುವರು. ॥ ೧೩-೧೪ ॥ ಭಗವಂತನಲ್ಲಿ ಶರಣಾದ ವಿರಳವಾಗಿ 
ರುವ ಭಕ್ತರು ಕೇವಲ ಭಕ್ತಿಯಿಂದಲೇ ಸೂರ್ಯನು ಇಬ್ಬನಿ 
ಯನ್ನು ಕಳೆಯುವಂತೆ ತಮ್ಮ ಸಮಸ್ತ ಪಾಪಗಳನ್ನು ಕಳೆದು 
ಕೊಳ್ಳುವರು. ॥ ೧೫ ॥ 


1 ಅಧ್ಯಾಯ] 


ಷಷ್ಠ ಸೃಂಧ 


617 


ನ ತಥಾ ಹ್ಯಘವಾನ್ರಾಜನ್ಹೂಯೇತ ತಪಅದಿಭಿ: । 


ಯಥಾ ಕೃಷ್ಣಾರ್ಪಿತಪ್ರಾಣಸ್ಪತ್ಟೂರುಷನಿಷೇವಯಾ 
॥ ೧೬ ॥ 

ಸಧ್ರೀಚೀನೋ ಹ್ಯಯಂ ಲೋಕೇ 

ಪಂಥಾಃ ಕ್ಲೇಮೋತಕುತೋಭಯಃ 1 

ಸುಶೀಲಾಃ ಸಾಧವೋ ಯತ್ರ 

ನಾರಾಯಣಪರಾಯಣಾಃ I ೧೭ 1 


ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣಪರಾಜ್ಞುಖಮ್‌ | 
ನ ನಿಷ್ಟುನಂತಿ ರಾಜೇಂದ್ರ ಸುರಾಕುಂಭಮಿವಾಪಗಾಃ 
॥ ೧೮॥ 
ಸಕ್ಕನ್ನನಃ ಕೃಷ್ಣಪದಾರವಿಂದಯೋ- 
ರ್ನಿವೇಶಿತಂ ತದ್ದುಣರಾಗಿ ಯೈರಿಹ । 
ನ ತೇ ಯಮಂ ಪಾಶಭ್ಯತಶ್ವ ತದ್ಧಟಾನ್‌ 
ಸ್ಪಪ್ನೇಪಿ ಪಶ್ಯಂತಿ ಹಿ ಚೀರ್ಣನಿಷ್ಯತಾಃ ॥ ೧೯॥ 


ಅತ್ರ ಚೋದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ದೂತಾನಾಂ ವಿಷ್ಣುಯಮಯೋಃ ಸಂವಾದಸ್ತಂ ನಿಬೋಧಮೇ 


॥ ೨೦ ॥ 
ಕಾನ್ಯಕುಬ್ಬೇ ದ್ವಿಜಃ ಕಶಿದಾಸೀಪತಿರಜಾಮಿಲಃ | 
ಜ ಬವ 
ನಾಮ್ನಾ ನಷ್ಟಸದಾಚಾರೋ ದಾಸ್ಯಾಃ ಸಂಸರ್ಗದೂಷಿತಃ 
1 ೨೧ ॥ 
ವಂದ್ಯಕ್ಷಕ್ತಿತವೈಶ್ಟೌಯೈ ೯ರ್ಗರ್ಹಿತಾಂ ವೃತ್ತಿಮಾಸ್ಕಿತ: | 
ಬಿಭ್ರತ್ಕುಟುಂಬಮುಶುಚಿರ್ಯಾತಯಾಮಾಸ ದೇಹಿನಃ 
॥ ೨೨॥ 
ಏವಂ ನಿವಸತಸ್ತಸ್ಯ ಲಾಲಯಾನಸ್ಯ ತತ್ತುತಾನ್‌ । 


ಕಾಲೋತತೃಗಾನ್ನಹಾನ್ರಾಜನ್ನಹ್ಪಾಶೀತ್ಯಾಯುಷಃ ಸಮಾಃ 


॥ ೨೩ ॥ 
ತಸ್ಯ ಪ್ರವಯಸಃ ಪುತ್ರಾ 
ದಶ ತೇಷಾಂ ತು ಯೋಠವಮಃ । 
ಬಾಲೋ ನಾರಾಯಣೋ ನಾಮ್ನಾ- 
ಪಿತ್ರೋಶ್ಚ ದಯಿತೋ ಭೃಶಮ್‌ ॥೨೪॥ 
ಸ ಬದ್ಧಹೃ ಕೃದಯಸಸ್ಥಿನ್ನರ್ಭಕೇ ಕಲಭಾಷಿಣಿ | 


ನಿರೀಕ್ಷಮಾಣಸ್ತಲ್ಲೀಲಾ€ ಮುಮುದೇ ಜರಠೋ ಭೃಶಮ್‌ 
॥| ೨೫ ॥ 
ಭುಂಜಾನಃ ಪ್ರಪಿಬನ್ಬಾದನ್‌ ಬಾಲಕಸ್ನೇಹಯಂತ್ರಿತಃ । 


ಚು ನ ವೇದಾಗತಮಂತಕಮ್‌ 
॥| ೨೬! 


ಎಲ್ಫ ಮಹಾರಾಜನೇ |! ಪಾಪಿಯಾದ ಮನುಷ್ಯನಿಗೆ ತನ್ನನ್ನು 
ಭಗವಾನ್‌ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡು ಆತನನ್ನೂ 
ಅವನ ಭಕ್ತರನ್ನೂ ಸೇವಿಸುವುದರಿಂದ ಉಂಟಾಗುವಷ್ಟು 
ಶುದ್ಧಿಯು ತಪಸ್ಸು ಮುಂತಾದವುಗಳಿಂದ ಉಂಟಾಗುವುದಿಲ್ಲ 
॥ ೧೬ ॥ ಜಗತ್ತಿನಲ್ಲಿ ಈ ಭಕ್ತಿಪಂಥವೇ ಸರ್ವಶ್ರೇಷ್ಠವೂ, ಭಯ 
ರಹಿತವೂ, ಕಲ್ಯಾಣಪ್ರದವೂ ಆಗಿದೆ. ಏಕೆಂದರೆ, ಈ ಮಾರ್ಗದಲ್ಲಿ 
ಭಗವತ್ತರಾಯಣರೂ, ಶೀಲವಂತರೂ ಆದ ಸಾಧುಗಳು ನಡೆಯು 
ತ್ತಾರೆ. ॥ ೧೭ ॥ ಪರೀಕ್ಷಿತನೇ | ಮದ್ಯ ತುಂಬಿದ ಗಡಿಗೆಯನ್ನು 
ನದಿಗಳು ಶುದ್ಧವಾಗಿಸಲಾರವೋ, ಹಾಗೆಯೇ ಶ್ರೀಭಗವಂತನಿಗೆ 
ವಿಮುಖರಾದ ಮನುಷ್ಯರು ದೊಡ್ಡ-ದೊಡ್ಡ ಪ್ರಾಯಶ್ಚಿತ್ವಗಳನ್ನು 
ಮತ್ತೆ-ಮತ್ತೆ ಮಾಡಿಕೊಂಡರೂ ಅವರು ಪದಿತ್ರರಾಗಲಾರರು. 
॥ ೧೮ ॥ ಶ್ರೀಭಗವಂತನ ಗುಣಗಳ ಸೇವನೆಯಲ್ಲಿ ಅನುರಾಗವುಳ್ಳ 
ತಮ್ಮ ಮನಸ್ಸೆಂಬ ದುಂಬಿಗೆ ಶ್ರೀಕೃಷ್ಣನ ಅಡಿದಾವರೆಗಳ ಮಕರಂದ 
ರಸವನ್ನು ಒಂದು ಬಾರಿ ಪಾನಮಾಡಿಸುವವನು ಎಲ್ಲ ಪ್ರಾಯಶ್ಚಿತ್ತ 
ಗಳನ್ನು ಮಾಡಿಕೊಂಡಂತೆಯೇ ಸರಿ. ಅಂಥವರು ಕನಸಿನಲ್ಲಿಯೂ 
ಯಮರಾಜನನ್ನೂ ಅವನ ಪಾಶಧರಿಸಿದ ದೂತರನ್ನೂ ನೋಡ 
ಲಾರನು. ಮತ್ತೆ ನರಕದ ಮಾತೆಲ್ಲಿದೆ ? ॥ ೧೯ ॥ 

ಪರೀಕ್ಷಿದ್ರಾಜನೇ! ಈ ವಿಷಯದಲ್ಲಿ ಮಹಾತ್ಮರು ಒಂದು 
ಪ್ರಾಚೀನ ಇತಿಹಾಸವನ್ನು ಹೇಳುತ್ತಾರೆ. ಅದರಲ್ಲಿ ಭಗವಾನ್‌ ವಿಷ್ಣು 
ದೂತರಿಗೂ, ಯಮದೂತರಿಗೂ ನಡೆದ ಸಂವಾದವಿದೆ. ಅದನ್ನು 
ನಿನಗೆ ಹೇಳುತ್ತೇನೆ, ಕೇಳು. ॥ ೨೦॥ ಕಾನ್ಕಕುಬ್ಬದೇಶದಲ್ಲಿ ಅಜಾ 
ಮಿಳನೆಂಬ ಓರ್ವ ಬ್ರಾಹ್ಮಣನಿದ್ದನು. ಅವನು ಒಬ್ಬ ದಾಸಸ್ಟೀ 
ಯನ್ನು ಹೆಂಡತಿಯನ್ನಾಗಿಸಿಕೊಂಡು ಆಕೆಯ ಸಹವಾಸದಿಂದ ದೂಷಿತ 
ನಾಗಿ ಸದಾಚಾರವನ್ನು ತೊರೆದು ಪೂರ್ಣಭ್ರಷ್ಟನಾಗಿದ್ದನು. 
॥ ೨೧॥ ಆ ಪತಿತನು ಕೆಲವೊಮ್ಮೆ ಲೂಟ ಮಾಡುವುದು, ಕೆಲ 
ವೊಮ್ಮೆ ಕಳ್ಳತನ ಮಾಡುವುದು ಮುಂತಾದ ನೀಚವ್ಪತ್ತಿಗಳಿಂದ ತನ್ನ 
ಕುಟುಂಬವನ್ನು ಸಾಕುತ್ತಿದ್ದನು. ಹಾಗೂ ಪ್ರಾಣಿಗಳಿಗೆ ತುಂಬಾ 
ಪೀಡೆಯನ್ನುಂಟುಮಾಡುತ್ತಿದ್ದನು. ॥ ೨೨ ॥ ಮಹಾರಾಜನೇ! 
ಹೀಗೆ ಆ ದಾಸಿಯ ಸಹವಾಸದಲ್ಲಿರುತ್ತಾ ಆಕೆಯ ಮಕ್ಕಳನ್ನು 
ಲಾಲಿಸಿ-ಪಾಲಿಸುತ್ತಾ ಆತನ ಆಯುಸ್ಲಿನ ಬಹುಭಾಗವು ಅಂದರೆ 
ಎಂಭತ್ತೆಂಟು ವರ್ಷಗಳು ಕಳೆದು ಹೋದವು. ॥ ೨೩ ॥ ಮುದುಕ 
ನಾದ ಅಜಾಮಿಳನಿಗೆ ಹತ್ತು ಪುತ್ರರಿದ್ದರು. ಅವರಲ್ಲಿ ಎಲ್ಲರಿ 
ಗಿಂತಲೂ ಕಿರಿಯವನ ಹೆಸರು "ನಾರಾಯಣ' ಎಂದಿತ್ತು. ತಂದೆ- 
ತಾಯಿಯರು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು. ॥ ೨೪ ॥ 
ಮುದುಕ ಅಜಾಮಿಳನು “ಕಡುಮೋಹದಿಂದ ತನ್ನ ಪೂರ್ಣವಾದ 
ಮನಸ್ಸನ್ನು ಆ ಪತ್ರನಲಿಟ್ಟದ ದನು. ಆತನ ತೊದಲುನುಡಿಗಳನ್ನು 
ಕೇಳುತ್ತಾ "ಅವನ ಆಟ- ಪಾಟಗಳನ್ನು ನೋಡುತ್ತಾ ಆನಂದಪಡು 
ತ್ರಿದ್ದನು. ॥ ೨೫ ॥ ಮಗು ಸ್ನೇಹಪಾಶದಲ್ಲಿ ಬಂಧಿತನಾದ 
ಅವನು ತಾನು ತಿನ್ನುವಾಗ, ಕುಡಿಯುವಾಗ ಅವನಿಗೂ ತಿನಿಸುತ್ತಾ 
ಕಾಲಕಳೆಯುತ್ತಿದ್ದ ಆ ಮೂಢನಿಗೆ ಮೃತ್ಯುವು ತಲೆಯ ಮೇಲೆ 
ಬಂದು ಕುಳಿತಿರುವುದು ತಿಳಿಯದೇ ಹೊ ಹೋಯಿತು. ॥೨೬॥ 


618 


ಸ ಏವಂ ವರ್ತಮಾನೋತಜ್ಲೋ ಮೃತ್ಯುಕಾಲ ಉಪ್ಪುತೇ 1 
ಮತಿಂ ಚಕಾರ ತನಯೇ ಬಾಲೇ ನಾರಾಯಣಾಹ್ಹಯೇ 

॥ ೨೭ ॥ 
ಸ ಪಾಶಹಸ್ತಾಂಸ್ಟೀನ್‌ ದೃಷ್ಟಾ ಎಪುರುಪಾನ್‌ ಭೃಶದಾರುಣಾನ್‌ । 
ವಕ್ರತುಂಡಾನೂರ್ಧ್ಗರೋಮ್ಲಆತ್ಸ್ಥಾನಂ ನೇತುಮಾಗತಾನ್‌ 

1 ೨೮ 1 
ದೂರೇ ಕ್ರೀಡನಕಾಸಕ್ಕಂ ಪುತ್ರಂ ನಾರಾಯಣಾಹ್ವಯಮ್‌ । 
ಪ್ಲಾವಿತೇನ ಸ್ವರೇಣೋಚ್ಚೆರಾಜುಹಾವಾಕುಲೇಂದ್ರಿಯಃ 

॥ ೨೯ ॥ 
ನಿಶಮ್ಯ ಮ್ರಿಯಮಾಣಸ್ಯ ಬ್ರುವತೋ ಹರಿಕೀರ್ತನಮ್‌ । 
ಭರ್ತುರ್ನಾಮಮಹಾರಾಜ ಪಾರ್ಷದಾಃ ಸಹಸಾತಪತನ್‌ 

॥1೩೦॥ 
ವಿಕರ್ಷತೋತಂತರ್ಹದಯಾದ್ದಾಸೀಪತಿಮಜಾಮಿಲಮ್‌ । 


ಯಮಪ್ರೇಷ್ಯಾನ್ನಿಸುದೂತಾ ವಾರಯಾಮಾಸುರೋಜಸಾ 


॥೩೧॥ 
ಊಚುರ್ನಿಷೇಧಿತಾಸ್ತಾಂಸ್ತೇ ವೈವಸ್ವತಪುರಃಹರಾಃ । 
ಕೇ ಯೂಯಂ ಪ್ರತಿಷೇದ್ಧಾರೋ ಧರ್ಮರಾಜಸ್ಯ ಶಾಸನಮ್‌ 
॥ ೩೨॥ 


ಕಸ್ಯ ವಾ ಕುತ ಆಯಾತಾಃ ಕಸ್ಥಾದಸ್ಯ ನಿಷೇಧಥ । 
ಕಿಂ ದೇವಾ ಉಪದೇವಾ ವಾ ಯೂಯಂಕಿಂ ಸಿದ್ಧತತ್ತಮಾಃ 


1೩೩ 
ಸರ್ವೇ ಪದ್ಧಪಲಾಶಾಕ್ಟಾ ಪೀತಕೌಶೇಯವಾಸಸಃ | 
ಕಿರೀಟನಃ ಕುಂಡಲಿನೋ ಲಸತ್ಪುಷ್ಠರಮಾಲಿನಃ 

1೩೪ 


ಸರ್ವೇಚ ನೂತ್ನವಯಸಃ ಸರ್ವೇ ಚಾರುಚತುರ್ಭುಜಾಃ। 
ಧನುರ್ನಿಷಂಗಾಸಿಗದಾಶಂಖಚಕ್ರಾಂಬುಜಶ್ರಿಯಃ 
1 ೩೫ ॥ 
ದಿಶೋ ವಿತಿಮಿರಾಲೋಕಾಃ ಕುರ್ವಂತಃ ಸ್ವೇನ ರೋಜಿಷಾ । 
ಕಿಮರ್ಥಂ ಧರ್ಮಪಾಲಸ್ಯ ಕಿಂಕರಾನ್ನೋ ನಿಷೇಧಥ 
1೩೬ I 
ಶ್ರೀಶುಕ ಉವಾಚ 


ಇತ್ಮುಕ್ಕೇ ಯಮದೂತ್ಛಸೆ ಕ್ರೈರ್ವಾಸುದೇವೋಕ್ತಕಾರಿಣಃ | 
ತಾನ್‌ ್‌ ಪ್ರತ್ಯೂಚು: ಪ್ರಹಸ್ಬೀದಂ ಮೇಘಫನಿರಾದಯಾ ಗಿರಾ 
1೩೭ ॥ 
ವಿಷ್ಣುದೂತಾ ಊಚುಃ 


ಯೂಯಂ ವೈ ಧರ್ಮರಾಜಸ್ವ ಯದಿ ನಿರ್ದೇಶಕಾರಿಣಃ । 
ಬ್ರೂತ ಧರ್ಮಸ್ಯ ನಸ್ತತ್ತ 2 ಯಚ್ಚ ಧರ್ಮಸ್ಯ ಲಕ್ಷಣಮ್‌ 
11 ೩೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಆ ಮೂರ್ಯನು ಹೀಗೆ ತನ್ನ ಜೀವನವನ್ನು ಸಾಗಿಸುತ್ತಿರುವಾಗ 
ಕೊನೆಗಾಲವು ಬಂದೇಬಿಟ್ಟಿತು. ಆಗಲೂ ಅವನು ತನ್ನ ಪುತ್ರ 
ನಾರಾಯಣನ ಕುರಿತೇ ಚಿಂತಿಸುತ್ತಿದ್ದನು. ॥ ೨೭ ॥ ಇಷ್ಟರಲ್ಲಿ 
ತನ್ನನ್ನು ಸೆಳೆದೊಯ್ಯಲು ಅತ್ಯಂತ ಭಯಂಕರರಾದ ಮೂವರು 
ಯಮದೂತರು ಬಂದಿರುವುದನ್ನು ಅವನು ನೋಡಿದನು. ಅವರು 
ಕೈಯಲ್ಲಿ ಪಾಶಗಳನ್ನು ಹಿಡಿದಿದ್ದು. ಅವರ ಮುಖಗಳು ಸೊಟ್ಟ 
ಗಿದ್ದವು ಶರೀರದ ಮೇಲೆ ರೋಮಗಳು ನಿಮಿರಿ ನಿಂತಿದ್ದವು. 
॥ ೨೮ ॥ ಆಗ ಬಾಲಕನಾದ ನಾರಾಯಣನು ಸ್ವಲ್ಪ ದೂರದಲ್ಲಿ 
ಆಡುತ್ತಿದ್ದವು. ಯಮದೂತರನ್ನು ಕಂಡು ಅಜಾಮಿಳನು ಅತ್ಯಂತ 
ವ್ಯಾಕುಲನಾಗಿ, ಭಯಗೊಂಡು ಗಟ್ಟಿಯಾಗಿ “ನಾರಾಯಣಾ' ಎಂದು 
ಕೂಗಿದನು. ॥ ೨೯ ॥ ಭಗವಂತನ ಪಾರ್ಷದರು ನೋಡಿದರು - 
ಇವನು ಸಾಯುವಾಗ ನಮ್ಮ ಸ್ವಾಮಿಯಾದ ಭಗವಾನ್‌ ನಾರಾ 
ಯಣನ ಹೆಸರನ್ನು ಹೇಳುತ್ತಿದ್ದಾನೆ. ಅವನ ನಾಮದ ಕೀರ್ತನೆ 
ಮಾಡುತ್ತಿದ್ದಾನೆ. ಆದ್ದರಿಂದ ಅವರು ಅತ್ಯಧಿಕ ವೇಗದಿಂದ ತಟ್ಟನೇ 
ಅಲ್ಲಿಗೆ ಬಂದು ತಲುಪಿದರು. ॥ ೩೦ ॥ ಆ ಸಮಯದಲ್ಲಿಯಮನ 
ದೂತರು ದಾಸೀಪತಿಯಾದ ಅಜಾಮಿಳನ ಶರೀರದಿಂದ ಅವನ 
ಸೂಕ್ಷಶರೀರವನ್ನು ಸೆಳೆಯುತ್ತಿದ್ದರು. ವಿಷ್ಣುದೂತರು ಅವರನ್ನು 
ಬಲವಂತವಾಗಿ ತಡೆದರು. ॥ ೩೧ ॥ ಅವರು ಹೀಗೆ ತಡೆದಾಗ 
ಯಮನ ದೂತರು ವಿಷ್ಣುದೂತರಲ್ಲಿ ಹೇಳಿದರು - ಅರೇ ! ಯಮ 
ಧರ್ಮನ ಶಾಸನವನ್ನು: ತಡೆಯುವವರು ನೀವು ಯಾರು 9 ॥ ೩೨ ॥ 
ನೀವು ಯಾರ ದೂತರು? ಎಲ್ಲಿಂದ ಬಂದಿರುವಿರಿ ? ಇವನನ್ನು 
ಕೊಂಡುಹೋಗುವುದನ್ನು ಏಕೆ ತಡೆಯುತ್ತಿರುವಿರಿ ? ನೀವು 
ಯಾರಾದರೂ ದೇವತೆಗಳೋ, ಉಪದೇವತೆಗಳೋ, ಅಥವಾ 
ಸಿದ್ಧಶ್ರೇಷ್ಠರಾಗಿದ್ದೀರೋ 7 ॥ ೩೩ ॥ ನಿಮ್ಮೆಲ್ಲರ ಕಣ್ಣುಗಳು ಕಮಲದ 
ದಳಗಳಂತೆ ಸುಂದರ ಸುಕುಮಾರವಾಗಿವೆ. ನೀವು ಹಳದಿಬಣ್ಣದ 
ರೇಶ್ವೆಯ ವಸ್ಟವನ್ನುಧರಿಸಿರುವಿರಿ. ನಿಮ್ಮತಲೆಯ ಮೇಲೆ ಕಿರೀಟವೂ, 
ಕಿವಿಗಳಲ್ಲಿ ಕುಂಡಲಗಳೂ, ಕತ್ತಿನಲ್ಲಿ ಕಮಲಗಳ ಮಾಲೆಗಳು ಬೆಳಗು 
ತ್ತಿವೆ. ॥ ೩೪ ॥ ನೀವೆಲ್ಲರೂ ತರುಣರಾಗಿದ್ದೀರಿ. ಸುಂದರವಾದ 


'ನಾಲ್ಕು-ನಾಲ್ಕು ನೀಡುತೋಳುಗಳಿದ್ದು ಎಲ್ಲರ ಕರಕಮಲಗಳಲ್ಲಿ 


ಧನುಷ್ಯ, ಬಾಣ, ಖಡ್ಗ ಗದೆ, ಶಂಖ, ಚಕ್ರ, ಕಮಲ ಮುಂತಾದವು 
ಗಳು ಶೋಭಿಸುತ್ತಿವೆ. ॥ ೩೫ ॥ ನಿಮ್ಮಗಳ ದೇಹಕಾಂತಿಯಿಂದ ಎಲ್ಲ 
ದಿಕ್ಕುಗಳ ಅಂಧಕಾರ ಮತ್ತು ಪ್ರಾಕೃತ ಪ್ರಕಾಶವೂ ದೂರವಾಗುತ್ತಿದೆ. 
ನಾವು ಯಮಧರ್ಮನ ಸೇವಕರು. ನಮ್ಮನ್ನು ನೀವುಗಳು ಏಕೆ 
ತೆಡೆಯುತ್ತಿದ್ದೀರಿ ? ॥ ೩೬॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ! 


| ಯಮದೂತರು ಹೀಗೆ ಕೇಳಿದಾಗ ಭಗವಾನ್‌ ನಾರಾಯಣನ 


ಆಜ್ಞಾಕಾರಿ ಪಾರ್ಷದರು ನಗುತ್ತಾ ಮೇಘಗಂಭೀರವಾದ ಮಾತು 
ಗಳಿಂದ ಅವರಲ್ಲಿ ಹೀಗೆ ಹೇಳಿದರು. ॥ ೩೭ ॥ 

ಭಗವಂತನ ಪಾರ್ಷದರು ಹೇಳಿದರು - ಎಲ್ಫೆ ಯಮ 
ದೂತರಿರಾ |! ನೀವುಗಳು ನಿಜವಾಗಿ ಯಮಧರ್ಮನ ಆಜ್ಞಾಕಾರಿ 
ಗಳಾಗಿದ್ದರೆ ಧರ್ಮದ ಲಕ್ಷಣ ಮತ್ತು ಧರ್ಮದ ತತ್ತ್ವವನ್ನು 
ತಿಳಿಸೋಣವಾಗಲಿ. ॥ ೩೮ ॥ 


1 ಅಧ್ಯಾಯ] 


ಷಪ್ಪ:ಸೃಂಧ 


619 


LL 


ಕಥಂಸ್ಟಿದ್‌ ಧ್ರಿಯತೇ ದಂಡಃ ಕಿಂ ವಾಸ್ಯ ಸ್ಥಾನಮೀಪಿತಮ್‌ । 
ದಂಡ್ಯಾಃ ಕಿಂ ಕಾರಿಣಃ ಸರ್ವೇ ಆಹೋಸ್ಥಿತ್ವತಿಚಿನ್ಹಣಾಮ್‌ 
1೩೯ 1 


ಯಮದೂತಾ ಊಚುಃ 


ವೇದಪ್ರಣಿಹಿತೋಧರ್ಮೋ ಹೃಧರ್ಮಸ್ತದ್ದಿಜರ್ಯಯಃ । 
ವೇದೋ ನಾರಾಯಣಃ ಸಾಕ್ಟಾತ್ವಯಂಭೂರಿತಿ ಶುಶ್ರುಮ 
॥೪೦॥ 


ಯೇನ ಸ್ವಧಾಮ್ನ ಮೀ ಭಾವಾ ರಜಹತ್ತ  ಮೋಮಯಾಃ | 
ಗುಣನಾಮಕ್ತಿಯಾರೂಪೈರ್ವಿಭಾವ್ಯಂತೇ ಯಥಾತಥಮ್‌ 


oN 
ಸೂರ್ಯೋಗ್ಗಿಃ ಖಂ ಮರುದ್ಲಾವಃ 
ಸೋಮಃ ಸಂಧ್ಯಾಹನೀ ದಿಶಃ । 
ಕಂ ಕುಃ ಕಾಲೋ ಧರ್ಮ ಇತಿ 
ಹ್ಯೇತೇ ದೈಹ್ಯಸ್ಯ ಸಾಕ್ಷಿಣಃ ॥ ೪೨ ॥ 


ಏತೈರಧರ್ಮೋ ವಿಜ್ಞಾತಃ ಸ್ಥಾನಂ ದಂಡಸ್ಯ ಯುಜ್ಯತೇ । 
ಸರ್ವೇ ಕರ್ಮಾನುರೋಧೇನ ದಂಡಮರ್ಹಂತಿ ಕಾರಿಣಃ 
11 ೪೩॥ 


ಸಂಭವಂತಿ ಹಿ ಭದ್ರಾಣಿ ವಿಪರೀತಾನಿ ಚಾನಘಾಃ । 
ಕಾರಿಣಾಂ ಗುಣಸಂಗೋಸ್ತಿ ದೇಹವಾನ್ನ ಹೃಕರ್ಮಕೃತ್‌ 
॥ಟ1 ೪೪ ॥| 


ಯೇನ ಯಾವಾನ್ಯಥಾಧರ್ಮೋ ಧರ್ಮೋ ವೇಹ ಸಮೀಹಿತಃ । 
ಸ ಏವ ತತ್ಫಲಂ ಭುಂಕ್ಷೇ ತಥಾ ತಾವದಮುತ್ರ ವೈ 


॥ ೪೫ ॥ 
ಯಥೇಹ ದೇವಪ್ರವರಾಸ್ತ್ರೈವಿಧ್ಯಮುಪಲಭ್ಯತೇ ॥ 
ಭೂತೇಷು ಗುಣವೈಚಿತ್ರ್ಯಾತ್ರಥಾನ್ಯತ್ರಾನುಮೀಯತೇ 

1 ೪೬॥ 
ವರ್ತಮಾನೋತನ್ಯಯೋ:ಃ ಕಾಲೋ 

ಗುಣಾಭಿಜ್ಞಾಪಕೋ ಯಥಾ ।ಟ 
ಏವಂ ಜನ್ಮಾನ್ಯಯೋರೇತದ್‌ 
ಧರ್ಮಾಧರ್ಮನಿದರ್ಶನಮ್‌ ೪೭ I 


ಮನಸೈೆವ ಪುರೇ ದೇವಃ ಪೂರ್ವರೂಪಂ ವಿಪಶ್ಯತಿ । 


ಅನುಮೀಮಾಂಸತೇ5 ಪೂರ್ವಂ ಮನಸಾ ಭಗವಾನಜಃ 
॥೪೮॥ 


ದಂಡನೆಯನ್ನು ಹೇಗೆ ಕೊಡಲಾಗುತ್ತದೆ? ದಂಡನೆಗೆ 
ಯಾವನು ಪಾತ್ರನು? ಮನುಷ್ಯರಲ್ಲಿ ಪಾಪವನ್ನು ಆಚರಿಸಿದವ 
ರೆಲ್ಲರೂ ದಂಡನೆಗೆ ಅರ್ಹರೋ, ಅಥವಾ ಅವರಲ್ಲಿಕೆಲವರೋ ? 
ಎಂಬುದನ್ನು ತಿಳಿಸಿರಿ. ॥ ೩೯ ॥ 

ಯಮದೂತರು ಹೇಳಿದರು - ವೇದಗಳು ವಿಧಿಸಿದ ಕರ್ಮ 
ಗಳೇ ಧರ್ಮವು. ನಿಷೇಧ ಮಾಡಿರುವುದೆಲ್ಲವೂ ಅಧರ್ಮ 
ವಾಗಿದೆ. ವೇದಗಳು ಸ್ವಯಂ ಭಗವಂತನ ಸ್ವರೂಪಗಳಾಗಿವೆ. 
ಅವು ಅವನ ಸ್ವಾಭಾವಿಕ ಶ್ವಾಸ-ಉಚ್ಛ್ರಾಸಗಳು ಹಾಗೂ 
ಸ್ವಯಂಪ್ರಕಾಶ ಜ್ಞಾ ವಾಗಿದೆ ಎಂದು ನಾವು ಕೇಳಿದ್ದೇವೆ. ॥ ೪೦ ॥ 
ಜಗತ್ತಿನ ರಜೋಮಯ, ಸತ್ತಮಯ, ತಮೋಮಯ ಎಲ್ಲ 
ಪದಾರ್ಥಗಳು, ಎಲ್ಲ ಪ್ರಾಣಿಗಳು ತಮ್ಮ ಪರಮಾಶ್ರಯ 
ಭಗವಂತನಲ್ಲೇ ನೆಲೆಸಿವೆ. ವೇದವೇ ಅವುಗಳ ಗುಣ, ನಾಮ, 
ಕರ್ಮ, ರೂಪ ಮುಂತಾದವುಗಳಿಗೆ ಅನುಸಾರವಾಗಿ ಅವುಗಳನ್ನು 
ಯಥಾಯೋಗ್ಯವಾಗಿ ವಿಭಾಜಿಸುತ್ತವೆ. ॥ ೪೧ ॥ ಜೀವಿಯು 
ಶರೀರ ಅಥವಾ ಮನೋವೃತ್ತಿಯಿಂದ ಮಾಡುವ ಕರ್ಮಗಳಿಗೆ - 
ಸೂರ್ಯ, ಅಗ್ನಿ ಆಕಾಶ, ವಾಯು, ಇಂದ್ರಿಯಗಳು, ಚಂದ್ರ, 
ಸಂಧ್ಯೆಗಳು, ರಾತ್ರಿ ಹಗಲು, ದಿಕ್ಕುಗಳು, ನೀರು, ಪೃಥಿವಿ, ಕಾಲ 
ಮತ್ತು ಧರ್ಮ ಇವುಗಳು ಸಾಕ್ಷಿಯಾಗಿರುತ್ತವೆ. ॥ ೪೨ ॥ ಇವುಗಳ 
ಮೂಲಕ ಅಧರ್ಮವು ಯಾವುದು ಎಂಬುದು ಪತ್ತೆ ಮಾಡಿ 
ದಂಡನೆಯ ನಿರ್ಣಯವಾಗುತ್ತದೆ. ಪಾಪಕರ್ಮ ಮಾಡುವ ಎಲ್ಲ 
ಮನುಷ್ಯರು ತಮ್ಮ-ತಮ್ಮ ಕರ್ಮಗಳಿಗೆ ಅನುಸಾರ ದಂಡನೆಗೆ 
ಯೋಗ್ಯರಾಗುವರು. ॥ ೪೩ ॥ ಎಲ್ಫೆ ಪುಣ್ಯಾತ್ಮರೇ। ಕರ್ಮ 
ಮಾಡುವ ಪ್ರಾಣಿಗಳಿಗೆ ಗುಣಗಳೊಂದಿಗೆ ಸಂಬಂಧ ಇದ್ದೇ 
ಇರುತ್ತದೆ. ಅದರಿಂದ ಎಲ್ಲರಿಂದಲೂ ಕೆಲವು ಪಾಪಗಳು, ಕೆಲವು 
ಪುಣ್ಯಗಳು ಆಗುತ್ತಿರುತ್ತವೆ. ದೇಹವನ್ನು ಹೊತ್ತ ಯಾವ ಪುರುಷನೂ 
ಕೂಡ ಕರ್ಮಗಳನ್ನು ಮಾಡದೆ ಇರಲಾರದು. ॥ ೪೪ ॥ ಈ 
ಲೋಕದಲ್ಲಿ ಯಾವ ಮನುಷ್ಯನು ಎಷ್ಟು ರೀತಿಯ ಧರ್ಮ ಮತ್ತು 
ಅಧರ್ಮವನ್ನು ಮಾಡುವನೋ ಅವನು ಪರಲೋಕದಲ್ಲಿ ಅಷ್ಟಷ್ಟೇ 
ಫಲವನ್ನು ಭೋಗಿಸುತ್ತಾನೆ. ॥ ೪೫ ॥ ಎಲ್ಫೆ ದೇವಶಿಖಾಮಣಿ 
ಗಳೇ! ಸತ್ತ್ವ, ರಜ, ತಮ - ಈ ತ್ರಿಗುಣಗಳ ಭೇದದಿಂದ ಈ 
ಲೋಕದಲ್ಲಿ ಪುಣ್ಯಾತ್ಮರು, ಪಾಪಾತ್ನರು ಮತ್ತು ಪಾಪ-ಪುಣ್ಯ 
ಇದರಿಂದ ಕೂಡಿದವರು ಅಥವಾ ಸುಖಿಗಳು, ದುಃಖಿಗಳು ಮತ್ತು 
ಸುಖ-ದುಃಖವೆರಡರಿಂದಲೂ ಕೂಡಿದ ಮೂರು ರೀತಿಯ 
ಪ್ರಾಣಿಗಳು ಕಂಡುಬರುತ್ತವೆ. ಹಾಗೆಯೇ ಪರಲೋಕದಲ್ಲಿಯೂ 
ಅವರ ತ್ರಿವಿಧತೆಯನ್ನು ಊಹಿಸಬಹುದು. ॥ ೪೬ ॥ ವರ್ತಮಾನ 
ಕಾಲದಿಂದ ಭೂತ ಮತ್ತು ಭವಿಷ್ಯತ್ತನ್ನು ಊಹಿಸಬಹುದೋ, 
ಹಾಗೆಯೇ ವರ್ತಮಾನ ಜನ್ಮದ ಪಾಪ-ಪುಣ್ಯಗಳನ್ನೂ ಕೂಡಾ 
ಭೂತ ಹಾಗೂ ಭವಿಷ್ಯತ್ತಿನಿಂದ ಊಹಿಸಬಹುದು. ॥ ೪೬ ॥ ನಮ್ಮ 
ಸ್ವಾಮಿಯಾದ ಅಜನ್ಹಾ ಭಗವಾನ್‌ ಸರ್ವಜ್ಞ ಯಮರಾಜರು 
ಎಲರ ಅಂತಃಕರಣದಲ್ಲಿ ವಿರಾಜಮಾನರಾಗಿದ್ದಾರೆ. ಅದರಿಂದ 
ಅವರು ತಮ್ಮ ಮನಸ್ಸಿನಿಂದಲೇ ಎಲ್ಲರ ಹಿಂದಿನ ರೂಪಗಳನ್ನು 
ನೋಡಿಕೊಳ್ಳುವರು. ಜೊತೆಗೆ ಅವರ ಮುಂದಿನ ಸ್ವರೂಪವನ್ನೂ 
ವಿಚಾರಮಾಡಿಕೊಳ್ಳುವರು. ॥ ೪೮ ॥ 


620 


ಯಥಾಜ್ಞಸ್ತಮಸಾ ಯುಕ್ತ ಉಪಾಸ್ತೇ ವ್ಯಕ್ತಮೇವ ಹಿ। 
ನ ವೇದ ಪೂರ್ವಮಪರಂ ನಷ್ಟಜನ್ಸಸ್ವೃತಿಸಥಾ 
॥1೪೯॥ 


ಪಂಚಭಿಃ ಕುರುತೇ ಸ್ವಾರ್ಥಾನ್‌ ಪಂಚ ವೇದಾಥ ಪಂಚಭಿಃ । 


ಏಕಸ್ತು ಷೋಡಶೇನ ತ್ರೀನ್ಹಯಂ ಸಪ್ತದಶೋತಶ್ನುತೇ 
॥ ೫೦ ॥ 


ತದೇತತ್‌ ಷೋಡಶಕಲಂ ಲಿಂಗಂ ಶಕ್ಕಿತ್ರಯಂ ಮಹತ್‌ । 
ಧತ್ತೇತನು ಸಂಸ್ಕೃತಿಂ ಪುಂಸಿ ಹರ್ಹಶೋಕಭಯಾರ್ತಿದಾಮ್‌ 
11೫೧ ॥ 


ದೇಷೃಜ್ಗೊ ಕೀರ ಜಿತಪಡ್ಡರ್ಗೋ ನೇಚ್ಛನ್ನರ್ಮಾಣಿ ಕಾರ್ಯತೇ। 
ಕೋಶಕಾರ ಇವಾತ್ಸಾನಂ ಕರ್ಮಣಾರ ಅಚ್ಚಾದ ಮುಷ್ಕತಿ 
1೫೨ ॥ 


ನ ಹಿ ಕಶ್ಚಿತ್ಸಣಮಪಿ ಜಾತು ತಿಷ್ಠತ್ಯಕರ್ಮಕೃತ್‌ । 
ಕಾರ್ಯತೇ ಹ್ಯವಶಃ ಕರ್ಮ ಗುಣ: ಸ್ವಾಭಾವಿಕೈರ್ಬಲಾತ್‌ 
॥ ೫೩ ॥ 


ಲಬ್ಬ್ಯಾ 
ಯಥಾಯೋನಿ ಯಥಾಬೀಜಂ ಸಭಾವೇನ ಬಲೀಯಸಾ 
I ೪ ॥ 


ಏಷ ಪ್ರಕೃತಿಸಂಗೇನ ಪುರುಷಸ್ಯ ವಿಪರ್ಯಯ । 
ಆಸೀತ್‌ ಸ ಏವ ನಚಿರಾದೀಶಸಂಗಾದ್ವಿಲೀಯತೇ 
11 ೫೫ ॥ 


ಅಯಂ ಹಿ ಶ್ರುತಸಂಪನ್ಹಃ ಶೀಲವೃತ್ತಗುಣಾಲಯಃ । 
ಧೃತವ್ರತೋ ಮೃದುರ್ದಾಂತಃ ಸತ್ಯವಾನ್ಭಂತ್ರವಿಚ್ಛುಚಿಃ 
॥ ೫೬ ॥ 


ಶ್ರೀಮದ್ಭಾಗವತ 


ನಿಮಿತ್ತಮವ್ಯಕ್ತಂ ವ್ಯಕ್ತಾವ್ಯಕ್ತಂ ಭವತ್ಯುತ | - 


[ ಅಧ್ಯಾಯ 1 


ಮಲಗಿರುವ ಅಜ್ಞಾನಿಯು ಸ್ವ ಸ್ವಪ್ನದ ಸಮಯದಲ್ಲಿ ಕಂಡು 
ಬರುವ ಕಲ್ಪಿತ ಶರೀರವನ್ನೇ ತನ್ನ "ನಿಜವಾದ ಶರೀರವೆಂದು 
ತಿಳಿಯುತ್ತಾನೆ. ಮಲಗಿರುವ ಅಥವಾ ಎಚ್ಚರಗೊಳ್ಳುವ ಶರೀರವನ್ನು 
ಮರೆತುಬಿಡುತ್ತಾನೆ. ಹೀಗೆಯೇ ಜೀವಿಯೂ ಕೂಡ ತನ್ನ ಹಿಂದಿನ 


|] ಜನ್ಮಗಳ ನೆನಪನ್ನು ಮರೆತು ಬಿಡುತ್ತಾನೆ ಮತ್ತು ವರ್ತಮಾನದ 


ಶರೀರವನ್ನು ಬಿಟ್ಟು ಹಿಂದಿನ-ಮುಂದಿನ ಶರೀರಗಳ ಸಂಬಂ 
ಧದಲ್ಲಿ ಏನನ್ನು ತಿಳಿಯುವುದಿಲ್ಲ ॥ ೪೯ ॥ ಸಿದ್ಧಪುರುಷರೇ | 
ಜೀವಿಯು ಈ ಶರೀರದಲ್ಲಿ ಕರ್ಮೇಂದ್ರಿಯಗಳಿಂದ ಕೊಟ್ಟು- 
ಕೊಳ್ಳುವುದು, ನಡೆದಾಡುವುದು ಮುಂತಾದ ಕೆಲಸವನ್ನು ಮಾಡು 
ತ್ತಾನೆ. ಐದು ಜ್ಞಾನೇಂದ್ರಿಯಗಳಿಂದ ರೂಪ, ರಸ ಮುಂತಾದ 
ಐದು ಇ ಗನ್ನು ಅನುಭವಿಸುತ್ತಾನೆ. ಹದಿನಾರನೆಯ ಮನಸ್ಸಿ 
ನೊಂದಿಗೆ ಸ್ವಯಂ ಹದಿನೇಳನೆಯವನಾಗಿ ಕೂಡಿಕೊಂಡು ಒಬ್ಬಂಟಿಗ 
ನಾಗಿಯೇ “ಮನಸ್ಸು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ 
ಈ ಮೂರರ ವಿಷ ಯಗ ಭೋಗಿಸುತ್ತಾನೆ. ॥ ೫೦ ॥ ಜೀವಿಯ 
ಈ ಹದಿನಾರು ಕಲೆ ಮತ್ತು ಸತ್ತಾ «ದಿ ಮೂರು ಗುಣಗಳುಳ್ಳ 
ಲಿಂಗಶರೀರವು ಅನಾದಿಯಾಗಿದೆ. "ಇದೇ ಜೀವಿ ಯನ್ನು ಪ ಪದೇ. 
ಪದೇ ಹರ್ಷ, ಶೋಕ, ಭಯ ಮತ್ತು ಪೀಡೆಗಳನ್ನು ಕೊಡುವ 
ಜನ್ಮ-ಮರಣದ ಚಕ್ರದಲ್ಲಿ ಕೆಡಹುತ್ತದೆ. ॥ ೫೧ ॥ ಅಜ್ಞಾನಕ್ಕೆ 
ವಶನಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ನರ 
ಎಂಬ ಆರು ಶತ್ರುಗಳ ಮೇಲೆ ವಿಜಯವನ್ನು ಪಡೆಯದಿರುವ 
ಜೀವನಿಗೆ ಇಚ್ಛೆ ಇಲ್ಲದಿದ್ದರೂ ಬೇರೆ-ಬೇರೆ ವಾಸನೆಗಳ ಅನುಸಾರ 
ಅನೇಕ ಕರ್ಮಗಳನ್ನು ಮಾಡ ಬೇಕಾಗುತ್ತದೆ. ಅಂತಹ ಸ್ಥಿತಿಯಲ್ಲಿ 
ಅವನು ರೇಶ್ಡೆಹುಳದಂತೆ ತಾನು ಕರ್ಮದ ಬಲೆಯಲ್ಲಿ ಸಿಕ್ಕ 
ಕೊಳ್ಳುವನು ಮತ್ತು ಹಾಗೆ ತನ್ನ ಕೈಯಾರೆ ಮೋಹಕ್ಕೆ ಬಲಿ 
ಯಾಗುತ್ತಾನೆ. ॥ ೫೨ ॥ ಯಾವುದೇ ಶರೀರಧಾರೀ ಜೀವನು 
ಕರ್ಮಮಾಡದೆ ಒಂದು ಕ್ಷಣವೂ ಇರಲಾರನು. ಪ್ರತಿ ಯೋರ್ವ 
ಪ್ರಾಣಿಯ ಸ್ವಾ ಬಾವಿಕ ಗುಣಗಳೇ EN ವಿವಶಗೊಳಿಸಿ 
ಅವನಿಂದ ಕರ್ಮಗಳನು ಮಾಡಿಸುತ್ತವೆ. ॥ ೫೩ ॥ ಜೀವಿಯು ತನ್ನ 
ಹಿಂದಿನ ಜನ್ಮಗಳ ಪಾಪ-ಪುಣ್ಯ ಮಯ ಸಂಸ್ಕಾರಗಳನುಸಾರವಾಗಿ 
ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ಹೊಂದುತ್ತಾನೆ. ಅದರ 
ಸ್ವಾಭಾವಿಕ ಹಾಗೂ ಪ್ರಬಲ ವಾಸನೆಗಳು ಕೆಲವೊಮ್ಮೆ ಅವನಿಗೆ 
ತಾಯಿಯಂತೆ (ಸ್ವರೂಪವನ್ನು ಮಾಡುತ್ತವೆ. ಕೆಲವೊಮ್ಮೆ 
ತಂದೆಯಂತೆ (ಪುರುಷರೂಪವನ್ನು) ಮಾಡುತ್ತವೆ. ॥ ೫೪ ॥ ಪ್ರಕೃ 
ತಿಯ ಸಂಸರ್ಗ ಉಂಟಾದ್ದರಿಂದಲೇ ಪುರುಷನು ತನ್ನ ವಾಸ್ತವಿಕ 
ಸ್ವರೂಪಕ್ಕಿಂತ ವಿಪರೀತವಾದ ಲಿಂಗಶರೀರವೇ ತಾನೆಂದು ತಿಳಿದು 
ಕೊಳ್ಳುವನು. ಈ ವಿರುದ್ಧವಾದ ಬುದ್ಧಿಯು ಭಗವಂತನ ಭಜನೆ 
ಯಿಂದ ಬೇಗನೇ ಹೊರಟುಹೋಗುವುದು. ॥ ೫೫ ॥ 

ಎಲ್ಲೆ ದೇವತೆಗಳಿರಾ ! ನಿಮಗೆ ತಿಳಿದೇ ಇರುವಂತೆ ಈ ಅಜಾ 
ಮಿಳನು. ದೊಡ್ಡ ತ ಶಾಸ್ತ್ರಜಾಗಿದ್ದನು. ಶೀಲ, ಸದ್ಗುಣ, ಸದಾಚಾರಗಳ 
ನಿಧಿಯಾಗಿದ್ದನು. ಬ್ರಹ್ಮಚಾರಿಯೂ, ವಿನಯಿಯೂ, ಜಿತೇಂದ್ರಿ 
ಯನೂ, ಸತ್ಯನಿಷ್ಠನೂ, ಮಂತ್ರಜ್ಞನೂ, ಪವಿತ್ರಾತ್ಮನೂ ಆಗಿದ್ದನು. 
॥ ೫೬ ॥ ಇವನು ಗುರುಗಳ, ಅಗ್ನಿಯ, ಅತಿಥಿಗಳ, ಹಿರಿಯರ 
ಸೇವೆ ಮಾಡಿದ್ದನು. ಅಹಂಕಾರವಾದರೋ ಇವನಲ್ಲಿ ಇರಲೇ ಇಲ್ಲ 


1 ಅಧ್ಯಾಯ] ಷಷ್ಠ ಸೃಂಧ 621 
ಗುರ್ವಗ್ಮೃತಿಥಿವೃದ್ಧಾನಾಂ ಶುಶ್ರೂಷುರ್ನಿರಹಂಕೃತಃ | | ಎಲ್ಲ ಪ್ರಾಣಿಗಳಿಗೂ ಹಿತವನ್ನೇ ಬಯಸುತ್ತಾ, ಉಪಕಾರ ಮಾಡುತ್ತಾ, 
ಸರ್ವಭೂತಸುಹೃತ್ತಾಧುರ್ಮಿತವಾಗನಸೂಯಕಃ ಆವಶ್ಯಕತೆ ಇದ್ದಷ್ಟೇ ಮಾತಾಡುತ್ತಿದ್ದರು. ಯಾರು ದೋಷಗಳನ್ನು 

1 ೫೭ ॥ | ಎತ್ತಿ ಆಡುತ್ತಿರಲಿಲ್ಲ ॥ ೫೭ ॥ ಒಂದು ದಿನ ಈ ಬ್ರಾಹ್ಮಣನು ತನ್ನ 
ತಂದೆಯ ಅಪಣೆಯಂತೆ ಕಾಡಿಗೆ ಹೋಗಿ ಫಲ-ಪುಷ, ಸಮಿಧೆ 
ಏಕದಾಸೌ ವನಂ ಯಾತಃ $ ಸ aki 
Sait es ಕಬಕ 5 ! | ದರ್ಭೆಗಳನ್ನು ಎತ್ತಿಕೊಂಡು ಮನೆಗೆ ಓಂದಿರುಗುತ್ತಿದ್ದನು. ॥ ೫೮ ॥ 
ೃತ್ತಃ  ಫಲಪುಷ್ಪಸಮಿತ್ಕುಶಾನ್‌ | ವಂ ಬರುತ್ತಿರುವಾಗ ದಾರಿಯಲ್ಲಿ ಓರ್ವ ಭ್ರಷ್ಟನಾದ ವೃಷಲನು 

1 ೫೮ ॥ 


ದದರ್ಶ ಕಾಮಿನಂ ಕಂಚಿಚ್ಚೂದ್ರಂ ಸಹ ಭುಜಿಷ್ಯಯಾ। 
ಪೀತ್ವಾಚ ಮಧು ಮೈರೇಯಂ ಮದಾಘೂರ್ಣಿತನೇತ್ರಯಾ 
॥೫೯॥ 


ಮತ್ತಯಾ ವಿಶ್ಲಥನ್ನೀವ್ಯಾ ವ್ಯಪೇತಂ ನಿರಪತ್ರಪಮ್‌ । 
ಕ್ರೀಡಂತಮನು ಗಾಯಂತಂ ಹಸಂತಮನಯಾಂತಿಕೇ 
11೬೦ ॥ 


ದೃಷ್ಟ್ವಾ ತಾಂ ಕಾಮಲಿಪ್ಟೇನ ಬಾಹುನಾ ಪರಿರಂಭಿತಾಮ್‌ । 
ಜಗಾಮ ಹೃಚ್ಛಯವಸಂ ಸಹಸೈವ ವಿಮೋಹಿತಃ 
॥ ೬೧॥ 


ಸಂಭಯನ್ನಾತ್ಥನಾ$ ತ್ಗಾನಂ ಯಾವತ್ತತ್ತಂ ಯಥಾಶ್ರುತಮ್‌ । 
ನ ಶಶಾಕ ಸಮಾಧಾತುಂ ಮನೋ ಮದನವೇಪಿತಮ್‌ 


॥| ೬೨॥ 
ತನ್ನಿಮಿತ್ತಸ್ಥರವ್ಯಾಜಗ್ರಹಗ್ರಸ್ತೋ ವಿಚೇತನಃ । 
ತಾಮೇವ ಮನಸಾ ಧ್ಯಾಯನ್‌ ಸ್ವಧರ್ಮಾದ್ದಿರರಾಮ ಹ 

॥ ೬೩ ॥ 


ತಾಮೇವ ತೋಷಯಾಮಾಸ ಪಿತ್ರೇಣಾರ್ಥೇನ ಯಾವತಾ। 
ಗ್ರಾಮ್ಮೈರ್ಮನೋರಮೈೆಃ ಕಾಮೈಃ ಪ್ರಷೀದೇತ ಯಥಾ ತಥಾ 
॥| ೬೪ ॥ 


ವಿಪ್ರಾಂ ಸ್ವಭಾರ್ಯಾಮಶ್ರೌ ಢಾಂಕುಲೇ ಮಹತಿಲಂಭಿತಾಮ್‌ | 
ವಿಸಸ ಸರ್ಜಾಚಿರಾತ್ನಾಪಃ ಸ್ವೈರಿಣ್ಯಾಪಾಂಗವಿದ್ದದೀಃ 
11 ೬೫ ॥ 


ಯತಸ್ವತಶ್ಟೋಪನಿನ್ಳೇ ನ್ಯಾ ಯತೋಶನ್ಯಾ ಯತೋ ಧನಮ್‌! 


ಬಭಾರಾಸ್ಯಾಃ ಕುಟುಂಬಿನ್ಯಾಃ ಕುಟುಂಬಂ ಮಂದಧೀರಯಮ್‌ 
॥1 ೬೬ ॥ 


ಯದಸಾ ಶಾಸ್ತ್ರಮುಲಂಘ್ಯ ಸ್ಥೆ ಪ್ರೈರಚಾರ್ಯಾರ್ಯಗರ್ಹಿತಃ I 


ಅವರ್ತತ ಚರಂ ತಾಲಮಘಾಯುರಕುಚಿರ್ಮಲಾತ್‌ 
1೬೭ 


[1739121 A 


ಅತಿಕಾಮಿಯೂ, ನಿರ್ಲಜ್ಜನೂ ಆಗಿ ಹೆಂಡವನ್ನು ಕುಡಿದು ವೇಶ್ಯೆ 
ಯೊಂದಿಗೆ ವಿಹರಿಸುತ್ತಿದ್ದನು. ವೇಶ್ಯೆಯೂ ಮದ್ಯ ಕುಡಿದು ಉನ್ನತ್ತ 
ಳಾಗಿ, ಕಣ್ಣುಗಳನ್ನು ತಿರುಗಿಸುತ್ತಾ, ಅರ್ಧನಗ್ನಸ್ತಿತಿಯಲ್ಲಿದ್ದಳು. ಆ 
ಶೂದ್ರನು ಆ ವೇಶ್ಯೆಯೊಂದಿಗೆ ಕೆಲವೊಮ್ಮೆ ನಗುತ್ತಾ, ಹಾಡುತ್ತಾ, 
ನಾನಾ ಬಗೆಯ ಕುಚೇಷ್ಟೆಗಳನ್ನು ಮಾಡುತ್ತಾ ಅವಳನ್ನು ಸಂತೋಷ 
ಪಡಿಸುತ್ತಿದ್ದನು. ॥ ೫೯-೬೦ ॥ ಓ ಪುಣ್ಯಾತ್ನರಿರಾ | ಆ ಶೂದ್ರನು 
ಭುಜಗಳಿಗೆ ಕಾಮೋದ್ದೀಪಕವಾದ ಅಂಗರಾಗವನ್ನು ಬಳಿದು 
ಕೊಂಡು ಅವುಗಳಿಂದ ಆ ಕುಲಟೆಯನ್ನು ಆಲಿಂಗಿಸಿಕೊಂಡಿದ್ದನು. 
ಅಜಾಮಿಳನು ಅವರನ್ನು ನೋಡಿ ಇದ್ದಕ್ಕಿದ್ದಂತೆ ಅವನ ಮನಸ್ಸು 
ಮೋಹಗೊಂಡು ಕಾಮಪರವಶನಾಗಿಬಿಟ್ಟನು. ॥ ೬೧ ॥ ಅಜಾ 
ಮಿಳನು ತನ್ನ ಧೈರ್ಯ, ಜ್ಞಾ ್ಲಿನಕ್ಕನುಸಾರ ತನ್ನ ಕಾಮಪರವಶವಾದ 
ಮನಸ್ಸನ್ನು ತಡೆಯಲು ಬಹಳ ಮಟ್ಟಿಗೆ ಪ್ರಯತ್ನಿಸಿದನು. ಆದರೆ 
ಸರ್ವತ್ರ ಸರ್ವಪ್ರಯತ್ನಮಾಡಿದರೂ ಅವನು ಮನಸ್ಸನ್ನು ಹತೋ 
ಟಿಗೆ ತಂದುಕೊಳ್ಳಲು ಅಸಮರ್ಥನಾದನು. ॥ ೬೨ ॥ ಆ ವೇಶ್ಶೆ 
ಯನ್ನುನಿಮಿತ್ತವಾಗಿಸಿ ಕಾಮಪಿಶಾಚಿಯು ಅಜಾಮಿಳನ ಮನಸ್ಸನ್ನು 
ಆಕ್ರಮಿಸಿಬಿಟ್ಟಿತು. ಇವನ ಸದಾಚಾರ ಮತ್ತು ಶಾಸ್ತ್ರ ಜ್ಞಾನವು ಕರಗಿ 
ಹೋಯಿತು. ಈಗ ಇವನು ಮನಸ್ಸಿನಲ್ಲೇ ಆ ವೇಶ್ಯೆಯನ್ನು ಚಿಂತಿ 
ಸುತ್ತಾ ತನ್ನ ಧರ್ಮದಿಂದ ವಿಮುಖನಾಗಿ ಬಿಟ್ಟನು. ॥ ೬೩ ॥ 
ಅಜಾಮಿಳನು ಆಕೆಯನ್ನು ಸಂತೋಷಪಡಿಸಲಿಕ್ಕಾಗಿ ಅತಿ ಸುಂದರ 
ವಾದ ವಸ್ತ-ಒಡವೆಗಳನ್ನು ತಂದು ಕೊಡತೊಡಗಿದನು. ತನ್ನ 
ತಂದೆಯ ಎಲ್ಲ ಸಂಪತ್ತನ್ನೂ ವೆಚ್ಚಮಾಡಿ ಆ ಕುಲಟೆಯನ್ನು ಮೆಚ್ಚಿಸಿ 
ದನು. ಅವಳು ಯಾವುದರಿಂದ ಪ್ರಸನ್ನವಾಗಿರುವಳೋ ಅದೇ 
ರೀತಿಯ ಚೇ ಷೆಗಳನ್ನು ಮಾಡುತ್ತಿದ್ದನು. ॥ ೬೪ ॥ ಆ ಸ್ವೇಚ್ಛಾಚಾರಿ 
ಣಿಯ ಕಡೆಗಣ್ಣ ನೋಟದಿಂದ ಇವನು ಸೂರೆಗೊಂಡಿದ್ದನು. ಅದ 
ರಿಂದ ಕುಲೀನೆಯೂ, ತರುಣಿಯೂ ಆದ ತನ್ನ ವಿವಾಹಿತ ಬ್ರಾಹ್ಮಣೀ 
ಪತ್ನಿಯನ್ನು ತೊರೆದುಬಿಟ್ಟನು. ಇನ್ನು ಈತನ ಪಾಪಕ್ಕೆ ಎಲ್ಲೆ ಏನು 
ಬಯ? ॥ ೬೫॥ ದುಷ್ಪಬುದ್ಧಿಯಾದ ಇವನು ನ್ಯಾಯದಿಂದಿ 
ರಲೀ, ಅನ್ಯಾ ಯದಿಂದಿರಲೀ, ಹೇಗಾದರೂ ಸಿಕಿದಲ್ಲಿಂದ ಹಣ 
ವನ್ನು ಸಂಪಾದಿಸುತ್ತಾ ಆ ವೇಶ್ವೆಯ ದೊಡ್ಡ ಕುಟುಂಬವನ್ನು ಸಾಕು 
ವುದರಲ್ಲೇ ಆಸಕ್ತನಾದನು. ॥ ಸೆ ೬೬ ॥ ಈ ಪಾಪಿಯು ಶಾಸ್ತ್ರಜ್ಞಾನ 
ವನ್ನು ಮೀರಿ ಸ್ವ ಸ್ವೇಚ್ಛಾಚಾರಿಯಾಗಿ ನಡೆದು ಕೊಳ್ಳುವುದರಿಂದ 
ಇವನು ಸತ್ತುರುಷರಿಂದ ನಿ ಂದಿತನಾಗಿದ್ದಾನೆ. ಇವನು ಅನೇಕ ದಿನ 

ಗಳವರೆಗೆ ವೇಶ್ಯೆಯ ಮಲಕ್ಕೆ ಸಮಾನವಾದ, ಅಪವಿತ್ರವಾದ ಅನ್ನ 
ದಿಂದ ತನ್ನ ಜೀವನವನ್ನು ಕಳೆದನು. ಹೀಗೆ ಇವನ ಇಡೀ ಜೀವನವೇ 
ಪಾಪಮಯವಾಗಿದೆ. ॥ ೬೭॥ 


622 


ತತ ಏನಂ ದಂಡಪಾಣೇಃ ಸಕಾಶಂ ಕೃತಕಿಲ್ಲಿಷಮ್‌ । 
ನೇಷ್ಯಾಮೋಶಕೃತನಿರ್ವೇಶಂ ಯತ್ರ ದಂಡೇನ ಶುಧ್ಯತಿ 
॥ ೬೮॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಇವನು ಇಂದಿನವರೆಗೆ ತನ್ನ ಪಾಪಗಳಿಗೆ ಯಾವ ಪ್ರಾಯಶ್ಚಿತ್ತ 
ವನ್ನು ಮಾಡಿಕೊಂಡಿಲ್ಲ ಅದಕ್ಕಾಗಿ ಈಗ ನಾವು ಈ ಪಾಪಿಯನ್ನು 
ದಂಡಪಾಣಿಯಾದ ಭಗವಾನ್‌ ಯಮರಾಜನ ಬಳಿಗೆ ಕೊಂಡು 
ಹೋಗುವೆವು. ಅಲ್ಲಿ ಇವನು ತನ್ನ ಪಾಪಗಳನ್ನು ಭೋಗಿಸಿ ಶುದ್ಧ 


ನಾಗಿ ಹೋಗುವನು. ॥ ೬೮ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಯ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಅಜಾಮಿಲೋಪಾಖ್ಯಾನೇ ಪ್ರಥಮೋತಧ್ಯಾಯಃ ॥ ೧॥ 


ಅರಾ ಧೀರಾ 


ಎರಡನೆಯ ಅಧ್ಯಾಯ 


ವಿಷ್ಣುದೂತರಿಂದ ಭಾಗವತ ಧರ್ಮದ ನಿರೂಪಣೆ ಮತ್ತು 
ಅಜಾಮಿಳನು ಪರಂಧಾಮವನ್ನುಹೊಂದಿದುದು 


ಶ್ರೀಶುಕ ಉವಾಚ 


ಏವಂ ತೇ ಭಗವದ್ದೂತಾ ಯಮದೂತಾಭಿಭಾಷಿತಮ್‌ । 
ಉಪಧಾರ್ಯಾಥ ತಾನ್ರಾಜನ್ನಶ್ಯಾಹುರ್ನಯಕೋವಿದಾಃ 
॥ ೧॥ 


ವಿಷ್ಣುದೂತಾ ಊಚುಃ 


ಅಹೋ ಕಪ್ಪಂ ಧರ್ಮದೃಶಾಮಧರ್ಮಃ ಸ್ಪಶತೇ ಸಭಾಮ್‌ । 
ಯತ್ರಾ ದಂಡ್ಯೇಷ್ಠಪಾಪೇಷು ದಂಡೋ ಯೈರ್ಧ್ವಿಯತೇ ವೃಥಾ 
॥ ೨ ॥ 


ಪ್ರಜಾನಾಂ ಪಿತರೋ ಯೇ ಚ ಶಾಸ್ತಾರಃ ಸಾಧವಃ ಸಮಾಃ ॥. 


ಯದಿ ಸ್ಯಾತ್ತೇಷು ವೈಷಮ್ಯಂ ಕಂ ಯಾಂತಿ ಶರಣಂ ಪ್ರಜಾಃ 


1 ೩॥ 
ಯದ್ಯದಾಚರತಿ ಶ್ರೇಯಾನಿತರಸ್ತತ್ತದೀಹತೇ । 
ಸ ಯತ್ಸಮಾಣಮ್‌ ಕುರುತೇ ಲೋಕಸ್ತದನುವರ್ತತೇ 

NT 


ಯಸ್ಯಾಂಕೇ ಶಿರ ಆಧಾಯ ಲೋಕಃ ಸ್ವಪಿತಿ ನಿರ್ವೃತಃ । 
ಸ್ವಯಂ ಧರ್ಮಮಧರ್ಮಂ ವಾ ನಹಿ ವೇದ ಯಥಾ ಪಶಃ 
॥ ೫ ॥ 


ಸ ಕಥಂ ನ್ಯರ್ಪಿತಾತ್ಗಾನಂ ಕೃತಮೈತ್ರಮಚೇತನಮ್‌ । 
ವಿಶ್ರಂಭಣೀಯೋ ಭೂತಾನಾಂ ಸಫ್ಫಣೋ ದ್ರೋಗ್ಗುಮರ್ಹತಿ 
1 ೬ 


[1739121 8 


ಶ್ರೀಶುಕಮುನಿಗಳು ಹೇಳುತ್ತಾರೆ - ಪರೀಕ್ಷಿತ ರಾಜೇಂದ್ರನೇ | 
ನೀತಿನಿಪುಣರೂ, ಧರ್ಮದ ಮರ್ಮವನ್ನು ಬಲ್ಲವರೂ ಆದ 
ಭಗವಂತನ ಪಾರ್ಷದರು ಯಮದೂತರ ಈ ಮಾತುಗಳನ್ನು ಕೇಳಿ 
ಅವರಲ್ಲಿ ಇಂತೆಂದರು -॥ ೧॥ 

ಭಗವಂತನ ಪಾರ್ಷದರು ಹೇಳುತ್ತಾರೆ - ಎಲೈ ಯಮ 
ದೂತರಿರಾ। ಆಹಾ! ಎಂತಹ ಆಶ್ಚರ್ಯದ ಮತ್ತು ಖೇದದ 
ಮಾತಾಗಿದೆ. ಧರ್ಮಜ್ಞರ ಸಭೆಯಲ್ಲಿ ಅಧರ್ಮವು ಪ್ರವೇಶಿಸುತ್ತಿ 
ದೆಯಲ್ಲ! ಏಕೆಂದರೆ, ಅಲ್ಲಿ ನಿರಪರಾಧಿಗಳಾದ, ದಂಡನೆಗೆ 
ಯೋಗ್ಯರಲ್ಲದ ವ್ಯಕ್ತಿಗಳಿಗೂ ವ್ಯರ್ಥವಾಗಿ ದಂಡನೆ ಕೊಡಲಾಗುತ್ತ 
ದಲ್ಲ! ॥ ೨ ॥ ಪ್ರಜಾರಕ್ಷಕನೂ, ಶಾಸಕನೂ, ಸಮದರ್ಶಿಯೂ, 
ಪರೋಪಕಾರಿಯೂ ಆದವರೇ ಪ್ರಜೆಗಳ ವಿಷಯದಲ್ಲಿ ವಿಷ 
ಮತೆಯ ವ್ಯವಹಾರ ಮಾಡತೂಡಗಿದರೆ ಮತ್ತೆ ಪ್ರಜೆಯು ಯಾರ 
ಮೊರೆ ಹೋಗಬೇಕು ? ॥ ೩ ॥ ಸತ್ಪುರುಷರು ಆಚರಿಸಿದಂತೆಯೇ 
ಸಾಧಾರಣ ಜನರು ಅನುಸರಿಸುತ್ತಾರೆ. ಸಜ್ಜನರು ತಮ್ಮ ಆಚ 
ರಣೆಯ ಮೂಲಕ ಯಾವುದನ್ನು ಪ್ರಮಾಣೀಕರಿಸುತ್ತಾರೋ, 
ಉಳಿದ ಜನರು ಅದನ್ನೇ ಅನುಕರಣಮಾಡತೊಡಗುವರು. ॥ ೪ ॥ 
ಸಾಮಾನ್ಯ ಜನರು ಪಶುಗಳಂತೆ ಧರ್ಮ-ಅಧರ್ಮಗಳ ಸ್ವರೂಪ 
ವನ್ನು ಅರಿಯದೆ ಯಾರೋ ಸತ್ಪುರುಷರ ಮೇಲೆ ವಿಶ್ವಾಸವಿಟ್ಟು 
ಅವರ ತೊಡೆಯಲ್ಲಿ ತಲೆಯನ್ನಿಟ್ಟು ನಿರ್ಭಯರಾಗಿ ನಿಶ್ಚಿಂತರಾಗಿ 
ಮಲಗಿಬಿಡುತ್ತಾರೆ. ॥ ೫ ॥ ಅಂತಹ ದಯಾಳುಗಳಾದ ಸತ್ತುರು 
ಷರೇ ಪ್ರಾಣಿಗಳಿಗೆ ಅತ್ಯಂತ ವಿಶ್ವಾಸಪಾತ್ರರಾಗಿದ್ದಾರೆ. ಮೈತ್ರೀ 
ಭಾವದಿಂದ ತಮ್ಮ ಹಿತೈಷಿಗಳೆಂದು ತಿಳಿದು ಆತ್ಮಸಮರ್ಪಣೆ 
ಮಾಡಿರುವ ಆ ಅಜ್ಞಾನೀ ಜೀವರೊಂದಿಗೆ ಸಜ್ಜನರು ಹೇಗೆ 
ವಿಶ್ವಾಸಘಾತ ಮಾಡಬಲ್ಲರು? ॥ ೬ ॥ 


ನನಾ ಷಷ್ಠ ಸ್ಫಂಧ 623 


ಅಯಂ ಹಿ ಕೃತನಿರ್ವೇಶೋ ಜನ್ಮ ಕೋಟ್ಯಂಹಸಾಮಪಿ | ಎಲೈ ಯಮದೂತರೇ ! ಈ ಅಜಾಮಿಳನು ಕೋಟಿ-ಕೋಟಿ 
ಯದ್ವ್ವಾಜಹಾರ ವಿವಶೋ ನಾಮ ಸ್ವಸ್ತ್ಯಯನಂ ಹರೇಃ ಜನ್ನಗಳಲ್ಲಿ ಮಾಡಿದ್ದ ಪಾಪಗಳಿಗೂ ಪೂರ್ಣವಾಗಿ ಪ್ರಾಯಶ್ಚಿತ್ತ 

॥ ೭ ॥ ವನ್ನು ಮಾಡಿಕೊಂಡಿರುವನು. ಏಕೆಂದರೆ, ಬೇರಾವುದೋ 
ವ್ಯಾಮೋಹದಿಂದಲೇ ಆದರೂ ಇವನು ಶ್ರೀಹರಿಯ ಪರಮ 
ಕಲ್ಯಾಣಮಯವಾದ ಮೋಕ್ಸಪ್ರದವಾದ ನಾಮವನ್ನು ಉಚ್ಛರಿಸಿ 
ರುವನು. | ೭ ॥ ಇವನು "ನಾರಾಯಣ ಎಂಬ ಈ ನಾಲ್ಕು ಅಕ್ಷರ 
ಗಳನ್ನು ಉಚ್ಚರಿಸುವುದರಿಂದಲೇ ಈ ಪಾಪಿಯ ಎಲ್ಲ Boy 
ಪ್ರಾಯಶ್ಚಿತವು ಆಗಿಹೋಯಿತು. ॥ ೮ ॥ ಕಳ್ಳನಿರಲೀ, ಹೆಂಡ 
ಕುಡುಕನಿರಲೀ, ಮಿತ್ರದ್ರೋಹಿಯಾಗಿರಲೀ, ಬ್ರಹ್ಮಹತ್ಯಾ ಪಾತಕಿ 
| ಯಾಗಿರಲೀ, ಗುರುಪತ್ಲೀಗಾಮಿಯಾಗಿರಲೀ, ಸ್ವೀಹತ್ಯೆ, ರಾಜ 
ಹತ್ಯೆ, ಪಿತೃಹತ್ಯೆ, ಗೋಹಕ್ಕೆಗಳನ್ನು ಮಾಡಿದವನಾಗಿರಲೀ, ED 
ಎಷ್ಟೇ ದೊಡ್ಡ ಪಾಪಿಯಾಗಲೀ, ಎಲ್ಲ ಪಾತಕಗಳಿಗೂ ಭಗವಂತನ 
ನಾರಾಯಣನ ನಾಮವನ್ನು ಉಚ್ಚಂಸುವುದೇ ದೊಡ್ಡ ಪ್ರಾಯಶಿತ್ರವು. 
* ಏಕೆಂದರೆ, ಭಗವನ್ನಾಮಗಳನ್ನು ಉಚ್ಚರಿಸುವುದರಿಂದ ಮನು 
ಷ್ಯನ ಬುದ್ಧಿಯು ಭಗವಂತನ ಗುಣ, ಲೀಲೆ, ಸ್ವರೂಪಗಳಲ್ಲಿ ರಮಿಸಿ 
ಹೋಗುತ್ತದೆ ಹಾಗೂ ಸ್ವಯಂ ಭಗವಂತನ ಕುರಿತು ಆತ್ಮೀಯತೆ 
ಉಂಟಾಗುತ್ತದೆ. ॥ ೯-೧೦ ॥ ದೊಡ್ಡ-ದೊಡ್ಡ ಬ್ರಹ್ಮವಾದಿ ಯಷಿ 
ಗಳು ಪಾತಕಗಳ ಪರಿಹಾರಕ್ಕಾಗಿ ಕೃಚ್ಛ್ರ, ಚಾಂದ್ರಾಯಣ ಮುಂತಾದ 
ಅನೇಕ ಪ್ರತಗಳನ್ನು ವಿಧಿಸಿದ್ದಾರೆ. ಆದರೆ ಭಗವಂತನ ನಾಮ 
ಗಳನ್ನು, ಭಗವಂತನ ನಾಮಗಳಿಂದ ಕೂಡಿದ ಪದಗಳನ್ನು ee 
ಉಚ್ಚರಿಸುವುದರಿಂದ ಆ ಪಾಪಗಳು ಎಷ್ಟರ ಮಟ್ಟಿಗೆ ನಿರ್ಮೂಲ 
ವಾಗುವವೋ, ಅಷ್ಟರಮಟ್ಟಿಗೆ ಆ ಪ್ರಾಯಶ್ಚಿತ್ವಗಳಿಂದ ಆವು ನಿರ್ಮೂಲ 
ವಾಗುವುದಿಲ್ಲ. ಏಕೆಂದರೆ, ಭಗವಂತನ ನಾಮಗಳು ಪವಿತ್ರಕೀರ್ತಿ 
ಶ್ರೀಹರಿಯ ಗುಣಗಳ ಜ್ಞಾನವನ್ನು ಮಾಡಿಸುತ್ತವೆ. ॥ ೧೧ ॥ 
ಪ್ರಾಯಶ್ಲಿತ್ರವನ್ನು ಮಾಡಿ ಕೊಂಡ ಬಳಿಕವೂ ಮನಸ್ಸು ಮತ್ತೆ 
ದುರ್ಮಾರ್ಗದ ಕಡೆಗೆ ಓಡುವುದಾದರೆ ಅದು ಹೇಗೆ ಪೂರ್ಣ 
ಪ್ರಾಯಶ್ಚಿತ್ರವಾಗ ಬಲ್ಲದು ? ಆದುದರಿಂದ ಪಾಪಗಳು ಬುಡ 
ಸಹಿತ ನಾಶಹೊಂದುವಂತಹ ಪ್ರಾಯಶ್ಚಿತ್ರವನ್ನು ಮಾಡಿಕೊಳ್ಳ 
ಬೇಕೆಂಬ ಬಯಕೆ ಇರುವವರು ಶ್ರೀಭಗವಂತನ ಗುಣಗಳನ್ನು ಗಾನ 
ಮಾಡಬೇಕು. ಅದರಿಂದ ಚಿತ್ರವು ಪೂರ್ಣವಾಗಿ ಶುದ್ಧವಾಗಿ 
ಹೋಗುತ್ತದೆ. ॥ ೧೨ ॥ 


ಏತೇನೈವ ಹೃಘೋನೋಸ್ಯ ಕ್ಯ ಕತಂ ಸ್ಯಾದಘನಿಷ್ಯತಮ್‌ | 
ಯದಾ ನಾರಾಯಣಾಯೇತಿ pe ಚತುರಕ್ಸರಮ್‌ 
ಣೆ ೮॥ 


ಸ್ಪೇನಃ ಸುರಾಪೋ ಮಿತ್ರಧ್ರುಗ್‌ ಬ್ರಹ್ಮಹಾ ಗುರುತಲ್ಪಗಃ । 
ಸ್ವ್ರೀರಾಜಪಿತೃಗೋಹಂತಾ ಯೇ ಚ ಪಾತಕಿನೋತಪರೇ 
॥| ೯ ॥ 


ಸರ್ವೇಷಾಮಪ್ಯಘವತಾಮಿದಮೇವ ಸುನಿಷ್ಕತಮ್‌ I 
ನಾಮವ್ಯಾಹರಣಂ ವಿಷ್ಣೋರ್ಯತಸ್ತದ್ದಿಷಯಾ ಮತಿಃ 
11 ೧೦ ॥ 


ನ ನಿಷ್ಕೃತೈರುದಿತೈರ್ಬ್ರಹೃವಾದಿಭಿ- 

ಸ್ತಥಾ ವಿಶುದ್ಧ ಠೃೃತ್ಯಘವಾನ್‌ ಪ್ರತಾದಿಭಿಃ । 
ಯಥಾ ಹರೇರ್ನಾಮಪದೈರುದಾಹ್ಟತ್ಛೆ- 
ಸ್ಪದುತ್ತಮಶ್ಲೋಕಗುಣೋಪಲಂಭಕಮ್‌ 1೧0 


ನೈಕಾಂತಿಕಂ ತದ್ಧಿ ಕೃತೇರಪಿ ನಿಷ್ಯತೇ 

ಮನಃ ಪುನರ್ಧಾವತಿ ಚೇದಸತ್ತಥೇ ।ಟ 
ತತ್ಕರ್ಮನಿರ್ಹಾರಮಭೀಪ್ಪತಾಂ ಹರೇ- 
ರ್ಗುಣಾನುವಾದಃ ಖಲು ಸತ್ತ್ವಭಾವನಃ ॥ ೧೨ ॥ 


* ಈ ಪ್ರಸಂಗದಲ್ಲಿ'ನಾಮ- ವ್ಯಾಹರಣ'. ಇದರ ಅರ್ಥ ನಾಮೋಚ್ಚಾರಣೆ ಮಾತ್ರವಾಗಿದೆ. ಭಗವಾನ್‌ ಶ್ರೀಕೃಷ್ಣನು ಹೇಳುತ್ತಾನೆ - "ಯದ್‌ ಗೋವಿಂದೇತಿ 
ಚುಕ್ರೋಶ ಕೃಷ್ಣಾ ಮಾಂ ದೂರವಾಸಿನಮ್‌ । ಯಣಮೇತತ್‌ ಪ್ರವೃದ್ದಂ ಮೇ ಹೃದಯಾನ್ನಾಪಸರ್ಪತಿ ॥'' ನಾನು ದೂರ ಇರುವುದರಿಂದ 
ದ್ರೌಪದಿಯು ಜೋರಾಗಿ "ಗೋವಿಂದ-ಗೋವಿಂದ' ಹೀಗೆ ಕರುಣಕ್ರಂದನ ಮಾಡಿ ನನ್ನನ್ನು ಕರೆದಳು. ಆ ಯಣವು ನನ್ನ ಮೇಲೆ ಬೆಳೆಯಿತು ಮತ್ತು 
ನನ್ನ ಹೃದಯದಿಂದ ಅದರ ಭಾರವು ಒಂದು ಕ್ಷಣವಾದರೂ ತೊಲಗುವುದಿಲ್ಲ 

** 'ನಾಮಪದೈೆ' ಎಂದು ಹೇಳುವ ಅಭಿಪ್ರಾಯ - ಭಗವಂತನ ಕೇವಲ ನಾಮ 'ರಾಮ-ರಾಮ "ಕೃಷ್ಣ-ಕೃಷ್ಣ, 'ನಾರಾಯಣ-ನಾರಾಯಣ' ಇವು 
ಅಂತಃಕರಣದ ಶುದ್ಧಿಗಾಗಿ - ಪಾಪಗಳ ನಿವೃತ್ತಿಗಾಗಿ ಸಾಕು. 'ನಮಃ-ನಮಾಮಿ' ಮುಂತಾದ ಕ್ರಿಯಾಪದಗಳನ್ನು ಜೋಡಿಸುವ ಆಪಶ್ಯಕತೆಯೇ ಇಲ್ಲ 
ಭಗವಂತನಿಗೆ ಅನೇಕ ನಾಮಗಳಿವೆ. ಅವುಗಳಲ್ಲಿ ಯಾವುದನ್ನು ಬೇಕಾದರೂ ಸಂಕೀರ್ತನ ಮಾಡಬಹುದು, ಒಂದನ್ನು ಕೊಂಡಾಡಿದರೆ ಎಲ್ಲವನ್ನೂ 
ಕೊಂಡಾಡಿದಂತೆ - ಎಂಬ ಅಭಿಪ್ರಾಯದಿಂದ ನಾಮದ ಜೊತೆಗೆ ಬಹುವಚನ ಪ್ರಯೋಗವಾಗಿದೆ. ಒಬ್ಬ ವ್ಯಕ್ತಿಯು ಎಲ್ಲ ನಾಮಗಳನ್ನು 
ಉಚ್ಚರಿಸ ಬೇಕೆಂಬ ಅಭಿಪ್ರಾಯದಿಂದ ಅಲ್ಲ ಏಕೆಂದರೆ, ಭಗವಂತನ ನಾಮಗಳು ಅನಂತವಾಗಿವೆ. ಎಲ್ಲ ನಾಮಗಳನ್ನು ಉಚ್ಚರಿಸಲೂ ಸಾಧ್ಯವೂ ಇಲ್ಲ 
ತಾತ್ಪರ್ಯ ದ ಭಗವಂತನ ಒಂದು ನಾಮವನ್ನು ಉಚ್ಚರಿಸುವುದರಿಂದ ಎಲ್ಲ ಪಾಪಗಳ ನಿವೃತ್ತಿಯಾಗುತ್ತದೆ. ಪೂರ್ಣವಿಶ್ವಾ 'ಸವಿಲ್ಲದಿರುವುದು ಮತ್ತು 


ನಾಮೋಚ್ಛಾರದ ನಂತರವೂ ಪಾಪಗಳನ್ನು ಮಾಡುವುದರಿಂದ ಅದರ ಅನುಭವ ಉಂಟಾಗುವುದಿಲ್ಲ 


[17391210 


624 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಅಥೈನಂ ಮಾಪನಯತ ಕೃತಾಶೇಷಾಘನಿಷ್ಯತಮ್‌ । 
ಯದಸೌ ಭಗವನ್ನಾಮ ಮ್ರಿಯಮಾಣಃ ಸಮಗ್ರಹೀತ್‌ 
॥ ೧೩ ॥ 


ಸಾಂಕೇತ್ಯಂ ಪಾರಿಹಾಸ್ಕಂ ವಾ ಸ್ತೋಭಂ ಹೇಲನಮೇವ ವಾಟ 


ವೈಕುಂಠನಾಮಗ್ರಹಣಮಶೇಷಾಘಹರಂ ವಿದುಃ 
॥॥ ೧೪ ॥ 
ಪತಿತಃ. ಸ್ಪಲಿತೋ ಭಗ್ನಃ ಸಂದಷ್ಟಸ್ಪಪ್ತ ಆಹತಃ । 


ಹರಿರಿತ್ಯವಕೇನಾಹ ಪುಮಾನ್ನಾರ್ಹತಿ ಯಾತನಾಮ್‌ 
॥1 ೧೫ 11 


ಗುರೂಣಾಂ ಚ ಲಘೂನಾಂ ಚ ಗುರೂಣಿ ಚ ಲಘೂನಿ ಚ । 
ಪ್ರಾಯಶ್ಲಿತ್ತಾನಿ ಪಾಪಾನಾಂ ಜ್ಞಾತ್ಯೋಕ್ತಾನಿ ಮಹರ್ಷಿಭಿಃ 
11 ೧೬॥ 


ತೈಸ್ತಾನ್ಯಘಾನಿ ಪೂಯಂತೇ ತಪೋದಾನಜಪಾದಿಭಿಃ । 
ನಾಧರ್ಮಜಂ ತದ್ದದಯಂ ತದಪೀಶಾಂಫ್ರಿಸೇವಯಾ 
॥1 ೧೭ 1 


ಅಜ್ಞಾನಾದಥವಾ ಜ್ಞಾನಾದುತ್ತಮಶ್ಲೋಕನಾಮ ಯತ್‌ । 
ಸಂಕೀರ್ತಿತಮಘಂ ಪುಂಸೋ ದಹೇದೇಧೋ ಯಥಾನಲಃ 
॥ ೧೮ ॥ 


ಯಥಾಗದಂ ವೀರ್ಯತಮಮುಪಯುಕ್ತಂ ಯದ್ಭಚ್ಛಯಾ । 
ಅಜಾನತೋತಪ್ಯಾತ್ಸಗುಣಂ ಕುರ್ಯಾನ್ಫಂತ್ರೋತಪೃದಾಹೃತಃ 


1 ೧೯ 1. 


ಶ್ರೀಶುಕ ಉವಾಚ 


ತ ಏವಂ ಸುವಿನಿರ್ಣೀಯ ಧರ್ಮಂ ಭಾಗವತಂ ನೃಪ । 
ತಂಯಾಮೃಪಾಶಾನ್ನಿರ್ಮುಚ್ಛ ವಿಪ್ರಂವೃತ್ಯೋರಮೂಮುಚನ್‌ 
॥1 ೨೦ ॥ 


ಇತಿ ಪ್ರತ್ಯುದಿತಾ ಯಾಮ್ಯಾ ದೂತಾ ಯಾತ್ವಾಯಮಾಂತಿಕೇ | 
ಯಮರಾಜ್ಞೇ ಯಥಾ ಸರ್ವಮಾಚಚಕ್ಟುರರಿಂದವು 
॥ ೨೧॥ 


`ಪರಿಹಾ 


ಆದ್ದರಿಂದ ಯಮದೂತರೇ! ನೀವು ಅಜಾಮಿಳನನ್ನು ಒಯ್ಯ 
ಬೇಡಿರಿ. ಇವನು ಎಲ್ಲ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿ 
ರುನು. ಏಕೆಂದರೆ, ಇವನು ಸಾಯುವಾಗ * ಭಗವಂತನ ನಾಮ 
ವನ್ನು ಉಚ್ಚರಿಸಿರುವನು. 1 ೧೩॥ 
ಸಾಂಕೇತಕ್ಕಾಗಲೀ (ಯಾವುದೇ ಬೇರೆ ಅಭಿಪ್ರಾಯದಿಂದ), 

ಹಾಸ್ಯಕ್ಕಾಗಲೀ, ರಾಗದ ಆಲಾಪನೆಯಲ್ಲಾಗಲೀ, ಯಾರ 
ನ್ನಾದರೂ ಅಣಕಿಸುವುದಕ್ಕಾಗಲೀ, ಯಾರಾದರೂ ಭಗವಂತನ 
ನಾಮವನ್ನು ಉಚ್ಚರಿಸಿದರೆ ಟೆ ಎಲ್ಲಪಾಪಗಳು ನಾಶವಾಗುತ್ತವೆ 
ಎಂದು ದೊಡ್ಡ-ದೊಡ್ಡ ಮಹಾತ್ಮರು ಇದನ್ನು ತಿಳಿದಿರುತ್ತಾರೆ. 
॥ ೧೪ ॥ ಬೀಳುವಾಗ, ಕಾಲುಜಾರಿ ಮುಗ್ಗರಿಸಿದಾಗ, ಅಂಗಗಳು 


" ಮುರಿದುಹೋದಾಗ, ಹಾವು ಕಡಿದಾಗ, ಬೆಂಕಿಯಿಂದ ಸುಟ್ಟಾಗ, 


ಏಟು ಬಿದ್ದಾಗ, ಪರವಶತೆಯಿಂದ ಮನುಷ್ಯನು “ಹರಿ-ಹರಿ' 
ಎಂದು ಹೇಳಿ “ಭಗವಂತನ ನಾಮವನ್ನು ಉಚ್ಚರಿಸುವವನು ಯಮ 
ಯಾತನೆಗೆ ಪಾತ್ರನಾಗುವುದಿಲ್ಲ ॥ ೧೫ ॥ ಮಹರ್ಷಿಗಳು ಪಾಪದ 
ಸ್ವರೂಪವನ್ನು ಪರಿಶೀಲನೆಮಾಡಿ ದೊಡ್ಡ ಪಾಪಗಳಿಗೆ ದೊಡ್ಡ 
ಪ್ರಾಯಶ್ಚಿತ್ತವನ್ನು ಚಿಕ್ಕ ಪಾಪಗಳಿಗೆ ಚಿಕ್ಕ ಪ್ರಾಯಶ್ಚಿತ್ತವನ್ನೂ ವಿಧಿ 
ಸಿದ್ದಾರೆ. ॥ ೧೬ "| ತಪಸ್ಸು ದಾನ, ಜಪ ಮುಂತಾದ ಪ ಪ್ರಾಯಶ್ಚಿ 


ತ್ವಗಳ ಮೂಲಕ ಆ ಸಾ ನಾಶವಾಗಿ ಹೋಗುತ್ತವೆ ಎಂಬು 


ದರಲ್ಲಿ ಸಂದೇಹವೇ ಇಲ್ಲ ಆದರೆ ಆ ಪಾಪಗಳಿಂದ ಮಲಿನವಾದ 
ಹೃದಯವು ಶುದ್ಧವಾಗುವುದಿಲ್ಲ ಭಗವಂತನ ಚರಣಗಳ 
ಸೇವೆಯಿಂದ ಅದೂ ಕೂಡ ಶುದ್ಧವಾಗಿ ಹೋಗುತ್ತದೆ. ॥ ೧೭ ॥ 
ಯಮದೂತರೇ | ತಿಳಿದೋ, ತಿಳಿಯದೆಯೋ ಕಟ್ಟಿಗೆಗೆ ಬೆಂಕಿ 
ತಗುಲಿದರೆ ಅದನ್ನು ಸುಟ್ಟು ಬೂದಿಮಾಡುವಂತೆಯೇ, ತಿಳಿದೋ, 
ತಿಳಿಯದೆಯೋ ಭಗವಂತನ ನಾಮಸಂಕೀರ್ತನ ಮಾಡುವುದ 
ರಿಂದ ಮನುಷ್ಯನ ಎಲ್ಲ ಪಾಪಗಳು ಭಸ್ಮವಾಗಿ ಹೋಗುವುವು. 
॥ ೧೮ ॥ ಮಹಾಶಕ್ಕಿಶಾಲಿಯಾದ ಅಮೃತವನ್ನು ಅದರ ಗುಣ- 
ವೀರ್ಯ ತಿಳಿಯದೆಯೇ ಯಾರಾದರೂ ಕುಡಿದರೆ ಅವನನ್ನು 
ಅಮರನನ್ನಾಗಿಸುವಂತೆಯೇ, ನಾಮದ ಗುಣ-ಶಕ್ತಿ ತಿಳಿಯ 
ದೆಯೇ ಉಚ್ಚರಿಸಿದರರೂ ಆ ಭಗವಂತನ ನಾಮವು *ತನ್ನ 
ಫಲವನ್ನು ಕೊಟ್ಟೇ ಕೊಡುವುದು. ವಸ್ತುವಿನ ಶಕ್ತಿಯು ಶ್ರದ್ಧೆಯನ್ನು 
ಅಪೇಕ್ಟಿಸುವುದಿಲ್ಲ 1೧೯॥ 

ಶ್ರೀಶುಕ ಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ರಾಜನೇ! 
ಹೀಗೆ ಭಗವಂತನ ಪಾರ್ಷದರು ಭಾಗವತಧರ್ಮದ ಸಮಗ್ರವಾದ 
ನಿರ್ಣಯವನ್ನು ತಿಳಿಸಿ, ಅಜಾಮಿಳನನ್ನು ಯಮನ ದೂತರಿಂದ 
ಬಿಡಿಸಿ ಮೃತ್ಯುಮುಖದಿಂದ ಪಾರು ಮಾಡಿದರು. ॥ ೨೦ ॥ ಪ್ರಿಯ 
ಪರೀಕ್ಷಿತನೇ ! ಪಾರ್ಷದರ ಈ ಮಾತನ್ನು ಕೇಳಿ ಯಮದೂತರು 
ಯಮಧರ್ಮನ ಬಳಿಗೆ ಹೋಗಿ, ಅವರಿಗೆ ಇವೆಲ್ಲ ವೃತ್ತಾಂತವನ್ನು 
ಇದ್ದಂತೆಯೇ ತಿಳಿಸಿದರು. ॥ ೨೧ ॥ 


* ಪಾಪದ ನಿವೃತ್ತಿಗಾಗಿ ಭಗವನ್ನಾಮದ ಒಂದು ಅಂಶವು 'ರಾಮ' "ಮರಾ' ಎಂಬುದೇ ಸಾಕಾಗುವಪ್ಪದೆ. ಇವನಾದರೋ ನಾಮವನ್ನು 


ಪೂರ್ಣವಾಗಿ ಉಚ್ಚರಿಸಿರುವನು. ಸಾಯುವ ಸಮಯವೆಂದರೆ 


ಪೂರ್ಣವಾಗಿ ಸಾಯುವ ಕಣವಲ್ಲ 
ಚ 


ಏಕೆಂದರೆ, ಸಾಯುವ ಕ್ಷಣವು 


ಕೃಚ್ಛ-ಚಾಂದ್ರಾಯಣ ಮುಂತಾದವುಗಳನ್ನು ಮಾಡುವ ವಿಧಿ ಆಗಲಾರದೋ ಹಾಗೆಯೇ ನಾಮೋಚ್ಚಾರ ಎಧಿಯಿಲ್ಲ ಅದಕ್ಕಾಗಿ "ಮ್ರಯಮಾಣ' 
ಶಬ್ದದ ಅಭಿಪ್ರಾಯ - ಇನ್ನು ಮುಂದೆ ಇವನಿಂದ ಯಾವುದೇ ಪಾಪಗಳಾಗುವ ಸಂಭವವಿಲ್ಲ (ಮುಂದಿನ ಪುಟದಲ್ಲಿ ಎರಡನೇ ಅಡಿ ಟಿಪ್ಪಣಿ ಇದೆ.) 


[1739121 0 


ಪ ಆಧಾ ಷಷ್ಠ ಸೃಂಧ 625 
ಮ ರಾ ಸವರ ಸೆ 
ದ್ವಿಜಃ ಪಾಶಾದ್ದಿನಿರ್ಮುಕ್ಟೋ ಗತಭೀಃ ಪ್ರಕೃತಿಂ ಗತಃ । ಅಜಾಮಿಳನು ಯಮದೂತರ ಪಾಶಗಳಿಂದ ಬಿಡುಗಡೆಹೊಂದಿ 
ವವಂದೇ ಶಿರಸಾ ವಿಷ್ಣೋಃ ಕಿಂಕರಾನ್‌ದರ್ಶನೋತ್ತವಃ | ನಿರ್ಭಯನಾಗಿ, ಸ್ವಸ್ಥನಾದನು. ಅವನು ಎಷ್ಟುಕಿಂಕರ ದರ್ಶನ 
1೨೨ ॥ ದಿಂದ ಆನಂದಮಗ್ನನಾಗಿ ಅವರಿಗೆ ತಲೆಬಾಗಿ ವಂದಿಸಿದನು. ॥ ೨೨ ॥ 


* ವಸ್ತುವಿನ ಸ್ವಾಭಾವಿಕ ಶಕ್ತಿಯು - ನನ್ನ ಮೇಲೆ ಶ್ರದ್ಧೆ ಇದೆಯೋ, ಇಲ್ಲವೋ ಎಂಬುದನ್ನು - ಬೆಂಕಿ - ಅಮೃತವು ಗಮನಿಸುವುದಿಲ್ಲ 
ಹರಿರ್ಹರತಿ ಪಾಪಾನಿ ದುಷ್ಠಟಿತೆ ತ್ರೈರಪಿ ಸ್ಮೃತಃ I ಅನಿಚ್ಛಯಾಪಿ ಸಂಸ್ಕೃಷ್ಟೋ ದಹತ್ಯೇವ ಹಿ ಪಾವಕಃ ॥ 
ದುಷ್ಟಚಿತ್ತನಾದವನ ಮೂಲಕ ಸ್ಥರಿಸಲ್ಪಟ್ಟರೂ ಭಗವಾನ್‌ ಶ್ರೀಹರಿಯು ಪಾಪಗಳನ್ನು ಕಳೆಯುತ್ತಾನೆ. ತಿಳಿದೋ, ತಿಳಿಯದೆಯೋ ಬೆಂಕಿಯನ್ನು 
ಮುಟ್ಟಿದರೆ ಸುಡದೆ ಇರುತ್ತದೆಯೇ ? 3 
ಭಗವಂತನ ನಾಮವನ್ನು ಉಚ್ಚರಿಸುವುದು ಕೇವಲ ಪಾಪಗಳನ್ನೇ ಕಳೆಯುತ್ತದೆ. ಇದಕ್ಕೆ ಬೇರೆ ಯಾವುದೇ ಫಲವಿಲ್ಲ ಎಂಬ ಧೋರಣೆ 
ಭ್ರಮೆಯಿಂದ ಕೂಡಿದೆ. ಏಕೆಂದರೆ, ಶಾಸ್ತ್ರದಲ್ಲಿ ಹೇಳಿದೆ - 
"ಸಕೃದುಚ್ಚರಿತಂ ಯೇನ ಹರಿರಿತ್ಯಕ್ಸರದ್ದಯಮ್‌ । ಬದ್ಧ; ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ ॥' 
ಯಾರು 'ಹರಿ' ಎಂಬ ಎರಡು ಅಕ್ಷರಗಳನ್ನು ಒಮ್ಮೆಯಾದರೂ ಉಚ್ಚರಿಸಿರುವನೋ, ಅವನು ಮೋಶ್ಪಪ್ರಾಪ್ತಿಗಾಗಿ ಸೊಂಟಕಟ್ಟಿ 
ಗ pr] u 
ಸಿದ್ದನಾದಂತೆಯೇ. ಈ ವಚನದಿಂದ - ಭಗವನ್ನಾಮವು ಮೋಕ್ಷದ ಸಾಧನೆಯೂ ಆಗಿದೆ, ಎಂಬುದು ಸಿದ್ಧವಾಗುತ್ತದೆ. ಮೋಕ್ಚದೊಂದಿಗೆ ಇದು 
ಧರ್ಮ, ಅರ್ಥ, ಕಾಮದ ಸಾಧನೆಯೂ ಆಗಿದೆ. ಏಕೆಂದರೆ, ಅದರಲ್ಲಿ ತ್ರಿವರ್ಗ ಸಿದ್ದಿಗೂ ಕೂಡ ನಾಮವೇ ಕಾರಣವಾಗಿದೆ - ಎಂಬ ಅನೇಕ 
ಪ್ರಮಾಣಗಳು ದೊರೆಯುತ್ತವೆ. 
ನ ಗಂಗಾ ನ ಗಯಾಸೇತುರ್ನ ಕಾಶೀನ ಚ ಪುಷ್ಠರಮ್‌ । ಜಿಹ್ನಾಗ್ರೇ ವರ್ತತೇ ಯಸ್ಯ ಹರಿರಿತ್ಯಕ್ಷರದ್ದಯಮ್‌ ॥ 
ಯಗ್ಯೇದೋತಥ ಯಜುರ್ವೇದಃ: ಸಾಮವೇದೋ ಹ್ಯಥರ್ವಣಃ । ಅಧೀತಾಸ್ತೇನ ಯೇನೋಕ್ತಂ ಹರಿರಿತ್ಯಕ್ಷರದ್ದಯಮ್‌ ॥ 
ಅಶ್ವಮೇಧಾದಿಭಿರ್ಯಜ್ನೆ ಕ್ಲಿರ್ನರಮೇ್ಯೆ: ಸದಕ್ಸಿಣೈೆ: | ಯಜಿತಂ ತೇನ ಯೇನೋಕ್ತಂ ಹರಿರಿತ್ಯಕ್ಷರದ್ದಯಮ್‌ ॥ 
ಪ್ರಾಣಪ್ರಯಾಣಪಾಥೇಯಂ ಸಂಸಾರವ್ಯಾಧಿಭೇಷಜಮ್‌ । ದುಖಖಕ್ಷೇಷಪರಿತ್ರಾಣಂ ಹರಿರಿತ್ಯಕ್ಸರದ್ದಯಮ್‌ ॥ 
ಯಾರ ನಾಲಿಗೆಯ ತುದಿಯಲ್ಲಿ "ಹರಿ' ಎಂಬ ಇವೆರಡು ಅಕ್ಷರಗಳು ನೆಲೆಸಿವೆಯೋ, ಅವನಿಗೆ ಗಂಗೆ ಗಯಾ, ಸೇತುಬಂಧ ಕಾಶೀ ಮತ್ತು 
ಪುಷ್ಕರ ಮುಂತಾದ ತೀರ್ಥಕ್ಷೇತ್ರಗಳ ಆವಶ್ಯಕತೆ ಇಲ್ಲ ಅರ್ಥಾತ್‌ - ಅವುಗಳ ಯಾತ್ರೆಯ, ಸ್ನಾನಾದಿಗಳ ಫಲವು ಭಗವನ್ನಾಮದಿಂದಲೇ 
ದೊರೆಯುತ್ತದೆ. "ಹರಿ' ಎಂಬ ಎರಡು ಅಕ್ಕರಗಳನ್ನು ಉಚ್ಚರಿಸಿದವನು ಖುಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವುಗಳ 
ಅಧ್ಯಯನ ಮಾಡಿದಂತೆಯೆ. 'ಹರಿ' ಎಂಬ ಇವೆರಡು ಅಕ್ಷರಗಳನ್ನು ಉಚ್ಚರಿಸಿದವನು ದಕ್ಷಿಣೆಸಹಿತ ಅಶ್ವಮೇಧವೇ ಮುಂತಾದ ಯಜ್ಞಗಳಿಂದ 
ಯಜ್ಞಪುರುಷನನ್ನು ಪೂಜಿಸಿದಂತೆಯೇ. "ಹರಿ' ಎಂಬ ಈ ಎರಡು ಅಕ್ಷರಗಳು ಮೃತ್ಯುವಿನ ಬಳಿಕ ಪರಲೋಕದ ಮಾರ್ಗದಲ್ಲಿ ಪ್ರಯಾಣಿಸುವ 
ಪ್ರಾಣಿಗೆ ದಾರಿಬುತ್ತಿಯೇ ಆಗಿದೆ. ಸಂಸಾರವೆಂಬ ರೋಗಕ್ಕೆ ಸಿದ್ಧ ಔಷಧವಾಗಿದೆ. ಜೀವನದ ದುಃಖ ಮತ್ತು ಕ್ಲೇಶಗಳು ಪೂರ್ಣವಾಗಿ 
ಹೊರಟುಹೋಗುವುವು. 
ಈ ವಚನಗಳಿಂದ ಭಗವನ್ನಾಮವು ಧರ್ಮ, ಅರ್ಥ, ಕಾಮ - ಎಂಬ ಮೂರು ವರ್ಗಗಳಿಗೂ ಸಾಧನೆಯಾಗಿದೆ ಎಂಬುದು ಸಿದ್ಧವಾಗುತ್ತದೆ. 
ಈ ಮಾತು "ಹರಿ' "ನಾರಾಯಣ' ಮುಂತಾದ ಕೆಲವು ವಿಶೇಷ ನಾಮಗಳ ಕುರಿತೇ ಆಗಿರದೆ ಎಲ್ಲ ನಾಮಗಳ ಸಂಬಂಧವಾಗಿಯೂ ಇದೆ. ಏಕೆಂದರೆ 
ಅನಂತನ ನಾಮ, ವಿಷ್ಣುವಿನ ನಾಮ, ಹರಿಯ ನಾಮ ಮುಂತಾದ ಮಾತು ಅಲ್ಲಲ್ಲಿ ಸಾಮಾನ್ಯವಾಗಿ ಹೇಳಲ್ಪಟ್ಟಿದೆ. ಭಗವಂತನ ಎಲ್ಲ ನಾಮಗಳಲ್ಲಿ 
ಶಕ್ಕಿಯು ಒಂದೇ ರೀತಿಯಾಗಿದೆ. 
ನಾಮ ಸಂಕೀರ್ತನಾದಿಗಳಲ್ಲಿ ವರ್ಣ-ಆಶ್ರಮದ ಯಾವ ನಿಯಮವೂ ಇಲ್ಲ 
ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾಃ ಸ್ತ್ರಿಯಃ ಶೂದ್ರಾಂತ್ಯಜಾತಯಃ | 
ಯತ್ರ ತತ್ರಾನುಕುರ್ವಂತಿ ವಿಷ್ಣೋರ್ನಾಮಾನುಕೀರ್ತನಮ್‌ 1 ಸರ್ವಪಾಪವಿನಿರ್ಮುಕ್ತಾಸ್ಟೇಪಿಯಾಂತಿ ಸನಾತನಮ್‌ ॥ 
ಬ್ರಾಹ್ಮಣರು, ಕೃತ್ರಿಯರು, ವೈಶ್ಯರು, ಸ್ತ್ರೀಯರು, ಶೂದ್ರರು, ಅಂತ್ಯಜರು ಮುಂತಾದವರೆಲ್ಲರೂ ಅಲ್ಲಲ್ಲಿ ಭಗವಾನ್‌ ವಿಷ್ಣುವಿನ ನಾಮವನ್ನು 
ಕೀರ್ತಿಸುತ್ತಾ ಇರುತ್ತಾರೆ. ಅವರೂ ಕೂಡ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಸನಾತನ ಪರಮಾತ್ಮನನ್ನು ಪಡೆದುಕೊಳ್ಳುವರು. 
ನಾಮ ಸಂಕೀರ್ತನೆಯಲ್ಲಿ ದೇಶಕಾಲ ಮುಂತಾದವುಗಳ ನಿಯಮಗಳೂ ಇಲ್ಲ 
ನ ದೇಶಕಾಲನಿಯಮಃ ಶೌಚಾಶೌಚವಿನಿರ್ಣಯಃ 1 ಪರಂ ಸಂಕೀರ್ತನಾದೇವ ರಾಮ ರಾಮೇತಿ ಮುಚ್ಛತೇ ॥ 
ರ ರ ¥ 
ನ ದೇಶ ನಿಯಮೋ ರಾಜನ್‌ ನ ಕಾಲನಿಯಮಸ್ತಥಾ । ವಿದ್ಯತೇ ನಾತ್ರ ಸಂದೇಹೋ ವಿಷ್ಣೋರ್ನಾಮಾನುಕೀರ್ತನೇ || 
ಕಾಲೋಶಸ್ತಿ ಯಜ್ಞೇ ದಾನೇ ವಾ ಸ್ನಾನೇ ಕಾಲೋಪಸ್ತಿ ಸಜ್ಜಪೇ । ಎಷ್ಟುಸಂಕೀರ್ತನೇ ಕಾಲೋ ನಾಸೃತ್ರ ಪೃಥಿವೀಪತೇ ॥ 
ಗಚ್ಛನ್‌ ತ್ರಿಷ್ಠನ್‌ ಸ್ವಪನ್‌ವಾಪಿ ಪಿಬನ್‌ ಭುಂಜನ್‌ಜಪನ್‌ಸ್ರಥಾ | ಕೃಷ್ಣ ಕೃಷ್ಲೇತಿ ಸಂಕೀರ್ತ್ಯ ಮುಚ್ಛತೇ ಪಾಪಕಂಚುಕಾತ್‌ ॥ 
ರೆ ರೆ ರ 
ಅಪವಿತ್ರ: ಪವಿತ್ರೋ ವಾ ಸರ್ವಾವಸ್ವಾಂ ಗತೋತಪಿ ವಾ। ಯಃ ಸ್ನರೇತ್ಲುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ ॥ 
ನಾಮಸ್ಥರಣೆಯಲ್ಲಿ ದೇಶ-ಕಾಲದ ನಿಯಮವಿಲ್ಲ. ಶೌಚ-ಅಶೌಚ ಮುಂತಾದವುಗಳನ್ನೂ ನಿರ್ಣಯಿಸುವ ಅವಶ್ಯಕತೆಯಿಲ್ಲ ಕೇವಲ 
ರಾಮ-ರಾಮ ಈ ಸಂಕೀರ್ತನ ಮಾತ್ರದಿಂದಲೇ ಜೀವನು ಮುಕ್ತನಾಗಿ ಹೋಗುತ್ತಾನೆ. (ಮುಂದಿನ ಪುಟಕ್ಕೆ) 


626 ಶ್ರೀಮದ್ಭಾಗವತ [ ಅಧ್ಯಾಯ 2 


ತಂ ವಿವಕ್ಟುಮಭಿಪ್ರೇತ್ಯ  ಮಹಾಪುರುಷಕಿಂಕರಾಃ | | ಪುಣ್ಯಾತ್ಸನಾದ ರಾಜನೇ! ಅಜಾಮಿಳನು ಏನೋ ಹೇಳಲು 
ಸಹಸಾ ಪಶ್ಯತಸ್ತಸ್ಯ ತತ್ರಾಂತರ್ದಧಿರೇ5ನಘ ಬಯಸುತ್ತಿರುವನೆಂದು ನೋಡಿ ಭಗವಂತನ ಪಾರ್ಷದರು ಅವನು 
1 ೨೩ ॥ | ನೋಡುತ್ತಿರುವಂತೆ ಅಲ್ಲೇ ಅಂತರ್ಧಾನ ಹೊಂದಿದರು. ॥ ೨೩ ॥ 


ಭಗವಂತನ ನಾಮವನ್ನು ಸಂಕೀರ್ತನೆ ಮಾಡುವುದರಲ್ಲಿ ದೇಶದ ಹಾಗೂ ಕಾಲದ ನಿಯಮವಿರುವುದಿಲ್ಲ ಇದರಲ್ಲಿ ಸಂದೇಹವೇ ಇಲ್ಲ 
ಎಲ್ಫೆ ರಾಜನೇ! ಯಜ್ಞ ದಾನ, ತೀರ್ಥಸ್ನಾನ ಅಥವಾ ವಿಧಿಪೂರ್ವಕ ಜಪಕ್ಕಾಗಿ ಶುದ್ಧ ಕಾಲದ ಆವಶ್ಯಕತೆ ಇದೆ. ಆದರೆ ಭಗವಂತನ 
Ws ಸಂಕೀರ್ತನೆಯಲ್ಲಿ ಕಾಲ-ಶುದ್ಧಿಯ ಯಾವ ಆವಶ್ಯಕತೆಯೂ ಇಲ್ಲ ನಡೆವಾಗ, ಬಡಹುಣಗ ನಿಂತಾಗ, ರಾಗ, ಉಂಬಾಗ, ತಿಂಬಾಗ 
ಮತ್ತು ಜಪ ಮಾಡುವಾಗಲೂ "ಕೃಷ್ಣ ಕೃಷ್ಣ ಎಂಬ ಸಂಕೀರ್ತನೆಗೈದು ಮನುಷ್ಯನು ಪಾಪದ ತೆಕ್ಕೆಯಿಂದ ಬಿಡುಗಡೆ ಹೊಂದುವನು. 
ಅಪವಿತ್ರವಾಗಿರಲೀ, ಪಿತ್ರವಾಗಿರಲೀ, ಎಲ್ಲ ಅವಸ್ಥೆಗಳಲ್ಲಿಯೂ ಕಮಲನಯನ ಭಗವಂತನ ಸ್ಮರಣೆ ಮಾಡುವವನು ಒಳ-ಹೊರಗೆ ಪವಿತ್ರನಾಗಿ 
ಹೋಗುವನು. 
ಕೃಷ್ಣೇತಿ ಮಂಗಲಂ ನಾಮ ಯಸ್ಯವಾಚಿ ಪ್ರವರ್ತತೇ । ಭಸ್ಮೀಭವಂತಿ ಸದ್ಯಸ್ತು ಮಹಾಪಾತಕಕೋಟಯ: ॥ 
ಸರ್ವೇಷಾಮಪಿ ಯಜ್ಞಾನಾಂ ಲಕ್ಷಣಾನಿ ವ್ರತಾನಿ ಚ । ತೀರ್ಥಸ್ನಾನಾನಿ ಸರ್ವಾಣಿ ತಪಾಂಸ್ಕನಶನಾನಿ ಚ ॥ 
ವೇದಪಾಠಸಹಸ್ರಾಣಿ ಪ್ರಾದಕ್ಷಿಣ್ಯಂ ಭುವಃ ಶತಮ್‌ । ಕೃಷ್ಣನಾಮ ಜಪಸ್ಯಾಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ ॥ 
ಯಾರ ನಾಲಿಗೆಯಲ್ಲಿ )ಿ ಕೃಷ್ಣ ಕೃಷ್ಟ ಕೃಷ್ಣ ಎಂಬ ಮಂಗಲನಾಮವು ಕುಣೆಯುತ್ತಿರುತ್ತದೋ ಅವನ ಕೋಟಿ-ಕೋಟಿ ಮಹಾಪಾತಕಗಳ ರಾಶಿಯು 
ಆಗಲೇ ಭಸ್ಮವಾಗಿ ಹೋಗುತ್ತವೆ. ಎಲ್ಲ ಯಜ್ಞಗಳು, ಲಕ್ಷಾಂತರ ವ್ರತಗಳು, ಎಲ್ಲ ತೀರ್ಥಸ್ನಾನ, ತಪಸ್ಸು, ಅನೇಕ ಉಪವಾಸ, ಸಾವಿರಾರು 
ವೇದಪಾರಾಯಣಗಳು, ನೂರಾರು ಭೂಪ್ರದಕ್ಷಿಣೆಗಳು, ಶ್ರೀಕೃ ಕೃಷ್ಣನ ನಾಮ-ಜಪದ ಹದಿನಾರನೆಯ ಒಂದು "ಭಾಗಕ್ಕೂ ಸಾಟಿಯಾಗಲಾರದು. 
ಭಗವನ್ನಾಮದ ಕೀರ್ತನೆಯಲ್ಲೇ ಇಂತಹ ಫಲವಿದೆ ಎಂಬ ಮಾತಿಲ್ಲ ಅದರ ಶ್ರವಣ, ಸ್ಥರಣೆಯಲ್ಲಿಯೂ ವಷ ಫಲವಿದೆ. ದಶಮಸ್ಕಂಧದ 
ಕೊನೆಯಲ್ಲಿ- "ಕೃಷ್ಣನ ನಾಮದ ಸ್ಥರಣೆ ಮತ್ತು ಉಚ್ಚಾರಣೆ ಅಮಂಗಳಗಳನ್ನು ನಾಶಮಾಡುವಂತಹುದು' ಎಂದು ಹೇಳಿದೆ. ಶಿವಗೀತಾ ಮತ್ತು 
ಪದ್ಗಪುರಾಣದಲ್ಲಿಯೂ ಹೇಳಿದೆ - 
ಆಶ್ಚರ್ಯ ವಾ ಭಯೇ ಶೋಕೇ ಕತೇ ವಾ ಮಮನಾಮ ಯಃ | ವ್ಯಾಜೇನ ವಾ ಸ್ಥರೇದ್ಯಸ್ತು ಸ ಯಾತಿ ಪರಮಾಂ ಗತಿಮ್‌ ॥ 
ಪ್ರಯಾಣೇ ಚಾಪ್ರಯಾಣೇ ಚ ಯನ್ನಾಮ ಸ್ಥರತಾಂ ನೃಣಾಮ್‌ । ಸದ್ಯೋ ನಶ್ಯತಿ ಪಾಪೌಘೋ ನಮಸ್ತಸ್ಟೈ ಚಿದಾತ್ಮನೇ ॥ 
ಭಗವಂತನು ಹೇಳುತ್ತಾನೆ - ಆಶ್ಚರ್ಯ, ಭಯ, ಶೋಕ, ಏಟು ಬೀಳುವುದು ಮುಂತಾದ ಅವಸ್ಥೆಯಲ್ಲಿ ನನ್ನ ನಾಮವನ್ನು ಉಚ್ಚರಿಸುವವನು, 
ಅಥವಾ ಯಾವುದೋ ನೆಪದಿಂದ ಸ್ಥರಿಸಿದರೂ ಅವನು ಪರಮಗತಿಯನ್ನು ಪಡೆಯುತ್ತಾನೆ. ಬದುಕಿರುವಾಗ, ಸಾಯುವಾಗ, ಬೇಕಾದಾಗ ಭಗವಂತನ 
ನಾಮವನ್ನು ಸ್ಮರಿಸುವ ಮನುಷ್ಯನ ಪಾಪರಾಶಿಯು ಆಗಲೇ ನಾಶವಾಗಿ ಹೋಗುತ್ತದೆ. ಅಂತಹ ಚಿದಾತ್ಮನಾದ ಭಗವಂತನಿಗೆ ನಮಸ್ಕಾರವು. 
ಉತ್ತಮವಾದ ಇತಿಹಾಸದಲ್ಲಿಯೂ ಹೇಳಲಾಗಿದೆ - 
ಶ್ರುತ್ವಾ ನಾಮಾನಿ ತತ್ರಸ್ಥಾಸ್ತೇನೋಕ್ತಾನಿ ಹರೇದ್ದ್ವಿಜ । ನಾರಕಾ ನರಕಾನ್ಶುಕ್ತಾ: ಸದ್ಯ ಏವ ಮಹಾಮುನೇ ॥ 
ಮಹಾಮುನಿಗಳಾದ ವಿಪ್ರೋತ್ತಮರೇ | ನರಕದಲ್ಲಿ ವಾಸಿಸುವ ಪ್ರಾಣಿಗಳು ಭಕ್ತರಾಜನ ಮುಖದಿಂದ ಶ್ರೀಹರಿಯ ನಾಮವನ್ನು ಶ್ರವಣಿಸಿ, ಅವರು 
ಒಡನೆಯೇ ನರಕದಿಂದ ಮುಕ್ತರಾಗಿ ಹೋದರು. 
ಯಜ್ಞಯಾಗಾದಿರೂಪವಾದ ಧರ್ಮದ ಅನುಷ್ಠಾನದಲ್ಲಿ ಪವಿತ್ರದೇಶ,ಕಾಲ, ಪಾತ್ರ, ಶಕ್ತಿ, ಸಾಮಗ್ರಿ, ಶ್ರದ್ಧೆ ಮಂತ್ರ, ದಕ್ಷಿಣೆ ಮುಂತಾದವುಗಳ 
ಆವಶ್ಯಕತೆ ಇರುತ್ತದೆ. ಈ ಕಲಿಯುಗದಲ್ಲಿ ಅದು ಸಾಂಗವಾಗಿ ನೆರವೇರುವುದು ಅತ್ಯಂತ ಕಷ್ಟವಾಗಿದೆ. ಭಗವನ್ನಾಮ ಸಂಕೀರ್ತನೆಯಿಂದ ಅದರ 
ಫಲವನ್ನು ಆಯಾಸವಿಲ್ಲದೆ ಪಡೆಯಲಾಗುತ್ತದೆ. ಭಗವಾನ್‌ ಶಂಕರನು ಪಾರ್ವತಿಗೆ ಹೇಳುತ್ತಾನೆ - 
ಈಶೋರ5ಹಂ ಸರ್ವಜಗತಾಂ ನಾಮ್ನಾಂ ವಿಷ್ಣೋರ್ಹಿಜಾಪಕಃ 1 ಸತ್ಯಂ ಸತ್ಯಂ ವದಾಮ್ಯೇವ ಹರೇರ್ನಾನ್ಯಾ ಗತಿರ್ನಣಾಮ್‌ ॥ 
ನಾನು ಸಮಸ್ತ ಜಗತ್ತಿಗೆ ಒಡೆಯನಾಗಿದ್ದರೂ ಭಗವಾನ್‌ ವಿಷ್ಣುವಿನ ನಾಮವನ್ನೇ ಜಪಿಸುತ್ತಾ ಇರುತ್ತೇನೆ. ಭಗವಂತನನ್ನು ಬಿಟ್ಟು ಜೀವಿಗಳಿಗೆ ಈಗ 
ಕರ್ಮಕಾಂಡವೇ ಮುಂತಾದ ಯಾವ ಗತಿಯೂ ಇಲ್ಲ ಎಂಬುದನ್ನು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಶ್ರೀಮದ್ಭಾಗವತದಲ್ಲಿಯೂ ಇದೇ ಮಾತು 
ಮುಂದೆ ಬರುವುದಿದೆ. ಕೃತಯುಗದಲ್ಲಿ ಧ್ಯಾನದಿಂದಲೂ, ತ್ರೇತಾಯುಗದಲ್ಲಿ ಯಜ್ಞದಿಂದಲೂ, ದ್ವಾಪರದಲ್ಲಿ ಅರ್ಚನೆಯಿಂದಲೂ ಸಿಗುವ ಫಲವೇ 
ಕಲಿಯುಗದಲ್ಲಿ ಕೇವಲ ಭಗವನ್ನಾಮ ಕೀರ್ತನೆಯಿಂದ ದೊರೆಯುತ್ತದೆ. ಇಷ್ಟೇ ಅಲ್ಲದೆ - ಕಲಿಯುಗವು ದೋಷಗಳ ಭಂಡಾರವಾಗಿದೆ. ಆದರೂ 
ಇದರಲ್ಲಿ ಮಹತ್ತಮವಾದ ಒಂದು ಗುಣವಿದೆ - ಶ್ರೀಕೃಷ್ಣನ ಸಂಕೀರ್ತನ ಮಾತ್ರದಿಂದಲೇ ಜೀವಿಗಳು ಬಂಧನದಿಂದ ಮುಕ್ತರಾಗಿ ಪರಮಾತ್ಮನನ್ನು 
ಪಡೆದುಕೊಳ್ಳುವರು. 
ಹೀಗೆ ಒಂದೇ ಬಾರಿ ನಾಮೋಚ್ಚಾರದ ಅನಂತ ಮಹಿಮೆಯನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇಲ್ಲಿ ಮೂಲ ಪ್ರಸಂಗದಲ್ಲಿ - *ಸಕೃದುಚ್ಚರಿತಂ' 
ಎಂಬುದರ ಉಲ್ಲೇಖವಾಗಿದೆ. ಪದೇ-ಪದೇ ನಾಮೋಚ್ಚಾರಣೆಯ 'ವಿಧಾನವು. ಮುಂದೆ ಇನ್ನೂ ಪಾಪಗಳು ಉಂಟಾಗದಿರಲೆಂದೇ ಇದೆ. ಭಗವಂತನ 
ನಾಮವನ್ನು ಕೊಂಡಾಡುವುದರಿಂದ ಭೂತ, ವರ್ತಮಾನ, ಭವಿಷ್ಯದ ಎಲ್ಲ ಪಾಪಗಳು ಭಸ್ಮವಾಗಿ ಹೋಗುವುವು. 
ವರ್ತಮಾನಂ ಚ ಯತ್‌ ಪಾಪಂ ಯದ್‌ ಭೂತಂ ಯದ್‌ ಭವಿಷ್ಯತಿ ( ತತ್ಸರ್ವಂ ನಿರ್ದಹತ್ಯಾಶು ಗೋವಿಂದಾನಲಕೀರ್ತನಮ್‌ ॥ 
ಹೀಗಿದ್ದರೂ ಭಗವಶ್ಬೇಮಿಯಾದ ಜೀವಿಯು ಪಾಪಗಳ ನಾಶದ ಬಗ್ಗೆ ಹೆಚ್ಚು ದೃಷ್ಟಿ ಇರಿಸಬಾರದು. ಅವನಿಗಾದರೋ ಭಕ್ತಿ-ಭಾವದ 
ದೃಢತೆಗಾಗಿಯೇ ಭಗವಂತನ ಚರಣಗಳಲ್ಲಿ ಹೆಚ್ಚೆಚ್ಚು ಪ್ರೇಮ-ಭಕ್ತಿಯು ಬೆಳೆಯಲಿ ಈ ದೃಷ್ಟಿಯಿಂದ ಹಗಲು-ರಾತ್ರಿ, ನಿತ್ಯ-ನಿರಂತರ ಭಗವಂತನ 
ಮಧುರವಾದ ನಾಮಗಳ ಜಪವನ್ನು ಮಾಡಬೇಕು. ನಿಷ್ಕಾಮತೆ ಹೆಚ್ಚಿದಷ್ಟು ನಾಮದ ಪೂರ್ಣತೆ ಪ್ರಕಟಗೊಳ್ಳುವುದು, ಅನುಭವಕ್ಕೆ ಬರುವುದು. 
(ಮುಂದಿನ ಪುಟಕ್ಕೆ 


2 ಅಧ್ಯಾಯ] 


ಅಜಾಮಿಲೋತಪ್ಯಥಾಕಣ್ಯ ೯ ದೂತಾನಾಂ ಯಮಕೃಷ್ಣಯೋಃ । 
ಧರ್ಮಂ ಭಾಗವತಂ ಶುದ್ಧಂ ತೆ ಕೈವಿದಂ ಚ ಗುಣಾಶ್ರಯಮ್‌ 
॥ ೨೪ 1 


ಭಕ್ಕಿಮಾನ್‌ ಭಗವತ್ಯಾಶು ಮಾಹಾತ್ಯಶ್ರವಣಾದ್ದರೇ: । 
ಅನುತಾಪೋ ಮಹಾನಾಸೀತ ಶ್ಮರತೋಶ ಶುಭಮಾತ್ಸನಃ 
1 ೨೫ 11 


ಅಹೋ ಮೇ ಪರಮಂ ಕಷ್ಟಮಭೂದವಿಜಿತಾತೃನ: । 
ಯೇನ ವಿಪ್ಲಾವಿತಂ ಬ್ರಹ್ಮ ವೃಷಲ್ಯಾಂ ಜಾಯತಾರತತ್ಥನಾ 
I ೨೬ ॥ 


ಧಿಂಗ್ಗಾಂ ವಿಗರ್ಜಿತಂ ಸದ್ಧಿರ್ದುಷ್ಯತಂ ಕುಲಕಜ್ಜಲಮ್‌ । 
ಹಿತ್ವಾಬಾಲಾಂಸತೀಂ ಯೋ5ಹಂಸುರಾಪಾಮಸತೀಮಗಾಮ್‌ 
11 ೨೭॥ 
ವೃದ್ಧಾವನಾಥೌ ಪಿತರೌ ನಾನ್ಯಬಂಧೂ ತಪಸ್ವಿನೌ । 
ಅಹೋ ಮಯಾಧುನಾ ತ್ಯಕ್ತಾವಕೃತಜ್ಞೇನ ನೀಚವತ್‌ 
I ೨೮ ॥ 


ಸೋಹಂ ವ್ಯಕ್ತಂ ಪತಿಷ್ಯಾಮಿ ನರಕೇ ಭೃಶದಾರುಣೇ I 
ಧರ್ಮಘ್ನಾ ಕಾಮಿನೋ ಯತ್ರ ವಿಂದಂತಿ ಯಮಯಾತನಾಃ 

॥ ೨೯ ॥ 
ಕಿಮಿದಂ ಸಪ್ನ ಆಹೋಸ್ಟಿತ್‌ ಸಾಕ್ಟಾದ್ದ ನ್ಲೃಷ್ಟಮಿಹಾದ್ದುತಮ್‌ I 
ಕ್ಷಯಾತಾ ಅದ್ಯ ತೇಯೇಮಾಂ ವ್ಯಕರ್ಷನ್‌ ಪಾಶಪಾಣಯ: 


॥1 ೩೦ | 
ಅಥ ತೇ ಕ್ವ ಗತಾಃ ಸಿದ್ಧಾಶ್ಚತ್ವಾರಶ್ಹಾರುದರ್ಶನಾಃ । 
ವ್ಯಮೋಚಯನ್ನೀಯಮಾನಂ ಬದ್ಧಾ ಎ ಪಾಶ್ಸೆರಥೋ ಭುಮ 

11 ೩೧॥ 


ನಷ ಸುಧ 


627 


ಈ ಸಂದರ್ಭದಲ್ಲಿ ಅಜಾಮಿಳನು ಭಗವಂತನ ಪಾರ್ಷದರಿಂದ 
ವಿಶುದ್ಧವಾದ ಭಾಗವತ ಧರ್ಮವನ್ನು ಮತ್ತು ಯಮದೂತರಿಂದ 
ವೇದೋಕ್ತವಾದ ಪ್ರ ಪ್ರವೃತ್ತಿ ಧರ್ಮವನ್ನು ಕೇಳಿದ್ದನು. ॥ ೨೪ ॥ ಸರ್ವ 
ತರ ಬಾರ ಭಗವಂತನ ಮಹಿಮೆಯನ್ನೂ ಕೇಳಿದ್ದರಿಂದ 
ಅಜಾಮಿಳನ ಹೃದಯದಲ್ಲಿ ಆಗಲೇ ಭ್ಕಿಯ ಉದಯವಾಯಿತು. 
ಈಗ ಅವನಿಗೆ ತನ್ನ ಪಾಪಗಳು ನೆನಪಾಗಿ ಭಾರೀ ಪಶ್ಚಾತ್ತಾಪ 
ಉಂಟಾಯಿತು. ॥ ೨೫ ॥ ಅವನು ಮನಸ್ಸಿನಲ್ಲೇ ಅಂದು 
ಕೊಂಡನು- ಅಯ್ಯೋ! ನಾನು ಇಂದ್ರಿಯಗಳಿಗೆ ಎಂತಹ 
ಗುಲಾಮನಾಗಿಬಿಟ್ಟೆ! po ದಾಸಿಯ ಗರ್ಭದಿಂದ ಪುತ್ತರನ್ನು 
ಪಡೆದು ನಾನು "ಬ್ರಾಹ್ಮಣ್ಯವನ್ನು ಹಾಳು ಮಾಡಿಕೊಂಡನಲ್ಲ/' 
ಇದೆಂತಹ ದುಃಖದ ಸಂಗತಿಯಾಗಿದೆ | ॥ 2೨೬ ॥ ಇಂತಹ 
ಕಡುಪಾಪಿಯಾದ ನನಗೆ ಧಿಕ್ಕಾರವಿರಲಿ | ಸತ್ಪುರುಷರ ನಿಂದೆಗೆ 
ಪಾತ್ರನಾದ ಪಾಪಾತ್ಸನು ನಾನು. ನನ್ನ ಕುಲಕ್ಕೆ ಕಳಂಕವನ್ನು ತಂದ 
ಪಾಪಿಯು ನಾನು. ಅಯ್ಯೋ।| ಶಿವನೇ | ರು ವಯಸ್ಸನಲ್ಲಿದ್ದ 
ಸಾಧ್ವಿಯಾದ ಪತ್ನಿಯನ್ನು ತೊರೆದು, ಹೆಂಡಕುಡಿಯುವ' 
ಕುಲಟೆಯ ಸಹವಾಸ" ಮಾಡಿದೆನಲ್ಲ | ॥ ೨೭ ॥ ಎಂತಹ ನೀಚನು 
ನಾನು | ನನ್ನ ತಂದೆ-ತಾಯಂದಿರು. ವೃದ್ಧರೂ, ತಪ್ವಿಗಳೂ ಆಗಿ 
ದ್ದರು. ಸರ್ವಥಾ ಅಸಹಾಯಕರಾದ. ಅವರ ಸೇಪೆ-ಶುಕೂಪೆ 
ಮಾಡುವವರು ಬೇರೆ ಯಾರೂ ಇಲ್ಲದಿದ್ದರೂ ನಾನೂ ಅವರನ್ನು 
ತೊರೆದುಬಿಟ್ಟೆನಲ್ಲ। ಅಯ್ಯೋ! ನಾನು ಎಷು  ಕೃತಪೃನಾಗಿದ್ದೇನೆ 
॥ ೨೮ ॥ ಈಗ ನಾನು - ಧರ್ಮಘಾತಕರಾದ ಪಾಪಾತ್ಮರೂ, 
ಕಾಮುಕರೂ ಅನೇಕ ರೀತಿಯ ಯಮ ಯಾತನೆಗಳನ್ನೂ ಅನು 
ಭವಿಸುವ ಅತ್ಯಂತ ಭಯಂಕರವಾದ ನರಕದಲ್ಲಿ ಬೀಳಬೇಕಾಗು 
ವುದು. ॥ ೨೯ ॥ 

ಈಗ ನಾನು ಕಂಡಿರುವ ಅದ್ಭುತವಾದ ದೃಶ್ಯವು ಸ್ವಪ್ನವೋ ? 
ಅಥವಾ ಜಾಗ್ರತ ಸ್ಥಿ! ಸ್ಥಿತಿಯ ಪ್ರತ್ಯಕ್ಷ ಅನುಭವವೋ ? ಈಗ ತಾನೇ 
ಕೈಯಲ್ಲಿ ಪಾಶಗಳನ್ನೂ ಎಡದುಕೊಂಡು ನನ್ನನ್ನು ಸೆಳೆಯುತ್ತಿ 
ದ್ವವರು.. ಎಲ್ಲಿಗೆ ಹೋದರು? W೩೦0 ಅವರು ನನ್ನನ್ನು ಪಾಶ 
ಗಳಿಂದ ಬಂಧಿಸಿ ಭೂಮಿಯ ಕೆಳಗಡೆಗೆ ಸೆಳೆದೊಯ್ಯುತ್ತಿದ್ದರು. 
ಆದರೆ ಅತ್ಯಂತ ಸುಂದರರಾದ ನಾಲ್ಕುಮಂದಿ ಸಿದ್ಧರು “ಬಂದು 
ನನ್ನನ್ನು ಬಿಡಿಸಿದರಲ್ಲ! ಈಗ ಅವರೆಲ್ಲಿಗೆ' ಹೋದರು. NAC I 


ನಾಮದ ಮಹಿಮೆ ವಾಸ್ತವಿಕವಲ್ಲ ಅರ್ಥವಾದ ಮಾತ್ರವಾಗಿದೆ ಎಂಬ ಕಲ್ಪನೆ ಅನೇಕ ತಾರ್ಕಿಕರ ಮನಸಿನಲ್ಲಿ ಏಳುತ್ತದೆ. ಅವರ ಮನಸಿನಲ್ಲಿ - 
ಮದ್ಯದ ಒಂದು ತೊಟ್ಟು ಕೂಡ ಪತಿತನನ್ನಾಗಿಸಲು ಸಾಕಷ್ಟಿದೆ ಎಂಬ ಧೋರಣೆ ಇರುತ್ತದೆ. ಆದರೆ ಭಗವಂತನ ಒಂದೇ. ನಾಮವೂ ಕೂಡ ಪರಮ 
ಶ್ರೇಯಸ್ಕರವಾಗಿದೆ ಎಂಬ ಎಶ್ವಾಸ ಉಂಟಾಗುವುದಿಲ್ಲ ಭಗವನ್ನಾಮದ ಮಹಿಮೆಯನ್ನು ಅರ್ಥವಾದವೆಂದು ತಿಳಿಯುವುದು ಮಹಾಪಾಪವೆಂದು 
ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ - ಪುರಾಣೇಷ್ಟರ್ಥವಾದತ್ವಂ ಯೇ ವದತಿ ನರಾಧಮಾಃ । ತೈರರ್ಜಿತಾನಿ ಪುಣ್ಯಾನಿ ತದ್ದದೇವ ಭವಂತಿ ಹಿ ॥ 


ರ ರ 


ರೆ 


ಮನ್ನಾಮಕೀರ್ತನಫಲಂ ವಿವಿಧಂ ನಿಶಮ್ಮ ನ ಶ್ರದ್ಧಧಾತಿ ಮನುತೇ ಯದುತಾರ್ಥವಾದಮ್‌ । 
ಯೋ ಮಾನುಪಸ್ತಮಿಹ ದುಃಖಚಯೇ ಕ್ಲಿಪಾಮಿ ಸಂಸಾರಘೋರವಿವಿಧಾರ್ತಿನಿಪೀಡಿತಾಂಗಮ್‌ ॥ 


ರ್ತ ೫ 


ರ್ತ 


ಅರ್ಥವಾದಂ ಹರೇರ್ನಾಮ್ನಿ ಸಂಭಾವಯತಿ ಯೋ ನರಃ । ಸ ಪಾಷಿಷ್ಠೋ ಮನುಷ್ಯಾಣಾಂ ನರಕೇ ಪತತಿ He 1 
ಪುರಾಣಗಳಲ್ಲಿ ಅರ್ಥವಾದದ ಕಲ್ಪನೆ ಮಾಡುವ ನರಾಧಮನು ಗಳಿಸಿದ ಪುಣ್ಯಗಳು ಅರ್ಥವಾದದಂತೆ ವ್ಯರ್ಥವಾಗಿ ಹೋಗುತ್ತವೆ. 


ರ 


ರ್ತ ರೆ 


ಹು ನಾಮ-ಕೀರ್ತನೆಯ ವಿವಿಧ ಫಲಗಳನ್ನು ಕೇಳಿ ಅದರಲ್ಲಿ ಶ್ರದ್ಧೆ ಇಡುವುದಿಲ್ಲವೋ ಮತ್ತು ಅದನ್ನು ಅರ್ಥವಾದವೆಂದು ತಿಳಿಯುವ 


ನುಷ್ಕನಿಗೆ ಸಂ 


ಸಾರದ ನಾನಾ ಘೋರ ಕಷ್ಟಗಳಿಂದ ಪಿ ಪೀ ಇಡಿತವಾಗಬೇಕಾಗುತ್ತದೆ. ಅವನನ್ನು ನಾನು ಅನೇಕ ದುಃಖಗಳಲ್ಲಿ ಕೆಡಹುತ್ತೇನೆ. 
ರ್ತ 3X ರೆ 
ಭಗವಂತನ ನಾಮದಲ್ಲಿ ಅರ್ಥವಾದವನ್ನು ಎಣಿಸುವ ಮನುಷ್ಯನು ಅತ್ಯಂತ ಪಾಪಿಯ 


ಾಗಿದ್ದಾನೆ ಮತ್ತು ಅವನಿಗೆ ನರಕದಲ್ಲಿ ಬೀಳಬೆಕಾಗುತ್ತದೆ. 


ಅಥಾಪಿ ಮೇ ದುರ್ಭಗಸ್ಯ ವಿಬುಧೋತ್ತಮದರ್ಶನೇ | 
ಭವಿತವ್ಯಂ ಮಂಗಲೇನ ಯೇನಾತ್ಮಾ ಮೇ ಪ್ರಸೀದತಿ 
1೩೨ 1 


ಅನ್ಯಥಾ ಮ್ರಿಯಮಾಣಸ್ಯ ನಾಶುಚೇರ್ವ್ವೃಷಲೀಪತೇ:ಃ । 
ವೈಕುಂಠನಾಮ ಗ್ರಹಣಂ ಜಿಹ್ವಾ ವಕ್ತುಮಿಹಾರ್ಹತಿ 
1 ೩೩ ॥ 


ಚಾಹಂ ಕಿತವಃ ಪಾಪೋ ಬ್ರಹ್ಮಘ್ನೋ ನಿರಪತ್ರಪಃ । 
ಚ ನಾರಾಯಣೇತ್ಯೇತದ್ಧಗವನ್ನಾಮ ಮಂಗಲಮ್‌ 
1೪9 I 


ಕ್ವ 
ಕ್ವ 


ಸೋ5ಹಂ ತಥಾ ಯತಿಷ್ಯಾಮಿ ಯತಚಿತ್ತೇಂದ್ರಿಯಾನಿಲಃ । 
ಯಥಾ ನ ಭೂಯ ಆತ್ಮಾನಮಂಧೇ ತಮಸಿ ಮಜ್ಜಯೇ 
॥ ೩೫ ॥ 


ವಿಮುಚ್ಛ ತಮಿಮಂ ಬಂಧಮವಿದ್ಯಾಕಾಮಕರ್ಮಜಮ್‌ । 
ಸರ್ವಭೂತಸುಹೃಚ್ಛಾಂತೋ ಮೈತ್ರಃ ಕರುಣ ಆತ್ಮವಾನ್‌ 
11೩೬ ॥ 


ಮೋಚಯೇ ಗ್ರಸ್ತಮಾತ್ಮಾನಂ ಯೋಷಿನ್ಠಯ್ಯಾ5ತ್ವಮಾಯಯಾ I 


ವಿಕ್ರೀಡಿತೋ ಯಯೈವಾಹಂ ಕ್ರೀಡಾಮೃಗ ಇವಾಧಮಃ 
॥1೩೭॥ 


ಮಮಾಹಮಿತಿ ದೇಹಾದೌ ಹಿತ್ವಾ ಮಿಥ್ಯಾರ್ಥಧೀರ್ಮತಿಮ್‌ । 
ಧಾಸ್ಯೇ ಮನೋ ಭಗವತಿ ಶುದ್ಧಂ ತತ್ವೀರ್ತನಾದಿಭಿಃ 
1 ೩೮ 1 


ಶ್ರೀಶುಕ ಉವಾಚ 
ಇತಿ ಜಾತಸುನಿರ್ವೇದ: ಕ್ಷಣಸಂಗೇನ ಸಾಧುಷು । 
ಗಂಗಾದ್ವಾರಮುಹೇಯಾಯ ಮುಕ್ತಸರ್ವಾನುಬಂಧನಃ 
NAF I 


ಸ ತಸ್ಥಿಂದೇವಸದನ ಆಸೀನೋ ಯೋಗಮಾಶ್ರಿತಃ। 
ಪ್ರತ್ಯಾಹೃತೇಂದ್ರಿಯಗ್ರಾ ಮೋ ಯುಯೋಜ ಮನ ಆತ್ಮನಿ 
nO I 


ತತೋ ಗುಣೇಭ್ಯ ಆತ್ಮಾನಂ ವಿಯುಜ್ಯಾತೃಶಮಾಧಿನಾ । 
ಯುಯುಜೇ ಭಗವದ್ದಾಮ್ನಿ ಬ್ರಹ್ಮಣ್ಯನುಭವಾತ್ನನಿ 
॥ ೪೧॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ನಾನು ಈ ಜನ್ಮದಲ್ಲಿ ಮಹಾಪಾಪಿ ಆಗಿದ್ದರೂ, ಹಿಂದಿನ 
ಜನ್ಮದಲ್ಲಿ ಖಂಡಿತವಾಗಿಯೂ ಶುಭಕರ್ಮಗಳನ್ನು ಮಾಡಿರಲೇ 
ಬೇಕು. ಅದರಿಂದಲೇ ನನಗೆ ಈ ಶ್ರೇಷ್ಠ ದೇವತೆಗಳ ದರ್ಶನ 
ವಾದುದು. ಅವರನ್ನು ನೆನೆದು ನನ್ನ ಮನಸ್ಸು ಈಗಲೂ ಆನಂದ 


- ದಿಂದ ತುಂಬಿಹೋಗುತ್ತದೆ. ॥ ೩೨ ॥ ನಾನು ಕುಲಟೆಯ ಸಂಗ 


ಮಾಡಿದವನೂ, ಅತ್ಯಂತ ಅಪವಿತ್ರನೂ ಆಗಿರುವೆ. ಹಿಂದಿನ ಜನ್ಮ 
ದಲ್ಲಿ ನಾನು ಪುಣ್ಯವನ್ನು ಮಾಡದಿದ್ದರೆ ಸಾಯುವ ಸಮಯದಲ್ಲಿ 
ನನ್ನ ನಾಲಿಗೆಯು ಭಗವಂತನ ಮಧುರವಾದ ನಾಮವನ್ನು ಹೇಗೆ 
ಉಚ್ಚರಿಸುತ್ತಿತ್ತು 7॥ ೩೩ ॥ ಮಹಾಕಪಟಿಯೂ, ಪಾಪಿಯೂ, 
ನಿರ್ಲಜ್ಜನೂ, ಬ್ರಹ್ಮತೇಜವನ್ನು ನಾಶಮಾಡಿದವನೂ ಆದ ನಾನೆಲ್ಲಿ? 
ಭಗವಂತನ ಆ ಪರಮಮಂಗಲಮಯ 'ನಾರಾಯಣ' ನಾಮ 
ವೆಲ್ಲಿ? (ನಿಜವಾಗಿ ನಾನು ಕೃತಾರ್ಥನೇ ಆಗಿರುವೆನು.) 1 ೩೪॥ 
ಈಗ ನಾನು ನನ್ನ ಮನಸ್ಸು ಇಂದ್ರಿಯಗಳು ಮತ್ತು ಪ್ರಾಣಗಳನ್ನು 
ವಶಪಡಿಸಿಕೊಂಡು ಮತ್ತೆ ಘೋರವಾದ, ಅಂಧಕಾರಮಯವಾದ 
ನರಕದಲ್ಲಿ ಬೀಳದಂತೆ ಪ್ರಯತ್ನಿಸುವೆನು. ॥ ೩೫ ॥ ಅಜ್ಞಾನಕ್ಕೆ ವಶ 
ನಾದ ನಾನು ಶರೀರವನ್ನೇ ನಾನೆಂದು ತಿಳಿದು ಅದಕ್ಕಾಗಿ ದೊಡ್ಡ- 
ದೊಡ್ಡ ಕಾಮನೆಗಳನ್ನು ಮಾಡಿದೆ. ಅದನ್ನು ಪೂರ್ಣಗೊಳಿಸಲಿಕ್ಕಾಗಿ 
ಅನೇಕ ಕರ್ಮಗಳನ್ನು ಮಾಡಿದೆ. ಅದರ ಫಲವೇ ಈ ಬಂಧನ 
ವಾಗಿದೆ. ಈಗ ನಾನು ಇದನ್ನು ಹರಿದೊಗೆದು ಸಮಸ್ತ ಪ್ರಾಣಿಗಳ 
ಹಿತವನ್ನೇ ಮಾಡುವೆನು. ವಾಸನೆಗಳನ್ನು ಶಾಂತಗೊಳಿಸಿ, ಎಲ್ಲ 
ರೊಂದಿಗೆ ಮಿತ್ರರಂತೆ ವ್ಯವಹರಿಸುವೆನು. ದುಃಖಿತರ ಮೇಲೆ ದಯೆ 
ಗೈದು, ಪೂರ್ಣಸಂಯಮದೊಂದಿಗೆ ಇರುವೆನು. ॥ ೩೬॥ ಭಗ 
ವಂತನ ಮಾಯೆಯೇ ಸ್ಪೀಯಾಗಿ ಅಧಮನಾದ ನನ್ನನ್ನು ಮೋಸ 
ಗೊಳಿಸಿತು ಹಾಗೂ ಕ್ರೀಡಾಮೃಗ (ಆಟದ ಪ್ರಾಣಿ) ದಂತೆ ನನ್ನನ್ನು 
ತುಂಬಾ ಕುಣಿಸಿತು. ಈಗ ನಾನು ಆ ಮಾಯೆಯಿಂದ ಬಿಡುಗಡೆ 
ಹೊಂದುವೆ. ॥ ೩೭ ॥ ಈಗ ನಾನು ಸದ್ವಸ್ತುವಾದ ಪರಮಾತ್ಮನನ್ನು 
ಗುರುತಿಸಿರುವೆನು. ಆದ್ದರಿಂದ ಇನ್ನು ನಾನು ಶರೀರಾದಿಗಳಲ್ಲಿ 
"ನಾನು-ನನ್ನದು' ಎಂಬ ಭಾವವನ್ನು ತೊರೆದು, ಭಗವಂತನ ಕೀರ್ತ 
ನಾದಿಗಳಿಂದ ನನ್ನ ಮನಸ್ಸನ್ನು ಶುದ್ಧಗೊಳಿಸಿ ಅದನ್ನು ಭಗವಂತನಲ್ಲಿ 
ತೊಡಗಿಸುವೆನು ಎಂದು ಅವನು ಅಂದುಕೊಂಡನು. ॥ ೩೮ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ಭಗವಂತನ ಪಾರ್ಷದರಾದ ಆ ಮಹಾತ್ಮರ ಕ್ಷಣಕಾಲದ ಸತ್ತಂಗ 
ದಿಂದಲೇ ಅಜಾಮಿಳನ ಚಿತ್ರದಲ್ಲಿ ತೀವ್ರವಾದ ವೈರಾಗ್ಯ ಉಂಟಾಗಿ 
ಸಂಸಾರದ ಎಲ್ಲ ಸಂಬಂಧಗಳನ್ನೂ, ಮೋಹವನ್ನೂ ತೊರೆದು 
ಹರಿದ್ವಾರಕ್ಕೆ ಹೊರಟುಹೋದನು. ॥ ೩೯ ॥ ಆ ದೇವಭೂಮಿ 
ಯಾದ ಪವಿತ್ರಕ್ಷೇತ್ರಕ್ಕೆ ಹೋಗಿ ಅವನು ಒಂದು ಭಗವಂತನ 
ಮಂದಿರದಲ್ಲಿ ಯೋಗಾಸನದಲ್ಲಿ ಕುಳಿತು, ಯೋಗವನ್ನು ಆಚರಿ 
ಸುತ್ತಾ ತನ್ನ ಎಲ್ಲ ಇಂದ್ರಿಯಗಳನ್ನು ವಿಷಯಗಳಿಂದ ತೊಡೆದು, 
ಮನಸ್ಸನ್ನು ಬುದ್ಧಿಯಲ್ಲಿ ಸೇರಿಸಿ ಬಿಟ್ಟನು. ॥ ೪೦ ॥ ಅನಂತರ ಆತ್ಮ 
ಚಿಂತನೆಯಿಂದ ಬುದ್ಧಿಯನ್ನು ವಿಷಯಗಳಿಂದ ಬೇರ್ಪಡಿಸಿ, ಭಗ 
ವಂತನ ಧಾಮವಾದ ಅನುಭವಸ್ವರೂಪವಾದ ಪರಬ್ರಹ್ಮನಲ್ಲಿ 
ಸೇರಿಸಿಬಿಟ್ಟನು. ॥ ೪೧ ॥ 


2 ಅಧ್ಯಾಯ ' ಷಷ್ಠ ಸೃಂಧ 629 


ಯರ್ಹ್ಯುಪಾರತಧೀಸ್ತಸ್ಥಿನದ್ರಾಕ್ಷೀತ್ಟುರುಷಾನ್‌ ಪುರಃ । 


ಉಪಲಭ್ಯೋಪಲಬ್ದಾನ್‌ಪ್ರಾಗ್ಗದಂದೇ ಶಿರಸಾ ದ್ವಿಜಃ 
॥೪೨॥ 


ಹಿತ್ವಾ ಕಲೇವರಂ ತೀರ್ಥೇ ಗಂಗಾಯಾಂ ದರ್ಶನಾದನು । 
ಸದ್ಯಃ ಸ್ವರೂಪಂ ಜಗೃಹೇ ಭಗವತ್ಪಾರ್ಶವರ್ತಿನಾಮ್‌ 
11 ೪೩॥ 


ಸಾಕಂ ವಿಹಾಯಸಾ ವಿಪ್ರೋ ಮಹಾಪುರುಷಕಿಂಕರೈ: । 
ಹೈಮಂ ವಿಮಾನಮಾರುಹ್ಕ ಯಯೌ ಯತ್ರ ಶ್ರಿಯಃ ಪತಿಃ 
1 ೪೪॥ 


ಏವಂ ಸ ವಿಪ್ಣಾವಿತತರ್ವಧರ್ಮಾ 

ದಾಸ್ಕಾಃ ಪತಿಃ ಪತಿತೋ ಗರ್ಹ್ಯಕರ್ಮಣಾ I 
ನಿಪಾತ್ಯಮಾನೋ ನಿರಯೇ ಹತವ್ರತಃ 

ಸದ್ಯೋ ವಿಮುಕ್ತೋ ಭಗವನ್ನಾಮ ಗೃಷ್ಣನ್‌ ॥ ೪೫ ॥ 


ನಾತಃ ಪರಂ ಕರ್ಮನಿಬಂಧಕೃಂತನಂ 
ಮುಮುಕ್ನತಾಂ ತೀರ್ಥಪದಾನುಕೀರ್ತನಾತ್‌ | 

ನ ಯತ್ನುನಃ ಕರ್ಮಸು ಸಜ್ಜತೇ ಮನೋ 
ರಜಸ್ತಮೋಭ್ಯಾಂ ಕಲಿಲಂ ತತೋಶನೃಥಾ ॥ ೪೬॥ 


ಯ ಏವಂ ಪರಮಂ ಗುಹ್ಯಮಿತಿಹಾಸಮಘಾಪಹಮ್‌ । 
ಶಣುಯಾಚ ದಯಾ ಯುಕೋ ಯಶ್ಷಭಕ್ಷಾನುಕೀರ್ತಯೇತ್‌ 
ಲ ಲ್ರಂ ಡಿ ಚ ಖಿ 

1೪೭॥ 


ನ ವೈ ಸ ನರಕಂ ಯಾತಿ ನೇಕ್ಷಿಕೋ ಯಮಕಿಂಕರೈ: । 


ಯದ್ಯಪ್ಯಮಂಗಲೋ ಮರ್ತ್ಯೋ ವಿಷ್ಣುಲೋಕೇ ಮಹೀಯತೇ 
॥ ೪೮ ॥ 


ಮ್ರಿಯಮಾಣೋ ಹರೇರ್ನಾಮ ಗೃಣನ್ನುತ್ರೋಪಚಾರಿತಮ್‌ । 


ಅಜಾಮಿಲೋತಷ್ಠಗಾದ್ದಾಮ ಕಿಂ ಪುನಃ ಶ್ರದ್ಧಯಾ ಗೃಣನ್‌ 
॥೪೯॥ 


ಹೀಗೆ ಅಜಾಮಿಳನ ಬುದ್ಧಿಯು ತ್ರಿಗುಣಮಯ ಪ್ರಕೃತಿ 
ಯಿಂದ ಮೀರಿ ಭಗವಂತನ ಸ್ವರೂಪದಲ್ಲಿ ನೆಲೆಸಿದಾಗ ಅವನು 
ಹಿಂದೆ ನೋಡಿದ ನಾಲ್ಕೂ ಪಾರ್ಷದರು ತನ್ನ ಇದಿರ್ಗಡೆ ನಿಂತಿರು 
ವುದನ್ನು ಕಂಡು ಅಜಾಮಿಳನು ತಲೆಬಾಗಿ ನಮಸ್ಕರಿಸಿದನು. 
॥ ೪೨ ॥ ಅವರನ್ನು ದರ್ಶಿಸಿದ ಬಳಿಕ ಅವನು ಆ ತೀರ್ಥಕ್ಷೇತ್ರದ 
ಗಂಗಾತೀರದಲ್ಲಿ ತನ್ನ ಶರೀರವನ್ನು ತ್ಯಜಿಸಿದನು ಹಾಗೂ 
ಒಡನೆಯೇ ಭಗವಂತನ ಪಾರ್ಷದರ ಸ್ವರೂಪವನ್ನು ಪಡೆದು 
ಕೊಂಡನು. ॥ ೪೩ ॥ ಅಜಾಮಿಳನು ಭಗವಂತನ ಪಾರ್ಷದ 
ರೊಂದಿಗೆ ಸ್ವರ್ಣಮಯ ವಿಮಾನದಲ್ಲಿ ಹತ್ತಿ ಆಕಾಶಮಾರ್ಗ 
ದಿಂದ ಭಗವಾನ್‌ ಲಕ್ಷ್ಮೀಪತಿಯ ನಿವಾಸಸ್ಥಾನವಾದ ವೈಕುಂಠವನ್ನು 
ಸೇರಿದನು. ॥ ೪೪ ॥ 
ಪರೀಕ್ಷಿದ್ರಾಜನೇ | ಅಜಾಮಿಳನು ದಾಸಿಯ ಸಹವಾಸ ಮಾಡಿ 
ಎಲ್ಲಧಮ-ಕರ್ಮಗಳನ್ನು ಹಾಳುಗೆಡವಿದ್ದನು. ಅವನು ತನ್ನನಿಂದ್ಯ 
ಕರ್ಮಗಳಿಂದ ಪತಿತನಾಗಿದ್ದನು. ನಿಯಮಗಳಿಂದ ಚ್ಯುತನಾದ 
ಕಾರಣ ಅವನೂ ನರಕಕ್ಕೆ ಬೀಳುವವನಿದ್ದನು. ಆದರೆ ಭಗವಂತನ 
ನಾಮವನ್ನು ಒಂದೇ ಬಾರಿ ಉಚ್ಚರಿಸಿ ಅವನು ಅದರಿಂದ ತತ್‌ 
ಕಾಲದಲ್ಲೇ ಮುಕ್ತನಾಗಿ ಹೋದನು. ॥ ೪೫ ॥ ಈ ಸಂಸಾರ 
ಬಂಧನದಿಂದ ಮುಕ್ತನಾಗಲು ಬಯಸುವವನಿಗೆ - ತನ್ನ ಚರಣ 
ಸ್ಪರ್ಶದಿಂದ ತೀರ್ಥಕ್ಕೂ ತೀರ್ಥತ್ವವನ್ನು ಉಂಟು ಮಾಡುವ 
ಭಗವಂತನ ನಾಮಕ್ಕಿಂತ ಮಿಗಿಲಾದ ಯಾವ ಸಾಧನೆಯೂ ಇಲ್ಲ 
ಏಕೆಂದರೆ, ನಾಮವನ್ನು ಆಶ್ರಯಿಸಿದ ಮನುಷ್ಯನ ಮನಸ್ಸು ಪುನಃ 
ಕರ್ಮಗಳ ಜಂಜಡದಲ್ಲಿ ಬೀಳಲಾರದು. ಭಗವನ್ನಾಮವಲ್ಲದೆ 
ಬೇರೆ ಯಾವುದೇ ಪ್ರಾಯಶ್ಚಿತ್ವವನ್ನು ಆಶ್ರಯಿಸದ ಮೇಲೆಯೂ 
ಮನಸ್ಸು ರಜೋಗುಣ ಮತ್ತು ತಮೋಗುಣಗಳಿಂದ ಗ್ರಸ್ತವಾಗಿ 
ರುತ್ತದೆ ಹಾಗೂ ಸಮೂಲವಾಗಿ ಪಾಪಗಳೂ ನಾಶವಾಗುವುದಿಲ್ಲ 
॥೪೬॥ 
ಪರೀಕ್ಷಿತನೇ! ಈ ಇತಿಹಾಸವು ಅತ್ಯಂತ ಗೋಪ್ಯವೂ, ಸಮಸ್ತ 
ಪಾಪಗಳನ್ನು ನಾಶಮಾಡುವಂತಹದೂ ಆಗಿದೆ. ಇದನ್ನು ಶ್ರದ್ಧಾ- 
ಭಕ್ತಿಗಳಿಂದ ಶ್ರವಣಿಸುವವನು, ಕೀರ್ತಿಸುವವನು ಎಂದಿಗೂ ನರಕಕ್ಕೆ 
ಹೋಗುವುದಿಲ್ಲ ಯಮದೂತರು ಕಣ್ಣೆತ್ತಿಯೂ ಆತನನ್ನು ನೋಡ 
ಲಾರರು. ಅವನ ಜೀವನವು ಪಾಪಮಯವಾಗಿದ್ದರೂ ವೈಕುಂಠ 
ಲೋಕದಲ್ಲಿ ಅವನು ಪೂಜಿಸಲ್ಪಡುತ್ತಾನೆ. ॥ ೪೭-೪೮ ॥ ಎಲೈ 
ರಾಜನೇ | ನೋಡು | ಅಜಾಮಿಳನಂತಹ ಪಾಪಿಯು ಸಾಯು 
ವಾಗ ತನ್ನ ಪುತ್ರನನ್ನು ಕೂಗುವ ನೆಪದಿಂದ ಭಗವಂತನ ನಾಮವನ್ನು 
ಉಚ್ಚರಿಸಿದನು. ಅವನಿಗೂ ವೈಕುಂಠದ ಪ್ರಾಪ್ತಿಯಾಗಿಹೋಯಿತು. 
ಹಾಗಿರುವಾಗ ಶ್ರದ್ಧೆಯಿಂದ ಭಗವನ್ನಾಮವನ್ನು ಉಚ್ಚರಿಸುವವರ 
ಕುರಿತು ಹೇಳುವುದೇನಿದೆ? ॥ ೪೯ ॥ 
ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨1 


ಇತಿ ಶ್ರೀಮದ್ದಾ ಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಅಜಾಮೀಳೋಪಾಖ್ಯಾನೇ ದ್ವಿತೀಯೋ5 ಧ್ಯಾಯಃ॥ ೨ ॥ 


ಹಾ ತ್ರ ಪ್ರಫೀಕಾರ್ಜಾ- 


630 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಮೂರನೆಯ ಅಧ್ಯಾಯ 
ಯಮ ಮತ್ತು ಯಮದೂತರ ಸಂವಾದ 


ರಾಜೋವಾಚ 


ನಿಶಮ್ಯ . ದೇವ: ಸ್ವಭಟೋಪವರ್ಣಿತಂ 
ಪ್ರತ್ಯಾಹ ಕಿಂ ತಾನ್ಸತಿ ಧರ್ಮರಾಜಃ 1 
ಏವಂ ಹತಾಜೊ ್ಲೀ ವಿಹತಾನ್ಮುರಾರೇ- 
ರ್ನೈರ್ದೇಶಿಕೈರ್ಯಸ್ಯ ವಶೇ ಜನೋ5ಯಮ್‌ ॥ Ou 
ಯಮಸ್ಕ ದೇವಸ್ಯ ನ ದಂಡ ಭಂಗಃ 
ಕುತಶ್ನನರ್ಷೇ ಶ್ರುತಪೂರ್ವ ಆಸೀತ್‌ | 
ಏತನ್ಮುನೇ ವೃಶ್ನತಿ ಲೋಕಸಂಶಯಂ 
ನ ಹಿ ತೃದನ್ಯ ಇತಿ ಮೇ ವಿನಿಶ್ಚಿಮ್‌ ॥ ೨ ॥ 


ಶ್ರೀಶುಕ ಉವಾಚ 
ುರುಷೈೆ ರಾಜನ್‌ ಯಾಮ್ಯಾಃ ಪ್ರತಿಹತೋದ್ಯಮಾಃ । 
ಪತಿಂ ವಿಜ್ಞಾಪಯಾಮಾಸುರ್ಯಮಂ ಸಂಯಮನೀಪತಿಮ್‌ 
11 AU 
ಯಮದೂತಾ ಊಚುಃ 
ಕತಿ ಸಂತೀಹ ಶಾಸ್ತಾರೋ ಜೀವಲೋಕಸ್ಯ ವೈ ಪ್ರಭೋ | 
ತ್ಲೆ ್ಲೈವಿಧ್ಯಂ ಕುರ್ವತಃ ಕರ್ಮ ಫಲಾಭಿವ್ಯಕ್ತಿಹೇತವಃ 
1 ೪ ॥ 
ಯದಿ ಸ್ಕುರ್ಬಹವೋ ಲೋಕೇ ಶಾಸ್ತಾರೋ ದಂಡಧಾರಿಣಃ । 
ಕಸ್ಯ ಸ್ಯಾತಾಂ ನ ವಾ ಕಸ್ಯ ಮೃತ್ಯುಶ್ಹಾಮೃತಮೇವ ವಾ 
I ೫ ॥ 
ಕಿಂತು ಶಾಸ್ತ್ರಬಹುತ್ವೇ ಸ್ಯಾದ್ವಹೂನಾಮಿಹ ಕರ್ಮಿಣಾಮ್‌ । 
ಶಾಸ್ತೃತ್ವಮುಪಚಾರೋ ಹಿ ಯಥಾ ಮಂಡಲವರ್ತಿನಾಮ್‌ 
॥ ೬ ॥॥ 
ಅತಸ್ತ ಹೆಕೋ ಭೂತಾನಾಂ ಸೇಶ್ಚರಾಣಾಮಧೀಶ್ಚರಃ 
ಶಾಸ್ತಾ ದಂಡಧರೋ ನೃಣಾಂ ಶುಭಾಶುಭವಿವೇಚನಃ 
1 ೭ ॥ 


ತಸ್ಯ ತೇ ವಿಹಹೋ ದಂಡೋ ನ ಲೋಕೇ ವರ್ತತೇಂಧುನಾ । ' 


ಚತುರ್ಭಿರದ್ದುತೈ: ಸಿದೆ ರಾಜ್ಞಾ ತೇ ವಿಪ್ರಲಂಬಿತಾ 
॥ ೮॥ 
ನೀಯಮಾನಂ ತವಾದೇಶಾದಸ್ವಾಭಿರ್ಯಾತನಾಗ್ಧಹಾನ್‌ । 
ವ್ಯಮೋಚಯನ್ನಾತಕಿನಂ ಛಿತ್ತ್ವಾ ಪಾಶಾನ್‌ ಪ್ರಸಹ್ಯ ತೇ 
॥ ೯॥ 


ಪರೀಕ್ಷಿದ್ರಾಜನು ಕೇಳಿದನು - ಮಹರ್ಷಿಗಳೇ! ದೇವದೇವ 
ನಾದ ಯಮಧರ್ಮರಾಜನ ವಶದಲ್ಲಿ ಎಲ್ಲ ಜೀವರು ಇರುವರು 
ಮತ್ತು ಭಗವಂತನ ಪಾರ್ಷದರು ಅವನ ಆಜ್ಞೆಯನ್ನು ಭಂಗ 
ಗೊಳಿಸಿದರು. ಅವನ ದೂತರನ್ನು ಅಪಮಾನ ಮಾಡಿದರು. 
ಯಮದೂತರು ಯಮಪುರಕ್ಕೆ ಹೋಗಿ: ಅವನಲ್ಲಿ ಅಜಾಮಿಳನ 
ವೃತ್ತಾಂತವನ್ನು ಅರುಹಿದಾಗ ಎಲ್ಲವನ್ನು ಕೇಳಿ ಅವನು ತನ್ನ 
ದೂತರಿಗೆ ಏನು ಹೇಳಿದನು. ॥ ೧ ॥ ಯಷಿವರ್ಯರೇ |! ಯಾರು 
ಎಂದಿಗೂ ಯಾವುದೇ ಕಾರಣದಿಂದ ಧರ್ಮರಾಜನ ಶಾಸನವನ್ನು 
ಉಲ್ಲಂಘಿಸಿದ ಮಾತನ್ನು ನಾನು ಮೊದಲು ಎಂದೂ ಕೇಳಿರಲಿಲ್ಲ 
ಪೂಜ್ಯರೇ | ಈ ವಿಷಯದಲ್ಲಿ ಜನರು ತುಂಬಾ ಸಂದೇಹ 
ಪಡುವರು. ಅದನ್ನು ನಿವಾರಿಸುವವರು ನೀವಲ್ಲದೆ ಬೇರೆ ಯಾರೂ 
ಇರಲಾರದೆಂದೇ ನನ್ನ ನಿಶ್ಚಯವು. ॥ ೨॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ -ಪರೀಕ್ಷಿದ್ರಾಜನೇ | 
ಭಗವಂತನ ಪಾರ್ಷದರು ಯಮದೂತರ ಪ್ರಯತ್ನವನ್ನು ವಿಫಲ 
ಗೊಳಿಸಿದಾಗ ಅವರು ಸಂಯಮಿನಿಪುರದೊಡೆಯನೂ, ತಮ್ಮ 
ಶಾಸಕನೂ ಆದ ಯಮರಾಜನ ಬಳಿಗೆ ಹೋಗಿ ಹೀಗೆ ನಿವೇದಿಸಿ 
ಕೊಂಡರು. ॥ ೩॥ 

ಯಮದೂತರು ಹೇಳಿದರು - ಸ್ವಾಮಿ! ಪ್ರಪಂಚದ 
ಜೀವರು - ಪಾಪ, ಪುಣ್ಯ ಅಥವಾ ಎರಡರಿಂದಲೂ ಮಿಶ್ರವಾದ 
ಮೂರು ರೀತಿಯ ಕರ್ಮಗಳನ್ನು ಮಾಡುತ್ತಿದ್ದಾರೆ. ಈ ಜೀವಿ 
ಗಳಿಗೆ ಆ ಕರ್ಮಗಳ ಫಲವನ್ನು ಕೊಡುವ ಶಾಸಕರು ಪ್ರಪಂಚ 
ದಲ್ಲಿ ಎಷ್ಟು ಜನರಿದ್ದಾರೆ ? ॥ ೪ ॥ ಜಗತ್ತಿನಲ್ಲಿ ದಂಡನೆ ಕೊಡು 
ವವರು ಬಹಳಷ್ಟು ಶಾಸಕರು ಇರುವುದಾದರೆ ಯಾರಿಗೆ ಸುಖ 
ಸಿಗುವುದು, ಯಾರಿಗೆ ದುಃಖ - ಇದರ ವ್ಯವಸ್ಥೆ ಒಂದೇ ರೀತಿ 
ಯಾಗಿರಲಾರದು. ॥ ೫ ॥ ಪ್ರಪಂಚದಲ್ಲಿ ಕರ್ಮಮಾಡುವವರು 


. ಅನೇಕರಿರುವ ಕಾರಣ, ಅವರ ಶಾಸಕರೂ ಅನೇಕರಾದರೆ 


ಆ ಶಾಸಕರ ಶಾಸನವು ಹೆಸರಿಗಷ್ಟೇ ಆಗುವುದು. ಒಬ್ಬ ಸಾಮ್ರಾಟನ 
ಅಧೀನದಲ್ಲಿ ಬಹಳಷ್ಟು ಜನರು ಹೆಸರಿಗಷ್ಟೇ ಸಾಮಂತರಿರು 
ವಂತೆಯೇ ಆದೀತು. ॥ ೬ ॥ ಆದರೆ ನೀವೊಬ್ಬರೇ ಸಮಸ್ತ ಪ್ರಾಣಿ 
ಗಳಿಗೆ ಮತ್ತು ಅವರ ಒಡೆಯರಿಗೆ ಅಧೀಶ್ವರರಾಗಿರುವಿರಿ 
ಎಂದು ನಾವು ತಿಳಿಯುತ್ತೇವೆ. ನೀವೇ ಮನುಷ್ಯರ ಪಾಪ ಮತ್ತು 
ಪುಣ್ಯಗಳ ನಿರ್ಣಾಯಕ ದಂಡವನ್ನು ಕೊಡುವವರು ಹಾಗೂ 
ಶಾಸಕರೂ ಆಗಿರುವಿರಿ. ॥ ೭ ॥ ಪ್ರಭುಗಳೇ! ಪ್ರಪಂಚದಲ್ಲಿ 
ಇಂದಿನವರೆಗೆ ಎಲ್ಲಿಯೂ ತಾವು ನಿಯಮಿಸಿದ ದಂಡನೆಯನ್ನು 
ಯಾರೂ ಅವಹೇಳನೆ ಮಾಡಿರಲಿಲ್ಲ ಆದರೆ ಈಗ ನಾಲ್ವರು 
ಅದ್ಭುತ ಸಿದ್ಧರು ನಿಮ್ಮ ಆಜ್ಞೆಯನ್ನು ಉಲ್ಲಂಫಿಸಿರುವರು. ॥ ೮ ॥ 
ಸ್ವಾಮಿ! ನಿಮ್ಮ ಅಪ್ಪಣೆಯಂತೆ ನಾವು ಒಬ್ಬ ಪಾಪಿಯನ್ನು ಯಾತ 
ನಾಗೃಹವಾದ ನರಕಕ್ಕೆ ಕೊಂಡುಹೋಗುತ್ತಿದ್ದೆವು. ಆದರೆ ಅವರು 
ಬಲವಂತವಾಗಿ ನಿಮ್ಮ ಪಾಶವನ್ನು ತುಂಡರಿಸಿ ಅವನನ್ನು 
ಬಿಡಿಸಿದರು. ॥ ೯ ॥ 


3 ಅಧ್ಯಾಯ) 


ಷಷ್ಠ ಸಂಧ 


631 


ತಾಂಸ್ತೇ 

ಯದಿ ನೋ 
ನಾರಾಯಣೇತ್ಯಭಿಹಿತೇ 

ಮಾ ಭೈರಿತ್ಯಾಯಯುರ್ದ್ರುತಮ್‌ ॥೧೦॥ 


ವೇದಿತುಮಿಚ್ಛಾಮೋ 
ಮನ್ಯಸೇ ಕ್ಷಮಮ್‌ | 


ಶ್ರೀಶುಕ ಉವಾಚ 
ಇತಿ ದೇವಃ ಸ ಆಪೃಷ್ಟ ಪ್ರಜಾಸಂಯಮನೋ ಯಮಃ । 
ಪ್ರೀತಃ ಸ್ವರೂತಾನ್‌ ಪ್ರತ್ಯಾಹ ಸ್ಥರನ್ನಾದಾಂಬುಜಂ ಹರೇಃ 
॥ ೧೧॥ 
ಯಮ ಉವಾಚ 


ಪರೋ ಮದನ್ಯೋ ಜಗತಸ್ತಸ್ಫುಷಶ್ಚ 
ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಮ್‌ | 
ಯದಂಶತೋತಸ್ಯ ಸ್ಥಿತಿಜನ್ಮನಾಶಾ 


ನಸ್ಕೋತವದ್ಯಸ್ಯ ವಶೇ ಚ ಲೋಕಃ ॥೧೨॥ 


ಯೋ ನಾಮಭಿರ್ವಾಚಿ ಜನಾನ್ನಿಜಾಯಾಂ 
ಬಧ್ಗಾತಿ ತಂತ್ಯಾಮಿವ ದಾಮಭಿರ್ಗಾಃ 1 
ಯಸ್ಟೈ ಬಲಿಂ ತ ಇಮೇ ನಾಮಕರ್ಮ- 


ನಿಬಂಧಬದ್ಧಾಶ್ಯಕಿತಾ ವಹಂತಿ ॥೧೩॥[ 


ಅಹಂ ಮಹೇಂದ್ರೋ ನಿರ್ಯತಿಃ ಪ್ರಚೇತಾಃ 
ಸೋಮೋಗ್ಲಿರೀಶಃ ಪವನೋರರ್ಕೋೇ ವಿರಿಂಚಃ । 
ಆದಿತ್ಯವಿಶ್ಚೇ ವಸವೋ5ಥ ಸಾಧ್ಯಾ 
ಮರುದ್ದಣಾ ರುದ್ರಗಣಾಃ ಸಸಿದ್ಧಾ ॥ ೧೪॥ 


ಅನ್ಯೇ ಚ ಯೇ ವಿಶ್ಲಸ್ತಜೋತಮರೇಶಾ 
ಭೃಗ್ನಾದಯೋತಸ್ತ ಎಸ್ಪರಜಸ್ತಮಸ್ಸಾ: | 

ಯಸ್ಯೇಹಿತಂ ನ ವಿದುಃ ಸ್ತ ಸನಾಯಾಃ 
ಸತ್ತಪ್ರಧಾನಾ ಅಪಿ ಕಿಂ ತತೋತನ್ಯೇ ॥೧೫॥ 


ಯಂವೈ ನ ಗೋಭಿರ್ಮನಸಾಸುಭಿರ್ವಾ 
ಹೃದಾ ಗಿರಾ ವಾಸುಭ್ಯತೋ ವಿಚಕ್ಛತೇ [ 


ಆತ್ಮಾನಮಂತರ್ಹೃದಿ ಸಂತಮಾತ್ಸನಾಂ 
ಚಕ್ಬುರ್ಯದೈ ವಾಕೃತಯಸ್ತತ: ಪರಮ್‌ ॥ ೧೬ ॥ 


ಇದರ ರಹಸ್ಯವನ್ನು ನಾವು ನಿಮ್ಮಿಂದ ತಿಳಿಯಲು ಇಚ್ಛಿಸುವೆವು. 
ನೀವು ನಮ್ಮನ್ನು ಕೇಳುವ ಅಧಿಕಾರಿಗಳೆಂದು ತಿಳಿದರೆ ಹೇಳಿರಿ. 
ಪ್ರಭೋ! ಅಜಾಮಿಳನ ಬಾಯಿಂದ 'ನಾರಾಯಣ' ಎಂಬ ಶಬ 
ಹೊರಡುತ್ತಲೇ ಅತ್ತಕಡೆಯಿಂದ ಅವರು 'ಹೆದರಬೇಡ | ಹೆದರ 
ಬೇಡ!' ಎಂದು ಹೇಳುತ್ತಾ ಅಲ್ಲಿಗೆ ಬಂದುಬಿಟ್ಟರು. ಎಂತಹ 
ಆಶ್ಚರ್ಯವಿದು | ॥ ೧೦ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ರಾಜನೇ! 
ದೂತರು ಹೀಗೆ ಪ್ರಶ್ನಿಸಿದಾಗ ದೇವಶಿರೋಮಣಿ ಪ್ರಜಾಶಾಸಕ 
ನಾದ ಭಗವಾನ್‌ ಯಮಧರ್ಮನು ಪ್ರಸನ್ನನಾಗಿ ಶ್ರೀಹರಿಯ 
ಚರಣಕಮಲಗಳನ್ನು ಸ್ಮರಿಸುತ್ತಾ ಅವರಿಗೆ ಹೀಗೆಂದನು -॥ ೧೧ ॥ 

ಯಮಧರ್ಮರಾಜನು ಹೇಳುತ್ತಾನೆ - ಎಲೈ ದೂತರೇ! ಈ 
ಚರಾಚರ ಜಗತ್ತಿಗೆಲ್ಲಾ ಮಹಾಪ್ರಭುವಾದವನು ನನಗಿಂತಲೂ 
ಬೇರೊಬ್ಬನಿದ್ದಾನೆ. ಅವನಲ್ಲಿಯೇ ಈ ಇಡೀ ಜಗತ್ತು - ವಸ್ಟದಲ್ಲಿ 
ನೂಲು ಹಾಸು-ಹೊಳ್ಳಾಗಿರುವಂತೆ ಪೋಣಿಸಲ್ಪಟ್ಟಿದೆ. ಅವನ 
ಅಂಶರೇ ಆದ ಬ್ರಹ್ಯಾ ವಿಷ್ಣು ಮಹೇಶ್ವರ ಇವರು ಈ ಜಗತ್ತಿನ 
ಉತ್ಪತಿ, ಸ್ಥಿತಿ, ಪ್ರಳಯವನ್ನು ಮಾಡುತ್ತಾರೆ. ಅವನೇ ಈ ಇಡೀ 
ಜಗತ್ತನ್ನು ಮೂಗುದಾರ ಹಾಕಿದ ಎತ್ತಿನಂತೆ ತನ್ನ ಅಧೀನದಲ್ಲಿರಿಸಿ 
ಕೊಂಡಿರುವನು. ॥ ೧೨ ॥ ನನ್ನ ಪ್ರೀತಿಯ ದೂತರೇ! ರೈತನು 
ತನ್ನ ಎತ್ತುಗಳನ್ನು ಮೊದಲು ಸಣ್ಣ-ಸಣ್ಣ ಹಗ್ಗಗಳಲ್ಲಿ ಕಟ್ಟಿ , 
ಆ ಹಗ್ಗಗಳನ್ನು ಒಂದು ದೊಡ್ಡ ಹಗ್ಗಕ್ಕೆ ಕಟ್ಟುವಂತೆಯೇ ಜಗದೀಶ 
ನಾದ ಭಗವಂತನೂ ಕೂಡ ಬ್ರಾಹ್ಮಣಾದಿ ವರ್ಣಗಳು, ಬ್ರಹ್ಮ 
ಚರ್ಯಾದಿ ಆಶ್ರಮಗಳೆಂಬ ಸಣ್ಣ-ಸಣ್ಣ ನಾಮಗಳೆಂಬ ಹಗ್ಗ 
ಗಳಿಂದ ಕಟ್ಟಿ ಮತ್ತೆ ಎಲ್ಲ ನಾಮಗಳನ್ನು ವೇದರೂಪವಾದ ದೊಡ್ಡ 
ಹಗ್ಗದಲ್ಲಿ ಕಟ್ಟಿ ಇಟ್ಟಿರುವನು. ಹೀಗೆ ಎಲ್ಲ ಜೀವರು ನಾಮ ಮತ್ತು 
ಕರ್ಮರೂಪವಾದ ಬಂಧನದಲ್ಲಿ ಬಿಗಿಯಲ್ಪಟ್ಟು ,ಭಯಗೊಂಡು, 
ಅವನಿಗೆ ತಮ್ಮ ಸರ್ವಸ್ವವನ್ನು ಕಾಣಿಕೆಯಾಗಿ ಅರ್ಪಿಸುತ್ತಾರೆ. 
॥ ೧೩ ॥ ದೂತರೇ | ನಾನು, ಇಂದ್ರ, ನಿರ್ಯತಿ, ವರುಣ, ಚಂದ್ರ, 
ಅಗ್ನಿ ಶಂಕರ, ವಾಯು, ಸೂರ್ಯ, ಬ್ರಹ್ಮಾ ಹನ್ನೆರಡು ಆದಿತ್ಕರು, 
ವಿಶ್ವೇದೇವತೆಗಳು, ಎಂಟು ವಸುಗಳು, ಸಾಧ್ಯರು, ನಲವ 
ತ್ತೊಂಭತ್ತು ಮರುದ್ವೇವತೆಗಳು, ಸಿದ್ಧರು, ಹನ್ನೊಂದು ರುದ್ರರು, 
ರಜೋಗುಣ ಹಾಗೂ ತಮೋಗುಣಗಳಿಂದ ರಹಿತರಾದ ಭೃಗುವೇ 
ಮುಂತಾದ ಪ್ರಜಾಪತಿಗಳು, ದೊಡ್ಡ- ದೊಡ್ಡ ದೇವತೆಗಳು - 
ಹೀಗೆ ಎಲ್ಲರೂ ಸತ್ತ್ವಪ್ರಧಾನರಾಗಿದ್ದರೂ ಅವನ ಮಾಯೆಗೆ 
ಅಧೀನರಾಗಿದ್ದಾರೆ. ಭಗವಂತನು ಎಂದು ಏನು ಮಾಡಲು 
ಬಯಸುವನೋ ಇದನು ತಿಳಿಯಲಾರರು. ಹಾಗಿರುವಾಗ ಬೇರೆ 
ಯವರ ಮಾತಾದರೂ ಏನಿದೆ? ॥ ೧೪-೧೫ ॥ ದೂತರೇ! 
ಮಡಿಕೆ, ಕುಡಿಕೆ, ಬಟ್ಟೆಗಳೇ ಮುಂತಾದ ರೂಪವುಳ್ಳ ಪದಾರ್ಥ 
ಗಳು ತನ್ನ ಪ್ರಕಾಶಕವಾದ ಕಣ್ಣನ್ನು ನೋಡಲಾರವೋ ಹಾಗೆಯೇ 
ಅಂತಣರಣದಲ್ಲಿ ತನಗೆ ಸಾಕ್ಷಿರೂಪನಾಗಿರುವ ಪರಮಾತ್ಮನನ್ನು 
ಯಾವುದೇ ಪ್ರಾಣಿಯು ಇಂದ್ರಿಯ, ಮನ, ಪ್ರಾಣ, ಹೃದಯ 
ಅಥವಾ ವಾಣಿ ಮುಂತಾದ ಯಾವುದೇ ಸಾಧನೆಯಿಂದ ತಿಳಿಯ 
ಲಾರರು. ॥ ೧೬ ॥ 


632 


ತಸ್ಯಾತೃತಂತ್ರಸ್ಯ ಹರೇರಧೀಶಿತು: 
ಪರಸ್ಕ ಮಾಯಾಧಿಪತೇರ್ಮಹಾತ್ಮನಃ 

ಪ್ರಾಯೇಣ ದೂತಾ ಇಹವೈ ಮನೋಹರಾ- 
ಶರಂತಿ ತದ್ರೂಪಗುಣಸ್ವಭಾವಾಃ 
ಚ 


॥ ೧೭ ॥ 


ಭೂತಾನಿ ವಿಷ್ಣೋಃ ಸುರಪೂಜಿತಾನಿ 
ದುರ್ದರ್ಶಲಿಂಗಾನಿ ಮಹಾದ್ದುಫಾನಿ 
ರಕ್ಷಂತಿ ತದ್ಬಕ್ರಿಮತ: ಪರೇಭ್ಯೋ 


ಮತಶ ಮರ್ತ್ಯಾನಥ ಸರ್ವತಶ 
ಮೆಚ ಚ 


॥ ೧೮ ॥ 


ಧರ್ಮಂ ತು ಸಾಕ್ಟಾದ್ಧಗವತ್ವೇತಂ 
ನ ವೈ ವಿದುರ್ಯುಷಯೋ ನಾಪಿ ದೇವಾಃ 
ನ ಸಿದ್ಧಮುಖ್ಯಾ ಅಸುರಾ ಮನುಷ್ಯಾಃ 
ಕುತಶ್ಚ ವಿದ್ಯಾಧರಚಾರಣಾದಯಃ 


॥1 ೧೯ 


ಸ್ವಯಂಭೂರ್ನಾರದಃ ಶಂಭುಃ ಕುಮಾರಃ ಕಪಿಲೋ ಮನುಃ । 
ಪ್ರಹ್ರಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಕಿರ್ವಯಮ್‌ 
॥ ೨೦ ॥ 


ದ್ವಾದಶೈತೇ ವಿಜಾನೀಮೋ ಧರ್ಮಂ ಭಾಗವತಂ ಭಟಾಃ। 
ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಂ ಜ್ಞಾತ್ಸಾಮೃತಮಶ್ನುತೇ 
I ೨೧॥ 


ಏತಾವಾನೇವ ಲೋಕೇತಸ್ಮಿನ್‌ ಪುಂಸಾಂ ಧರ್ಮಃ ಪರಃ ಸ್ಮೃತಃ । 
ಭಕ್ತಿಯೋಗೋ ಭಗವತಿ ತನ್ನಾಮಗ್ರಹಣಾದಿಭಿಃ 
॥ ೨೨ 


ನಾಮೋಚ್ಛಾರಣಮಾಹಾತ್ವಂ ಹರೇಃ ಪಶ್ಯತ ಪುತ್ರಕಾಃ । 
ಅಜಾಮಿಲೋಕ ಪಿ ಯೇನೈವ ಮೃತ್ಯುಪಾಶಾದಮುಚ್ಛತ 
॥1 ೨೩ ॥ 


ಏತಾವತಾಲಮಘನಿರ್ಹರಣಾಯ ಪುಂಸಾಂ 
ಸಂಕೀರ್ತನಂ ಭಗವತೋ ಗುಣಕರ್ಮನಾಮ್ನಾಮ್‌ I 
ವಿಕ್ರುಶ್ಯ ಪುತ್ರಮಘವಾನ್ಯದಜಾಮಿಲೋತಪಿ 
ನಾರಾಯಣೇತಿ ಮ್ರಿಯಮಾಣ ಇಯಾಯ ಮುಕ್ತಿಮ್‌ ॥ ೨೪ ॥ 


ಪ್ರಾಯೇಣ ವೇದ ತದಿದಂ ನ ಮಹಾಜನೋಠ5ಯಂ 
ದೇವ್ಯಾ ವಿಮೋಹಿತಮತಿರ್ಬತ ಮಾಯಯಾಲಮ್‌ । 
ತ್ರಯ್ಯಾಂ ಜಡೀಕೃತಮತಿರ್ಮಧುಪುಷ್ಠಿತಾಯಾಂ 
ವೈತಾನಿಕೇ ಮಹತಿ ಕರ್ಮಣಿ ಯುಜ್ಯಮಾನಃ॥ ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಆ ಪ್ರಭುವು ಎಲ್ಲರ ಸ್ವಾಮಿ ಹಾಗೂ ಸ್ವತಃ ಪರಮ 
ಸ್ವತಂತ್ರನಾಗಿದ್ದಾನೆ. ಅದೇ ಮಾಯಾಪ ತಿ ಪುರಷೋತ್ತಮನ 
ದೂತರು ಅವನಂತೆಯೇ ಪರಮ ಮನೋಹರ ರೂಪ, ಗುಣ, 
ಮತ್ತು ಸ್ವಭಾವದಿಂದ ಸಂಪನ್ನರಾಗಿ ಈ ಲೋಕದಲ್ಲಿ ಸಾಮಾನ್ಯ 
ವಾಗಿ' ವಿಚರಿಸುತ್ತಿರುವರು. 1 ೧೭ ॥ ಭಗವಾನ್‌ ವಿಷ್ಣುವಿನ 
ಸುರಪೂಜಿತ ಹಾಗೂ ಪರಮ ಅಲೌಕಿಕ ಪಾರ್ಷದರ ದರ್ಶನವೂ 
ತುಂಬಾ ದುರ್ಲಭವಾಗಿದೆ. ಅವರು ಭಗವಂತನ ಭಕ್ತರನ್ನು ಅವರ 
ಶತ್ರುಗಳಿಂದ, ನನ್ನಿಂದ ಮತ್ತು ಅಗ್ನಿಯೇ ಮುಂತಾದ ಎಲ್ಲ 
ಆಪತ್ತುಗಳಿಂದ ಸದಾಕಾಲ ಸುರಕ್ಕಿತವಾಗಿಡುತ್ತಾರೆ. ॥ ೧೮ ॥ 

ಸಾಕ್ಟಾತ್‌ ಭಗವಂತನೇ ನಿರ್ಮಾಣಮಾಡಿದ ಧರ್ಮದ 
ಮರ್ಯಾದೆಯನ್ನು ಯಷಿಗಳಾಗಲೀ, ದೇವತೆಗಳಾಗಲೀ, ಸಿದ್ಧ 
ರಾಗಲೀ ಯಾರೂ ಅರಿಯಲಾರರು. ಹೀಗಿರುವಾಗ ಮನುಷ್ಯರು, 
ವಿದ್ಯಾಧರರೂ, ಚಾರಣರು ಮತ್ತು ಅಸುರರೇ ಮುಂತಾದವರು 
ಹೇಗೆ ಅರಿಯಬಲ್ಲರು ? ॥ ೧೯ ॥ ಭಗವಂತನಿಂದ ನಿರ್ಮಿತ 
ವಾದ ಭಾಗವತಧರ್ಮವು ಪರಮಶುದ್ಧವೂ, ಅತ್ಯಂತ ಗೋಪ್ಯವೂ 
ಆಗಿದೆ. ಅದನ್ನು ತಿಳಿಯುವುದು ಅತಿಕಷ್ಟವಾಗಿದೆ. ಅದನ್ನು ತಿಳಿದ 
ವನು ಭಗವತ್ವರೂಪವನ್ನು ಹೊಂದುವನು. ದೂತರೇ | ಭಾಗವತ 
ಧರ್ಮದ ರಹಸ್ಯವನ್ನು - ಬ್ರಹ್ಮದೇವರು, ದೇವರ್ಷಿ ನಾರದರು, 
ಭಗವಾನ್‌ ಶಂಕರನು, ಸನತ್ಕುಮಾರನು, ಕಪಿಲದೇವರು, 
ಸ್ವಾಯಂಭುವ ಮನುವು, ಪ್ರಹ್ಲಾದನು, ಜನಕ ಮಹಾರಾಜನು, 
ಭೀಷ್ಮಪಿತಾಮಹರು, ಬಲಿಚಕ್ರವರ್ತಿಯೂ, ಶುಕಮಹರ್ಷಿಗಳು 
ಮತ್ತು ಯಮಧರ್ಮ ನಾದ ನಾನು- ಹೀಗೆ ಈ ಹನ್ನೆರಡು ಮಂದಿ 
ಮಾತ್ರವೇ ತಿಳಿದಿರುವೆವು. ॥ ೨೦-೨೧ ॥ ಈ ಜಗತ್ತಿನಲ್ಲಿ ಜೀವರಿ 
ಗಾಗಿ ನಾಮ-ಕೀರ್ತನಾದಿ ಉಪಾಯಗಳಿಂದ ಭಗವಂತನ ಚರಣ 
ಗಳಲ್ಲಿ ಭಕ್ತಿಭಾವವನ್ನು ಪಡೆದುಕೊಳ್ಳುವುದೇ ಎಲ್ಲಕ್ಕಿಂತ ದೊಡ್ಡ 
ಕರ್ತವ್ಯವೂ, ಪರಮಧರ್ಮವೂ ಆಗಿದೆ. ॥ ೨೨॥ ಪ್ರಿಯ 
ದೂತರೇ | ಭಗವಂತನ ನಾಮೋಚ್ಚಾರಣೆಯ ಮಹಿಮೆಯ 
ನ್ನಾದರೋ ನೋಡಿರಿ! ಅಜಾಮಿಳನಂತಹ ಪಾಪಿಯು ಒಂದು 
ಬಾರಿ ನಾಮೋಚ್ಚಾರಣೆ ಮಾಡಿದಷ್ಟ ರಿಂದಲೇ ಮೃತ್ಯುಪಾಶದಿಂದ 


"| ಬಿಡುಗಡೆ ಹೊಂದಿದನು. || ೨೩ | ಭಗವಂತನ ಗಣ ಲೀಲೆ 


ಮತ್ತು ನಾಮಗಳ ಚೆನ್ನಾದ ಕೀರ್ತನೆಯು ಮನುಷ್ಯರ ಪಾಪ 
ಗಳನ್ನು ಪೂರ್ಣವಾಗಿ ನಾಶಮಾಡುವುದು ಇದೇನೋ ಅದರ 
ಬಹುದೊಡ್ಡ ಫಲವಲ್ಲ ಏಕೆಂದರೆ, ಅತ್ಯಂತ ಪಾಪಿಯಾದ 
ಅಜಾಮಿಳನು ಮರಣಕಾಲದಲ್ಲಿ ಚಂಚಲಚಿತ್ತದಿಂದ ತನ್ನ 
ಮಗನ ಹೆಸರು "ನಾರಾಯಣ' ಎಂದು ಉಚ್ಚರಿಸಿದನು. ಈ 
ನಾಮಾಭಾಸಮಾತ್ರದಿಂದಲೇ ಅವನ ಎಲ್ಲ ಪಾಪಗಳು ಕ್ಷೀಣಿಸಿ, 
ಆತನು ಮೋಕ್ಟವನ್ನೇ ಪಡೆದುಕೊಂಡನು. ॥ ೨೪ ॥ ದೊಡ್ಡ- 
ದೊಡ್ಡ ವಿದ್ವಾಂಸ ಸರ ಬುದ್ಧಿಯೂ ಕೆಲವೊಮ್ಮೆ ಭಗವಂತನ ಮಾಯ 
ಯಿಂದ ಮೋಹಿತವಾಗುತ್ತದೆ. ಅವರು ಕರ್ಮಗಳ ಸಿಹಿ ಯಾದ 
ಫಲಗಳನ್ನು ವರ್ಣಿಸುವ "ಅರ್ಥರೂಪವಾದ ವೇದವಾಣಿಯಲ್ಲೇ 
ಮೋಹಿತರಾಗುತ್ತಾರೆ ಮತ್ತು ಯಜ್ಞಯಾಗಾದಿ ದೊಡ್ಡ-ದೊಡ್ಡ 
ಕರ್ಮಗಳಲ್ಲೇ ಮುಳುಗಿರುತ್ತಾರೆ. ಈ ಅತಿಸುಗಮವಾದ 
ಭಗವನ್ನಾಮದ ಮಹಿಮೆಯನ್ನು ತಿಳಿಯುವುದೇ ಇಲ್ಲ ಇದು 
ಎಂತಹ ಖೇದದ ವಿಷಯ ॥ ೨೫ ॥ 


3 ಅಧ್ಯಾಯ] 


ಪಪ್ಪ ಸೃಂಧ 


633 


ಏವಂ ವಿಮೃಶ್ಯ ಸುಧಿಯೋ ಭಗವತ್ಯನಂತೇ 
ಸರ್ವಾತ್ಮನಾ ವಿದಧತೇ ಖಲು ಭಾವಯೋಗಮ್‌ । 
ತೇ ಮೇ ನ ದಂಡ ಮರ್ಹಂತ್ಯಥ ಯದ್ಯಮೀಷಾಂ 
ಸ್ಯಾತ್ಟಾತಕಂ ತದಪಿ ಹಂತ್ಯುರುಗಾಯವಾದಃ ॥೨೬॥ 


ತೇ ದೇವಸಿದ್ಧಪರಿಗೀತಪವಿತ್ರಗಾಥಾ 
ಯೇ ಸಾಧವಃ ಸಮದೃಶೋ ಭಗವತ್ವಪನ್ನಾಃ I 
ತಾನ್‌ ನೋಪಸೀದತ ಹರೇರ್ಗದಯಾಭಿಗುಪ್ತಾನ್‌ 
ನೈಷಾಂ ವಯಂ ನ ಚ ವಯಃ ಪ್ರಭವಾಮ ದಂಡೇ ॥೨೭॥ 


ತಾನಾನಯಧ್ವಮಸತೋ ವಿಮುಖಾನ್ಗುಕುಂದ- 
ಪಾದಾರವಿಂದಮಕರಂದರಸಾದಜಸ್ರಮ್‌ | 
ನಿಷ್ಠಿಂಚನೈಃ ಪರಮಹಂಸಕುಲೈ ರಸಜೆ ್ಲೈ- 
ರ್ಜುಷಾ ಹೇ ನಿರಯವರ್ತ್ಶನಿ ಬದ್ಧತೃಷ್ಟಾನ್‌ ॥೨೮॥ 


ಜಿಹ್ವಾ ನ: ವಕ್ಷಿ ಭಗವದ್ಗುಣನಾಮಧೇಯಂ 
ಚೇತಶ್ಚ ನ ಸ್ಥರತಿ ತಚ್ಚರಣಾರವಿಂದಮ್‌ | 
ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ 


ತಾನಾನಯದ್ವಮಸತೋಶಕೃತವಿಷ್ಣುಕ್ಟತ್ಕಾನ್‌ ॥೨೯॥ 


ತತ್ಕ್ವಮ್ಯತಾಂ ಸ ಭಗವಾನ್ಹುರುಷಃ ಪುರಾಣೋ 
ನಾರಾಯಣಃ ಸ್ಪಪುರುಷೈರ್ಯದಸತೃತಂ ನಃ | 
ಸ್ವಾನಾಮಹೋ ನ ವಿದುಷಾಂ ರಚಿತಾಂಜಲೀನಾಂ 
ಕ್ಲಾಂತಿರ್ಗರೀಯಸಿ ನಮಃ ಪುರುಷಾಯ ಭೂಮ್ನೇ ॥೩೦॥ 


ತಸ್ಮಾತ್‌ ಸಂಕೀರ್ತನಂ ವಿಷ್ಣೋರ್ಜಗನ್ಫಂಗಲಮಂಹಸಾಮ್‌ | 


ಮಹತಾಮಪಿ ಕೌರವ್ಯ ವಿದೆ ಶೈ ಗ 
|| Il 


ಪ್ರಿಯದೂತರೇ! ಬುದ್ದಿವಂತರಾದ ಮನುಷ್ಯರು ಹೀಗೆ 
ವಿಚಾರಮಾಡಿ ಭಗವಾನ್‌ ಅನಂತನಲ್ಲೇ ಪೂರ್ಣ ಅಂತಃಕರಣ 
ದಿಂದ ತಮ್ಮ ಭಕ್ತಿಭಾವವನ್ನು ನೆಲೆಗೊಳಿಸುವರು. ಅವರು ನನ್ನ 
ದಂಡನೆಗೆ ಪಾತ್ರರಾಗುವುದಿಲ್ಲ ಅಂತಹವರು ಪಾಪವನ್ನು ಮಾಡು 
ವುದೇ ಇಲ್ಲ ಆದರೂ ಕೆಲವು ವೇಳೆ ಆಗಸ್ಥಾತ್ತಾಗಿ ಯಾವು 
ದಾದರೂ ಪಾಪವು ನಡೆದರೂ, ಅದನ್ನು ಭಗವಂತನ ಗುಣಗಾನ 
ದಿಂದ ಒಡನೆಯೇ ನಾಶಮಾಡಿ ಬಿಡುವರು. ॥ ೨೬ ॥ ಸಮದರ್ಶಿ 
ಸಾಧುಗಳು ಭಗವಂತನನ್ನೇ ತಮ್ಮ ಸಾಧ್ಯ ಮತ್ತು ಸಾಧನೆ ಎಂದು 
ತಿಳಿದುಕೊಂಡು ಅವನನ್ನೇ ಅವಲಂಬಿಸಿ ಇರುತ್ತಾರೆ. ದೊಡ್ಡ- 
ದೊಡ್ಡ ದೇವತೆಗಳೂ, ಸಿದ್ಧರೂ ಕೂಡ ಅವರ ಪವಿತ್ರ ಚರಿತ್ರೆಯನ್ನು 
ಪ್ರೇಮದಿಂದ ಹಾಡುತ್ತಾ ಇರುತ್ತಾರೆ. ನನ್ನ ದೂತರಿರಾ | 
ಭಗವಂತನ ಗದೆಯು ಅವರನ್ನು ಸದಾಕಾಲ ರಕ್ಷಿಸುತ್ತಾ ಇರುತ್ತದೆ. 
ಇಂತಹವರ ಬಳಿಗೆ ನೀವು ಎಂದಿಗೂ ಸುಳಿಯಬೇಡಿರಿ. 
ಇಂತಹವರನ್ನು ದಂಡಿಸುವ ಶಕ್ತಿಯು ನನ್ನಲ್ಲಾಗಲೀ, ಸಾಕ್ಟಾತ್‌ 
ಕಾಲನಲ್ಲಾಗಲೀ ಇಲ್ಲವೇ ಇಲ್ಲ ॥ ೨೭ ॥ ಮಹಾ ಪರಮಹಂಸರು 
ಇಡೀ ಜಗತ್ತಿನ ಮತ್ತು ತಮ್ಮ ಶರೀರದ ವಿಷಯದಲ್ಲಿ 
ಅಹಂಕಾರ-ಮಮಕಾರಗಳನ್ನು ತೊರೆದು, ಅಕಿಂಚನರಾಗಿ 
ದಿವ್ಯರಸವನ್ನು ಸವಿಯುವ ಲೋಭದಿಂದ ನಿರಂತರವಾಗಿ ಮುಕುಂ 
ದನ ಅಡಿದಾವರೆಗಳ ಮಕರಂದರಸವನ್ನು ಪಾನ ಮಾಡುತ್ತಾ 
ಇರುತ್ತಾರೆ. ಆ ದಿವ್ಯರಸಕ್ಕೆ ವಿಮುಖರಾದ ದುಷ್ಪರು ನರಕದ 
ದ್ವಾರವಾದ ಮನೆವಾರ್ತೆಯ ತೃಷ್ಣೆಯ ಹೊರೆಯನ್ನು ಹೊತ್ತಿರು 
ತ್ತಾರೆ. ಅವರನ್ನು ನನ್ನ ಬಳಿಗೆ ಪದೇ-ಪದೇ ಕರೆದುಕೊಂಡು 
ಬನ್ನಿರಿ. ॥ ೨೮ ॥ ಯಾರ ನಾಲಿಗೆ ಭಗವಂತನ ನಾಮಗಳನ್ನು 
ಗುಣಗಳನ್ನು ಕೊಂಡಾಡುವುದಿಲ್ಲವೋ, ಯಾರ ಚಿತ್ತವು ಅವನ 
ಚರಣಾರವಿಂದಗಳನ್ನು ಚಿಂತಿಸುವುದಿಲ್ಲವೋ, ಯಾರ ತಲೆಯು 
ಒಮ್ಮೆಯೂ ಭಗವಾನ್‌ ಶ್ರೀಕೃಷ್ಣನ ಚರಣಗಳಲ್ಲಿ ಬಾಗುವು 
ದಿಲ್ಲವೋ, ಅಂತಹ ಭಗವತ್ತೇವಾ ವಿಮುಖರಾದ ಪಾಪಿಗಳನ್ನೇ ನನ್ನ 
ಬಳಿಗೆ ಕರೆದುತನ್ನಿರಿ. ॥ ೨೯ ॥ ಇಂದು ನನ್ನ ದೂತರು ಭಗವಂತನ 
ಪಾರ್ಷದರ ಅಪರಾಧವನ್ನು ಮಾಡಿ, ಸಾಕ್ಸಾತ್‌ ಭಗವಂತನನ್ನು 
ತಿರಸ್ಕಾರ ಮಾಡಿರುವರು. ಈ ಅಪರಾಧವು ನನ್ನದೂ ಆಗಿದೆ. 
ಪುರಾಣಪುರುಷ ಭಗವಾನ್‌ ಶ್ರೀಮನ್ನಾರಾಯಣನು ನಮ್ಮಗಳ 
ಅಪರಾಧವನ್ನು ಕ್ಷಮಿಸಲಿ. ನಾವು ಅಜ್ಞಾನಿಗಳಾಗಿದ್ದರೂ ಅವನ 
ಸೇವಕರೇ ಆಗಿದ್ದೇವಲ್ಲ ಅವನ ಅಪ್ಪಣೆಯನ್ನು ಪಡೆಯಲಿಕ್ಕಾಗಿ 
ಕೈಜೋಡಿಸಿಕೊಂಡು ಸದಾ ಉತ್ತುಕರಾಗಿರುತ್ತೇವೆ. ಆದ್ದರಿಂದ 
ಅಪಾರ ಮಹಿಮೆಯುಳ್ಳ ಭಗವಂತನಿಗೆ ನಮ್ಮನ್ನು ಕ್ಷಮಿಸುವುದೇ 
ಯೋಗ್ಯವಾಗಿದೆ. ಆ ಸರ್ವಾಂತರ್ಯಾಮಿ ಏಕರಸ ಅನಂತನಾದ 
ಪ್ರಭುವನ್ನು ನಾವು ನಮಸ್ಕರಿಸುತ್ತೇವೆ. ॥ ೩೦ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ! 
ಶ್ರೀಭಗವಂತನ ಗುಣಗಳನ್ನೂ, ಲೀಲೆಗಳನ್ನೂ, ನಾಮಗಳನ್ನೂ 
ಕೀರ್ತನೆ ಮಾಡುತ್ತಿರುವುದೇ ಸಮಸ್ತ ಮಹಾಪಾತಕಗಳಿಗೂ 
ಸರ್ವೋತ್ತಮವಾದ ಪ್ರಾಯಶ್ಚಿತ್ವವು. ಸಮಸ್ತ ಪಾಪವಾಸನೆಗಳನ್ನು 
ನಿರ್ಮೂಲಗೊಳಿಸುವ ಕಟ್ಟಕಡೆಯ ಪ್ರಾಯಶ್ಚಿತ್ವವು. ಅದರಿಂದಲೇ 
ಸಮಸ್ತ ಜಗತ್ತಿಗೆ ಕಲ್ಯಾಣವುಂಟಾಗುವುದು. ॥ ೩೧॥ 


634 


ಶೃಣ್ವತಾಂ ಗೃಣತಾಂ ವೀರ್ಯಾಣ್ಯುದ್ದಾಮಾನಿ ಹರೇರ್ಮುಹುಃ । 
ಯಥಾ ಸುಜಾತಯಾ ಭಕಾ ಶ್ಯೀ ಶುದೆ ್ಯೇನ್ನಾತ್ಮಾ ವ್ರತಾದಿಭಿಃ 
1೩೨ ॥ 


ಕಷ್ಣಾಂಪ್ರಿಪದ್ಧಮಧುಲಿಣ್‌ ನ ಪುರ್ನಾಸೃಷ್ಟ- 
ಮಾಯಾಗುಣೇಷು ರಮತೇ ವೃಜಿನಾವಹೇಷು । 
ಅನ್ಯಸ್ತು ಕಾಮಹತ ಆತ್ಮರಜಃ ಪ್ರಮಾರ್ಷ್ಟು- 
ಮೀಹೇತ ಕರ್ಮ ಯತ ಏವ ರಜಃ ಪುನಃ ಸ್ಯಾತ್‌ ॥ ೩೩ ॥ 


ಇತ್ಮಂ ಸ್ವಭರ್ತೃಗದಿತಂ ಭಗವನ್ನಹಿತ್ವಂ 

ಸಂಸ್ಕೃತ್ಯ ವಿಸಿತಿಧಿಯೋ ಯಮಕಿಂಕರಾಸ್ತೇ । 
ನೈವಾಚ್ಯುತಾಶ್ರಯಜನಂ ಪ್ರತಿಶಂಕಮಾನಾ 

ದ್ರಷ್ಟುಂ ಚ ಬಿಭ್ಯತಿ ತತಃ ಪ್ರಭೃತಿ ಸ್ಥ ರಾಜನ್‌ ॥ ೩೪ ॥ 


ಇತಿಹಾಸಮಿಮಂ ಗುಹ್ಕಂ ಭಗವಾನ್‌ ಕುಂಭಸಂಭವಃ । 
ಕಥಯಾಮಾಸ ಮಲಯ ಆಸೀನೋ ಹರಿಮರ್ಚಯನ್‌ 
॥1 ೩೫ ॥। 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಶ್ರೀಭಗವಂತನ ಉದಾರವೂ, ಕೃಪಾಪೂರ್ಣವೂ ಆದ 
ಚರಿತ್ರೆಗಳ ಶ್ರವಣ-ಕೀರ್ತನೆಗಳನ್ನು ಮತ್ತೆ-ಮತ್ತೆ ಮಾಡುತ್ತಿರುವ 
ಮಹಾತ್ಮರ ಹೃದಯದಲ್ಲಿ ಪ್ರೇಮಮಯ ಭಕ್ಕಿಯು ಉದಯಿಸು 
ವುದು. ಆ ಭಕ್ಕಿಯಿಂದ ಉಂಟಾಗುವಷ್ಟು ಆತ್ಮಶುದ್ಧಿಯು ಕೃಚ್ಛ- 
ಚಾಂದ್ರಾಯಣಗಳೇ ಮುಂತಾದ ವ್ರತಗಳಿಂದಲೂ ಉಂಟಾ 


“ವುದಿಲ್ಲ ॥ ೩೨ ॥ ಭಗವಾನ್‌ ಶ್ರೀಕೃಷ್ಣಚಂದ್ರನ ಚರಣಾರವಿಂದ- 


ಮಕರಂದ ರಸದ ಲೋಭಿಯಾದ ಭ್ರಮರದಂತೆ ಇರುವ ಜನರು 
ಆರಂಭದಲ್ಲಿ ಮಾತ್ರ ರಮಣೀಯವಾಗಿ, ಅನಂತರ ದುಃಖವನ್ನೇ 
ಉಂಟು ಮಾಡುವ ವಿಷಯಗಳಲ್ಲಿ ರಮಿಸಲು ಮರಳಿ ಬರು- 
ವುದಿಲ್ಲ ಆದರೆ ಆ ರಸದಿಂದ ವಿಮುಖರಾಗಿ ಹ 
ವಿವೇಕಬುದ್ಧಿಯನ್ನು ಕಳೆದುಕೊಂಡಿರುವ ಜನರು ತಮ್ಮ ಪಾ 
ಗಳನ್ನು ತೊಳೆದುಕೊಳ್ಳ ಲು ಪುನಃ ಪ್ರಾಯಶ್ಲಿತ್ತರೂಪವಾದ ಕರ 
ಗಳನ್ನೇ ಆಚರಿಸುತ್ತಾರೆ. ಇದರಿಂದ ಅವರ ಕರ್ಮ ವಾಸನೆಯು 
ಅಳಿಯುವುದಿಲ್ಲ ಹಾಗೂ ಅವರು ಪುನಃ ಅಂತಹ ದೋಷಗಳನ್ನೇ 
ಮಾಡುತ್ತಿರುತ್ತಾರೆ. ॥ ೩೩ ॥ 

ಪರೀಕ್ಷಿತನೇ ! ಯಮದೂತರು ತಮ್ಮ ಒಡೆಯನಾದ ಯಮ 
ಧರ್ಮನ ಮುಖದಿಂದ ಹೀಗೆ ಭಗವಂತನ ಮಹಿಮೆಯನ್ನು ಕೇಳಿ, 
ಅದನ್ನು ಸ್ಥರಿಸುತ್ತಿರುವಾಗ ಅವರಿಗೆ ಎಣೆಯಿಲ್ಲದ ಆಶ್ಚರ್ಯವುಂಟಾ 
ಯಿತು. ಅಂದಿನಿಂದ ಅವರು ಯಮಧರ್ಮನ ಮಾತಿನಲ್ಲಿ 
ವಿಶ್ವಾಸವಿರಿಸಿ ತಮ್ಮ ನಾಶದ ಅಂಜಿಕೆಯಿಂದ ಭಗವಂತನ ಆಶ್ರಿತ 
ರಾದ ಭಕ್ತರ ಬಳಿಗೆ ಸುಳಿಯುವುದಿಲ್ಲ ಹೆಚ್ಚೇನು ಅವರು ಭಕ್ತರ 
ಕಡೆಗೆ ಕಣ್ಣಿನೋಡಲೂ ಭಯಪ। ಡುವರು. ॥ ೩೪ ॥ ಪ್ರಿಯ 
ಪರೀಕ್ಷಿತನೇ ಈ ಇತಿಹಾಸವು ಪರಮ ಗೋಪ್ಯವೂ, ಅತ್ಯಂತ 
ರಹಸ್ಯವೂ ಆಗಿದೆ. ಮಲಯಪರ್ವತದಲ್ಲಿ ವಿರಾಜಮಾನರುದ 
ಪೂಜ್ಯರಾದ ಅಗಸ್ತರು ಶ್ರೀಹರಿಯನ್ನು ಪೂಜಿಸುವಾಗ ನನಗೆ 
ಇದನ್ನು ಹೇಳಿದ್ದರು. ॥ ೩೫ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 


ಅತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 


ಯಮಪುರುಷಸಂವಾದೇ ತೃತೀಯೋತಧ್ಯಾಯ 


$14 


ad 
ನಾಲ್ಕನೆಯ ಅಧ್ಯಾಯ 
ದಕ್ಷನಿಂದ ಭಗವಂತನ ಸ್ತುತಿ ಮತ್ತು ಭಗವಂತನ ಪ್ರಾದುರ್ಭಾವ 


ರಾಜೋವಾಚ 
ದೇವಾಸುರನೃಣಾಂ ಸರ್ಗೊೋ ನಾಗಾನಾಂ ಮೃಗಪಕ್ಷಿಣಾಮ್‌ | 
ಸಾಮಾಸಿಕಸ್ತ್ವಯಾ ಪ್ರೋಕ್ಟೋ ಯಸ್ತು ಸ್ವಾಯಂಭುವೇ5ಂತರೇ 
11 ೧॥ 


ತಸ್ಯೆ ವ ವ್ಯಾಸಮಿಚ್ಛಾಮಿ ಜ್ಞಾತುಂ ತೇ ಭಗವನ್ಯಥಾ I 
ಅನುಸರ್ಗಂ ಯಯಾ ಶಕಾ ರ್ಯ ಸಸರ್ಜ ಭಗವಾನ್‌ ಪರಃ 
॥ ೨ ॥॥ 


ಪರೀಕ್ಷಿದ್ರಾಜನು ಕೇಳಿದನು - ಮಹಾತ್ಮರೇ | ಸ್ವಾ ಯಂಭುವ 
ಮನ್ವ ಯರಲ್ಲಿ ದೇವತೆಗಳು, ಅಸುರರು, ಮನುಷ್ಯರು, ಸರ್ಪ 
ಗಳು. ಪ ಪಕ್ಷಿ ಮುಂತಾದವುಗಳ ಸೃಷ್ಟಿ ಹೇಗಾಯಿತೆಂಬುದನ್ನು 
ನೀವು ಅಡ ಸೃಂಧದಲ್ಲಿ) ಹಿಂದೆ ಸಂಕ್ಷೇಪವಾಗಿ ವರ್ಣಿ 
ಸಿದಿರಿ॥ ೧ ॥ ಈಗ ನಾನು ಅದನ್ನು ವಿಸ್ತಾರವಾಗಿ ತಿಳಿಯಲು 
ಬಯಸುತ್ತಿದ್ದೇನೆ. ಪ್ರಕೃತಿಯೇ ಮುಂತಾದ ಕಾರಣಗಳಿಗೆ ಪರಮ 
ಕಾರಣನಾದ ಭಗವಂತನು ತನ್ನ ಯಾವ ಶಕ್ತಿಯಿಂದ, ಯಾವ ರೀತಿ 
ಯಲ್ಲಿ ಅನಂತರದ ಸೃಷ್ಟಿಯನ್ನು ಮಾಡಿದನು? ಎಂಬುದನ್ನು 
ತಿಳಿಯಲೂ ಇಚ್ಛಿಸುತ್ತೇನೆ. ॥ ೨ ॥ 


4 ಅಧ್ಯಾಯ] 


ಸೂತ ಉವಾಚ 


ಇತಿ ಸಂಪ್ರಶ್ನಮಾಕರ್ಣ್ಯ ರಾಜರ್ಷೇರ್ಬಾದರಾಯಣಿ: । 
ಪ್ರತಿನಂದ್ಯ ಮಹಾಯೋಗೀ ಜಗಾದ ಮುನಿಸತ್ತಮಾಃ 
Au 
ಶ್ರೀಶುಕ ಉವಾಚ 


ಯದಾ ಪ್ರಚೇತಸಃ ಪುತ್ರಾ ದಶ ಪ್ರಾಚೀನಬರ್ಹಿಷಃ 
ಅಂತಃಸಮುದ್ರಾದುನ್ನಗ್ನಾ ದದ್ಭಶುರ್ಗಾಂ ದ್ರುಮೈರ್ವೃತಾಮ್‌ 
|| $n 
ದ್ರುಮೇಭ್ಯಃ ಕ್ರುಧ್ಯಮಾನಾಸ್ತೇ ತಪೋದೀಪಿತಮನ್ಯವಃ । 
ಮುಖತೋ ವಾಯುಮಗ್ಗಿಂ ಚ ಸಸ್ಫಜುಸ್ತದ್ದಿಧಕ್ಷಯಾ 
॥ ೫ ॥ 


ತಾಭ್ಯಾಂ ನಿರ್ದಹ್ಯಮಾನಾಂಸ್ತಾನುಪಲಭ್ಯ ಕುರೂದ್ವಹ । 
ರಾಜೋವಾಚ ಮಹಾನ್‌ ಸೋಮೋ ಮನ್ಯುಂ ಪ್ರಶಮಯನ್ನಿವ 


11 ೬ ॥ 
ಮಾ ದ್ರುಮೇಭ್ಯೋ ಮಹಾಭಾಗಾ 
ದೀನೇಭ್ಯೋ ದ್ರೋಗ್ಗುಮರ್ಹಥ I 
ವಿವರ್ಧಯಿಷವೋ ಯೂಯಂ 
ಪ್ರಜಾನಾಂಪತಯಃ ಸ್ಮೃತಾಃ ॥ ೭ ॥ 
ಅಹೋ ಪ್ರೆಜಾಪತಿಪತಿರ್ಭಗವಾನ್‌ ಹರಿರವ್ಯಯಃ । 


ವನಸ್ಪತೀನೋಷಧೀಶ್ವ ಸಸರ್ಜೋರ್ಜಮಿಷಂ ವಿಭುಃ 
uu 


ಅನ್ನಂ ಚರಾಣಾಮಚರಾ ಹೃಪದಃ ಪಾದಚಾರಿಣಾಮ್‌ । 
ಅಹಸ್ತಾ ಹಸ್ತಯುಕ್ತಾನಾಂ ದ್ವಿಪದಾಂ ಚ ಚತುಷ್ಪದಃ 
1 ೯ ॥ 


ಯೂಯಂ ಚ ಶಿತ್ರಾನ್ಹಾದಿಷ್ಟಾ ದೇವದೇವೇನ ಚಾನಘಾಃ । 
ಪ್ರಜಾಸರ್ಗಾಯ ಹಿ ಕಥಂ ವೃಕ್ಚಾನ್ನಿರ್ದಗುಮರ್ಹಥ 
w ೧೦॥ 


ಆತಿಷ್ಠತ ಸತಾಂ ಮಾರ್ಗಂ ಕೋಪಂ ಯಚ್ಛತ ದೀಪಿತಮ್‌ । 

ಪಿತ್ರಾ ಪಿತಾಮಹೇನಾಪಿ ಜುಪ್ಪಂ ವಃ ಪ್ರಪಿತಾಮಪ್ಟೆಃ 
i ೧೧॥ 

ತೋಕಾನಾಂ ಪಿತರೌ ಬಂಧೂ ದೃಶಃ ಪಕ್ಷ್ಮಸ್ಪಿಯಾಃ ಪತಿಃ । 


ಪತಿಃ ಪ್ರಜಾನಾಂ ಭಿಕ್ಟೂಣಾಂ ಗೃಹ್ಯಜ್ಞಾನಾಂ ಬುಧಃ ಸುಹೃತ್‌ 
| ೧೨ 


ಡಸ 


635 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷ 
ಗಳಿರಾ! ಪರಮಯೋಗಿಗಳಾದ ವ್ಯಾಸಪುತ್ರ ಶ್ರೀಶುಕಮಹಾ 
ಮುನಿಗಳು ರಾಜರ್ಷಿ ಪರೀಕ್ಷಿತನ ಈ ಪ್ರಶ್ನೆಯನ್ನು ಅಭಿನಂದಿಸುತ್ತಾ 
ಉತ್ತರವಾಗಿ ಹೀಗೆ ಹೇಳಲುಪಕ್ರಮಿಸಿದರು. ॥ ೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ರಾಜೇಂ 
ವ ಪ್ರಾಚೀನಬರ್ಹಿ ಮಹಾರಾಜನ ಹತ್ತು ವಂದಿ. ಪುತ್ರರಾದ 

ಪ್ರಚೇತಸರು ಸ ಸಮುದ್ರದಿಂದ ಹೊರಕ್ಕೆ ಬಂದಾಗ - ಇಡೀ ಪೃಥ್ವಿ 
ವ ಸ್ನ ವೃಕ್ಷಗಳು ಆವರಿಸಿಕೊಂಡಿರುವುದನ್ನು ಕಂಡರು. ॥ ೪ ॥ 
ಅವರಿಗೆ ಆ ವೃಕ್ಷಗಳ ಮೇಲೆ ವಿಪರೀತವಾದ ಕೋಪ ಬಂತು. ಅವರ 
ತಪೋಬಲವು ಆ ಕ್ರೋಧಾಗ್ನಿಯಲ್ಲಿ ತುಪ್ಪ ಎರೆದಂತೆ ಅದನ್ನು 
ಭುಗಿಲೆಬ್ಬಿಸಿತು. ಒಡನೆಯೇ ಅವರು ಆ ವೃಕ್ಷಗಳನ್ನು ಸುಟ್ಟುಹಾಕು 
ವುದಕ್ಕಾಗಿ ತಮ್ಮ ಬಾಯಿಂದ ಬೆಂಕಿಯನ್ನೂ, "ಗಾಳಿಯನ್ನೂ ಸೃಷ್ಟಿ 
ದರು. ॥ ೫ ॥ ಪರೀಕ್ಲಿತನೇ! ಪ್ರಚೇತಸರು ॥ ಬಿಟ್ಟಗಾಳಿ ಮತ್ತು ಬೆಂಕಿ 
ಯಿಂದ ಆ ವೃಕ್ಷಗಳು ಸುಡತೊಡಗಿದವು. ಆಗ ವೃಕ್ಷಗಳ 
ರಾಜನಾದ ಚಂದ್ರನು ಅವರ ಕ್ರೋಧವನ್ನು ಶಾಂತಗೊಳಿಸಲಿಕ್ಕಾಗಿ 
ಇಂತೆಂದನು -॥ ೬॥ ಎಲ್ಫೆ ಭಾಗ್ಯಶಾಲಿಗಳಾದ ಪ್ರಚೇತಸರೇ | 
ಈ ವೃಕ್ಷಗಳು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿರುವವು. ನೀವು 
ಗಳು ಇವುಗಳೊಂದಿಗೆ ದ್ರೋಹ ಮಾಡಬೇಡಿರಿ. ಏಕೆಂದರೆ, ನೀವಾ 
ದರೋ ಪ್ರಜೆಯ ವೃದ್ಧಿಯನ್ನು ಮಾಡಲು ಬಯಸುತ್ತಿರುವಿರಿ. 
ನೀವು ಪ್ರಜಾಪತಿಗಳಿರುವುದನ್ನು ಎಲ್ಲರೂ ಬಲ್ಲರು. ॥ ೭॥ 
ಮಹಾತ್ಮರಾದ ಪ್ರಚೇತಸರೇ | ಪ್ರಜಾಪತಿಗಳ ಅಧಿಪತಿಯಾದ ಭಗ 
ವಾನ್‌ ಶ್ರೀಹರಿಯು ಸಮಸ್ತ ವನಸ್ಥತಿಗಳನ್ನು ಮತ್ತು ಔಷಧಿಗಳನ್ನು 
ಪ್ರಜೆಗಳ ಹಿತಕ್ಕಾಗಿ, ಅವರ ಆಹಾರಕ್ಕಾಗಿ ಸೃಷ್ಟಿಸಿರುವನು. ॥ ೮ ॥ 
ಪ್ರಪಂಚದಲ್ಲಿ ರೆಕ್ಕೆಗಳಿಂದ ಹಾರುವ ಚರಪ್ರಾಣಿಗಳಿಗೆ ಫಲ- 
ಪುಷ್ಪಾದಿ ಅಚರ ಪದಾರ್ಥಗಳೇ ಆಹಾರವು. ಕಾಲುಗಳಿಂದ ನಡೆ 
ದಾಡುವ ಜೀವಿಗಳಿಗೆ ಕಾಲಿಲ್ಲದ ಹುಲ್ಲು-ಸೊಪ್ಪು ಮುಂತಾದ 
ವುಗಳು ಆಹಾರವು. ಕೈಗಳುಳ್ಳವರಿಗೆ ಕೈಗಳಿಲ್ಲದ ಲತಾ-ವ್ಯಕ್ಷಗಳೇ 
ಆಹಾರವು ಮತ್ತು ಎರಡು ಕಾಲುಗಳುಳ್ಳ ಮನುಷ್ಯರಿಗಾಗಿ ಅಕ್ಕಿ 
ಗೋಧಿ ಮುಂತಾದ ಅನ್ನ ಪದಾರ್ಥಗಳೇ ಆಹಾರವು. ನಾಲ್ಕು 
ಕಾಲುಗಳುಳ್ಳ ಎತ್ತು, ಒಂಟೆ ಮುಂತಾದವುಗಳು ಕೃಷಿಯ ಮೂಲಕ 
ಅನ್ನವನ್ನು ಉತ್ಪಾದಿಸಲು ಸಹಾಯಕವಾಗಿವೆ. ॥ ೯ ॥ ಪುಣ್ಯಾತ್ಮ 
ರಾದ ಪ್ರಚೀತಸರೇ | ನಿಮ್ಮತಂದೆ ಯವರು ಮತ್ತು ಸುವ 
ನಾದ "ಭಗವಂತನು ನಿಮಗೆ ಪ್ರಜೆಗಳನ್ನು ಸೃಷಿಸಿರಿ ಎಂದು ಅಪ್ಪು 
ಕೊಟ್ಟಿದ್ದರು. ಇಂತಹ ಸತಯಲ್ಲಿ ನೀವು' "ವೃಕ್ಷಗಳನ್ನು ಸುಟ್ಟು 
ಹಾಕಿದರೆ ಉಚಿತವಾದೀತೇ ? ॥ ೧೦ ॥ ನೀವುಗಳು ನಿಮ ಕ್ರೋಧ 
ವನ್ನು ಶಾಂತ ಗೊಳಿಸಿಕೊಂಡು ತಂದೆ-ತಾತ-ಮುತ್ತಾತರು ಮುಂತಾ 
ದವರು ಸೇವಿಸಿದ ಸತ್ತುರುಷರ ಮಾರ್ಗವನ್ನು ಅನುಸರಿಸಿರಿ. ॥ ೧೧ ॥ 

ತಂದೆ-ತಾಯಂದಿರು ಬಾಲಕನನ್ನು, "ಕಣ್ಣಿನ ರೆಪ್ಪೆಗಳು ಕಣ್ಣು 
ಗಳನ್ನು, ಪತಿಯು ಪತ್ನಿಯನ್ನು, ಗೃಹಸ್ಥರು ಭಿಕ್ತುಕರನ್ನು, ಜ್ಞಾನಿ 
ಗಳು ಅಜ್ಜಾನಿಗಳನ್ನು ರಕಿಸುತ್ತಾ, ಅವರ ಹಿತವನ್ನು 'ಬಯಸು 
ವಂತೆ, ಪ್ರಜೆಯ ರಕ್ಷಣೆ ಮತ್ತು ಹಿತದ ಉತ್ತರದಾಯಿತ್ತ ರಾಜನೆ 
ಮೇಲಿರುತ್ತದೆ. ॥ ೧೨ i 


636 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಅಂತರ್ದೇಹೇಷು ಭೂತಾನಾಮಾತ್ಸಾ5ಸ್ಟೇ ಹರಿರೀಶ್ರದಃ । 
ಸರ್ವಂ ತದ್ದಿಷ್ಟ ಸ್ಹ ಮೀಕ್ಷದ್ದಮೇವಂ ವಸ್ತೋಷಿತೋ ಹ್ಯಸ್‌ 
॥ ೧೩ 1 
ಯಃ ಸಮುತ್ತತಿತಂ ದೇಹ ಆಕಾಶಾನ್ಗನುಮುಲ್ಲಣಮ್‌ I 
ಆತ್ಮಜಿಜ್ಞಾಸಯಾ ಯಚ್ಛೇತ್‌ ಸಗುಣಾನತಿವರ್ತತೇ 
॥ ೧೪ ॥ 
ಅಲಂ ದಗ್ಫೈರ್ದ್ರುಮೈರ್ದಿನೈಃ ಖಲಾನಾಂ ಶಿವಮಸ್ತು ಮ । 
ವಾರ್ಕ್ಗೀ ಹ್ಯೇಷಾ ವರಾ ಕನ್ಯಾ ಪ್ನೀತ್ಪೇ ಪ್ರತಿಗೃಹೃತಾಮ್‌ 
॥ ೧೫ ॥ 


ಇತ್ಯಾಮಂತ್ರ್ಯ ವರಾರೋಹಾಂ 
ಕನ್ಯಾಮಾಪ್ಪರಸೀಂ ನೃಪ 1 
ಸೋಮೋ ರಾಜಾ ಯಯಾ 


ದತ್ತ್ವಾ ತೇ ಧರ್ಮೇಣೋಪಯೇಮಿರೇ ॥ ೧೬ ॥ 


ತೇಭ್ಯಸಸ್ಕಾಂ ಸಮಭವದ್ದಕ್ಷಃ ಪ್ರಾಚೇತಸಃ ಕಿಲ 
ಯಸ್ಯ ಪ್ರಜಾವಿಸರ್ಗೇಣ ಲೋಕಾ ಆಪೂರಿತಾಸ್ವಯಃ 

I ೧೭॥ 
ಯಥಾ ಸಸರ್ಜ ಭೂತಾನಿ ದಕ್ಟೋ ದುಹಿತೃವತ್ತಲಃ I 
ರೇತಸಾ ಮನಸಾ ಚೈವ ತನ್ನಮಾವಹಿತಃ ಶೃಣು 

11 ೧೮ I 
ಮನಸೈವಾಸ್ಫಜತ್ಪೂರ್ವಂ ಪ್ರಜಾಪತಿರಿಮಾಃ ಪ್ರಜಾಃ 1 
ದೇವಾಸುರಮನುಷ್ಯಾದೀನ್ನಭಃಸ್ನಲಜಲೌಕಸಃ 

OF u 
ತಮಬ್ಬಂಹಿತಮಾಲೋಕ್ಕ್ಯ ಪ್ರಜಾಸರ್ಗಂ ಪ್ರಜಾಪತಿಃ । 
ವಿಂಧ್ಯಪಾದಾನುಪವ್ರಜ್ಯ ಸೋತ ಚರದ್ದುಷ್ಕರಂ ತಪಃ 


॥ ೨೦ ॥ 
ತತ್ರಾಘಮರ್ಷಣಂ ನಾಮ ತೀರ್ಥಂ ಪಾಪಹರಂ ಪರಮ್‌ । 
ಉಪಸ್ಪೃಶ್ಯಾನುಸವನಂ ತಪಸಾತೋಷಯದ್ದರಿಮ್‌ 

॥ ೨೦ 1 
ಅಸೌಷೀದ್ದಂಸಗುಹ್ಯೇನ ಭಗವಂತಮಧೋಕ್ಷಜಮ್‌ । 


ತುಭ್ಯಂ ತದಭಿಧಾಸ್ಯಾಮಿ ಕಸ್ಯಾತುಷ್ಕದ್ಯತೋ ಹರಿಃ 


॥| ೨೨ 11. 


ಪ್ರಜಾಪತಿರುವಾಚ 


ನಮಃ ಪರಾಯಾವಿತಥಾನುಭೂತಯೇ 
ಗುಣತ್ರಯಾಭಾಸನಿಮಿತ್ತ ಬಂಧವೇ ॥ಟ 

ಅದೃಷ್ಟಾಮ್ನೇ.. ಗುಣತತ್ತ್ವಬುದ್ಧಿನ- 
ರ್ನಿವೃತ್ತಮಾನಾಯ ದಧೇ ಸ್ವಯಂಭುವೇ ॥ ೨೩ ॥ 


ಪ್ರಚೇತಸರೇ ! ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಸರ್ವಶಕ್ಕನಾದ 
ಭಗವಂತನು ಆತ್ಮರೂಪದಿಂದ ವಿರಾಜಮಾನನಾಗಿದ್ದಾನೆ. ಅದಕ್ಕಾಗಿ 
ನೀವುಗಳು ಎಲ್ಲರನ್ನು ಭಗವಂತನ ನಿವಾಸಸ್ಥಾನವೆಂದು ತಿಳಿಯಿರಿ. 
ನೀವು ಹೀಗೆ ಮಾಡಿದರೆ ಭಗವಂತನನ್ನು ಒಲಿಸಿಕೊಳ್ಳಬಹುದು. 


1೧೩/ೃ ಹೃದಯದಲ್ಲಿ ಉಕ್ಕುತ್ತಿರುವ ಭಯಂಕರ ಕ್ರೋಧವನ್ನು 


| ಆತ್ಮ ವಿಚಾರದ ಮೂಲಕ ಶರೀರದಲ್ಲೇ ಶಾಂತಗೊಳಿಸಿ, ಹೊರ 


ಹೋಗಲು ಬಿಡದಿರುವವನು ತ್ರಿಗುಣಗಳನ್ನು ದಾಟಿ ಹೋಗಲು 
ಸಮರ್ಥನಾಗುತ್ತಾನೆ. ॥ ೧೪ ॥ ಪ್ರಚೇತಸರೇ ! ಈ ದೀನ-ಹೀನರಾದ 
ವೃಕ್ಷಗಳನ್ನು ಇನ್ನು ಸುಡಬೇಡಿರಿ. ಉಳಿದಿರುವ ವೃಕ್ಷ ಸಂಪತ್ತನ್ನು 
ಕಾಪಾಡಿರಿ. ಇದರಿಂದ ನಿಮಗೂ ಶ್ರೇಯಸ್ಸುಂಟಾದೀತು. ಈ 
ವೃಕ್ಷಗಳು “ವಾರ್ಕೀ' ಎಂಬ ಕನ್ಯಾಮಣಿಯನ್ನು ಸಂರಕ್ಷಣೆ ಮಾಡಿವೆ. 
ನೀವು ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿರಿ. ॥ ೧೫ 
ಪರೀಕ್ಷಿದ್ರಾಜನೇ ! ವನಸ್ಪತಿಗಳ ರಾಜನಾದ ಚಂದ್ರನು ಪ್ರಚೇತ 
ಸರನ್ನು ಈ ರೀತಿಯಾಗಿ ಸಮಾಧಾನಪಡಿಸಿ, ಅವರಿಗೆ ಪ್ರಮ್ಲೋಚಾ 
ಎಂಬ ಅಪ್ಪರೆಯ ಸುಂದರಿಯಾದ ಕನ್ಯೆಯನ್ನು ಒಪ್ಪಿಸಿ ಅಲ್ಲಿಂದ 
ಹೊರಟುಹೋದನು. ಪ್ರಚೇತಸರು ಬಳಿಕ ಧರ್ಮಾನುಸಾರ ಆಕೆ 
ಯನ್ನು ಪಾಣಿಗ್ರಹಣ ಮಾಡಿಕೊಂಡರು. ॥ ೧೬ ॥ ಆ ಪ್ರಚೇತಸ 
ರಿಂದ ಆಕೆಯ ಗರ್ಭದಿಂದ ಪ್ರಾಚೇತಸನಾದ ದಕ್ಷನು ಜನಿಸಿದನು. 
ಮತ್ತೆ ಆ ದಕ್ಷ ಪ್ರಜಾಪತಿಯ ಪ್ರಜಾಸ್ಫಷ್ಟಿಯಿಂದ ಮೂರು ಲೋಕ 
ಗಳೂ ತುಂಬಿ ಹೋದುವು. ॥ ೧೭ ॥ ದಕ್ಷನಿಗೆ ತನ್ನ ಹೆಣ್ಣು ಮಕ್ಕಳ 
ಮೇಲೆ ಅಪಾರವಾದ ಪ್ರೇಮವಿತ್ತು. ಅವನು ತನ್ನ ಸಂಕಲ್ಪದಿಂದ 
ಹಾಗೂ ವೀರ್ಯದಿಂದ ವಿವಿಧ ಪ್ರಾಣಿಗಳನ್ನುಸೃಷ್ಟಿಮಾಡಿದುದನ್ನು 
ನಾನು ನಿನಗೆ ಹೇಳುವೆನು. ಸಾವಧಾನವಾಗಿ ಕೇಳು. ॥ ೧೮ ॥ 
ಪರೀಕ್ಷಿತನೇ ! ಮೊದಲಿಗೆ ದಕ್ಷಪ್ರಜಾಪತಿಯು ನೆಲ, ಜಲ, 
ಆಕಾಶಗಳಲ್ಲಿ ವಾಸಿಸುವ ದೇವತೆಗಳು, ಅಸುರರು ಮತ್ತು ಮನು 
ಷ್ಯರು ಮುಂತಾದವರನ್ನು ಸಂಕಲ್ಲಮಾತ್ರದಿಂದಲೇ ಸೃಷ್ಟಿಸಿದನು. 
mone ಸೃಷ್ಟಿಯು ವೃದ್ಧಿಹೊಂದದೇ ಇರುವುದನ್ನು ನೋಡಿ 
ಅವನು ವಿಂಧ್ಯಾಚಲದ ಬಳಿಯಿರುವ ಪರ್ವತಕ್ಕೆ ಹೋಗಿ ತೀವ್ರ 


| ವಾದ ತಪಸ್ಸನ್ನು ಆಚರಿಸಿದನು. ॥ ೨೦ ॥ ಅಲ್ಲಿ ಅತ್ಯಂತ ಶ್ರೇಷ್ಠವಾ 


ದೊಂದು "ಅಘಮರ್ಷಣ' ಎಂಬ ತೀರ್ಥವಿದೆ. ಅದು ಎಲ್ಲಪಾಪ 
ಗಳನ್ನು ತೊಳೆದುಬಿಡುತ್ತದೆ. ದಕ್ಷಪ್ರಜಾಪತಿಯು ಆ ತೀರ್ಥದಲ್ಲಿ 
ತ್ರಿಕಾಲಗಳಲ್ಲಿಯೂ ಸ್ನಾನವನ್ನು ಮಾಡಿ, ತಪಸ್ಸಿನ ಮೂಲಕ ಭಗ 
ವಂತನನ್ನು ಆರಾಧಿಸತೊಡಗಿದನು. ॥ ೨೧ ॥ ದಕ್ಷಪ್ರಜಾಪತಿಯು 
ಇಂದ್ರಿಯಾತೀತನಾದ ಭಗವಂತನನ್ನು ಗುಹ್ಯ' ಎಂಬ 
ಸ್ತೋತ್ರದಿಂದ ಸ್ತುತಿಸಿದನು. ಅದರಿಂದಲೇ ಭಗವಂತನು ಅವನ 
ಮೇಲೆ ಪ್ರಸನ್ನನಾಗಿದ್ದನು. ಆ ಸ್ತುತಿಯನ್ನು ನಿನಗೆ ಹೇಳುವನು, 
ಕೇಳು. ॥ ೨೨ ॥ 

ದಕ್ಷಪ್ರಜಾಪತಿಯು ಹೀಗೆ ಸ್ತುತಿಸತೊಡಗಿದನು - ಭಗ 
ವಂತಾ! ನೀನು ಸತ್ಯವಾದ ಅನುಭವಭೂತಿ ಸ್ವ ರೂಪನಾಗಿ 
ಸರ್ವೋತ್ತಮನಾಗಿರುವೆ. ಜೀವನನ್ನೂ ಪ್ರಕೃತಿಯನ್ನೂ ಮೀರಿದವ 
ನಾಗಿ ಅವುಗಳಿಗೆ ಸತ್ತಾ-ಸ್ಫೂರ್ತಿಯನ್ನು ನೀಡುತ್ತಿರುವೆ. ನೀನು 
ಪ್ರಮಾಣಾತಿತನಾಗಿರುವುದರಿಂದ ತ್ರಿಗುಣಾಘವಾದ ಸೃಷ್ಟಿಯಲ್ಲೇ 


A 
ಹಂಸಿ 


4 ಅಧ್ಯಾಯ] 


ಸನ್ನ ಸಂರ 


637 


ನ ಯಸ್ಕ ಸಖ್ಯಂ ಪುರುಷೋತವೈತಿ ಸಖ್ಯುಃ 

ಸಖಾ ವಸನ್‌ ಸಂವಸತಃ ಪುರೇಶಸ್ಥಿನ್‌ | 
ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟೇ- 

ಸ್ಪಸ್ಥೈ ಮಹೇಶಾಯ ನಮಸ್ಕರೋಮಿ i ೨೪॥ 


ದೇಹೋತಸವೋತ ಕ್ಲಾಮನವೋ ಭೂತಮಾತ್ರಾ 
ನಾತ್ಮಾನಮನ್ಯಂ ಚ ವಿದುಃ ಪರಂ ಯತ್‌ | 
ಸರ್ವಂ ಪುಮಾನ್ಹ್ವೇದ ಗುಣಾಂಶ್ಚತಜ್ಜ್ಯೋ 


ನ ವೇದ ಸರ್ವಜ್ಞಮನಂತಮೀಡೇ ॥ ೨೫ ॥ 


ಯದೋಪರಾಮೋ ಮನಸೋ ನಾಮರೂಪ- 
ರೂಪಸ್ಯ ದೃಷ್ಟಸ್ತೃತಿಸಂಪ್ರಮೋಷಾತ್‌ 1 
ಯ ಈಯತೇ ಕೇವಲಯಾ ಸ್ವಸಂಸ್ಥಯಾ 
ಹಂಸಾಯ ತಸ್ಮೈ ಶುಚಿಸದ್ಧನೇ ನಮಃ ॥ ೨೬॥ 


ಮನೀಷಿಣೋಠಂತರ್ಷೃದಿ ಸಂನಿವೇಶಿತಂ 
ಸ್ಪಶಕ್ತಿಭಿರ್ನವಭಿಶ್ಯ ತ್ರಿವೃದ್ಧಿ] I 

ವಜ್ನಿಂ ಯಥಾ ದಾರುಣಿ ಪಾಂಚದಶ್ಯಂ 
ಮನೀಷಯಾ ನಿಷ್ಕರ್ಷಂತಿ ಗೂಢಮ್‌ ॥ ೨೭॥ 


ಸವೈ ಮಮಾಶೇಷವಿಶೇಷಮಾಯಾ- 
ನಿಷೇಧನಿರ್ವಾಣಸುಖಾನುಭೂತಿಃ I 
ಸ ಸರ್ವನಾಮಾ ಸ ಚ ವಿಶ್ವರೂಪಃ 


ಪ್ರಸೀದತಾಮನಿರುಕ್ತಾತ್ಮಶಕ್ಕಿಃ ॥ ೨೮ ॥ 


ಯದ್ಭನ್ನಿರುಕ್ತಂ ವಚಸಾ ನಿರೂಪಿತಂ 
ಧಿಯಾಕ್ಕಭಿರ್ವಾ ಮನಸಾ ವೋತ ಯಸ್ಯ । 

ಮಾ ಭೂತ್ತರೂಪಂ ಗುಣರೂಪಂ ಹಿ ತತ್ತತ್‌ 
ಸವೈ ಗುಣಾಪಾಯವಿಸರ್ಗಲಕ್ಷಣಃ ॥| ೨೯ ॥ಟ 


ತತ್ತ್ವಬುದ್ಧಿಯನ್ನಿಟ್ಟಿರುವ ಜೀವಿಗಳು ನಿನ್ನ ನಿಜ ಸ್ವರೂಪವನ್ನು 
ಅರಿಯಲಾರರು. ಇಂತಹ ಸ್ವಯಂಪ್ರಕಾಶನೂ, ಪರಾತ್ಸರನೂ 
ಆದ ನಿನಗೆ ನಮಸ್ಕರಿಸುತ್ತಿದ್ದೇನೆ. ॥ ೨೩ ॥ ನೀನಾದರೋ 
ಜೀವಿಗಳಿಗೆ ಗೆಳೆಯನಾಗಿ, ಇದೇ ಶರೀರದಲ್ಲಿ ಒಟ್ಟಿಗೆ ಇರುತ್ತಿ 
ದ್ದರೂ, ಸರ್ವಶಕ್ತಿಯುಳ್ಳ ನಿನ್ನ ಸಖ್ಯಭಾವವನ್ನು ಜೀವಿಗಳು ತಿಳಿಯ 
ಲಾರರು. ರೂಪ, ರಸ್ತ ಗಂಧಗಳೇ ಮುಂತಾದ ವಿಷಯಗಳು 
ಕಣ್ಣು ನಾಲಿಗೆ ಮೂಗು ಮುಂತಾದ ಇಂದ್ರಿಯ ವೃತ್ತಿಗಳು ತಮ್ಮನ್ನು 
ಪ್ರಕಾಶಪಡಿಸುತ್ತಿದ್ದರೂ ಅವುಗಳನ್ನು ತಿಳಿಯಲಾರವೊ, ಅಂತೆಯೇ 
ಜೀವಿಗಳು ತಮ್ಮನ್ನು ಪ್ರ ಪ್ರಕಾಶ ಪಡಿಸುತ್ತಿರುವ ಮತ್ತು ಸಾಕ್ಷಿಯಾಗಿ 
ರುವ ನಿನ್ನನ್ನು ಕಾಣಲಾರರು. ಅಂತಹ ಮಹೇಶ್ವ 'ರನಾದ. ನಿನಗೆ 
ನಮಸ್ಕರಿಸುತ್ತೇನೆ. ॥ ೨೪ ॥ ದೇಹ, ಪ್ರಾಣ, ಇಂದ್ರಿಯಗಳು, 
ಅಂತಹರಣದ ವೃತ್ತಿಗಳು, ಪಂಚಮಹಾ ಭೂತಗಳು ಮತ್ತು ಅವು 
ಗಳ ತನ್ಮಾತ್ರೆಗಳು - ಹೀಗೆ ಇವೆಲ್ಲವೂ ಜಡವಾಗಿದ್ದಕಾರಣ ತಮ್ಮನ್ನು 
ಮತ್ತು ತಮ್ಮಿಂದ ಬೇರೆಯಾದುದನ್ನೂ ತಿಳಿಯಲಾರವು. ಆದರೆ 
ಜೀವನು ಇವೆಲ್ಲವನ್ನು ಮತ್ತು ಇವುಗಳ ಕಾರಣವಾದ ಸತ್ತ ಅ ರಜ, 
ತಮ ಈ ಮೂರು ಗುಣ ಗಳನ್ನೂ ತಿಳಿಯುವನು. ಆದರೂ ಕೂಡ 
ಸರ್ವಜ್ಞನೂ, ಅನಂತನೂ ಆಗಿರುವ ನಿನ್ನನ್ನು ತಿಳಿಯಲಾರನು. 
ಅಂತಹ ನಿನ್ನನ್ನು ಸ್ವುತಿಸುತ್ತೇನೆ. ॥ ೨೫ ॥ ಸಮಾಧಿಕಾಲದಲ್ಲಿ 
ಪ್ರಮಾಣ, ವಿಕಲ್ಪ ವಿಪರ್ಯಯಗಳೆಂಬ ವಿವಿಧ ಜ್ಞಾನಗಳೂ, 
ಮತ್ತು ಸ್ಥರಣಶಕ್ತಿಯೂ ಲೋಪವಾಗುವುದರಿಂದ ಈ ನಾಮ- 
ರೂಪಾತ್ಮಕವಾದ ಜಗತ್ತನ್ನು ನಿರೂಪಿಸುವ ಮನಸ್ಸೂ ಶಾಂತವಾಗಿ 
ಬಿಡುವುದು. ಹಾಗೇ ಮನಸ್ಸೇ ಲಯಗೊಂಡರೂ ನೀನು ಕೇವಲ 
ಸ್ವಸ್ವರೂಪದಿಂದ ಪ್ರ ಪ್ರಕಾಶಿಸುತ್ತಿರುವ. ಅಂತಹ ಶುದ್ಧನೂ, ಶುದ್ಧ 
ಹೃದಯಮಂದಿರನಿವಾಸಿಯೂ ಆದ ನಿನಗೆ ನಮೋ ನಮಃ 
॥ ೨೬ ॥ ಯಾಜ್ಲಿಕ್ಷರು ಅರಣಿ ಎಂಬ ಕಟ್ಟಿಗೆಯಲ್ಲಿ ಅಡಗಿರುವ 
ಅಗ್ನಿಯನ್ನು 'ಸಾಮಿಧೇನೀ ಎಂಬ ಹದಿನೈದು ಮಂತ್ರಗಳಿಂದ 
ಪ್ರಕಟಪಡಿಸುವಂತೆ ಜ್ಞಾನೀ ಪುರುಷರು ತಮ್ಮ ಇಪ್ಪತ್ತೇಳು ಶಕ್ತಿಗಳ 
ಒಳಗೆ ಗೂಢವಾಗಿ ಅಡಗಿರುವ ನಿನ್ನನ್ನು ತಮ್ಮ ಶುದ್ಧಬುದ್ಧಿಯಂದ 
ಹೃದಯಲ್ಲೇ ಹುಡುಕಿ ಸಾಕ್ಟ್ಯಾತ್ಮರಿಸಿಕೊಳ್ಳುತ್ತಾರೆ. ॥ ೨೭ ॥ ಜಗತ್ತಿ 
ನಲ್ಲಿ ಕಂಡುಬರುವ ಭಿನ್ನತೆಗಳೆಲ್ಲವೂ ಮಾಯೆಯದ್ದೇ ಆಗಿವೆ. 
ಮಾಯೆಯನ್ನು ನಿಷೇಧಮಾಡಿದಾಗ ಕೇವಲ ಪರಮ ಸುಖದ 
ಸಾಕ್ಷಾತ್ಕಾರರೂಪವಾದ ನೀನೇ ಶೇಷವಾಗಿ ಉಳಿಯುವಿ. ಆದರೆ 
ವಿಚಾರಮಾಡಿದಾಗ ನಿನ್ನ ಸ್ವರೂಪದಲ್ಲಿ ಮಾಯೆಯು ನಿರ್ವ 
ಚನವಾಗಲಾರದು. ಅರ್ಥಾತ್‌ ಮಾಯೆಯೂ ನೀನೇ ಆಗಿರುವೆ. 
ಆದ್ದರಿಂದ ಎಲ್ಲನಾಮ ಮತ್ತು ಎಲ್ಲ ರೂಪಗಳೂ ನಿನ್ನವೇ ಆಗಿವೆ. 
ಪ್ರಭುವೇ! ನೀನು ನನ್ನ ಮೇಲೆ "ಪ್ರಸನ್ನನಾಗು. ನನ್ನನ್ನು ಆತ್ಮ 
ಪ್ರಸಾದದಿಂದ ಪೂರ್ಣಗೊಳಿಸಿಬಿಡು. ॥ ೨೮ ॥ 

ಸ್ವಾಮಿ! ವಾಣಿಯಿಂದ ಹೇಳುವುದೆಲ್ಲವೂ ಅಥವಾ ಮನಸ್ಸು 
ಬುದ್ಧಿ ಇ ಂದ್ರಿಯಗಳಿಂದ ಗ್ರಹಿಸಲಾಗುವುದೆಲ್ಲವೂ ನಿನ್ನ ಸ್ವರೂಪ 
ವಲ್ಲ ತಂದರೆ, ಅದೆಲ್ಲವೂ ಗುಣರೂಪವಾಗಿದೆ, ನೀನು. ಗುಣ 
ಗಳ | ಉತ್ತತ್ತಿ ಮತ್ತು ಪ್ರಳಯದ ಅಧಿಷ್ಠಾನನಾಗಿರುವೆ. ನಿನ್ನಲ್ಲಿ ಅದರ 
ಕೇವಲಪ್ರಕೀತಿ ಮತ್ತವರ ॥೨೯॥ ಭಗವಂತನೇ [ಈ ಇಡೀ ಜಗತ್ತು 


636 


ಅಂತರ್ದೇಹೇಷು ಭೂತಾನಾಮಾತ್ಮಾಂ ಸ್ತೇ ಹರಿರೀಶ್ದರ: | 
ಸರ್ವಂ ತದ್ದಿಷ್ಟಮೀಕ್ಷದ್ವಮೇವಂ ವಸ್ತೋಷಿತೋ ಹೃಸೌ 
1 ೧೩ ॥ 
ಯಃ ಸಮುತ್ನತಿತಂ ದೇಹ ಆಕಾಶಾನ್ಫನ್ಯುಮುಲ್ಹಣಮ್‌ I 
ಆತ್ಮಜಿಜ್ಞಾಸಯಾ ಯಚ್ಛೇತ್‌ ಸಗುಣಾನತಿವರ್ತತೇ 
11 ೧೪॥ 
ಅಲಂ ದಗ್ಬೈರ್ದ್ರುಮೈರ್ದಿನೈಃ ಖಲಾನಾಂ ಶಿವಮಸು ವಃ । 
ವಾರ್ಕ್ಷೀ ಹ್ಯೇಷಾ ವರಾ ಕನ್ಯಾ ಪತ್ನೀತ್ಹೇ ಪ್ರತಿಗೃಹ್ಯತಾಮ್‌ 


1 ೧೫ ॥ 
ಇತ್ಯಾಮಂತ್ರ ಈ ವರಾರೋಹಾಂ 
ಕನ್ಯಾಮಾಪ್ಪರಸೀಂ ನೃಪ | 
ಸೋಮೋ ರಾಜಾ ಯಯಾ 


ದತ್ವ್ವಾ ತೇ ಧರ್ಮೇಣೋಪಯೇಮಿರೇ ॥ ೧೬ ॥ 


ತೇಭ್ಯಸ್ತಸ್ಕಾಂ ಸಮಭವದಕ್ಷ ಪ್ರಾಚೇತಸಃ ಕಿಲ । 
ಯಸ್ಯ ಪ್ರಜಾವಿಸರ್ಗೇಣ ಲೋಕಾ ಆಪೂರಿತಾಸ್ತ್ರಯಃ 
॥ ೧೭ ॥ 
ಯಥಾ ಸಸರ್ಜ ಭೂತಾನಿ ದಕ್ಟೋ ದುಹಿತೃವತ್ತಲಃ 
ರೇತಸಾ ಮನಸಾ ಚೈವ ತನ್ಮಮಾವಹಿತಃ ಶೃಣು 
u ೧೮ ॥ 
ಮನಸೈವಾಸೃಜತ್ಪೂರ್ವಂ ಪ್ರಜಾಪತಿರಿಮಾಃ ಪ್ರಜಾಃ । 
ದೇವಾಸುರಮನುಷ್ಯಾದೀನ್ನಭಃಸ್ನಲಜಲೌಕಸಃ 
॥೧೯॥ 
ತಮಬ್ಬಂಹಿತಮಾಲೋಕ್ಯ ಪ್ರಜಾಸರ್ಗಂ ಪ್ರಜಾಪತಿಃ । 
ವಿಂಧ್ಯಪಾದಾನುಪವ್ರಜ್ಯ ಸೋತ ಚರದ್ದುಷ್ಕರಂ ತಪಃ 
॥1 ೨೦ ॥ 
ತತ್ರಾಘಮರ್ಷಣಂ ನಾಮ ತೀರ್ಥಂ ಪಾಪಹರಂ ಪರಮ್‌ । 
ಉಪಸ್ತೃಶ್ಯಾನುಸವನಂ ತಪಸಾತೋಷಯದ್ಧರಿಮ್‌ 
I ೨೧॥ 
ಅಸೌಷೀದ್ದಂಸಗುಹ್ಯೇನ ಭಗವಂತಮಧೋಕ್ಸಜಮ್‌ । 
ತುಭ್ಯಂ ತದಭಿಧಾಸ್ಕಾಮಿ ಕಸ್ಯಾತುಷ್ಯದ್ಯತೋ ಹರಿಃ 
I ೨೨ ॥ 


ಪ್ರಜಾಪತಿರುವಾಚ 


ನಮಃ ಪರಾಯಾವಿತಥಾನುಭೂತಯೇ 
ಗುಣತ್ರಯಾಭಾಸನಿಮಿತ್ತ ಬಂಧವೇ । 

ಅದೃಷ್ಟಧಾಮ್ನೇ  ಗುಣತತ್ತಬುದ್ಧಿಭ- 
ರ್ನಿವೃತ್ತಮಾನಾಯ ದಧೇ ಸ್ವಯಂಭುವೇ ॥ ೨೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಪ್ರಚೇತಸರೇ | ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ಸರ್ವಶಕ್ಕನಾದ 
ಭಗವಂತನು ಆತ್ಮರೂಪದಿಂದ ವಿರಾಜಮಾನನಾಗಿದ್ದಾನೆ. ಅದಕ್ಕಾಗಿ 
ನೀವುಗಳು ಎಲ್ಲರನ್ನು ಭಗವಂತನ ನಿವಾಸಸ್ಥಾನವೆಂದು ತಿಳಿಯಿರಿ. 
ನೀವು ಹೀಗೆ ಮಾಡಿದರೆ ಭಗವಂತನನ್ನು ಒಲಿಸಿಕೊಳ್ಳಬಹುದು. 
॥ ೧೩ ॥ ಹೃದಯದಲ್ಲಿ ಉಕ್ಕುತ್ತಿರುವ ಭಯಂಕರ ಕ್ರೋಧವನ್ನು 


ಆತ್ಮ ವಿಚಾರದ ಮೂಲಕ ಶರೀರದಲ್ಲೇ ಶಾಂತಗೊಳಿಸಿ, ಹೊರ 


k3 
ಹೋಗಲು ಬಿಡದಿರುವವನು ತ್ರಿಗುಣಗಳನ್ನು ದಾಟಿ ಹೋಗಲು 


ಸಮರ್ಥನಾಗುತ್ತಾನೆ. ॥ ೧೪ ॥ ಪ್ರಚೇತಸರೇ | ಈ ದೀನ-ಹೀನರಾದ 
ವೃಕ್ಷಗಳನ್ನು ಇನ್ನು ಸುಡಬೇಡಿರಿ. ಉಳಿದಿರುವ ವೃಕ್ಷ ಸಂಪತ್ತನ್ನು 
ಕಾಪಾಡಿರಿ. ಇದರಿಂದ ನಿಮಗೂ ಶ್ರೇಯಸ್ಸುಂಟಾದೀತು. ಈ 
ವೃಕ್ಷಗಳು "ವಾರ್ಕೀ' ಎಂಬ ಕನ್ಯಾಮಣಿಯನ್ನು ಸಂರಕ್ಷಣೆ ಮಾಡಿವೆ. 
ನೀವು ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿರಿ. ॥ ೧೫ ॥ 
ಪರೀಕ್ಷಿದ್ರಾಜನೇ | ವನಸ್ಪತಿಗಳ ರಾಜನಾದ ಚಂದ್ರನು ಪ್ರಚೇತ 
ಸರನ್ನು ಈ ರೀತಿಯಾಗಿ ಸ ಸಮಾಧಾನಪಡಿಸಿ, ಅವರಿಗೆ ಪ್ರಮ್ಲೋಚಾ 
ಎಂಬ ಅಪ್ಪರೆಯ ಸುಂದರಿಯಾದ ಕನ್ಯೆಯನ್ನು ಒಪ್ಪಿಸಿ ಅಲ್ಲಿಂದ 
ಹೊರಟುಹೋದನು. ಪ್ರಚೇತಸರು ಬಳಿಕ ಧರ್ಮಾನುಸಾರ ಆಕೆ 
ಯನ್ನು ಪಾಣಿಗ್ರಹಣ ಮಾಡಿಕೊಂಡರು. ॥ ೧೬ ॥ ಆ ಪ್ರಚೇತಸ 
ರಿಂದ ಆಕೆಯ ಗರ್ಭದಿಂದ ಪ್ರಾಚೇತಸನಾದ ದಕ್ಷನು ಜನಿಸಿದನು. 
ಮತ್ತೆ ಆ ದಕ್ಷ ಪ್ರಜಾಪತಿಯ ಪ್ರಜಾಸೃಷ್ಟಿಯಿಂದ ಮೂರು ಲೋಕ 
ಗಳೂ ತುಂಬಿ CRE ॥ ೧೭ 1 ದಕ್ಷನಿಗೆ ತನ್ನ ಹೆಣ್ಣು ಮಕ್ಕಳ 
ಮೇಲೆ ಅಪಾರವಾದ ಪ್ರೇಮವಿತ್ತು. ಅವನು ತನ್ನ ಸಂಕಲ್ಪದಿಂದ 
ಹಾಗೂ EE: ವಿವಿಧಪ್ರಾ ್ರಾಣಿಗಳನ್ನು ಸೃಷ್ಟಿ ಮಾಡಿದುದನ್ನು 
ನಾನು ನಿನಗೆ ಹೇಳುವೆನು. ಸಾವಧಾನವಾಗಿ ಕೇಳು. ॥ ೧೮ ॥ 
ಪರೀಕ್ಷಿತನೇ। ಮೊದಲಿಗೆ ದಕ್ಷಪ್ರಜಾಪತಿಯು ನೆಲ, ಜಲ, 
ಆಕಾಶಗಳಲ್ಲಿ ವಾಸಿಸುವ ದೇವತೆಗಳು, ಅಸುರರು ಮತ್ತು ಮನು 
ಷ್ಯರು ಮುಂತಾದವರನ್ನು ಸಂಕಲಮಾತ್ರದಿಂದಲೇ ಸೃಷ್ಟಿಸಿದನು. 
॥ ೧೯ ॥ ಆ ಸೃಷ್ಟಿಯು ವೃದ್ಧಿಹೊಂದದೇ ಇರುವುದನ್ನು ನೋಡಿ 
ಅವನು ವಿಂಧ್ಯಾಚಲದ ಬಳಿಯಿರುವ ಪರ್ವತಕ್ಕೆ ಹೋಗಿ ತೀವ್ರ 


_ವಾದ ತಪಸ್ಸನ್ನು ಆಚರಿಸಿದನು. ॥ ೨೦ ॥ ಅಲ್ಲಿ ಅತ್ಯಂತ ಶ್ರೇಷ್ಠವಾ 


ದೊಂದು "ಅಘಮರ್ಷಣ' ಎಂಬ ತೀರ್ಥವಿದೆ. ಅದು ಎಲ್ಲಪಾಪ 
ಗಳನ್ನು ತೊಳೆದುಬಿಡುತ್ತದೆ. ದಕ್ಷಪ್ರಜಾಪತಿಯು ಆ ತೀರ್ಥದಲ್ಲಿ 
ತ್ರಿಕಾಲಗಳಲ್ಲಿಯೂ ಸ್ನಾನವನ್ನು ಮಾಡಿ, ತಪಸ್ಸಿನ ಮೂಲಕ ಭಗ 
ವಂತನನ್ನು ಆರಾಧಿಸತೊಡಗಿದನು. ॥ ೨೧ ॥ ದಕ್ಷಪ್ರಜಾಪತಿಯು 
ಇಂದ್ರಿಯಾತೀತನಾದ ಭಗವಂತನನ್ನು "ಹಂಸ ಗುಹ್ಯ' ಎಂಬ 
ಸ್ತೋತ್ರದಿಂದ ಸ್ತುತಿಸಿದನು. ಅದರಿಂದಲೇ ಭಗವಂತನು ಅವನ 
ಮೇಲೆ ಪ್ರಸನ್ನನಾಗಿದ್ದನು. ಆ ಸ್ತುತಿಯನ್ನು ನಿನಗೆ ಹೇಳುವೆನು, 
ಕೇಳು. ॥ ೨೨ ॥ 

ದಕ್ಬಪ್ರಜಾಪತಿಯು ಹೀಗೆ ಸ್ತುತಿಸತೊಡಗಿದನು - ಭಗ 
ವಂತಾ। ನೀನು ಸತ್ಯವಾದ ಅನುಭವಭೂತಿ ಸ್ವರೂಪನಾಗಿ 
ಸರ್ವೋತ್ತಮನಾಗಿರುವೆ. ಜೀವನನ್ನೂ ಪ್ರಕೃತಿಯನ್ನೂ ಮೀರಿದವ 
ನಾಗಿ ಅವುಗಳಿಗೆ ಸತ್ತಾ- ಸ್ಪೂರ್ತಿಯನ್ನು 'ನೀಡುತ್ತಿರುವೆ. ನೀನು 
ಪ್ರಮಾಣಾತೀತನಾಗಿರುವುದರಿಂದ ತ್ರಿಗುಣಾತ್ಮಕವಾದ ಸೃಷ್ಟಿಯಲ್ಲೇ 


4 ಅಧ್ಯಾಯ] 


ಪಪ್ಪ ಸ್ವತ 


637 


ನ ಯಸ್ಯ ಸಖ್ಯಂ ಪುರುಷೋತವೈತಿ ಸಖ್ಯುಃ 

ಸಖಾ ವಸನ್‌ ಸಂವಸತಃ ಪುರೇಶಸ್ಮಿನ್‌ 1 
ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟೇ- 

ಸಸ್ಕೈ ಮಹೇಶಾಯ ನಮಸ್ಕರೋಮಿ ॥ ೨೪ ॥ 


ದೇಹೋತಸವೋತಕ್ಷಾಮನವೋ ಭೂತಮಾತ್ರಾ 
ನಾತ್ಮಾನಮನ್ಯಂ ಚ ವಿದುಃ ಪರಂ ಯತ್‌ । 
ಸರ್ವಂ ಪುಮಾನ್ವೇದ ಗುಣಾಂಶ್ಚ ತಜ್ಞೋ 


ನ ವೇದ ಸರ್ವಜ್ಞಮನಂತಮೀಡೇ ॥ ೨೫ ॥ 


ಯದೋಪರಾಮೋ ಮನಸೋ ನಾಮರೂಪ- 
ರೂಪಸ್ಯ ದೃಷ್ಟಸ್ಟೃತಿಸಂಪ್ರಮೋಷಾತ್‌ | 


ಯ ಈಯತೇ ಕೇವಲಯಾ ಸ್ವಸಂಸ್ಥಯಾ 
ಹಂಸಾಯ ತಸ್ಟೈ ಶುಚಿಸದ್ಗನೇ ನಮಃ ॥ ೨೬ ॥ 


ಮನೀಷಿಣೋರಂತರ್ಷ್ಪದಿ ಸಂನಿವೇಶಿತಂ 
ಸತಕಿಭಿರ್ನಮಶತಿ ವೃದ್ಧಿ | 

ವಹ್ಲಿಂ ಯಥಾ ದಾರುಣಿ ಪಾಂಚದಶ್ಯಂ 
ಮನೀಷಯಾ ನಿಷ್ಕರ್ಷಂತಿ ಗೂಢಮ್‌ ॥ ೨೭॥ 


ಸವೈ ಮಮಾಶೇಷವಿಶೇಷಮಾಯಾ- 
ನಿಷೇಧನಿರ್ವಾಣಸುಖಾನುಭೂತಿಃ I 
ಸ ಸರ್ವನಾಮಾ ಸ ಚ ವಿಶ್ವರೂಪಃ 


ಪ್ರಸೀದತಾಮನಿದುಕ್ವಾತ್ಮಶಕ್ಕಿಃ ॥ ೨೮ ॥ 


ಯದ್ಯ ನ್ನಿರುಕ್ತಂ ವಚಸಾ ನಿರೂಪಿತಂ 
ಧಿಯಾಕೃಭಿರ್ವಾ ಮನಸಾ ವೋತ ಯಸ್ಯ | 
ಮಾ ಭೂತ್ತಧೂಪಂ ಗುಣರೂಪಂ ಹಿ ತತ್ವತ್‌ 


ಸ ವೈ ಗುಣಾಪಾಯವಿಸರ್ಗಲಕ್ಷಣ: 2೯ ॥ 


ತತ್ತ ಎಬುದ್ದಿಯನ್ನಿಟ್ಟಿರುವ ಜೀವಿಗಳು ನಿನ್ನ ನಿಜ ಸ್ವರೂಪವನ್ನು 
ಅರಿಯಲಾರರು. ಇಂತಹ ಸ್ವಯಂಪ್ರಕಾಶನೂ, ಪರಾತ್ಸರನೂ 
ಆದ ನಿನಗೆ ನಮಸ್ಕರಿಸುತ್ತಿದ್ದೇನೆ. ॥ ೨೩ ॥ ನೀನಾದರೋ 
ಜೀವಿಗಳಿಗೆ ಗೆಳೆಯನಾಗಿ, ಇದೇ ಶರೀರದಲ್ಲಿ ಒಟ್ಟಿಗೆ ಇರುತ್ತಿ 
ದ್ದರೂ, ಸರ್ವಶಕ್ತಿಯುಳ್ಳ ನಿನ್ನ ಸಖ್ಯಭಾವವನ್ನು ಜೀವಿಗಳು ತಿಳಿಯ 
ಲಾರರು. ರೂಪ, ರಸ, ಗಂಧಗಳೇ ಮುಂತಾದ ವಿಷಯಗಳು 
ಕಣ್ಣು ನಾಲಿಗೆ ಮೂಗು ಮುಂತಾದ ಇಂದ್ರಿಯ ವೃತ್ತಿಗಳು ತಮ್ಮನ್ನು 
ಪ್ರಕಾಶಪಡಿಸುತ್ತಿದ್ದರೂ ak ತಿಳಿಯಲಾರವೊ, ಅಂತೆಯೇ 
ಜೀವಿಗಳು ತಮ್ಮನ್ನು ಪ್ರಕಾ: ಪಡಿಸುತ್ತಿರುವ ಮತ್ತು ಸಾಕ್ಷಿಯಾಗಿ 
ರುವ ನಿನ್ನನ್ನು ಕ ಅಂತಹ ಮಹೇಶ್ವರನಾದ ನಿನಗೆ 
ನಮಸ್ಕರಿಸುತ್ತೇನೆ. ॥ ೨೪ ॥ ದೇಹ, ಪ್ರಾಣ, ಇಂದ್ರಿಯಗಳು, 
ಅಂತಣರಣದ ವೃತ್ತಿಗಳು, ಪಂಚಮಹಾ ಭೂತಗಳು ಮತ್ತು ಅವು 
ಗಳ ತನ್ಮಾತ್ರೆಗಳು - ಹೀಗೆ ಇವೆಲ್ಲವೂ ಜಡವಾಗಿದ್ದಕಾರಣ ತಮ್ಮನ್ನು 
ಮತ್ತು ತಮ್ಮಿಂದ ಬೇರೆಯಾದುದನ್ನೂ ತಿಳಿಯಲಾರವು. ಆದರೆ 
ಜೀವನು ಇವೆಲ್ಲವನ್ನು ಮತ್ತು ಇವುಗಳ ಕಾರಣವಾದ ಸತ್ತ್ವ, ರಜ, 
ತಮ ಈ ಮೂರು ಗುಣ ಗಳನ್ನೂ ತಿಳಿಯುವನು. ಆದರೂ ಕೂಡ 
ಸರ್ವಜ್ನನೂ, ಅನಂತನೂ ಆಗಿರುವ ನಿನ್ನನ್ನು ತಿಳಿಯಲಾರನು. 
ಅಂತಹ ನಿನ್ನನ್ನು ಸ್ತುತಿಸುತ್ತೇನೆ. ॥ ೨೫ ॥ ಸಮಾಧಿಕಾಲದಲ್ಲಿ 
ಪ್ರಮಾಣ, ವಿಕಲ್ಪ ವಿಪರ್ಯಯಗಳೆಂಬ ವಿವಿಧ ಜ್ಞಾನಗಳೂ, 

ಮತ್ತು ಸ್ಮರಣಶಕ್ತಿಯೂ ಲೋಪವಾಗುವುದರಿಂದ ಈ ನಾಮ- 
ರೂಪಾತ್ಮಕವಾದ ಜಗತ್ತನ್ನು ನಿರೂಪಿಸುವ ಮನಸ್ಸೂ ಶಾಂತವಾಗಿ 
ಬಿಡುವುದು. ಹಾಗೇ ಮನಸ್ಸೇ ಲಯಗೊಂಡರೂ ನೀನು ಕೇವಲ 
ಸ್ವಸ್ವರೂಪದಿಂದ ಪ್ರಕಾಶಿಸುತ್ತಿರುವೆ. ಅಂತಹ ಶುದ್ಧನೂ, ಶುದ್ಧ 
ಹೃದಯಮಂದಿರನಿವಾಸಿಯೂ ಆದ ನಿನಗೆ ನಮೋ ನಮಃ 

॥ ೨೬ ॥ ಯಾಜ್ಞಿಕರು ಅರಣಿ ಎಂಬ ಕಟ್ಟಿಗೆಯಲ್ಲಿ ಅಡಗಿರುವ 
ಅಗ್ನಿಯನ್ನು 'ಸಾಮಿಧೇನೀ' , ಎಂಬ ಹದಿನೈದು ಮಂತ್ರಗಳಿಂದ 
ಪ್ರಕಟಪಡಿಸುವಂತೆ ಜ್ಞಾನೀ ಪುರುಷರು ತಮ್ಮ ಇಪ್ಪತ್ತೇಳು ಶಕ್ಕಿಗಳ 
ಒಳಗೆ ಗೂಢವಾಗಿ ಅಡಗಿರುವ ನಿನ್ನನ್ನು ತಮ್ಮ ಶುದ್ಧಬುದ್ಧಿಯಂದ 
ಹೃದಯಲ್ಲೇ ಹುಡುಕಿ ಸಾಕಾ ತ್ಯರಿಸಿಕೊಳ್ಳುತ್ತಾರೆ. ॥ ೨೭ ॥ ಜಗತ್ತಿ 
ನಲ್ಲಿ ಕಂಡುಬರುವ ಭಿನ್ನತೆಗಳೆಲ್ಲವೂ ಮಾಯೆಯದ್ದೇ ಆಗಿವೆ. 
ಮಾಯೆಯನ್ನು ನಿಷೇಧಮಾಡಿದಾಗ ಕೇವಲ ಪರಮ ಸುಖದ 
ಸಾಕ್ಷಾತ್ಕಾರರೂಪವಾದ ನೀನೇ ಶೇಷವಾಗಿ ಉಳಿಯುವಿ. ಆದರೆ 
ವಿಜಾರಮಾಡಿದಾಗ ನಿನ್ನ ಸ್ವರೂಪದಲ್ಲಿ ಮಾಯೆಯು ನಿರ್ವ 
ಚನವಾಗಲಾರದು. ಅರ್ಥಾತ್‌ ಮಾಯೆಯೂ ನೀನೇ ಆಗಿರುವೆ. 

ಆದ್ದರಿಂದ ಎಲ್ಲನಾಮ ಮತ್ತು ಎಲ್ಲ ರೂಪಗಳೂ ನಿನ್ನವೇ ಆಗಿವೆ. 

ಪ್ರಭುವೇ! ನೀನು ನನ್ನ ಮೇಲೆ ಪ್ರ ಸನ್ನನಾಗು. ನನ್ನನ್ನು ಆತ್ಮ 
ಪ್ರಸಾದದಿಂದ ಎ ಟಟ i ೨೮ Il 

ಸ್ವಾಮಿ! ವಾಣಿಯಿಂದ ಹೇಳುವುದೆಲ್ಲವೂ ಅಥವಾ ಮನಸ್ಸು 

ಬುದ್ಧಿ "ಇಂದ್ರಿಯಗಳಿಂದ ಗ್ರಹಿಸಲಾಗುವುದೆಲ್ಲವೂ ನಿನ್ನ ಸ್ವರೂಪ 

ವಲ್ಲ ತಂದರೆ, ಅದೆಲ್ಲವೂ ಗುಣರೂಪವಾಗಿದೆ, ನೀನು. ಗುಣ 

ಗಳ | ಉತ್ಪತ್ತಿ ಮತ್ತು ಪ್ರಳಯದ ಅಧಿಷ್ಠಾನನಾಗಿರುವೆ. ನಿನ್ನಲ್ಲಿ ಅದರ 

ಕೇವಲಪ್ರತೀತಿ ಮಾತ್ರವಿದೆ ॥೨೯॥ ಭಗವಂತನೇ! ಈ ಇಡೀ ಜಗತ್ತು 


638 


ಯಸ್ಮಿನ್‌ ಯತೋ ಯೇನ ಚ ಯಸ್ಯ ಯಸ್ಮೈ 

ಯದ್‌ ಯೋ ಯಥಾ ಕುರುತೇ ಕಾರ್ಯತೇ ಚ। 
ಪರಾವರೇಷಾಂ ಪರಮಂ ಪ್ರಾಕ್‌ ಪ್ರಸಿದ್ಧಂ 

ತದ್‌ ಬ್ರಹ್ಮ ತದ್ದೇತುರನನ್ಯದೇಕಮ್‌ ॥ ೩೦ ॥ 


ಯಚ್ಛಕ್ಷಯೋ ವದತಾಂ ವಾದಿನಾಂ ವೈ 
ವಿವಾದಸಂವಾದಭುವೋ ಭವಂತಿ । 
ಕುರ್ವಂತಿ ಚೈಷಾಂ ಮುಹುರಾತ್ಮಮೋಹಂ 


ತಸ್ಥೈ ನಮೋತನಂತಗುಣಾಯ ಭೂಮ್ನೇ ॥ ೩೧॥ 


ಅಸ್ತೀತಿ ನಾಸ್ತೀತಿ ಚ ವಸ್ತುನಿಷ್ಠಯೋ- 
ರೇಕಸ್ಮಯೋರ್ಭಿನ್ನವಿರುದ್ಧರ್ಮಯೋಃ I 
ಅವೇಕ್ಬಿತಂ ಕಿಂಚನ ಯೋಗಸಾಂಖ್ಯಯೋಃ 
ಸಮಂ ಪರಂ ಹ್ಯನುಕೂಲಂ ಬೃಹತ್ತತ್‌ ॥ ೩೨॥ 


ಯೋತನುಗ್ರಹಾರ್ಥಂ ಭಜತಾಂ ಪಾದಮೂಲ- 
ಮನಾಮರೂಪೋ ಭಗವಾನನಂತಃ । 
ನಾಮಾನಿ ರೂಪಾಣಿ ಚ ಜನ್ಮ ಕರ್ಮಭಿ- 
ರ್ಭೇಜೇ ಸ ಮಹ್ಯಂ ಪರಮಃ ಪ್ರಸೀದತು (೩೩ ॥ 


ಯಃ lc 
ಯಥಾಶಯಂ ದೇಹಗತೋ ವಿಭಾತಿ 1 
ಯಥಾನಿಲಃ ಪಾರ್ಥಿವಮಾಶ್ರಿತೋ ಗುಣಂ 


ಸ ಈಶ್ವರೋ ಮೇ ಕುರುತಾನನೋರಥಮ್‌ 1೩೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ನಿನ್ನಲ್ಲಿ ನೆಲೆಸಿದೆ. ನಿನ್ನಿಂದಲೇ ಉಂಟಾಗಿದೆ. ನೀನು ಬೇರೆ ಯಾವು 
ದರ ಆಸರೆಯಿಲ್ಲದೆ ತನ್ನಿಂದಲೇ ಇದನ್ನು ನಿರ್ಮಿಸಿರುವೆ. ಇದು 
ನಿನ್ನದೇ ಆಗಿದ್ದು ನಿನಗಾಗಿಯೇ ಇದೆ. ಈ ರೂಪದಲ್ಲಿ ಉಂಟಾಗು 
ವವನೂ ನೀನೇ ಆಗಿರುವೆ ಮತ್ತು ಉಂಟು ಮಾಡುವವನೂ ನೀನೇ 
ಆಗಿರುವೆ. ಉಂಟಾಗುವ-ಉಂಟು ಮಾಡುವ ವಿಧಿಯೂ ನೀನೇ 


- ಆಗಿರುವೆ. ಎಲ್ಲರಿಂದ ಕಾರ್ಯ ಮಾಡಿಸುವವನೂ ನೀನೇ. 


ಕಾರ್ಯ-ಕಾರಣ ಭೇದ ಇಲ್ಬದಿರುವಾಗಲೂ ನೀನೇ ಸ್ಥ ರ್ವಯಂ ಸಿದ್ಧ 
ಸ್ವರೂಪದಿಂದ ನೆಲೆಗೊಂಡಿದ್ದೆ ಇದರಿಂದ ಎಲ್ಲದರ. ಕಾರಣನು 
ನೀನೇ ಆಗಿರುವೆ. ನೀನು ಜೀವ-ಜಗತ್ತೆಂಬ ಭೇದದಿಂದ ಮತ್ತು 
ಸ್ವಗತಭೇದದಿಂದ ಸರ್ವಥಾ ರಹಿತನಾದ ಅದ್ವಿತೀಯನಾಗಿರುವೆ. 
ನೀನು ಸ್ವಯಂ ಬ್ರಹ್ಮನೇ ಆಗಿರುವೆ. ನನ್ನ ಮೇಲೆ ಪ್ರಸನ್ನನಾಗು. 
॥ ೩೦ ॥ ಪ್ರಭೋ! ವಾದೀ-ಪ್ರತಿವಾದಿಗಳ ವಿವಾದ ಮತ್ತು 
ಸಂವಾದ(ಐಕ್ಯಮತ್ಯ) ದ ವಿಷಯವೂ ನಿನ್ನ ಶಕ್ತಿಯೇ ಆಗಿದೆ ಹಾಗೂ 
ಅವರನ್ನೂ ಪದೇ-ಪದೇ ಮೋಹದಲ್ಲಿ ಅದು ಕೆಡವುತ್ತ ಇರುತ್ತದೆ. 
ನೀನು ಅಪ್ರಾಕೃತ ಅನಂತ ಕಲ್ಯಾಣಗುಣಗಳಿಂದ ಕೂಡಿದ್ದು ಸ್ವತಃ 
ಅನಂತನೇ ಆಗಿರುವೆ. ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ. 
॥ ೩೧ ॥ ಭಗವಂತಾ | ನಮ್ಮ ಪ್ರಭುವು ಹಸ್ತ- ಪಾದಾದಿಗಳಿಂದ 
ಕೂಡಿದ ಸಾಕಾರ-ವಿಗ್ರಹನಾಗಿದ್ದಾನೆ ಎಂದು ಉಪಾಸಕರು 
ಹೇಳುತ್ತಾರೆ. ಭಗವಂತನು ಹಸ್ತ-ಪಾದಾದಿ ವಿಗ್ರಹದಿಂದ ರಹಿತ- 
ನಿರಾಕಾರನಾಗಿದ್ದಾನೆಂದು ಸಾಂಖ್ಯರು ಹೇಳುತ್ತಾರೆ. ಹೀಗೆ ಅವರು 
ಒಂದೇ ವಸ್ತುವನ್ನು ಎರಡು ಪರಸ್ಪರ ವಿರೋಧೀ ಧರ್ಮ ಗಳನ್ನು 
ವರ್ಣಿಸುತ್ತಿದ್ದರೂ ಅದರಲ್ಲಿ ವಿರೋಧವಿಲ್ಲ ಏಕೆಂದರೆ, ಎರಡೂ 
ಒಂದೇ ಪರಮ ವಸ್ತುವಿನಲ್ಲಿ ಸ್ಥಿತವಾಗಿವೆ. ಆಧಾರವಿಲ್ಲದೆ 
ಕೈ-ಕಾಲು ಮುಂತಾದವುಗಳು ಇರುವುದು ಸಂಭವವೇ ಇಲ್ಲ 
ಹಾಗೂ ನಿಷೇಧಕ್ಕೂ ಯಾವುದಾದರೂ ಅವಧಿಯು ಇರಲೇ ಬೇಕ 
ಲ್ಲವೇ. ಆ ಆಧಾರ ಮತ್ತು ನಿಷೇಧದ ಅವಧಿಯೂ ನೀನೇ ಆಗಿ 
ರುವೆ. ಅದಕ್ಕಾಗಿ ಸಾಕಾರ-ನಿರಾಕಾರ ಎರಡರಿಂದಲೂ ಅವಿರುದ್ಧ 
ವಾದಸ ಸಮಬ್ರಹ್ಮನು ನೀನೇ ಆಗಿರುವೆ. ॥ ೩೨ ॥ ಪ್ರಭೋ! ನೀನು 
ಅನಂತನಾಗಿರುವೆ. ನಿನಗೆ ಪ್ರಾಕೃತವಾದ ನಾಮವಾಗಲೀ, ರೂಪ 


| ವಾಗಲೀ ಇಲ್ಲ ಆದರೂ ನಿನ್ನ. ಚರಣಕಮಲಗಳನ್ನು ಭಜಿಸುವವರ 


ಮೇಲೆ ಅನುಗ್ರಹವನ್ನು ತೋರಲಿಕ್ಕಾಗಿ ನೀನೇ ಅನೇಕ ರೂಪಗಳಲ್ಲಿ 
ಪ್ರಕಟನಾಗಿ, ಅನೇಕ ಲೀಲೆಗಳನ್ನು ನಡೆಸುವೆ ಹಾಗೂ ಅಯಾಯಾ 
ರೂಪಗಳಿಗೆ, ಲೀಲೆಗಳಿಗೆ ಅನುಗುಣವಾಗಿ ಅನೇಕ ನಾಮಗಳನ್ನು 
ಧರಿಸಿಕೊಳ್ಳುವೆ. ಓ ಪರಮಾತ್ಮಾ! ನನಗೆ ಕೃಪಾಪ್ರಸಾದವನ್ನಿತ್ತು 
ಪ್ರಸನ್ನನಾಗು. ॥ ೩೩ ॥ ಜನರ ಉಪಾಸನೆಗಳು ಸಾಧಾರಣ ಮಟ್ಟ 
ದ್ಲಾಗಿರುತ್ತವೆ. ಆದ್ದರಿಂದ ನೀನು ಎಲ್ಲರ ಹೃದಯದಲ್ಲಿ ನೆಲೆಸಿ 
ಅವರ ಭಾವನೆಗೆ ಅನುಸಾರವಾಗಿ ಬೇರೆ-ಬೇರೆ ದೇವತೆಗಳ 
ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರುವೆ. ಹಾಗೆಯೇ ಗಂಧವನ್ನು ಆಶ್ರ 
ಯಿಸಿದ ಗಾಳಿಯು ಸುಗಂಧಿತನಾಗಿ ಕಂಡುಬರುತ್ತದೆ. ಆದರೆ 
ಗಾಳಿಯು ನಿಜವಾಗಿ ಸುಗಂಧಿತವಾಗಿರುವುದಿಲ್ಲ ಹೀಗೆಯೇ 
ಎಲ್ಲರ ಭಾವನೆಗಳನ್ನು ಅನುಸರಿಸುವ ಪ್ರಭುವು ನನ್ನ ಅಭಿಲಾಷೆ 
ಯನ್ನು ಪೂರ್ಣಗೊಳಿಸಲಿ. ॥ ೩೪ ॥ 


4 ಅಧ್ಯಾಯ] 


ಪಷ್ಟ ಸ್ವಂಧ 


639 


ಶ್ರೀಶುಕ ಉವಾಚ 
ಇತಿ ಸ್ತುತಃ ಸಂಸ್ತುವತಃ ಸ ತಸ್ಮಿನಘಮರ್ಷಣೇ 
ಆವಿರಾಸೀತ್ಸುರುಶ್ರೇಷ್ಠ ಭಗವಾನ್‌ ಭಕ್ತವತ್ತಲಃ 
1೩೫ ॥ 


ಕೃತಪಾದಃ ಸುಪರ್ಣಾಂಸೇ ಪ್ರಲಂಬಾಷ್ಟಮಹಾಭುಜಃ 1 
ಚಕ್ರಶಂಖಾಸಿಚರ್ಮೇಷುಧನುಃಪಾಶಗದಾಧರಃ 


॥೩೬॥ 
ಪೀತವಾಸಾ ಘನಶ್ಯಾಮ: ಪ್ರಸನ್ನ ವದನೇಕ್ಷಣಃ । 
ವನಮಾಲಾನಿವೀತಾಂಗೋ ಲಸಚ್ಛೀವತಕೌಸ್ತುಭಃ 

1೩೭ ॥ 
ಮಹಾಕಿರೀಟಕಟಕ: ಸ್ಫುರನ್ಮಕರಕುಂಡಲ: । 
ಕಾಂಚ್ಯಂಗುಲೀಯವಲಯನೂಪುರಾಂಗದಭೂಷಿತ: 

೩೮ ॥ 


ತೆ ಕೈಲೋಕ್ಕಮೋಹನಂ ರೂಪಂ ಬಿಭ್ರತ್‌ ತ್ರಿಭುವನೇಶ್ವರಃ | 
ವೃತೋ ನಾರದನಂದಾಜ್ಯಿ K ಪಾರ್ಷದೈೆಃ ಸುರಯೂಪಪೈ: 


1೩೯॥ 
ಸ್ಥೂಯಮಾನೋತನುಗಾಯದ್ಧಿ; ಸಿದ್ಧಗಂಧರ್ವಚಾರಣ್ಯೆ: | 
ರೂಪಂ ತನ್ನ್ಮಹದಾಶ್ಚರ್ಯಂ ವಿಚಕ್ಟ್ಯಾಗತಸಾಧ್ವಸ: 

॥೪೦॥ 


ನನಾಮ ದಂಡವದ್ಧೂಮ್‌ ಪ್ರಹೃಷ್ಠಾಶ್ಮಾ ಪ್ರಜಾಪತಿಃ | 
ನ ಕಿಂಚನೋದೀರಯಿತುಮಶಕತ್ತೀವ್ರಯಾ ಮುದಾ । 
ಆಪೂರಿತಮನೋದ್ವಾರೈರ್ಪ್ರದಿನ್ಯ ಇವ ನಿರ್ಕುರೈೆ: 

॥ ೪೧॥ 


ತಂ ತಥಾವನತಂ ಭಕ್ತಂ ಪ್ರಜಾಕಾಮಂ ಪ್ರಜಾಪತಿಮ್‌ । 
ಚಿತ್ರಜ್ಞ ಸರ್ವಭೂತಾನಾಮಿದಮಾಹ ಜನಾರ್ದನಃ 
॥ ೪೨ ॥ 
ಶ್ರೀಭಗವಾನುವಾಚ 


ಪ್ರಾಚೇತಸ ಮಹಾಭಾಗ ಸಂಸಿದ್ಧಸ್ರಪಸಾ ಭವಾನ್‌ । 
ಯಚ್ಛದ್ಧಯಾ ಮತ್ತರಯಾ ಮಯಿ ಭಾವಂ ಪರಂ ಗತಃ 


1 ೪೩॥ 
ಪ್ರೀ ತೋಹಂ ತೇ ಪ್ರಜಾನಾಥ 
ಯತ್ತೇತಸ್ಯೋದ್ಭೃಂಹಣಂ ತಪಃ | 
ಮಮೈಷ ಕಾಮೋ ಭೂತಾನಾಂ. 
ಯದ್‌ ಭೂಯಾಸುರ್ವಿಭೂತಯಃ ॥ ೪೪ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹಾರಾಜನೇ | 
ವಿಂಧ್ಯಪರ್ವತದ ಅಘಮರ್ಷಣ ತೀರ್ಥದಲ್ಲಿ ದಕ್ಷಪ್ರಜಾಪತಿಯು 
ಹೀಗೆ ಸ್ತುತಿಸಿದಾಗ ಭಕ್ತವತ್ಸಲ ಭಗವಂತನು ಅವನ ಮುಂದೆ 
ಪ್ರಕಟಗೊಂಡನು. ॥ ೩೫ ॥ ಆಗ ಭಗವಂತನು ಗರುಡನ ಹೆಗಲು 
ಗಳ ಮೇಲೆ ಚರಣಗಳನ್ನಿಟ್ಟಿದ್ದನು. ಹೃಷ್ಟ-ಪುಷ್ಟವಾದ ವಿಶಾಲವಾದ 
ಎಂಟು ಭುಜಗಳಿಂದ ಶೋಭಿಸುತ್ತಾ ಅವುಗಳಲ್ಲಿ ಚಕ್ರ, ಶಂಖ, 
ಏಡ್ಸ, ಗುರಾಣಿ, ಬಾಣ, ಧನುಷ್ಯ, ಪಾಶ ಮತ್ತು ಗದೆ ಮುಂತಾದ 
ದಿವ್ಯಾಯುಧಗಳನ್ನು ಧರಿಸಿದ್ದನು. ॥ ೩೬ ॥ ಮಳೆಗಾಲದ ಮೇಘ 
ದಂತೆ ಶ್ಯಾಮಲ ಶರೀರದ ಮೇಲೆ ಪೀತಾಂಬರವು ಪ್ರಕಾಶಿಸುತ್ತಿದೆ. 
ಮುಖಮಂಡಲವು ಪ್ರಫುಲ್ಲಿತವಾಗಿದ್ದು ಕಣ್ಣುಗಳಿಂದ ಪ್ರಸಾದದ 
ಮಳೆಯೇ ಗರೆಯುತ್ತಿತ್ತು. ಮೊಣಕಾಲಿನವರೆಗೆ ವನಮಾಲೆಯು 
ಜೋತು ಬೀಳುತ್ತಿತ್ತು. ವಕ್ಚಹ್ಥಳದಲ್ಲಿ ಶ್ರೀದೇವಿ ಮತ್ತು ಶ್ರೀವತ್ಸ 
ಲಾಂಛನ ಹಾಗೂ ಕೊರಳಲ್ಲಿ ಕೌಸ್ತುಭಮಣಿಯು ಹೊಳೆಯು 
ತ್ತಿತ್ತು. ॥ ೩೭ ॥ ಬಹುಮೂಲ್ಯವಾದ ಕಿರೀಟ, ಕಂಕಣ, ಮಕರಾ 
ಕೃತಿಯ ಕುಂಡಲಗಳು, ಒಡ್ಕಾಣ, ಉಂಗುರ, ತೋಳ್ನಳೆಗಳು, 
ಕಾಲಂದುಗೆ, ಭುಜಕೀರ್ತಿಗಳು ತಮ್ಮ-ತಮ್ಮ ಸ್ಥಾನಗಳಲ್ಲಿ ಶೋಭಿ 
ಸುತ್ತಿದ್ದುವು. ॥ ೩೮ ॥ ಮೂರು ಲೋಕದೊಡೆಯ ಭಗವಂತನು 
ತ್ರಿಲೋಕಗಳನ್ನು ಮರುಳು-ಮಾಡುವಂತಹ ರೂಪವನ್ನು ಧರಿಸಿ 
ದ್ದನು. ನಾರದ, ನಂದ, ಸುನಂದ ಮುಂತಾದ ಪಾರ್ಷದರು ಅವನ 
ಸುತ್ತಲೂ ನಿಂತಿದ್ದರು. ಇಂದ್ರಾದಿ ದೇವೇಶ್ವರರು ಸ್ತುತಿ ಮಾಡು 
ತ್ವಿದ್ದರು. ಸಿದ್ಧರು, ಗಂಧರ್ವರು, ಚಾರಣರು ಭಗವಂತನ ಗುಣ 
ಗಳನ್ನು ಕೊಂಡಾಡುತ್ತಿದ್ದರು. ಇಂತಹ ಅತ್ಯಂತ ಆಶ್ಚರ್ಯ 
ಮಯವೂ, ಅಲೌಕಿಕವೂ ಆದ ರೂಪವನ್ನು ನೋಡಿ ದಕ್ಷಪ್ರಜಾ 
ಪತಿಯು ಸ್ವಲ್ಪ ಭಯಚಕಿತನಾದನು. ॥ ೩೯-೪೦ ॥ ದಕ್ಷಪ್ರಜಾ 
ಪತಿಯು ಆನಂದ ತುಂದಿಲನಾಗಿ ಭಗವಂತನ ಚರಣಗಳಲ್ಲಿ 
ಸಾಷ್ಟಾಂಗ ನಮಸ್ಕಾರ ಮಾಡಿದನು. ರುರಿಗಳ ನೀರಿನಿಂದ 
ನದಿಗಳು ತುಂಬಿ ಹೋಗುವಂತೆ, ಉಕ್ಕೇರಿಬಂದ ಆನಂದೋದ್ರೇಕ 
ದಿಂದ ಅವನ ಪ್ರತಿಯೊಂದು ಇಂದ್ರಿಯವೂ ತುಂಬಿಹೋಯಿತು. 
ಆನಂದ ಪರವಶತೆಯಿಂದ ಅವನು ಏನನ್ನು ಮಾತಾಡದಾದನು. 
॥ ೪೧॥ ಪರೀಕ್ಷಿತನೇ | ದಕ್ಷಪ್ರಜಾಪತಿಯು ಅತ್ಯಂತ ನಮ್ರತೆ 
ಯಿಂದ ಬಾಗಿ ಭಗವಂತನ ಇದಿರು ನಿಂತಿದ್ದನು. ಭಗವಂತನು 
ಎಲ್ಲರ ಹೃದಯದ ಮಾತು ಬಲ್ಲವನಾಗಿದ್ದಾನೆ. ಅವನು ದಕ್ಷಪ್ರಜಾ 
ಪತಿಯ ಭಕ್ತಿ ಮತ್ತು ಪ್ರಜಾವೃದ್ಧಿಯ ಕಾಮನೆಯನ್ನು ಅರಿತು 
ಕೊಂಡು ಅವನಲ್ಲಿ ಇಂತೆಂದನು. ॥ ೪೨ ॥ 

ಶ್ರೀಭಗವಂತನು ಹೇಳಿದನು - ಪರಮ ಭಾಗ್ಯಶಾಲಿಯಾದ 
ದಕ್ಷಪ್ರಜಾಪತಿಯೇ 1 ಈಗ ನಿನ್ನ ತಪಸ್ಸು ಸಿದ್ಧವಾಯಿತು. ಏಕೆಂದರೆ, 
ನನ್ನಲ್ಲಿ ಇಟ್ಟ ಶ್ರದ್ಧೆಯಿಂದ ನಿನ್ನ ಹೃದಯದಲ್ಲಿ ನನ್ನ ಕುರಿತು 
ಪರಮ ಪ್ರೇಮದ ಉದಯವಾಗಿದೆ. ॥ ೪೩ ॥ ಪ್ರಜಾಪತಿಯೇ ! 
ನೀನು ಈ. ವಿಶ್ವದ ವೃದ್ಧಿಗಾಗಿ ತಪಸ್ಸನ್ನು ಆಚರಿಸಿದೆ. ಅದಕ್ಕಾಗಿ 
ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು. ಏಕೆಂದರೆ, ಜಗತ್ತಿನ 
ಸಮಸ್ತ ಪ್ರಾ ಣಿಗಳ ಅಭಿವೃದ್ಧಿ ಹಾಗೂ ಸಮೃದ್ಧಿ ಉಂಟಾಗಲೆಂದೇ 
ನನ್ನ ಬಯಕೆಯೂ ಆಗಿದೆ. ॥ ೪೪ ॥ 


640 


ಬ್ರಹ್ಮಾ ಭವೋಭವಂತಶ್ಚ ಮನವೋ ವಿಬುಧೇಶ್ಚರಾಃ । 
ಸು ಮಮ ಹ್ಯೇತಾ ಭೂತಾನಾಂ ಭೂತಿಹೇತವಃ 
nu ೪೫ ॥ 
ತಪೋ ಮೇ ಹೃದಯಂ ಬ್ರಹ್ಮಂಸ್ತನುರ್ವಿದ್ಯಾ ಕ್ರಿಯಾಕ್ಕತಿಃ । 
ಅಂಗಾನಿ ಕ್ರತವೋ ಜಾತಾ ಧರ್ಮ ಆತ್ಮಾಸವಃ ಸುರಾಃ 
1 ೪೬॥ 


ಅಹಮೇವಾಸಮೇವಾಗ್ರೇ ನಾನ್ಯತ್ಕಿಂಚಾಂತರಂ ಬಹಿಃ । 
ಸಂಜ್ಞಾನಮಾತ್ರಮವ್ಯಕ್ತಂ ಪ್ರಸುಪಮಿವ ವಿಶ್ವತಃ 
11 ೪೭॥ 
ಮಯ್ಯನಂತಗುಣೇ5ನಂತೇ ಗುಣತೋ ಗುಣವಿಗ್ರಹಃ 
ಯದಾ ಶಸೀತ್ರತ ಏವಾದ್ಯಃ ಸ್ವಯಂಭೂಃ ಸಮಭೂದಜಃ 
11 ೪೮॥ 
ಸವೈಯದಾ ಮಹಾದೇವೋ ಮಮ ವೀರ್ಯೋಪಬ್ಯಂಹಿತಃ । 
ಮೇನೇ ಖಿಲಮಿವಾತ್ಮಾನಮುದ್ಯತಃ ಸರ್ಗಕರ್ಮಣಿ 
॥1೪೯॥ 


ಅಥ ಮೇ5ಭಿಹಿತೋ ದೇವಸ್ತಪೋತತಪ್ಶತ ದಾರುಣಮ್‌ । 
ನವ ವಿಶ್ವಸೃಜೋ ಯುಷ್ಮಾನ್‌ ಯೇನಾದಾವಸ್ಯಜದ್ದಿಭುಃ 
1೫೦॥ 


ಏಷಾ ಪಂಚಜನಸ್ಕಾಂಗ ದುಹಿತಾ ವೈ ಪ್ರಜಾಪತೇಃ । 
ಅಸಿಕ್ಲೀ ನಾಮ ಪತ್ನೀತ್ಚೇ ಪ್ರಜೇಶ ಪ್ರತಿಗೃಹ್ಯತಾಮ್‌ 
॥ ೫೧॥ 
ಮಿಥುನವ್ಯವಾಯಧರ್ಮಸ್ತ್ವಂ ಪ್ರಜಾಸರ್ಗಮಿಮಂ ಪುನಃ । 
ಮಿಥುನವ್ಯವಾಯಧರ್ಮಿಣ್ಯಾಂ ಭೂರಿಶೋ ಭಾವಯಿಷ್ಯಸಿ 
u ೫೨॥ 


ತ್ವತ್ತೋರಧಸ್ತಾತ್ವಜಾಃ ಸರ್ವಾ ಮಿಥುನೀಭೂಯ ಮಾಯಯಾ । 
ಮದೀಯಯಾ ಭವಿಷ್ಯಂತಿ ಹರಿಷ್ಕಂತಿ ಚ ಮೇ ಬಲಿಮ್‌ 


1 ೫೩ 1 
ಶ್ರೀಶುಕ ಉವಾಚ 
ಇತ್ಯುಕ್ತ್ವಾ ಮಿಷತಸ್ತಸ್ಯ ಭಗವಾನ್ವಿಶ್ಚಭಾವನಃ 1 
ಸ್ವಪ್ನೋಪಲಬ್ಧಾರ್ಥ ಇವ ತತ್ತ ಕೈೈವಾಂತರ್ದಧೇ ಹರಿಃ 
11೫೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಬ್ರಹ್ಮದೇವರು, ಶಂಕರನು, ನಿಮ್ಮಂತಹ ಪ್ರಜಾಪತಿಗಳು, 
ಸ್ವಾಯಂಭುವ ಮುಂತಾದ ಮನುಗಳು, ಇಂದ್ರಾದಿ ದೇವೇ 
ಶ್ವರರು - ಇವರೆಲ್ಲರೂ ನನ್ನ ವಿಭೂತಿಗಳೇ ಆಗಿವೆ ಮತ್ತು ಎಲ್ಲರೂ 
ಪ್ರಾಣಿಗಳ ಅಭಿವೃದ್ಧಿ ಮಾಡುವವರಾಗಿದ್ದಾರೆ. ॥ ೪೫॥ 
ಬ್ರಾಹ್ಮಣೋತ್ತಮನೇ | ತಪಸ್ಸು ನನ್ನ ಹೃದಯವಾಗಿದೆ. ವಿದ್ಯೆಯು 
ಶರೀರವಾಗಿದೆ. ಕರ್ಮವು ಆಕೃತಿಯಾಗಿದೆ. ಯಜ್ಞವೇ ಅಂಗಾಂಗ 
ಗಳು. ಧರ್ಮ ಮನಸ್ಸು ಮತ್ತು ದೇವತೆಗಳು ಪ್ರಾಣವಾಗಿದ್ದಾರೆ. 
॥ ೪೬ ॥ ಈ ಸೃಷ್ಟಿಯು ಇಲ್ಲದಿದ್ದಾಗ ನಿಷ್ಕ್ರಿಯ ರೂಪದಿಂದ ಕೇವಲ 
ನಾನೇ ಇದ್ದೆ ಒಳಗೆ-ಹೊರಗೆ ಎಲ್ಲಿಯೂ ಏನೂ ಇರಲಿಲ್ಲ ದ್ರಷ್ಟು 
ಇರಲೀ, ದೃಶ್ಯವಾಗಲೀ ಇರಲಿಲ್ಲ ಕೇವಲ ಜ್ಞಾನಸ್ವರೂಪನು 
ಮತ್ತು ಅವ್ಯಕ್ತನು ನಾನೊಬ್ಬನೇ ಇದ್ದೆ ಎಲ್ಲ ಕಡೆಗಳಲ್ಲಿಯೂ 
ಸುಷುಪ್ತಿಯೇ-ಸುಷುಪ್ಪಿ ಆವರಿಸಿತ್ತು ಎಂದೇ ತಿಳಿದುಕೋ.॥ ೪೭ ॥ 
ಪ್ರಿಯ ದಕ್ಕನೇ! ನಾನು ಅನಂತಗುಣಗಳ ಆಧಾರನು ಹಾಗೂ 
ಸ್ವಯಂ ಅನಂತನಾಗಿದ್ದೇನೆ. ಗುಣಮಯಿ ಮಾಯೆಯ ಕ್ಲೋಭ 
ದಿಂದ ಈ ಬ್ರಹ್ನಾಂಡ-ಶರೀರವು ಪ್ರಕಟವಾದಾಗ ಇದರಲ್ಲಿ 
ಅಯೋನಿಜ ಆದಿಪುರುಷ ಬ್ರಹ್ಮನು ಉತ್ಪನ್ನನಾದನು. ॥ ೪೮ ॥ 
ನಾನು ಅವನಲ್ಲಿ ಶಕ್ತಿ ಮತ್ತು ಚೇತನೆಯ ಸಂಚಾರ ಮಾಡಿಸಿದಾಗ 
ದೇವಶಿರೋಮಣಿ ಬ್ರಹ್ಮದೇವರು ಸೃಷ್ಟಿ ಮಾಡಲು ತೊಡಗಿದನು. 
ಆದರೆ ಅವನು ತನ್ನನ್ನು ಸೃಷ್ಟಿಕಾರ್ಯದಲ್ಲಿ ಅಸಮರ್ಥನೆಂದೇ 
ತಿಳಿದನು. ॥ ೪೯ ॥ “ಆಗ ನಾನು ಅವನಿಗೆ ತಪಸ್ತುಮಾಡುವಂತೆ 
ಅಜ್ಞಾಫಿಸಿದೆ. ಅದರಂತೆ ಅವನು ಘೋರ ತಪಸ್ಸು. ಮಾಡಿದನು 
ಮತ್ತು. ಆ ತಪಸ್ಸಿನ ಪ್ರಭಾವದಿಂದ ಮೊಟ್ಟ ಮೊದಲಿಗೆ ಒಂಭತ್ತು 
ಮಂದಿ ಪ್ರಜಾಪತಿಗಳಾದ ನಿಮ್ನನ್ನು ಸೃಷ್ಟಿಸಿದನು. ॥ ೫೦ ॥ 

ಪ್ರಿಯ ದಕ್ಷನೇ! ನೋಡು! ಇವಳು ಪಂಚಜನ ಪ್ರಜಾಪತಿಯ 
ಕನ್ಶೆಯಾದ ಅಸಿಕ್ನಿಯು. ಇವಳನ್ನು ನೀನು ಧರ್ಮಪತ್ನಿಯಾಗಿ 
ಸ್ವೀಕರಿಸು. ॥ ೫೧ ॥ ಇನ್ನು ನೀನು ಗೃಹಸ್ಥರಿಗೆ ಯೋಗ್ಯವಾದ 
ಸ್ವ್ರೀಸಹವಾಸ ಧರ್ಮವನ್ನು ಸ್ವೀಕರಿಸು. ಈ ಅಸಿಕ್ನಿಯೂ ಅದೇ 
ಧರ್ಮವನ್ನು ಸ್ವೀಕರಿಸುವಳು. ಆಗ ನೀನು ಇವಳಿಂದ ಅನೇಕ 
ಪ್ರಜೆಗಳನ್ನು ಉತ್ಪನ್ನ ಮಾಡಬಲ್ಲೆ ॥ ೫೨ ॥ ಪ್ರಜಾಪತಿಯೇ | 
ಇಂದಿನ ತನಕವಾದರೋ ಮಾನಸೀ ಸೃಷ್ಟಿಯಾಗುತ್ತಿತ್ತು. ಆದರೆ 


ಇನ್ನುನಿನ್ನ ಬಳಿಕ ಎಲ್ಲಪ್ರಜೆಯು ನನ್ನಮಾಯೆಯಿಂದ ಸ್ವೀ-ಪುರುಷ 


ಸಂಯೋಗದಿಂದಲೇ ಉತ್ಪನ್ನರಾಗಿ, ನನ್ನ ಸೇವೆಯಲ್ಲಿ ತತ್ತರರಾಗಿ 
ರುವರು. ॥ ೫೩ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ರಾಜನೇ! 
ವಿಶ್ವಕ್ಕೆಲ್ಲಾ ಜೀವನಪ್ರದನಾದ ಭಗವಾನ್‌ ಶ್ರೀಹರಿಯು ಹೀಗೆ ಹೇಳಿ 
ದಕ್ಷನ ಹಳ - ಸ್ವಪ್ನದಲ್ಲಿ ನೋಡಿದ ವಸ್ತು ಸ್ವಪ್ಪವು ಮುರಿ 
ದಾಗ ಕಣ್ಣರೆಯಾಗುವಂತೆ ಅಂತರ್ಧಾನ ಹೊಂದಿದನು. ॥ ೫೪ ॥ 


ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ ಚತುರ್ಥೋ5ಧ್ಯಾಯಃ॥ ೪ ॥ 


ರಾಕಾ ಟು 


5 ಅಧ್ಯಾಯ] 


ನಷ್ಟ ಸಂಭ 


641 


ಐದನೆಯ ಅಧ್ಯಾಯ 
ಶ್ರೀನಾರದರ ಉಪದೇಶದಂತೆ ದಕ್ಬಪುತ್ರರ ವಿರಕ್ತಿ ಹಾಗೂ ದಕ್ಷನಿಂದ ನಾರದರಿಗೆ ಶಾಪ 


ಶ್ರೀಶುಕ ಉವಾಚ 

ತಸ್ಯಾಂ ಸ ಪಾಂಚಜನ್ಯಾಂ ವೆ ವಿಷ್ಣುಮಾಯೋಪಬ್ಬಂಹಿತಃ । 
ಹರ್ಯಶ್ವಸಂಜ್ಞಾನಯುತಂ ಪುತ್ರಾನಜನಯದ್‌ ವಿಭುಃ 

H ೧॥ 
ಅಪೃಥಗ್ಗರ್ಮಶೀಲಾಸ್ಟೇ ಸರ್ಮೇ ದಾಕ್ಲಾಯಣಾ ನೃಪ । 
ಪಿತ್ರಾ ಪ್ರೋಕ್ತಾ: ಪ್ರಜಾಸರ್ಗೇ ಪ್ರತೀಚೀಂ ಪ್ರಯಯುರ್ದಿಶಮ್‌ 

॥ ೨ ॥ 
ತತ್ರ ನಾರಾಯಣಸರಸ್ಸೀರ್ಥಂ ಸಿಂಧು ಸಮುದ್ರಯೋಃ | 
ಸಂಗಮೋ ಯತ್ರ ಸುಮಹನ್ಮುನಿಸಿದ್ಧ ನಿಷೇವಿತಮ್‌ 


॥ ೩ ॥ 
ತದುಪಸ್ಪರ್ಶನಾದೇವ ವಿನಿರ್ಧೂತಮಲಾಶಯಾಃ | 
ಧರ್ಮೇ ಪಾರಮಹಂಸ್ಕೇ ಚ ಪ್ರೋತ್ಸನಮತಯೋತಪಫೃತ 

॥ ೪॥ 


ತೇಪಿರೇ ತಪ ಏವೋಗ್ರಂ ಪಿತ್ರಾದೇಶೇನ ಯಂತ್ರಿತಾಃ । 
ಪ್ರಜಾವಿವೃದ್ಧಯೇ ಯತ್ತಾನ್‌ ದೇವರ್ಷಿಸ್ತಾನ್‌ ದದರ್ಶ ಹ 

11 ೫ ॥ 
ಉವಾಚ ಚಾಥ.ಹರ್ಯಶ್ವಾ ಕಥಂ ಸಕ್ಯಥ ವೈ ಪ್ರಜಾಃ । 
ಅದೃಷ್ಟಾ ಿಧಿತಂ ಭುವೋ ಯೂಯಂ ಬಾಲಿಶಾ ಬತ ಪಾಲಕಾಃ 

॥ ೬ ॥ 


ತಥ್ಳೆಕಪುರುಷಂ ರಾಷ್ಟ್ರಂ ಬಿಲಂ ಚಾದೃಷ್ಟ ನಿರ್ಗಮಮ್‌ । 
ಬಹುರೂಪಾಂ ಸಿ ಯಂ ಚಾಪಿ ಪುಮಾಂಸಂ ಪುಂಶ್ಚಲೀಪತಿಮ್‌ 
we I 
ನದೀಮುಭಯತೋವಾಹಾಂ ಪಂಚಪಂಚಾದ್ದುತಂ ಗೃಹಮ್‌ । 
ಕೃಚಿದ್ದಂಸಂ ಚಿತ್ರಕಥಂ ಕೌರಪವ್ಯಂ ಸ್ವಯಂ ಭ್ರಮಿಮ್‌ 
11 ೮ ॥ 
ಕಥಂ ಸ್ಪಪಿತುರಾದೇಶಮವಿದ್ದಾಂಸೋ ವಿಪಶ್ಚಿತಃ I 


ಅನುರೂಪಮವಿಜ್ಞಾಯ ಅಹೋ ಸರ್ಗಂ ಕರಿಷ್ಕಥ 
॥ ೯ ॥ 


ಶ್ರೀಶುಕ ಉವಾಚ 
ತನ್ನಿಶಮ್ಯಾಥ ಹರ್ಯಶ್ವಾ ಔತೃತ್ರಿಕಮನೀಷಯಾ । 


ವಾಚಃಕೂಟಂ ತು ದೇವರ್ಷೇಃ ಸ್ವಯಂ ವಿಮಮೃಶುರ್ಧಿಯಾ 
1 ೧೦ 1 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ಭಗವಂತನ ಅದ್ಭುತ ಶಕ್ಕಿಸಂಚಾರದಿಂದ ದಕ್ಷಪ್ರಜಾಪತಿಯು 
ಪರಮ ಸಮರ್ಥನಾದನು. ಅವನು ಪಂಚಜನಿಯ ಪುತ್ರಿಯಾದ 
ಅಸಿಕ್ನೀದೇವಿಯಲ್ಲಿ ಹರ್ಯಶ್ವರೆಂಬ ಹತ್ತುಸಾವಿರ ಪುತ್ರರನ್ನು 
ಪಡೆದನು. ॥ ೧॥ ರಾಜನೇ! ದಕ್ಷನಂದನರೆಲ್ಲರೂ ಒಂದೇ 
ಸ್ವಭಾವ ಧರ್ಮ, ಆಚರಣೆಗಳುಳ್ಳವರಾಗಿದ್ದರು. ದಕ್ಷನು ಅವರಿಗೆ 
"ಸಂತಾನವನ್ನು ಉಂಟುಮಾಡಿರಿ' ಎಂಬ ಅಪ್ಪಣೆಯನ್ನು ಕೊಟ್ಟಾಗ 
ಅವರೆಲ್ಲರೂ ತಪಸ್ಸಿಗಾಗಿ ಪಶ್ಚಿಮದಿಕ್ಕಿನತ್ತ ನಡೆದರು. ॥ ೨ ॥ 
ಪಶ್ಚಿಮದಿಕ್ಕಿನಲ್ಲಿ ಸಿಂಧುನದಿ ಮತ್ತು ಸಮುದ್ರಗಳ ಸಂಗಮ ಸ್ಥಾನ 
ದಲ್ಲಿ ನಾರಾಯಣಸರೋವರವೆಂಬ ದೊಡ್ಡ ತೀರ್ಥವಿದೆ. ದೊಡ್ಡ- 
ದೊಡ್ಡ ಮುನಿಗಳೂ, ಸಿದ್ಧರೂ ಅಲ್ಲಿ ವಾಸಿಸುತ್ತಾರೆ. ॥ ೩ ॥ ಹರ್ಯ 
ಶ್ವರು ಆ ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡುತ್ತಲೇ ಅವರ 
ಅಂತಣರಣಗಳು ಶುದ್ಧವಾದುವು. ಅವರ ಬುದ್ಧಿಯು ಭಾಗವತ 
ಧರ್ಮದಲ್ಲಿ ತೊಡಗಿತು. ಆದರೂ ತಂದೆಯ ಆಜ್ಞೆಗೆ ಒಳಪಟ್ಟಿದ್ದ 
ರಿಂದ ಅವರು ಉಗ್ರವಾದ ತಪಸ್ಸು ಮಾಡುತ್ತಿದ್ದರು. ಹೀಗೆ 
ಭಾಗವತಧರ್ಮದಲ್ಲಿ ಅಭಿರುಚಿ ಹೊಂದಿದ್ದರೂ ಇವರು ಪ್ರಜಾ 
ವೃದ್ಧಿಗಾಗಿಯೇ ತತ್ನರರಾಗಿರುವುದು ಕಂಡು ದೇವಯಷಿಗಳಾದ 
ಶ್ರೀನಾರದರು ಅವರ ಬಳಿಗೆ ಬಂದು ಹೀಗೆ ಉಪದೇಶಿಸಿದರು - 
ಎಲೈ ಹರ್ಯಶ್ವರೇ | ನೀವು ಪ್ರಜಾಪತಿಗಳಾಗಿದ್ದರೂ ನಿಜವಾಗಿ 
ಮೂರ್ಪರೇ ಆಗಿದ್ದೀರಲ್ಲ 1 ಭೂಮಿಯ ಕೊನೆಯನ್ನೇ ಕಾಣದಿ 
ರುವ ನೀವು ಸೃಷ್ಟಿಯನ್ನು ಹೇಗೆ ಮಾಡುವಿರಿ? ಹೇಳಿ. ತುಂಬಾ 
ಆಶ್ಚರ್ಯವಾಗಿದೆ. ॥ ೪-೬ ॥ ಒಬ್ಬನೇ ಇರುವ ದೇಶವೊಂದುಂಟು. 
ಅದರಿಂದ ಹೊರಕ್ಕೆ ಬರಲು ಮಾರ್ಗವೇ ಇಲ್ಲದಿರುವ ಬಿಲ 
ವೊಂದುಂಟು. ಅಲ್ಲಿ ಬಹುರೂಪಗಳುಳ್ಳ ಒಬ್ಬ ಸ್ತ್ರೀಯೂ ಇದ್ದಾಳೆ. 
ಆ ವ್ಯಭಿಚಾರಿಣಿಯಾದ ಹೆಂಗಸಿಗೆ ಪತಿಯಾಗಿರುವ ಪುರುಷನೊಬ್ಬ 
ನಿರುವನು. ಹಿಂದೆ-ಮುಂದೆ ಎರಡೂ ಕಡೆ ಹರಿಯುವಂತಹ 
ಒಂದು ನದಿಯಿದೆ. ಇಪ್ಪತ್ತೈದು ಪದಾರ್ಥಗಳಿಂದ ನಿರ್ಮಿತವಾದ 
ಒಂದು ವಿಚಿತ್ರವಾದ ಮನೆಯುಂಟು. ಅತಿ ವಿಚಿತ್ರವಾದ ಕಥೆ 
ಯುಳ್ಳ ಒಂದು ಹಂಸವೂ ಇದೆ. ಕತ್ತಿ ಮತ್ತು ವಜ್ರ ಇವುಗಳಿಂದ 
ಮಾಡಲ್ಪಟ್ಟ ತನ್ನಿಂದ-ತಾನೇ ತಿರುಗುತ್ತಿರುವ ಒಂದು ಚಕ್ರವಿದೆ. 
ಮೂರ್ಯರಾದ ಹರ್ಯಶ್ವರರೇ! ಸರ್ವಜ್ಞನಾದ ನಿಮ್ಮ ತಂದೆಯ 
ಉಚಿತವಾದ ಆದೇಶವನ್ನು ತಿಳಿದು ಕೊಳ್ಳುವತನಕ, ಮೇಲೆ ಹೇಳಿದ 
ವಸ್ತುಗಳನ್ನು ನೋಡುವವರೆಗೂ ಅವನ ಆಜ್ಞೆಯಂತೆ ಸೃಷ್ಟಿಯನ್ನು 
ಹೇಗೆ ಮಾಡಬಲ್ಲಿರಿ? 1೭-೯ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರಿಕ್ಷಿತನೇ! 
ಹರ್ಯಶ್ವರು ಹುಟ್ಟನಿಂದಲೇ ಬುದ್ದಿವಂತರಾಗಿದ್ದರು. ಅವರು 
ದೇವಖಷಿ ನಾರದರ ಈ ಒಗಟಿನಂಚರುವ ಮಾತನ್ನು ಕೇಳಿ, 
ತಾವು ತಮ್ಮ ಬುದ್ಧಿಯಿಂದ ವಿಚಾರಮಾಡತೊಡಗಿದರು -॥ ೧೦॥ 


642 


ಭೂಃ ಕ್ಷೇತ್ರಂ ಜೀವಸಂಜ್ಞಂ ಯದನಾದಿ ನಿಜಬಂಧನಮ್‌ । 
ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಮಸತ್ಕರ್ಮಭಿರ್ಭವೇತ್‌ 
॥ ೧೧॥ 


ಏಕ ಏವೇಶ್ವರಸ್ತುರ್ಬೋ ಭಗವಾನ್‌ ಸ್ವಾಶ್ರಯಃ ಪರಃ । 
ತಮದೃಷ್ಟಾಭವಂ ಪುಂಸಃ ಕಿಮಸತ್ಕರ್ಮಭಿರ್ಭವೇತ್‌ 
॥ ೧೨ ॥ 


ಪುಮಾನ್ಸೈವೈತಿ ಯದ್ಧತ್ವಾ ಬಿಲಸ್ಪರ್ಗಂ ಗತೋ ಯಥಾ । 
ಪ್ರತ್ಯಗ್ನಾಮಾವಿದ ಇಹ ಕಿಮಸತ್ಕರ್ಮಭಿರ್ಭವೇತ್‌ 
I ೧೩॥ 


ನಾನಾರೂಪಾಠ5ತ್ಯರೋ ಬುದ್ಧಿ ಸ್ವ ರಿಣೀವ ಗುಣಾನ್ಸಿಕಾ I 
ತನ್ನಿಷ್ಠಾಮಗತಸ್ಕೇಹ ಕಿಮಸತ್ಕರ್ಮಭಿರ್ಭವೇತ್‌ 
1 ೧೪॥ 


ತತ್ತಂಗಭ್ರಂಶಿತೈಶ್ವರ್ಯಂ ಸಂಸರಂತಂ ಕುಭಾರ್ಯವತ್‌ ಟ 
ತದ್ಗತೀರಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್‌ 
11 ೧೫ ॥ 


ಸೃಷ್ಟೃಪ್ಯಯಕರೀಂ ಮಾಯಾಂ ವೇಲಾಕೂಲಾಂತವೇಗಿತಾಮ್‌ । 
ಮತ್ತಸ್ಯ ತಾಮವಿಜ್ಞಸ್ಥ ಕಿಮಸತ್ಕರ್ಮಭಿರ್ಭವೇತ್‌ 
I ೧೬ ॥| 


ಪಂಚವಿಂಶತಿತತ್ತಾ ನಾಂ ಪುರುಹೋತದ್ದುತದರ್ಪಣಮ್‌ । 
ಅಧ್ಯಾತ್ಮಮಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್‌ 
॥1 ೧೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


"ದೇವರ್ಷಿಗಳಾದ ನಾರದರ ಮಾತು ನಿಜವೇ ಆಗಿದೆ. ಇವರು 
ಹೇಳಿರುವ ಭೂಮಿಯೆಂಬುದು ಆತ್ಮನಿಗೆ ಅನಾದಿಕಾಲದಿಂದ 
ಬಂಧನವಾಗಿರುವ ಲಿಂಗಶರೀರವಾಗಿದೆ. ಇದು ನಾಶಹೊಂದುವು 
ದನ್ನು ನೋಡದೆ ಮೋಕ್ಟಕ್ವೆ ಉಪಯೋಗವಲ್ಲದ ಕರ್ಮಗಳಿಂದ 
ಏನು ಲಾಭವಿದೆ? ॥ ೧೧॥ ನಿಜವಾಗಿ ಈಶ್ವರನು ಒಬ್ಬನೇ 
ಆಗಿದ್ದು ಅವನು ಜಾಗ್ರತ್‌, ಸ್ವಪ್ಪ-ಸುಷುಪ್ತಿಗಳೆಂಬ ಮೂರು 
ಅವಸ್ಥೆಗಳಿಂದ ಮತ್ತು ಅವುಗಳ ಅಭಿಮಾನೀ ದೇವತೆಗಳಿಂದ ಬೇರೆ 
ಯಾಗಿ ಅವುಗಳಿಗೆ ಸಾಕ್ಷಿ ತುರೀಯನಾಗಿದ್ದಾನೆ. ಎಲ್ಲದರ 
ಆಶ್ರಯನು ಅವನೇ ಆಗಿದ್ದು ಅವನಿಗೆ ಯಾವ ಆಶ್ರಯವೂ ಇಲ್ಲ 
ಅವನೇ ಭಗವಂತನಾಗಿದ್ದಾನೆ. ಪ್ರಕೃತಿಯೇ ಮುಂತಾದವುಗಳಿಂದ 
ಅತೀತನಾದ ಆ ನಿತ್ಯಮುಕ್ತ ಪರಮಾತ್ಮನನ್ನು ನೋಡದೆ, ಆ 
ಭಗವಂತನಿಗೆ ಕರ್ಮಗಳನ್ನು ಅರ್ಪಿಸದೇ ಜೀವನಿಗೆ ಯಾವ 
ಲಾಭವಿದೆ ? ॥ ೧೨ ॥ ಬಿಲರೂಪವಾದ ಪಾತಾಳದಲ್ಲಿ ಹೊಕ್ಕ 
ಮನುಷ್ಯನು ಅಲ್ಲಿಂದ ಮರಳಲಾರನೋ, ಹಾಗೆಯೇ ಜೀವನು- 
ಸ್ವಯಂ ಅಂತರ್ಜ್ಯೋತಿ ಸ್ವರೂಪವನ್ನು ಪಡೆದುಕೊಂಡು ಮತ್ತೆ 
ಸಂಸಾರಕ್ಕೆ ಮರಳಲಾರನೋ, ಅಂತಹ ಪರಮಾತ್ಮನನ್ನು ತಿಳಿಯದೆ 
ನಾಶವುಳ್ಳ ಸ್ವರ್ಗಾದಿ ಫಲಗಳನ್ನೀಯುವ ಕರ್ಮಗಳನ್ನು ಮಾಡು 
ವುದರಿಂದ ಏನು ಲಾಭವಿದೆ 9 ॥ ೧೩ ॥ ಬಹು ರೂಪವುಳ್ಳ, ಸತ್ವ, 
ರಜ ಮೊದಲಾದ ಗುಣಗಳನ್ನು ಧರಿಸಿದ ಬುದ್ಧಿಯೇ ವ್ಯಭಿಚಾರಿಣಿ 
ಸ್ವ್ರೀಯಂತೇ ಇದೆ. ಈ ಜೀವನದಲ್ಲಿ ಇದರ ಅಂತ್ಯವನ್ನು ತಿಳಿಯದೆ, 
ವಿವೇಕವನ್ನು ಪಡೆಯದೆ, ಅಶಾಂತಿಯನ್ನು ಹೆಚ್ಚೆಚ್ಚು ಬೆಳೆಸುವ 
ಕರ್ಮಗಳನ್ನು ಮಾಡುವುದರಿಂದ ಪ್ರಯೋಜನವೇನಿದೆ ? ॥ ೧೪ ॥ 
ಈ ಬುದ್ಧಿಯೇ ಕುಲಟೆಯಾದ ಹೆಂಗಸಿನಂತೆ ಇದೆ. ಇವಳ 
ಸಂಗದಿಂದ ಜೀವರೂಪವಾದ ಪುರುಷನ ಐಶ್ವರ್ಯನಾಶವಾಗಿ 
ಹೋಗಿದೆ ಅಂದರೆ ತನ್ನ ಸ್ವರೂಪದಿಂದ ವಿಮುಖನಾದನು. ಇವಳ 
ಹಿಂದೆ-ಹಿಂದೆಯೇ ಕುಲಟೆಸ್ಟೀಯ ಪತಿಯಂತೆ ಎಲ್ಲೆಲ್ಲಿ ಅಲೆಯು 
ತ್ರಿರುವನೋ ತಿಳಿಯದು. ಇವಳ ಬೇರೆ-ಬೇರೆ ಗತಿಗಳನ್ನು ತಂತ್ರ 
ಗಳನ್ನು ತಿಳಿಯದೆಯೇ ವಿವೇಕರಹಿತವಾದ ಕರ್ಮಗಳಿಂದ ಯಾವ 
ಸಿದ್ಧಿ ದೊರೆಯಬಲ್ಲದು ? ॥ ೧೫ ॥ ಹಿಂದೆ-ಮುಂದೆ ಹರಿಯು 
ತ್ತಿರುವ ನದಿಯೇ ಮಾಯೆಯಾಗಿದೆ. ಇದು ಸೃಷ್ಟಿ ಮತ್ತು ಪ್ರಳಯ 
ಎರಡನ್ನೂ ಮಾಡುತ್ತದೆ. ಇದರಿಂದ ಪಾರಾಗಲು ಜನರು ತಪಸ್ಸು 
ವಿದ್ಯೆ ಮುಂತಾದ ದಡಗಳನ್ನು ಆಶ್ರಯಿಸತೊಡಗಿದಾಗ, ಅವರನ್ನು 
ತಡೆಯಲು ಕ್ರೋಧ, ಅಹಂಕಾರ ಮುಂತಾದ ರೂಪಗಳಿಂದ 
ಅದು ಇನ್ನೂ ವೇಗವಾಗಿ ಹರಿಯತೊಡಗುತ್ತದೆ. ಆ ಮಾಯೆಯ 
ವೇಗದಿಂದ ವಿವಶನಾದ ಅಜ್ಞಾನಿಯಾದ ಜೀವಿಯು ಮಾಯಿಕ 
ಕರ್ಮಗಳಿಂದ ಏನು ಲಾಭ ಗಳಿಸಬಲ್ಲನು 9? ॥೧೬ ॥ ಈ ಶರೀರವು 
ಇಪ್ಪತ್ತೈದು ತತ್ತ್ವಗಳ ಒಂದು ಅದ್ಭುತಮನೆಯಾಗಿದೆ. ಪುರುಷನೇ 
ಅದರ ಆಶ್ಚರ್ಯಮಯ ಆಶ್ರಯನಾಗಿದ್ದಾನೆ. ಅವನೇ ಕಾರ್ಯ- 
ಕಾರಣಾತ್ಮಕ ಸಮಸ್ತ ಜಗತ್ತಿನ ಅಧಿಷ್ಠಾನನಾಗಿದ್ದಾನೆ. ಇದನ್ನು ಅರಿ 
ಯದೆ ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯದೆ ಮಿಥ್ಯಾ ಸ್ವತಂತ್ರತೆ 
ಯಿಂದ ಮಾಡಲಾಗುವ ಕರ್ಮಗಳು ವ್ಯರ್ಥವೇ ಆಗಿದೆ. ॥ ೧೭ ॥ 


ಸನ್ನ ಸುಧ 


643 


5 ಅಧ್ಯಾಯ] 
ಐಶ್ವರಂ ಶಾಸ್ತ್ರಮುತ್ಸೃಜ್ಯ ಬಂಧಮೋಕ್ಟಾನುದರ್ಶನಮ್‌ । 
ವಿವಿಕ್ಷಪದಮಜ್ಞಾಯ ಕಿಮಸತ್ಕರ್ಮಭಿರ್ಭವೇತ್‌ 
u ೧೮ ॥ 


ಕಾಲಚಕ್ರಂ ಭ್ರಮಿಸ್ತೀಕ್ಷಂ ಸರ್ವಂ ನಿಷ್ಕರ್ಷಯಜ್ಜಗತ್‌ । 
ಸ್ವತಂತ್ರಮಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್‌ 
1೧೯॥ 


ಶಾಸ್ತ್ರ ಪಿಶುರಾದೇಶಂ ಯೋ ನ ವೇದ ನಿವರ್ತಕಮ್‌ । 
ಕಥಂ ತದನುರೂಪಾಯ ಗುಣವಿಶ್ರಂಭ್ಯುಪಕ್ರಮೇತ್‌ 
॥| ೨೦॥ 


ಇತಿ ವ್ಯವಸಿತಾ ರಾಜನ್‌ ಹರ್ಯಶ್ವಾ ಏಕಚೇತಸಃ 1 
ಪ್ರಯಯುಸ್ತಂ ಪರಿಕ್ರಮ್ಯ ಪಂಥಾನಮನಿವರ್ತನಮ್‌ 


I ೨೧॥ 
ಸ್ವರಬ್ರಹ್ಮಣಿ ನಿರ್ಭಾತಹೃಷೀಕೇಶಪದಾಂಬುಜೇ । 
ಅಖಂಡಂ ಚಿತ್ತಮಾವೇಶ್ಯ ಲೋಕಾನನುಚರನ್ನುನಿಃ 

॥| ೨೨॥ 


ನಾಶಂ ನಿಶಮ್ಯ ಪುತ್ರಾಣಾಂ ನಾರದಾಚ್ಛೀಲಶಾಲಿನಾಮ್‌ । 
ಅನ್ಪತಪ್ಯತ ಕಃ ಶೋಚನ್‌ ಸುಪ್ರಜಸ್ತ್ವಂ ಶುಚಾಂ ಪದಮ್‌ 
॥1 ೨೩ ॥ 


ಸ ಭೂಯಃ ಪಾಂಚಜನ್ಯಾಯಾಮಜೇನ ಪರಿಸಾಂತ್ಲಿತಃ 


ಪುತ್ರಾನಜನಯದ್ದಕ್ಷ; ಶಬಲಾಶ್ವಾನಹಸ್ರಶಃ 
11 ೨೪ I 


ತೇಠಪಿ ಪಿತ್ರಾ ಸಮಾದಿಷ್ಟಾ ಪ್ರಜಾಸರ್ಗೇ ದೃತವ್ರತಾಃ । 


ನಾರಾಯಣಸರೋ ಜಗ್ಗುರ್ಯತ್ರ ಸಿದ್ಧಾ ಸ್ವಪೂರ್ವಜಾಃ 
॥ ೨೫ ॥ 


ತದುಪಸರ್ಶನಾದೇವ ವಿನಿರ್ಧೂತಮಲಾಶಯಾಃ 1 


ಜಪಂತೋ ಬ್ರಹ್ಮ ಪರಮಂ ತೇಪಸ್ತೇರತ್ರ ಮಹತ್ತಪಃ 
೬ ॥ 


ಭಗವಂತನ ಸ್ವರೂಪವನ್ನು ಬೋಧಿಸುವ ಶಾಸ್ತ್ರವೇ ಹಂಸದಂತೆ 
ನೀರ-ಕ್ಷೀರ ವಿವೇಕವಾಗಿದೆ. ಅದು ಬಂಧ-ಮೋಕ್ಟ ಚೇತನ-ಜಡ 
ಇವುಗಳನ್ನು ಬೇರೆ-ಬೇರೆಯಾಗಿಸಿ ತೋರಿಸುತ್ತದೆ. ಇಂತಹ 
ಅಧ್ಯಾತ್ಸಶಾಸ್ಪಸ್ತರೂಪವಾದ ಹಂಸನ ಆಶ್ರಯವನ್ನು ಬಿಟ್ಟು, 
ಅದನ್ನು ಅರಿಯದೆ ಬಹಿರ್ಮುಖಗೊಳಿಸುವ ಕರ್ಮಗಳಿಂದ ಏನು 
ಲಾಭವಿದೆ ? ॥ ೧೮ ॥ ಈ ಕಾಲವೇ ಒಂದು ಚಕ್ರವಾಗಿದೆ. ಇದು 
ನಿರಂತರ ತಿರುಗುತ್ತಾ ಇರುತ್ತದೆ. ಚೂರಿ ಮತ್ತು ವಜ್ರದಂತೆ 
ತೀಕ್ಷ್ಣವಾದ ಅಲಗುಗಳುಳ್ಳ ಈ ಚಕ್ರವು ಇಡೀ ಜಗತ್ತನ್ನು ತನ್ನ 
ಕಡೆಗೆ ಸೆಳೆಯುತ್ತಿದೆ. ಯಾರಿಂದಲೂ ತಡೆಯಲಾಗದ ಸ್ವತಂತ್ರ 
ವಾಗಿ ಸುತ್ತುತ್ತಿರುವ ಚಕ್ರವಿದು. ಇದನ್ನರಿಯದೆ ಕರ್ಮಗಳ ಫಲ 
ವನ್ನು ನಿತ್ಯವೆಂದು ತಿಳಿದ ಜನರು ಸಕಾಮಭಾವದಿಂದ ಅವನ್ನು ಅನು 
ಷ್ಠುನ ಮಾಡುತ್ತಾರೆ. ಅವರಿಗೆ ಆ ಅನಿತ್ಯ ಕರ್ಮಗಳಿಂದ ಏನು 
ಲಾಭವಾದೀತು 9 ॥ ೧೯ ॥ ಶಾಸ್ತ್ರವೇ ತಂದೆಯಾಗಿದೆ. ಏಕೆಂದರೆ 
ಎರಡನೆಯ ಜನ್ಮವು ಶಾಸ್ಥದ ಮೂಲಕವೇ ಆಗುತ್ತದೆ ಮತ್ತು ಅದರ 
ಉಪದೇಶವು ಕರ್ಮಗಳಲ್ಲಿ ತೊಡಗಿಸುವುದಲ್ಲ, ಬದಲಿಗೆ ಅದ 
ರಿಂದ ನಿವೃತ್ತವಾಗಿಸುವುದಾಗಿದೆ. ಇದನ್ನು ತಿಳಿಯದವನು ಗುಣ 
ಮಯ ಶಬ್ದಾದಿ ವಿಷಯಗಳಲ್ಲಿ ವಿಶ್ವಾಸವಿರಿಸುತ್ತಾನೆ. ಇಂತಹವನು 
ಕರ್ಮಗಳಿಂದ ನಿವೃತ್ತಿ ಹೊಂದಬೇಕೆಂಬ ಆಜ್ಞೆಯನ್ನು ಹೇಗೆ ತಾನೇ 
ಪಾಲಿಸಬಲ್ಲನು ? ॥ ೨೦ ॥ ಪರೀಕ್ಷಿದ್ರಾಜನೇ! ಹರ್ಯಶ್ವರು 
ಒಮ್ಮತದಿಂದ ಹೀಗೆ ನಿಶ್ಚಯಿಸಿಕೊಂಡು, ನಾರದರಿಗೆ ಪ್ರದಕ್ಷಿಣೆ 
ಬಂದು, ಎಲ್ಲಿಗೆ ಪ್ರಯಾಣಮಾಡಿದರೆ ಮರಳಿ ಸಂಸಾರಕ್ಕೆ ಬರ 
ಬೇಕಾಗಿಲ್ಲವೋ, ಆ ಮೋಕ್ಕಮಾರ್ಗದ ಪಥಿಕರಾಗಿಬೆಟ್ಟರು. 
॥ ೨೧ ॥ ಅನಂತರ ದೇವರ್ಷಿ ನಾರದರು ಸಂಗೀತಲಹರಿಯ ಸ್ವರ 
ಬ್ರಹ್ಮದಲ್ಲಿ ಅಭಿವ್ಯಕ್ತವಾಗುವ ಭಗವಾನ್‌ ಶ್ರೀಕೃಷ್ಣನ ಚರಣಕಮಲ 
ಗಳಲ್ಲಿ ತಮ್ಮ ಚಿತ್ತವನ್ನು ಅಖಂಡರೂಪದಿಂದ ನೆಲೆಗೊಳಿಸಿ 
ಲೋಕ-ಲೋಕಾಂತರಗಳಲ್ಲಿ ಸಂಚರಿಸತೊಡಗಿದರು. ॥ ೨೨ ॥ 
ಮಹಾರಾಜನೇ! ತನ್ನ ಶೀಲಸಂಪನ್ನರಾದ ಪುತ್ರರು ನಾರದರ 
ಉಪದೇಶದಿಂದ ಕರ್ತವ್ಯಚ್ಛುತರಾಗಿದ್ದಾರೆ ಎಂಬುದನ್ನು ದಕ್ಷಪ್ರಜಾ 
ಪತಿಯು ತಿಳಿದಾಗ, ಅವನಿಗೆ ಶೋಕದಿಂದ ವ್ಯಾಕುಲನಾಗಿ ಭಾರೀ 
ಪಶ್ಚಾತ್ತಾಪವುಂಟಾಯಿತು. ಒಳ್ಳೆಯ ಸಂತಾನವನ್ನು ಪಡೆಯುವುದೂ 
ಒಂದು ದೃಷ್ಟಿಯಿಂದ ದುಟುಕ್ಕೆ ಕಾರಣವಾಗಿದೆ. ॥ ೨೩॥ ಆಗ 
ಬ್ರಹ್ಮದೇ ವರು. ದಕ್ಷನನ್ನು ಸಮಾಧಾನ ಪಡಿಸಿದಾಗ ಅವನು ಪಂಚ 
ಜನೀಪುತ್ರಿಯಾದ ಅಸಿಕ್ಕಿಯಿಂದ ಮತ್ತೆ ಸಾವಿರಾರು ಪುತ್ರರನ್ನು 
ಪಡೆದನು. ಅವರ ಹೆಸರು ಶಬಲಾಶ್ವ ರೌಡಿತ್ತು. ॥ ೨೪ ॥ ಅವರೂ 
ಕೂಡ ತಮ್ಮತಂದೆಯಾದ ದಕ್ಷಪ್ರಜಾಪತಿ ತಿಯ ಆಜ್ಞೆಯನ್ನು ಪಡೆದು 
ಪ್ರಜಾಸೃಷ್ಟಿಯ ಉದ್ದೇಶದಿಂದ ತಪಸಿಗಾಗಿ ಹಿರಿಯಣ್ಣಂದಿರು ಸಿದ್ಧಿ 
ಯನು ಪಡೆದ ಅದೇ ನಾರಾಯಣ ಸರೋವರಕ್ಕೆ "ಹೋದರು. 
॥ ೨೫. ಶಬಲಾಶ್ವರೂ ಅಲ್ಲಿಗೆ ಹೋಗಿ ಆ ಸರೋವರದಲ್ಲಿ ಸ್ಥಾನ 
ais ಸ್ಥಾನಮಾತ್ರದಿಂದಲೇ ಅವರ ಅಂತಃಕರಣದ ಎಲ್ಲ 
€ಷಗಳು ತೊಳೆದುಹೋದುವು. ಈಗ ಅವರು ಪರಬ್ರಹ್ಮ 
| ಪ್ರಣವವನ್ನು ಜಪಿಸುತ್ತಾ ಮಹಾ ತಪಸ್ಸಿಗೆ ತೊಡ 


ಗಿದರು. ॥೨೬॥ 


644 

ಅಬ್ಬಕ್ತಾ ಕತಿಚಿನ್ಸಾಸಾನೃತಿಚಿದ್ದಾಯುಭೋಜನಾಃ | 

ಆರಾಧಯನ್ನಂತ್ರಮಿಮಮಭ್ಯಸ್ಯಂತ ಇಡಸ್ಪತಿಮ್‌ 
14೨೭ ॥ 


ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೇ I 
ವಿಶುದ್ಧಸತ್ತ ಎಾಷ್ಠಾ ಯ ಮಹಾಹಂಸಾಯ ಧೀಮಹಿ 
u ೨೮ ॥ 


ಇತಿ ತಾನಪಿ ರಾಜೇಂದ್ರ ಪ್ರತಿಸರ್ಗಧಿಯೋ ಮುನಿಃ 
ಉಪೇತ್ಯ ನಾರದಃ ಪ್ರಾಹ ವಾಚಸಣೂಟಾನಿ ಪೂರ್ವವತ್‌ 
॥ ೨೯॥ 


ದಾಕ್ಲಾಯಣಾಃ ಸಂಶೃಣುತ ಗದತೋ ನಿಗಮಂ ಮಮ । 
ಅನ್ವಿಚ್ಛತಾನುಪದವೀಂ ಭ್ರಾತೃಣಾಂ ಭ್ರಾತೃವತ್ನಲಾಃ 
॥೩೦॥ 


ಭ್ರಾತ್ಮಣಾಂ ಪ್ರಾಯಣಂ ಭ್ರಾತಾ ಯೋನುತಿಷ್ಠತಿ ಧರ್ಮವಿತ್‌ | 
ಸ ಪುಣ್ಯಬಂಧುಃ ಪುರುಷೋ ಮರುದ್ವಿ[ ಸಹ ಮೋದತೇ 
॥೩೧॥ 


ಏತಾವದುಕ್ತ್ವಾ ಪ್ರಯಯೌ ನಾರದೋ5ಮೋಘದರ್ಶನಃ । 
ತೇಠಪಿ ಚಾನ್ನಗಮನ್ಸಾರ್ಗಂ ಭ್ರಾತ್ಮಣಾಮೇವ ಮಾರಿಷ 
॥1 ೩೨ ॥ 


ಸಧ್ರೀಚೀನಂ ಪ್ರತೀಚೀನಂ ಪರಸ್ಕಾನುಪಥಂ ಗತಾಃ 1 
ನಾದ್ಯಾಪಿ ತೇ ನಿವರ್ತಂತೇ ಪಶ್ಚಿಮಾ ಯಾಮಿನೀರಿವ 
1೩೩ 1 


ಏತಸ್ಥಿನ್ಯಾಲ ಉತ್ಪಾತಾನ್‌ ಬಹೂನ್ಸಶ್ಯನ್‌ ಪ್ರಜಾಪತಿಃ । 
ಪೂರ್ವವನ್ನಾರದಕೃತಂ ಪುತ್ರನಾಶಮುಪಾಶೃಣೋತ್‌ 
11೩೪ ॥ 


ಚುಕ್ರೋಧ ನಾರದಾಯಾಸೌ ಪುತ್ರಶೋಕವಿಮೂರ್ಚ್ಚಿತಃ । 
ದೇವರ್ಷಿಮುಪಲಭ್ಯಾಹ ರೋಷಾದ್ದಿಸ್ಸುರಿತಾಧರ:ಃ 


1 ೩೫ ॥|: 


ದಕ್ಷ ಉವಾಚ 


ಅಹೋ ಅಸಾಧೋ ಸಾಧೂನಾಂ ಸಾಧುಲಿಂಗೇನ ನಸ್ತಯಾ । 
ಅಸಾಧ್ಗಕಾರ್ಯರ್ಭಕಾಣಾಂ ಭಿಕ್ಟೋರ್ಮಾರ್ಗ: ಪ್ರದರ್ಶಿತಃ 
॥ ೩೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಕೆಲವು ತಿಂಗಳವರೆಗೆ ಕೇವಲ ನೀರನ್ನು ಕುಡಿಯುತ್ತಾ , ಮತ್ತೆ 
ಕೆಲವು ತಿಂಗಳವರೆಗೆ ಕೇವಲ ಗಾಳಿಯನ್ನೇ ಸೇವಿಸುತ್ತಾ ಅವರು - 
'“ವಿಶುದ್ಧವಾದ ಚಿತ್ತದಲ್ಲಿ ನಿವಾಸ ಮಾಡುವವನೂ, ಸರ್ವಾಂತ 
ರ್ಯಾಮಿಯೂ, ಸರ್ವವ್ಯಾಪಕನೂ, ಪರಮ ಹಂಸಸ್ವರೂಪಿಯೂ, 


.ಓಂಕಾರಸ್ವರೂಪನೂ ಆಗಿರುವ ಪರಮ ಪುರುಷನಾದ ನಾರಾಯಣ 


ನನ್ನು ನಾವು ನಮಸ್ಕಾರ ಸಹಿತವಾಗಿ ಧ್ಯಾನಮಾಡುವೆವು'' ಎಂಬ 
ಮಂತ್ರವನ್ನು ಜಪಿಸುತ್ತಾ ಮಂತ್ರಾಧಿಪತಿ ಭಗವಂತನನ್ನು ಆರಾಧಿ 
ಸಿದರು. ॥ ೨೭-೨೮ ॥ ಪರೀಕ್ಷಿತನೇ! ಹೀಗೆ ದಕ್ಕಪುತ್ರರಾದ 
ಶಬಲಾಶ್ವರು ತಪಸ್ಸಿನಲ್ಲಿ ಮಗ್ಗರಾಗಿದ್ದಾಗ ದೇವರ್ಷಿ ನಾರದರು 
ಅವರ ಬಳಿಗೂ ಬಂದು ಹಿಂದಿನಂತೆಯೇ ಒಗಟಿನಂತಿರುವ 
ಮಾತುಗಳನ್ನು ಹೇಳಿದರು. ॥ ೨೯ ॥ ಎಲೈ ದಕ್ಷಪ್ರಜಾಪತಿಯ 
ಪುತ್ರರೇ | ನನ್ನ ಉಪದೇಶವನ್ನು ಕೇಳಿರಿ. ನಿಮಗೆ ನಿಮ್ಮ ಅಣ್ಣಂದಿರ 
ಮೇಲೆ ತುಂಬಾ ಪ್ರೀತಿ ಇದೆ. ಆದುದರಿಂದ ಅವರ ಮಾರ್ಗವನ್ನೇ 
ಅನುಸರಿಸಿರಿ. ॥ ೩೦ ॥ ತಮ್ಮ ಅಣ್ಣಂದಿರ ಶ್ರೇಷ್ಠಮಾರ್ಗವನ್ನು 
ಅನುಸರಿಸುವವರೇ ನಿಜವಾದ ಒಡಹುಟ್ಟಿದವರು. ಅಂತಹ ಪುಣ್ಯ 
ಶಾಲಿಗಳು ಪರಲೋಕದಲ್ಲಿ ಮರುದ್ಗಣರೊಂದಿಗೆ ಆನಂದವನ್ನು 
ಅನುಭವಿಸುವರು. ॥ ೩೧ ॥ ಮಹಾರಾಜನೇ ! ಶಬಲಾಶ್ವರಿಗೆ ಹೀಗೆ 
ಉಪದೇಶಮಾಡಿ ನಾರದ ಮಹರ್ಷಿಗಳು ಅಲ್ಲಿಂದ ಹೊರಟು 
ಹೋದರು. ಅವರೂ ಕೂಡ ತಮ್ಮ ಅಣ್ಣಂದಿರ ದಾರಿಯನ್ನೇ 
ಹಿಡಿದರು. ಏಕೆಂದರೆ, ನಾರದರ ದರ್ಶನವು ಎಂದಿಗೂ ವ್ಯರ್ಥವಾಗು 
ವುದಿಲ್ಲ ॥ ೩೨ 1! ಅವರು ಅಂತರ್ಮುಖೀ ವೃತ್ತಿಯಿಂದ ದೊರೆಯ 
ಬಹುದಾದ ಅತ್ಯಂತ ಸುಂದರ ಹಾಗೂ ಭಗವತ್ಪಾಜ್ನಗೆ ಅನುಕೂಲ 
ವಾದ ಆ ಮಾರ್ಗದ ಪಥಿಕರಾದರು. ಅಂತಹ ಪಥದಲ್ಲಿಸಾಗಿದವರು 
ಕಳೆದುಹೋದ ರಾತ್ರಿಯಂತೆ ಆ ಮಾರ್ಗದಿಂದ ಇಂದಿನವರೆಗೆ 
ಹಿಂದಿರುಗಲಿಲ್ಲ ಮುಂದೆಯೂ ಮರಳಲಾರರು. ॥ ೩೩ ॥ 

ಅದೇ ಸಮಯದಲ್ಲಿ ಅನೇಕ ಅಪಶಕುನಗಳಾಗುತ್ತಿರುವುದನ್ನು 
ದಕ್ಮಪ್ರಜಾಪತಿಯು ನೋಡಿದನು. ಪುತ್ರರ ಕುರಿತು ಅವನ ಚಿತ್ತದಲ್ಲಿ 
ಅನಿಷ್ಟದ ಆಶಂಕೆ ಮೂಡಿತು. ಅಷ್ಟರಲ್ಲೇ ಅವನಿಗೆ - ಮೊದಲಿನಂತೆ 
ಈಗಲೂ ನಾರದರು ಬಂದು ತನ್ನ ಮಕ್ಕಳನ್ನು ನಿವೃತ್ತಿಮಾರ್ಗಕ್ಕೆ 
ಹಚ್ಚಿದ ಸಂಗತಿ ತಿಳಿಯಿತು. ॥ ೩೪ ॥ ತನ್ನ ಪುತ್ರರು ಕರ್ತವ್ಯಚ್ಯುತ 
ರಾದುದನ್ನು ಕಂಡು ಅವನಿಗೆ ಅತ್ಯಂತ ದುಃಖವಾಯಿತು ಹಾಗೂ 
ನಾರದರ ಕುರಿತು ವಿಪರೀತವಾದ ಸಿಟ್ಟುಬಂತು. ಒಮ್ಮೆ ನಾರದರು 
ಭೇಟಿಯಾದಾಗ ಕೋಪದಿಂದ ತುಟಿಗಳು ಅದುರುತ್ತಿರಲು ದಕ್ಷನು 
ಆವೇಶಭರಿತನಾಗಿ ಅವರಿಗೆ ಹೀಗೆಂದನು -।॥ ೩೫ ॥ 

ದಕ್ಷಪ್ರಜಾಪತಿಯು ಹೇಳಿದನು - ಎಲವೋ ದುಷ್ಪನೇ | 
ನೀನು ಸುಳ್ಳು-ಸುಳ್ಳೇ ಸಾಧುಗಳ ವೇಷವನ್ನು ಧರಿಸಿರುವೆ. ಸರಳ 
ಹೃದಯರಾದ ನನ್ನ ಮಕ್ಕಳಿಗೆ ಭಿಕ್ಷುಕರ ದಾರಿಯನ್ನು ತೋರಿ 
ನನಗೆ ಭಾರೀ ಅಪಕಾರವನ್ನೇ ಮಾಡಿರುವೆ. ॥ ೩೬ ॥ 


5 ಅಧ್ಯಾಯ] 


ಯಣೈೆಸ್ಸಿಭಿರಮುಕ್ತಾನಾಮಮೀಮಾಂಸಿತಕರ್ಮಣಾಮ್‌ । 
ವಿದ್ಯಾತಃ ಶ್ರೇಯಸಃ ಪಾಪ ಲೋಕಯೋರುಭಯೋ ಕೃತಃ 
1೩೭ 


ಏವಂ ತ್ವಂ ನಿರನುಕ್ರೋಶೋ ಬಾಲಾನಾಂ ಮತಿಭಿದ್ದರೇಃ । 
ಪಾರ್ಷದಮಧ್ಯೇ ಚರಸಿ ಯಶೋಹಾ ನಿರಪತ್ರಪಃ 
॥ ೩೮॥ 


ನನು ಭಾಗವತಾ ನಿತ್ಯಂ ಭೂತಾನುಗ್ರಹಕಾತರಾ: । 
ಯತೇ ತ್ವಾಂ ಸೌಹೃದಫ್ನಂ ವೈ ವೈರಂಕರಮವೈರಿಣಾಮ್‌ 
॥೩೯॥ 


ನೇತೃಂ ಪುಂಸಾಂ ವಿರಾಗಃ ಸ್ಯಾತ್‌ ತ್ವಯಾ ಕೇವಲಿನಾ ಮೃಷಾ । 
ಮನ್ಯಸೇ ಯದ್ಯುಪಶಮಂ ಸ್ನೇಹಪಾಶನಿಕೃಂತನಮ್‌ 
॥ ೪೦॥ 


ನಾನುಭೂಯ ನ ಜಾನಾತಿ ಪುಮಾನ್‌ ವಿಷಯತೀಕ್ಚೃತಾಮ್‌ । 
ನಿರ್ವಿದ್ಯೇತ ಸ್ವಯಂ ತಸ್ಥಾನ್ನ ತಥಾ ಭಿನ್ನಧೀಃ ಪರೈಃ 
॥1 ೪೧ ॥ 


ಯನ್ನಸ್ಷ್ಯಂ ಕರ್ಮಸಂಧಾನಾಂ ಸಾಧೂನಾಂಗೃಹಮೇಧಿನಾಮ್‌ । 
ಕೃತವಾನಸಿ ದುರ್ಮರ್ಷಂ ವಿಪ್ರಿಯಂ ತವ ಮರ್ಷಿತಮ್‌ 


॥ ೪೨॥ 
ತಂತುಕೃಂತನ ಯನ್ನಸ್ತ ನುಭದಮಚರಃ ಪುನಃ । 
ತಸ್ಮಾಲ್ಲೋಕೇಷು ತೇ ಮೂಢ ನ ಭವೇದೃಮತಃ ಪದಮ್‌ 

11 ೪೩। 

ಶ್ರೀಶುಕ ಉವಾಚ 


ಪ್ರತಿಜಗ್ರಾಹ ತದ್ದಾಢಂ ನಾರದಃ ಸಾಧುಸಮೃತಃ । 
ಏತಾವಾನ್‌ ಸಾಧುವಾದೋ ಹಿ ತಿತಿಕ್ಷೇತೇಶ್ವರ: ಸ್ವಯಮ್‌ 
॥॥ ೪೪ ॥ 


ನಷ್ಟ ಸಂದ 


645 


ಅವರು ಇನ್ನೂ ಬ್ರಹ್ಮಚರ್ಯದಿಂದ ಯಷಿಯಣವನ್ನೂ, 
ಯಜ್ಞಗಳಿಂದ ದೇವಯಣವನ್ನೂ, ಪುತ್ರೋತ್ಪತ್ತಿಯಿಂದ ಪಿತೃ 
ಯಣವನ್ನೂ ತೀರಿಸ ಬೇಕಾಗಿತ್ತು. ಅವರಿಗೆ ಇನ್ನೂ ಕರ್ಮಫಲದ 
ನಶ್ವರತೆಯ ಸಂಬಂಧದಲ್ಲಿ ಯಾವ ವಿಚಾರವೂ ಇರಲಿಲ್ಲ ಆದರೆ 
ಪಾಪಿಯಾದ ನೀನು ಅವರ ಎರಡೂ ಲೋಕಗಳ ಸುಖವನ್ನು 
ನಾಶಪಡಿಸಿ ಬಿಟ್ಟೆ ॥ ೩೭ ॥ ನಿಜವಾಗಿ ನಿನ್ನ ಹೃದಯದಲ್ಲಿ ದಯೆ 
ಎಂಬುದೇ ಇಲ್ಲ ನೀನು ಹೀಗೆ ಮಕ್ಕಳ ಬುದ್ಧಿಯನ್ನು ಕೆಡಿಸುತ್ತಾ 
ಅಲೆಯುತ್ತಿರುವೆ. ನೀನು ಭಗವಂತನ ಪಾರ್ಷದರೊಂದಿಗೆ ಇದ್ದು 
ಅವರ ಕೀರ್ತಿಗೆ ಕಲಂಕವನ್ನು ಹಚ್ಚಿದೆ. ನೀನು ನಿರ್ಲಜ್ಜನೇ ಆಗಿ 
ರುವೆ. ॥ ೩೮ ॥ ಭಗವಂತನ ಪಾರ್ಷದರು ಸದಾ-ಕಾಲ ದುಃಖಿತ 
ರಾದ ಪ್ರಾಣಿಗಳ ಮೇಲೆ ದಯೆ ಮಾಡುವುದರಲ್ಲೇ ಆಸಕ್ಕರಾಗಿರು 
ತ್ತಾರೆ. ಆದರೆ ನೀನು ಪ್ರೇಮಭಾವವನ್ನು ನಾಶಮಾಡುವವನಾಗಿ 
ರುವೆ. ಯಾರೊಂದಿಗೂ ವೈರವನ್ನೇ ಮಾಡದಿರುವವರಲ್ಲಿಯೂ 
ನೀನು ವೈರವನ್ನು ಸಾಧಿಸುತ್ತಿರುವೆ. ॥ ೩೯ ॥ ವೈರಾಗ್ಯದಿಂದಲೇ 
ಸ್ನೇಹಪಾಶ-ವಿಷಯಾಸಕ್ತಿಯ ಬಂಧನ ಕಡಿದುಹೋಗುತ್ತದೆ 
ಎಂದು ನೀನು ತಿಳಿದಿದ್ದರೆ ನಿನ್ನ ಈ ವಿಚಾರ ಸರಿಯಾದುದಲ್ಲ 
ಏಕೆಂದರೆ, ಸುಳ್ಳು-ಸುಳ್ಳೇ ವೈರಾಗ್ಯವಿರುವ ನಿನ್ನಂತಹವರಿಂದ 
ಯಾರಿಗೂ ವೈರಾಗ್ಯ ಉಂಟಾಗಲಾರದು. ॥ ೪೦ ॥ ನಾರದಾ! 
ವಿಷಯಗಳನ್ನು ಭೋಗಿಸದೇ ಮನುಷ್ಯನು ಅವುಗಳ ತೀಕ್ಷ್ಣತೆಯು 
ಏನೆಂಬುದು ತಿಳಿಯಲಾರನು. ಅದಕ್ಕಾಗಿ ಅವುಗಳ ದುಃಖ 
ಸ್ವರೂಪದ ಅನುಭವ ಉಂಟಾದಮೇಲೆ ಸ್ವತಃ ಉಂಟಾಗುವಂತಹ 
ವೈರಾಗ್ಯವು ಬೇರೆಯವರ ಪ್ರಚೋದನೆಯಿಂದ ಉಂಟಾಗುವುದಿಲ್ಲ 
॥ ೪೧॥ ನಾವು ಧರ್ಮದ ಮರ್ಯಾದೆಯನ್ನು ಪಾಲಿಸುತ್ತಿರುವ 
ಸದ್‌ಗೃಹಸ್ಥರು. ಹಿಂದೊಮ್ಮೆಯೂ ನೀನು ನಮಗೆ ಭಯಂಕರ 
ಅಪಕಾರವನ್ನು ಮಾಡಿದ್ದೆ ಆಗ ನಾವು ಅದನ್ನು ಸಹಿಸಿಕೊಂಡವು. 
॥ ೪೨ ॥ ನೀನಾದರೋ ನಮ್ಮ ವಂಶಪರಂಪರೆಯನ್ನೇ ಕಡಿದುಹಾಕ 
ಲೆಂದೇ ದೀಕ್ಷೆಯನ್ನು ತೊಟ್ಟಂತಿದೆ. ನೀನು ಪುನಃ ನಮ್ಮೊಡನೆ ಅದೇ 
ದುಷ್ಪತೆಯ ವ್ಯವಹಾರ ಮಾಡಿರುವೆ. ಆದುದರಿಂದ 'ಎಲ್ಫೆ 
ಮೂಢನೇ | ತೊಲಗು ಇಲ್ಲಿಂದ. ಲೋಕ-ಲೋಕಾಂತರಗಳಲ್ಲಿ 
ಅಲೆಯುತ್ತಾ ಇರು. ಎಲ್ಲಿಯೂ ನಿನಗೆ ನೆಲೆಯಾಗಿ ನಿಲ್ಲಲು ಠಾವೇ 
ಇಲ್ಲದಂತಾಗಲೀ.' ॥ ೪೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಸಾಧುಶಿರೋಮಣಿಗಳಾದ ದೇವಯಷಿ ನಾರದರು "ಹಾಗೆಯೇ 
ಆಗಲಿ' ಎಂದು ಹೇಳಿ ದಕ್ಷನ ಶಾಪವನ್ನು ಸ್ವೀಕರಿಸಿದರು. ಪ್ರತೀಕಾರ 
ಸಾಮರ್ಥ್ಯವಿದ್ದರೂ ಬೇರೆಯವರು ಮಾಡಿದ ಅಪಕಾರವನ್ನು 
ಸಹಿಸುವುದೇ ಪ್ರಪಂಚದಲ್ಲಿ ನಿಜವಾದ ಸಾಧುತನವಾಗಿದೆ. 
ಅವರೇ ನಿಜವಾದ ಸಂತರು. ॥ ೪೪ ॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠ ಸ್ಮಂಧೇ 
ನಾರದಶಾಪೋ ನಾಮಪಂಚಮೋಠ5 ಧ್ಯಾಯಃ 11೫! 


ಡಾ ತ್ರೀ ಸ್ರ ರಾಜಾ... 


ಆರನೆಯ ಅಧ್ಯಾಯ 
ದಕ್ಷಪ್ರಜಾಪತಿಯ ಅರವತ್ತು ಕನ್ಯೆಯರ ವಂಶದ ವಿಸ್ತಾರ 


ಶ್ರೀಶುಕ ಉವಾಚ 


ತತಃ ಪ್ರಾಚೇತಸೋತಸಿಕ್ಸ್ಯಾಮನುನೀತಃ ಸ್ವಯಂಭುವಾ । 
ಷಷ್ಟಿಂ ಸಂಜನಯಾಮಾಸ ದುಹಿತ್ಛ್ಯ ಪಿತ್ಫವತ್ನಲಾಃ 

॥ ೧ ॥ 
ದಶಧರ್ಮಾಯ ಕಾಯೇಂದೋದರ್ದ್ವಿಷಟ್‌ ತ್ರಿಣವ ದತ್ತವಾನ್‌ । 
ಭೂತಾಂಗಿರ: ಕೃಶಾಶ್ಚೇಭ್ಯೋ ದ್ವೇ ದ್ವೇ ತಾರ್ಕ್ಟ್ಟಾಯ ಚಾಪರಾಃ 

1 ೨ ॥| 
ನಾಮಧೇಯಾನ್ಯಮೂಪಾಂತ್ಟಂ ಸಾಪತ್ಕಾನಾಂ ಚಮೇ ಶೃಣು! 
ಯಾಸಾಂ ಪ್ರಸೂತಿಪ್ರಸವೈರ್ಲೋಕಾ ಆಪೂರಿತಾಸ್ತಯ: 

WA 
ಭಾನುರ್ಲಂಬಾ ಕಕುಬ್ಬಾಮಿರ್ವಿಶ್ವಾ ಸಾಧ್ಯಾ ಮರುತ್ಹತೀ । 
ವಸುರ್ಮುಹೂರ್ತಾ ಸಂಕಲ್ದಾಧರ್ಮಪತ್ವಃ ಸುತಾನ್‌ಶೃಣು 

॥ ೪ ॥ 
ಭಾನೋಸ್ತು ದೇವಯಷಭ ಇಂದ್ರಸೇನಸ್ಪತೋ ನೃಪ । 
ವಿದ್ಯೋತ ಆಸೀಲ್ಲಂಬಾಯಾಸ್ತತಶ್ಚ ಸ್ಪನಯಿತ್ನವಃ 

॥1 ೫ ॥| 
ಕಕುಭಃ ಸಂಕಟಸ್ಪಸ್ಥ ಕೀಕಟಸ್ತನಯೋ ಯತಃ । 
ಭುವೋ ದುರ್ಗಾಣಿ ಜಾಮೇಯಃ ಸ್ನೋ ನಂದಿಸಕೋತಭವತ್‌ 

॥ ೬ ॥ 
ವಿಶ್ವೇದೇವಾಸ್ತ್ರು ವಿಶ್ವಾಯಾ ಅಪ್ರಜಾಂಸ್ತಾನ್ವಚಕೃತೇ । 
ಸಾಧ್ಯೋ ಗಣಸ್ತು ಸಾಧ್ಯಾಯಾ ಅರ್ಥಸಿದ್ದಿಸ್ತು ತತ್ತುತಃ 

॥ ೭ ॥ 
ಮರುತ್ವಾಂಶ್ಚ ಜಯಂತಶ್ಚ ಮರುತ್ಚತ್ಯಾಂ ಬಭೂವತುಃ । 
ಜಯಂತೋವಾಸುದೇವಾಂಶಉಪೇಂದ್ರಇತಿಯಂವಿದು: 

॥ ೮ ॥ 
ಮೌಹೂರ್ತಿಕಾ ದೇವಗಣಾ ಮುಹೂರ್ತಾಯಾಶ್ಚ ಜಜ್ಜಿರೇ I 
ಯೇ ವೈ ಫಲಂ ಪ್ರಯಚ್ಛಂತಿ ಭೂತಾನಾಂ ಸ್ಪಾಲಜಮ್‌ 

॥ ೯ ॥ 
ಸಂಕಲ್ಟಾಯಾಶ್ಚ ಸಂಕಲ್ಲ; ಕಾಮಃ ಸಂಕಲ್ಪಜಃ ಸ್ಮೃತಃ | 
ವಸವೋತಷ್ಟೌ ವಸೋಃಪುತ್ರಾಸ್ತೇಷಾಂ ನಾಮಾನಿ ಮೇ ಶೃಣು 


॥1೧೦॥ 
ದ್ರೋಣಃ ಪ್ರಾಣೋ ಧ್ರುವೋತರ್ಕೋಗ್ಗಿ- 
ರ್ದೊೋಹಷೋ ವಸುರ್ವಿಭಾವಸು: । 
ದ್ರೋಣಸ್ಯಾಭಿಮತೇಃ ಪತ್ನ್ಯಾ 
ಹರ್ಷಶೋಕಭಯಾದಯಃ ॥೧೧॥ 


. ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ಪುತ್ರಶೋಕದಿಂದ ನೊಂದಿದ್ದ ದಕ್ಷಪ್ರಜಾಪತಿಯನ್ನು ಬ್ರಹ್ಮದೇವರು 
ಸಂತೈಸಿದರು. ಬಳಿಕ ದಕ್ಷನು ಆಸಿಕ್ಷಿಯಲ್ಲಿ ಅರವತ್ತು ಮಂದಿ 
ಕನ್ಯೆಯರನ್ನು ಪಡೆದನು. ಆ ಕನ್ಯೆಯರಿಗೆ ತಂದೆಯಲ್ಲಿ 
ಎಣೆಯಿಲ್ಲದ ಪ್ರೀತಿಯಿತ್ತು. ॥ ೧॥ ದಕ್ಷಪ್ರಜಾಪತಿಯು ಅವರಲ್ಲಿ 
ಹತ್ತುಮಂದಿಯನ್ನು ಧರ್ಮನಿಗೂ, ಹದಿಮೂರು ಕಶ್ಯಪನಿಗೂ, 
ಇಪ್ಪತ್ತೇಳು ಚಂದ್ರನಿಗೂ, ಇಬ್ಬರನ್ನು ಭೂತಕ್ಕೂ, ಇಬ್ಬರನ್ನು ಅಂಗೀ 
ರಸರಿಗೂ, ಇಬ್ಬರನ್ನು ಕೃಶಾಶ್ವನಿಗೂ ಹಾಗೂ ಉಳಿದ ನಾಲ್ವರನ್ನು 
ತಾರ್ಶ್ವ್ವನೆಂಬ ಹೆಸರುಳ್ಳ ಕಶ್ಯಪರಿಗೂ ವಿವಾಹ ಮಾಡಿಕೊಟ್ಟನು. 
॥ ೨ ॥ ಪರೀಕ್ಷಿತನೇ। ಈಗ ಆ ಕನ್ಯೆಯರ ಹೆಸರುಗಳನ್ನು ಮತ್ತು 
ಅವರ ಸಂತಾನಗಳನ್ನೂ ತಿಳಿಸುವೆನು, ಕೇಳು. ಇವರ ವಂಶಪರಂ 
ಪರೆಯೇ ಮೂರೂ ಲೋಕಗಳಲ್ಲಿಯೂ ಹರಡಿಕೊಂಡಿದೆ. ॥ ೩ ॥ 


ಧರ್ಮನು - ಭಾನು, ಲಂಬಾ, ಕುಕುಭ್‌, ಜಾಮಿ, ವಿಶ್ವಾ, 
ಸಾಧ್ಯಾ, ಮರುತ್ವತೀ, ವಸು, ಮುಹೂರ್ತಾ, ಸಂಕಲ್ಟಾ ಎಂಬ 
ಹತ್ತು ಕನ್ಯೆಯರನ್ನು ವಿವಾಹವಾಗಿದ್ದನು. ಅವರ ಪುತ್ರರ ಹೆಸರು 
ಗಳನ್ನು ಹೇಳುವೆನು, ಕೇಳು -॥ ೪ ॥ ರಾಜನೇ ಇವರಲ್ಲಿ - 
ಭಾನುವಿನ ಪುತ್ರನು ದೇವಯಷಭನು ಮತ್ತು ಅವನ ಪುತ್ರನು 
ಇಂದ್ರಸೇನನು. ಲಂಬೆಯ ಪುತ್ರ ವಿದ್ಯೋತ ಹಾಗೂ ಅವನ 
ಪುತ್ರ ಮೇಘಗಣನು. ॥ ೫ ॥ ಕಕುಭೆಯ ಪುತ್ರನು ಸಂಕಟನು. 
ಅವನ ಪುತ್ರ ಕೀಕಟನು. ಅವನ ಪುತ್ರನು - ಪೃಥಿವಿಯ ಸಮಸ್ತ 
ದುರ್ಗಗಳಿಗೂ ಅಭಿಮಾನಿ ದೇವತೆಯು. ಜಾಮಿಯ ಪುತ್ರನಿಗೆ 
ಸ್ವರ್ಗನೆಂದು ಹೆಸರು. ಅವನಿಗೆ ನಂದಿ ಎಂಬ ಪುತ್ರನು ಹುಟ್ಟಿ 
ದನು. ॥ ೬ ॥ ವಿಶ್ವಾ ಎಂಬುವಳ ಪುತ್ರರೇ ವಿಶ್ವೇದೇವತೆಗಳು. ಆ 
ವಿಶ್ವೇದೇವತೆಗಳಿಗೆ ಸಂತಾನವೇ ಆಗಲಿಲ್ಲ ಸಾಧ್ಯೆಯ ಪುತ್ರರು 
ಸಾಧ್ಯರೆಂಬ ದೇವಗಣಗಳು. ಅವರ ಪುತ್ರ ಅರ್ಥಸಿದ್ಧನು. ॥ ೭ ॥ 
ಮರುತ್ತತಿಗೆ ಮರುತ್ವಂತ ಮತ್ತು ಜಯಂತ ಎಂಬ ಇಬ್ಬರು 
ಪುತ್ರರು ಹುಟ್ಟಿದರು. ಜಯಂತನು ಭಗವಾನ್‌ ಶ್ರೀವಾಸುದೇವನ 
ಅಂಶನು. ಆತನನ್ನು ಉಪೇಂದ್ರನೆಂದೂ ಹೇಳುವರು. ॥ ೮ ॥ ಮುಹೂ 
ರ್ತಾಳಿಗೆ ಮುಹೂರ್ತಕ್ಕೆ ಅಭಿಮಾನಿದೇವತೆಗಳು ಪುತ್ರರಾಗಿ ಜನಿಸಿ 
ದರು. ಇವರು ತಮ್ಮ-ತಮ್ಮ ಮುಹೂರ್ತಗಳಲ್ಲಿ ಜೀವರಿಗೆ ಅವರ 
ವರ ಕರ್ಮಗಳಿಗನುಗುಣವಾಗಿ ಫಲವನ್ನು ಕೊಡುವರು. ॥ ೯॥ 
ಸಂಕಲ್ಲೆಯ ಪುತ್ರನು ಸಂಕಲ್ಲನು. ಅವನ ಪುತ್ರನು ಕಾಮನು. ವಸು 


.ವಿನ ಪುತ್ರರೇ ಅಷ್ಟವಸುಗಳು. ಅವರ ಹೆಸರನ್ನು ಕೇಳು -॥ ೧೦ ॥ 


ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸು ಮತ್ತು 
ವಿಭಾವಸು. ಅವರಲ್ಲಿ ದ್ರೋಣನ ಪತ್ನಿಯಾದ ಅಭಿಮತಿಯಲ್ಲಿ 
ಹರ್ಷ, ಶೋಕ, ಭಯ ಮುಂತಾದವುಗಳ ಅಭಿಮಾನಿ ದೇವತೆಗಳು 
ಉತ್ತನ್ನರಾದರು.॥ ೧೧ ॥ ಪ್ರಾಣನ ಪತ್ನಿಯಾದ ಊರ್ಜಸ್ವತಿಯ 
ಗರ್ಭದಲ್ಲಿ ಸಹ, ಆಯು ಮತ್ತು ಪುರೋಜವ ಎಂಬ ಮೂವರು 
ಪುತ್ರರು ಹುಟ್ಟಿದರು. ಧ್ರುವನ ಪತ್ನಿಯಾದ ಧರಣಿಯು ಅನೇಕ 


6 ಅಧ್ಯಾಯ] 


ಪ್ರಾಣಸ್ಕೋರ್ಜಸ್ಟತೀ ಭಾರ್ಯಾ ಸಹ ಆಯುಃ ಪುರೋಜವಃ । 
ಧ್ರುವಸ್ಯ ಭಾರ್ಯಾ ಧರಣಿರಸೂತ ವಿವಿಧಾಃ ಪುರಃ 

॥ ೧೨ ॥ 
ಅರ್ಕಸ್ಯ ವಾಸನಾ ಭಾರ್ಯಾ ಪುತ್ರಾಸ್ಪರ್ಷಾದಯಃಸ್ಥತಾಃ । 
ಅಗ್ನೇರ್ಭಾರ್ಯಾ ವಸೋರ್ಧಾರಾ ಪುತ್ರಾ ದ್ರವಿಣಕಾದಯ: 

1 ೧೩ 1 
ಸ್ಕಂದಶ್ಚ ಕೃತ್ತಿಕಾಪುತ್ರೋ ಯೇ ವಿಶಾಖಾದಯಸ್ತತಃ । 
ದೋಷಸ್ಯ ಶರ್ವರೀಪುತ್ರಃ ಶಿಶುಮಾರೋ ಹರೇಃ ಕಲಾ 

11 ೧೪॥ 
ವಸೋರಾಂಗಿರಸೀಪುತ್ರೋ ವಿಶ್ವಕರ್ಮಾ ಕೃತೀಪತಿಃ । 
ತತೋ ಮನುಶ್ಚಾಕ್ಟುಣೋ5 ಭೂಡ್ವಿತ್ಛೇ ಸಾಧ್ಯಾಮನೋ: ಸುತಾ 

nu ೧೫ ॥ 
ವಿಭಾವಸೋರಸೂತೋಷಾ ವೃಷ್ಣು ರೋಚಿಷಮಾತಪಮ್‌ । 
ಪಂಚಯಾಮೋತಥ ಭೂತಾನಿ ಯೇನ ಜಾಗ್ರತಿ ಕರ್ಮಸು 

॥ ೧೬ ॥ 
ಸರೂಪಾಸೂತ ಭೂತಸ್ಕ ಭಾರ್ಯಾ ರುದ್ರಾಂಶ್ಚಕೋಟಿಶಃ । 
ರೈವತೋ5ಜೋ ಭವೋ ಭೀಮೋ ವಾಮಉಗ್ರೋ ವೃಷಾಕಪಿ: 

॥ ೧೭॥ 
ಅಜೈಕಪಾದಹಿರ್ಬುಧ್ನೊ ್ಯೀ ಬಹುರೂಪೋ ಮಹಾನಿತಿ । 
ರುದ್ರಸ್ಯ ಪಾರ್ಷದಾಶ್ನಾನ್ಸೇ ಘೋರಾ ಭೂತವಿನಾಯಕಾಃ 


॥ ೧೮ ॥ 
ಪ್ರಜಾಪತೇರಂಗಿರಸಃ ಸ್ವಧಾ ಪತ್ನೀ ಪಿತೃನಥ I 
ಅಥರ್ವಾಂಗಿರಸಂ ವೇದಂ ಪುತ್ರತ್ವೇ ಚಾಕರೋತ್ತತೀ 

॥೧೯॥ 


ಕೃಶಾಶ್ವೋ5ರ್ಚಿಷಿ ಭಾರ್ಯಾಯಾಂ 
ಧೂಮ್ರಕೇಶಮಜೀಜನತ್‌ I 
ಧಿಷಣಾಯಾಂ ವೇದಶಿರೋ 
ದೇವಲಂ ವಯುನಂ ಮನುಮ್‌ ॥ ೨೦ ॥ 


ತಾರ್ಕ್ವ್ವಸ್ಯ ವಿನತಾ ಕದ್ರೂಃ ಪತಂಗೀ ಯಾಮಿನೀತಿ ಚ। 
ಪತಂಗ್ಯಸೂತ ಪತಗಾನ್ಯಾಮಿನೀ ಶಲಭಾನಥ 
॥ 20 ॥ 
ಸುಪರ್ಣಾಸೂತ ಗರುಡಂ ಸಾಕ್ಟಾದ್ಯಜ್ಞೇಶವಾಹನಮ್‌ । 
ಸೂರ್ಯಸೂತಮನೂರುಂ ಚ ಕದ್ರೂರ್ನಾಗಾನನೇಕಶಃ 


॥ ೨೨ ॥ 
ಕೃತ್ತಿಕಾದೀನಿ ನಕ್ಪತ್ರಾಣೀಂದೋಃ ಪತ್ನೃಸ್ತು ಭಾರತ। 
ದಕ್ಕಫಾಪಾತ್ಲೋತ ನಪತ್ಯಸ್ತಾಸು ಯಕ್ಷ್ಣಗ್ರಹಾರ್ದಿತಃ 


u ೨೩ 


ಷಷ್ಠ ಸೃಂಧ 


647 


ನಗರಗಳ ಅಭಿಮಾನಿ ದೇವತೆಗಳನ್ನು ಪುತ್ರರನ್ನಾಗಿ ಪಡೆದಳು. 
॥ ೧೨ ॥ ಅರ್ಕನು ತನ್ನ ಪತ್ನಿಯಾದ ವಾಸನಾ ಎಂಬುವಳಲ್ಲಿತರ್ಷ 
(ತೃಷ್ಣಾ) ಮುಂತಾದ ಪುತ್ರರನ್ನು ಪಡೆದನು. ಅಗ್ನಿಯೆಂಬ ವಸು 
ವಿನ ಪತ್ನಿಯಾದ ಧಾರಾದೇವಿಯಲ್ಲಿ ದ್ರವಿಣಕ ಮುಂತಾದ ಅನೇಕ 
ಪುತ್ರರು ಜನಿಸಿದರು. ॥ ೧೩ ॥ ಕೃತ್ತಿಕಾಪುತ್ರ ಸೃಂದನೂ ಅಗ್ನಿಯಿಂ 
ದಲೇ ಹುಟ್ಟಿದನು. ಅವನಿಂದ ವಿಶಾಖಾ ಮುಂತಾದವರ ಜನ್ಮ 
ವಾಯಿತು. ದೋಷನ ಪತ್ನೀ ಶರ್ವರಿಯ ಗರ್ಭದಲ್ಲಿ ಶಿಶುಮಾರನ 
ಜನ್ಮವಾಯಿತು. ಅದು ಭಗವಂತನ ಕಲಾವತಾರವಾಗಿದೆ. ॥ ೧೪ ॥ 
ವಸುವಿನ ಪತ್ನಿಯಾದ ಆಂಗೀರಸೀಯಿಂದ ಶಿಲ್ಪಕಲೆಯ ಅಧಿಪತಿ 
ವಿಶ್ವಕರ್ಮನು ಉದಿಸಿದನು. ವಿಶ್ವಕರ್ಮನ ಭಾರ್ಯೆ ಕೃತ್ರಿಕೆಯಲ್ಲಿ 
ಚಾಕ್ಸುಷ ಮನುವು ಹುಟ್ಟಿದನು ಮತ್ತು ಅವನಿಗೆ ವಿಶ್ವೇದೇವ 
ಹಾಗೂ ಸಾಧ್ಯಗಣರು ಪುತ್ರರಾದರು. ॥ ೧೫ ॥ ವಿಭಾವಸುವಿನ 
ಪತ್ನಿಯಾದ ಉಸಾಳಿಂದ ವೃಷ್ಟ, ರೋಚಷ್‌, ಆತಪ ಎಂಬ ಮೂರು 
ಪುತ್ರರು ಉತ್ಪನ್ನರಾದರು. ಅವರಲ್ಲಿ ಆತಪನಿಗೆ ಪಂಚಯಾಮ 
(ದಿವಸ) ಎಂಬ ಪುತ್ರನು ಜನಿಸಿದನು. ಈ ಪಂಚಯಾಮನಿಂದಲೇ 
ಲೋಕದಲ್ಲಿ ಎಲ್ಲ ಜನರೂ ತಮ್ಮ-ತಮ್ಮ ಕಾರ್ಯಗಳಲ್ಲಿ 
ತೊಡಗಿರುತ್ತಾರೆ. ॥ ೧೬ ॥ 

ಭೂತನ ಪತ್ನಿಯಾದ ದಕ್ಷನಂದಿನೀ ಸರೂಪಳು ಕೋಟಿ 
ಕೋಟಿ ರುದ್ರಗಣಗಳನ್ನು ಪಡೆದಳು. ಇವರಲ್ಲಿ ರೈವತ, ಅಜ, ಭವ, 
ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜ್ಛೆಕಪಾದ, ಅಹಿರ್ಬುಧ್ದ್ಯ, 
ಬಹುರೂಪ ಮತ್ತು ಮಹಾನ್‌ - ಎಂಬ ಹನ್ನೊಂದು ಮಂದಿ 
ಮುಖ್ಯರಾದರು. ಭೂತನ ಇನ್ನೋರ್ವ ಪತ್ನಿಯಾದ ಭೂತಾಳಿಂದ 
ಭಯಂಕರ ಭೂತಗಳು ಮತ್ತು ವಿನಾಯಕರೇ ಮುಂತಾದವರು 
ಹುಟ್ಟಿದರು. ಇವರೆಲ್ಲರೂ ಹನ್ನೊಂದನೆಯ ಪ್ರಧಾನರುದ್ರ 
ನಾದ ಮಹಾನ್‌ ಇವನ ಪಾರ್ಷದರಾದರು. ॥ ೧೭-೧೮ ॥ 
ಅಂಗಿರಾ ಪ್ರಜಾಪತಿಯ ಮೊದಲನೆಯ ಪತ್ನಿಯಾದ ಸ್ವಧಾಳಿಂದ 
ಪಿತೃಗಣಗಳು ಉತ್ಪನ್ನರಾದರು. ಎರಡನೆಯ ಪತ್ನಿ ಸತಿಯು 
ಅಥರ್ವಾಂಗಿರಸ ಎಂಬ ವೇದವನ್ನೇ ಪುತ್ರರೂಪದಿಂದ ಸ್ವೀಕರಿ 
ಸಿದಳು. ॥ ೧೯ ॥ ಕೃಶಾಶ್ವನ ಪತ್ನಿಯಾದ ಅರ್ಚಿಯಲ್ಲಿ ಧೂಮ್ರ 
ಕೇಶನ ಜನ್ಮವಾಯಿತು ಮತ್ತು ಧಿಷಣಾಳಿಂದ ವೇದಶಿರಾ, ದೇವಲ, 
ವಯುನ ಹಾಗೂ ಮನು ಎಂಬ ನಾಲ್ಕು ಪುತ್ರರು ಜನಿಸಿದರು. 
॥ ೨೦ ॥ ತಾರ್ಕ್ವ್ವನೆಂಬ ಹೆಸರಿನ ಕಶ್ಕಪರಗೆ ವಿನತಾ, ಕದ್ರೂ, 
ಪತಂಗೀ, ಯಾಮಿನೀ ಎಂಬ ನಾಲ್ವರು ಪತ್ನಿಯರಿದ್ದರು. ಪತಂಗಿ 
ಯಿಂದ ಪಕ್ಷಿಗಳು ಮತ್ತು ಯಾಮಿನಿಯಿಂದ ಶಲಭ (ಮಿಡತೆ) 
ಗಳೂ ಉತ್ಪನ್ನವಾದುವು. ॥ ೨೧ ॥ ವಿನತಾದೇವಿಯು ಭಗವಾನ್‌ 
ವಿಷ್ಣುವಿನ 'ವಾಹನನಾದ ಗರುಡನನ್ನು ಪುತ್ರನಾಗಿ ಪಡೆದಳು. 
ವಿನತಾಳ ಇನ್ನೋರ್ವಪುತ್ರನು ಭಗವಾನ್‌ ಸೂರ್ಯನ ಸಾರಥಿ 
ಯಾದ ಅರುಣನು. ಕದ್ರುವಿನಿಂದ ಅನೇಕ ನಾಗಗಳೂ 
ಉತ್ಪನ್ನವಾದುವು. ॥ ೨೨॥ 


ಪರೀಕ್ಲಿತನೇ | ಕೃತ್ತಿಕಾದಿ ಇಪ್ಪತ್ತೇಳು ನಕ್ಷತ್ರಗಳ ಅಭಿಮಾನೀ 
ದೇವಿಯರು ಚಂದ್ರನ ಪತ್ನಿಯರು. ರೋಹಿಣಿಯಲ್ಲಿ ಚಂದ್ರನಿಗೆ 
ವಿಶೇಷ ಪ್ರೇಮವಿರುವ 'ಕಾರಣ ಅವನು ದಕ್ಷನ ಶಾಪಕ್ಕೆ 


648 


ಪುನಃ ಪ್ರಸಾದ್ಯ ತಂ ಸೋಮಃ ಕಲಾ ಲೇಭೇ ಕ್ಷಯೇ ದಿತಾ: । 
ಶೃಣು ನಾಮಾನಿ ಲೋಕಾನಾಂ ಮಾತೃಣಾಂ ಶಂಕರಾಣಿ ಚ 

॥| ೨೪ 1 

ಅಥ ಕಶ್ಯಪಪತ್ನೀನಾಂ ಯತ್ಸಸೂತಮಿದಂ ಜಗತ್‌ ಟ 
ಅದಿತಿರ್ದಿತಿರ್ದನು: ಕಾಷ್ಠಾ ಅರಿಷ್ಟಾ ಸುರಸಾ ಇಲಾ 

1 ೨೫ ॥ 

ಮುನಿಃ ಕ್ರೋಧವಶಾ ತಾಮ್ರಾ ಸುರಭಿಃ ಸರಮಾ ತಿಮಿಃ । 
ತಿಮೇರ್ಯಾದೋಗಣಾ ಆಸನ್‌ ಶ್ವಾಪದಾಃ ಸರಮಾಸುತಾಃ 

॥ 2೬ ॥ 

ಸುರಭೇರ್ಮಹಿಷಾ ಗಾವೋ ಯೇ ಚಾನ್ಯೇ ದ್ವಿಶಫಾ ನೃಪ। 
ತಾಮ್ರಾಯಾಃ ಶ್ಯೇನಗೃಧ್ರಾದ್ಯಾ ಮುನೇರಪ್ಪರಸಾಂ ಗಣಾಃ 

1 ೨೭ 1 

ದಂದಶೂಕಾದಯಃ ಸರ್ಪಾ ರಾಜನ್ಯೋಧವಶಾತ್ಮಜಾಃ I 
ಇಲಾಯಾ ಭೂರುಹಾಃಸರ್ವೇ ಯಾತುಧಾನಾಶ್ನ; ಸೌರಸಾಃ 

॥ ೨೮ ॥ 

ಅರಿಷ್ಟಾಯಾಶ್ಚ ಗಂಧರ್ವಾಃ ಕಾಷ್ಠಾಯಾ ದ್ವಿಶಫೇತರಾಃ । 
ಸುತಾ ದನೋರೇಶಕಷಪಷ್ಟಿಸ್ಟೇಷಾಂ ಪ್ರಾಧಾನಿಕಾನ್‌ಶೃಣು 

॥| ೨೯ ॥ 

ದ್ವಿಮೂರ್ಧಾ ಶಂಬರೋರರಿಷ್ಟೋ ಹಯಗ್ರೀವೋ ವಿಭಾವಸುಃ। 
ಅಯೋಮುಖಃ ಶಂಕುಶಿರಾಃ ಸರ್ಭಾನುಃ ಕಪಿಲೋ5ರುಣಃ 

11 ೩೦॥ 

ಪುಲೋಮಾ ವೃಷಪರ್ವಾ ಚ ಏಕಚಕ್ರೋಶನುತಾಪನಃ | 
ಧೂಮ್ರಕೇಶೋ ವಿರೂಪಾಕ್ಟೋ ವಿಪ್ರಚಿತ್ರಿಶ್ಚ ದುರ್ಜಯಃ 

1೩0 

ಸ್ವರ್ಭಾನೋಃ ಸುಪ್ರಭಾಂ ಕನ್ಯಾಮುವಾಹ ನಮುಚಿ: ಕಿಲ। 
ವೃಷಪರ್ವಣಸ್ತು ಶರ್ಮಿಷ್ಠಾಂ ಯಯಾತಿರ್ನಾಹುಷೋ ಬಲೀ 

1೩೨ 1 

ವೈಶ್ವಾನರಸುತಾ ಯಾಶ್ಚ ಚತಸ್ರಶ್ಚಾರುದರ್ಶನಾಃ । 
ಉಪದಾನವೀ ಹಯಶಿರಾ ಪುಲೋಮಾ ಕಾಲಕಾ ತಥಾ 

॥೩೩॥ 

ಉಪದಾನವೀಂ ಹಿರಣ್ಯಾಕ್ಟಃ ಕ್ರತುರ್ಹಯಶಿರಾಂ ನೃಪ । 
ಪುಲೋಮಾಂ ಕಾಲಕಾಂ ಚ ದ್ವೇ ವೈಶ್ವಾನರಸುತೇ ತುಕಃ 

1೩೪ H 

ಉಪಯೇಮೇsಥ ಭಗವಾನೃಶ್ಯಪೋ ಬ್ರಹ್ಮಚೋದಿತ: 

ಪೌಲ್ರೋಮಾಃ ಕಾಲಕೇಯಾಶ್ಚ ದಾನವಾ ಯುದ್ಧಶಾಲಿನಃ 

೩೫ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ತುತ್ತಾಗಿ ಕ್ಷಯರೋಗಕ್ಕೆ ಗುರಿಯಾದನು. ಅದರಿಂದ ಅವನಿಗೆ 
ಯಾವ ಸಂತಾನವೂ ಜನಿಸಲಿಲ್ಲ ॥ ೨೩ ॥ ಚಂದ್ರನು ದಕ್ಷನನ್ನು 
ಪ್ರಸನ್ನಗೊಳಿಸಿ ಕೃಷ್ಣಪಕ್ಚದಲ್ಲಿ ಕ್ಷೀಣಹೊಂದಿದ ಕಲೆಗಳು 
ಶುಕ್ಲಪಕ್ಚದಲ್ಲಿ ಪೂರ್ಣಹೊಂದುವ ವರವನ್ನೇನೋ ಪಡೆದನು. 
ಆದರೂ ನಕ್ಕತ್ರಾಭಿಮಾನಿದೇವಿಯರಿಂದ ಅವನಿಗೆ ಯಾವುದೇ 
ಸಂತತಿಯು ಉಂಟಾಗಲಿಲ್ಲ ರಾಜನೇ! ಈಗ ನಿನಗೆ ಕಶ್ಯಪರ 
ಪತ್ನಿಯರ ಮಂಗಲಮಯ ಹೆಸರುಗಳನ್ನು ಹೇಳುವೆನು, ಕೇಳು. 
ಅವರು ಲೋಕಮಾತೆಯರು. ಅವರಿಂದಲೇ ಇವೆಲ್ಲ ಸೃಷ್ಟಿಯ 
ಉತ್ಪನ್ನವಾಗಿದೆ. ಅದಿತಿ, ದಿತಿ, ದನು, ಕಾಷ್ಯಾ ಅರಿಷ್ಟಾ ಸುರಸಾ, 
ಇಲಾ, ಮುನಿ, ಕ್ರೋಧವಶಾ, ತಾಮ್ರಾ, ಸುರಭಿ, ಸರಮಾ ಮತ್ತು 
ತಿಮಿ - ಇವು ಅವರ ಹೆಸರುಗಳು. ಇವರಲ್ಲಿ ತಿಮಿಯ ಪುತ್ರರು. 
ಎಲ್ಲ ಜಲಚರಪ್ರಾಣಿಗಳು, ಹುಲಿಯೇ ಮುಂತಾದ ಹಿಂಸಕ 
ಪ್ರಾಣಿಗಳು ಸರಮೆಯ ಸಂತಾನಗಳು. ॥ ೨೪ ॥ ಎಮ್ಮೆ, ಹಸುವೇ 
ಮುಂತಾದ ಎರಡು ಗೊರಸುಗಳುಳ್ಳ ಬೇರೆ ಪಶುಗಳೆಲ್ಲವೂ 
ಸುರಭಿಯ ಸಂತಾನಗಳು. ತಾಮ್ರೆಯ ಸಂತಾನಗಳು ಗಿಡುಗ, 
ಹದ್ದು ಮುಂತಾದ ಬೇಟೆಯಾಡುವ ಪಕ್ಷಿಗಳು. ಮುನಿ ಇವಳಿಂದ 
ಅಪ್ಸರೆಯರು ಜನಿಸಿದರು. ॥ ೨೭ ॥ ಸರ್ಪ, ಚೇಳು ಮುಂತಾದ 
ವಿಷವುಳ್ಳ ಜಂತುಗಳು ಕ್ರೋಧವಶೆಯ ಸಂತಾನಗಳು. ಇಲಾದೇವಿ 
ಯಿಂದ ವೃಕ್ಸಗಳು, ಲತೆಗಳು ಮುಂತಾದ ಭೂಮಿಯಲ್ಲಿ ಉತ್ಪನ್ನ 
ವಾಗುವ ವನಸ್ಪತಿಗಳು ಹುಟ್ಟಿದುವು. ಸುರಸೆಯಿಂದ ಯಾತುಧಾನ 
(ರಾಕ್ಟಸ)ರು ಹುಟ್ಟಿದರು. ॥ ೨೮॥ ಅರಿಷ್ಠಾಳಿಂದ ಗಂಧರ್ವರೂ 
ಹಾಗೂ ಕಾಷ್ಠಾಳಿಂದ ಕುದುರೆಯೇ ಮುಂತಾದ ಒಂದು ಗೊರಸಿನ 
ಪಶುಗಳು ಉತ್ಪನ್ನವಾದುವು. ದನುವಿಗೆ ಅರುವತ್ತೊಂದು ಮಂದಿ 
ಪುತ್ರರಾದರು. ಅವರಲ್ಲಿ ಮುಖ್ಯ-ಮುಖ್ಯರಾದವರ ಹೆಸರು 
ಗಳನ್ನು ಕೇಳು. ॥ ೨೯ ॥ ದ್ವಿಮೂರ್ಧಾ, ಶಂಬರ, ಅರಿಷ್ಟ , ಹಯ 
ಗ್ರೀವ, ವಿಭಾವಸು, ಅಯೋಮುಖ, ಶಂಕುಶಿರಾ, ಸ್ವರ್ಭಾನು, 
ಕಪಿಲ ಅರುಣ, ಪುಲೋಮಾ, ವೃಷಪರ್ವಾ, ಏಕಚಕ್ರ, ಅನು 
ತಾಪನ, ಧೂಮ್ರಕೇಶ, ವಿರೂಪಾಕ್ಷ, ವಿಪ್ರಚಿತ್ತಿ ಮತ್ತು ದುರ್ಜಯ. 
1 ೩೦-೩೧ ॥ ಸ್ವರ್ಭಾನುವಿನ ಕನ್ವೆಯಾದ ಸುಪ್ರಭೆಯೊಂದಿಗೆ 
ನಮೂಚಿಯು ಮತ್ತು ವೃಷಪರ್ವಾನ ಮಗಳು ಶರ್ಮಿಷ್ಠೆ 
ಯೊಂದಿಗೆ ಮಹಾಬಲಶಾಲಿಯಾದ ಯಯಾತಿಯು ವಿವಾಹ 
ವಾದರು. ॥ ೩೨ ॥ ದನುವಿನ ಪುತ್ರ ವೈಶ್ವಾನರನಿಗೆ ಉಪದಾನವೀ, 
ಹಯಶಿರಾ, ಫುಲೋಮಾ ಮತ್ತು ಕಾಲಕಾ ಎಂಬ ನಾಲ್ವರು 
ಸುಂದರ ಕನ್ಮೆಯರಿದ್ದರು. ॥ ೩೩ ॥ ಇವರಲ್ಲಿ ಉಪದಾನವಿ 
ಯೊಂದಿಗೆ ಹಿರಣ್ಯಾಕ್ಟನ ಮತ್ತು ಹಯಶಿರಾಳೊಂದಿಗೆ ಕ್ರತುವಿನ 
ವಿವಾಹ ವಾಯಿತು. ಬ್ರಹ್ಮದೇವರ ಅಪ್ಪಣೆಯಂತೆ ಪ್ರಜಾಪತಿ 


ಭಗವಾನ್‌ ಕಶ್ಯಪರು ವೈಶ್ವಾನರನ ಉಳಿದೆರಡು ಕನ್ಶಯರಾದ 


ಪುಲೋಮಾ ಮತ್ತು ಕಾಲಕಾ ಇವರೊಂದಿಗೆ ವಿವಾಹವಾದರು. 
ಅವರಲ್ಲಿ ಪೌಲೋಮ ಮತ್ತು ಕಾಲಕೇಯರೆಂಬ ಅರವತ್ತುಸಾವಿರ 
ರಣವೀರರಾದ ದಾನವರು ಜನಿಸಿದರು. ಇವರಿಗೇ ಇನ್ನೊಂದು 
ಹೆಸರು ನಿವಾತಕವಚರೆಂದಿತ್ತು. ಇವರು ಯಜ್ಞಕರ್ಮದಲ್ಲಿ ವಿಘ್ನವ 
ನ್ನೊಡುತ್ತಿದ್ದರು. ಅದಕ್ಕಾಗಿ ಪರೀಕ್ಷಿದ್ರಾಜನೇ | ಇಂದ್ರನನ್ನು ಪ್ರಸನ್ನ 
ಗೊಳಿಸಲು ನಿನ್ನ ತಾತನಾದ ಅರ್ಜುನನು ಒಬ್ಬಂಟಗ ನಾಗಿಯೇ 


6 ಅಧ್ಯಾಯ] 


ಸ್ಟ ಸ್ಪಂಥ 


649 


ತಯೋಃ ಷಷ್ಠಿಸಹಸ್ರಾಣಿ ಯಜ್ಞಘ್ನಾಂಸೇ ಪಿತುಃ ಪಿತಾ । 
ಜಘಾನ ಸ್ಪರ್ಗತೋ ರಾಜನ್ನೇಕ ಇಂದ್ರಪ್ರಿಯಂಕರಃ 
1೩೬॥ 


ವಿಪ್ರಚಿತ್ತಿಃ ಸಿಂಹಿಕಾಯಾಂ ಶತಂ ಚೈಕಮಜೀಜನತ್‌ । 
ರಾಹುಜ್ಯೇಷ್ಠಂ ಕೇತುಶತಂ ಗ್ರಹತ್ತು ಯ ಉಪಾಗತಃ 
1೩೭ 


ಅಥಾತಃ ಶ್ರೂಯತಾಂ ವಂಶೋ ಯೋರದಿತೇರನುಪೂರ್ವಶ: । 
ಯತ್ರ ನಾರಾಯಣೋ ದೇವಃ ಸ್ಥಾಂಶೇನಾವತರದ್ದಿಭು: 
॥1 ೩೮ I 


ವಿವಸ್ವಾನರ್ಯಮಾ ಪೂಷಾ ತ್ವಹ್ಟಾಥ ಸವಿತಾ ಭಗಃ । 
ಧಾತಾ ವಿಧಾತಾ ವರುಣೋ ಮಿತ್ರ: ಶಕ್ರ ಉರುಕ್ರಮಃ 
uaF I 


ವಿವಸ್ಥತಃ ಶ್ರಾದ್ಧದೇವಂ ಸಂಜ್ಞಾಸೂಯತ ವೈ ಮನುಮ್‌ । 

ಮಿಥುನಂ ಚ ಮಹಾಭಾಗಾ ಯಮಂ ದೇವಂ ಯಮೀಂ ತಥಾ। 

ಸೈವ ಭೂತ್ಪಾಥ ವಡವಾ ನಾಸತ್ಕೌ ಸುಷುವೇ ಭುವಿ 
॥1೪೦॥ 


ಛಾಯಾ ಶನೈಶ್ಚದಂ ಲೇಭೇ ಸಾವರ್ಣಿಂ ಚ ಮನುಂ ತತಃ । 
ಕನ್ಯಾಂ ಚ ತಪತೀಂ ಯಾ ವೈ ವವ್ರೇ ಸಂವರಣಂ ಪತಿಮ್‌ 
1೪೧॥ 


ಅರ್ಯಮ್ಣೋ ಮಾತೃಕಾ ಪತ್ನೀ ತಯೋಶ್ಚರ್ಷಣಯಃ ಸುತಾಃ । 
ಯತ್ರ ವೈ ಮಾನುಷೀ ಜಾತಿರ್ಬ್ರಹ್ಮಣಾ ಚೋಪಕಲ್ಲಿತಾ 
॥1 ೪೨॥ 


ಪೂಷಾನಪತ್ಯಃ ಪಿಷ್ಟಾದೋ ಭಗ್ನದಂತೋ5ಭವತ್ಪುರಾ 1 
ಯೋತಸೌ ದಕಾಯ ಕುಪಿತಂ ಜಹಾಸ ವಿವೃತದ್ವಿಜಃ 
ಎಷ 
1 ೪೩ 


ತೃಪ್ಪರ್ದೈತ್ಯಾ ನುಜಾ ಭಾರ್ಯಾ ರಚನಾ ನಾಮ ಕನ್ಯಕಾ । 


ಸಂನಿವೇಶಸ್ತಯೋರ್ಜಜ್ಞೇ ವಿಶ್ವರೂಪಶ್ಚ ಜಾರ್‌ 
॥ ೪೪ ॥ 


ತಂ ವದ್ರಿರೇ ಸುರಗಣಾಃ ಸ್ಪಪ್ರೀಯಂ ದ್ವಿಷತಾಮಪಿ । 
ವಿಮತೇನ ಪರಿತ್ಯಕ್ತಾ ಗುರುಣಾ550ಗಿರಹೇನ ಯತ್‌ 
11 ೪೫ ॥ 


ಅವರೆಲ್ಲರನ್ನೂ ಸಂಹರಿಸಿಬಿಟ್ಟನು. ಅರ್ಜುನನು ಸ್ವರ್ಗಕ್ಕೆ ಹೋಗಿ 
ದ್ದಾಗ ನಡೆದ ಘಟನೆಯಿದು. ॥ ೩೪-೩೬ ॥ ವಿಪ್ರಚಿತ್ತಿಯ ಪತ್ನಿ 
ಯಾದ ಸಿಂಹಿಕೆಯ ಗರ್ಭದಿಂದ ಒಂದು ನೂರ ಒಂದು ಪುತ್ರರು 
ಹುಟ್ಟಿದರು. ಅವರಲ್ಲಿ ಎಲ್ಲರಿಗಿಂತ ಹಿರಿಯವನಾದವನ ಹೆಸರು 
ರಾಹು. ಇವನು ನವಗ್ರಹದಲ್ಲಿ ಲೆಕ್ಕಿಸಲ್ಪಡುತ್ತಾನೆ. ಉಳಿದ ನೂರು 
ಪುತ್ರರಿಗೂ ಕೇತುಗಳೆಂದು ಹೆಸರು. ॥ ೩೭ ॥ 

ಪರೀಕ್ಷಿತನೇ! ಈಗ ಕ್ರಮವಾಗಿ ಅದಿತಿಯ ವಂಶ ಪರಂಪರೆ 
ಯನ್ನು ಹೇಳುವೆನು, ಕೇಳು. ಈ ವಂಶದಲ್ಲೇ ಸರ್ವವ್ಯಾಪಕನಾದ 
ದೇವಾಧಿದೇವನಾದ ಶ್ರೀಮನ್ನಾರಾಯಣನೇ ತನ್ನ ಅಂಶದಿಂದ 
ವಾಮನನಾಗಿ ಅವತರಿಸಿದ್ದನು. ॥ ೩೮ ॥ ವಿವಸ್ವಂತ ಅರ್ಯಮಾ, 
ಪೂಷಾ, ತ್ವಷ್ಟಾ ಸವಿತಾ, ಭಗ, ಧಾತಾ, ವಿಧಾತಾ, ವರುಣ, ಮಿತ್ರ, 
ಇಂದ್ರ ಮತ್ತು ತ್ರಿವಿಕ್ರಮ (ವಾಮನ) ಇವರು ಅದಿತಿದೇವಿಯ 
ಪುತ್ರರು. ಈ ಹನ್ನೆರಡು ಮಂದಿಯೂ ದ್ವಾದಶಾದಿತ್ಯರೆಂದು ಕರೆಯ 
ಲಎಟ್ಟರು. ॥ ೩೯ ॥ ವಿವಸ್ವಾನನ ಪತ್ನಿಯಾದ ಮಹಾ ಭಾಗ್ಯವತಿ 
ಸಂಜ್ಞೆಯ ಗರ್ಭದಿಂದ ಶ್ರಾದ್ಧ ದೇವ (ವೈವಸ್ವತ) ಮನು ಹಾಗೂ 
ಯಮ-ಯಮಿಯರೆಂಬ ಅವಳಿಮಕ್ಕಳು ಹುಟ್ಟಿದರು. ಸಂಜ್ಞೆಯೇ 
ಹೆಣ್ಣುಕುದುರೆಯ ರೂಪವನ್ನು ಧರಿಸಿ ಭಗವಾನ್‌ ಸೂರ್ಯನಿಂದ 
ಭೂಲೋಕದಲ್ಲಿ ಅಶ್ವಿನೀಕುಮಾರರಿಗೆ ಜನ್ಮನೀಡಿದಳು. ॥ ೪೦ ॥ 
ವಿವಸ್ವಾನನು ಇನ್ನೋರ್ವ ಪತ್ನಿಯಾದ ಛಾಯಾದೇವಿಯಿಂದ 
ಶನೈಶ್ಚರ ಮತ್ತು ಸಾವರ್ಣಿಮನು ಎಂಬ ಇಬ್ಬರು ಪುತ್ರರನ್ನು ತಪತೀ 
ಎಂಬ ಓರ್ವ ಕನ್ನೆಯನ್ನು ಪಡೆದುಕೊಂಡನು. ತಪತಿಯು ಸಂವರಣ 
ನನ್ನು ಪತಿಯನ್ನಾಗಿ ವರಿಸಿದಳು. ॥ ೪೧ ॥ ಅರ್ಯಮಾನ ಪಶ್ತಿ 
ಯಾದ ಮಾತೃಕಾ ಎಂಬುವಳ ಗರ್ಭದಿಂದ ಚರ್ಷಣೀ ಎಂಬ 
ಪುತ್ರರು ಹುಟ್ಟಿದರು. ಅವರು ಕರ್ತವ್ಯ-ಅಕರ್ತವ್ಯಗಳ ಜ್ಞಾನ 
ದಿಂದ ಕೂಡಿದ್ದರು. ಅದಕ್ಕಾಗಿ ಬ್ರಹ್ಮದೇವರು ಅವರನ್ನು ಆಧ 
ರಿಸಿಯೇ ಮನುಷ್ಯಜಾತಿ (ಬ್ರಾಹ್ಮಣಾದಿ ವರ್ಣ) ಯನ್ನು ಕಲ್ಪಿಸಿ 
ದರು. ॥ ೪೨ ॥ ಪೂಷಾನಿಗೆ ಯಾವುದೇ ಸಂತಾನವಾಗಲಿಲ್ಲ 
ಹಿಂದೆ ಶಿವನು ದಕ್ಷನ ಮೇಲೆ ಸಿಟ್ಟುಗೊಂಡಾಗ ಈ ಪೂಷಾನು 
ಹಲ್ಲುಕಿರಿದು ನಕ್ಕಿದ್ದನು. ಅದಕ್ಕಾಗಿ ವೀರಭದ್ರನು ಇವನ ಹಲ್ಲನ್ನು 
ಉದುರಿಸಬಟ್ಟಿದ್ದು. ಅಂದಿನಿಂದ ಪೂಷಾನು ಹಿಟ್ಟನ ರೂಪ 
ದಲ್ಲಿರುವ ಅನ್ನವನ್ನೇ ಸೇವಿಸತೊಡಗಿದನು. ॥ ೪೩ ॥ ದೈತ್ಯರ 
ಕಿರಿಯ ತಂಗಿ ರಚನಾ ತ್ವಷ್ಟಾ ಪತ್ನೀಯಾಗಿದ್ದಳು. ರಚನೆಯ 
ಗರ್ಭದಿಂದ ಸಂನಿವೇಶ ಮತ್ತು ಪರಾಕ್ರಮಿಯಾದ ವಿಶ್ವರೂಪ 
ರೆಂಬ ಇಬ್ಬರು ಪುತ್ರರು ಜನಿಸಿದರು. ॥ ೪೪ ॥ ಹೀಗೆ ವಿಶ್ವ 

ರೂಪನು ಶತ್ರುಗಳ ಅಳಿಯನಾಗಿದ್ದರೂ ದೇವಗುರು ಬೃಹಸ್ವತಿಯು 
ಇದದ ಅಪಮಾನಿತನಾಗಿ ದೇವತೆಗಳನ್ನು ತೊರೆದು 

ಹೋದಾಗ ದೇವತೆಗಳು ಈ ವಿಶ್ವರೂಪನನ್ನೇ ತಮ್ಮ ಪು ರೋಹಿತ 
ರನ್ನಾಗಿಸಿ ಕೊಂಡರು. ॥ ೪೫ ॥ 


ಆರನೆಯ ಅಧ್ಯಾ ಯವು ಮುಗಿಯಿತು. ॥ ೬ ॥ 


ಅತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ ಷಷ್ಠೋ5 ಧ್ಯಾಯಃ॥ ೬ ॥ 


BO 


650 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಏಳನೆಯ ಅಧ್ಯಾಯ 
ಬೃಹಸ್ಪತಿಯು ದೇವತೆಗಳನ್ನುತೊರೆದುದು ಮತ್ತು ವಿಶ್ವರೂಪನನ್ನುದೇವಗುರುವಾಗಿ ವರಣಮಾಡಿದುದು 


ರಾಜೋವಾಚ 


ಕಸ್ಯ ಹೇತೋಃ ಪರಿತ್ಯಕ್ತಾ ಆಚಾರ್ಯೆಣಾತ್ಮನ: ಸುರಾಃ । 
ಏತದಾಚಕ್ಚ್ವ ಭಗವನ್‌ ಶಿಷ್ಯಾಣಾಮಕ್ರಮಂ ಗುರೌ 

॥ ೧ ॥ 

ಶ್ರೀಶುಕ ಉವಾಚ 

ಇಂದ್ರಸ್ತಿಭವನೈಶ್ವರ್ಯಮದೋಲ್ಲಂಘಿತಸತ್ಪಥ: I 
ಮರುದ್ದಿರ್ವಸುಭೀ ರುದ್ಧೈರಾದಿತ್ಕೈರ್ಜುಭುಭಿರ್ನಪ 

॥ ೨ ॥ 
ವಿಶ್ವೇದೇವೈಶ್ಚ ಸಾಧ್ಯೈಶ್ಚ ನಾಸತ್ಯಾಭ್ಯಾಂ ಪರಿಶ್ರಿತಃ । 
ಸಿದ್ಧಕಾರಣಗಂಧರ್ವೈರ್ಮುನಿಭಿರ್ಬ್ರಹ್ಮವಾದಿಭಿಃ 


॥ ೩ ॥ 
ವಿದ್ಯಾಧರಾಪರೋಭಿಶ್ವ ಕಿನ್ನರೈಃ ಪತಗೋರಗೈಃ । 
ನಿಷೇವೃಮಾಣೋ ಮಘವಾನ್‌ ಸ್ತೂಯಮಾನಶ್ಚ ಭಾರತ 

॥1 ೪ ॥| 


ಉಪಗೀಯಮಾನೋ ಲಲಿತಮಾಸ್ಥಾನಾಧ್ಯಾಸನಾಶ್ರಿತಃ । 
ಪಾಂಡುರೇಣಾತಪತ್ರೇಣ ಚಂದ್ರಮಂಡಲಚಾರುಣಾ 


॥1 ೫ ॥ 
ಯುಕ್ತಶ್ಚಾನ್ಯೆ ೪: ಪಾರಮೇಷ್ಮೈಶ್ವಾಮರವ್ಯಜನಾದಿಭಿಃ । 
ವಿರಾಜಮಾನಃ ಪೌಲೋಮ್ಯಾ ಸಹಾರ್ಧಾಸನಯಾ ಭೃಶಮ್‌ 

RT 


ಸ ಯದಾ ಪರಮಾಚಾರ್ಯಂ ದೇವಾನಾಮಾತ್ಮನಶ್ಚಹ । 
ನಾಭ್ಯನಂದತ ಸಂಪ್ರಾಪ್ತಂ ಪ್ರತ್ಯುತ್ನಾನಾಸನಾದಿಭಿ: 
॥ ೭ ॥ 
ವಾಚಸ್ಪತಿಂ ಮುನಿವರಂ ಸುರಾಸುರನಮಸ್ಕೃತಮ್‌ । 
ನೋಚ್ಚಚಾಲಾಸನಾದಿಂದ್ರಃ ಪಶ್ಯನ್ನಷಿ ಸಭಾಗತಮ್‌ 
usu 
ತತೋ ನಿರ್ಗತ್ಯ ಸಹಸಾ ಕವಿರಾಂಗಿರಸಃ ಪ್ರಭುಃ 
ಆಯಯ್‌ೌ ಸ್ವಗೃಹಂ ತೂಪ್ಲೀಂ ವಿದ್ವಾನ್‌ ಶ್ರೀಮದವಿಕ್ರಿಯಾಮ್‌ 
॥ ೯॥ 
ತರ್ಹೈೇವ ಪ್ರತಿಬುದ್ಧೇಂದ್ರೋ ಗುರುಹೇಲನಮಾತ್ಮನಃ । 
ಗರ್ಹಯಾಮಾಸ ಸದಸಿ ಸ್ವಯಮಾತ್ಮಾನಮಾತ್ಮನಾ 
॥ ೧೦ I 


ಪರೀಕ್ಷಿತಮಹಾರಾಜನು ಕೇಳಿದನು - ಮಹಾತ್ನರೇ | ದೇವತೆ 
ಗಳ ಆಚಾರ್ಯರಾದ ಬೃಹಸ್ಪತಿಯವರು ತಮ್ಮ ಪ್ರಿಯಶಿಷ್ಯರಾದ 
ದೇವತೆಗಳನ್ನು ಏಕೆ ತೊರೆದರು ? ದೇವತೆಗಳು ತಮ್ಮ ಆಚಾರ್ಯ 


ರಿಗೆ ಅಂತಹ ಯಾವ ಅಪರಾಧ ಮಾಡಿದ್ದರು? ಕೃಪೆಯಿಟ್ಟು 


ತಿಳಿಸಿರಿ. ॥ ೧॥ 

ಶ್ರೀಶುಕ ಮುನಿಗಳು ಹೇಳುತ್ತಾರೆ ದ ಎಲೈ ರಾಜೇಂದ್ರಾ | 
ಮೂರುಲೋಕಗಳ ಐಶ್ವರ್ಯವನ್ನು ಪಡೆದು ಇಂದ್ರನು 
ಗರ್ವಾಂಧನಾಗಿದ್ದನು. ಈ ಅಹಂಕಾರದಿಂದ ಅವನು ಧರ್ಮ 
ಮರ್ಯಾದೆ ಸದಾಚಾರಗಳನ್ನು ಮೀರಿ ನಡೆಯತೊಡಗಿದ್ದನು. 
ಒಂದು ದಿನ ಈ ಘಟನೆ ನಡೆಯಿತು - ಮಹೇಂದ್ರನು ತುಂಬಿದ 
ಸಭೆಯಲ್ಲಿ ಪತ್ನಿಯಾದ ಶಚಿದೇವಿಯೊಂದಿಗೆ ಉನ್ನತವಾದ ಸಿಂಹಾ 
ಸನದಲ್ಲಿ ಕುಳಿತಿದ್ದವು. ಆಗ ನಲವತ್ತೊಂಭತ್ತು ಮಂದಿ ಮರು 
ದ್ವೇವತೆಗಳು, ಅಷ್ಟವಸುಗಳು, ಏಕಾದಶರುದ್ರರು, ದ್ವಾದಶಾದಿ 
ತ್ಯರು, ಯಭುಗಣಗಳು, ವಿಶ್ವೇ ದೇವತೆಗಳು, ಸಾಧ್ಯಗಣಗಳು, 
ಇಬ್ಬರು ಅಶ್ವಿನೀದೇವತೆಗಳು ಒಡ್ಡೋಲಗದಲ್ಲಿ ಉಪಸ್ಥಿತರಿದ್ದು 
ಆತನ ಸೇವೆ ಮಾಡುತ್ತಿದ್ದರು. ಸಿದ್ಧರ, ಚಾರಣರೂ, ಗಂಧ 
ರ್ವರೂ, ಬ್ರಹ್ಮವಾದಿಗಳಾದ ಮುನಿಗಳು, ವಿದ್ಯಾಧರರು, ಅಪ್ಸರೆ 
ಯರೂ, ಕಿನ್ನರರೂ, ಪಕ್ಚಿಗಳೂ, ನಾಗಗಳೂ, ಅವನನ್ನು ಸ್ತುತಿಸುತ್ತಾ 
ಸೇವಿಸುತ್ತಿದ್ದರು. ಎಲ್ಲೆಡೆಗಳಲ್ಲಿ ಲಲಿತಸ್ವರದಿಂದ ದೇವೇಂದ್ರನ 
ಕೀರ್ತಿಯ ಗುಣಗಾನ ನಡೆಯುತ್ತಿತ್ತು. ಸಿಂಹಾಸನದ ಮೇಲ್ಗಡೆ 
ಚಂದ್ರಮಂಡಲದಂತೆ ಶುಭ್ರವೂ, ಸುಂದರವೂ ಆದ ಬೆಳ್ಗೊ 
ಡೆಯು ಶೋಭಿಸುತ್ತಿತ್ತು. ಚಾಮರ, ಬೀಸಣಿಗೆ ಮುಂತಾದ ಮಹಾ 
ರಾಜೋಚಿತವಾದ ಪದಾರ್ಥಗಳು ಆಯಾಯಾ ಜಾಗಗಳಲ್ಲಿ 
ಸುಸಜ್ಜಿತವಾಗಿದ್ದುವು. ಈ ದಿವ್ಯವಾದ ಸಭೆಯಲ್ಲಿ ದೇವರಾಜನಾದ 
ಮಹೇಂದ್ರನು ಮಂಡಿಸಿ ರಾರಾಜಿಸುತ್ತಿದ್ದನು. ॥ ೨-೬ ॥ ಅದೇ 


` ಸಮಯಕ್ಕೆ ಸರಿಯಾಗಿ ದೇವೇಂದ್ರನಿಗೂ, ಸಮಸ್ತ ದೇವತೆಗಳಿಗೂ 


ಪರಮಾಚಾರ್ಯರಾದ ಬೃಹಸ್ಟತಿಯವರು ಅಲ್ಲಿಗೆ ಬಿಜಯಂಗೈ 
ದರು. ಸುರರು, ಅಸುರರು ಎಲ್ಲರಿಂದ ನಮಸ್ಕರಿಸಲ್ಪಡುವ ಪೂಜ್ಯ 
ರಾದ ಆಚಾರ್ಯರು ಅವರು. ಅವರು ಸಭೆಗೆ ಬಂದಿರುವುದನ್ನು 
ಇಂದ್ರನು ನೋಡಿದರೂ, ಅವನು ಎದ್ದು ನಿಲ್ಲಲಿಲ್ಲ ಅವರಿಗೆ 
ನಮಸ್ಕಾರವೇ ಮುಂತಾದ ಸತ್ಕಾರಗಳನ್ನು ಮಾಡಲಿಲ್ಲ ಆಸನ 
ದಿಂದ ಕೂಡ ಅಲ್ಲಾಡಲಿಲ್ಲ ॥ ೭-೮ ॥ ತ್ರಿಕಾಲದರ್ಶಿಗಳಾದ 


| ಬ್ರಹಸತ್ಕಾಚಾರ್ಯರು - "ಐಶ್ವರ್ಯಮದವೇ ಈ ಅಸಭ್ಯತೆಗೆ 


ಕಾರಣವಾಗಿದೆ ' ಎಂದು ನೋಡಿ ಅವರು ಅಲ್ಲಿಂದ ಕೂಡಲೇ 
ಸುಮ್ಮನೆ ತಮ್ಮ ಮನೆಗೆ ಹೊರಟುಹೋದರು. ॥ ೯ ॥ 

ಪರೀಕ್ಷಿದ್ರಾಜನೇ। ಆಗಲೇ ದೇವೇಂದ್ರನಿಗೆ "ನಾನು ನಮ್ಮ 
ಗುರುಗಳಿಗೆ ಎಂತಹ ಅವಹೇಳನ ಮಾಡಿದೆ ?' ಎಂಬುದು ಅರಿ 
ವಾಯಿತು. ಅವನು ತುಂಬಿದ ಸಭೆಯಲ್ಲಿ ತನ್ನನ್ನು ಹೀಗೆ ನಿಂದಿಸಿ 
ಕೊಂಡನು. ॥ ೧೦ ॥ 


7 ಅಧ್ಯಾಯ] 


ಅಹೋ ಬತ ಮಮಾಸಾಧು ಕೃತಂ ವೈ ದಭ್ರಬುದ್ಧಿನಾ । 
ಯನೃಯೈಶ್ಚರ್ಯಮತ್ತೇನ ಗುರುಃ ಸದಸಿ ಕಾತ್ಯತಃ 
॥1 ೧೧॥ 


€ ಗೃಧ್ಯೇತ್ಪಂಡಿತೋ ಲಕ್ಷ್ಮೀಂ ತ್ರಿವಿಷ್ಣಪಪತೇರಪಿ । 
ಯಯಾಹಮಾಸುರಂ ಭಾವಂ ನೀತೋಶದ್ಯ ವಿಬುಧೇಶ್ವರ: 
॥| ೧೨ ॥ 


ಯೇ ಪಾರಮೇಷ್ಟ್ಯಂ ಧಿಷಣಮಧಿತಿಷ್ಯನ್ನ ಕಂಚನ । 
ಪ್ರತ್ಯುತ್ತಿಷ್ಠೇದಿತಿ ಬ್ರೂಯುರ್ಧರ್ಮಂ ತೇ ನ ಪರಂ ವಿದುಃ 
I ೧೩॥ 


ತೇಷಾಂ ಕುಪಥದೇಷ್ಟ್ಯ್ಯಣಾಂ ಪತತಾಂ ತಮಸಿ ಹ್ಯಧಃ । 
ಯೇ ಶ್ರದ್ದಧ್ಯುರ್ವಚಸ್ತೇ ವೈ ಮಜ್ಜಂತ್ಯಶ್ನಸ್ಸವಾ ಇವ 


॥1 ೧೪ ॥ 


ಅಥಾಹಮಮರಾಚಾರ್ಯಮಗಾಧಧಿಷಣಂ ದ್ವಿಜಮ್‌ । 
ಪ್ರಸಾದಯಿಷ್ಯೇ ನಿಶಠಃ ಶೀರ್ಷ್ಲಾ ತಚ್ಚರಣಂ ಸ್ಪೃಶನ್‌ 
॥ ೧೫ ॥ 


ಏವಂ ಚಿಂತಯತಸ್ತಸ್ಥ ಮಘೋನೋ ಭಗವಾನ್ಸೃ: ಹಾತ್‌ । 
ಬೃಹಸ್ಪತಿರ್ಗತೋಂದೃಹ್ಟಾಂ ಗತಿಮಧ್ಯಾತ್ಮಮಾಯಯಾ 
i ೧೬॥ 


ಗುರೋರ್ನಾಧಿಗತಃ ಸಂಜ್ಞಾಂ ಪರೀಕ್ಸನ್‌ ಭಗವಾನ್‌ ಸ್ವರಾಟ್‌ | 
ಧ್ಯಾಯನ್‌ ಧಿಯಾ ಸುರೈರ್ಯುಕ್ತಃ ಶರ್ಮನಾಲಭತಾತ್ಮನಃ 
॥ ೧೭ ॥ 


ತಚ್ಛುತ್ತೈವಾಸುರಾಃ ಸರ್ವ ಆಶ್ರಿತ್ಯಾಶನಸಂ ಮತಮ್‌ 


ದೇವಾನ್‌ ಪ್ರತ್ಯುದ್ಯಮಂ ಚಕ್ರುರ್ದುರ್ಮದಾ ಆತತಾಯಿನಃ 
i ೧೮ ॥ 


ತೈರ್ವಿಸೃಷ್ಟೇಷುಭಿಸ್ತೀಕ್ಷೈರ್ನಿರ್ಭಿನ್ನಾಂಗೋರುಬಾಹವಃ 
ಬ್ರಹ್ಮಾಣಂ ಶರಣಂ ಜಗ್ಗುಃ ಸಹೇಂದ್ರಾ ನತಕಂಧರಾಃ 
oF 


ತಾಂಸ್ತ್ರಥಾಭ್ಯರ್ದಿತಾನ್ವೀಕ್ಷ್ಯ ಭಗವಾನಾತ್ಮಭೂರಜಃ | 
ಕೃಪಯಾ ಪರಯಾ ದೇವ ಉವಾಚ ಪರಿಸಾಂತ್ಸಯನ್‌ 
11 ೨೦ ॥ 


ಹಸ್ತ ಸ್ವಂಧ 


651 


ಅಯ್ಯೋ! ನಾನು ಎಂತಹ ಅನ್ಯಾಯ ಮಾಡಿದೆನು? 
ಮೂರ್ಪತನದಿಂದ ಐಶ್ವರ್ಯದ ಮತ್ತೇರಿದವನಾಗಿ ತುಂಬಿದ 
ಸಭೆಯಲ್ಲಿ ಗುರುದೇವರಿಗೆ ತಿರಸ್ಕಾರ ಮಾಡಿದೆನಲ್ಲ? ನಿಜ 
ವಾಗಿಯೂ ಇದು ಅತ್ಯಂತ ನಿಂದನೀಯ ಕಾರ್ಯವಾಗಿದೆ. 
॥ ೧೧॥ ಈ ಸ್ವರ್ಗದ ರಾಜ್ಯಲಕ್ಷ್ಮಿಯನ್ನು ಯಾವ ವಿವೇಕಿಯು 
ಪಡೆಯಲು ಬಯಸುವನು ? ಇಂದು ಇದರಿಂದಲೇ ದೇವ 
ರಾಜನಾದ ನನ್ನಲ್ಲಿಯೂ ಅಸುರರ ರಜೋಗುಣಭಾವವು ತುಂಬಿ 
ಹೋಯಿತಲ್ಲ! ॥ ೧೨ ॥ "ಸಾರ್ವಭೌಮ ಸಿಂಹಾಸನದಲ್ಲಿ ಕುಳಿತಿ 
ರುವ ಸಾಮ್ರಾಟನು ಯಾರು ಬಂದರೂ ಸಿಂಹಾಸನದಿಂದ ಏಳ 
ಬಾರದು' ಎಂದು ಹೇಳುವವರು ಧರ್ಮದ ನಿಜವಾದ ಸ್ವರೂಪ 
ವನ್ನು ಅರಿಯರು. ॥ ೧೩ ॥ ಇಂತಹ ಉಪದೇಶ ಮಾಡುವವರು 
ಕೆಟ್ಟದಾರಿಗೆ ಕೊಂಡೊಯ್ಯುವವರಾಗಿದ್ದಾರೆ. ಅವರು ಸ್ವತಃ ನರಕಕ್ಕೆ 
ಸಲ್ಲುವವರು. ಅವರ ಮಾತಿನಲ್ಲಿ ವಿಶ್ವಾಸವಿಡುವವರು ಕಲ್ಲಿನ 
ದೋಣಿಯಿಂದ ನದಿದಾಟುವವರಂತೆ ಮುಳುಗಿಹೋಗುತ್ತಾರೆ. 
॥ ೧೪ ॥ ನನ್ನ ಗುರುಗಳಾದ ಬೃಹಸ್ತತ್ಯಾಚಾರ್ಯರಾದರೋ 
ಆಳವಾದ ಜ್ಞಾನದ ಸಮುದ್ರರಾಗಿದ್ದಾರೆ. ಅವರಲ್ಲಿ ಕಪಟವನ್ನೂ 
ಅವಿನಯವನ್ನೂ ತೋರಿದ ನಾನು ಈಗ ಅವರ ಚರಣಗಳಲ್ಲಿ 
ತಲೆಯನ್ನಿಟ್ಟು ಅವರನ್ನು ಪ್ರಸನ್ನಗೊಳಿಸುವೆನು. ॥ ೧೫ ॥ 

ಪರೀಕ್ಷಿತನೇ ! ದೇವರಾಜ ಇಂದ್ರನು ಹೀಗೆ ಯೋಚಿಸುತ್ತಿರು 
ವಾಗಲೇ ಭಗವಂತರಾದ ಬೃಹಸ್ಟತ್ಕಾಚಾರ್ಯರು ತಮ್ಮ ಮನೆ 
ಯಿಂದ ಹೊರಬಿದ್ದು, ಯೋಗಬಲದಿಂದ ಅಂತರ್ಧಾನ ಹೊಂದಿ 
ದರು. ॥ ೬॥ ದೇವೇಂದ್ರನು ತಮ್ಮ ಗುರುಗಳನ್ನು ಬಹಳವಾಗಿ 
ಹುಡುಕಿದನು, ಹುಡುಕಿಸಿದನು. ಆದರೆ ಎಲ್ಲಿಯೂ ಅವರ 
ಸುಳಿವು ಸಿಗಲಿಲ್ಲ ಆಗ ಅವನು ಗುರುವಿಲ್ಲದೆ ತಾನು ಸುರಕ್ಷಿತನಲ್ಲ 
ವೆಂದು ತಿಳಿದು, ದೇವತೆಗಳೊಂದಿಗೆ, ತನ್ನ ಬುದ್ಧಿಗನುಸಾರ 
ಸ್ವರ್ಗದ ರಕ್ಷಣೆಯ ಉಪಾಯವನ್ನು ಯೋಚಿಸತೊಡಗಿದನು. 
ಆದರೂ ಅವನು ಏನನ್ನೂ ನಿಶ್ಚಯಿಸದಾದನು. ಅವನ ಚಿತ್ತವು 
ಅಶಾಂತವೇ ಆಗಿ ಉಳಿಯಿತು. ॥ ೧೭ ॥ ರಾಜೇಂದ್ರಾ! ದೇವ 
ಗುರು ಬೃಹಸ್ತತಿಯವರ ಮೇಲೆ ದೇವೇಂದ್ರನಿಗೆ ಉಂಟಾಗಿದ್ದ 
ಮನೋಮಾಲಿನ್ಯದ ಸುಳಿವು ದೈತ್ಯರಿಗೆ ಸಿಕ್ಕಿತು. ಆಗ ಆ ಮದೋ 
ನತ್ತ, ಆತತಾಯಿಗಳಾದ ಅಸುರರು ತಮ್ಮ ಗುರುಗಳಾದ ಶುಕ್ರಾ 
ಚಾರ್ಯರ ಆದೇಶದಂತೆ ದೇವತೆಗಳ ಮೇಲೆ ವಿಜಯವನ್ನು ಸಾಧಿ 
ಸಲು ಯುದ್ಧವನ್ನು ಸಾರಿದರು. ॥ ೧೮ ॥ ಅವರು ದೇವತೆಗಳ 
ಮೇಲೆ ಹರಿತವಾದ ಬಾಣಗಳನ್ನು ಮಳೆಗರೆದರು. ಅದರಿಂದ 
ಅವರ ಅಂಗಾಂಗಗಳು ಛಿದ್ರ-ಭಿದ್ರವಾಗಿ ಕಳಚಿ ಬೀಳತೊಡಗಿ 
ದುವು. ಆಗ ದೇವೇಂದ್ರನೊಂದಿಗೆ ಎಲ್ಲ ದೇವತೆಗಳೂ ಸೇರಿ ಬ್ರಹ್ಮ 
ದೇವರ ಬಳಿಗೆ ಸಾರಿ ನತಮಸ್ತಕರಾಗಿ ಅವರಿಗೆ ಶರಣಾದರು. 
nF I ಸ್ವಯಂಭುವೂ, ಸರ್ವಸಮರ್ಥರೂ ಆದ ಬ್ರಹ್ಮ 
ದೇವರಿಗೆ "ದೇವತೆಗಳಿಗೆ ನಿಜವಾದ ದುರ್ದಶೆ ಉಂಟಾಗಿದೆ' 
ಎಂದು ಅರಿವಾಗಿ ಅವರ ಹೃದಯ ಅತ್ಯಂತ ಕರುಣೆಯಿಂದ 
ತುಂಬಿಹೋಯಿತು. ಅವರು ದೇವತೆಗಳಿಗೆ ಧೈರ್ಯವನ್ನು 
ತುಂಬುತ್ತಾ ಹೀಗೆ ನುಡಿದರು. ॥ ೨೦॥ 


652 


ಬ್ರಹ್ಮೋವಾಚ 
ಅಹೋ ಬತ ಸುರಶ್ರೇಷ್ಠಾ ಹ್ಯಭದ್ರಂ ವಃ ಕೃತಂ ಮಹತ್‌ । 
ಬ್ರಹ್ಮಿಷ್ಠಂ ಬ್ರಾಹ್ಮಣಂ ದಾಂತಮೈಶ್ಚರ್ಯಾನ್ನಾಭ್ಯನಂದತ 
11 ೨೧ ॥ 
ತಸ್ಕಾಯಮನಯಸ್ಕಾಸೀತ್ತರೇಭ್ಯೋ ವಃ ಪರಾಭವ: । 
ಪ್ರಕ್ಷೀಣೇಭ್ಯ: ಸ್ಪವೈರಿಭ್ಯಃ ಸಮೃದ್ಧಾನಾಂ ಚ ಯತ್ನುರಾಃ 
u ೨೨ ॥ 
ಮಫವಂದ್ವಿಹತಃ ಪಶ್ಯ ಪ್ರಕ್ಷೀಣಾನ್‌ ಗುರ್ವತಿಕ್ರಮಾತ್‌ | 
ಸಂಪ್ರತ್ಯುಪಚಿತಾನ್ಪೂಯಃ ಕಾವ್ಯಮಾರಾಧ್ಯ ಭಕ್ಷಿತಃ। 
ಆದದೀರನ್ನಿಲಯನಂ ಮಮಾಪಿ ಭೃಗುದೇವತಾಃ 
1 ೨೩ ॥ 


ತ್ರಿವಿಷ್ಣಪಂ ಕಿಂ ಗಣಯಂತ್ಯಭೇದ್ಯ- 
ಮಂತ್ರಾ ಭೃಗೂಣಾಮನುಶಿಕ್ಶಿತಾರ್ಥಾಃ । 
ನ ವಿಪ್ರಗೋವಿಂದಗವೀಶ್ದ್ಚರಾಣಾಂ 
ಭವಂತ್ಯಭದ್ರಾಣಿ ನರೇಶ್ವರಾಣಾಮ್‌ ॥ ೨೪॥ 


ತದ್‌ ವಿಶ್ವರೂಪಂ ಭಜತಾಶು ವಿಪ್ರಂ 

ತಪಸ್ವಿನಂ ತ್ವಾಪ್ಟಮಥಾತ್ಮವಂತಮ್‌ । 
ಸಭಾಜಿತೋ5ರ್ಥಾನ್‌ ಸವಿಧಾಸ್ಯತೇ ವೋ 

ಯದಿ ಕ್ಷಮಿಷ್ಯಧ್ದಮುತಾಸ್ಯ ಕರ್ಮ ॥ ೨೫ ॥ 


ಶ್ರೀಶುಕ ಉವಾಚ 
ತ ಏವಮುದಿತಾ ರಾಜನ್‌ ಬ್ರಹ್ಮಣಾ ವಿಗತಜ್ಜರಾಃ | 
ಯಷಿಂ ತ್ವಾಹೃಮುಪವ್ರಜ್ಯ ಪರಿಷ್ಪಜ್ಯೇದಮಬ್ರುವನ್‌ 
Wu ೨೬ ॥ 


ದೇವಾ ಊಚುಃ 


ವಯಂ ತೇಠತಿಥಯಃ ಪ್ರಾಪ್ತಾ ಆಶ್ರಮಂ ಭದ್ರಮಸ್ತು ತೇ। 
ಕಾಮಃ ಸಂಪಾದ್ಯತಾಂ ತಾತ ಪಿತೃಣಾಂ ಸಮಯೋಚಿತ: 
॥ ೨೭ ॥ 


ಪುತ್ರಾಣಾಂ ಹಿ ಪರೋ ಧರ್ಮಃ ಪಿತೃಶುಶ್ರೂಷಣಂ ಸತಾಮ್‌ | , 


ಅಪಿ ಪುತ್ರವತಾಂ ಬ್ರಹ್ಮನ್‌ ಕಿಮುತ ಬ್ರಹ್ಮಚಾರಿಣಾಮ್‌ 

॥ ೨೮ ॥ 
ಆಚಾರ್ಯೋ ಬ್ರಹ್ಮಣೋ ಮೂರ್ತಿ: ಪಿತಾ ಮೂರ್ತಿ: ಪ್ರಜಾಪತೇಃ । 
ಭ್ರಾತಾ ಮರುತ್ತತೇರ್ಮೂರ್ತಿರ್ಮಾತಾ ಸಾಕ್ಪಾತ್‌ ಕ್ಲಿತೇಸ್ತನು: 

॥| ೨೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಬ್ರಹ್ಮದೇವರು ಹೇಳುತ್ತಾರೆ - ಎಲೈ ದೇವಶ್ರೇಷ್ಠರಿರಾ | ನೀವು 
ಎಂತಹ ಕೆಲಸವನ್ನು ಮಾಡಿಬಿಟ್ಟ೦ ? ಅಯ್ಯೋ! ಶಿವ-ಶಿವಾ | 
ನೀವು ಐಶ್ವರ್ಯಮದದಿಂದ ಕುರುಡರಾಗಿ ಬ್ರಹ್ನಜ್ಞಾನಿಗಳೂ, 
ವೇದಜ್ನ್ಞಧೂ, ಸಂಯಮಿಯೂ ಆದ ಬ್ರಾಹ್ಮಣನನ್ನು ಸತ್ವರಿಸಲಿಲ್ಲ 
ವಲ್ಲ! ॥ ೨೧ ॥ ದೇವತೆಗಳಿರಾ! ಇಂದು ನೀವು ಸಮೃದ್ಧಶಾಲಿ 


` ಗಳಾಗಿದ್ದರೂ ನಿಮ್ಮ ನಿರ್ಬಲರಾದ ಶತ್ರುಗಳ ಮುಂದೆ ತಲೆತಗ್ಗಿಸ 


ಬೇಕಾಯಿತಲ್ಲ! ಇದು ನೀವು ಗೈದ ಅನೀತಿಯ ಫಲವೇ ಆಗಿದೆ. 
॥ ೨೨ ॥ ದೇವೇಂದ್ರಾ! ನೋಡು! ನಿಮ್ಮ ಶತ್ರುಗಳೂ ಕೂಡ 
ಹಿಂದೆ ತಮ್ಮ ಗುರುಗಳಾದ ಶುಕ್ರಾಚಾರ್ಯರನ್ನು ತಿರಸ್ಕರಿಸಿದ್ದ 
ರಿಂದ ಅತ್ಯಂತ ನಿರ್ಬಲರಾಗಿದ್ದರು. ಆದರೆ ಈಗ ಭಕ್ತಿಭಾವದಿಂದ 
ಅವರನ್ನು ಆರಾಧಿಸಿ ದೈತ್ಯರು ಪುನಃ ಧನ, ಜನ, ಬಲದಿಂದ 
ಸಂಪನ್ನರಾಗಿರುವರು. ಶುಕ್ರಾಚಾರ್ಯರನ್ನು ತಮ್ಮ ಆರಾಧ್ಯದೇವ 
ರೆಂದು ತಿಳಿದ ಈ ದೈತ್ಯರು ಕೆಲವೇ ದಿನಗಳಲ್ಲಿ ನನ್ನ ಈ ಬ್ರಹ್ಮ 
ಲೋಕವನ್ನೂ ಕಸಿದುಕೊಳ್ಳುವರೋ ಎಂದು ನನಗೆ ಅನಿಸುತ್ತದೆ. 
॥ ೨೩ ॥ ಭೃಗುವಂಶೀಯರು ಇವರಿಗೆ ಅರ್ಥಶಾಸ್ತ್ರದ ಸಮಗ್ರ 
ಶಿಕ್ಷಣ ಕೊಟ್ಟಿರುವರು. ಇವರು ಏನು ಮಾಡಬೇಕೆಂದು ಬಯಸು 
ವರೋ ಅದರ ಸುಳಿವು ನಿಮಗೆ ತಿಳಿಯದು. ಅವರ ಸಲಹೆ 
ಅತಿಗುಪ್ತವಾಗಿರುತ್ತದೆ. ಇಂತಹ ಸ್ಥಿತಿಯಲ್ಲಿ ಬರೇ ಈ ಸ್ವರ್ಗವೇನು, 
ಅವರು ಬಯಸಿದರೆ ಯಾವ ಲೋಕವನ್ನಾದರೂ ಗೆಲ್ಲಬಲ್ಲರು. 
ಯಾವ ರಾಜರು ಬ್ರಾಹ್ಮಣರು, ಗೋವಿಂದ ಮತ್ತು ಗೋವು ಇವ 
ರನ್ನು ತಮ್ಮ ಸರ್ವಸ್ವವೆಂದು ಭಾವಿಸುತ್ತಾ ಅವರ ಕೃಪೆಗೆ ಪಾತ್ರರಾಗಿ 
ದ್ಹಾರೋ ಅವರಿಗೆ ಎಂದೂ ಅಮಂಗಲ ಉಂಟಾಗುವುದಿಲ್ಲ 
ಎಂಬುದು ನಿಜವಾಗಿದೆ. ॥ ೨೪ ॥ ಅದಕ್ಕಾಗಿ ಈಗ ನೀವು ಬೇಗನೇ 
ತ್ವಷ್ಟಾನ ಪುತ್ರನಾದ ವಿಶ್ವರೂಪರ ಬಳಿಗೆ ಹೋಗಿ, ಅವರ ಸೇವೆ 
ಮಾಡಿರಿ. ಅವರು ನಿಜವಾದ ಬ್ರಾಹ್ಮಣರಾಗಿದ್ದು ತಪಸ್ವಿಗಳೂ, 
ಸಂಯಮಿಗಳೂ ಆಗಿದ್ದಾರೆ. ಅವರಲ್ಲಿರುವ ಅಸುರರ ಕುರಿತು 
ಪ್ರೀತಿಯನ್ನು ಕ್ಷಮಿಸಿ, ಅವರನ್ನೂ ಸಮ್ಮಾನಿಸಿದರೆ ಅವರು ನಿಮ್ಮ 
ಕೆಲಸವನ್ನು ನೆರವೇರಿಸಿಕೊಡುವರು. ॥ ೨೫॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಬ್ರಹ್ಮದೇವರು ಹೀಗೆ ಹೇಳಲು ದೇವತೆಗಳ ಚಿಂತಾಜ್ವರವು ದೂರ 
ವಾಗಿ, ಅವರು ತ್ವಷ್ಟಾನ ಪುತ್ರನಾದ ವಿಶ್ವರೂಪನ ಬಳಿಗೆ ಹೋಗಿ 
ಅವನನ್ನು ಆಲಿಂಗಿಸಿಕೊಂಡು ಹೀಗೆ ಪ್ರಾರ್ಥಿಸಿದರು -॥ ೨೬ ॥ 
ದೇವತೆಗಳೆಂದರು - ಮಗು ವಿಶ್ವರೂಪ! ನಿನಗೆ ಮಂಗಳ 
ವಾಗಲಿ. ನಾವು ಅತಿಥಿಗಳಾಗಿ ನಿನ್ನ ಆಶ್ರಮಕ್ಕೆ ಬಂದಿರುವೆವು. 
ನಾವು ಒಂದು ರೀತಿಯಲ್ಲಿ ನಿನ್ನ ತಂದೆಯ ಸ್ಥಾನದಲ್ಲಿರುವೆವು. 
ಅದಕ್ಕಾಗಿ ನೀನು ನಮ್ಮಗಳ ಸಮಯೋಚಿತವಾದ ಅಭಿಲಾಷೆ 
ಯನ್ನು ಈಡೇರಿಸಬೇಕು. ॥ ೨೭ ॥ ಎಲೈ ಬ್ರಾಹ್ಮಣೋತ್ತಮಾ | 
ತಂದೆಯ ಮತ್ತು ಗುರುಹಿರಿಯರ ಸೇವೆಮಾಡುವುದು ಸತುತ್ರರಿಗೆ 
ಪರಮಧರ್ಮವೇ ಆಗಿದೆ. ಹೀಗಿರುವಾಗ ಬ್ರಹ್ಮಚಾರಿಗಳಿಗೆ 
ಹೇಳುವುದೇನಿದೆ ? ॥ ೨೮ ॥ ವತ್ಸ! ಆಚಾರ್ಯನು ವೇದದ, 
ತಂದೆಯು ಬ್ರಹ್ಮದೇವರ, ಅಣ್ಣನು ಇಂದ್ರನ ಮತ್ತು ತಾಯಿಯು 
ಸಾಕ್ಟಾಕ್‌ ಪೃಥಿವಿಯ ಮೂರ್ತಿಯೇ ಆಗಿದ್ದಾರೆ. ॥ ೨೯ 


7 ಅಧ್ಯಾಯ] 


ದಯಾಯಾ ಭಗಿನೀ ಮೂರ್ತಿರ್ಧರ್ಮಸ್ಯಾತೃಾತಿಥಿ: ಸ್ವಯಮ್‌ 1 
ಆಗ್ಲೇರಭ್ಯಾಗತೋ ಮೂರ್ತಿಃ ಸರ್ವಭೂತಾನಿ ಚಾತ್ಮನಃ 

1 ೩೦ 
ತಸ್ಮಾತ್‌ ಪಿತ್ಮಣಾಮಾರ್ತಾನಾಮಾರ್ತಿಂ ಪರಪರಾಭವಮ್‌ | 
ತಪಸಾಪನಯನ್‌ಸ್ತಾತ ಸಂದೇಶಂ ಕರ್ತುಮರ್ಹಸಿ 


1 ೩೧ 1 
ವೃಣೀಮಹೇ ತ್ವೋಪಾಧ್ಯಾಯಂ 
ಬ್ರಹ್ಮಿಷ್ಕಂ ಬ್ರಾಹ್ಮಣಂ ಗುರುಮ್‌ । 
ಯಥಾಂಜಸಾ ವಿಜೇಷ್ಯಾಮಃ 
ಸಪತ್ನಾಂಸ್ತವ ತೇಜಸಾ ॥ ೩೨॥ 


ನ ಗರ್ಹಯಂತಿ ಹೃರ್ಥೇಷು ಯವಿಷ್ಠಾಂಪ್ರ್ಯಭಿವಾದನಮ್‌ । 
ಛಂದೋಭ್ಯೋತನೃತ್ರ ನ ಬ್ರಹ್ಮನ್ಮಯೋ ಜೈಷ್ಠ್ಯಸ್ಯ ಕಾರಣಮ್‌ 
11೩೩ 


` ಯಷಿರುವಾಚ 


ಅಭ್ಯರ್ಥಿತಃ ಸುರಗಣೈ: ಪೌರೋಹಿತ್ಯೇ ಮಹಾತಪಾಃ । 
ಸ ವಿಶ್ವರೂಪಸ್ತಾನಾಹ ಪ್ರಸನ್ನ ಶಕ್ಷ್ಯಯಾ ಗಿರಾ 
11೩೪॥ 
ವಿಶ್ವರೂಪ ಉವಾಚ 


ವಿಗರರಿತಂ  ಧರ್ಮಶೀಲೈರ್ಬಹ್ಠವರ್ಚಉಪವ್ಯಯಮ್‌ । 

ಕಥಂ ನು ಮದ್ದಿಧೋ ನಾಥಾ ಲೋಕೇಶೈರಭಿಯಾಚಿತಮ್‌ | 

ಪ್ರತ್ಯಾಖ್ಯಾಸ್ಯತಿ ತಚ್ಛಿಷ್ಯಃ ಸ ಏವ ಸ್ವಾರ್ಥ ಉಚ್ಛತೇ 
॥ ೩೫ ॥ 


ಅಕಿಂಚನಾನಾಂ ಹಿ ಧನಂ ಶಿಲೋಂಛನಂ 
ತೇನೇಹ ನಿರ್ವರ್ತಿತಸಾಧುಸತ್ಕ್ರಿಯ: I 

ಕಥಂ ವಿಗರ್ಹ್ಯಂ ನು ಕರೋಮ್ಯಧೀಶ್ನರಾ: 
ಪೌರೋಧಸಂ ಹೃಷ್ಯತಿ ಯೇನ ದುರ್ಮತಿಃ ॥ ೩೬ ॥ 


ತಥಾಪಿ ನ ಪ್ರತಿಬ್ರೂಯಾಂ ಗುರುಭಿಃ ಪ್ರಾರ್ಥಿತಂ ಕಿಯತ್‌ | 
ಭವತಾಂ ಪ್ರಾರ್ಥಿತಂ ಸರ್ವಂ ಪ್ರಾಣೈರರ್ಥೈಶ್ಚ ಸಾಧಯೇ 
॥೩೭॥ 


ಶ್ರೀಶುಕ ಉವಾಚ 


ತೇಭ್ಯ ಏವಂ ಪ್ರತಿಶ್ರುತ್ಯ ವಿಶ್ವಡೂಪೋ ಮಹಾತಪಾಃ | 
ಪೌರೋಹಿತ್ಯಂ ವೃತಶ್ಠಕ್ರೇ ಪರಮೇಣ ಸಮಾಧಿನಾ 
॥ ೩೮ ॥ 


[1739122 A 


ಷಷ್ಠ ಸೃಂಧ 


653 


ಹಾಗೆ ಯೇ ಸಹೋದರಿಯು ದಯೆಯ, ಅತಿಥಿ ಧರ್ಮದ, 
ಅಭ್ಯಾಗತರು ಅಗ್ನಿಯ ಮತ್ತು ಜಗತ್ತಿನ ಎಲ್ಲಪ್ರಾಣಿಗಳು ತನ್ನ ಆತ್ಮನ 
ಮೂರ್ತಿ-ಆತ್ಮಸ್ವರೂಪರಾಗಿದ್ದಾರೆ. ॥ ೩೦ ॥ ಎಲ್ಫೆ ಪುತ್ರನೇ! 
ನಾವು ನಿನ್ನ ತಂದೆಯ ಸ್ಥಾನದಲ್ಲಿದ್ದೇವೆ. ಇಂತಹ ಪೂಜ್ಯಸ್ಥಾನದಲ್ಲಿ 
ರುವ ನಾವು ಶತ್ರುಗಳಿಂದ ಪರಾಜಿತರಾಗಿ ಬಹಳ ದುಃಖದಲ್ಲಿ 
ದ್ವೇವೆ. ನೀನು ನಿನ್ನ ತಪೋಬಲದಿಂದ ನಮ್ಮ ಈ ದುಖು, ದಾರಿದ್ರ್ಯ, 
ವೆರಾಜಯಗಳನ್ನು ಹೋಗಲಾಡಿಸು. ನಮ್ಮ ಈ ಆಜ್ಞೆಯನ್ನು ನೀನು 
ನಡೆಸಿ ಕೊಡಬೇಕು. ॥ ೩೧ ॥ ನೀನು ಬ್ರಹ್ಮನಿಷ್ಠ ಬ್ರಾಹ್ಮಣನಾಗಿರು 
ವುದರಿಂದ ಹುಟ್ಟಿನಿಂದಲೇ ನಮಗೆ ಗುರುವಾಗಿರುವೆ. ನಾವು 
ನಿನ್ನನ್ನು ಆಚಾರ್ಯನನ್ನಾಗಿ ವರಣಮಾಡಿ ನಿನ್ನ ಶಕ್ತಿಯಿಂದ ಅನಾ 
ಯಾಸವಾಗಿಯೇ ಶತ್ರುಗಳ ಮೇಲೆ ಜಯಗಳಿಸುವೆವು. ॥ ೩೨ ॥ 
ಬ್ರಾಹ್ಮಣೋತ್ತಮಾ | ಆವಶ್ಯಕತೆ ಒದಗಿದಾಗ ವಯಸ್ಸಿನಲ್ಲಿ ಚಿಕ್ಕವ 
ರಾದವರಿಗೆ ನಮಸ್ಕ ಸ್ಫರಿಸುವುದು ನಿಂದ್ಯವಾಗುವುದಿಲ್ಲ ಹಂತಕ್ಕೆ 
ವೇದಗಳ ವೇ ಹೊರತು ವಯಸ್ಸು ಕಾರಣವಲ್ಲ ॥ ೩೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಚಿದ್ರಾಜನೇ | 
ದೇವತೆಗಳು ಹೀಗೆ ವಿಶ್ವರೂಪನನ್ನು ತಮ್ಮ ಪೌರೋಹಿತ್ಯವನ್ನು 
ವಹಿಸಿಕೊಳ್ಳಲು ಪ್ರಾರ್ಥಿಸಿದಾಗ ಪರಮತಪ್ಟೀ ವಿಶ್ವರೂಪನು 
ಪ್ರಸನ್ನನಾಗಿ ಅತ್ಯಂತ ಪ್ರಿಯವೂ, ಮಧುರವೂ ಆದ ಮಾತು 
ಗಳಿಂದ ಹೀಗೆಂದನು -॥ ೩೪ ॥ 

ವಿಶ್ವರೂಪನು ಹೇಳಿದನು - ಧರ್ಮಶೀಲರಾದ ಮಹಾತ್ಮರು 
ಪೌರೋಹಿತ್ಯವೃತ್ತಿಯನ್ನು ನಿಂದಿಸುತ್ತಾರೆ. ಏಕೆಂದರೆ ಅದರಿಂದ 
ಬ್ರಹ್ಮವರ್ಚಸ್ಸು 'ಕ್ಷಯಹೊಂದುತ್ತದೆ. ಆದರೆ ನೀವು ನನಗೆ ಒಡೆಯ 
ರಾಗಿ ಲೋಕೇಶ್ವರರಾಗಿ ಅದನ್ನು ವಹಿಸಿಕೊಳ್ಳಬೇಕೆಂದು ಪ್ರಾರ್ಥಿ 
ಸುತ್ತಿದ್ದೀರಿ. ಇಂತಹ ಸ್ಥಿತಿಯಲ್ಲಿ ನನ್ನಂತಹವನು. ನಿಮ್ಮಗಳ ಮಾತನ್ನು 
ಹೇಗೆ ಮೀರಬಲ್ಲನು ಗ ನಾನಾದರೋ ನಿಮ್ಮ ಸೇವಕ ನಾಗಿರುವನು. 
ನಿಮ್ಮ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಧರ್ಮವೂ ಆಗಿದೆ. 
Il ೩೫ ॥ 'ದೇವತೆಗಳಿರಾ | ಎರಕ್ಷರಾದ "ದರಿದ್ರರಿಗೆ ಶಿಲೋಂಛ 
ವೃತ್ತಿಗಳೇ ಜೀವನಧನವು. ಆ ವೃತ್ತಿಗಳಿಂದ ದೇವಕಾರ್ಯ-ಪಿತ್ಫ 
ಕಾರ್ಯ ಮುಂತಾದ ಧರ್ಮಕಾರ್ಯಗಳನ್ನು ನೆರವೇರಿಸುತ್ತಿರುವ 
ನಾನು ನಿಂದೆಗೆ ಯೋಗ್ಯವಾದ ಪುರೋಹಿತ ವೃತ್ತಿಯನ್ನು ಏಕೆ 
ಮಾಡಲಿ? ಬುದ್ದಿ ಕೆಟ್ಟುಹೋದವರು ತಾನೇ ಈ ವೃತ್ತಿಯಿಂದ 

ಪ್ರಸನ್ನರಾಗುವರು. ಗೆ ೩೬ ॥ ನೀವು ನನ್ನಿಂದ ಏನನ್ನು “ಬಯಸು 

€ ಅದಕ್ಕೇ ಎದುರಾಡುವುದಿಲ್ಲ "ಮತ್ತು ಗುರು-ಹಿರಿಯ 

ಡ್‌ ನಿಮ್ಮ ಪ ಪ್ರಾರ್ಥನೆಯನ್ನು ತಳ್ಳಿ ಹಾಕುವುದಿಲ್ಲ ಅದಕ್ಕೆ ಎದು 
ರಾಡುವುದಿಲ್ಲ ನನ್ನ ತನು-ಮನ” “ಧನಗಳಿಂದಲೂ ನೀ ವು ಹೇಳಿ 
ದುದನ್ನು ನಡೆಸಿ ಕೊಡುವೆನು. ॥೩೭॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರನೇ! 
ಮಹಾತಪಸ್ವಿ ಯಾದ ಆ ವಿಶ್ವರೂಪನು' ದೇವತೆಗಳ ಮುಂದೆ 
ಹೀಗೆ ಪ್ರತಿಜ್ಞೆ ಮಾಡಿ ಅವರಿಂದ 'ಪೌರೋಜಿತ್ಯಕ್ಕಾಗಿ ಪರಿಸಲ್ಪಟ್ಟು ಆ 
ಕಾರ್ಯವನ್ನು ಅತ್ಯ [oc] ಶದ್ಧಾಸಕ್ಕಗಳಿಂದ. ನಡೆಸತೊಡಗಿದರು. 
॥೩೮॥ ಶುಕ್ರಾಚಾರ್ಯರು ತಮ್ಮ ವಿದ್ಯಾಬಲದಿಂದ ಅಸುರರ 
ಸಂಪತ್ತನ್ನು ಸುರಕ್ಕಿತಗೊಳಿಸಿದ್ದರು. ಸಮರ್ಥನಾದ ವಿಶ್ವರೂಪನು 


654 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಸುರದ್ದಿಹಾಂ ಶ್ರಿಯಂ ಗುಪ್ತಾಮೌಶನಸ್ಯಾಪಿ ವಿದ್ಯಯಾ । 
ಆಚ್ಚಿದ್ಯಾದಾನ್ಮಹೇಂದ್ರಾಯ ವೈಷ್ಣವ್ಯಾ ವಿದ್ಯಯಾ ವಿಭುಃ 
॥೩೯॥ 
ಯಯಾ ಗುಪ್ತ ಸಹಸ್ರಾಕ್ಟೋ ಜಿಗ್ಮೇ5ಸಸುರಚಮೂರ್ವಿಭುಃ । 
ತಾಂ ಪ್ರಾಹ ಸ ಮಹೇಂದ್ರಾಯ ವಿಶ್ವರೂಪ ಉದಾರಧೀಃ 
i ೪೦॥ 


ವೈಷ್ಣವೀ ವಿದ್ಯೆಯ ಬಲದಿಂದ ಆ ಸಂಪತ್ತನ್ನು ಕಿತ್ತುಕೊಂಡು 
ದೇವೇಂದ್ರನಿಗೆ ಕೊಡಿಸಿದನು. ॥ ೩೯ ॥ ರಾಜನೇ! ಯಾವ 
ವಿದ್ಯೆಯ ಬಲದಿಂದ ಇಂದ್ರನು ಸಂರಕ್ಷಿತನಾಗಿ ಅಸುರರ ಸಮೂಹ 
ವನ್ನು ಗೆದ್ದು ವಿಜಯವನ್ನು ಗಳಿಸಿದನೋ ಆ ವೈಷ್ಣವೀವಿದ್ಯೆಯನ್ನು 
ಉದಾರ ಬುದ್ಧಿಯುಳ್ಳ ವಿಶ್ವರೂಪನೇ ಇಂದ್ರನಿಗೆ ಉಪದೇಶ 
ಮಾಡಿದ್ದನು. ॥ ೪೦ ॥ 

ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಷಷ್ಠಸ್ಫಂಧೇ ಸಪ್ಪ್ತಮೋತಧ್ಯಾಯಃ dn 


— ್ರ ಲೀ 


ಎಂಟನೆಯ ಅಧ್ಯಾಯ 
ವಿಶ್ವರೂಪನು ಇಂದ್ರನಿಗೆ ನಾರಾಯಣ ಕವಚವನ್ನು ಉಪದೇಶಿಸಿದುದು 


ರಾಜೋವಾಚ 


ಯಯಾ ಗುಪ್ಪಃ ಸಹಸ್ರಾಕ್ಟಃ ಸವಾಹಾನ್‌ ರಿಪುಸೈನಿಕಾನ್‌ । 
ಕ್ರೀಡನ್ನಿವ ವಿನಿರ್ಜಿತ್ಯ ತ್ರಿಲೋಕ್ಕಾ ಬುಭುಜೇ ಶ್ರೀಯಮ್‌ 
॥ ೧॥ 


ಭಗವಂಸ್ಥನ್ನಮಾಖ್ಯಾಹಿ ವರ್ಮ ನಾರಾಯಣಾತ್ಮಕಮ್‌ | 
ಯಥಾ55ತತಾಯಿನಃ ಶತ್ರೂನ್ಯೇನ ಗುಪ್ಪೋ5ಜಯನ್ಮೃಧೇ 
॥ ೨ ॥ 


ಶ್ರೀಶುಕ ಉವಾಚ 


ವೃತಃ ಪುರೋಹಿತಸ್ತ್ವಾಷ್ಟ್ರೋ ಮಹೇಂದ್ರಾಯಾನುಪೃಚ್ಛತೇ ॥. 
ನಾರಾಯಣಾಖ್ಯಂ ವರ್ಮಾಹ ತದಿಹೈಕಮನಾಃ ಶೃಣು 
॥ ೩ ॥ 


ವಿಶ್ವರೂಪ ಉವಾಚ 
ಧೌತಾಂಫ್ರಿಪಾಣಿರಾಚಮ್ಯ ಸಪವಿತ್ರ ಉದಜ್ಜುಖಃ 1 
ಕೃತಸ್ವಾಜ್ಯಕರನ್ಯಾಸೋ ಮಂತ್ರಾಭ್ಯಾಂ ವಾಗ್ಯತಃ ಶುಚಿಃ 
॥ ೪ ॥ 


ನಾರಾಯಣಮಯಂ ವರ್ಮ ಸನ್ನಹ್ಯೇದ್‌ ಭಯ ಆಗತೇ। 
ಪಾದಯೋರ್ಜಾನುನೋರೂರ್ವೋರುದರೇ ಹೃದ್ಯಥೋರಸಿ 
11 ೫ ॥ 


[1739122 8 


ಪರೀಕ್ಷಿತರಾಜನು ಕೇಳಿದನು - ಮಹಾತ್ಮರೇ | ದೇವೇಂದ್ರನು 
ಯಾವ ವಿದ್ಯೆಯಿಂದ ಸಂರಕ್ಷಿತನಾಗಿ ಶತ್ರುಗಳ ಚತುರಂಗ ಸೈನ್ಯ 
ವನ್ನು ಆಟಗಾರಿಕೆಯೋ ಎಂಬಂತೆ ಅನಾಯಾಸವಾಗಿ ಸೋಲಿಸಿ 
ಮೂರುಲೋಕಗಳ ಐಶ್ವರ್ಯವನ್ನು ಅನುಭವಿಸಿದನೋ, ಆ 
ನಾರಾಯಣಕವಚವೆಂಬ ಮಹಾಮಂತ್ರವನ್ನು ನನಗೆ ತಿಳಿಸಿರಿ. 
ಅದರಿಂದ ಸುರಕ್ಷಿತನಾಗಿ ಅವನು ರಣಭೂಮಿಯಲ್ಲಿ ಆಕ್ರಮಣ 
ಕಾರಿಗಳಾದ ಶತ್ರುಗಳನ್ನು ಸೋಲಿಸಿ ವಿಜಯವನ್ನು ಹೇಗೆ 
ಪಡೆದನು? ಎಂಬುದನ್ನೂ ನಿರೂಪಿಸಿರಿ. ॥ ೧-೨ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ। 
ದೇವತೆಗಳು ವಿಶ್ವರೂಪನನ್ನು ಪುರೋಹಿತನನ್ನಾಗಿ ಮಾಡಿಕೊಂ 
ಡಾಗ ದೇವೇಂದ್ರನು ಪ್ರಶ್ನಿಸಿದಾಗ ವಿಶ್ವರೂಪನು ಅವನಿಗೆ ನಾರಾ 
ಯಣಕವಚವನ್ನು ಉಪದೇಶಿಸಿದನು. ಅದನ್ನು ನಾನು ನಿನಗೆ 
ಹೇಳುವೆನು. ನೀನೂ ಏಕಾಗ್ರತೆಯಿಂದ ಶ್ರವಣಿಸು. ॥ ೩ ॥ 


ವಿಶ್ವರೂಪನು ಹೇಳಿದನು - ದೇವರಾಜ ಇಂದ್ರನೇ! 
ಭಯವು ಏನಾದರೂ ಒದಗಿದರೆ ನಾರಾಯಣಕವಚವನ್ನು ಧರಿಸಿ 
ಕೊಂಡು ತನ್ನ ಶರೀರವನ್ನು ರಕ್ಷಿಸಿಕೊಳ್ಳಬೇಕು. ಅದರ ವಿಧಾನ 
ಇಂತಿದೆ “ಮೊದಲು ಕೈ-ಕಾಲುಗಳನ್ನು ತೊಳೆದುಕೊಂಡು ಆಚ 
ಮನ ಮಾಡಬೇಕು. ದರ್ಭೆಯ ಪವಿತ್ರಕವನ್ನು ಧರಿಸಿಕೊಂಡು 
ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಅನಂತರ ಮಂತ್ರಾ 
ನುಷ್ಠಾನವು ಮುಗಿಯುವವರೆಗೆ ಮೌನವಾಗಿರಲು ನಿಶ್ಚಯಿಸಿ, 
ಶುಚಿಯಾಗಿ "ಓಂ ನಮೋ ನಾರಾಯಣಾಯ' ಮತ್ತು "ಓಂ 
ನಮೋ ಭಗವತೇ ವಾಸುದೇವಾಯ' ಎಂಬ ಮಹಾಮಂತ್ರಗಳಿಂದ 
ಹೃದಯಾದಿ ಅಂಗನ್ಯಾಸವನ್ನು ಅಂಗುಷ್ಠಾದಿ ಕರನ್ಯಾಸವನ್ನು ಮಾಡ 
ಬೇಕು. ಮೊದಲು ಓಂ ನಮೋ ನಾರಾಯಣಾಯ ಎಂಬ ಅಷ್ಟು 
ಕ್ಷರ ಮಂತ್ರದ ಓಂ ಇತ್ಯಾದಿ ಎಂಟು ಅಕ್ಷರಗಳನ್ನು ಕ್ರಮವಾಗಿ 
ಪಾದಗಳು, ಮೊಣಕಾಲುಗಳು, ತೊಡೆಗಳು, ಹೊಟ್ಟೆ, ಹೃದಯ, 
ವಕ್ವಷ್ನಳ, ಮುಖ ಮತ್ತು ತಲೆಯಲ್ಲಿ ನ್ಯಾಸಮಾಡಬೇಕು 


8 ಅಧ್ಯಾಯ] 


ಮುಖೇ ಶಿರಸ್ಯಾನುಪೂರ್ವ್ಯಾದೋಂಕಾರಾದೀನಿ ವಿನ್ಕಸೇತ್‌ | 
ಓಂ ನಮೋ ನಾರಾಯಣಾಯೇತಿ ವಿಪರ್ಯಯಮಹಾಪಿವಾ 
॥1 ೬ ॥ 


ಕರನ್ಯಾಸಂ ತತಃ ಕುರ್ಯಾದ್ದ್ವಾದಶಾಕ್ಟರವಿದ್ಯಯಾ | 
ಪ್ರಣವಾದಿಯಕಾರಾಂತಮಂಗುಲ್ಯಂಗುಷ್ಠಪರ್ವಸು 
॥ ೭ ॥ 


ನ್ಯಸೇದ್ದ ದಯ ಓಂಕಾರಂ ವಿಕಾರಮನು ಮೂರ್ಧನಿ । 
ಷಕಾರಂ ತು ಭ್ರುವೋರ್ಮದ್ಯೇ ಣಕಾರಂ ಶಿಖಯಾ ದಿಶೇತ್‌ 
1 ೮॥ 


ವೇಕಾರಂ ನೇತ್ರಯೋರ್ಯುಂಜ್ಯಾನ್ನಕಾರಂ ಸರ್ವಸಂಧಿಷು । 
ಮಕಾರಮಸ್ವಮುದ್ದಿಶ್ಯ ಮಂತ್ರ ಮೂರ್ತಿರ್ಭವೇದ್ದುದ: 
neu 


ಸವಿಸರ್ಗಂ ಫಡಂತಂ ತತ್‌ ಸರ್ವದಿಕ್ಷು ವಿನಿರ್ದಿಶೇತ್‌ । 
ಓಂ ವಿಷ್ಣವೇ ನಮ ಇತಿ 
॥ ೧೦॥ 


ಆತ್ಮಾನಂ ಪರಮಂ ಧ್ಯಾಯೇದ್ವೇಯಂ ಪಟ್‌ಶಕ್ತಿಭಿರ್ಯತಮ್‌ । 
ವಿದ್ಯಾತೇಜಸ್ತಪೋಮೂರ್ತಿಮಿಮಂ ಮಂತ್ರಮುದಾಹರೇತ್‌ 
1 ೧೧ 1 


ಓಂ ಹರಿರ್ಮಿದಧ್ಯಾನ್ನಮ ಸರ್ವರಕ್ಷಾಂ 
ನಸ್ತಾಂಘ್ರಿಪದ್ಧಃ ಪತಗೇಂದ್ರಪ್ಪಷ್ಠೇ । 

ದರಾರಿಚರ್ಮಾಸಿಗದೇಷುಚಾಪ- 
ಪಾಶಾಂದಧಾನೋತಷ್ಠಗುಣೋತಷ್ಠಬಾಹು: ॥ ೧೨ 1 


ಜಲೇಷು ಮಾಂ ರಕ್ಷತು ಮತ್ತ್ಯಮೂರ್ತಿ- 

ರ್ಯಾದೋಗಣೇಭ್ಯೋ ವರುಣಸ್ಯ ಪಾಶಾತ್‌ 1 
ಸ್ವಲೇಷು ಮಾಯಾವಟುವಾಮನೋತವ್ಯಾತ್‌- 

ತ್ರಿವಿಕ್ರಮಃ ಖೇಠವತು ವಿಶ್ವರೂಪ: ॥೧೩॥ 
ದುರ್ಗೇಷ್ಟಟವ್ಯಾಜಿಮುಖಾದಿಷು ಪ್ರಭುಃ 

ಪಾಯಾನ್ನ ಸ್ಸೃಸಿಂಹೋತ ಸುರಯೂಥಪಾರಿಃ I 
ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ 

ದಿಶೋ ವಿನೇದುರ್ನ್ಯಪತಂಶ್ಚ ಗರ್ಭಾಃ ॥ ೧೪ ॥ 


[173922 C 


ಷಷ್ಠ ಸೃಂಧ 


655 


(ಅರ್ಥಾತ್‌ - ಇರಿಸುವುದು) ಅಥವಾ ಇದಕ್ಕೆ ತಲೆಕೆಳಗಾಗಿ - ಆ 
ಮಂತ್ರದ ಯಕಾರದಿಂದ ಪ್ರಾರಂಭಿಸಿ ಓಂಕಾರದವರೆಗಿನ 
ಎಂಟು ಅಕ್ಕರಗಳನ್ನು ತಲೆಯಿಂದ ಪ್ರಾರಂಭಿಸಿ ಪಾದಗಳವರೆಗಿನ 
ಎಂಟು ಅಂಗಗಳಲ್ಲಿ ನ್ಯಾಸಮಾಡಬೇಕು. ॥ ೪-೬ ॥ ಅನಂತರ 
“ಓಂ ನಮೋ ಭಗವತೇ ವಾಸುದೇವಾಯ' ಎಂಬ ದ್ವಾದಶಾಕ್ಷರ 
ಮಂತ್ರದ ಓಂಕಾರದಿಂದ ಆರಂಭಿಸಿ ಪ್ರತಿಯೊಂದು ಅಕ್ಷರವನ್ನು 
ಬಲಗಡೆಯ ತರ್ಜನಿಯಿಂದ ಎಡಗಡೆಯ ತರ್ಜನಿಯ 
ವರೆಗೆ ಎರಡೂ ಕೈಗಳ ಬೆರಳುಗಳಲ್ಲಿಯೂ ಮತ್ತು ಎರಡು ಅಂಗು 
ಷ್ಠಗಳ ಎರಡೆರಡು ಗಂಟುಗಳಲ್ಲಿ ನ್ಯಾಸಮಾಡಬೇಕು. ॥ ೭ ॥ 
ಬಳಿಕ - "ಓಂ ವಿಷ್ಣವೇ ನಮಃ' ಎಂಬ ಮಂತ್ರದ ಮೊದಲನೆಯ 
ಅಕ್ಬರವಾದ "ಓಂ' ಕಾರವನ್ನು ಹೃದಯದಲ್ಲಿಯೂ, "ವಿ' ಯನ್ನು 
ಬ್ರಹ್ಮರಂಧ್ರದಲ್ಲಿಯೂ, "ಷ' ಕಾರವನ್ನು ಹುಬ್ಬುಗಳ ಮಧ್ಯ 
ದಲ್ಲೂ "ಣ' ಕಾರವನ್ನು ಶಿಖೆಯಲ್ಲಿಯೂ, "ವೇ ಕಾರವನ್ನು 
ಎರಡೂ ಕಣ್ಣುಗಳಲ್ಲಿಯೂ ಮತ್ತು "ನ' ಕಾರವನ್ನು ಶರೀರದ 
ಎಲ್ಲ ಗಂಟುಗಳಲ್ಲಿಯೂ ನ್ಯಾಸಮಾಡಬೇಕು. ಇದಾದ ನಂತರ 
"ಓಂ ಮಃ ಅಸ್ವಾಯಫಟ್‌' ಎಂದು ಹೇಳಿ ದಿಗ್ಗಂಧನವನ್ನು 
ಮಾಡಬೇಕು. ಈ ಪ್ರಕಾರ ನ್ಯಾಸ ಮಾಡುವುದರಿಂದ ಈ 
ವಿಧಿಯನ್ನು ತಿಳಿದ ಮನುಷ್ಯನು ಮಂತ್ರಸ್ವರೂಪನೇ ಆಗುತ್ತಾನೆ. 
॥ ೮-೧೦ ॥ ಅನಂತರ ಸಮಗ್ರ ಐಶ್ವರ್ಯ, ಧರ್ಮ, ಯಶ, 
ಲಕ್ಷ್ಮೀ, ಜ್ಞಾನ ಮತ್ತು ವೈರಾಗ್ಯದಿಂದ ಪರಿಪೂರ್ಣನಾದ 
ಇಷ್ಟದೇವನಾದ ಭಗವಂತನನ್ನು ಧ್ಯಾನಿಸಬೇಕು ಮತ್ತು ತನ್ನನ್ನೂ 
ತದ್ರೂಪನಾಗಿಯೇ ಚಿಂತಿಸಬೇಕು. ಬಳಿಕ ವಿದ್ಯೆ, ತೇಜಸ್ಸು 
ಮತ್ತು ತಪಸ್ಸುರೂಪವಾದ ಈ ಕವಚವನ್ನು ಪಾರಾಯಣ 
ಮಾಡಬೇಕು. ॥ ೧೧ ॥ 

“ಭಗವಾನ್‌ ಶ್ರೀಹರಿಯು ಗರುಡನ ಹೆಗಲಮೇಲೆ ತನ್ನ 
ಚರಣಕಮಲಗಳನ್ನು ಇರಿಸಿಕೊಂಡಿರುವನು. ಅಣಿಮಾದಿ ಎಂಟೂ 
ಸಿದ್ದಿಗಳು ಅವನ ಸೇವೆ ಮಾಡುತ್ತಿದ್ದಾರೆ. ಅವನು ತನ್ನ ಎಂಟು 
ಕೈಗಳಲ್ಲಿ ಶಂಖ, ಚಕ್ರ, ಗುರಾಣಿ, "ಖಡ್ಗ ಗದೆ, ಬಾಣ, "ಧನುಸ್ತು 
ಮತ್ತು ಪಾಶಗಳೆಂಬ ದಿವ್ಯ ಆಯುಧಗಳನ್ನು ಧರಿಸಿರುವನು, 
ಆ ಓಂಕಾರಸ್ವರೂಪನಾದ ಸ್ವಾಮಿಯು ಎಲ್ಲ ರೀತಿಯಿಂದ 
ಎಲ್ಲ ಕಡೆಗಳಿಂದಲೂ ನನ್ನನ್ನು “ರಿಸಿ. ॥ ೧೨॥ ಮತ್ತ್ಯರೂಪ 
ನಾದ ಭಗವಂತನು ಜಲದಲ್ಲಿ ಜಲಜಂತುಗಳಿಂದಲೂ "ಹಾಗೂ 
ವರುಣಪಾಶದಿಂದಲೂ ನನನ್ನು ರಕ್ಷಿಸಲಿ. ಮಾಯೆಯಿಂದ 
ಬ್ರಹ್ಮಚಾರಿಯ ರೂಪವನ್ನು "ಧರಿಸಿದ "ಭಗವಾನ್‌ ವಾಮನನು 
ನೆಲದ ಮೇಲೂ, ವಿಶ್ವ ರೂಪಿಯಾದ ಭಗವಾನ್‌ ವಿಕ್ರಮನು 
ಆಕಾಶದಲ್ಲಿಯೂ ನನ್ನನ್ನು ರಕ್ಷಿಸಲಿ. ॥ ೧೩ ॥ ಯಾವನು ಘೋರ 
ವಾಗಿ ಅಟ್ಟಹಾಸವನ್ನು "ಮಾಡಿದಾಗ ದಿಗ್‌ದಿಗಂತಗಳೆಲ್ಲ ಪ್ರತಿ 
ಧ್ವನಿಸಿ ದೈತ್ಯಸ್ವೀಯರಿಗೆ ಗರ್ಭಪಾತ ಉಂಟಾಯಿತೋ, ಅಂತಹ 

ದೈತ್ಯರ ಹಿಂಡಿಗೆ ಶತ್ರುವಾದ ಶ್ರೀಭಗವಂತನಾದ ನರಸಿಂಹನು 
ಕೋಟೆ, ಅರಣ್ಯ, FR ಹಾರ ವಿಕಟವಾದ ಸ್ಥಾನ 
ಗಳಲ್ಲಿ ನನ್ನನ್ನು ಕುಪಾಡಲಿ. ॥ ೧೪ ॥ ತನ್ನ ಕೋರೆದಾಡೆಗಳ ಮೇಲೆ 
ಭೂದೇವಿಯನ್ನು ಧರಿಸಿಕೊಂಡು ಯಜ್ಞಮೂರ್ತಿಯಾದ ಭಗ 
ವಾನ್‌ ವರಾಹನು ಮಾರ್ಗದಲ್ಲಿಯೂ, " ಪರಶುರಾಮದೇವರು 


656 


ರಕ್ಷಸಾ .. ಮಾದ್ದನ 
ಸ್ವದಂಷ್ಭ್ರಯೋನ್ನೀತಧರೋ ವರಾಹ: 1 
ರಾಮೋಶದ್ರಿಕೂಟೇಷ್ಟಥ  ವಿಪ್ರವಾಸೇ 
ಸಲಕ್ಷ್ಮಣೋತವ್ಯಾದ್ದರತಾಗ್ರಜೋತಸ್ಥಾನ್‌ 


ಯಜಕಲಃ 
ಇ್‌ ಐಬು 


॥1 ೧೫ 1 


ಮಾಮುಗ್ರಧರ್ಮಾದಖಲಾತ್ಸಮಾದಾ- 
ನ್ನಾರಾಯಣಃ ಪಾತು ನರಶ್ಚ ಹಾಸಾತ್‌ ।ಟ 
ದತ್ತಸ್ವಯೋಗಾದಥ ಯೋಗನಾಥ: 
ಪಾಯಾದ್ಗುಣೇಶ: ಕಪಿಲ: ಕರ್ಮಬಂಧಾತ್‌ ॥ ೧೬ ॥ 


ಸನತ್ಕುಮಾರೋಠವತು ಕಾಮದೇವಾ - 
ದ್ವಯಶೀರ್ಷಾ ಮಾಂ ಪಥಿ ದೇವಹೇಲನಾತ್‌ । 
ದೇವರ್ಷಿವರ್ಯ: ಪುರುಷಾರ್ಚನಾಂತರಾತ್‌ 
ಕೂರ್ಮೊ ಹರಿರ್ಮಾಂ ನಿರಯಾದಶೇಷಾತ್‌ ॥ ೧೭ ॥ 


ಧನ್ವಂತರಿರ್ಭಗವಾನ್ಹಾತ್ವಪಥ್ಯಾದ್‌ 

ದ್ವಂದ್ವಾದ್‌ ಭಯಾದೃಷಭೋ ನಿರ್ಜಿತಾತ್ಮಾ । 
ಯಜ್ಞಶ್ಸ ಲೋಕಾದವತಾಜ್ಜನಾಂತಾದ್‌ 

ಬಲೋ ಗಣಾತ್ಕೋಧವಶಾದಹೀಂದ್ರಃ ॥ ೧೮ ॥ 


ದ್ವೈಪಾಯನೋ ಭಗವಾನಪ್ರಬೋಧಾದ್‌ 

ಬುದಸು ಪಾಖಂಡಗಣಾತ್ವಮಾದಾತ್‌ | 
೧ 

ಕಲ್ಕಿಃ ಕಲೇಃ ಕಾಲಮಲಾತ್ಸಹಾತು 


ಧರ್ಮಾವನಾಯೋದುಕೃತಾವತಾರಃ ॥1೧೯॥ 


ಮಾಂ ಕೇಶವೋ ಗದಯಾ ಪ್ರಾತರವ್ಯಾದ್‌ 
ಗೋವಿಂದ ಆಸಂಗವಮಾತ್ರವೇಣುಃ ॥ 
ನಾರಾಯಣಃ ಪ್ರಾಹ ಉದಾತ್ರಶಕ್ತಿ- 


ರ್ಮಧ್ಯಂದಿನೇ ವಿಷ್ಣುರರೀಂದ್ರಪಾಣಿಃ ॥ ೨೦ ॥ 


* ಶ್ರೀಭಗವಂತನ ಸೇವೆಯಲ್ಲಿ ಒದಗಬಹುದಾದ ೩೨ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಪರ್ವತಗಳ ಶಿಖರಗಳಲ್ಲಿಯೂ ಮತ್ತು ಲಕ್ಷ್ಮಣನಸಹಿತ ಭರತಾ 
ಗ್ರಜನಾದ ಭಗವಾನ್‌ ಶ್ರೀರಾಮಚಂದ್ರನು ಪ್ರವಾಸದಲ್ಲಿಯೂ 
ನನ್ನನ್ನು ರಕ್ಷಿಸಲಿ. ॥ ೧೫ ॥ ಭಗವಾನ್‌ ನಾರಾಯಣನು ಮಾರಣ- 
ಮೋಹನ ಮುಂತಾದ ಭಯಂಕರ ಅಭಿಚಾರಗಳಿಂದಲೂ ಮತ್ತು 


ಎಲ್ಲ ಪ್ರಕಾರದ ಪ್ರಮಾದಗಳಿಂದಲೂ ನನ್ನನ್ನು ರಕ್ಷಿಸಲಿ. ಖುಪಿಶ್ರೇಷ್ಠ 


ನಾದ ನರನು ಗರ್ವದಿಂದಲೂ, ಯೋಗೇಶ್ವರ ಭಗವಾನ್‌ 
ದತ್ತಾತ್ರೇಯನು ಯೋಗದ ವಿಘ್ನಗಳಿಂದಲೂ ಹಾಗೂ ತ್ರಿಗುಣಾಧಿ 
ಪತಿಯಾದ ಕಪಿಲ ಭಗವಂತನು ಕರ್ಮಬಂಧನಗಳಿಂದಲೂ 
ನನ್ನನ್ನು ಕಾಪಾಡಲಿ. ॥ ೧೬ ॥ ಪರಮಯಷಿ ಸನತ್ಕುಮಾರನು 
ಕಾಮದೇವನಿಂದಲೂ, ಭಗವಾನ್‌ ಹಯಗ್ರೀವನು ಮಾರ್ಗದಲ್ಲಿ 
ನಡೆಯುವಾಗ ದೇವತಾಮೂರ್ತಿಗಳಿಗೆ ನಮಸ್ಕಾರಮಾಡದ 
ಅಪರಾಧದಿಂದಲೂ, ದೇವಯಷಿ ನಾರದರು ಸೇವಾಪರಾಧ 
ಗಳಿಂದಲೂ* ಮತ್ತು ಕೂರ್ಮಾವತಾರೀ ಶ್ರೀಹರಿಯು ಎಲ್ಲ 
ಪ್ರಕಾರದ ನರಕಗಳಿಂದಲೂ ನನ್ನನ್ನು ರಕ್ಷಿಸಲಿ. ॥ ೧೭ ॥ ಭಗವಂತ 
ನಾದ ಧನ್ವಂತರಿಯು ಕುಪಥ್ಯದಿಂದ, ಜಿತೇಂದ್ರಿಯ ಭಗವಾನ್‌ 
ಯಷದೇವನು ಸುಖ-ದುಃಖಾದಿ ಭಯದಾಯಕ ದ್ವಂದ್ವ 
ಗಳಿಂದ, ಯಜ್ಞಭಗವಂತನು ಲೋಕಾಪವಾದದಿಂದ, ಬಲರಾಮ 
ದೇವರು ಜನರು ಕೊಡುವ ಕಷ್ಟದಿಂದ ಮತ್ತು ಶ್ರೀಆದಿಶೇಷನು 
ಕ್ರೋಧವಶವೆಂಬ ಗಣಕ್ಕೆ ಸೇರಿದ ಸರ್ಪಗಳಿಂದಲೂ ನನ್ನನ್ನು 
ರಕ್ಷಿಸಲಿ. ॥ ೧೮ ॥ ಭಗವಾನ್‌ ಶ್ರೀಕೃಷ್ಣದ್ವೈಪಾಯನ ವ್ಯಾಸರು 
ಅಜ್ಞಾನದಿಂದ ಮತ್ತು ಬುದ್ಧ ದೇವನು ಪಾಷಂಡಿಗಳಿಂದ ಹಾಗೂ 
ಪ್ರಮಾದದಿಂದ ನನ್ನನ್ನು ಕಾಪಾಡಲಿ. ಧರ್ಮರಕ್ಷಣೆಗಾಗಿ ಅವತರಿ 
ಸುವ ಭಗವಾನ್‌ ಕಲ್ಕಿಯು ಪಾಪಬಾಹುಳ್ಯವುಳ್ಳ ಕಲಿಕಾಲದ 
ದೋಷಗಳಿಂದ ನನ್ನನ್ನು ರಕ್ಷಿಸಲಿ. ॥ ೧೯ ॥ ಪ್ರಾತಃಕಾಲದಲ್ಲಿ ಭಗ 
ವಾನ್‌ ಶ್ರೀಕೇಶವನು ಗದಾಹಸ್ತನಾಗಿಯೂ, ಹಗಲು ಸ್ವಲ್ಪ 
ಏರಿದಾಗ ಭಗವಾನ್‌ ಶ್ರೀಗೋವಿಂದನು ತನ್ನ ಕೊಳಲನ್ನು ಹಿಡಿದು 
ಕೊಂಡು, ಮಧ್ಯಾಹ್ನದ ಮೊದಲು ಭಗವಾನ್‌ ಶ್ರೀನಾರಾಯಣನು 
ತನ್ನ ತೀಕ್ಷ್ಮ ವಾದ ಶಕ್ತ್ಯಾಯುಧಧಾರಿಯಾಗಿ, ಮಧ್ಯಾಹ್ನದಲ್ಲಿ 
ಭಗವಾನ್‌ ಶ್ರೀವಿಷ್ಣುವು ಚಕ್ರರಾಜ ಸುದರ್ಶನವನ್ನು ಹಿಡಿದು 
ನನ್ನನ್ನು ಕಾಪಾಡಲಿ. ॥ ೨೦ ॥ 


ಅಪಚಾರಗಳನ್ನು ಹೀಗೆ ಪರಿಗಣಿಸಲಾಗಿದೆ - ೧) ವಾಹನಾರೂಢನಾಗಿ ಅಥವಾ ಪಾದರಕ್ಷೆ 


ಗಳನ್ನು ಹಾಕಿಕೊಂಡು ಭಗವಂತನ ಮಂದಿರಕ್ಕೆ ಹೋಗುವುದು. ೨) ರಥೋತ್ಸವ ಮತ್ತು ಜನ್ಮಾಷ್ಟಮಿ ಮುಂತಾದ ಉತ್ಸವಗಳನ್ನು ಆಚರಿಸದೇ 
ಇರುವುದು ಅಥವಾ ಅವುಗಳನ್ನು ದರ್ಶಿಸದೇ ಇರುವುದು. ೩) ಶ್ರೀಭಗವನ್ನೂರ್ತಿಗಳನ್ನು ದರ್ಶನಮಾಡಿ ನಮಸ್ಕರಿಸದಿರುವುದು. ೪) ಅಶುಚಿ 
ಯಾಗಿ ದೇವರ ದರ್ಶನ ಮಾಡುವುದು. ೫) ಒಂದೇ ಕೈಯಿಂದ ನಮಸ್ಕರಿಸುವುದು. ೬) ಪ್ರದಕ್ಷಿಣೆ ಮಾಡುವಾಗ ಭಗವಂತನ ಮುಂದೆ ಬಂದಾಗ 
ಸ್ವಲ್ಪ ನಿಲ್ಲದೆ ಮತ್ತೆ ಪ್ರದಕ್ಷಿಣೆ ಮಾಡುವುದು ಅಥವಾ ಕೇವಲ ಮುಂದುಗಡೆಯೇ ಪ್ರದಕ್ಷಿಣೆ ಮಾಡುವುದು. ೭) ಭಗವಂತನ ವಿಗ್ರಹದ ಮುಂದೆ 
ಕಾಲುಚಾಚಿ ಕುಳಿತುಕೊಳ್ಳುವುದು. ೮) ಭಗವಂತನ ಶ್ರೀವಿಗ್ರಹದ ಮುಂದೆ ಎರಡೂ ಮಂಡಿಗಳನ್ನು ಮೇಲಕ್ಕೆ ತ್ರಿ ಅವುಗಳನ್ನು ಕೈಗಳಿಂದ ಬಳಸಿಕೊಂಡು 
ಕುಳಿತುಕೊಳ್ಳುವುದು. ೯) ಭಗವಂತನ ಶ್ರೀವಿಗ್ರಹದ ಮುಂದೆ ಮಲಗುವುದು. ೧೦) ಭಗವಂತನ ಶ್ರೀಮೂರ್ತಿಯ ಮುಂದೆ ಊಟಮಾಡುವುದು. 
೧೧) ಭಗವಂತನ ಶ್ರೀಮೂರ್ತಿಯ ಮುಂದೆ ಸುಳ್ಳು ಹೇಳುವುದು. ೧೨) ಭಗವಂತನ ಶ್ರೀವಿಗ್ರಹದ ಮುಂದೆ ಗಟ್ಟಿಯಾಗಿ ಮಾತಾಡುವುದು. ೧೩) 
ಶ್ರೀಭಗವದ್ವಿಗ್ರಹದ ಮುಂದೆ ಪರಸ್ಪರ ಮಾತಾಡಿಕೊಳ್ಳುವುದು. ೧೫) ಭಗವಂತನ ಶ್ರೀವಿಗ್ರಹದ ಮುಂದೆ ಬೊಬ್ಬೆಹಾಕುವುದು. ೧೫) ಭಗವಂತನ 
ಶ್ರೀಮೂರ್ತಿಯ ಮುಂದೆ ಜಗಳಾಡುವುದು. ೧೬) ಭಗವಂತನ ಶ್ರೀಮೂರ್ತಿಯ ಮುಂದೆ ಯಾರಿಗಾದರೂ ಪೀಡಿಸುವುದು. ೧೭) ಭಗವಂತನ 
ಶ್ರೀವಿಗ್ಗಹದ ಮುಂದೆ ಯಾರಿಗಾದರೂ ಅನುಗ್ರಹಮಾಡುವುದು. ೧೮) ಭಗವಂತನ ಶ್ರೀವಿಗ್ರಹದ ಮುಂದೆ ಯಾರನ್ನಾದರೂ ಕುರಿತು 
ನಿಷ್ಠುರವಾದ ಮಾತುಗಳನ್ನಾಡುವುದು. ೧೯) ಭಗವಂತನ ಶ್ರೀವಿಗ್ರಹದ ಮುಂದೆ ಕಂಬಳಿಯಿಂದ ಇಡೀ ದೇಹವನ್ನು ಮುಚ್ಚಿಕೊಳ್ಳುವುದು. 
೨೦) ಭಗವಂತನ ಶ್ರೀವಿಗ್ರಹದ ಮುಂದೆ ಇತರರನ್ನು ನಿಂದಿಸುವುದು. ೨೧) ಭಗವಂತನ ಶ್ರೀವಿಗ್ರಹದ ಮುಂದೆ ಬೇರೆಯವರನ್ನು ಸ್ತುತಿಸುವುದು. 


[1739122 0 


8 ಅಧ್ಯಾಯ] 


ದೇವೋತಪರಾಷ್ನೇ ಮಧುಹೋಗ್ರಧನ್ವಾ 
ಸಾಯಂ ತ್ರಿಧಾಮಾವತು ಮಾಧವೋ ಮಾಮ್‌ । 
ದೋಷೇ ಹೃಷೀಕೇಶ ಉತಾರ್ಧರಾತ್ರೇ 
ನಿಶೀಥ ಎಏಕೋತವತು ಪದ್ಗನಾಭಃ ॥ ೨೧ ॥ 
ಶ್ರೀವತ್ರಧಾಮಾಪರರಾತ್ರ ಈಶಃ 
ಪ್ರತ್ಯೂಷ ಈಶೋತಸಿಧರೋ ಜನಾರ್ದನಃ 
ದಾಮೋದರೋತವ್ಯಾದನುಸಂಧ್ಯಂ ಪ್ರಭಾತೇ 
ವಿಶ್ವೇಶ್ವರೋ ಭಗವಾನ್‌ ಕಾಲಮೂರ್ತಿಃ 


ಚಕ್ರಂ ಯುಗಾಂತಾನಲತಿಗ್ಗನೇಮಿ 
ಭ್ರಮತ್ನಮಂತಾದ್ಧಗವತ್ವಯುಕ್ತಮ್‌ 

ದಂದಗ್ಗಿ ದಂದಗ್ಹರಿಸೈನ್ಯಮಾಶು 
ಕಕ್ಚಂ ಯಥಾ ವಾತಸಖೋ ಹುತಾಶಃ 


॥ ೨೨ ॥ 


॥| ೨೩ ॥ 


ಗದೇಶಶನಿಸ್ಪರ್ಶನವಿಸ್ಟುಲಿಂಗೇ 
ನಿಷ್ಟಿಂಢಿ ನಿಷ್ಟಿಂಡ್ಯಜಿತಪ್ರಿಯಾಸಿ | 
ಕೂಷ್ಮಾಂಡವೈನಾಯಕಯಕ್ಟರಕ್ಟೋ- 
ಭೂತಗ್ರಹಾಂಶ್ಯೂರ್ಣಯಚೂರ್ಣಯಾರೀನ್‌ ॥ ೨೪ ॥ 


ತು ಯಾತುಧಾನಪ್ರಮಥಪ್ರೇತಮಾತೃ- 
ಪಿಶಾಚವಿಪ್ರಗ್ರಹಘೋರದೃಷ್ಟೀನ್‌ | 

ದರೇಂದ್ರ ವಿದ್ರಾವಯ ಕೃಷ್ಣಪೂರಿತೋ 
ಭೀಮಸ್ವನೋಠರೇರ್ಹ್ವದಯಾನಿ ಕಂಪಯನ್‌ ॥ ೨೫ ॥ 


ತಂ ತಿಗ್ಗಧಾರಾಸಿವರಾರಿಸ್ಯೆನ್ಯ- 
ಮೀಶಪ್ರಯುಕ್ತೋ ಮಮ ಛಿಂದಿ ಛಿಂಧಿ । 

ಚಕ್ಬೂಂಷಿ ಚರ್ಮಂಛತಚಂದ್ರಛಾದಯ 

ದ್ವಿಷಾಮಘೋನಾಂ ಹರ ಪಾಪಚಕ್ಟುಷಾಮ್‌ uw ೨೬ Nn 


ಸಪ್ನ ಸಂಧ 


657 


ಅಪರಾಹ್ನಕಾಲದಲ್ಲಿ ಭಗವಾನ್‌ ಮಧುಸೂದನನು ತನ್ನ 
ಪ್ರಚಂಡವಾದ ಧನುಸ್ಸನ್ನು ಹಿಡಿದುಕೊಂಡು ನನ್ನನ್ನು ರಕ್ಷಿಸಲಿ, 
ಸಾಯಂಕಾಲದಲ್ಲಿ ತ್ರಿಮೂರ್ತಿಸ್ವರೂಪನಾದ ಮಾಧವನೂ, 
ಪ್ರದೋಷದಲ್ಲಿ ಹೃಷೀಕೇಶನೂ, ಅರ್ಧ ರಾತ್ರಿಯ ಮೊದಲು 
ಹಾಗೂ ಅರ್ಧರಾತ್ರಿಯಲ್ಲಿ ಭಗವಾನ್‌ ಪದ್ಧನಾಭನೊಬ್ಬನೇ 
ನನ್ನನ್ನು ಸಲಹಲಿ. ॥ ೨೧ ॥ ಶ್ರೀವತ್ಸಲಾಂಛನವನ್ನು ಧರಿಸಿದ 
ಶ್ರೀಹರಿಯು ಅಪರರಾತ್ರಿಯಲ್ಲೂ ಖಡ್ಗಹಸ್ತನಾದ ಭಗವಾನ್‌ 
ಜನಾರ್ದನನು ಉಷಃಾಲದಲ್ಲಿಯೂ, ಶ್ರೀದಾಮೋದರ ಸ್ವಾಮಿ 
ಯು ಸೂರ್ಯೋದಯಕ್ಕೆ ಮೊದಲೂ ಮತ್ತು ಎಲ್ಲ ಸಂಧ್ಯೆಗಳಲ್ಲಿ 
ಕಾಲಮೂರ್ತಿ ಭಗವಾನ್‌ ವಿಶ್ವೇಶ್ವರನು ನನ್ನನ್ನು ರಕ್ಷಿಸಲಿ. ॥ ೨೨ ॥ 

ಪ್ರಳಯಕಾಲದ ಅಗ್ನಿಯಂತೆ ತೀಕ್ಷ್ಣ ವಾದ ಅಲಗುಗಳಿಂದ 
ಕೂಡಿ, ಶ್ರೀಭಗವಂತನ ಪ್ರೇರಣೆಯಂತೆ ಸದಾಕಾಲ ಸುತ್ತುತ್ತಿರುವ 
ಚಕ್ರರಾಜನಾದ ಸುದರ್ಶನವೇ! ಗಾಳಿಯಿಂದೊಡಗೂಡಿದ 
ಬೆಂಕಿಯು ಹುಲ್ಲಿನಮೆದೆಯನ್ನು ಸುಟ್ಟುರುಹುವಂತೆ ನಮ್ಮ ಶತ್ರು 
ಸೈನ್ಯವನ್ನು ಶೀಘ್ರಾತಿಶೀಘ್ರವಾಗಿ ಸುಟ್ಟುಹಾಕು, ಸುಟ್ಟುಹಾಕು. 
॥ ೨೩ ॥ ಎಲ್ಫೆ ಕೌಮೋದಕೀ ಗದೆಯೇ | ನೀನು ವಜ್ರಾಯುಧಕ್ಕೆ 
ಎಣೆಯಾಗಿ ಮುಟ್ಟಲು ಅಸಾಧ್ಯವಾದ ಕಿಡಿಗಳನ್ನು ಉದುರಿಸುತ್ತಿ 
ರುವೆ. ನೀನು ಭಗವಾನ್‌ ಅಜಿತನಿಗೆ ಪ್ರಿಯವಾಗಿರುವೆ ಹಾಗೂ 
ನಾನು ಅವನ ಸೇವಕನಾಗಿರುವೆನು. ಅದಕ್ಕಾಗಿ ನೀನು ಕುಷ್ಠಾಂಡ, 
ವಿನಾಯಕ, ಯಕ್ಷ, ರಾಕ್ಚಸ, ಭೂತ-ಪ್ರೇತಾದಿ ಗ್ರಹರನ್ನು ಈಗಲೇ 
ಹೊಸಕಿಹಾಕಿಬಿಡು ಹಾಗೂ ನನ್ನ ಶತ್ರುಗಳನ್ನು ನುಚ್ಚುನೂರಾಗಿ 
ಸಿಬಿಡು. ॥ ೨೪ ॥ ಎಲ್ಫೆ ಶಂಖಶ್ರೇಷ್ಠನಾದ ಪಾಂಚಜನ್ಯನೇ | 
ನಿನ್ನನ್ನು ಭಗವಾನ್‌ ಶ್ರೀಕೃಷ್ಣನು ಊದಿದಾಗ ಭಯಂಕರವಾದ ಶಬ್ದ 
ವನ್ನು ಮಾಡಿ ನನ್ನ ಶತ್ರುಗಳ ಹೃದಯಗಳನ್ನು ನಡುಗಿಸಿಬಿಡು 
ಹಾಗೂ ಯಾತುಧಾನ, ಪ್ರಮಥ, ಪ್ರೇತ, ಮಾತೃಕಾ, ಪಿಶಾಚ, 
ಬ್ರಹ್ನರಾಕ್ಕಸಾದಿ ಭಯಂಕರರಾದ ಪ್ರಾಣಿಗಳನ್ನು ಇಲ್ಲಿಂದ 
ಒಡನೆಯೇ ಓಡಿಸಿಬಿಡು. ॥ ೨೫ ॥ ಭಗವಂತನಿಗೆ ಪ್ರಿಯವಾದ 
ಎಲ್ಫೆ ಖಡ್ಗವೇ! ನಿನ್ನ ಅಲಗು ತುಂಬಾ ತೀಕ್ಷ ಖಾಗಿದೆ. ನೀನು 
ಭಗವಂತನ ಪ್ರೇರಣೆಯಿಂದ ನನ್ನ ಶತ್ರುಗಳನ್ನು ಛಿನ್ನ-ಭಿನ್ನವಾಗಿಸು. 
ಹಾಗೆಯೇ ನೂರಾರು ಚಂದ್ರಮಂಡಲಗಳ ಆಕಾರದಿಂದ ಬೆಳ 
ಗುತ್ತಿರುವ ಭಗವಂತನಿಗೆ ಪ್ರಿಯವಾದ ಗುರಾಣಿಯೇ | ನೀನು 
ಪಾಪದೃಷ್ಟಿಯುಳ್ಳ ಪಾಪಾತ್ಮಾ ಶತ್ರುಗಳ ಪಾಪೀಕಣ್ಣುಗಳನ್ನು 
ಮುಚ್ಚಿಸಿಬಿಡು. ॥ ೨೬॥ 


೨೨) ಭಗವಂತನ ಶ್ರೀವಿಗ್ರಹದ ಮುಂದೆ ಅಶ್ಲೀಲವಾಗಿ ಮಾತಾಡುವುದು. ೨೩) ಭಗವಂತನ ಶ್ರೀಮೂರ್ತಿಯ ಮುಂದೆ ಅಧೋವಾಯುವನ್ನು 
ಬಿಡುವುದು. ೨೪) ಮುಖ್ಯವಾದ ಉಪಚಾರಗಳನ್ನು ಮಾಡುವ ಶಕ್ತಿಯಿದ್ದರೂ ಗೌಣವಾದ ಉಪಚಾರಗಳಿಂದ ಭಗವಂತನ ಸೇಡೆಪೂಜೆ 
ಮಾಡುವುದು. ೨೫) ಶ್ರೀಭಗವಂತನಿಗೆ ನಿವೇದನೆ ಮಾಡದೆ ಇರುವ ಯಾವುದೇ ವಸ್ತುವನ್ನು ತಿನ್ನುವುದು-ಕುಡಿಯುವುದು. ೨೬) ಹಾವು 
ಯತುವಿನಲ್ಲಿ ಯಾವ ಹಣ್ಣು ಬಿಡುವುದೋ ಅದನ್ನು ಮೊಟ್ಟಮೊದಲಿಗೆ ಭಗವಂತನಿಗೆ ಅರ್ಪಿಸದಿರುವುದು. ೨೭) ಯಾವುದಾದರೂ ಕಾಯಿಪಲ್ಲೆ 
ಅಥವಾ ಹಣ್ಣು ಮುಂತಾದವುಗಳ ಮುಂಭಾಗವನ್ನು ಮುರಿದು ದೇವರ ವ್ವಂಜನಾದಿಗಳಿಗಾಗಿ ಸಮರ್ಪಿಸುವುದು. ೨೮) ಭಗವಂತನ ಶ್ರೀವಿಗ್ರಹಕ್ಕೆ 
ಬೆನ್ನುಹಾಕಿ ಕುಳಿತುಕೊಳ್ಳುವುದು. ೨೯) ಭಗವಂತನ ಶ್ರೀವಿಗ್ರಹದ ಮುಂದೆ ಬೇರೆ ಯಾರನ್ನಾದರೂ ನಮಸ್ಕರಿಸುವುದು. ೩೦) ಶ್ರೀಗುರುದೇವರ 
ಪ್ರಾರ್ಥನೆ. ಕುಶಲಪ್ರಶ್ನೆ ಸ್ತೋತ್ತ ಮುಂತಾದವುಗಳನ್ನು ಮಾಡದೇ ಇರುವುದು. ೩೧) ದೇವರ ಮುಂದೆ ತನ್ನನ್ನು ಪ್ರಶಂಸಿಸಿಕೊಳ್ಳುವುದು. 


೩.೨) ಯಾವುದೇ ದೇವತೆಯನ್ನು ನಿಂದಿಸುವುದು. 


658 

ಯನ್ನೋ ಭಯಂ ಗ್ರಹೇಭ್ಯೋಠ- 
ಭೂತ್‌ ಕೇತುಭ್ಯೋ ನೃಭ್ಯ ಏವ ಚ ॥ 

ಸರೀಸೃಪೇಭ್ಯೋ ದಂಪ್ಪಿಭ್ಯೋ 


ಭೂತೇಭ್ಯೋಂ5ಹೋಭ್ಯ ಏವ ವಾ ॥೨೭॥ 


ಸರ್ವಾಣ್ಯೇತಾನಿ ಭಗವನ್ನಾಮರೂಪಾಸ್ತ್ರ ಕೀರ್ತನಾತ್‌ । 
ಪ್ರಯಾಂತು ಸಂಕ್ಚಯಂ ಸದ್ಯೋ ಯೇ ನಃ ಶ್ರೇಯಃಪ್ರತೀಪಕಾ: 
॥ ೨೮ ॥ 


ಗರುಡೋ ಭಗವಾನ್ಸ್ಕೋತ್ರಸ್ತೋಭಶ್ಳಂದೋಮಯಃ ಪ್ರಭುಃ । 
ರಕ್ಷತ್ವಶೇಷಕೃಚ್ಛೇಭ್ಯೋ ವಿಷ್ಪಕ್ಷೇನಃ ಸ್ವನಾಮಭಿಃ 
1೨೯॥ 
ಸರ್ವಾಪದ್ಭೋಹರೇರ್ನಾಮರೂಪಯಾನಾಯುಧಾನಿ ನಃ। 
ಬುದ್ದೀಂದ್ರಿಯಮನಃಪ್ರಾಣಾನ್‌ ಪಾಂತು ಪಾರ್ಷದಭೂಷಣಾ: 
॥೩೦॥ 


ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚ ಯತ್‌ । 
ಸತ್ಯೇನಾನೇನ ನಃ ಸರ್ವೇ ಯಾಂತು ನಾಶಮುಪದ್ರವಾಃ 
1 ೩೧॥ 


ಯಥೈಕಾತ್ಮ್ಯಾನುಭಾವಾನಾಂ ವಿಕಲ್ಲರಹಿತಃ ಸ್ವಯಮ್‌ । 
ಭೂಷಣಾಯುಧಲಿಂಗಾಖ್ಯಾ ಧತ್ತೇ ಶಕ್ತೀಃ ಸ್ವಮಾಯಯಾ 
॥1 ೩೨ ॥ 


ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್‌ ಹರಿಃ । 
ಪಾತು ಸರ್ವೈಃ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ 


1೩೩ 1 
ವಿದಿಕ್ಷು ದಿಕ್ಸೂರ್ಧಮಧಃ ಸಮಂತಾ- 
ದಂತರ್ಬಹಿರ್ಭಗವಾನ್‌ ನಾರಸಿಂಹಃ । 
ಪ್ರಹಾಪಯಲ್ಲೋಕಭಯಂ ಸ್ವನೇನ 
ಸ್ವತೇಜಸಾ ಗ್ರಸ್ತಸಮಸ್ತತೇಜಾಃ ॥ ೩೪ ॥ 


ಮಘವನ್ನಿದಮಾಖ್ಯಾತಂ ವರ್ಮ ನಾರಾಯಣಾತ್ಮಕಮ್‌ | 
ವಿಜೇಷೃಸ್ಥಂಜಸಾ ಯೇನ ದಯಿತೋ5ಸುರಯೂಥಪಾನ್‌ 
1 ೩೫ ॥ 


ಏತದ್ಧಾರಯಮಾಣಸ್ತು ಯಂ ಯಂ ಪಶ್ಯತಿ ಚಕ್ಷುಷಾ | 
ಪದಾ ವಾ ಸಂಸ್ಕೃಶೇತ್ತದ್ಯಃ ಸಾಧ್ವಸಾತ್ಸ ವಿಮುಚ್ಛತೇ 
11೩೭ ॥ 
ನ ಕುತಶ್ಚಿದ್ಧಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್‌ । 
ರಾಜದಸ್ಯುಗ್ರಹಾದಿಭ್ಯೋ ವ್ಯಾಘ್ರಾದಿಭ್ಯಶ್ಚ ಕರ್ಹಿಚಿತ್‌ 
11೩೭॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಸೂರ್ಯಾದಿ ಗ್ರಹಗಳ ವಿರೋಧಿ ಧೂಮಕೇತು, ದುಷ್ಟ 
ಮನುಷ್ಯರು, ಸರ್ಪವೇ ಮುಂತಾದ ಹರಿದಾಡುವ ಪ್ರಾಣಿಗಳು, 
ಕೋರೆದಾಡೆಗಳುಳ್ಳ ಹಿಂಸ್ರಕ ಪಶುಗಳು, ಭೂತ-ಪ್ರೇತಗಳು 
ಮತ್ತು ಪಾಪಿಗಳಾದ ಪ್ರಾಣಿಗಳು ಇವುಗಳಿಂದ ನಮಗೆ ಉಂಟಾದ 
ಹಾಗೂ ಉಂಟಾಗುವ ಭಯಗಳೂ, ನಮ್ಮ ಶ್ರೇಯಸ್ಸಿಗೆ ಉಂಟಾದ 
ವಿರೋಧಗಳೆಲ್ಲವೂ ಭಗವಂತನ ನಾಮ, ರೂಪ, ಆಯುಧಗಳ 
ಕೀರ್ತನೆ ಮಾಡುವುದರಿಂದ ಒಡನೆಯೇ ನಾಶವಾಗಲೀ. 
॥ ೨೭-೨೮ ॥ ಬೃಹದ್‌ರಥಂತರವೇ ಮೊದಲಾದ ಸಾಮವೇದದ 
ಸ್ತೋತ್ರ ಗಳಿಂದ ಸ್ತುತಿಸಲ್ಲಡುವ ವೇದಮೂರ್ತಿಯಾದ ಭಗವಾನ್‌ 
ಗರುಡ ದೇವರೂ ಮತ್ತು (ಭಗವಂತನ ಪಾರ್ಷದರಿಗೆ ಗಣ 
ನಾಯಕರಾದ) ವಿಶ್ವಕ್ಷೇನದೇವರೂ ತಮ್ಮ ನಾಮೋಚ್ಚಾರಣೆಯ 
ಪ್ರಭಾವದಿಂದ ನಮ್ಮನ್ನು ಎಲ್ಲ ವಿಧದ ವಿಪತ್ತುಗಳಿಂದ ಕಾಪಾಡಲಿ. 
॥ ೨೯ ॥ ಶ್ರೀಹರಿಯ ನಾಮ, ರೂಪ, ವಾಹನ, ಆಯುಧಗಳು 
ಮತ್ತು ಶ್ರೇಷ್ಠ ಪಾರ್ಷದರು ನಮ್ಮ ಬುದ್ಧಿ, ಇಂದ್ರಿಯಗಳು, 
ಮನಸ್ಸು ಹಾಗೂ ಪ್ರಾಣಗಳನ್ನು ಎಲ್ಲ ಬಗೆಯ ಆಪತ್ತುಗಳಿಂದ 

ಕಾಪಾಡಲಿ. ॥1೩೦॥ 
ಕಾರ್ಯ-ಕಾರಣರೂಪವಾದ ಈ ಜಗತ್ತೆಲ್ಲವೂ ವಾಸ್ತವವಾಗಿ 
ಭಗವಂತನೇ ಆಗಿರುವನು. ಭಗವಂತನಿಗೆ ಅಧೀನವಾಗಿದೆ ಎಂಬ 
ಸತ್ಯದಿಂದ ನಮ್ಮ ಎಲ್ಲ ಉಪದ್ರವಗಳು ನಾಶಹೊಂದಲಿ. ॥ ೩೧ ॥ 
ಬ್ರಹ್ಮ ಮತ್ತು ಆತ್ಮನ ಏಕತೆಯನ್ನು ಅನುಭವಿಸಿರುವ ಜನರ ದೃಷ್ಟಿ 
ಯಲ್ಲಿ ಭಗವಂತನ ಸ್ವರೂಪವು ಸಮಸ್ತ ವಿಕಲ್ಪ-ಭೇದಗಳಿಂದ 
ರಹಿತವಾಗಿದೆ. ಹೀಗಿದ್ದರೂ ಅವನು ತನ್ನ ಮಾಯಾಶಕ್ತಿಯ 
ಮೂಲಕ ಭೂಷಣ, ಆಯುಧ ಮತ್ತು ರೂಪ - ನಾಮವೆಂಬ ಶಕ್ತಿ 
ಗಳನ್ನು ಧರಿಸುತ್ತಾನೆ. ಇದು ನಿಶ್ಚಿತವಾಗಿ ಸತ್ಯವಾಗಿದೆ. ಇದರಿಂದ 
ಸರ್ವಜ್ಞನೂ, ಸರ್ವವ್ಯಾಪಕನೂ ಆದ ಭಗವಾನ್‌ ಶ್ರೀಹರಿಯು 
ಸದಾಕಾಲ, ಎಲ್ಲೆಡೆ, ಎಲ್ಲ ಸ್ವರೂಪಗಳಿಂದ ನಮ್ಮನ್ನು ರಕ್ಷಿಸಲಿ. 
॥ ೩೨-೩೩ ॥ ಯಾರು ತನ್ನ ಭಯಂಕರ ಅಟ್ಟಹಾಸದಿಂದಲೇ ಎಲ್ಲ 
ಜನರ ಭಯವನ್ನು ಓಡಿಸಿಬಿಡುವನೋ ಮತ್ತು ತನ್ನ ತೇಜದಿಂದ 
ಎಲ್ಲರ ತೇಜವನ್ನು ನುಂಗಿಬಿಡುವನೋ ಅಂತಹ ಭಗವಾನ್‌ ನರ 
ಸಿಂಹದೇವರು ದಿಕ್ಕುಗಳಲ್ಲಿಯೂ ವಿದಿಕ್ಕುಗಳಲ್ಲಿಯೂ, ಮೇಲೂ, 
ಕೆಳಗೂ, ಒಳಗೂ, ಹೊರಗೂ ಎಲ್ಲ ಕಡೆಗಳಿಂದ ನಮ್ಮನ್ನು ರಕ್ಷಿಸಲಿ. 
WA UH 


ಎಲೈ ದೇವೆಂದ್ರನೇ! ನಾನು ನಿನಗೆ ಈ ನಾರಾಯಣಕವಚ 
ವನ್ನು ಉಪದೇಶಿಸಿರುವೆನು. ಈ ಕವಚದಿಂದ ನೀನು ನಿನ್ನನ್ನು 
ಸುರಕ್ಷಿತನನ್ನಾಗಿಸಿಕೋ. ಸರಿ, ಮತ್ತೆ ನೀನು ಅನಾಯಾಸವಾಗಿಯೇ 
ಎಲ್ಲ ದೈತ್ಯರ ಗುಂಪ; ನ್ನು ಗೆಲ್ಲಬಲ್ಲೆ ॥೩೫॥ ಈ ನಾರಾಯಣ 
ಕವಚವನ್ನು ಧರಿಸಿರುವ "ಮನುಷ್ಯನು ಯಾರನ್ನಾದರೂ ತನ್ನ ಕಣ್ಣು 
ಗಳಿಂದ ನೋಡಿದರೆ ಅಥವಾ ಕಾಲು ಮುಟ್ಟಿಸಿಕೊಂಡರೆ ಅವನು 
ಒಡನೆಯೇ ಸಮಸ್ತ ಭಯಗಳಿಂದಲೂ ಬಿಡುಗಡೆ ಹೊಂದುವನು. 
WAL ಈ ವೈಷ್ಣ ನವೀ ವಿದ್ಯೆಯನ್ನು ಧರಿಸಿಕೊಂಡಿರುವವನಿಗೆ 
ರಾಜನಿಂದ, ಕಳ್ಳರಿಂದ, ಭೂತ- ಪ್ರೇಡಾದಿಗಳಿಂದ, ಹುಲಿಯೇ 
ಮುಂತಾದ ಓಂಸಕ ಪ್ರಾಣಿಗಳಿಂದ ಎಂದಿಗೂ ಯಾವುದೇ ಎಧದ 
ಭಯವು ಉಂಟಾಗಲಾರದು. ॥ ೩೭ ॥ 


9 ಅಧ್ಯಾಯ] 


ಪನ್ನ ಸಂಧ 


659 


ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ಕಾಶಿಕೋ ಧಾರಯನ್‌ದ್ವಿಜ । 
ಯೋಗಧಾರಣಯಾ ಸ್ಟಾಂಗಂ ಜಹೌ ಸ ಮರುಧನ್ನನಿ 
1 ೩೮ ॥ 


ತಸ್ಕೋಪರಿ ವಿಮಾನೇನ ಗಂಧರ್ವಪತಿರೇಕದಾ । 
ಯಯೌ ಚಿತ್ರರಥಃ ಸ್ವೀಭಿರ್ವತೋ ಯತ್ರ ದ್ವಿಜಕ್ಚಯ: 
1೩೯॥ 
ಗಗನಾನ್ನ್ಯಪತತ್ನದ್ಯಃ ಸವಿಮಾನೋ ಹ್ಯವಾಕ್ಕಿರಾಃ 
ಸ ವಾಲಖಿಲ್ಯವಚನಾದಸ್ಥೀನ್ಯಾದಾಯ ವಿಸ್ಥಿತಃ 
ಪ್ರಾಸ್ಯ ಪ್ರಾಚೀಸರಸ್ಪತ್ಯಾಂ ಸ್ನಾತ್ವಾ ಧಾಮ ಸ್ಪಮನ್ನಗಾತ್‌ 
॥1೪೦॥ 


ಶ್ರೀಶುಕ ಉವಾಚ 


ಯ ಇದಂ ಶೃಣುಯಾತ್ಕಾಲೇ ಯೋ ಧಾರಯತಿ ಚಾದೃತಃ । 
ತಂ ನಮಸ್ಕಂತಿ ಭೂತಾನಿ ಮುಚ್ಛತೇ ಸರ್ವತೋ ಭಯಾತ್‌ 


1 ೪೧॥ 
ಏತಾಂ ವಿದ್ಯಾಮಧಿಗತೋ ವಿಶ್ವರೂಪಾಚ್ಛತಕ್ರತುಃ । 
ತ್ರೈಲೋಕೃಲಕ್ಷ್ಮೀಂ ಬುಭುಜೇ ಏನಿರ್ಜಿತ್ಯ ಮೃಧೇ5ಸುರಾನ್‌ 

1೪೨ 


ದೇವರಾಜನೇ! ಹಿಂದೆ ಕೌಶಿಕಗೋತ್ರದ ಬ್ರಾಹ್ಮಣನೊಬ್ಬನು 
ಈ ವಿದ್ಯೆಯನ್ನು ಧರಿಸಿಕೊಂಡು ಯೋಗಧಾರಣೆಯಿಂದ ತನ್ನ 
ಶರೀರವನ್ನು ಮರಳು ಗಾಡಿನಲ್ಲಿ ತ್ಯಜಿಸಿದನು. ॥ ೩೮ ॥ ಆ 
ಬ್ರಾಹ್ಮಣನ ಶರೀರವು ಬಿದ್ದ ಜಾಗದ ಮೇಲಿನಿಂದ ಒಂದುದಿನ 
ಗಂಧರ್ವರಾಜನಾದ ಚಿತ್ರ ರಥನು ತನ್ನ ಪತ್ನಿಯರೊಂದಿಗೆ 
ವಿಮಾನದಲ್ಲಿಕುಳಿತು ಹೋಗುತ್ತಿದ್ದನು. ॥ ೩೯ ॥ ಅಲ್ಲಿಗೆ ಬರುತ್ತಲೇ 
ತಲೆಕೆಳಗಾಗಿ ವಿಮಾನಸಹಿತ ಅವನು ಆಕಾಶದಿಂದ ಭೂಮಿಗೆ 
ಬಿದ್ದುಬಿಟ್ಟನು. ಈ ಘಟನೆಯಿಂದ ಅವನ ಆಶ್ಚರ್ಯಕ್ಕೆ ಪಾರವೇ 
ಇರಲಿಲ್ಲ ವಾಲಖಿಲ್ಯ ಮುನಿಗಳು ಅವನಿಗೆ ಇದುನಾರಾಯಣಕವಚ 
ಧರಿಸಿದ ಪ್ರಭಾವವಂದು ತಿಳಿಸಿದಾಗ, ಅವನು ಆ ಭೂಸುರನ 
ಮೂಳೆಗಳನ್ನು ತೆಗೆಸಿ ಪೂರ್ವವಾಹಿನಿಯಾದ ಸರಸ್ವತೀನದಿಯಲ್ಲಿ 
ವಿಸರ್ಜನೆಮಾಡಿ, ಸ್ನಾನಮಾಡಿ ತನ್ನ ಲೋಕಕ್ಕೆ ಹೊರಟು 
ಹೋದನು. ॥ ೪೦ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ। ಈ 
ನಾರಾಯಣಕವಚವನ್ನು ಸಕಾಲದಲ್ಲಿ ಕೇಳುವವನು, ಆದರದಿಂದ 
ಧರಿಸುವವನು, ಅವನ ಮುಂದೆ ಎಲ್ಲ ಪ್ರಾಣಿಗಳು ಆದರದಿಂದ 
ತಲೆತಗ್ಗಿಸುವರು ಹಾಗೂ ಎಲ್ಲ ರೀತಿಯ ಭಯದಿಂದ ಬಿಡುಗಡೆ 
ಹೊಂದುವನು. ॥ ೪೧ ॥ ಮಹಾರಾಜಾ! ಇಂದ್ರನು ಆಚಾರ್ಯ 
ವಿಶ್ವರೂಪನಿಂದ ಈ ವೈಷ್ಣವೀ ವಿದ್ಯೆಯನ್ನು ಪಡೆದು ಕೊಂಡು 
ರಣರಂಗದಲ್ಲಿ ಅಸುರರನ್ನು ಗೆದ್ದುಕೊಂಡು, ಮೂರು ಲೋಕಗಳ 
ಸಾಮ್ರಾಜ್ಯಲಕ್ಷ್ಮಿಯನ್ನು ಅನುಭವಿಸ ತೊಡಗಿದನು. ॥ ೪೨ ॥ 


ಎಂಟನೆಯ ಅಧ್ಯಾಯವು ಮುಗಿಯಿತು. ॥ ೮ 


ಇತಿ ಶ್ರೀಮದ್ಬಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಫಂಧೇ 
ನಾರಾಯಣವರ್ಮಕಥನಂನಾಮಾಷ್ಟದೋತಧ್ಯಾಯಃ ॥ ೮ ॥ 


ಒಂಭತ್ತನೆಯ ಅಧ್ಯಾ ಯ 


ವಿಶ್ಚರೂಪನವಧೆ, ವೃತ್ತಾಸುರನು ಡೇವತೆಗಳನ್ನು ಸೋಲಿಸಿದುದು ಮತ್ತು 
ಭಗವಂತನ ಪ್ರೇರಣೆಯಂತೆ ದೇವತೆಗಳು ದಧೀಚಿಯಷಿಗಳ ಬಳಿಗೆ ಹೋದುದು 


ಶ್ರೀಶುಕ ಉವಾಚ 


ತಸ್ಯಾಸನ್‌ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ । 
ಸೋಮಪೀಥಂ ಸುರಾಪೀಥಮನ್ನಾದಮಿತಿ ಶುಶ್ರಮ 
॥ ೧॥ 


ಸ ವೈ ಬರ್ಹಿಷಿ ದೇವೇಭ್ಯೋ ಭಾಗಂ ಪ್ರತ್ಯಕ್ಟಮುಚ್ಛಕ್ಚೆಃ | 


ಅವದದ್ಯಸ್ಯ ಪಿತರೋ ದೇವಾಃ ಸಪ್ರಶ್ರಯಂ ನೃಪ 
I ೨ || 


ಸ ಏವ ಹಿ ದದೌ ಭಾಗಂ ಪರೋಕ್ಸಮಸುರಾನ್‌ ಪ್ರತಿ । 


ಯಜಮಾನೋತವಹದ್ದಾಗಂ ಮಾತೃಸ್ನೇಹವಶಾನುಗಃ 
॥1 ೩ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಭರತ 
ಕುಲಮಣಿಯೇ | ವಿಶ್ವರೂಪನಿ ಬಗೆ ಮೂರು ತಲೆ 1ಗಳಿದ್ದುವು ಅವನು 
ಒಂದು ಮುಖದಿಂದ ಸೋಮರಸವನ್ನು ಮತ್ತೊಂದರಿಂದ ಸುರೆ 
ಯನ್ನು ಕುಡಿಯುತ್ತಿದ್ದನು. ಮೂರನೆಯ "ಮುಖದಿಂದ ಅನ್ನ ತಿನ್ನು 
ತ್ರಿದ್ದನು. ಎಂದು ನಾವು ಕೇಳಿದ್ದೇವೆ. ॥ ೧॥ ಅವನ ತಂದೆಯಾದ. 
ತ್ವಷ್ಟುನು ದ್ವಾದಶಾದಿತ್ಯರಲ್ಲಿ ಒಬ್ಬನಾದ್ದರಿಂದ ಎಶ್ವರೂಪನು 
ಯಜ್ಞವನ್ನು ನಗ ಪ್ರತ್ಯಕ್ಷವಾಗಿ ಉಚ್ಚ-ಸ್ವ ರದಲ್ಲಿ ಮಂತ್ರ 
ಗಳನ್ನು ಹೇಳಿ ದೇವತೆಗಳಿಗೆ ಆತ್ಮ ವಿನಯದಿಂದ. ಅಹುತಿಗಳನ್ನು 
ಅರ್ಪಿಸುತ್ತಿದ್ದನು. Ww ೨॥ ಜೊತೆ-ಜೊತೆಗೆ ಯಾರಿಗೂ ತಿಳಿಯ. 
ದಂತೆ ಅಸುರರಿಗೂ ಆಹುತಿಗಳನ್ನು ಕೊಡುತ್ತಿದ್ದನು. ಅವನ ತಾಯಿ 

ಅಸುರಕುಲದವಳಾದ್ದರಿಂದ ಅವನು ಮಾತ್ಯಸ್ನೇಹ್ಕ ವಶನಾಗಿ 
ES ಹೀಗೆ ಅಸುರರಿಗೂ 'ಯಜ್ಣಭಾಗವನ್ನು 


ತಲುಪಿಸುತ್ತಿದ್ದನು. ॥೩॥ 


ತದ್ದೇವಹೇಲನಂ ತಸ್ಯ ಧರ್ಮಾಲೀಕಂ ಸುರೇಶ್ವರ: । 
ಆಲಕ್ಷ್ಯ ತರಸಾ ಭೀತಸ್ತಚ್ಛೀರ್ಷಾಣ್ಯಚ್ಛಿನದ್ರುಷಾ 
॥ ೪ ॥ 


ಸೋಮಪೀಥಂ ತು ಯತ್ತಸ್ಯ ಶಿರ ಆಸೀತ್ಯಪಿಂಜಲಃ ॥ 
ಕಲವಿಂಕಃ ಸುರಾಪೀಥಮನ್ನಾದಂ ಯತ್‌ ಸ ತಿತ್ತಿರಿಃ 
msn 


ಬ್ರಹ್ಮಹತ್ಯಾಮಂಜಲಿನಾ ಜಗ್ರಾಹ ಯದಪೀಶ್ಚರಃ । 
ಸಂವತ್ತರಾಂತೇ ತದಘಂ ಭೂತಾನಾಂ ಸ ವಿಶುದ್ಧಯೇ । 
ಭೂಮ್ಯಂಬುದ್ರುಮಯೋಪಿದ್ಭೃಶ್ಚತುರ್ಧಾ ವ್ಯಭಜದ್ಧರಿಃ 

11 ೬ ॥ 


ಭೂಮಿಸ್ತುರೀಯಂ ಜಗ್ರಾಹ ಖಾತಪೂರವರೇಣ ವೈ । 
ಈರಿಣಂ ಬ್ರಹ್ಮಹತ್ಯಾಯಾ ರೂಪಂ ಭೂಮೌ ಪ್ರದ್ಧಶ್ವತೇ 


11 ೭ ॥ 


ತುರ್ಯಂ ಛೇದವಿರೋಹೇಣ ವರೇಣ ಜಗೃಹುರ್ದುಮಾಃ । 
ತೇಷಾಂ ನಿರ್ಯಾಸರೂಪೇಣ ಬ್ರಹ್ಮಹತ್ಯಾ ಪ್ರದೃಶ್ಯತೇ 
॥ ೮॥ 


ಶಶ್ವತ್ಕಾಮವರೇಣಾಂಹಸ್ತ್ರುರೀಯಂ ಜಗೃಹುಃ ಸ್ತ್ರಿಯಃ ॥' 
ರಜೋರೂಪೇಣ ತಾಸ್ವಂಹೋ ಮಾಸಿ ಮಾಸಿ ಪ್ರದೃಶ್ಶತೇ 
1 ೯॥ 


ದ್ರವ್ಯಭೂಯೋವರೇಣಾಪಸ್ತ್ರುರೀಯಂ ಜಗೃಹುರ್ಮಲಮ್‌ | 
ತಾಸು ಬುದ್ದುದಫೇನಾಭ್ಯಾಂ ದೃಷ್ಟಂ ತದ್ದರತಿ ಕ್ಷಿಫನ್‌ 
I ೧೦॥ 


ಹತಪುತ್ರಸ್ತತಸ್ತೃಷ್ಟಾ ಜುಹಾವೇಂದ್ರಾಯ ಶತ್ರವೇ । 
ಇಂದ್ರಶತ್ರೋ ವಿವರ್ಧಸ್ವ ಮಾಚಿರಂ ಜಹಿ ವಿದ್ವಿಷಮ್‌ 
॥೧೧॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಹೀಗೆ ಅವನು ದೇವತೆಗಳಿಗೆ ಅಪರಾಧವನ್ನೂ ಹಾಗೂ ಧರ್ಮದ 
ಮರೆಯಲ್ಲಿ ಕಪಟವನ್ನು ಮಾಡುತ್ತಿರುವುದನ್ನು ನೋಡಿದ ದೇವೇಂ 
ದ್ರನು ಅದಕ್ಕೆ ಹೆದರಿ, ಕೋಪಗೊಂಡು ಅತಿವೇಗದಿಂದ ಅವನ 
ಮೂರೂ ತಲೆಗಳನ್ನು ಕತ್ತರಿಸಿಹಾಕಿದನು. ॥ ೪ ॥ ವಿಶ್ವರೂಪನ 
ಕತ್ತರಿಸಲ್ಪಟ್ಟತಲೆಗಳಲ್ಲಿಸೋಮರಸವನ್ನುಪಾನಮಾಡುತ್ತಿದ್ದತಲೆಯು 
ಕಪಿಂಜಲ ಪಕ್ಷಿಯಾಗಿ, ಸುರಾಪಾನ ಮಾಡುತ್ತಿದ್ದತಲೆಯು ಕಲವಿಂಕ 
(ಗುಬ್ಬಚ್ಛಿ)ಯಾಗಿಯೂ, ಅನ್ನವನ್ನು ಉಣ್ಣುತ್ತಿದ್ದ ತಲೆಯು ತಿತ್ತಿರಿ 
ಪಕ್ಷಿಯಾಗಿ ರೂಪತಾಳಿದವು. ॥ ೫ ॥ ವಿಶ್ವರೂಪನ ವಧೆಯಿಂದ 
ತಗುಲಿದ್ದ ಬ್ರಹ್ನಹತ್ಯೆಯ ದೋಷವನ್ನು ದೇವೇಂದ್ರನು ಬಯಸಿದ್ದರೆ 
ದೂರಮಾಡಿಕೊಳ್ಳ ಬಲ್ಲವನಾಗಿದ್ದನು. ಆದರೆ ಹೀಗೆ ಮಾಡುವುದು 
ಅನುಚಿತವೆಂದು ತಿಳಿದು, ಕೈ ಜೋಡಿಸಿಕೊಂಡು ಅದನ್ನು ಸ್ವೀಕರಿಸಿ 
ದನು. ಒಂದು ವರ್ಷದವರೆಗೆ ಅದರಿಂದ ಬಿಡುಗಡೆ ಹೊಂದುವ 
ಯಾವ ಉಪಾಯವನ್ನೂ ಮಾಡಲಿಲ್ಲ ಅನಂತರ ಎಲ್ಲ ಜನರ 
ಮುಂದೆ ಪರಿಶುದ್ಧಿಯನ್ನು ಪಡೆಯಲಿಕ್ಕಾಗಿ ಆತನು ತನಗೆ ತಗುಲಿದ್ದ 
ಬ್ರಹ್ಮಹತ್ಯೆಯನ್ನು ನಾಲ್ಕು ಪಾಲಾಗಿ ವಿಂಗಡಿಸಿ ಅದನ್ನು ಭೂಮಿಗೆ, 
ಜಲಕ್ಕೆ, ವೃಕ್ಷಕ್ಕೆ ಮತ್ತು ಸ್ವೀಯರಿಗೆ ಹಂಚಿಬಿಟ್ಟನು. ॥ ೬ ॥ 
ಪರೀಕ್ಷಿತನೇ ! ಭೂಮಿಯು-ಎಲ್ಲಾದರೂ ನನ್ನಲ್ಲಿ ಹಳ್ಳ-ಕೊಳ್ಳ 
ಗಳಾದರೆ ಅದು ಕಾಲ-ಕಾಲದಲ್ಲಿ ಭರ್ತಿಯಾಗಲಿ ಎಂಬ ವರ 
ವನ್ನು ಪಡೆದು ಭೂಮಿಯು ಬ್ರಹ್ಮಹತ್ಯೆಯ ನಾಲ್ಕನೆಯ ಒಂದಂಶ 
ವನ್ನು ಸ್ವೀಕರಿಸಿತು. ಅದೇ ಬ್ರಹ್ಮಹತ್ಯೆಯು ಭೂಮಿಯಲ್ಲಿ ಕೆಲವೆಡೆ 
ಮರುಭೂಮಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ॥ ೭ ॥ 
ಮತ್ತೊಂದು ಚತುರ್ಥಾಂಶವನ್ನುವ್ಧಕ್ಕಗಳು ಸ್ವೀಕರಿಸಿದುವು. "ನಮ್ಮಲ್ಲಿ 
ಕಡಿದುಹೋದ ಭಾಗಗಳು ತಾವಾಗಿಯೇ ಮತ್ತೆ ಬೆಳೆದು ಕೊಳ್ಳಲಿ' 
ಎಂಬ ವರವನ್ನು ಇಂದ್ರನಿಂದ ಪಡೆದು ಕೊಂಡವು. ವೃಕ್ಷಗಳಲ್ಲಿ 
ಈಗಲೂ ಅಂಟಿನ ರೂಪದಲ್ಲಿ ಆ ಬ್ರಹ್ಮ ಹತ್ಯೆಯು ಕಾಣಸಿಗುತ್ತದೆ. 
॥ ೮ ॥ ಹಾಗೆಯೇ ಸ್ವೀಯರು - "ನಮಗೆ ಸದಾಕಾಲ ಪುರುಷರ 
ಸಹವಾಸ ದೊರೆಯುತ್ತಿರಲಿ' ಎಂಬ ವರವನ್ನು ಪಡೆದು ಮೂರನೇ 
ಚತುರ್ಥಾಂಶವನ್ನು ಸ್ವೀಕರಿಸಿದರು. ಅವರಲ್ಲಿರುವ ಬ್ರಹ್ಮಹತ್ಯೆಯು 
ಪ್ರತಿತಿಂಗಳಲ್ಲಿ ರಜೋದರ್ಶನದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. 
॥ ೯॥ ಹಾಗೆಯೇ ಜಲವು - "ನಾನು ವ್ಯಯವಾಗುತ್ತಿದ್ದರೂ 
ಪ್ರವಾಹಾದಿರೂಪಗಳಲ್ಲಿ ನನ್ನ ವೃದ್ಧಿಯು ಆಗುತ್ತಾ ಇರಲಿ' ಎಂಬ 
ವರವನ್ನುಪಡೆದು ಬ್ರಹ್ನ ಹತ್ಯೆಯ ಉಳಿದ ನಾಲ್ಕನೆಯ ಒಂದಂಶವನ್ನು 
ಸ್ವೀಕರಿಸಿತು. ಈಗಲೂ ನೀರಿನಲ್ಲಿನೊರೆ, ಗುಳ್ಳೆ ಮುಂತಾದ ರೂಪ 
ಗಳಲ್ಲಿಆ ಬ್ರಹ್ಮಹತ್ಯೆಯು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಮನುಷ್ಯರು 
ಅದನ್ನು ದೂರತಳ್ಳಿ ನೀರನ್ನು ಸೇವಿಸುತ್ತಾರೆ. ॥ ೧೦ ॥ 

ಎಶ್ವರೂಪನ ತಂದೆಯಾದ ತ್ವಷ್ಠಾನಿಗೆ ಪುತ್ರನ ಮರಣ 
ದಿಂದಾಗಿ ಮಿತಿಮೀರಿದ ಕ್ರೋಧವು ಉಂಟಾಯಿತು. ಆಗ ಅವನು 
ಇಂದ್ರನ ಶತ್ರುವಾಗಿ ಇಂದ್ರನನ್ನು ಸಂಹರಿಸುವಂತಹ ಪುತ್ರನು 
ಉಂಟಾಗಲಿ ಎಂಬ ಆಶಯದಿಂದ - "ಎಲ್ಫೆ ಇಂದ್ರ ಶತ್ರುವೇ! ನಿನ್ನ 
ಅಭಿವೃದ್ಧಿ ಉಂಟಾಗಲೀ. ಶೀಘ್ರಾತಿಶೀಘ್ರವಾಗಿ ಶತ್ರುವನ್ನು 
ಸಂಹರಿಸು' ಎಂಬ ಮಂತ್ರದಿಂದ ಅಗ್ನಿಯಲ್ಲಿ ಹೋಮ ಮಾಡಿ 
ದನು. ॥ ೧೧॥ 


9 ಅಧ್ಯಾಯ] 


ಅಥಾನ್ವಾಹಾರ್ಯಪಚನಾದುತ್ಥಿತೋ ಘೋರದರ್ಶನ: | 
ಕೃತಾಂತ ಇವ ಲೋಕಾನಾಂ ಯುಗಾಂತಸಮಯೇ ಯಥಾ 
nu ೧೨॥ 


ವಿಷಗ್ನಿವರ್ಧಮಾನಂ ತಮಿಷುಮಾತ್ರಂ ದಿನೇ ದಿನೇ । 
ದಗ್ಧ ಶೈಲಪ್ರತೀಕಾಶಂ ಸಂಧ್ಯಾಭ್ರಾನೀಕವರ್ಚಸಮ್‌ 
1 ೧೩॥ 


ತಪ್ಪತಾಮ್ರಶಿಖಾಶ್ಮಶ್ರುಂ ಮಧ್ಯಾಹ್ನಾರ್ಕೋಗ್ರಲೋಚನಮ್‌ 
॥ ೧೪ ॥ 


ದೇದೀಪ್ಯಮಾನೇ ತ್ರಿಶಿಖೇ ಶೂಲ ಆರೋಪ್ಯ ರೋದಸೀ | 
ನೃತೃಂತಮುನ್ನದಂತಂ ಚ ಚಾಲಯಂತಂ ಪದಾ ಮಹೀಮ್‌ 
॥॥ ೧೫ ॥ 


ದರೀಗಂಭೀರವಕ್ವೇಣ ಪಿಬತಾ ಚ ನಭಸ್ತಲಮ್‌ । 
ಲಿಹತಾ ಜಿಹ್ವಯರ್ಶ್ಟಾಣಿ ಗ್ರಸತಾ ಭುವನತ್ರಯಮ್‌ 
॥1 ೧೬ 1 


ಮಹತಾ ರೌದ್ರದಂಷ್ಟ್ರೇಣ ಜೃಂಭಮಾಣಂ ಮುಹುರ್ಮುಹುಃ । 


ವಿತ್ರಸ್ತಾ ದುದ್ರುವುರ್ಲೋಕಾ ವೀಕ್ಷ್ಯ ಸರ್ವೇದಿಶೋ ದಶ 
॥ ೧೭॥ 


ಯೇನಾವೃತಾ ಇಮೇ ಲೋಕಾಸ್ತಮಸಾ ತ್ವಾಪ್ಟ ಮೂರ್ತಿನಾ | 
ಸ ವೈ ವೃತ್ರ ಇತಿ ಪ್ರೋಕ್ತಃ ಪಾಪಃ ಪರಮದಾರುಣಃ 
॥ ೧೮ ॥ 


ತಂ ನಿಜಘ್ಪುರಭಿದ್ರುತ್ಯ ಸಗಣಾ ವಿಬುಧರ್ಷಭಾಃ 


ಸ್ವೈಃ ಸೈರ್ದಿವ್ಯಾಸಥಸೌ ಫೆ: ಸೋತಗ್ರಸತ್ತಾನಿ ಕೃತ್ತಶಃ 
nu OF I 


ವಿಷಣ್ಣಾ ಗ್ರಸ್ತತೇಜಸಃ 
ಸಮಾಹಿತಾಃ 
wu 2೦ 1 


ತತಸ್ತೇ ವಿಸ್ಮಿತಾಃ ಸರ್ವೇ 
ಪ್ರತ್ಯಂಚಮಾದಿಪುರುಷಮುಪತಸ್ಸು; 


ದೇವಾ ಊಚುಃ 


ವಾಯ್ಪಂಬರಾಗ್ನ ಪ್‌ಕ್ಲಿತಯಸ್ತಿಲೋಕಾ 

ಬ್ರಹ್ಮಾದಯೋ ಯೇ ವಯಮುದ್ಧಿಜಂತಃ । 
ಹರಾಮ ಯಸ್ಸೈ ಬಲಿಮಂತಕೋಠಸೌ 

ಬಿಭೇತಿ ಯಸ್ಮಾದರಣಂ ತತೋ ನಃ ॥೨೧॥ 


ನ್ನ ಸಂತ 


661 


ಯಜ್ಞವು ಸಮಾಪುವಾಗುತ್ತಿದ್ದಂತೆ ಅನ್ವಹಾರ್ಯಪಚನವೆಂಬ 
ಅ ್ನಿ (ದಕ್ಷಿಣಾಗ್ರಿ)ಯಿಂದ ಅತಿಭಯಂಕರ ರೂಪದ ಒಬ್ಬ ದೈತ್ಯನು 
ಮೇಲೆದ್ದು ಬಂದನು. ಲೋಕಗಳನ್ನು ನಾಶಪಡಿಸಲಿಕ್ಕಾಗಿ 
ಪ್ರಕಟಗೊಂಡಿರುವ ಕಾಲ ಮೃತ್ಯುವಿನಂತೆಯೇ ಅವನು 
ಕಾಣುತ್ತಿದ್ದನು. 1೧೨॥ ಪರೀಕ್ಷಿತನೇ | ಇತ ಪ್ರತಿ ದಿನವೂ ತನ್ನ 
ದೇಹದ ಎಲ್ಲೆಡೆ ಬಾಣದಂತೆ “ಬೆಳೆಯುತ್ತಾ, pede 
ಅಗ್ನಿಪರ್ವತದಂತೆ ಭೀಕರಾಕಾರ ವಿಕ್ರಮನಾಗಿ ಮೆರೆದನು. 
ಸಂಜೆಗಾಲಲ. ಮೋಡಗಳ ತಂಡದಂತೆ ಬೆಳಗತೊಡಗಿ 
ದನು. ॥ ೧೩ ॥ ಕೆಂಪಗೆ ಕಾದಿರುವ ತಾಮ್ರದಂತೆ ಹೋಲುವ 
ತಲೆಗೂದಲು, ಗಡ್ವ-ಮೀಸೆಗಳಿಂದಲೂ, ನಡುಹಗಲಿನ ಸೂರ್ಯ 
ನಂತಹ ಕಣ್ಣುಗಳಿಂದ ಅವನು ಪ್ರಚಂಡನಾಗಿದ್ದನು. ॥ ೧೪ ॥ ಆ 
ಉಗ್ರಮೂರ್ತಿಯು ಥಳ-ಥಳಿಸುತ್ತಿದ್ದ ಮೂರು ಅಲಗುಗಳುಳ್ಳ 
ತ್ರಿಶೂಲವನ್ನು ಎತ್ತಿಕೊಂಡು, ಕುಣಿಯುತ್ತಾ, ಕುಪ್ಪಳಿಸುತ್ತಾ, 
ವಿಕಟಾಟ್ಟಹಾಸ ದೊಡನೆ ಅಬ್ಬರಿಸುತ್ತಾ ಭೂಮಿಯನ್ನು ಮೆಟ್ಟಿ 
ನಡುಗಿಸುತ್ತಿದ್ದವು. ಆ ತ್ರಿಶೂಲದ ಮೇಲೆ ಅವನು ಅಂತರಿಕ್ಷವನ್ನೇ 
ಎತ್ತಿ ಹಿಡಿದಿರುವನೋ ಎಂಬಂತೆ ಕಾಣುತ್ತಿತ್ತು. ॥ ೧೫ ॥ ಗುಹೆ 
ಯಂತೆ ಆಳವಾಗಿ ತೆರೆದ ಬಾಯಿಂದ ಇಡೀ ಅಂತರಿಕ್ಸವನ್ನೇ 
ಕುಡಿಯುವಂತೆಯೂ, ಅತಿವಿಶಾಲವಾಗಿದ್ದ ನಾಲಿಗೆಯಿಂದ ನಕ್ಷತ್ರ 
ಮಂಡಲವನ್ನೇ ನೆಕ್ಕುತ್ತಿರುವಂತೆಯೂ, ಮೂರುಲೋಕಗಳನ್ನು 
ನುಂಗಿಹಾಕುತ್ತಿರುವಂತೆಯೂ, ತನ್ನ ಭಯಂಕರ ಕೋರೆದಾಡೆ 
ಗಳನ್ನು ಪ್ರಕಟಿಸುತ್ತಾ ಅಡಿಗಡಿಗೆ ಆಕಳಿಸುತ್ತಿದ್ದನು. ಅವನ 
ಭೀಷಣರೂಪವನ್ನು ಕಂಡು ಎಲ್ಲ ಜನರು ಭಯದಿಂದ ಎಲ್ಲೆಡ 
ಓಡತೊಡಗಿದರು. ॥ ೧೬-೧೭ ॥ 

ಪರೀಕ್ಷಿದ್ರಾಜನೇ! ತ್ವಷ್ಟಾನ ತಮೋಗುಣೀ ಆ ಪುತ್ರನು 
ಎಲ್ಲ ಲೋಕಗಳನ್ನು ಆವರಿಸಿಕೊಂಡಿದ್ದನು. ಇದರಿಂದ ಆ ಪಾಪಿಯೂ, 
ಅತ್ಯಂತ ಕ್ರೂರನೂ ಆದ ಆ ಪುರುಷನ ಹೆಸರು "ವೃತ್ರಾಸುರ' 
ಎಂದಾಯಿತು. ॥ ೧೮ ॥ ದೊಡ್ಡ-ದೊಡ್ಡ ದೇವತೆಗಳು ತಮ್ಮ- 
ತಮ್ಮ ಅನುಯಾಯಿಗಳೊಂದಿಗೆ ಒಟ್ಟಿಗೆ ಅವನ ಮೇಲೆ ಮುಗಿ 
ಬಿದ್ದರು ಮತ್ತು ತಮ್ಮ-ತಮ್ಮ ದಿವ್ಯ ಅಸ್ಪಗಳಿಂದ ಹೊಡೆಯ 
ತೊಡಗಿದರು. "ಆದರೆ ವೃತ್ರಾಸುರನು ಅವರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು 
ನುಂಗಿಹಾಕಿದನು. ॥ ೧೯ ॥ ಆಗ ದೇವತೆಗಳಿಗೆ ಮಹದಾಶ್ವರ್ಯ. 
ವಾಯಿತು. ಅವರ ತೇಜಸೆಲ್ಲವೂ ಉಡುಗಿ ಹೋಯಿತು. ಅವ 
ರೆಲ್ಲರೂ ದೀನ, ಹೀನರಾಗಿ ಕಳವಳಗೊಂಡು ಏಕಾಗ್ರಚಿತ್ತದಿಂದ 
ತಮ್ಮ ಹೃದಯದಲ್ಲಿ ವಿರಾಜಿಸುತ್ತಿರುವ ಆದಿಪುರುಷ ಶ್ರೀನಾರಾ 
ಯಣನಲ್ಲಿ ಶರಣಾಗಿ ಹೀಗೆ ಪ್ರಾರ್ಥಿಸಿದರು -॥ ೨೦॥ 

ದೇವತೆಗಳು ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ - ವಾಯು, 
ಆಕಾಶ, ಅಗ್ನಿ ಜಲ, ಪೃಥಿವಿಗಳೆಂಬ ಪಂಚಭೂತಗಳೂ ಅವು 
ಗಳಿಂದ ನಿರ್ಮಿತವಾದ ಮೂರು ಲೋಕಗಳೂ, ಅವುಗಳಿಗೆ ಅಧಿ 
ಪತಿಗಳಾದ ಬ್ರಹ್ಮಾದಿಗಳೂ ಮತ್ತು ನಾವು ಯಾವನಿಗೆ ಹೆದರಿ 
ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆಯೋ ಅಂತಹ ಕಾಲಪುರು 
ಷನೂ ಕೂಡ | ಭಗವಂತನಿಗೆ ಭೆಯಪ ಪಟ್ಟುನಡೆಯುವನು. ಅದಕ್ಕಾಗಿ 
ಭಗವಂತನೇ ಈಗ ನಮ್ಮ ರಕ್ಷಕನಾಗಿದ್ದಾನೆ ॥ ೨೧॥ 


662 


ಅವಿಸ್ಥಿತಂ ತಂ ಪರಿಪೂರ್ಣಕಾಮಂ 
ಸ್ವೇನೈವ ಲಾಭೇನ ಸಮಂ ಪ್ರಶಾಂತಮ್‌ । 
ವಿನೋಪಸರ್ಪತ್ಯಪರಂ ಹಿ ಬಾಲಿಶ: 


ಶ್ವಲಾಂಗುಲೇನಾತಿತಿತರ್ತಿ ಸಿಂಧುಮ್‌ ॥ ೨೨॥ 


ಯಸ್ಕೋರುಶ್ಛಂಗೇ ಜಗತೀಂ ಸ್ವನಾವಂ 
ಮನುರ್ಯಥಾ5 5ಬಧ್ಯ ತತಾರ ದುರ್ಗಮ್‌ । 

ಸ ಏವ ನಸ್ತಾಪ್ಟಭಯಾದ್‌ ದುರಂತಾತ್‌ 
ತ್ರಾತಾ5ತಶ್ರಿತಾನ್ಹಾರಿಚರೋತಪಿ ನೂನಮ್‌ ॥ ೨೩ ॥ 


ಪುರಾ ಸ್ವಯಂಭೂರಪಿ ಸಂಯಮಾಂಭ- 
ಸ್ಕುದೀರ್ಣವಾತೋರ್ಮಿರವೈ: ಕರಾಲೇ ।ಟ 
ಏಕೋತರವಿಂದಾತ್ಸತಿತಸ್ತತಾರ 
ತಸ್ಥಾದ್ದಯಾದ್ಯೇನ ಸ ನೋತಸ್ತು ಪಾರಃ ॥ ೨೪॥ 


ಯ ಏಕ ಈಶೋ ನಿಜಮಾಯಯಾ ನಃ 

ಸಸರ್ಜ ಯೇನಾನು ಸೃಜಾಮ ವಿಶ್ವಮ್‌ । 
ವಯಂ ನ ಯಸ್ಕಾಪಿ ಪುರಃ ಸಮೀಹತಃ 

ಪಶ್ಯಾಮ ಲಿಂಗಂ ಪೃಥಗೀಶಮಾನಿನಃ 1 ೨೫ ॥ 


ಯೋ ನಃ ಸಪ್ತ ಕೈರ್ಚ್ಯಶಮರ್ದ್ಯಮಾನಾನ್‌- 
ದೇವರ್ಷಿತಿರ್ಯಜ ಕೃಷು ನಿತ್ಯ ಏವ । 
ಕೃತಾವತಾರಸ್ತನುಭಿಃ ಸ್ವಮಾಯಯಾ 
ಕೃತ್ವಾನ ತತ್ಥಸಾತ್ವಾತಿ ಯುಗೇ ಯುಗೇ ಚ ॥ ೨೬॥ 


ತಮೇವ ದೇವಂ ವಯಮಾತ್ಮದೈವತಂ 
ಪರಂ ಪ್ರಧಾನಂ ಪುರುಷಂ ವಿಶ್ವಮನ್ಯಮ್‌ । 
ವ್ರಜಾಮ ಸರ್ವೇ ಶರಣಂ ಶರಣ್ಯಂ 


ಸ್ವಾನಾಂ ಸ ನೋ ಧಾಸ್ಯತಿ ಶಂ ಮಹಾತ್ಮಾ ॥ ೨೭ Ul. 


ಶ್ರೀಶುಕ ಉವಾಚ 
ಇತಿ ತೇಷಾಂ ಮಹಾರಾಜ ಸುರಾಣಾಮುಪತಿಷ್ಯತಾಮ್‌ । 
ಪ್ರತೀಚ್ಯಾಂ ದಿಶ್ಯಭೂದಾವಿಃ ಶಂಖಚಕ್ರಗದಾಧರಃ 
I ೨೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಪ್ರಭೋ | ನಿನಗಾಗಿ ಯಾವುದೇ ಹೊಸ ಮಾತಲ್ಲ ಅದರಿಂದ 
ಏನನ್ನು ನೋಡಿದರೂ ನೀನು ವಿಸ್ಥಿತನಾಗುವುದಿಲ್ಲ ನೀನು ನಿನ್ನ 
ಸ್ವ ರೂಪದ ಸಾಕ್ಟಾತ್ಕಾರದಿಂದಲೇ ಪೂರ್ಣಕಾಮನೂ, ಸಮನೂ, 
ಶಾಂತನೂ ಆಗಿರುವೆ. ಅಂತಹ ನಿನ್ನನ್ನು ಬಿಟ್ಟು ಬೇರೆಯವರಿಗೆ 


.ಶರಣಾಗುವವನು ಮೂರನೇ ಸರಿ. ಅವನು ನಾಯಿಯ ಬಾಲ 
ವನ್ನು ಹಿಡಿದುಕೊಂಡು ಸಮುದ್ರವನ್ನು ದಾಟಲು ಬಯಸುವಂತಹ 


ಗಾಂಪನೇ ಆಗಿದ್ದಾನೆ. ॥ ೨೨ ॥ ನೀರಿನಲ್ಲಿ ಸಂಚರಿಸುತ್ತಿರುವ 
ಮೀನಿನ ಆಕಾರದಲ್ಲಿದ್ದರೂ ನೀನು ಆಶ್ರಿತರಕ್ಷಕನು. ವೈವಸ್ವತ ಮನುವು 
ಆತನ ವಿಶಾಲವಾದ ಶೃಂಗಕ್ಕೆ ಭೂಮಿಯೆಂಬ ನಾವೆಯನ್ನು 
ಕಟ್ಟಿ ಅನಾಯಾಸವಾಗಿಯೇ ಪ್ರಳಯಕಾಲದ ಪರಮ ಸಂಕಟವನ್ನು 
ದಾಟಿಬಿಟ್ಟನು. ಆ ಮಹಾಪುರುಷನೇ ಶರಣಾಗತರಾಗಿರುವ 
ನಮ್ಮನ್ನು ವೃತ್ರಾಸುರನ ದೆಸೆಯಿಂದ ಉಂಟಾಗಿರುವ ಭಯದಿಂದ 
ಖಂಡಿತವಾಗಿ ದಾಟಿಸುವನು. ॥ ೨೩ ॥ ಹಿಂದೆ ಬ್ರಹ್ಮದೇವರು 
ತಾವು ಕುಳಿತಿದ್ದ ಪದ್ಧಪೀಠದಿಂದ - ಭೀಕರವಾದ ಬಿರುಗಾಳಿಯ 
ಹೊಡೆತದಿಂದ ಮೇಲೆದ್ದು ಮಹಾತರಂಗಗಳಿಂದ ಭೋರ್ಗರೆ 
ಯುತ್ತಿದ್ದ ಪ್ರಳಯಸಾಗರದ ಜಲದಲ್ಲಿ ಬಿದ್ದುಬಿಟ್ಟರು. ಆಗ ಏಕಾಕಿ 
ಯಾಗಿ ಅಸಹಾಯಕರಾಗಿದ್ದ ಅವರನ್ನು ಆ ಮಹಾಭಯದಿಂದ 
ಯಾರು ಪಾರುಮಾಡಿದನೋ, ಅವನೇ ಈಗ ನಮ್ಮನ್ನು ಪಾರು 
ಮಾಡಿಸಲಿ. ॥ ೨೪ ॥ ಆ ಅದ್ವಿತೀಯ ಪರಮ ಪ್ರಭುವೇ ತನ್ನ 
ಮಾಯಾಶಕ್ತಿಯಿಂದ ನಮ್ಮನ್ನು ಸೃಷ್ಟಿಮಾಡಿದ್ದಾನೆ. ಅವನ ಅನುಗ್ರಹ 
ದಿಂದಲೇ ನಾವು ಸೃಷ್ಟಿಕಾರ್ಯವನ್ನು ನಡೆಸುತ್ತಿದ್ದೇವೆ. ನಾವು ಅವನ 
ಮುಂದೆಯೇ ಇದ್ದು ಅವನ ದಿವ್ಯ ವ್ಯಾಪಾರಗಳನ್ನು ನೋಡು 
ತ್ರಿದ್ದೇವೆ. ಆದರೆ "ನಾವೇ ಸ್ವತಂತ್ರರಾದ ಈಶ್ವರರು' ಎಂಬ 
ಅಹಂಕಾರದಿಂದ ನಾವು ಅವನ ಸ್ವರೂಪವನ್ನು ಕಾಣಲಾರದೇ 
ಇದ್ದೇವೆ. ॥ ೨೫ ॥ ದೇವತೆಗಳು ತಮ್ಮ ಶತ್ರುಗಳಿಂದ ಬಹಳ ಪೀಡಿತ 
ರಾಗಿದ್ದಾರೆ ಎಂದು ಆ ಪ್ರಭುವು ನೋಡಿದಾಗ ಅವನು ನಿಜವಾಗಿ 
ನಿರ್ವಿಕಾರನಾಗಿದ್ದರೂ ತನ್ನ ಮಾಯೆಯನ್ನು ಆಶ್ರಯಿಸಿ ದೇವತೆ, 
ಯಷಿ ಪಶು-ಪಕ್ಷಿ ಮತ್ತು ಮನುಷ್ಯಾದಿ ರೂಪದಲ್ಲಿ ಅವತರಿಸು 
ವನು ಹಾಗೂ ಯುಗ-ಯುಗಗಳಲ್ಲಿ ನಮ್ಮನ್ನು ತಮ್ಮವರೆಂದು 
ತಿಳಿದು ರಕಿಸುತ್ತಿರುವನು. ॥ ೨೬ ॥ ಅವನೇ ಎಲ್ಲರ ಆತ್ಮನೂ, ಪರ 
ಮಾರಾಧ್ಯದೇವನೂ ಆಗಿರುವನು. ಅವನೇ ಪ್ರಕೃತಿ ಮತ್ತು ಪುರುಷ 
ರೂಪದಿಂದ ವಿಶ್ವದ ಕಾರಣನಾಗಿದ್ದಾನೆ. ಅವನು ವಿಶ್ವದಿಂದ ಬೇರೆ 
ಯಾಗಿಯೂ ಇದ್ದಾನೆ ಹಾಗೂ ವಿಶ್ವರೂಪನೂ ಆಗಿದ್ದಾನೆ. 
ನಾವೆಲ್ಲರೂ ಆ ಶರಣಾಗತವತ್ತಲ ಭಗವಾನ್‌ ಶ್ರೀಹರಿಯಲ್ಲಿ 
ಶರಣಾಗತರಾಗಿದ್ದೇವೆ. ಉದಾರ ಶಿರೋಮಣಿಯಾದ ಪ್ರಭುವು 
ಖಂಡಿತವಾಗಿ ತನ್ನವರೇ ಆಗಿರುವ ನಮಗೆ ಮಂಗಳವನ್ನುಂಟು 
ಮಾಡುವನು. ॥ ೨೭ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿ 
ದ್ರಾಜನೇ | ದೇವತೆಗಳು ಹೀಗೆ ಭಗವಂತನನ್ನು ಪ್ರಾರ್ಥಿಸಿದಾಗ 
ಸ್ವಯಂ ಶಂಖ, ಚಕ್ರ, ಗದಾ, ಪದ್ಧಧಾರಿಯಾಗಿ ಭಗವಂತನು 
ಅವರ ಮುಂದೆ ಪ್ರಕಟನಾದನು. ॥ ೨೮ ॥ 


9 ಅಧ್ಯಾಯ] 


ಷಷ್ಠ ಸೃಂಧ 


663 


ಆತ್ಮತುಲ್ಕೈಃ ಷೋಡಶಭಿರ್ವಿನಾ ಶ್ರೀವತ್ಸಕೌಸ್ತುಭೌ। 
ಪರ್ಯುಪಾಸಿತಮುನ್ನಿದ್ರಶರದಂಬುರುಹೇಕ್ಟಣಮ್‌ 
॥| ೨೯॥ 


ದೃಷ್ಟ್ವಾ ತಮವನೌ ಸರ್ವ ಈಕ್ಟಣಾಹ್ಹಾದವಿಕ್ಸವಾಃ । 
ದಂಡವತತಿತಾ ರಾಜನ್‌ ಶನೈರುತ್ನಾಯ ತುಷ್ಟುವುಃ 
ಬಿ € 
೩೦0 
ದೇವಾ ಊಚುಃ 


ನಮಸ್ತೇ ಯಜ್ಞವೀರ್ಯಾಯ ವಯಸೇ ಉತ ತೇ ನಮಃ। 
ನಮಸ್ತೇ ಹ್ಯಸ್ತಚಕ್ರಾಯ ನಮಃ ಸುಪುರುಹೂತಯೇ 
1೩0 


ಯತ್ತೇ ಗತೀನಾಂ ತಿಸ್ಮಣಾಮೀಶಿತುಃ ಪರಮಂ ಪದಮ್‌ । 
ನಾರ್ವಾಚೀನೋ ವಿಸರ್ಗಸ್ಯ ಧಾತರ್ವೇದಿತುಮರ್ಹತಿ 
1 ೩೨ ॥ 


ಓಂ ನಮಸ್ಟೇತಸ್ತು ಭಗವನ್ನಾರಾಯಣ ವಾಸುದೇವಾದಿ- 
ಪುರುಷ ಮಹಾಪುರುಷ ಮಹಾನುಭಾವ ಪರಮಮಂಗಲ 
ಪರಮಕಲ್ಯಾಣ ಪರಮಕಾರುಣಿಕ ಕೇವಲ ಜಗದಾಧಾರ 
ಲೋಕೈಕನಾಥ ಸರ್ವೇಶ್ವರ ಲಕ್ಷ್ಮೀನಾಥ ಪರಮಹಂಸ- 
ಪರಿವ್ರಾಜಕೈಃ ಪರಮೇಣಾತ್ಮ ಯೋಗ ಸಮಾಧಿನಾ ಪರಿ- 
ಭಾವಿತಪರಿಸ್ಫುಟಪಾರಮಹಂಸ್ಕಧರ್ಮೇಣೋದ್ಧಾ ಟಿತ- 
ತಮಃಕಪಾಟದ್ದಾಧೇ ಚಿತ್ತೇsಪಾವೃತ ಆತ್ಮಲೋಕೇ ಸ್ವಯ- 
ಮುಪಲಬ್ಧ ನಿಜಸುಖಾನುಭವೋ ಭವಾನ್‌ ॥ ೩೩ ॥ 
ಮಾ ಇವ ತವಾಯಂ ವಿಹಾರಯೋಗೋ 
ಯದಶರಣೋ5ಶರೀರ ಇದಮನವೇಕ್ಷಿತಾ ಸೃತಮವಾಯ 
ಆತ್ಮನೈವಾವಿಕ್ರಿಯಮಾಣೇನ ಸಗುಣಮಗುಣಃ ಸೃಜಸಿ ಪಾಸಿ 
ಹರಸಿ ॥ ೩೪ ॥ ಅಥ ತತ್ರ ಭವಾನ್‌ ಕಿಂ ದೇವದತ್ತವದಿಹ 
ಗುಣವಿಸರ್ಗಪತಿತಃ ಪಾರತಂತ್ರ್ಯೇಣ ಸ್ಪಶ್ಚತಕುಶಲಾಕುಶಲಂ 


ಫಲಮುಪಾದದಾತ್ಯಾಹೋಸ್ಟಿದಾತ್ಮಾರಾಮ ಉಪಶಮ- 


ಭಗವಂತನ ನೇತ್ರಗಳು ಶರತ್ಕಾಲದ ಕಮಲದಂತೆ ಅರಳಿದ್ದವು. 
ಅವನೊಡನೆ ಹದಿನಾರು ಪಾರ್ಷದರು ಅವನ ಸೇವೆಯಲ್ಲಿ 
ತೊಡಗಿದ್ದರು. ಅವರು ಎಲ್ಲ ವಿಧದಿಂದ ಭಗವಂತನಂತೆಯೇ 
ಕಾಣುತ್ತಿದ್ದರು. ಕೇವಲ ಅವರ ವಕ್ಚಸ್ಥಳದಲ್ಲಿ ಶ್ರೀವತ್ಸಲಾಂಛನ 
ಮತ್ತು ಕೊರಳಲ್ಲಿ ಕೌಸ್ತುಭ ಮಣಿಯು ಇರಲಿಲ್ಲ ॥ ೨೯ ॥ 
ಮಹಾರಾಜನೇ | ಭಗವಂತನ ದರ್ಶನ ಪಡೆದು ಎಲ್ಲ ದೇವತೆಗಳು 
ಆನಂದಮಗ್ನರಾದರು. ಅವರು ಭೂಮಿಯಲ್ಲಿ ಹೊರಳಾಡುತ್ತಾ 
ಸಾಷ್ಟಾಂಗ ನಮಸ್ಕಾರ ಮಾಡಿ, ಮತ್ತೆ ನಿಧಾನವಾಗಿ ಮೇಲೆದ್ದು ಆ 
ಭಗವಂತನನ್ನು ಸ್ತುತಿಸ ತೊಡಗಿದರು. ॥ ೩೦ ॥ 


ದೇವತೆಗಳೆಂದರು - ಓ ಭಗವಂತಾ! ಯಜ್ಞಗಳ ಫಲವನ್ನು 
ಕೊಡುವ ಯಜಶಕ್ಷಿಯುಳ್ಳವನೂ, ಅದರ ಫಲದ ಎಲ್ಲೆಯನ್ನು 
ನಿರ್ಧರಿಸುವ ಕಾಲಸ್ವ ರೂಪನೂ ಆಗಿರುವ ನಿನಗೆ ನಮೋ 
ನಮಃ ಅಸುರರ ಮೇಲೆ ಸುದರ್ಶನ ಚಕ್ರವನ್ನು ಪ್ರಯೋಗಿಸು 
ವವನೂ, ಅನಂತ ನಾಮಗಳುಳ್ಳವನೂ ಆದ ನಿನಗೆ ನಮೋ 
ನಮಃ ॥ ೩೧ ॥ ಓ ವಿಧಾತನೇ। ಸತ್ತ್ವ, ರಜ, ತಮ - ಎಂಬ ಈ 
ತ್ರಿಗುಣಗಳನ್ನು ಸಾರವಾಗಿ ಉಂಟಾಗುವ ಉತ್ತಮ, ಮಧ್ಯಮ, 
ಅಧಮವೆಂಬ ಗತಿಗಳ ನಿಯಾಮಕನು ನೀನೇ ಆಗಿರುವೆ. ನಿನ್ನ 
ಪರಮಪದದ ವಾಸ್ತವಿಕ ಸ್ವರೂಪವನ್ನು ಈ ಕಾರ್ಯ-ಕಾರಣ 
ರೂಪವಾದ ಜಗತ್ತಿನ ಯಾವುದೇ ಪ್ರಾಣಿಗಳು ತಿಳಿಯಲಾರವು. 
॥೩೨॥ 
ಓಂ ನಿನಗೆ ನಮಸ್ಕಾರವಿರಲಿ. ಶ್ರೀಭಗವಂತನಾದ ನಾರಾ 
ಯಣನೇ ! ವಾಸುದೇವನೇ | ಆದಿಪುರುಷನೇ |! ಮಹಾ 
ಪುರುಷನೇ ! ಮಹಾನುಭಾವನೇ ! ಪರಮಮಂಗಳನೇ ! ಪರಮ 
ಕಲ್ಯಾಣನೇ | ಪರಮಕಾರುಣಿಕನೇ ! ಕೇವಲನೇ! ಜಗದಾ 
ಧಾರನೇ! ಲೋಕೈಕನಾಥನೇ | ಸರ್ವೇಶ್ವರನೇ ! ಲಕ್ಷ್ಮೀಪತಿಯೇ ! 
ಪರಮಹಂಸ ಪರಿವ್ರಾಜಕರು ಪರಮಹಂಸ ಧರ್ಮವನ್ನು ಚೆನ್ನಾಗಿ 
ಸ್ಪಷ್ಟವಾಗಿ ಭಾವಿಸಿಕೊಳ್ಳುವಂತಹ ಪರಮ ಶ್ರೇಷ್ಠವಾದ ಆತ್ಮಯೋಗ 
ಸಮಾಧಿಯಿಂದ ಹೃದಯದ ಅಜ್ಞಾನವೆಂಬ ಬಾಗಿಲನ್ನು ತೆರೆದು 
ಕೊಂಡಾಗ ಅವರ ಆತ್ಮಲೊಕದಲ್ಲಿ, ಆತ್ಮಾನಂದರೂಪದಲ್ಲಿ ಯಾವ 
ಆವರಣವೂ ಇಲ್ಲದೆ ಪ್ರಕಟಗೊಳ್ಳುವವನೂ, ಆತ್ಮಸುಖಾನು 
ಭವವನ್ನು ಸಹಜವಾಗಿಯೇ ಪಡೆದಿರುವವನೂ ಆದ ನಿನಗೆ 
ನಮೋ ನಮಃ ॥ ೩೩ ॥ ಓ ಭಗವಂತಾ! ನಿನ್ನ ಲೀಲೆಯ ರಹಸ್ಯ 
ವನ್ನು ತಿಳಿಯುವುದು ಅತಿಕಷ್ಟ. ಏಕೆಂದರೆ, ನೀನು ಯಾವ 
ಆಶ್ರಯವೂ ಇಲ್ಲದೆ, ಪ್ರಾಕೃತ ಶರೀರವೂ ಇಲ್ಲದೆ, ಬೇರೆ ಯಾವ 
ಸಹಯೋಗವನ್ನೂ ಅಪೇಕ್ಷಿಸದೆ, ನಿರ್ಗುಣನೂ ನಿರ್ವಿಕಾರನೂ 
ಆಗಿದ್ದರೂ ತಾನಾಗಿಯೇ ಈ ಸಗುಣವಾದ ಜಗತ್ತಿನ ಸೃಷ್ಟಿ ಸ್ಥಿತಿ 
ಸಂಹಾರಗಳನ್ನು ಮಾಡುತ್ತಿರುವೆ. ॥ ೩೪ ॥ ಓ ಭಗವಂತನೇ! 
ಸೃಷ್ಟಿಯೆಂಬ ಕಾರ್ಯದಲ್ಲಿ ನೀನು ದೇವದತ್ತನೇ ಮುಂತಾದ 
ಪ್ರಾಕೃತ ಜೀವರಂತೆ ಗುಣಗಳ ಕಾರ್ಯರೂಪವಾದ ಈ ಜಗತ್ತಿನಲ್ಲಿ 
ಪ್ರಕಟಗೊಂಡು ಕರ್ಮಾಧೀನನಾಗಿ ಪಾಪ-ಪುಣ್ಯಗಳ ಫಲವನ್ನು 
ಭೋಗಿಸುವವನೋ ಅಥವಾ ಆತ್ಮಾರಾಮನಾಗಿ, ಶಾಂತಸ್ವಭಾವ 
ವುಳ್ಳವನಾಗಿ, ವಿಷಯಗಳಲ್ಲಿ ಉದಾಸೀನನಾಗಿ ಸಾಕ್ಷಿಯಾಗಿ 


664 


ಶೀಲಃ ಸಮಂಜಸ ದರ್ಶನ ಉದಾಸ್ತ ಇತಿ ಹ ವಾವ ನ 
ವಿದಾಮಃ ॥॥ ೩೫ ॥ ನ ಹಿ ವಿರೋಧ ಉಭಯಂ 
ಭಗವತ್ಯಪರಿಗಣಿತಗುಣಗಣೇ ಈಶ್ವರೇ5ನವಗಾಹ್ಯ- 
ಮಾಹಾತ್ಫ್ಯೇ5ರ್ವಾಚೀನವಿಕಲ್ಪವಿತರ್ಕವಿಚಾರಪ್ರಮಾಣಾ- 
ಭಾಸಕುತರ್ಕಶಾಸ್ಪಕಲಿಲಾಂತಃಕರಣಾ ಶ್ರಯದುರವಗ್ರಹ- 
ವಾದಿನಾಂ 


ವಿವಾದಾನವಸರ ಉಪರತಸಮಸ್ತ 


ಮಾಯಾಮಯೇ ಕೇವಲ ಏವಾತ್ಮಮಾಯಾಮಂತ- 


ರ್ಧಾಯ ಕೋನ್ನರ್ಥೋ ದುರ್ಫಟ ಇವ ಭವತಿ ಸಧೂಪ- 


ದ್ವಯಾಭಾವಾತ್‌ ॥ ೩೬ ॥ ಸಮವಿಷಮಮತೀನಾಂ 


ಮತಮನು ಸರಸಿ ಯಥಾ ರಜ್ಜುಖಂಡಃ ಸರ್ಪಾದಿಧಿ 
ಯಾಮ್‌ ॥ ೩೭॥ ಸ ಏವ ಹಿ ಪುನಃ ಸರ್ವವಸ್ತುನಿ 


ವಸ್ತುಸ್ವರೂಪಃ ಸರ್ವೇಶ್ವರ: ಸಕಲಜಗತ್ಕಾರಣ- 
ಕಾರಣಭೂತಃಸರ್ವಪ್ರತ್ಯಗಾತ್ಮತ್ನಾತರ್ವ ಗುಣಾಭಾಸೋ- 
ಪಲಕ್ಸಿತ ಏಕ ಏವ ಪರ್ಯವ ಶೇಷಿತಃ ॥೩೮॥ 
ಅಥ ಹ ವಾವ 
ಸಮುದ್ರವಿಪ್ರುಷಾ ಸಕೃದವಲೀಢಯಾ ಸ್ಪಮನಸಿ ನಿಷ್ಕಂದ- 
ಮಾನಾನವರತಸುಖೇನ ್ಹವಿಸ್ಥಾರಿತದೃಷ್ಟಶ್ರುತವಿಷಯ- 
ಸುಖಲೇಶಾಭಾಸಾಃ ಪರಮಭಾಗವತಾ ಏಕಾಂತಿನೋ 
ಭಗವತಿ ಸರ್ವಭೂತಪ್ರಿಯಸುಪೃದಿ ಸರ್ವಾತ್ಮನಿ ಜು 
ನಿರಂತರಂ ನಿರ್ವತಮನಸಃ ಕಥಮು ಹ ವಾ ಏತೇ 


ಮಧುಮಥನ ಪುನಃ ಸ್ಪಾರ್ಥಕುಶಲಾ ಹ್ಯಾತ್ಸಪ್ರಿಯಸುಹೃದ:ಃ 


ಶ್ರೀಮದ್ಭಾಗವತ 


ತವ ಮಹಿಮಾಮೃತರಸ- ' 


[ ಅಧ್ಯಾಯ 9 


ಮಾತ್ರ ಇರುವವನೋ ಎಂಬುದೂ ಕೂಡ ನಮಗೆ ತಿಳಿಯದು. 
॥ ೩೫ ॥ ಇವೆರಡೂ ನಿನ್ನಲ್ಲಿದ್ದರೂ ಅದರಲ್ಲಿ ವಿರೋಧವೇನಿಲ್ಲ 
ಏಕೆಂದರೆ, ನೀನು ಸ್ವಯಂ ಭಗವಂತನೇ ಆಗಿರುವೆ. ನಿನ್ನ ಗುಣ 
ಗಳು ಅಗಣಿತವಾಗಿವೆ ಮತ್ತು ಮಹಿಮೆಯು ಅಗಾಧವಾಗಿದೆ. 
ನೀನು ಸರ್ವಶಕ್ಷಿಸಂಪನ್ನನು. ಆಧುನಿಕರು ಅನೇಕ ಪ್ರಕಾರವಾದ 
ವಿಕಲ್ಪ ವಿತರ್ಕ, ವಿಚಾರ, ಸುಳ್ಳುಪ್ರಮಾಣಗಳು ಹಾಗೂ ಕುತರ್ಕ 
ಪೂರ್ಣವಾದ ಶಾಸ್ತ್ರಗಳನ್ನು ಅಧ್ಯಯನಮಾಡಿ ತಮ್ಮ ಹೃದಯ 
ವನ್ನು ಮಲಿನವಾಗಿಸಿಕೊಳ್ಳುವರು. ಅವರು ದುರಾಗ್ರಹಿಗಳಾಗಿರು 
ವುದಕ್ಕೂ ಇದೇ ಕಾರಣವು. ನಿನ್ನಲ್ಲಿ ಅವರ ಈ ವಾದ ವಿವಾದಗಳಿಗೆ 
ಸಂದರ್ಭವೇ ಇಲ್ಲ ನಿನ್ನ ವಾಸ್ತವಿಕ ಸ್ವರೂಪವಾದರೋ ಸಮಸ್ತ 
ಮಾಯಾ ಪದಾರ್ಥಗಳನ್ನೂ ಮೀರಿ ಕೇವಲನಾಗಿರುವುದು. 
ಅದರಲ್ಲೇ ನೀನು ನಿನ್ನ ಮಾಯಾಶಕ್ತಿ ಯನ್ನು ಅಡಗಿಸಿಕೊಂಡೆ 
ಯಾದರೆ ನಿನ್ನಲ್ಲಿ ಯಾವುದು ತಾನೇ ಇರಲಾರದು? ಆದ್ದರಿಂದ 
ನೀನು ಸಾಮಾನ್ಯಮನುಷ್ಯರಂತೆ ಕರ್ತೃತ್ವ-ಭೋಕ್ತತ್ವಗಳು 
ಉಳ್ಳವನೂ ಆಗಿರಬಹುದು ಮತ್ತು ಮಹಾಪುರುಷರಂತೆ ಉದಾ 
ಸೀನನೂ ಆಗಿರಬಹುದು. ನೀನಾದರೋ ಇವೆರಡರಿಂದಲೂ 
ವಿಲಕ್ಷಣ, ಅನಿರ್ವಚನೀಯನಾಗಿರುವೆ. ॥ ೩೬ ॥ ಒಂದು ಹಗ್ಗದ 
ತುಂಡು ಭ್ರಾಂತಿಯುಳ್ಳವರಿಗೆ ಹಾವಾಗಿ ಕಂಡುಬಂದೀತು. ಆದರೆ 
ಭ್ರಾಂತಿಯಲ್ಲಿ ತಿಳುವಳಿಕೆ ಯುಳ್ಳವರಿಗೆ ಹಗ್ಗವಾಗಿಯೇ ಕಾಣು 
ತ್ತದೆ. ಹಾಗೆಯೇ ನೀನೂ ಕೂಡ ಭ್ರಾಂತಬುದ್ಧಿಯುಳ್ಳವರಿಗೆ 
ಕರ್ತಾ, ಭೋಕ್ತಾ ಮುಂತಾದ ಅನೇಕ ರೂಪಗಳಲ್ಲಿ ಕಾಣುತ್ತೀಯೆ 
ಹಾಗೂ ಜ್ಞಾನಿಗಳಿಗೆ ಶುದ್ಧ ಸಚ್ಚಿದಾನಂದ ರೂಪದಲ್ಲಿ ಕಾಣುವೆ. 
ನೀನು ಎಲ್ಲರ ಬುದ್ಧಿಯನ್ನು ಅನುಸರಿಸುತ್ತಿರುವೆ. ॥ ೩೭ ॥ ವಿಚಾರ 
ಪೂರ್ವಕವಾಗಿ ನೋಡಿದರೆ ನೀನೇ ಸಮಸ್ತ ವಸ್ತುಗಳಲ್ಲಿ ವಸ್ತುತ್ವದ 
ರೂಪದಲ್ಲಿ ವಿರಾಜಮಾನನಾಗಿರುವೆ. ಎಲ್ಲರ ಸ್ವಾಮಿಯಾಗಿದ್ದು 
ಸಮಸ್ತ ಜಗತ್ತಿಗೆ ಕಾರಣರಾದ ಬ್ರಹ್ಮಾ ಪ್ರಕೃತಿ ಮುಂತಾದವರಿಗೂ 
ಕಾರಣನಾಗಿರುವೆ. ನೀನೇ ಎಲ್ಲರ ಅಂತರ್ಯಾಮಿ, ಅಂತರಾತ್ಸ 
ನಾಗಿರುವೆ. ಅದಕ್ಕಾಗಿ ಜಗತ್ತಿನಲ್ಲಿ ಕಂಡುಬರುವ ಗುಣ-ದೋಷ 
ಗಳೆಲ್ಲದರ ಪ್ರತೀತಿಗಳು ತನ್ನ ಅಧಿಷ್ಠಾನಸ್ವರೂಪನಾದ ನಿನ್ನನ್ನೇ 
ಸಂಕೇತಮಾಡುತ್ತಿವೆ. ಶ್ರುತಿಗಳು ಸಮಸ್ತ ಪದಾರ್ಥಗಳನ್ನು ನಿಷೇಧ 
ಗೈದು ಕೊನೆಗೆ ನಿಷೇಧದ ಅವಧಿಯ ರೂಪದಲ್ಲಿ ಕೇವಲ ನಿನ್ನನ್ನೇ 
ಶೇಷವಾಗಿ ಇರಿಸಿದೆ. ॥ ೩೮ ॥ ಓ ಮಧುಸೂದನಾ! ನಿನ್ನ 
ಮಹಿಮೆ ಯೆಂಬುದು ಅಮೃತರಸದ ಅನಂತಸಾಗರವಾಗಿದೆ. 
ಅದರ ಒಂದು ತೊಟ್ಟನ್ನಾದರೂ ಒಮ್ಮೆ ಸವಿದರೆ ಹೃದಯದಲ್ಲಿ 
ನಿತ್ಯನಿರಂತರ ಪರಮಾನಂದದ ಪ್ರವಾಹವೇ ಹರಿಯತೊಡಗುತ್ತದೆ. 
ಆದುದರಿಂದ ನಿನ್ನ ಆ ಅನನ್ಯ ಪ್ರೇಮಿಗಳಾದ ಭಕ್ತಶ್ರೇಷ್ಠರು ಜಗತ್ತಿನ 
ವಿಷಯೋಪಭೋಗಗಳ ಸುಖವು ಲೇಶಮಾತ್ರ ಅನುಭವಕ್ಕೆ ಬಂದಿ 
ದ್ದರೂ ಅಥವಾ ಆ ಸುಖವು ತೋರಿಕೆಯ ಸುಖವೆಂದು ಅನು 
ಭವಕ್ಕೆ ಬಂದಿದ್ದರೂ - ಅವುಗಳನ್ನು ಮತ್ತು ಪರಲೋಕವೇ 
ಮುಂತಾದವುಗಳಲ್ಲಿ ಇರುವುದಾಗಿ ಕೇಳಿಬಂದಿರುವ ಸುಖ 
ವೆಲ್ಲವನ್ನೂ ಮರೆತು ಬಿಡುವರು. ಅವರು ಸಮಸ್ತ ಪ್ರಾಣಿಗಳಿಗೂ 
ಪರಮ ಪ್ರಿಯತಮನೂ, ಹಿತೈಷಿಯೂ, ಸ್ನೇಹಿತನೂ, ಸರ್ವಾ 


9 ಅಧ್ಯಾಯ] 


ಪತ್ತ ಸ್ಪಂಧ 


665 


ಸಾಧವಸ್ತ ಎಸ್ಟಿರಕಾಂಬುಜಾನುಸೇವಾಂ ವಿಸೃಜಂತಿ ನ 


ಯತ್ರ ಪುನರಯಂ ಸಂಸಾರ ಪರ್ಯಾವರ್ತಃ॥ ೩೯॥ 
ತ್ರಿಭುವನಾತ್ಮಭವನ ತ್ರಿವಿಕ್ರಮ ತ್ರಿನಯನ ತ್ರಿಲೋಕಮ- 
ನೋಹರಾನುಭಾವ ತವೈವ ವಿಭೂತಯೋ ದಿತಿಜದನು- 
ಜಾದಯಶ್ಚಾಪಿ ತೇಷಾಮನುಪಕ್ರಮಸಮಯೋತಯಮಿತಿ 
ಸ್ವಾತ್ಮಮಾಯಯಾ ಸುರನರ ಮೃಗಮಿಶ್ರಿತಜಲಚರಾಕೃತಿ- 


ಭಿರ್ಯಥಾಪರಾಧಂ ದಂಡಂ ದಂಡಧರ ದಧರ್ಥ 


ಏವಮೇನಮಪಿ ಭಗವನ್‌ ಜಹಿ ತ್ವಾಷ್ಟ ಮುತ ಯದಿ 
ಮನ್ಯಸೇ I ೪೦॥ ಅಸ್ಥಾಕಂ ತಾವಕಾನಾಂ ತವ ನತಾನಾಂ 
ತತ ತತಾಮಹ ತವ ಚರಣನಲಿನಯುಗಲಧ್ಯಾನಾನು- 


ಬದ್ಧಹೃದಯನಿಗಡಾನಾಂ ಸ್ವಲಿಂಗವಿರವರ್ಣೇನಾತ್ಮಸಾ- 


ತ್ಯತಾನಾಮನುಕಂಪಾನುರಂಜಿತವಿಶದರುಚಿರಶಿಶಿರಸ್ಕಿತಾ- 


ವಲೋಕೇನ ವಿಗಲಿತ ಮಧುರ ಮುಖರಸಾಮೃತ ಕಲಯಾ 


ಚಾಂತಸ್ತಾಪ ಮನಘಫಾರ್ಹಸಿ ಶಮಯಿ- 


ತುಮ್‌ ॥ ೪೧ ॥ ಅಥ ಭಗವಂಸ್ತವಾಸ್ಮಾಭಿರಖಲ 


ಜಗದುತ್ತತ್ತಿಸ್ಥಿತಿಲಯ ನಿಮಿತ್ತಾಯಮಾನ ದಿವ್ಯಮಾಯಾ- 


ವಿನೋದಸ್ಯ ಸಕಲ ಜೀವನಿಕಾಯಾನಾಮಂತರ್ಹೃದ- 


ಯೇಷು ಬಹಿರಪಿ ಚ ಬ್ರಹ್ಮಪ್ರತ್ಯಗಾತ್ಸಸ್ಸರೂಪೇಣ 


ಪ್ರಧಾನರೂಪೇಣ ಚ ಯಥಾದೇಶಕಾಲದೇಹಾ- 


ವಸ್ಥಾನವಿಶೇಷಂ ತದುಪಾದಾನೋಪಲಂಭಕತಯಾ- 


ತ್ಮನೂ, ಐಶ್ವರ್ಯಗಳ ನಿಧಿಯೂ ಆದ ಪರಮಾತ್ಸನಲ್ಲಿ ತಮ್ಮ ಮನ 
ಸನ್ನು ನಿರಂತರವಾಗಿ ನೆಲೆಗೊಳಿಸಿ ಆತನ ಚಿಂತನೆಯ ಸುಖವನ್ನೇ 
ಸೂರೆಗೊಳ್ಳುವರು. ಅಂತಹ ಮನುಷ್ಯರೇ ಸ್ವಾರ್ಥಸಾಧನೆ ಮತ್ತು 
ಪರಮಾರ್ಥ ಸಾಧನೆ ಎರಡರಲ್ಲೂ ನಿಪುಣರೆಂದು ತಿಳಿಯಬೇಕು. 
ಓ ಮಧುಸೂದನಾ | ಜನನ-ಮರಣರೂಪ ವಾದ ಸಯಾರ 
ಚಕ್ರದಿಂದ ಬಿಡುಗಡೆಹೊಂದುವಂತಹ ನಿನ್ನ ಅಡಿದಾವರೆಗಳ ಸೇವೆ 
ಯನ್ನು ನಿನಗೆ ಅತ್ಯಂತ ಪ್ರಿಯರೂ, ಮಿತ್ರರೂ, ಆಗಿರುವ 
ಭಕ್ತಜನರು ಹೇಗೆ ತಾನೇ ಬಿಡಬಲ್ಲರು? ॥ ೩೯ ॥ ಪ್ರಭುವೇ! 
ನೀನು ಮೂರು ಲೋಕಗಳಿಗೂ ಆತ್ಮನೂ, ಆಶ್ರಯನೂ ಆಗಿರುವೆ. 
ಮೂರು ಲೋಕಗಳನ್ನು ನಿನ್ನ ಮೂರು ಹೆಜ್ಜೆಗಳಿಂದ ಅಳೆದವನೂ 
ನೀನೇ. ಮೂರು ಲೋಕಗಳ ಸಂಚಾಲಕನೂ ನೀನೇ ಆಗಿರುವೆ. ನಿನ್ನ 
ಮಹಿಮೆಯು ಮೂರುಲೋಕಗಳ ಮನಸ್ಸನ್ನೂ ಸೂರೆಗೊಳ್ಳುವು 
ದಾಗಿದೆ. ದೈತ್ಯರು, ದಾನವರು ಮುಂತಾದ ಅಸುರರೂ ಕೂಡ 
ನಿನ್ನದೇ ವಿಭೂತಿಗಳಾಗಿವೆ. ಇದರಲ್ಲಿ ಸಂದೇಹವೇ ಇಲ್ಲ ಆದರೂ 
ಇದು ಅವರ ಉನ್ನತಿಯ ಕಾಲವಲ್ಲಎಂದು ಯೋಚಿಸಿ ನೀನು ನಿನ್ನ 
ಯೋಗಮಾಯೆಯಿಂದ ಸುರ, ನರ, ಪಶು, ನರ-ಮೃಗ ಮಿಶ್ರಣ 
ವಾದ ನಾರಸಿಂಹ ಜಲಚರ ಮತ್ತ್ಯಾದಿ ರೂಪಗಳಲ್ಲಿ 
ಅವತರಿಸಿ ಆ ದೈತ್ಯ-ದಾನವಾದಿಗಳಿಗೆ ಅವರ ಅಪರಾಧಕ್ಕೆ ತಕ್ಕ 
ದಂಡನೆಯನ್ನು ಕೊಡುತ್ತೀಯೆ. ದಂಡಧಾರಿಯಾದ ಪ್ರಭುವೇ। 
ನಿನಗೆ ಸರಿಯೆನಿಸಿದರೆ ಆ ಅಸುರರನ್ನು ಸಂಹರಿಸಿದಂತೆ ಈ 
ವೃತ್ರಾಸುರನನ್ನೂ ಸಂಹರಿಸುವವನಾಗು. ॥ ೪೦ ॥ ಓ ಭಗವಂತನೇ | 
ನೀನು ನಮಗೆ ತಂದೆ-ತಾತ ಎಲ್ಲವೂ ಆಗಿರುವೆ. ನಾವು ನಿನ್ನ 
ಸ್ವಜನರು. ನಿರಂತರವಾಗಿ ನಿನ್ನ ಮುಂದೆ ವಿನಯದಿಂದ ತಲೆತಗ್ಗಿಸಿ 
ಕೊಂಡಿರುವವರು. ನಿನ್ನ ಚರಣಕಮಲಗಳನ್ನು ಧ್ಯಾನ ಮಾಡುತ್ತಾ- 
ಮಾಡುತ್ತಾ ನಮ್ಮ ಹ್ಗ ಹೃದಯವು ಅವುಗಳೊಡನ ಪ್ರೇಮಬಂಧನ 
ದಲ್ಲಿ ಬಿಗಿಯಲ್ಲಟ್ಟಿದೆ. ನೀನು ನಮ್ಮ ಮುಂದೆ ನಿನ್ನ ದಿವ್ಯಗುಣ 
ಗಳಿಂದ ಕೂಡಿದ ಸಾಕಾರ ವಿಗ್ರಹವನ್ನು ಪ್ರಕಟಪಡಿಸಿ ನಮ್ಮನ್ನು 
ನಿನ್ನವರಾಗಿಸಿಕೊಂಡಿರುವೆ. ಅದಕ್ಕಾಗಿ ಪ್ರಭೋ! ನಿನ್ನ ದಯಾ 
ಪೂರ್ಣವೂ, ಪರಿಶುದ್ಧವೂ, ಸುಂದರವೂ, ಶೀತಲವೂ ಅದ ಕಿರು 
ನಗೆಯಿಂದ ಕೂಡಿದ ಚಿನ್ನೋಟದಿಂದಲೂ ಮತ್ತು ಮುಖಕಮಲ 
ದಿಂದ ತೊಟ್ಟಿಕ್ಕುತ್ತಿರುವ ವಾಣಿಯೆಂಬ ಸುಮಧುರವಾದ ಅಮೃತ 
ಬಂದುಗಳಿಂದ "ನಮ್ಮ ಹೃದಯದ ತಾಪವನ್ನು ಶಮನಗೊಳಿಸು. 
॥ ೪೧॥ ಪ್ರಭೋ! ಅಗ್ನಿಯ ಅಂಶಭೂತ ಕಿಡಿಗಳೇ ಮುಂತಾದವು 
ಗಳು ಅಗ್ನಿಯನ್ನು 'ಪ್ರಕಾಶಪಡಿಸಲು ಅಸಮರ್ಥವಾಗಿರು 
ವಂತೆಯೇ "ನಾವೂ ಕೂಡ ನಿನ್ನಲ್ಲಿ ನಮ್ಮದಾದ ಯಾವುದೇ 
ಸ್ವಾರ್ಥ-ಪರಮಾರ್ಥಗಳನ್ನು ನಿವೇದಿಸಿಕೊಳ್ಳಲು ಅಸಮರ್ಥ 
ರಾಗದ್ದೇವೆ. ನಿನ್ನಲ್ಲಿ ಅರಿಕೆ ಮಾಡುವುದಾದರೂ ಏನಿದೆ? 
ಏಕಂದರೆ, ನೀನೇ ಸಮಸ್ತ ಜಗತ್ತಿನ ಉತ್ತತ್ತಿ, ಸ್ಥಿತಿ ಲಯ ಮಾಡು 
ವಂತಹ ದಿವ್ಯಮಾಯೆಯೊಡನೆ ವಿನೋದವಾಡುತ್ತಿರುವೆ ಹಾಗೂ 
ಎಲ್ಲ ಜೀವರ ಅಂತಃಕರಣದಲ್ಲಿ ಬ್ರಹ್ಮ ಮತ್ತು ಅಂತರ್ಯಾಮಿಯ 
ರೂಪದಲ್ಲಿ ಎರಾಜಮಾನನಾಗಿರುವೆ. ಅಲ್ಲದೆ ಅವುಗಳ 
ಹೊರಗಡೆಯಲ್ಲಿಯೂ ಪ್ರಕೃತಿಯ ರೂಪದಲ್ಲಿ ನೀನೇ ವಿರಾಜ 


ಹೇ 
ಇಷ್ಟೇ 


ನುಭವತಃ ಸರ್ವಪ್ರತ್ಯಯಸಾಕ್ಷಿಣ  ಆಕಾಶಶರೀರಸ್ಯ 


ಸಾಕ್ಟಾತ್ಮರಬ್ರಹ್ಮಣಃ ಪರಮಾತ್ಮನಃ ಕಿಯಾನಿಹ ವಾ 


ಅರ್ಥವಿಶೇಷೋ ವಿಜಾಪನೀಯಃ ಸಾದ್‌ 
ಡಾ ಜೆ 


ವಿಸ್ಫುಲಿಂಗಾದಿಭಿರಿವ ಹಿರಣ್ಯರೇತಸಃ ॥ ೪೨ ॥ 


ಅತ ಏವ ಸ್ವಯಂ ತದುಪಕಲ್ಲಯಾಸ್ಥಾಕಂ ಭಗವತಃ 
ಪರಮ ್ಹಗುರೋಸ್ತವ ಚರಣಶತಪಲಾಶಚ್ಛಾಯಾಂ 


ವಿವಿಧ ವೃಜಿನಸಂಸಾರಪರಿಶ್ರಮೋಪಶಮನೀಮುಪ- 


ಸೃತಾನಾಂ ವಯಂ ಯತ್ಕಾಮೇನೋಪಸಾದಿತಾಃ 1 ೪೩ I 


ಅಥೋ ಈಶ ಜಹಿ ತ್ವಾಹ್ಟಂ ಗ್ರಸಂತಂ ಭುವನತ್ರಯಮ್‌ । 
ಗ್ರಸ್ತಾನಿ ಯೇನ ನಃ ಕೃಷ್ಣ ತೇಜಾಂಸ್ಕಸ್ತಾಯುಧಾನಿ ಚ 
1 ೪೪॥ 
ಹಂಸಾಯ ದಹ್ರನಿಲಯಾಯ ನಿರೀಕ್ಷಕಾಯ 
ಕೃಷ್ಣಾಯ ಮೃಷ್ಟ ಯಶಸೇ ನಿರುಪಕ್ರಮಾಯ । 
ಸತ್ತಂಗ್ರಹಾಯ ಭವಪಾಂಥನಿಜಾಶ್ರಮಾಪ್ತಾ- 
ವಂತೇ ಪರೀಷ್ಟಗತಯೇ ಹರಯೇ ನಮಸ್ತೇ ॥ ೪೫ ॥ 


ಶ್ರೀಶುಕ ಉವಾಚ 


ಅಥೈವಮೀಡಿತೋ ್ಹರಾಜನ್ಹಾದರಂ ತ್ರಿದಶೈರ್ಹರಿ: । 
ಸ್ವಮುಪಸ್ಥಾನಮಾಕರ್ಣ್ಯ ಪ್ರಾಹ ತಾನಭಿನಂದಿತಃ 
Wl ೪೬॥ 


ಶ್ರೀಭಗವಾನುವಾಚ 


ಪ್ರೀತೋತಹಂ ವಃ ಸುರಶ್ರೇಷ್ಠಾ ಮದುಪಸ್ಥಾನವಿದ್ಯಯಾ । 
ಆತ್ಮೈಶ್ಚರ್ಯಸ್ಥೃತಿಃ ಪುಂಸಾಂ ಭಕ್ತಿಶ್ಚೈವ ಯಯಾ ಮಯಿ 1 
1 ೪೭ 


ಕಿಂ ದುರಾಪಂ ಮಯಿ ಪ್ರೀತೇ ತಥಾಪಿ ವಿಬುಧರ್ಷಭಾಃ | 
ಮಯ್ಯೇಕಾಂತಮತಿರ್ನಾನ್ಯನ್ನತ್ತೋ ವಾಂಛತಿ ತತ್ತ್ವವಿತ್‌ 
11೪೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಮಾನನಾಗಿರುವೆ. ಜಗತ್ತಿನಲ್ಲಿ ಎಷ್ಟೆಲ್ಲಾ ದೇಶ, ಕಾಲ, ಶರೀರ 
ಮುಂತಾದವುಗಳು ಇವೆಯೋ ಅವುಗಳಿಗೆ ಉಪಾದಾನವೂ ಮತ್ತು 
ಅವುಗಳನ್ನು ಪ್ರಕಾಶಪಡಿಸುವವನೂ ಆಗಿ ಆ ರೂಪದಲ್ಲಿ ಅವು 
ಗಳನ್ನು ನೀನು ಅನುಭವಿಸುತ್ತಿರುವೆ. ನೀನೇ ಎಲ್ಲ ವೃತ್ತಿಗಳಿಗೂ 


_ ಸಾಕ್ಟಿಗಿರುವೆ. ನೀನು ಆಕಾಶದಂತೆ ಸರ್ವಗತನೂ, ನಿರ್ಲಿಪ್ತನೂ 


ಆಗಿರುವೆ. ನೀನು ಸ್ವತಃ ಪರಬ್ರಹ್ಮ ಪರಮಾತ್ಮನಾಗಿರುವೆ. ॥ ೪೨ ॥ 
ಆದುದರಿಂದ - "ಇವರು ತಮ್ಮ ಅಭಿಪ್ರಾಯಗಳನ್ನು ಅರಿಕೆಮಾಡಿ 
ಕೊಳ್ಳಲಿ' ಎಂಬುದನ್ನು ನಿರೀಕ್ಷಿಸದೆ ಯಾವ ಅಭಿಲಾಷೆಯಿಂದ 
ನಾವು ಇಲ್ಲಿಗೆ ಬಂದಿರುವೆವೋ, ಅದನ್ನು ಪೂರ್ಣಗೊಳಿಸು. ನೀನು 
ಅಚಿಂತ್ಯನೂ, ಐಶ್ವರ್ಯಸಂಪನ್ನನೂ, ಜಗತ್ತಿಗೆ ಪರಮಗುರುವೂ 
ಆಗಿರುವೆ. ವಿವಿಧ ಪಾಪಗಳ ಫಲಸ್ವರೂಪ ಜನ್ಮ-ಮೃತ್ಕು ರೂಪ 
ವಾದ ಸಂಸಾರದಲ್ಲಿ ಅಲೆಯುವ ಬಳಲಿಕೆಯನ್ನು ಅಳಿಸಿಹಾಕು 
ವಂತಹ ನಿನ್ನ ಚರಣಕಮಲಗಳ ಛತ್ರಛಾಯೆಯಲ್ಲಿ ನಾವು ಆಸರೆ 
ಪಡೆದಿದ್ದೇವೆ. ॥ ೪೩ ॥ ಸರ್ವಶಕ್ತನಾದ ಶ್ರೀಕೃಷ್ಣನೇ | ವೃತ್ರಾಸು 
ರನು ನಮ್ಮ ಪ್ರಭಾವವನ್ನೂ ಶಸ್ತಾಸ್ಟ್ರಗಳನ್ನೂ ನುಂಗಿ ಹಾಕಿರುವನು. 
ಈಗ ಅವನು ಮೂರು ಲೋಕಗಳನ್ನೂ ನುಂಗುತ್ತಿದ್ದಾನೆ. ನೀನು 
ಅವನನ್ನು ಸಂಹರಿಸಿಬಿಡು. ॥ ೪೪ ॥ ಪ್ರಭುವೇ! ನೀನು ಶುದ್ಧ 
ಹಂಸಸ್ವರೂಪನೂ, ಹೃದಯದಲ್ಲಿ ಶುದ್ಧವಾಗಿ ಬೆಳಗುತ್ತಿರುವ 
ಆಕಾಶಸ್ವರೂಪನೂ, ಎಲ್ಲರ ಸಾಕ್ಷಿಯೂ, ಅನಾದಿಯೂ, ಅನಂತನೂ, 
ಉಜ್ವಲಕೀರ್ತಿ ಸಂಪನ್ನನೂ ಆಗಿರುವೆ. ಸತ್ಪುರುಷರು ನಿನ್ನನ್ನೇ ಸಂಗ್ರ 
ಹಿಸುತ್ತಾರೆ. ಈ ಸಂಸಾರದ ಯಾತ್ರಿಕರು ಅಲೆಯುತ್ತಾ-ಅಲೆ 
ಯುತ್ತಾ ನಿನಗೆ ಶರಣಾದಾಗ ಕೊನೆಗೆ ನೀನೇ ಅವರಿಗೆ ಪರಮಾ 
ನಂದ ಸ್ವರೂಪವಾದ ಅಭೀಷ್ಟಫಲವನ್ನು ಕೊಡುವೆ ಮತ್ತು ಈ 
ವಿಧದಿಂದ ಅವರ ಜನ್ಮ-ಜನ್ಮಾಂತರದ ಕಷ್ಟಗಳನ್ನು ಪರಿಹರಿಸುವೆ. 
ಸ್ವಾಮಿ! ನಿನಗೆ ನಾವು ನಮಸ್ಕರಿಸುತ್ತಿದ್ದೇವೆ. ॥ ೪೫ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ರಾಜನೇ! 
ದೇವತೆಗಳು ಅತ್ಯಂತ ಆದರದಿಂದ ಹೀಗೆ ಭಗವಂತನನ್ನು ಸ್ತುತಿಸಿ 
ದಾಗ ಅವನು ಅದರಿಂದ ಬಹಳ ಪ್ರಸನ್ನನಾಗಿ ಅವರಿಗೆ ಇಂತೆಂ 


| ದನು -॥ ೪೬॥ 


ಶ್ರೀಭಗವಂತನು ಹೇಳಿದನು - ಎಲೈ ದೇವಶ್ರೇಷ್ಠರೇ! ನೀವೆ 
ಲ್ಲರೂ ಸ್ತುತಿಯಿಂದ ಕೂಡಿದ ಭಕ್ತಿ-ಜ್ಞಾನದಿಂದ ನನ್ನನ್ನು ಉಪಾ 
ಸನೆ ಮಾಡಿದ್ದೀರಿ. ಇದರಿಂದ ನಾನು ನಿಮ್ಮಮೇಲೆ ಪ್ರಸನ್ನನಾಗಿರು 
ವೆನು. ಈ ಸ್ತುತಿಯ ಮೂಲಕ ಜೀವರಿಗೆ ತಮ್ಮ ವಾಸ್ತವಿಕ ಸ್ವರೂಪದ 
ಸ್ಮೃತಿ ಉಂಟಾಗಿ, ನನ್ನ ಭಕ್ತಿಯೂ ದೊರೆಯುವುದು. ॥ ೪೭ ॥ 
ದೇವಶಿರೋಮಣಿಗಳೇ | ನಾನು ಪ್ರಸನ್ನನಾದ ಮೇಲೆ ಯಾವುದೇ 
ವಸ್ತುವು ದುರ್ಲಭವಾಗಿ ಇರುವುದಿಲ್ಲ ಆದರೂ ನನ್ನ ಅನನ್ಯ 
ಪ್ರೇಮಿ, ತತ್ತ್ವವೇತ್ತರಾದ ಭಕ್ತರು ನನ್ನನ್ನಲ್ಲದೆ ಬೇರೆ ಏನನ್ನೂ 
ನನ್ನಿಂದ ಬಯಸುವುದಿಲ್ಲ ॥ ೪೮ ॥ ಜಗತ್ತಿನ ವಿಷಯಗಳನ್ನು 
ಸತ್ಯವೆಂದು ತಿಳಿದವನು ಮೂರ್ಜನಾಗಿದ್ದು ತನ್ನ ನಿಜವಾದ 
ಶ್ರೇಯಸ್ಸನ್ನು ಅರಿಯಲಾರನು. ಏಕೆಂದರೆ, ಅವನು ವಿಷಯಗಳನ್ನು 
ಬಯಸುತ್ತಿರುವನು. ಆದರೆ ಯಾರಾದರೂ ತಿಳಿವಳಿಕೆ ಯುಳ್ಳ 
ವನು ಅವನಿಗೆ ಅವನು ಇಚ್ಛಿಸಿದ ವಸ್ತುಗಳನ್ನು ಕೊಟ್ಟರೆ ಅವನೂ 


9 ಅಧ್ಯಾಯ] 


ನ ವೇದ ಕೃಪಣಃ ಶ್ರೇಯ ಆತ್ಮನೋ ಗುಣವಸ್ತುದ್ಧಕ್‌ I 
ತಸ್ಯ ತಾನಿಚ್ಛತೋ ಯಚ್ಛೇದ್ಯದಿ ಸೋಪಿ ತಥಾವಿಧಃ 
॥1೪೯॥ 


ಸ್ವಯಂ ನಿಃಶ್ರೇಯಸಂ ವಿದ್ವಾನ್ನ ವಕ್ಷ್ಯಜ್ಞಾಯ ಕರ್ಮ ಹಿ । 
ನ ರಾತಿ ರೋಗಿಣೋತಪಥ್ಯಂ ವಾಂಛತೋ ಹಿ ಭಿಷಕ್ಷಮಃ 
1೫೦ 


ಮಘವನ್ಯಾತ ಭದ್ರಂ ವೋ ದಧ್ಯಂಚಮೃಷಿಸತ್ತಮಮ್‌ । 
ವಿದ್ಯಾವ್ರತತಪಃಹಾರಂ ಗಾತ್ರಂ ಯಾಚತ ಮಾ ಚಿರಮ್‌ 
11 ೫೧ ॥ 


ಸ ವಾ ಅಧಿಗತೋ ದದ್ಭಜ್‌ಅಶ್ವಿಭ್ಯಾಂ ಬ್ರಹ್ಮ ನಿಷ್ಠಲಮ್‌ । 
ಯದ್ವಾ ಅಶ್ಟಿರೋ ನಾಮ ತಯೋರಮರತಾಂ ವ್ಯಧಾತ್‌ 
೫೨ 


ದಧ್ಯಜ್‌ ಆಥರ್ವಣಸ್ತ ತ್ಯೇ ವರ್ಮಾಭೇದ್ಯಂ ಮದಾತ್ಮಕಮ್‌ । 
ವಿಶ್ವರೂಪಾಯ ಯತ್ಸಾದಾತ್ತ ತ್ಟಾ ಯತ್ತ _ಮುಧಾಸ್ತತಃ 
1 ೫೩॥ 


ಯುಷ್ಠಬ್ಯಂ ಯಾಚಿತೋಶ್ಲಿಭ್ಯಾಂ ಧರ್ಮಜೊ ್ಲಂಗಾನಿ ದಾಸ್ಯತಿ । 


ತತಸ್ಪೈರಾಯುಧಶ್ರೇಷ್ಠ್ಕೋ ್ಹವಿಶ್ಚಕರ್ಮವಿನಿರ್ಮಿತಃ । 
ಯೇನ ವೃತ್ರಶಿರೋ ಹರ್ತಾ ಮತ್ತೇಜ ಉಪಬ್ಬಂಹಿತ: 
॥ ೫೪॥ 


ತಸ್ಥಿನ್ನಿನಿಹತೇ ಯೂಯಂ ತೇಜೋತಸ್ವಾಯುಧಸಂಪದಃ I 
ಭೂಯಃ ಪ್ರಾಪ್ಪ್ಯಥ ಭದ್ರಂ ವೋ ನ ಹಿಂಸಂತಿ ಚಮತ್ತರಾನ್‌ 
1 ೫೫ ॥ 


ಹಸ್ತ ಸಂದ 


667 


ಅವನಂತೆಯೇ ಮೂರ್ಪನಾಗಿದ್ದಾನೆ. ॥೪೯॥ ಮುಕ್ತಿಯ 
ಸ್ವರೂಪವನ್ನು ತಿಳಿದ ಜಾ ದಿಯು - 'ಕೋಗಿಯು ಬಯಸಿದರೂ 
ಸದ್ವೈದ್ಯನು 'ಅವನಿಗೆ ಅಪ ಪಥ್ಯವಾದುದನ್ನು ಕೊಡದಿರುವಂತೆಯೇ 
ಅಜ್ಞಾಧಿಗಳಿಗೆ ಕರ್ಮಗಳಲ್ಲಿ ಸಕಿಕೊಳ್ಳುವಂತಹ ಉಪ ಪದೇಶಗಳನ್ನು 
ಮಾಡುವುದಿಲ್ಲ ॥ ೫೦ ॥ ದೇವೇಂದ್ರನೇ | ನಿಮಗೆ ಮಂಗಳೆ 
ವಾಗಲಿ. ಈಗ ತಡಮಾಡದೆ ಖಪಿಶಿರೋಮಣಿ ದಧೀಚಿಯ 
ಬಳಿಗೆ ಹೋಗಿರಿ. ಉಪಾಸನೆ, ವ್ರತ ಮತ್ತು ತಪಸಿನಿಂದಾಗಿ ಅವರ 
ಶರೀರವು ಅತ್ಯಂತ ಸದ್ಭಢಗೊಂಡಿದೆ. ಅದನ್ನೇ ಕೇಳಿಕೊಳ್ಳಿ. 
॥೫೧॥ ದಧೀಚಿ ಬುಷಿಗಳಿಗೆ ಶುದ್ಧಬ್ರಹ್ಠನ ಜ್ಞಾನವಿದೆ. ಅಶ್ವಿ ನೀ 
ಕುಮಾರರಿಗೆ ಕುದುರೆಯ ತಲೆಯಿಂದ ಉಪ ಪದೇಶಮಾಡಿದ 
ಕಾರಣ ಇವರಿಗೆ "ಅಶ್ವ ಶಿರ'* ಎಂದೂ ಹೆಸರಿದೆ. ಅವರು ಉಪ 
ದೇಶಿಸಿದ ಆತ್ಮವಿದ್ಯೆಯ ಪ್ರಭಾವದಿಂದಲೇ ಅಶ್ವಿನೀಕುಮಾರ 
ರಿಬ್ಬರೂ ಜೀವನ್ಮುಕ್ತರಾದರು. ॥ ೫೨ ॥ ಅಥರ್ವವೇದೀ ದಧೀಚಿ 
ಖಯಷಿಯೇ ಮೊಟ್ಟಮೊದಲು ನನ್ನ ಸ್ವರೂಪಭೂತವಾದ ಅಭೇದ್ಯ 
ನಾರಾಯಣಕವಚವನು  ತ್ವಷ್ಟಾನಗೆ ಉಪದೇಶಿಸಿದನು. ತ್ವಷ್ಟಾನು 
ವಿಶ್ವರೂಪನಿಗೆ ಉಪ ಪದೇಶಿಸಿದನು, ಅವರು ನಿಮಗೆ ಕರುಣಿಸಿ 
ದರು. ॥ ೫೩ ॥ ದಧೀಚಿಯಷಿಯು ಧರ್ಮದ ಪರಮ 
ಮರ್ಮಜ್ಞರಾಗಿದ್ದಾರೆ. ಅಶ್ವಿನೀದೇವತೆಗಳು ಪ್ರಾರ್ಥನೆ ಮಾಡಿ 
ದರೆ ನಿಮಗೆ ಅವರು ತಮ್ಮ ಶರೀರದ ಅಂಗಾಂಗಗಳನ್ನು ಖಂಡಿತ 
ವಾಗಿ ಕೊಡುವರು. ಅನಂತರ ವಿಶ್ವಕರ್ಮನಿಂದ ಆ ಅಂಗಾಂಗಗಳ 
ಮೂಳೆಗಳಿಂದ ಒಂದು ಶ್ರೇಷ್ಠವಾದ ಆಯುಧವನ್ನು ರಚಿಸಿ 
ಕೊಳ್ಳಿರಿ. ದೇವೇಂದ್ರಾ | ನನ್ನ ಶಕ್ತಿಯಿಂದ ಒಡಗೊಂಡು ನೀವು 
ಅದೇ ಶಸ್ತ್ರದಿಂದ ವೃತ್ರಾಸುರನ ತಲೆಯನ್ನು ಕತ್ತರಿಸ 
ಬಲ್ಲಿರಿ. ॥ ೫೪ ॥ ದೇವತೆಗಳಿರಾ | ವೃತ್ರಾಸುರನ ವಧೆ ಯಾದ 
ಬಳಿಕ ನಿಮಗೆ ಪುನಃ ತೇಜಸ್ಸು ಅಸ್ವ; ಶಸ್ತ್ರಗಳು, ಎಲ್ಲ ಸಂಪತ್ತೂ 
ದೊರೆಯುವುದು. ನಿಮಗೆ ಅವಶ್ಯವಾಗಿ ಮಂಗಳ ಉಂಟಾಗು 
ವುದು. ಏಕೆಂದರೆ, ನನ್ನಲ್ಲಿ ಶರಣಾಗತರಾದವರನ್ನು ಯಾರೂ 
ಹಿಂಸೆಪಡಿಸಲಾರರು. ॥ ೫೫ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಯಃ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಫಂಧೇ ನವಮೋತಧ್ಯಾ 
eS 


* ದಧೀಚಿಮಹರ್ಷಿಗಳು ಪ್ರವರ್ಯ್ಯವೆಂಬ ಯಜ್ಞಕ್ಷರ್ಮದಲ್ಲಿಯೂ ಮತ್ತು ಬ್ರಹ್ಮವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಅದನ್ನು ತಿಳಿದ 
ಅಶ್ವಿನೀಕುಮಾರರು ಒಮ್ಮೆ ಅವರ ಬಳಿಗೆ ಬಂದು “ತಮಗೆ ಆ ವಿದ್ಯೆಯನ್ನು `ದಯಪಾ ಎಲಿಸಬೇಕೆಂದು ಪ್ರಾರ್ಥಿಸಿದರು. 'ದಧೀಚಿಮುನಿ ಗಳು "ಈಗ 
ನನಗೆ ಬೇರೆ ಕೆಲಸವಿದೆ, ಮತ್ತೊಮ್ಮೆ ಬನ್ನಿರಿ' ಎಂದು ಹೇಳಿ ಅವರನ್ನು ಕಳಿಸಿದರು. ಆಗ ಇಂದ್ರನು ಅವರ ಬಳಿಗೆ ಬಂದು 'ಅಶ್ವಿನೀಕುಮಾರರು 
ವೈದ್ಯರಾಗಿದ್ದಾರೆ. ಅವರಿಗೆ ನೀವು ಆ ವಿದ್ಯೆಯನ್ನು ಉಪದೇಶಮಾಡಕೂಡದು. ನನ್ನ ಮಾತಿಗೆ ಎರುದ್ದವಾಗಿ ನಡೆದರೆ ನಿಮ ತಲೆಯನ್ನು 
ಕತ್ತರಿಸಿಹಾಕುವನು' ಎಂದು ಎಚ್ಚರಿಕೆ ನೀಡಿ ಇಂದ್ರನು ಹೊರಟುಹೋದನು. ಅಶ್ವಿನೀಕುಮಾರರು ಮರಳಿ ಮಹರ್ಷಿಗಳ ಬಳಿಗೆ ಬಂದು 
ವಿದ್ಮೆಯನ್ನು ಬೇಡಿದಾಗ - ಅವರು ಇಂದ್ರನು ಬಂದು ಹೇಳಿದ್ದ ವೃತ್ತಾಂತವನ್ನು ಅವರಿಗೆ ತಿಳಿಸಿದರು. ಅವರು ಮಹರ್ಷಿಗಳೇ! ನಾವು ನಿಮ್ಮ 
ತಲೆಯನ್ನು. ಕತ್ತರಿಸಿ ಅದರ ಜಾಗದಲ್ಲಿ ಕುದುರೆಯ ತಲೆಯನ್ನು ಜೋಡಿಸುವವು ಎಂಬ ಸಲಹೆ ನೀಡಿದರು. ಮುನಿಯು ಮಿಥ್ಯಾಭಾಷಣದ 
ದೋಷಕ್ಕೆ "ಹೆದರಿ ಅವರ ಮಾತನ್ನು ಒಪ್ಪಿಕೊಂಡರು. ಹೀಗೆ ಕುದುರೆಯ ಮುಖದಿಂದ ಅಶ್ವಿನೀದೇವತೆಗಳಿಗೆ ಬ್ರಹ್ಟವಿದ್ಕೆ ಯನ್ನು ಉಪದೇ ಶಿಸಿದರು. 
ಹೀಗೆ ಆಶ್ವ ಮುಖದಿಂದ ಉಪ ಪದೇಶಿಸ ಲಾದ ಬ್ರಹ್ಮವಿದ್ಯೆಯ ಹೆಸರು "ಅಶ್ವಶಿರಾ' ಎಂದಾಯಿತು. ಅವರು ಅದೇ ಹೆಸರಿನಿಂದ ಖ್ಯಾತರಾದರು. 


668 ಶ್ರೀಮದ್ಭಾಗವತ [ ಅಧ್ಯಾಯ 10 
ಹತ್ತನೆಯ ಅಧ್ಯಾಯ 
ದೇವತೆಗಳು ದಧೀಚಿ ಮಹರ್ಷಿಗಳ ಅಸ್ಥಿಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು 
ವೃತ್ರನ ಸೇನೆಯನ್ನು ಆಕ್ರಮಿಸಿದುದು 


ಪ್ರೀಶುಕ ಉವಾಚ 


ಇಂದ್ರಮೇವಂ ಸಮಾದಿಶ್ಯ ಭಗವಾನ್‌ ವಿಶ್ವಭಾವನಃ । 
ಪಶ್ಯತಾಮನಿಮೇಷಾಣಾಂ ತತೆ ಕೈೈವಾಂತರ್ದಧೇ ಹರಿಃ 
॥| ೧ ॥॥ 


ತಥಾಭಿಯಾಚಿತೋ ದೇವೈರ್ಯಷಿರಾಥರ್ವಣೋ ಮಹಾನ್‌ । 
ಮೋದಮಾನ ಉವಾಚೇದಂ ಪ್ರಹಸನ್ನಿವ ಭಾರತ 
॥ ೨ ॥ 


ಅಪಿ ವೃಂದಾರಕಾ ಯೂಯಂ ನ ಜಾನೀಥ ಶರೀರಿಣಾಮ್‌ । 
ಸಂಸ್ಥಾಯಾಂ ಯಸ್ಸಭಿದ್ರೋಹೋ ದುಹಹಶ್ಚೇತನಾಷಹಃ 
[oy ಇವಿ ಜ 
॥ ೩ ॥ 


ಜಿಜೀವಿಷೂಣಾಂ ಜೀವಾನಾಮಾತ್ಮಾ ಪ್ರೇಷ್ಠ ಇಹೇಪಿತಃ । 
ಕ ಉತ್ತಹೇತ ತಂ ದಾತುಂ ಭಿಕ್ಷಮಾಣಾಯ ವಿಷ್ಣವೇ 
॥ ೪ ॥ 
ದೇವಾ ಊಚುಃ 


ಕಿಂ ನು ತದ್ದುಸ್ಯಜಂ ಬ್ರಹ್ನನ್ನುಂಸಾಂ ಭೂತಾನುಕಂಪಿನಾಮ್‌ । 
ಭವದ್ದಿಧಾನಾಂ ಮಹತಾಂ ಪುಣ್ಯಶ್ಲೋಕೇಡ್ಕಕರ್ಮಣಾಮ್‌ 


11 ೫ ॥ 


ನನು ಸ್ವಾರ್ಥಪರೋ ಲೋಕೋ ನ ವೇದ ಪರಸಂಕಟಮ್‌ । 
ಯದಿ ವೇದ ನ ಯಾಚೇತ ನೇತಿ ನಾಹ ಯದೀಶ್ಚರಃ 
॥ ೬ ॥ 
ಖಷಿರುವಾಚ 


ಧರ್ಮಂವಃ ಶ್ರೋತುಕಾಮೇನ ಯೂಯಂಮೇ ಪ್ರತ್ಯುದಾಹೃತಾಃ । 
ಏಷ ವಃ ಪ್ರಿಯಮಾತ್ಮಾನಂ ತ್ಯಜಂತಂ ಸಂತ್ಯಜಾಮ್ಯಹಮ್‌ : 
un 


ಯೋತಧ್ರುವೇಣಾತ್ಮನಾ ನಾಥಾ ನಧರ್ಮಂನಯಶಃ ಪುಮಾನ್‌ । 
ಈಹೇತ ಭೂತದಯಯಾ ಸ ಶೋಚ್ಛಃ ಸ್ಥಾವರೈರಪಿ 
॥ ೮ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ ! 
ವಿಶ್ವದ ಜೀವನದಾತನಾದ ಶ್ರೀಹರಿಯು ಇಂದ್ರನಿಗೆ ಹೀಗೆ 
ಆದೇಶವನ್ನು ಕೊಟ್ಟು ದೇವತೆಗಳ ಎದುರಿನಲ್ಲೇ ಅಂತ 
ರ್ಧಾನ ಹೊಂದಿದನು. ॥ ೧ ॥ ಅನಂತರ ದೇವತೆಗಳು ಉದಾರ 
ಶಿರೋಮಣಿ ಅಥರ್ವವೇದಿಯಾದ ದಧೀಚಿಯ ಬಳಿಗೆಹೋಗಿ 
ಭಗವಂತನ ಆಜ್ಞಾನುಸಾರವಾಗಿ ಬೇಡಿಕೊಂಡರು. ದೇವತೆಗಳ 
ಬೇಡಿಕೆಯನ್ನು ಕೇಳಿ ದಧೀಚಿಗಳಿಗೆ ಬಹಳ ಆನಂದವಾಯಿತು. 
ಅವರು ನಗುತ್ತಾ ದೇವತೆಗಳಲ್ಲಿ ಹೇಳಿದರು. ॥ ೨ ॥ ದೇವತೆ 
ಗಳಿರಾ! ಪ್ರಾಣಿಗಳಿಗೆ ಸಾಯುವಾಗ ಎಷ್ಟು ಕಷ್ಟವಾಗುತ್ತದೆ 9 
ಎಂಬುದು ಬಹುಶಃ ನಿಮಗೆ ಗೊತ್ತಿಲ್ಲವೆಂದು ಕಾಣುತ್ತದೆ. ಪ್ರಜ್ಞೆ 
ಇರುವವರೆಗೆ ಅವರಿಗೆ ಅಸಹ್ಯ ಪೀಡೆಯನ್ನು ಸಹಿಸಬೇಕಾಗುತ್ತದೆ 
ಮತ್ತು ಕೊನೆಗೆ ಅವು ಮೂರ್ಛಿತರಾಗುತ್ತಾರೆ. ॥ ೩ ॥ ಜಗತ್ತಿನಲ್ಲಿ 
ಬದುಕಿರಬೇಕೆಂದು ಬಯಸುವ ಜೀವಿಗೆ ಶರೀರವು ತುಂಬಾ 
ಅಮೂಲ್ಯವೂ, ಪ್ರಿಯವೂ, ಇಷ್ಟವಾದ ವಸ್ತು ಆಗಿದೆ. ಇಂತಹ 
ಸ್ಥಿತಿಯಲ್ಲಿ ಸ್ವತಃ ಭಗವಾನ್‌ ವಿಷ್ಣುವೇ ಜೀವಿಯಲ್ಲಿ ಅವರ ಶರೀರ 
ವನ್ನು ಕೇಳಿದರೂ ಕೊಡುವ ಸಾಹಸವನ್ನು ಯಾರು ತಾನೇ ಮಾಡಿ 
ಯಾರು? ॥೪॥ 

ದೇವತೆಗಳೆಂದರು - ಬ್ರಾಹ್ಮಣೋತ್ತಮರೇ | ನಿಮ್ಮಂತಹ 
ಉದಾರರೂ ಮತ್ತು ಪ್ರಾಣಿಗಳ ಮೇಲೆ ದಯೆತೋರುವ ಮಹಾ 
ಪುರುಷರಾದ ನಿಮ್ಮನ್ನು ದೊಡ್ಡ-ದೊಡ್ಡ ಮಹಾನುಭಾವರೂ 
ಪ್ರಶಂಸೆ ಮಾಡುತ್ತಾರೆ. ನಿಮ್ಮಂತಹವರಲ್ಲಿ ಪ್ರಾಣಿಗಳ ಒಳಿತಿಗಾಗಿ 
ಕೊಡದಿರುವ ಯಾವ ವಸ್ತುವಿದೆ? ॥ ೫॥ ಪೂಜ್ಯರೇ | ಬೇಡು 
ವವರು ಸ್ವಾರ್ಥಿಗಳಾಗಿರುತ್ತಾರೆ. ಇದರಲ್ಲಿ ಸಂದೇಹವೇ ಇಲ್ಲ. 
ಅವರಲ್ಲಿ ಕೊಡುವವನ ಕಷ್ಟವನ್ನು ತಿಳಿಯುವ ಬುದ್ಧಿಯೇ ಇರು 
ವುದಿಲ್ಲ ಅವರಲ್ಲಿ ಅಷ್ಟು ತಿಳುವಳಿಕೆ ಇದ್ದರೆ ಅವರೇಕೆ ಬೇಡು 
ತ್ತಿದ್ದರು 9 ಹೀಗೆಯೇ ದಾತ್ಸವಾದವನೂ ಬೇಡುವವರ ವಿಪತ್ತನ್ನು 
ಅರಿಯನು. ಇಲ್ಲದಿದ್ದರೆ "ಇಲ್ಲ ಎಂಬುದು ಅವನ ಬಾಯಿಂದ 
ಎಂದಿಗೂ ಬರುತ್ತಿರಲೇ ಇಲ್ಲ ( ಆದ್ದರಿಂದ ತಾವು ನಮ್ಮ ವಿಪತ್ತನ್ನು 
ಮನಗಂಡು ನಮ್ಮ ಬೇಡಿಕೆಯನ್ನು ಪೂರ್ಣಗೊಳಿಸಿರಿ.) ॥ ೬ ॥ 

ದಧೀಚಿಯಷಿಗಳು ಹೇಳಿದರು - ದೇವತೆಗಳಿರಾ! ನಿಮ್ಮ 
ಬಾಯಿಂದ ಧರ್ಮದ ಮಾತುಗಳನ್ನು ಕೇಳಲಿಕ್ಕಾಗಿಯೇ ನಾನು 
ನಿಮ್ಮ ಬೇಡಿಕೆಯನ್ನು ಉಪೇಕ್ಷೆಮಾಡಿದ್ದು ಇದೋ ತೆಗೆದುಕೊಳ್ಳಿರಿ. 
ನಾನು ನನ್ನ ಪ್ರಿಯವಾದ ಶರೀರವನ್ನು ನಿಮಗಾಗಿ ಈಗಲೇ ಬಿಟ್ಟು 
ಬಿಡುತ್ತೇನೆ. ಏಕೆಂದರೆ, ಒಂದಲ್ಲ ಒಂದು ದಿನ ಇದು ತಾನಾಗಿ 
ನನ್ನನ್ನು ಬಿಟ್ಟುಹೋಗುವಂತಹುದು. ॥ ೭ ॥ ದೇವಶಿರೋಮಣಿ 
ಗಳೇ! ಈ ವಿನಾಶಿಯಾದ ಶರೀರದಿಂದ ದುಃಖಿತರಾದ ಪ್ರಾಣಿಗಳ 
ಮೇಲೆ ದಯೆಗೈದು ಮುಖ್ಯವಾಗಿ ಧರ್ಮವನ್ನು ಹಾಗೂ 


ಸಿಯ ಸತ ಷಷ್ಠ ಸೃಂಧ 669 


ಏತಾವಾನವ್ಯಯೋ ಧರ್ಮಃ ಪುಣ್ಯಶ್ಲೋಕೈರುಪಾಸಿತಃ 1 


ಯೋ ಭೂತಶೋಕಹರ್ಷಾಭ್ಯಾಮಾತ್ಮಾ ಶೋಚತಿ ಹೃಷ್ಠತಿ 
॥ ೯ ॥ 


ಅಹೋ ದೈನ್ಯಮಹೋ ಕಪ್ಪು ಪಾರಕ್ಕೈಃ ಕ್ಷಣಭಂಗುರ್ಳೆ: । 
ಯನ್ನೋಪಕುರ್ಯಾದಸ್ವಾರ್ಥ್ಯೈರ್ಮರ್ತ್ಯಃ ಸ್ವಸಾತಿವಿಗ್ರಹೈ: 
॥1 ೧೦ ॥ 
ಶ್ರೀಶುಕ ಉವಾಚ 


ಏವಂ ಕೃತವ್ಯವಸಿತೋ ದಧ್ಯಜ್‌ ಆಥರ್ವಣಸ್ತನುಮ್‌ । 
ಪರೇ ಭಗವತಿ ಬ್ರಹ್ಮಣ್ಯಾತ್ಮಾನಂ ಸನ್ನಯಂಜಹೌ 
॥ ೧೧॥ 


ಯತಾಕ್ಟಾಸುಮನೋಬುದ್ದಿಸ್ಪತ್ತ ನ್‌್‌ ಧ್ರಷ್ರಬಂಧನಃ | 
ಆಸ್ಥಿತಃ ಪರಮಂ ಯೋಗಂ ನ ದೇಹಂ ಬುಬುಧೇ ಗತಮ್‌ 
॥ ೧೨॥ 


ಅಥೇಂದ್ರೋ ವಜ್ರಮುದ್ಯಮ್ಯ ನಿರ್ಮಿತಂ ವಿಶ್ವರ್ಮಣಾ । 
ಮುನೇ: ಶುಕ್ತಿಭಿರುತ್ತಿಕ್ತೋ ಭಗವತ್ತೇಜಸಾನ್ನಿತಃ 
॥ 0೩ 


ವೃತೋ ದೇವಗಣ್ಯೆ: ಸರ್ವೈರ್ಗಜೇಂದ್ರೋಪರ್ಯಶೋಭತ । 
ಸ್ಫೂಯಮಾನೋ ಮುನಿಗಣೈಸ್ತ್ರೈಲೋಕ್ಕಂ ಹರ್ಷಯನ್ನಿವ 
॥॥ ೧೪ ॥ 


ವೃತ್ರಮಭ್ಯದ್ರವಚ್ಛೇತ್ತುಮಸುರಾನೀಕಯೂಥಪೈ: | 
ಪರ್ಯಸ್ತಮೋಜಸಾ ರಾಜನ್ಯುದ್ಧೋ ರುದ್ರ ಇವಾಂತಕಮ್‌ 
॥ ೧೫ ॥ 


ತತಃ ಸುರಾಣಾಮಸುರೈ ರಣಃ ಪರಮದಾರುಣಃ 


ತ್ರೇತಾಮುಖೇ ನರ್ಮದಾಯಾಮಭವತ್ಸಥಮೇ ಯುಗೇ 
Wu ೧೬॥ 


ರುದೆ ್ಸೈರ್ವಸುಭಿರಾದಿತ್ಯೆ ಲರಶ್ವಿಭ್ಯಾಂ ಪಿತ್ಫವಹ್ನಿಭಿ: 


ಮರುದ್ವಿರ್ಯಭುಭಿ: ಸಾಧ್ಯ ರ್ನಿಶ್ರೇದೇವೈರ್ಮರುತ್ತತಿಮ್‌ 
॥ ೧೭॥ 


ಗೌಣವಾಗಿ ಕೀರ್ತಿಯನ್ನು ಸಂಪಾದಿಸದಿರುವವನು ಜಡವಾದ 
ಗಿಡ-ಮರಗಳಿಂದಲೂ ಕೀಳುಮಟ್ಟದವನು. ॥ ೮ ॥ ದೊಡ್ಡ- 
ದೊಡ್ಡ ಮಹಾತ್ಮರು ಈ ಅವಿನಾಶಿಯಾದ ಧರ್ಮವನ್ನು ಉಪಾಸನೆ 
ಮಾಡಿರುವರು. ಅದರ ಸ್ವರೂಪವು - ಮನುಷ್ಯನು ಯಾವುದೇ 
ಪ್ರಾಣಿಯ ದುಃಖದಲ್ಲಿ ದುಃಖವನ್ನೂ ಸುಖದಲ್ಲಿ ಸುಖವನ್ನು 
ಅನುಭವಿಸುವುದಿಷ್ಟೇ ಆಗಿದೆ. ॥ ೯ ॥ ಜಗತ್ತಿನಲ್ಲಿರುವ ಹಣ, ಜನ, 
ಶರೀರ ಮುಂತಾದ ಪದಾರ್ಥಗಳು ಕ್ಷಣಭಂಗುರವಾಗಿವೆ. ಇವು 
ನಮಗೆ ಯಾವ ಉಪಯೋಗಕ್ಕೂ ಬರುವುದಿಲ್ಲ ಕೊನೆಗೆ ಬೇರೆ 
ಯವರಿಗೇ ಉಪಯೋಗಿಯಾಗಿವೆ. ಆದರೂ ಅಯ್ಯೋ! ಈ 
ಮರಣಧರ್ಮವುಳ್ಳ ಮನುಷ್ಯನು ಇವುಗಳ ಮೂಲಕ ಬೇರೆ 
ಯವರಿಗೆ ಉಪಕಾರ ಮಾಡುವುದಿಲ್ಲವಲ್ಲ! ಇದೆಂತಹ 
ಕಾರ್ಪಣ್ಯ! ಎಷ್ಟು ದುಃಖದ ಮಾತಾಗಿದೆ ! ॥ ೧೦॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಅಥರ್ವವೇದಿಯಾದ ಮಹರ್ಷಿ ದಧೀಚಿಯು ಹೀಗೆ ನಿಶ್ಚಯಿಸಿ 
ಕೊಂಡು ತನ್ನನ್ನು ಪರಬ್ರಹ್ಮ ಪರಮಾತ್ಮನಾದ ಭಗವಂತನಲ್ಲಿ ಲೀನ 
ಗೊಳಿಸಿ ತನ್ನ ಸ್ಥೂಲಶರೀರವನ್ನು  ತೈಜಿಸಿಬಿಟ್ಟರು. ॥ ೧೧ ॥ ಅವರ 
ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ ಸಂಯಮಿತ 
ವಾಗಿತ್ತು, ದೃಷ್ಟಿತತ್ತ ತತ ಮಯವಾಗಿತ್ತು. ಅವರ ಎಲ್ಲ ಬಂಧನಗಳು 
ಕಡಿದುಹೋಗಿದ್ದವು. ದ್ದರಿಂದ ಅವರು ಭಗವಂತನ ಚಿಂತನೆ 
ಮಾಡುತ್ತಾ ಸಮಾಧಿಸ್ಥರಾಗಿ ಶರೀರವನ್ನು ತ್ಯಜಿಸಿದರು. ಅದು 
ಬಿಟ್ಟು ಹೋದುದು ಅವರಿಗೆ ಅರಿವಾಗಲೇ ಇಲ್ಲ ॥ ೧೨ ॥ 
ಭಗವಂತನ ಶಕ್ತಿಯನ್ನು ಪಡೆದ ಇಂದ್ರನು ಬಲ-ಪೌರುಷಗಳ 
ಪರಮಾವಧಿಯನ್ನು ಏರಿದನು. ಆಗ ವಿಶ್ವಕರ್ಮನು ದಧೀಚಿ 
ಯಷಿಯ ಅಸ್ಥಿಗಳಿಂದ ವಜ್ರಾಯುಧವನ್ನು ನಿರ್ಮಿಸಿ ಇಂದ್ರನಿಗೆ 
ಕೊಟ್ಟನು. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಮಹೇಂದ್ರನು 
ಐರಾವತವನ್ನು ಏರಿದನು. ಅವನೊಡನೆ ಇತರ ದೇವತೆಗಳೂ 
ಯುದ್ಧಕ್ಕೆ ಸನ್ನದ್ಧರಾದರು. ದೊಡ್ಡ-ದೊಡ್ಡ ಯಷಿ-ಮುನಿಗಳು 
ಇಂದ್ರನನ್ನು ಸ್ತುತಿಸತೊಡಗಿದರು. ಆಗ ಅವನು ಮೂರು ಲೋಕ 
ವನ್ನು ಸಂತೋಷಪಡಿಸುತ್ತಾ ವೃತ್ರಾಸುರನನ್ನು ಸ ಸಂಹಾರಮಾಡು 
ವುದಾಗಿ ತನ್ನ ಸರ್ವಶಕ್ತಿಯನ್ನು ತೊಡಗಿಸಿ - ಕ್ರುದ್ಧನಾದ 
ಭಗವಾನ್‌ ರುದ್ರನು ಅಂತಕನ ಮೇಲೆ ಎರಗುವಂತೆ ವೃತ್ರಾಸುರನ 
ಮೇಲೆ ಮುತ್ತಿಗೆ ಹಾಕಿದನು. ಪರೀಕ್ಷಿತನೇ ! ವೃತ್ರಾಸುರನೂ ಕೂಡ 
ದೈತ್ಯ ಸೇನಾಪತಿಗಳ ದೊಡ್ಡ ಸೈನ್ವದೊಡನೆ ಯುದ್ಧಕ್ಕಾಗಿ ಶತ್ರುವನ್ನು 
ಎದುರಿಸಿ ನಿಂತನು. ॥ ೧೩- ೧೫ ॥ ಆ ಸಮಯದಲ್ಲಿ ನಡೆಯು 
ತ್ರಿದ್ದ ವೈವಸ್ವತ ಮನ್ವಂತರದ ಮೊದಲನೇ ಚತುರ್ಯುಗದ ತ್ರೇತಾ 
ಗು ಆಗಲೇ "' ಪ್ರಾರಂಭಗೊಂಡಿತ್ತು. ಅದೇ ಸಮಯದಲ್ಲಿ 
ನರ್ಮದಾ ನದಿಯ ದಡದಲ್ಲಿ ದೇವಾಸುರರ ಈ ಭಯಂಕರ 
ಸಂಗ್ರಾಮವು ನಡೆಯಿತು. ॥ ೧೬ ॥ ಆಗ ದೇವೇಂದ್ರನು ಕೈ ಕೈಯಲ್ಲಿ 
ವಜ್ರಾಯುಧವನ್ನು ಧರಿಸಿಕೊಂಡು - ರುದ್ರ, ವಸುಗಳು, ಆದಿ 
ತ್ಯರು, ಅಶ್ವಿ ನೀಕುಮಾರರಿಬ್ಬರು, ಪಿತೃಗಣರು, ಅಗ್ನಿ ಮರುದ್ಗ 
bk ಯಭುಗಣರು, ಸಾಧ್ಯಗಣರು, "'ವಶ್ವೇದೇವ ಮುಂತಾದವ. 
ರೊಡನೆ ತನ್ನ ಕಾಂತಿಯಿಂದ ಶೋಭಾಯಮಾನನಾಗಿದ್ದನು. 


670 


ದೃಷ್ಟ್ವಾ ವಜ್ರಧರಂ ಶಕ್ರಂ ರೋಚಮಾನಂ ಸ್ವಯಾ ಶ್ರಿಯಾ । 
ನಾಮೃಷ್ಯನ್ನನುರಾ ರಾಜನ್ಮಧೇ ವೃತ್ರಪುರಸರಾಃ 
॥ ೧೮ ॥ 
ನಮುಚಿ: ಕಂಬರೋತನರ್ವಾ ದ್ವಿಮೂರ್ಧಾ ಯಷಚೋತಂಬರ: । 
ಹಯಗ್ರೀವ: ಶಂಕುಶಿರಾ ವಿಪ್ರಚಿತ್ತಿರಯೋಮುಖಃ 
॥೧೯॥ 
ಪುಲೋಮಾ ವೃಷಪರ್ವಾ ಚ ಪ್ರಹೇತಿರ್ಹೆತಿರುತ್ಕಲಃ 
ದೈತೇಯಾ ದಾನವಾ ಯಕ್ಷಾ ರಕ್ಷಾಂಸಿ ಚ ಸಹಸ್ರಶಃ 


॥ ೨೦ ॥ 
ಸುಮಾಲಿಮಾಲಿಪ್ರಮುಖಾಃ ಕಾರ್ತಸ್ವರಪರಿಚ್ಚದಾಃ । 
ಪ್ರತಿಷಿಧ್ಯೇಂದ್ರಸೇನಾಗ್ರಂ ಮೃತ್ಯೋರಪಿ ದುರಾಸದಮ್‌ 

॥ ೨೧ ॥ 


ಅಭ್ಯರ್ದಯನ್ನನಂಭ್ರಾಂತಾಃ ಸಿಂಹನಾದೇನ ದುರ್ಮದಾಃ । 
ಗದಾಭಿಃ ಪರಿಫೈರ್ಬಾಣೈಃ ಪ್ರಾಸಮುದ್ಧರತೋಮರೈಃ 

॥1 ೨೨ ॥ 
ಶೂಲೈ: ಪರಶ್ಪಧ್ಯೆಃ ಖಡೆ ೈಃ ಶತಫ್ಲೀಭಿರ್ಭುಶುಂಡಿಭಿಃ । 
ಸರ್ವತೋತವಾಕಿರನ್‌ ಶಸ್ತ್ರ ರಸ್ತೆ ್ರ್ರ (ಶ್ವ ವಿಬುಧರ್ಷಭಾನ್‌ 

॥ ೨೩ ॥ 
ನ ತೇ5ದೃಶ್ಯಂತ ಸಂಛನ್ನಾಃ ಶರಜಾಲೈಃ ಸಮಂತತಃ । 
ಪುಂಖಾನುಪುಂಖಪತಿತೈರ್ಜ್ಕೋತೀಂಪೀವ ನಭೋಫನ್ಯೈೆಃ 

॥1 ೨೪ ॥ 
ನತೇ ಶಸ್ತಾಸ್ತವರ್ಷೌಘಾ ಹ್ಯಾಸೇದುಃ ಸುರಸೈೆನಿಕಾನ್‌ । 
ಛಿನ್ನಾಃ ಸಿದ್ಧಪಥೇ ದೇವೈರ್ಲಫುಹಸೆ ಬಃ ಸಹಸ್ರಧಾ 


1 ೨೫ ॥ 
ಅಥ ಕ್ಲೀಣಾಸ್ಪಫಸೌ ಗಿರಿಶೃಂಗದ್ರುಮೋಪಲೈಃ 1 
ಅಭ್ಯವರ್ಷನ್ನುರಬಲಂ ಚಿಚ್ಛಿದುಸ್ತಾಂಶ್ಚ ಪೂರ್ವವತ್‌ 
॥। ೨೬ ॥- 
ತಾನಕ್ಚತಾನ್‌ ಸಸ್ತಿಮತೋ ನಿಶಾಮ್ಯ 
ಶಸ್ಟಾಸ್ಪಪೂಗೈರಥ ವೃತ್ರನಾಥಾಃ I 
ದ್ರುಮೈರ್ದೃಪದ್ಧಿರ್ವಿವಿಧಾದ್ರಿಶೃಂಗೈ- 
ರವಿಕ್ಷತಾಂಸ್ಪತ್ರಸುರಿಂದ್ರಸೈನಿಕಾನ್‌ ೨೭ ॥ 


ಸರ್ವೇ ಪ್ರಯಾಸಾ ಅಭವನ್ವಿಮೋಘಾಃ 
ಕೃತಾಃ ಕೃತಾ ದೇವಗಣೇಷು ದೈತ್ಯ: । 
ಕೃಷ್ಣಾನುಕೂಲೇಷು ಯಥಾ ಮಹತ್ತು 


ಕುದ್ಧೆಃ ಪ್ರಯುಕ್ತಾ ರುಶತೀ ರೂಕವಾಚಃ ॥ ೨೮ ॥ 
ಬ್ರ ಬಿ ಇ 


ತೇ ಸ್ವಪ್ರಯಾಸಂ ವಿತಥಂ ನಿರೀಕ್ಚೃ 
ಹರಾವಭಕ್ತಾ ಹತಯುದ್ಧದರ್ಪಾಃ I 
ಪಲಾಯನಾಯಾಜಿಮುಖೇ  ವಿಸ್ವಜ್ಯ 


ಪತಿಂ ಮನಸ್ಟೇ' ದಧುರಾತ್ತಸಾರಾಃ ॥೨೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ವೃತ್ರಾಸುರರೇ ಮುಂತಾದ ದೈತ್ಯರು ಅವರು ಮುಂದೆ ಬಂದಿರು 
ವುದನ್ನು ನೋಡಿ ಉರಿದುಬಿದ್ದನು. ॥ ೧೭-೧೮ ॥ ಆ ನಮೂಚಿ, 
ಶಂಬರ, ಅನರ್ವಾ, ದ್ವಿಮೂರ್ಧಾ, ಯಷಭ, ಅಂಬರ, ಹಯ 
ಗ್ರೀವ, ಶಂಕುಶಿರ, ವಿಪ್ರಚಿತ್ರಿ, ಅಯೋಮುಖ, ಪುಲೋಮಾ, ವೃಷ 
ಪರ್ವಾ, ಪ್ರಹೇತಿ, ಹೇತಿ, ಉತ್ಸಲ, ಸುಮಾಲಿ, ಮಾಲಿ ಮುಂತಾದ 
ಸಾವಿರಾರು ದೈತ್ಯ-ದಾನವರು ಹಾಗೂ ಯಕ್ಷ-ರಾಕ್ಸಸರು ಸ್ವರ್ಣಾ 
ಭರಣ - ಉಪಕರಣಗಳಿಂದ ಸುಸಜ್ಜಿತರಾಗಿ ದೇವರಾಜ ಇಂದ್ರನ 
ಸೇನೆಯನ್ನು ಮುಂದೆ ಬರದಂತೆ ತಡೆದರು. ಪರೀಕ್ಷಿತನೇ 1 ಆಗ 
ದೇವತೆಗಳ ಸೇನೆಯು ಸ್ವತಃ ಮೃತ್ಯುವಿಗೂ ಕೂಡ ಅಜೇಯ 
ವಾಗಿತ್ತು. ॥ ೧೯-೨೦ ॥ ಆ ದುರಹಂಕಾರಿಗಳಾದ ಅಸುರರು 
ಸಿಂಹನಾದವನ್ನು ಮಾಡುತ್ತಾ ಬಹು ಎಚ್ಚರಿಕೆಯಿಂದ ದೇವಸೇನೆ 
ಯನ್ನು ಪ್ರಹರಿಸ ತೊಡಗಿದರು. ಅವರೆಲ್ಲರು ಗದೆ, ಪರಿಘ, ಬಾಣ, 
ಪ್ರಾಸ ಮುದ್ಗರ, ತೋಮರ, ಶೂಲ, ಪರಶು, ಖಡ್ಗ ಶತಥ್ಷಿ 
(ತೋಪು), ಭಶುಂಡೀ ಮುಂತಾದ ಅಸ್ವ-ಶಸ್ತಗಳ ಮಳೆಯಿಂದ 
ದೇವತೆಗಳನ್ನು ಎಲ್ಲ ಕಡೆಗಳಿಂದ ಮುಚ್ಚಿಬಿಟ್ಟರು. ॥ ೨೨-೨೩ ॥ 
ಮೋಡಗಳು ಮುಚ್ಚಿದಾಗ ಆಕಾಶದ ನಕ್ಷತ್ರಗಳು ಕಾಣದೇ ಇರು 
ವಂತೆಯೇ ನಾಲ್ಕೂ ಕಡೆಗಳಿಂದಲೂ ಒಂದರ ಮೇಲೊಂದರಂತೆ 
ಪ್ರಯೋಗಿಸಿದ ಬಾಣಗಳ ಸುರಿಮಳೆಯಿಂದ ಮುಚ್ಚಿಹೋದ 
ದೇವತೆಗಳು ಕಾಣದೇ ಹೋದರು. ॥ ೨೪ ॥ ಪರೀಕ್ಷಿತನೇ | ಆದರೆ 
ಅಸ್ವಶಸ್ತ್ರಗಳ ಮಳೆಯು ದೇವತೆಗಳನ್ನು ಮುಟ್ಟಲು ಸಾಧ್ಯವೇ 
ಆಗಲಿಲ್ಲ ಏಕೆಂದರೆ, ಅವರು ತಮ್ಮ ಕೈಚಳಕದಿಂದ ಅವುಗಳನ್ನು 
ಆಕಾಶದಲ್ಲಿಯೇ ಸಾವಿರಾರು ತುಂಡುಗಳಾಗುವಂತೆ ಕತ್ತರಿಸಿ 
ಬಿಟ್ಟರು. ॥ ೨೫ ॥ ಅಸುರರ ಶಸ್ತ್ರಾಸ್ತ್ರಗಳು ಮುಗಿದುಹೋದಾಗ 
ಅವರು ದೇವತೆಗಳ ಸೈನ್ಯದ ಮೇಲೆ ಪರ್ವತ ಶಿಖರಗಳನ್ನು, 
ವೃಕ್ಷಗಳನ್ನು, ಕಲ್ಲುಬಂಡೆಗಳನ್ನು ಮಳೆಗರೆದರು. ಆದರೆ ದೇವತೆ 
ಗಳು ಅವನ್ನು ಮೊದಲಿನಂತೆ ತುಂಡರಿಸಿ ಹಾಕಿದರು. ॥ ೨೬ ॥ 

ಪರೀಕ್ಷಿದ್ರಾಜನೇ | ತಮ್ಮ ಅಸಂಖ್ಯ ಶಸ್ಟಾಸ್ತಗಳೂ ಕೂಡ ದೇವ 
ತೆಗಳ ಸೈನ್ಯಕ್ಕೆ ಏನೂ ತೊಂದರೆಯನ್ನು ಮಾಡಲಾಗದೇ ಇರುವು 
ದನ್ನೂ, ಮರ ಬಂಡೆಗಳು, ಪರ್ವತಗಳ ದೊಡ್ಡ-ದೊಡ್ಡ ಶಿಖರ 
ಗಳಿಂದಲೂ ದೇವತೆಗಳ ಶರೀರದ ಮೇಲೆ ಗಾಯದ ಗೆರೆಯೂ 
ಆಗದೇ ಕುಶಲರೇ ಆಗಿ ಇರುವುದನ್ನು ಕಂಡು ಅವರೆಲ್ಲರಿಗೂ 
ತುಂಬಾ ಭಯವಾಯಿತು. ಕ್ಲುದ್ರಮನುಷ್ಠರು ಪ್ರಯೋಗಿಸುವ 
ಕಠೋರವೂ, ಅಮಂಗಳಕರವೂ ಆದ ಕೆಟ್ಟ ಮಾತುಗಳು ಶ್ರೀಕೃಷ್ಣ 
ಪರಮಾತ್ಮನಿಂದ ಸಂರಕ್ಷಿತರಾದ ಭಕ್ತರ ಮೇಲೆ ಎಳ್ಳಷ್ಟು ಪ್ರಭಾವವು 
ಬೀಳದಂತೆಯೇ ದೈತ್ಯರು ದೇವತೆಗಳನ್ನು ಸೋಲಿಸಲಿಕ್ಕಾಗಿ 
ಮಾಡಿದ ಪ್ರಯತ್ನಗಳೆಲ್ಲವೂ ನಿಷ್ಠಲವಾದುವು. ॥ ೨೭-೨೮ ॥ 
ಭಗವದ್ವಿಮುಖರಾದ ಅಸುರರು ತಮ್ಮ ಪ್ರಯತ್ನವು ವ್ಯರ್ಥವಾದು 
ದನ್ನು ಕಂಡು ಉತ್ಪಾಹಗುಂದಿದರು. ಅವರ ಪರಾಕ್ರಮದ ಗರ್ವವು 
ನುಚ್ಚುನೂರಾಯಿತು. ಆಗ ಅವರು ತಮ್ಮ ಅಧಿಪತಿಯಾದ ವೃತ್ರಾ 
ಸುರನನ್ನು ಯುದ್ಧಭೂಮಿಯಲ್ಲೇ ಬಿಟ್ಟು ಪಲಾಯನ ಮಾಡಿದರು. 
ಏಕೆಂದರೆ ದೇವತೆಗಳು ಅವರ ಬಲ-ಪೌರುಷಗಳೆಲ್ಲವನ್ನು ಸೆಳೆದು 
ಕೊಂಡಿದ್ದರು. ॥ ೨೯॥ 


11 ಅಧ್ಯಾಯ] 


ಪಪ್ಪ ಸಂಧ 


671 


ವೃತ್ರೋತಸುರಾಂಸ್ತಾನನುಗಾನ್ನನಸ್ಸೀ 
ಪ್ರಧಾವತಃ ಪ್ರೇಕ್ಷ್ಯ ಬಭಾಷ ಏತತ್‌ | 
ಪಲಾಯಿತಂ ಪ್ರೇಕ್ಟ್ಯ ಬಲಂ ಚ ಭಗ್ನಂ 
ಭಯೇನ ತೀವ್ರೇಣ ವಿಹಸ್ಯ ವೀರಃ ॥೩೦॥ 
ಕಾಲೋಪಪನ್ನಾಂ ರುಚಿರಾಂ ಮನಸ್ಸಿನಾ- 
ಮುವಾಚ ವಾಚಂ ಪುರುಷಪ್ರವೀರಃ । 
ಹೇ ವಿಪ್ರಚಿತ್ತೇ ನಮುಚೇ ಪುಲೋಮನ್‌ 
ಮಯಾನರ್ವಂಛಂಬರ ಮೇ ಶೃಣುದ್ದಮ್‌ ॥ ೩೦ ॥ 


ಜಾತಸ್ಯ ಮೃತ್ಯುರ್ಧ್ರುವ ಏಷ ಸರ್ವತಃ 

ಪ್ರತಿಕ್ರಿಯಾ ಯಸ್ಯ ನ ಚೇಹ ಕ್ಲ್ಸಪ್ಪಾ | 
ಲೋಕೋ ಯಶಶ್ಚಾಥತತೋ ಯದಿಹ್ಯಮುಂ 

ಕೋ ನಾಮ ಮೃತ್ಯುಂ ನ ವೃಣೀತ ಯುಕ್ತಮ್‌ ॥ ೩೨ ॥ 


ದ್ವೌ ಸಂಮತಾವಿಹ ಮೃತ್ಯೂ ದುರಾಪೌ 
ಯದ್ಬಹೃಸಂಧಾರಣಯಾ ಜಿತಾಸುಃ | 
ಕಲೇವರಂ ಯೋಗರತೋ ವಿಜಹ್ಯಾದ್‌ 


ಯದಗ್ರಣೀರ್ವೀರಶಯೇನಿವೃತ್ತ: u ೩೩ ॥ 


ತನ್ನ ಅನುಯಾಯಿಗಳಾದ ದೈತ್ಯವೀರರು ಭಯಗೊಂಡು 
ಓಡಿಹೋಗುತ್ತಿರುವುದನ್ನೂ ತನ್ನ ಸೈನ್ಯವು ಚೆಲ್ಲಾಪಿಲ್ಲಿಯಾಗುತ್ತಿರು 
ವುದನ್ನು ಕಂಡು ಧೀರ-ವೀರನಾದ ವೃತ್ರಾಸುರನಿಗೆ ನಗುಬಂತು. 
॥ ೩೦ ॥ ವೀರಶಿರೋಮಣಿ ವೃತ್ರಾಸುರನು ಸಮಯಕ್ಕೆ ಸರಿಯಾಗಿ 
ವೀರೋಚಿತ ವಾಣಿಯಿಂದ ವಿಪ್ರಚಿತ್ತಿ, ನಮುಚಿ, ಪುಲೋಮಾ, 
ಮಯ, ಅನರ್ವಾ, ಶಂಬರ ಮುಂತಾದ ದೈತ್ಯರನ್ನು ಸಂಬೋಧಿ 
ಸುತ್ತಾ ಅಸುರರೇ! ಓಡಬೇಡಿರಿ. ನನ್ನ ಒಂದು ಮಾತನ್ನು ಕೇಳಿ 
ಕೊಳ್ಳಿರಿ -॥ ೩೧ ॥ ಹುಟ್ಟಿದವನು ಒಂದಲ್ಲ ಒಂದುದಿನ ಅವಶ್ಯ 
ವಾಗಿ ಸಾಯಲೇಬೇಕು. ಇದರಲ್ಲಿ ಸಂದೇಹವೇ ಇಲ್ಲ ಈ ಜಗತ್ತಿ 
ನಲ್ಲಿ ವಿಧಾತನು ಮೃತ್ಯುವಿನಿಂದ ತಪ್ಪಿಸಿಕೊಳ್ಳುವ ಯಾವ ಉಪಾ 
ಯವನ್ನೂ ತಿಳಿಸಿಲ್ಲ ಇಂತಹ ಸ್ಥಿತಿಯಲ್ಲಿ ಮೃತ್ಯುವಿನ ಮೂಲಕ 
ಸ್ವರ್ಗಾದಿ ಲೋಕಗಳು, ಕೀರ್ತಿಯು ಸಿಗುವುದಾದರೆ ಅಂತಹ 
ಮೃತ್ಯುವನ್ನು ಯಾವ ಬುದ್ಧಿವಂತನು ತಾನೇ ಸ್ವಾಗತಿಸುವು 
ದಿಲ್ಲ? ॥ ೩೨ ॥ ಪ್ರಪಂಚದಲ್ಲಿ ಎರಡು ವಿಧದಿಂದ ಮೃತ್ಯುವನ್ನು 
ಪಡೆಯುವುದು ಪರಮ ದುರ್ಲಭ ಮತ್ತು ಶ್ರೇಷ್ಠವೆಂದು ತಿಳಿಯ 
ಲಾಗಿದೆ. ಒಂದು ಯೋಗಿಗಳು ತಮ್ಮ ಪ್ರಾಣಗಳನ್ನು ವಶಪಡಿಸಿ 
ಕೊಂಡು ಬ್ರಹ್ಮಚಿಂತನೆಯಿಂದ ಶರೀರವನ್ನು ತ್ಯಜಿಸುವುದು. ಮತ್ತೊಂದು 
ಯುದ್ಧಭೂಮಿಯಲ್ಲಿ ಬೆನ್ನುತೋರಿಸದೆ ಶತ್ರುವಿನ ಮುಂದೆ ನಿಂತು 
ಹೋರಾಡುತ್ತಾ ಮಡಿಯುವುದು. ಇಂತಹ ಒಳ್ಳೆಯ ಅವಕಾಶ 
ವನ್ನು ನೀವು ಏಕೆ ಕಳೆದುಕೊಳ್ಳುತ್ತಿರುವಿರಿ ? ॥ ೩೩ ॥ 


ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಇಂದ್ರ-ವೃತ್ರಾಸುರಯುದ್ದವರ್ಣನಂ ನಾಮ ದಶಮೋತಧ್ಯಾಯಃ॥ ೧೦ ॥ 


— ಪ್ರಕಾರ 
ಹನ್ನೋ ೦ದನೆಯ ಅಧ್ಯಾಯ 
ವೃತ್ರಾಸುರನ ವೀರವಾಣಿ ಮತ್ತು ಅವನು ಮಾಡಿದ ಭಗವತ್‌ ಸ್ತುತಿ 


ಶ್ರೀಶುಕ ಉವಾಚ 


ತ ಏವಂ ಶಂಸತೋ ಧರ್ಮಂ ವಚಃ ಪತ್ಯುರಚೇತಸಃ | 
ನೈವಾಗೃಹ್ನನ್ನಯತ್ರಸ್ತಾ: ಪಲಾಯನಪರಾ ನೃಪ 
nu on 


ವಿಶೀರ್ಯಮಾಣಾಂ ಪೃತನಾಮಾಸುರೀಮಸುರರ್ಷಭಃ I 


ಕಾಲಾನುಕೂಲೈಸ್ಟಿ ದಶೈಃ ಕಾಲ್ಕಮಾನಾಮನಾಥವತ್‌ 
॥ ೨ ॥ 
ದೃಷ್ಟಾತಪ್ಯತ ಸಂಕ್ರುದ್ಧ ಇಂದ್ರಶತ್ರುರಮರ್ಷಿತಃ । 


ತಾನ್ನಿವಾರ್ಯೌಜಸಾ ರಾಜನ್ನಿರ್ಭತ್ತೆ ೯ೀದಮುವಾಚ ಹ 
man 


ಶ್ರೀಶುಕಮುನಿಗಳು ಹೇಳುತ್ತಾರೆ - ಎಲೈ ರಾಜೇಂದ್ರನೇ! 
ಅಸುರರ ಸೈನ್ಯವು ಭಯಗೊಂಡು ಪಲಾಯನ (ಮಾಡು ತ್ರಿತ್ತು. ತನ್ನ 

ಒಡೆಯನ 'ಧರ್ಮಾನುಕೂಲ ವಚನಗಳ ಕಡೆಗೆ ಗಮನ ಕೊಡದಷ್ಟು 
ಅವರು ವಿವೇಶಪ್ರಜ್ಞೆ ಕಳೆದುಕೊಂಡಿದ್ದರು. ॥ ೧॥ ದೇವತೆಗಳಿಗೆ 
ಕಾಲವು ಅನುಕೂಲವಾದ್ದರಿಂದ ಅವರು ಅಸುರರ ಸೇನೆಯನ್ನು 
ಧ್ವಂಸಮಾಡುತ್ತಿದ್ದಾರೆ ಮತ್ತು ಅಸುರ ಸೈನ್ಯವು ಅನಾಯಕವಾದಂತೆ 
ಚೆಲ್ಲಾಪಲ್ಲಿಯಾಗುತ್ತಿದೆ ಎಂಬುದನ್ನು ಕಂಡು ವೃತ್ರಾಸುರನಿಗೆ 
ಮಿತಿಮೀರಿದ ಕ್ರೋಧವು ಉಂಟಾಯಿತು. ರಾಜನೇ! ಆತನಿಗೆ 
ದೇವತೆಗಳ ಉತ್ಪಾಹವನ್ನೂ ತನ್ನ ಸೈನ್ಯದ ದೈನ್ಯ ವನ್ನೂ 
ತಡೆದುಕೊಳ್ಳಲಾಗಲಿಲ್ಲ ಆಗ "ಅವನು ಬಲಾತ್ಕಾರದಿಂದ 
ದೇವಸೇ ನೆಯನ್ನು ಮುನ್ನುಗ್ಗದಂತೆ ತಡೆದು, ಗದರಿಸುತ್ತಾ 
ಹೀಗೆಂದನು. ॥ ೨- ೩॥ ಕೃುದ್ರರಾದ ದೇವತೆಗಳಿರಾ! ರಣ 
ಭೂಮಿಯಲ್ಲಿ ಬೆನ್ನುತೋರಿಸಿ ಓಡಿಹೋಗುತ್ತಿರುವ ಹೇಡಿಗಳ 


672 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಕಿಂವ ಉಚ್ಚರಿತೈರ್ಮಾತುರ್ಧಾವದ್ಧಿ ಪೃಷ್ಠತೋ ಹತ್ಯೆ: । 
ನ ಹಿ ಭೀತವಧಃ ಶ್ಲಾಘ್ಯೋ ನ ರಃ ಶೂರಮಾನಿನಾಮ್‌ 
॥೪॥ 


ಯದಿ ವಃ ಪ್ರಧನೇ ಶ್ರದ್ಧಾ ಸಾರಂ ವಾಕ್ನುಲ್ಲಕಾ ಹೃದಿ । 
ಅಗ್ರೇ ತಿಷ್ಠತ ಮಾತ್ರಂ ಮೇ ನ ಚೇದ್ಭಾಮ್ಯಸುಖೇ ಸ್ಪಹಾ 
॥ ೫ ॥ 


ಏವಂ ಸುರಗಣಾನ್ಯುದ್ಧೋ ಭೀಷಯನ್ನಪುಷಾ ರಿಪೂನ್‌ । 
ವ್ಯನದತ್ತುಮಹಾಪ್ರಾಣೋ ಯೇನ ಲೋಕಾ ವಿಚೇತಸಃ 
॥| ೬ ॥ 


ತೇನ ದೇವಗಣಾಃ ಸರ್ವೇ ವೃತ್ರವಿಸ್ಫೋಟನೇನ ವೈ 
ನಿಪೇತುರ್ಮೂರ್ಚ್ಚಿತಾ ಭೂಮ್‌ ಯಥೈೆವಾಶನಿನಾ ಹತಾಃ 
1 ೭ ॥ 
ಮಮರ್ದ ಪದ್ಭ್ಯಾಂ ಸುರಸೈನ್ಯಮಾತುರಂ 
ನಿಮೀಲಿತಾಕ್ಟಂ ರಣರಂಗದುರ್ಮದಃ 1 
ಗಾಂ ಕಂಪಯನ್ನುದ್ಯತಶೂಲ ಓಜಸಾ 
ನಾಲಂ ವನಂ ಯೂಥಪತಿರ್ಯಥೋನ್ನದ: ॥ ೮॥ 


ವಿಲೋಕ್ಯ ತಂ ವಜ್ರಧರೋತತ್ಯಮರ್ಷಿತಃ 
ಸ್ಪಶತ್ರವೇತಭಿದ್ರವತೇ ಮಹಾಗದಾಮ್‌ । 
ಚಿಕ್ಷೇಪ ತಾಮಾಪತತೀಂ ಸುದುಃಹಹಾಂ 
ಜಗ್ರಾಹ ವಾಮೇನ ಕರೇಣ ಲೀಲಯಾ ॥ ೯ ॥ 


ಸ ಇಂದ್ರಶತ್ರುಃ ಕುಪಿತೋ ಭೃಶಂ ತಯಾ 
ಮಹೇಂದ್ರವಾಹಂ ಗದಯೋಗ್ರವಿಕ್ರಮಃ । 
ಜಘಾನ ಕುಂಭಸ್ಥಲ ಉನ್ನದನ್ಸೃಧೇ 
ತತ್ಕರ್ಮ ಸರ್ವೇ ಸಮಪೂಜಯನ್ನೃಪ ॥ ೧೦॥ 


ಐರಾವತೋ ವೃತ್ರಗದಾಭಿಮೃಷ್ಟೋ 
ವಿಘೂರ್ಣಿತೋರದ್ರಿಃ ಕುಲಿಶಾಹತೋ ಯಥಾ । 
ಅಪಾಸರದ್ದಿನ್ನಮುಖಃ ಸಹೇಂದ್ರೋ 
ಮುಂಚನ್ನಸ್ಫಕಪ್ರಧನುರ್ಭ್ಯಶಾರ್ತಃ I ೧೧॥ 
ನ ಸನ್ನವಾಹಾಯ ವಿಷಣ್ಣಚೇತಸೇ 
ಪ್ರಾಯುಂಕ್ಷಭೂಯಃ ಸ ಗದಾಂ ಮಹಾತ್ಮಾ । 
ಇಂದ್ರೋತಮೃತಸ್ಯಂದಿಕರಾಭಿಮರ್ಶ- 


ವೀತವ್ಯಥಕ್ಷತವಾಹೋತವತಸ್ನೇ 1೧೨1 


ಮೇಲೆ ಹಿಂದುಗಡೆಯಿಂದ ಪ್ರಹಾರಮಾಡುವುದರಿಂದ ಏನು 
ಲಾಭ 9? ಅಂಜುಬುರುಕರು ಒಳ್ಳೆಯ ತಂದೆ-ತಾಯಿಗಳ ಮಕ್ಕಳೇ 
ಅಲ್ಲ ಅವರ ದೇಹದಿಂದ ಹೊರಹಾಕಲ್ಪಟ್ಟ ಮಲ-ಮೂತ್ರಗಳಿಗೆ 
ಸಮಾನರು. ಆದರೆ ತಮ್ಮನ್ನು ಶೂರ ವೀರರೆಂದು ತಿಳಿದಿರುವ 
ನಿಮ್ಮಂತಹವರಿಗೂ ಹೇಡಿಗಳನ್ನು ಹೊಡೆಯುವುದು ಪ್ರಶಂಸಾರ್ಹ 
ಮಾತಲ್ಲ ಇದರಿಂದ ನಿಮಗೆ ಸ್ವರ್ಗವೂ ದೊರೆಯಲಾರದು. 
॥ ೪ ॥ ನಿಮ್ಮ ಮನಸ್ಸಿನಲ್ಲಿ ಯುದ್ಧಮಾಡಬೇಕೆಂಬ ಶಕ್ತಿ, ಉತ್ಸಾಹ 
ವಿದ್ದರೆ, ಇನ್ನು ಬದುಕುಳಿದು ವಿಷಯಸುಖವನ್ನು ಭೋಗಿಸುವ ಆಸೆ 
ಇಲ್ಲದಿದ್ದರೆ ಸ್ವಲ್ಪಹೊತ್ತು ನನ್ನ ಮುಂದೆ ನಿಲ್ಲಿರಿ. ಯುದ್ಧದ ರುಚಿ 
ಯನ್ನು ಸವಿಯುವಿರಂತೆ. ॥ ೫ ॥ 

ಪರೀಕ್ಷಿತನೇ | ಮಹಾವೀರಾಗ್ರಣಿಯಾದ ವೃತ್ರಾಸುರನು 
ಕ್ರೋಧದಿಂದ ಬೆಂಕಿಯ ಕಿಡಿಯನ್ನು ಕಾರುತ್ತಾ ತನ್ನ ಭೀಕರ ರೂಪ 
ದಿಂದಲೂ, ವೀರವಾಣಿಯಿಂದಲೂ ದೇವತೆಗಳನ್ನು ಹೆದರಿಸುತ್ತಾ 
ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿದನು. ಅದನ್ನು ಕೇಳಿದ ಅನೇಕ 
ಜನರು ಮೂರ್ಛಿತರಾದರು. ॥ ೬ ॥ ವೃತ್ರಾಸುರನ ಆ ಭಯಂ 
ಕರ ಗರ್ಜನೆಯಿಂದ ಎಲ್ಲ ದೇವತೆಗಳು ಸಿಡಿಲುಹೊಡೆದಂತೆ 
ಮೂರ್ಛಿತರಾಗಿ ನೆಲಕ್ಕುರುಳಿದರು. ॥ ೭ ॥ ಮತ್ತೇರಿದ ಗಜರಾ 
ಜನು ಜೊಂಡುಹುಲ್ಲಿನ ಕಾಡನ್ನು ತುಳಿದು ಹಾಕುವಂತೆ - ಯುದ್ಧೋ 
ತ್ಹಾಹದಿಂದ ಕೊಬ್ಬಿದ ಆ ವೃತ್ರಾಸುರನು ಕೈಯಲ್ಲಿ ತ್ರಿಶೂಲವನ್ನು 
ಎತ್ತಿಕೊಂಡು, ಕಣ್ಣುಮುಚ್ಚಿ ಮೂರ್ಛಿತರಾಗಿ ಬಿದ್ದಿದ್ದ ದೇವತೆಗಳ 
ಸೈನ್ಯವನ್ನು ಕಾಲಿನಿಂದ ಮೆಟ್ಟಿ ಮಡುಹಿದನು. ಆತನ ವೇಗಕ್ಕೆ 
ಭೂಮಿಯು ನಡುಗ ತೊಡಗಿತು. ॥ ೮ ॥ ವಜ್ರಪಾಣಿಯಾದ 
ದೇವೇಂದ್ರನಿಗೆ ಅದನ್ನು ಸಹಿಸಲಾಗಲಿಲ್ಲ ಅವನು ತನ್ನತ್ತ ನುಗ್ಗಿ 
ಬಂದಾಗ ಇಂದ್ರನು ಇನ್ನೂ ಕ್ರುದ್ಧನಾಗಿ ಶತ್ರುವಿನ ಮೇಲೆ 
ದೊಡ್ಡದೊಂದು ಗದೆಯನ್ನು ಬೀಸಿ ಒಗೆದನು. ಆದರೆ ಆ 
ವೃತ್ರಾಸುರನು ಅದು ತನ್ನ ಬಳಿಗೆ ಬರುವ ಮೊದಲೇ ಅದನ್ನು 
ಲೀಲಾಜಾಲವಾಗಿ ಎಡಗೈಯಿಂದ ಹಿಡಿದುಬಿಟ್ಟನು. En 
ರಾಜನೇ | ಪರಮ ಪರಾಕ್ರಮಿ ವೃತ್ರಾಸುರನು ಕೋಪದಿಂದ ಕಿಡಿ- 
ಕಿಡಿಯಾಗಿ ಘೋರವಾಗಿ ಗರ್ಜಿಸುತ್ತಾ ಅದೇ ಗದೆಯಿಂದ 
ಇಂದ್ರನ ವಾಹನ ಐರಾವತದ ಮಸ್ತಕದ ಮೇಲೆ ಬಿರುಸಿನಿಂದ 
ಬಡಿದನು. ಆತನ ಆ ಶೌರ್ಯವನ್ನು ಎಲ್ಲರೂ "ಭಲೇ!' ಎಂದು 
ಹೊಗಳತೊಡಗಿದರು. ॥ ೧೦ ॥ ವೃತ್ರಾಸುರನು ಬೀಸಿದ ಗದೆಯ 
ಏಟಿನಿಂದ ಐರಾವತವು ವಜ್ರದಿಂದ ಹೊಡೆಯಲ್ಪಟ್ಟ ಪರ್ವತದಂತೆ 
ಘಾಸಿಗೊಂಡು ಒದ್ದಾಡ ತೊಡಗಿತು. ತಲೆಯು ಒಡೆದು ಹೋದು 
ದರಿಂದ ರಕ್ತವನ್ನು ಕಾರುತ್ತಾ, ನೋವಿನಿಂದ ನರಳುತ್ತಾ ಆ ಇಂದ್ರ 
ವಾಹನವು ತನ್ನ ಮೇಲೆ ಕುಳಿತಿದ್ದ ಪ್ರಭುವಿನೊಡನೆ ಇಪ್ಪತ್ತೆಂಟು 
ಕೈಗಳಷ್ಟು ಹಿಂದೆ ಸರಿಯಿತು. ॥ ೧೧ ॥ ತನ್ನ ದಿವ್ಯವಾಹನವು 
ಮೂರ್ಛೆಗೊಂಡಿದ್ದನ್ನು ಕಂಡು ಇಂದ್ರನಿಗೆ ಮತ್ತಷ್ಟು ಕಳವಳ 
ವಾಯಿತು. ಯುದ್ಧಧರ್ಮವನ್ನು ಅರಿತಿದ್ದ ಅಸುರೇಂದ್ರನು 
ಇದನ್ನು ಕಂಡು ಅವನ ಮೇಲೆ ಮತ್ತೆ ಗದೆಯನ್ನು ಪ್ರಯೋಗಿಸಲಿಲ್ಲ 
ಆ ವೇಳೆಗೆ ಇಂದ್ರನು ಅಮೃತವು ಸೂಸುತ್ತಿದ್ದ ತನ್ನ ಹಸ್ತದ ಸ್ಪರ್ಶ 
ದಿಂದ ಗಾಯಗೊಂಡ ಐರಾವತದ ನೋವನ್ನು ಗುಣಪಡಿಸಿ, ಮತ್ತೆ 
ಯುದ್ಧಭೂಮಿಗೆ ಬಂದು ಶತ್ರುವನೆದುರಿಸಿದನು. ॥ ೧೨ ॥ 


11 ಅಧ್ಯಾಯ] 


ಹೆಣದ 


673 


ಸ ತಂ ನೃಪೇಂದ್ರಾಹವಕಾಮ್ಯಯಾ ರಿಪುಂ 
ವಜ್ರಾಯುಧಂ ಭ್ರಾತೃಹಣಂ ವಿಲೋಕ್ಯ । 

ಸ್ಮರಂಶ್ಚ ತತ್ಕರ್ಮ ್ಹನೃಶಂಸಮಂಹಃ 
ಶೋಕೇನ ಮೋಹೇನ ಹಸಂಜಗಾದ ॥ ೧೩॥ 


ವೃತ್ತ ಉವಾಚ 


ದಿಷ್ಟ್ಯಾ ಭವಾನ್ನೇ ಸಮವಸ್ಥಿತೋ ರಿಪು- 
ರ್ಯೋ ಬ್ರಹ್ಮಹಾ ಗುರುಹಾ ಭ್ರಾತೃಹಾ ಚ । 
ದಿಷ್ಟ್ಯಾನೃಣೋ5 ದ್ಯಾಹಮಸತ್ತಮ ತ್ವಯಾ 


ಬರೆ ಲ 


ಮಚ್ಚೂಲನಿರ್ಭಿನ್ನದೃಷದ್ಧ ಬದೌಚಿರಾತ್‌ 11 ೧೪ ॥ 


ಯೋ ನೋತಗ್ರಜಸ್ಯಾತ್ಮುದೋ ದ್ವಿಜಾತೇ- 
ರ್ಗುರೋರಪಾಪಸ್ಯ ಚ ದೀಕ್ಷಿತಸ್ಕ 
ವಿಶ್ರಭ್ಯ  ಖಡ್ಗೇನ ಶಿರಾಂಸ್ಕವೃಶ್ಚತ್‌ 
ಪಶೋರಿವಾಕರುಣಃ ಸ್ಪರ್ಗಕಾಮಃ 


॥ ೧೫ ॥ 


ಹ್ರೀಶ್ರೀದಯಾಕೀರ್ತಿಭಿರುಜ್ಜಿತಂ ತ್ಟಾಂ 
ಸ್ವಳರ್ಮಣಾ ಪುರುಷಾದೈಶ್ಚ ಗರ್ಹ್ಯಮ್‌ 
ಮಚ್ಚೂಲವಿಭಿನ್ನದೇಹ- 
ಸಮದಂತಿ ಗೃಧ್ರಾ: 


WO೬ ॥ 


ಅನ್ಯೇರನು ಯೇ ತ್ವೇಹ ನೃಶಂಸಮಜ್ಞಾ 
ಯೇ ಹ್ಯುದ್ಯತಾಸ್ವ್ರಾ ಪ್ರಹರಂತಿ ಮಹ್ಯಮ್‌ । 
ಈ ಶೆ 
ತೈರ್ಭೂತನಾಥಾನಗಣಾನಿಶಾತ- 


ತ್ರಿಶೂಲನಿರ್ಭಿನ್ನಗಲೈರ್ಯಜಾಮಿ ॥ ೧೭ ॥ 


ಅಥೋ ಹರೇ ಮೇ ಕುಲಿಶೇನ ವೀರ 
ಹರ್ತಾ ಪ್ರಮಥ್ಯೈವ ಶಿರೋ ಯದೀಹ । 
ತತ್ರಾನ್ಮಣೋ ವಿಧಾಯ 


ಭೂತಬಲಿಂ 
ಮನಸ್ಟಿನಾಂ ಪಾದರಜಃ ಪ್ರಪತ್ತೇ ॥ ೧೮ ॥ 


ಸುರೇಶ ಕಸ್ಥಾನ್ನ ಹಿನೋಷಿ ವಜ್ರಂ 
ಪುರಃ ಸ್ಥಿತೇ ವೈರಿಣಿ ಮಯ್ಯಮೋಘಮ್‌ I 
ಮಾ ಸಂಶಯಿಷ್ಠಾ ನ ಗದೇವ ವಜ್ರಂ 
ಸ್ಯಾನ್ನಿಷ್ಟಲಂ ಕೃಪಣಾರ್ಥೇವ ಯಾಚ್ಲಾ ॥ ೧೯॥ 


ಪರೀಕ್ಷಿತನೇ | ತನ್ನ ಅಣ್ಣನಾದ ವಿಶ್ವ ರೂಪನನ್ನು ವಧಿಸಿದ 
ಶತ್ರುವಾದ ಇಂದ್ರನು ಯುದ್ದಗಿ ಕೈಯಲ್ಲಿ ಪಜ್ಯದನು 
ಧರಿಸಿಕೊಂಡು ಪುನಃ ಮುಂದೆ ಬಂದಿರುವುದನ್ನು ವೃತ್ರಾಸುರನು. 
ನೋಡಿದಾಗ ಅವನಿಗೆ ಅವನ ಕ್ರೂರ ಪಾಪಕರ್ಮವು ನೆನಪಾಗಿ, 
ಶೋಕ-ಮೋಹದಿಂದ ಕೂಡಿದವನಾಗಿ ನಗುತಾ ಅವನಲ್ಲಿ 
ಇಂತೆಂದನು. ॥ ೧೩ ॥ _ § 

ವೃತ್ರಾಸುರನು ಹೇಳಿದನು - ಎಲೈ ದುರಾತ್ಮನೇ | 
ಬ್ರಾಹ್ಮಣನೂ, ನಿನಗೆ ಗುರುವೂ, ನನಗೆ ಅಣ್ಣನೂ ಆದ ವಿಶ್ವರೂಪ 
ನನ್ನು ಹತ್ಯೆಮಾಡಿದ ಕೊಲೆಪಾತಕಿಯೂ, ಶತ್ರುವೂ ಆದ ನೀನು ನನ್ನ 
ಎದುರಿಗೆ ಸಿಕ್ಕಿರುವುದು ನನ್ನ ಭಾಗ್ಯೋದಯವೇ ಸರಿ. ಎಲವೋ 
ದುಷ್ಟನೇ | ಈಗ ಶೀಘ್ರಾತಿಶೀಘ್ರವಾಗಿ ನಾನು ಕಲ್ಲಿನಂತಿರುವ ನಿನ್ನ 
ಕಠೋರಹೃದಯವನ್ನು ಈ ಶೂಲದಿಂದ ಸೀಳಿಹಾಕಿ ಅಣ್ಣನ ಯಣ 
ದಿಂದ ಮುಕ್ತನಾಗುವೆ. ಆಹಾ | ಇದು ನನಗೆ ಎಂತಹ ಆನಂದದ 
ಮಾತಾಗಿದೆ! ॥ ೧೪ ॥ ಎಲವೋ ಇಂದ್ರನೇ! ಬ್ರಾಹ್ಮಣನಾಗಿರು 
ವುದರ ಜೊತೆಗೆ ಯಜ್ಞದಲ್ಲಿ ದೀಕ್ಷಿತನೂ ಆಗಿದ್ದು ನಿನಗೆ ಗುರು 
ವಾಗಿದ್ದ; ಆತ್ಮಜ್ಞಾನಿಯೂ, ಪಾಪರಹಿತನೂ ಆಗಿದ್ದ ನನ್ನಣ್ಣನಿಗೆ 
ನಂಬಿಕೆತೋರಿಸಿ - ಸ್ವರ್ಗವನ್ನು ಬಯಸುವವನು ಯಜ್ಞದಲ್ಲಿ 
ಪಶುವಿನ ತಲೆಯನ್ನು ಕತ್ತರಿಸುವಂತೆ ನೀನು ಖಡ್ಗದಿಂದ ಆತನ 
ಮೂರೂ ತಲೆಗಳನ್ನು ಕತ್ತರಿಸಿಬಿಟ್ಟಿರುವೆ. ॥ ೧೫ ॥ ದಯೆ, ಲಜ್ಜೆ 
ಲಕ್ಷ್ಮೀ ಮತ್ತು ಕೀರ್ತಿ ಇವುಗಳು ನಿನ್ನಿಂದ ಬಿಟ್ಟುಹೋಗಿವೆ. ನೀನು 
ಮಾಡಿದ ಅತಿನೀಚ ಕಾರ್ಯವನ್ನು ಮನುಷ್ಯರೇನು, ರಾಕ್ಷಹರೂ 
ಕೂಡ ನಿಂದಿಸುತ್ತಿದ್ದಾರೆ. ಇಂದು ನಿನ್ನ ಶರೀರವು ನನ್ನ ತ್ರಿಶೂಲದಿಂದ 
ಹೋಳು-ಹೋಳಾಗಿ ಹೋಗುವುದು. ಅತಿ ಕಷ್ಟವಾದ ಮೃತ್ಯುವು 
ನಿನಗೆ ಒದಗೀತು. ನಿನ್ನಂತಹ ಪಾಪಿಯನ್ನು ಬೆಂಕಿಯೂ ಮುಟ್ಟದು. 
ನಿನ್ನನ್ನಾದರೋ ರಣಹದ್ದುಗಳು ಚುಚ್ಚಿ-ಚುಚ್ಚಿ ತಿಂದುಬಿಡುವವು. 
॥ ೧೬ ॥ ಈ ಅಜ್ಞಾನಿಗಳಾದ ದೇವತೆಗಳು ನಿನ್ನಂತಹ ನೀಚನೂ, 
ಕ್ರೂರಿಯೂ ಆದವನಿಗೆ ಅನುಯಾಯಿಗಳಾಗಿ ನನ್ನ ಮೇಲೆ 
ಶಸ್ಟಾಸ್ತಗಳನ್ನು ಪ್ರಯೋಗಿಸುತ್ತಿದ್ದಾರೆ. ನಾನು ನನ್ನ ಹರಿತವಾದ 
ತ್ರಿಶೂಲದಿಂದ ಅವರ ಕತ್ತನ್ನು ಕತ್ತರಿಸಿಬಿಡುವೆನು. ಅದರ ಮೂಲಕ 
ಗಣಗಳ ಸಹಿತ ಬೈರವಾದಿ ಭೂತನಾಥರಿಗೆ ಬಲಿಯನ್ನು 
ಅರ್ಪಿಸುವೆನು. ॥ ೧೭ ॥ ವೀರನೇ! ಇದರ ಬದಲಿಗೆ ನೀನೇ ನನ್ನ 
ಸೈನ್ಯವನ್ನು ಕತ್ತರಿಸಿಹಾಕಿ ನಿನ್ನ ವಜ್ರಾಯುಧದಿಂದ ನನ್ನ ತಲೆಯನ್ನು 
ಕತ್ತರಿಸಿಹಾಕುವ ಸಂಭವವೂ ಇದೆ. ಆಗಲಾದರೋ ನಾನು ನನ್ನ 
ಶರೀರವನ್ನು ಪಶು-ಪಕ್ಚಿಗಳಿಗೆ ಬಲಿಕೊಟ್ಟು ಕರ್ಮಗಳ ಬಂಧನ 
ದಿಂದ ಬಿಡುಗಡೆ ಹೊಂದಿ, ಮಹಾಪುರುಷರ ಪಾದಧೂಳಿಯನ್ನು 
ಆಶ್ರಯಿಸುವನು. ಮಹಾಪುರುಷರು ಹೋಗುವ ಉತ್ತಮೋತ್ತಮ 
ವಾದ ಲೋಕಕ್ಕೆ ಹೋಗುವೆನು. ॥ ೧೮ ॥1 ದೇವರಾಜನೇ! ಶತ್ರು 
ವಾದ ನಾನು ನಿನ್ನ ಮುಂದೆಯೇ ನಿಂತಿರುವೆನು. ಈಗ ನೀನು ನನ್ನ 
ಮೇಲೆ ಅಮೋಘವಾದ ವಜ್ರಾಯುಧವನ್ನು ಏಕೆ ಪ್ರಯೋಗಿ 
ಸುತ್ತಿಲ್ಲ? ನಿನ್ನ ಗದೆಯು ನಿಷ್ಠಲವಾಯಿತು. ಕೃಪಣನಲ್ಲಿ ಗೈದ 
ಯಾಚನೆಯು ನಿಷ್ಠಲವಾಗುವಂತೆಯೇ ಈ ವಜ್ರವು ನಿಷ್ಠ 
ಲವಾದೀತು ಎಂದು ಸಂದೇಹಪಡಬೇಡ. ॥ ೧೯ ॥ 


674 


ನನ್ನೇಷ ವಜ್ರಸ್ತವ ಶಕ್ರ ತೇಜಸಾ 
ಹರೇರ್ದಧೀಚೇಸ್ಪಪಸಾ ಚ ತೇಜಿತ । 
ತೇನೈವ ಶತ್ರುಂ ಜಹಿ ವಿಷ್ಣುಯಂತ್ರಿತೋ 
ಯತೋ ಹರಿರ್ವಿಜಯಃ ಶ್ರೀರ್ಗುಣಾಸ್ತತಃ ॥ ೨೦ ॥ 


ಅಹಂ ಸಮಾಧಾಯ ಮನೋ ಯಥಾಠ55ಹ 
ಸಂಕರ್ಷಣಸ್ತಚ್ಛರಣಾರವಿಂದೇ 1 
ತ್ವದ್ವಜ್ರರಂಹೋಲುಲಿತಗ್ರಾಮ್ಯಪಾಶೋ 


ಗತಿಂ ಮುನೇರ್ಯಾಮೃಪವಿದ್ದಲೋಕಃ ॥ ೨೧ ॥ 


ಪುಂಸಾಂ ಕಿಲ್ಫೆಕಾಂತಧಿಯಾಂ ಸ್ವಕಾನಾಂ 
ಯಾಃ ಸಂಪದೋ ದಿವಿ ಭೂಮೌ ರಸಾಯಾಮ್‌ । 
ನ ರಾತಿ ಯದೆ ಶೇಷ ಉದ್ದೇಗ ಆಧಿ- 
ರ್ಮದಃ ಕಲಿರ್ವ್ಯಸನಂ ಸಂಪ್ರಯಾಸಃ ॥೨೨॥ 


ತೈವರ್ಗಿಕಾಯಾಸವಿಘಾತಮಸ್ಸತ್‌ 
ಪತಿರ್ವಿಧತ್ತೇ ಪುರುಷಸ್ಯ ಶಕ್ರ 1 
ತತೋರ5ನುಮೇಯೋ ಭಗವತ ಕಸಾದೋ 


ಯೋ ದುರ್ಲಭೋತಕಿಂಚನಗೋಚರೋನ್ಯೈಃ ॥ ೨೩ ॥ 


ಅಹಂ ಹರೇ ತವ ಪಾದೈಕಮೂಲ- 
ದಾಸಾನುದಾಸೋ ಭವಿತಾಸ್ಥ್ರಿ ಭೂಯಃ 

ಮನಃ ಸ್ಫರೇತಾಸುಪತೇರ್ಗುಣಾಂಸ್ತೇ 
ಗೃಣೀತ ವಾಕ್ಕರ್ಮ ಕರೋತು ಕಾಯಃ 


॥ ೨೪ ॥ 


ನ ನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ 
ನ ಸಾರ್ವಭೌಮಂ ನ ರಸಾಧಿಪತ್ಯಮ್‌ 

ನ ಯೋಗಸಿದ್ದೀರಪುನರ್ಭವಂ ವಾ 
ಸಮಂಜಸ ತ್ವಾ ವಿರಹಯ್ಯ ಕಾಂಕ್ಟೇ 


nu ೨೫ ॥ 


ಅಜಾತಪಕ್ಷಾ ಅವ ಮಾತರಂ ಖಗಾಃ 
ಸ್ಪನ್ಯಂ ಯಥಾ ವತ್ತತರಾಃ ಕ್ಲುಧಾರ್ತಾ:ಃ 

ಪ್ರಿಯಂ ಪ್ರಿಯೇವ ವೃಷಿತಂ ವಿಷಣ್ಣಾ 
ಮನೋತರವಿಂದಾಕ್ಟ ದಿದ್ಧಕ್ಛತೇ ತ್ವಾಮ್‌ 1 ೨೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ಇಂದ್ರನೇ! ನಿನ್ನ ಈ ವಜ್ರವು ಶ್ರೀಹರಿಯ ತೇಜ ಮತ್ತು 
ದಧೀಚಿ ಖುಷಿಯ ತಪಸ್ಸಿನಿಂದ ಶಕ್ತಿಶಾಲಿಯಾಗಿದೆ. ಭಗವಾನ್‌ 
ವಿಷ್ಣುವು ನನ್ನನ್ನು ಕೊಲ್ಲಲಿಕ್ಕಾಗಿ ನಿನಗೆ ಆಜ್ಞೆಯನ್ನು ಕೊಟ್ಟಿರುವನು. 
ಅದಕ್ಕಾಗಿ ಈಗ ನೀನು ಅದೇ ವಜ್ರದಿಂದ ನನ್ನನ್ನು ಕೊಂದುಬಿಡು. 
ಏಕೆಂದರೆ, ಭಗವಾನ್‌ ಶ್ರೀಹರಿಯು ಇರುವ ಪಕ್ಚದಲ್ಲೇ ವಿಜಯ, 
ಲಕ್ಷ್ಮೀ ಹಾಗೂ ಎಲ್ಲ ಗುಣಗಳು ವಾಸಿಸುತ್ತವೆ. ॥ ೨೦ ॥ ಎಲೈ 
ದೇವರಾಜನೇ | ಭಗವಾನ್‌ ಶ್ರೀಸಂಕರ್ಷಣನ ಆಣತಿಯಂತೆ 
ನಾನು ನನ್ನ ಮನಸ್ಸನ್ನು ಆತನ ಅಡಿದಾವರೆಗಳಲ್ಲಿ ಲಯಗೊಳಿಸು 
ವೆನು. ನಿನ್ನ ವಜ್ರವು ನನ್ನ ದೇಹವನ್ನು ಮಾತ್ರವಲ್ಲದೆ ವಿಷಯಭೋಗ 
ರೂಪವಾದ ನನ್ನ ಬಲೆಯನ್ನೂ ಕತ್ತರಿಸಿಬಿಡುವುದು. ಆಗ ನಾನು ಈ 
ಶರೀರವನ್ನು ತ್ಯಜಿಸಿ ಮುನಿಗಳಿಗೆ ಉಚಿತವಾದ ಗತಿಯನ್ನು ಪಡೆ 
ಯುವೆನು. ॥ ೨೧ ॥ ಶ್ರೀಭಗವಂತನನ್ನು ಅನನ್ಯಭಾವದಿಂದ 
ಪ್ರೀತಿಸುತ್ತಿರುವ ಅವನ ಸ್ವಜನರಾದ ಭಕ್ತರಿಗೆ ಅವನು ಸ್ವರ್ಗ, 
ಭೂಮಿ ಅಥವಾ ಪಾತಾಳಲೋಕದ ಸಂಪತ್ತನ್ನು ಕೊಡುವುದಿಲ್ಲ 
ಏಕೆಂದರೆ, ಅವುಗಳಿಂದ ಪರಮಾನಂದವು ದೊರೆಯುವುದೇ 
ಇಲ್ಲ ಬದಲಾಗಿ ದ್ವೇಷ ಉದ್ವೇಗ, ಅಹಂಕಾರ, ಮಾನಸಿಕಪೀಡೆ 
ಗಳು, ಕಲಹ, ದುಃಖ ಮತ್ತು ಆಯಾಸಗಳೇ ಬಂದು ಸೇರುವುವು. 
॥ ೨೨ ॥ ಎಲೈ ಇಂದ್ರನೇ! ನಮ್ಮ ಪ್ರಭುವು ತನ್ನ ಭಕ್ತರ ಧರ್ಮ, 
ಅರ್ಥ, ಹು ಸಂಬಂಧವಾದ ಪ್ರಯಾಸಗಳನ್ನು ವ್ಯರ್ಥಗೊಳಿಸಿ 
ಬಿಡುತ್ತಾನೆ. ನಿಜವಾಗಿ ಳಾ ಮಾಡಿಕ ಎಡ ಇದರಿಂದ 
ಶ್ರೀಭಗವಂತನ ಕೃಪೆಯೇ ಸೂಚಿತವಾಗುತ್ತದೆ. ಏಕೆಂದರೆ, ಆತನ 
ಇಂತಹ ಕೃಪಾ ಪ್ರಸಾದವು ಭೌತಿಕವಾಗಿ ದೀನ-ದರಿದ್ರರಾದ ಆತನ 
ಭಕ್ತರ ಅನುಭವಕ್ಕೆ ಮಾತ್ರ ಗೋಚರವಾಗುವುದು. ಇತರರಿಗೆ ಅದು 
ಅತ್ಯಂತ ದುರ್ಲಭವೇ ಆಗಿದೆ. ॥ ೨೩ ॥ 

ಭಗವಂತನನ್ನು ಪ್ರತ್ಯಕ್ಷವಾಗಿ ಅನುಭವಿಸುತ್ತಾ ವೃತ್ರಾಸುರನು 
ಅವನಲ್ಲಿ ಹೀಗೆ ಪ್ರಾರ್ಥಿಸಿದನು - ಪ್ರಭೋ | ಹರಿಯೇ | ಅನನ್ಯ 
ಭಾವದಿಂದ ನಿನ್ನ ಚರಣಕಮಲಗಳ ಅಶ್ರಿತ ಸೇವಕರ ಸೇವೆಯನ್ನು 
ಮಾಡುವ ಅವಕಾಶವನ್ನು ನನಗೆ ಮುಂದಿನ ಜನ್ನದಲ್ಲಿಯೂ 


| ದೊರೆಯುವಂತೆ ನನ್ನ ಮೇಲೆ ಕೃಪೆಮಾಡು. ಪ್ರಾಣವಲ್ಲಭನೇ | ನನ್ನ 


ಮನಸ್ಸುನಿನ್ನ ಮಂಗಲಮಯ ಗುಣಗಳನ್ನು ಸ್ಮರಿಸುತ್ತಾ ಇರಲಿ. ನನ್ನ 
ವಾಣಿಯು ಅದನ್ನೇ ಗುಣಗಾನಮಾಡುತ್ತಾ, ಶರೀರವು ನಿನ್ನ 
ಸೇವೆಯಲ್ಲೇ ಆಸಕ್ಷವಾಗಿರಲಿ. ॥ ೨೪ ॥ ಎಲೈ ಸಕಲ ಸೌಭಾಗ್ಯ 
ನಿಧಿಯೇ! ನಾನು ನಿನ್ನನ್ನು ಬಿಟ್ಟು ಸ್ವರ್ಗವನ್ನಾಗಲೀ, ಬಹ್ಮ 
ಲೋಕದ ಆಧಿಪತ್ಯವನ್ನಾಗಲೀ, ಭೂಮಂಡಲದ ಸಾಮ್ರಾಜ್ಯವನ್ನಾ 
ಗಲೀ, ರಸಾತಲದ ಏಕಚ್ಛತ್ರಾಧಿಪತ್ಯವನ್ನಾಗಲೀ, ಯೋಗಸಿದ್ಧಿಗಳಾ 
ಗಲೀ - ಯಾವುದನ್ನೂ ಬಯಸೆನು ; ಹೆಚ್ಚೇನು ಮೋಕ್ಷವನ್ನೂ 
ಕೂಡ ಬಯಸುವುದಿಲ್ಲ. ॥ ೨೫ ॥ ಓ ಪುಂಡರೀಕಾಕ್ಚನೇ ! ರ್ಕ 
ಹುಟ್ಟದೇ ಇರುವ ಹಕ್ಕಿಯ ಮರಿಗಳು ತಮ್ಮ ತಾಯಿಯನ್ನೇ 
ಎದುರು ನೋಡುತ್ತಿರುವಂತೆಯೇ, ಹಸಿದ ಕರುಗಳು ತಮ್ಮ 
ತಾಯಿಯ ಸ್ಥನ್ಯವನ್ನು ಕುಡಿಯಲು ಆತುರಪಡುತ್ತಿರುವಂತೆಯೇ, 
ಮತ್ತು ಪತಿಯನ್ನು ಅಗಲಿದ ರಮಣಿಯರು ತಮ್ಮ ಪ್ರಿಯತಮನ 
ಸಮಾಗಮಕ್ಕಾಗಿ ಹಾತೊರೆಯುತ್ತಿರುವಂತೆಯೇ, ನನ್ನ ಮನಸ್ಸುನಿನ್ನ 


12 ಅಧ್ಯಾಯ] 


ಮಮೋತ್ತಮಶ್ಲೋಕಜನೇಷು ಸಖ್ಯಂ 
ಸಂಸಾರಚಕ್ರೇ ಭ್ರಮತಃ ಸ್ವಕರ್ಮಭಿಃ । 


ತ್ವನ್ಮಾಯಯಾಠ ತತ್ಯಾತ್ಮಜದಾರಗೇಹೇ- 
ಷ್ವಾಸಕ್ತಚಿತ್ತಸ್ಯ ನ ನಾಥ ಭೂಯಾತ್‌ ॥ ೨೭ ॥ 


ವಷ್ಯ ಸಂದ 


675 


ದರ್ಶನಕ್ಕಾಗಿ ಹಂಬಲಿಸುತ್ತಾ ಇದೆ. ॥ ೨೬ ॥ ಮಹಾಪ್ರಭೋ | 
ನಾನು ಮುಕ್ತಿಯನ್ನು ಬಯಸುತ್ತಿಲ್ಲ ಕರ್ಮಗಳ ಫಲವಾಗಿ 
ಸಂ ಸಾರದ ಚಕ್ರದಲ್ಲಿ. ಅಲೆದಾಡುತ್ತಿರುವ ನನಗೆ ಉತ್ಸಮ ಕೀರ್ತಿ 
ಯುಳ್ಳ ನಿನ್ನ ಪ್ರಿಯರಾದ ಭಕ್ತರೂಡನೆ ಸ ಸದಾ ಗೆಳೆತನವಿರಲಿ. ನಿನ್ನ 
ಮಾಯೆಯಿಂದ ದೇಹ, ಮನೆ, ಪತ್ನೀ-ಪುತ್ರರು ಮುಂತಾದವ 
ರಲ್ಲೇ ಆಸಕ್ರರಾದವರೊಡನೆ ನನಗೆ ಯಾವ ರೀತಿಯ ಸಂಬಂಧವೂ 
ಉಂಟಾಗದಿರಲಿ ಎಂಬಷ್ಟೇ ನಾನು ಬಯಸುತ್ತಿರುವುದು. ॥ ೨೬ ॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ವೃತ್ರಸ್ಯೇಂದ್ರೋಪದೇಶೋ ನಾಮೈಕಾದಶೋರಧ್ಯಾಯಃ॥ ೧೧॥ 


೪೨ರ 


ದಾತಾಅ ೀತರಾೂ 
ಹನ್ನೆರಡನೆಯ ಅಧ್ಯಾಯ 
ವೃತ್ರಾಸುರನ ವಧೆ 
ಖಯಷಿರುವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿ 
ಏವಂ ಜಿಹಾಸುರ್ನ್ಯಪ ದೇಹಮಾಜೌ ಪ ಹ 
ಲು ಬ . ಏಕೆಂದರೆ, ಆ: ಸಿಯಲ್ಲಿ ಇಂ 
4 = ಲ [a 

ಮೃತ್ಯುಂ. ಎಕರ ..ಎದನನಾನ್ನನ್ನಮಾನಲ। ಮೇಲೆ ವಿಜಯವನ್ನು ಗಳಿಸಿ ಸ್ವರ್ಗವನ್ನು ಪಡೆಯುವುದಕ್ಕಿತಲೂ 
ಶೂಲಂ  ಪ್ರಗೃಹ್ಯಾಭ್ಯಸತತ್ತುರೇಂದ್ರಂ ದೇಹತ್ಯಾಗಮಾಡಿ ಶ್ರೀಭಗವಂತನನ್ನು `ಪಡೆಯುವುದೇ ಶ್ರೇಷ್ಠ 


ಯಥಾ ಮಹಾಪುರುಷಂ ಕೈಟಭೋತಪ್ಲು॥ ೧ ॥ 


ತತೋ ಯುಗಾಂತಾಗ್ನಿಕಠೋಶಜಿಹ್ವ- 
ಮಾವಿಧ್ಯ ಶೂಲಂ ತರಸಾಸುರೇಂದ್ರಃ 
ಕಿಪಾ,| ಮಹೇಂದ್ರಾಯ ವಿನದ್ಧ ವೀರೋ 
ಇ. ಗ] 
ಹತೋಶಸಿ ಪಾಪೇತಿ ರುಷಾ ಜಗಾದ 


॥1 ೨ ॥ 


ಖ ಆಪತತ್ತದ್ದಿಚಲದ್ದಹೋಲ್ಕವತ್‌ 
ನಿರೀಕ್ಷ್ಯ ದುಷ್ಟೇಕ್ಸೃಮಜಾತವಿಕ್ಸವ: 

ವಜ್ರೇಣ ವಜ್ರೀ ಶತಪರ್ವಣಾಚ್ಛಿನದ್‌ 
ಭುಜಂ ಚ ತಸ್ಕೋರಗರಾಜಭೋಗಮ್‌ 


Han 


ಪರಿಫೇಣ ವೃತ್ರಃ 
ಆಸಾದ್ಯ ಗೃಹೀತವಜ್ರಮ್‌ 
ತತಾಡೇಂದ್ರಮಥಾಮರೇಭಂ 
ಹಸ್ತಾನ್ಸಪತನ್ನಘೋನ:ಃ 


ಛಿನ್ಸೈಕಬಾಹುಃ 
ಸಂರಬ 
[a] 

ಹನೌ 
ವಜ್ರಂ ಚ 


॥ ೪ ॥ 


ವಾಗಿತ್ತು. ಅದಕ್ಕಾಗಿ ಅವನು - ಕೈಟಭಾಸುರನು ಹಿಂದೆ ಪ್ರಳಯ 
ಜಲದಲ್ಲಿ ಭಗವಾನ್‌ ವಿಷ್ಣುವನ್ನು ಎದುರಿಸಲು ಹೋದಂತೆ- 
ತ್ರಿಶೂಲವನ್ನತ್ತಿಕೊಂಡು ಇಂದ್ರನ ಮೇಲೆ ಎರಗಿದನು. ॥ ೧॥ ವೀರ 
ನಾದ ವೃತ್ರಾಸುರನು ಪ್ರಳಯಕಾಲದ ಅಗ್ನಿಯ ಜ್ವಾ ಲೆಗಳಂತೆ 
ತೀಕ್ಷ್ಣ ವಾಗಿದ್ದ ತುದಿಗಳುಳ್ಳ ತ್ರಿಶೂಲವನ್ನು ತಿರುಗಿಸುತ್ತಾ ಅತಿರಭಸ 
ದಿಂದ ಇಂದ್ರನ ಮೇಲೆ ಬೀಸಿ ಹೊಡೆದನು ಮತ್ತು ಕಡುಸಿಟ್ಟಿನಿಂದ 
ಸಿಂಹನಾದವನ್ನು ಮಾಡಿ - "ಎಲವೋ ಪಾಪಿಯೇ! ಈಗ ನೀನು 
ಬದುಕಲಾರೆ' ಎಂದು ಅಬ್ಬರಿಸಿದನು. ॥ ೨ ॥ ಆ ಭಯಂಕರ ತ್ರಿಶೂ 
ಲವು ಗ್ರಹ ಮತ್ತು ಉಲೈಗಳಂತೆ ತಿರುಗುತ್ತಾ ಆಕಾಶದಲ್ಲಿ ಬರುತ್ತಿರು 
ವುದನು ನೋಡಿಯೂ "ಇಂದ್ರನು ಸ್ವಲ್ಪವೊ ಅಳ್ಳೆದೆಯನ್ನು ತೋರಿ 
ಸಲಿಲ್ಲ ಅಷ್ಟೇ ಅಲ್ಲದೆ ಆ ತ್ರಿಶೂಲದೊಂದಿಗೆ ವಾಸುಕಿ ನಾಗದಂತೆ 
ವಿಶಾಲವಾಗಿದ್ದ ವೃತ್ರಾಸುರನ ಭುಜವನ್ನು ನೂರು ಗಿಣ್ಣುಗಳಿಂದ 
ಬೆಳಗುತ್ತಿದ್ದ ತನ್ನ ವಜ್ರಾಯುಧದಿಂದ ಕತ್ತರಿಸಿ ಹಾಕಿದನು. ॥ ೩ ॥ 
ಒಂದು ತೋಳು ಕತ್ತರಿಸಿ ಹೋದುದರಿಂದ ವೃತ್ರಾಸುರನಿಗೆ 
ತಡೆಯಲಾರದಷ್ಟು ಕೋಪ: ೦ಟಾಯಿತು. ಆಗ ಅಮು ವಜ್ರ 
ಧಾರಿಯಾಗಿದ್ದ ಇಂದ್ರನ ಬಳಿಗೆ ಹೋಗಿ ಆತನ ಗದ್ದದ ಮೇಲೂ 
ಮತ್ತು ಐರಾವತದ ಮೇಲೂ ಪರಿಘಾಯುಧದಿಂದ ಬಲವಾಗಿ 
ಹೊಡೆದನು. ಅದರಿಂದ ಇಂದ್ರನ ಕೈಯಿಂದ ವಜ್ರಾ ಯುಧವು 
ಜಾರಿ ಬಿದ್ದು ಹೋಯಿತು. ॥ ೪॥ 


676 


ವೃತ್ರಸ್ಯ  ಕರ್ಮಾತಿಮಹಾದ್ದುತಂ ತತ್‌ 
ಸುರಾಸುರಾಶ್ಚಾರಣಸಿದ್ಧಸಂಘಾಃ | 
ಅಪೂಜಯಂಸ್ತತ್ಪುರುಹೂತಸಂಕಟಂ 
ನಿರೀಕ್ಚ್ಯ ಹಾ ಹೇತಿ ವಿಚುಕ್ರುಶುರ್ಭೃಶಮ್‌ ॥ ೫ ॥ 


ಇಂದ್ರೋ ನ ವಜ್ರಂ ಜಗೃಹೇ ವಿಲಜ್ಜಿತ- 


ಶ್ರುತಂ ಸ್ವಹಸ್ತಾದರಿಸನ್ನಿಧ್‌ ಪುನಃ 1 
ತಮಾಹ ವೃತ್ರೋ ಹರ ಆತ್ತವಜ್ರೋ 
ಜಹಿ ಸ್ವಶತ್ರುಂ ನ ವಿಷಾದಕಾಲಃ ॥ ೬ ॥ 


ಯುಯುತ್ತತಾಂ ಕುತ್ರಚಿದಾತತಾಯಿನಾಂ 

ಜಯಃ ಸದೈೆಕತ್ರ ನ ವೈ ಪರಾತ್ಮನಾಮ್‌ । 
ಎನೈಕಮುತ್ಪತ್ತಿಲಯಸ್ಥಿತೀಶ್ದರಂ 

ಸರ್ವಜ್ಞಮಾದ್ಯಂ ಪುರುಷಂ ಸನಾತನಮ್‌ ॥ ೭ ॥ 


ಲೋಕಾಃ ಸಪಾಲಾ ಯಸ್ಯೇಮೇ ಶ್ವಸಂತಿ ವಿವಶಾ ವಶೇ ॥ 
ದ್ವಿಜಾ ಇವ ಶಿಚಾ ಬದ್ಧಾಃ ಸಕಾಲ ಇಹ ಕಾರಣಮ್‌ 
॥ ೮ ॥ 


ಓಜಃ ಸಹೋ ಬಲಂ ಪ್ರಾಣಮಮೃತಂ ಮೃತ್ಯುಮೇವ ಚಟ 
ತಮಜ್ಞಾಯ ಜನೋ ಹೇತುಮಾತ್ಸಾನಂ ಮನ್ಯತೇ Nand 
ue un 


ಯಥಾ ದಾರುಮಯೀ ನಾರೀ ಯಥಾ ಯಂತ್ರಮಯೋ ಮೃಗ: । 
ಏವಂ ಭೂತಾನಿ ಮಘವನ್ನೀಶತಂತ್ರಾಣಿ ವಿದ್ಧಿ ಭೋಃ 
I ೧೦ 1 


ಪುರುಷಃ ಪ್ರಕೃತಿರ್ಯ್ಯಕ್ತಮಾತ್ಮಾ ಭೂತೇಂದ್ರಿಯಾಶಯಾಃ ॥ 


ಶಕ್ನುವಂತ್ಯಸ್ಯ ಸರ್ಗಾದೌ ನ ವಿನಾ ಯದನುಗ್ರಹಾತ್‌ 
॥ ೧೧ 


ಅವಿದ್ವಾನೇವಮಾತ್ಮಾನಂ ಮನ್ಯತೇ5ನೀಶಮೀಶ್ಚರಮ್‌ । 
ಭೂತೈಃ ಸೃಜತಿ ಭೂತಾನಿ ಗ್ರಸತೇ ತಾನಿ ತೈಃ ಸ್ವಯಮ್‌ 
॥1 ೧೨॥ 
ಆಯುಃ ಶ್ರೀಃ ಕೀರ್ತಿರೈಶ್ವರ್ಯಮಾಶಿಷ ಪುರುಷಸ್ಕ ಯಾಃ 
ಭವಂತ್ಯೇವ ಹಿ ತತ್ಕಾಲೇ ಯಥಾನಿಚ್ಛೋರ್ವಿಪರ್ಯಯಾಃ 
11 ೧೩ ॥ 


ತಸ್ಮಾದಕೀರ್ತಿಯಶಸೋರ್ಜಯಾಪಜಯಯೋರಪಿ | 
ಸಮಃ ಸ್ಯಾತುಖದುಖಾಭ್ಯಾಂ ಮೃತ್ಯುಜೀವಿತಯೋಸ್ಪಥಾ 
u ೧೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ವೃತ್ರಾಸುರನ ಆ ಅದ್ಭುತವಾದ ಕರ್ಮವನ್ನು ಕಂಡು ದೇವತೆ 
ಗಳೂ, ಅಸುರರೂ, ಚಾರಣರೂ, ಸಿದ್ಧಗಣರೂ ಮುಂತಾದವರೆ 
ಲ್ಲರೂ ಆತನನ್ನು ಪ್ರಶಂಸೆಮಾಡಿದರು. ಆದರೆ ಅವರೇ ಇಂದ್ರನ 
ಸಂಕಟವನ್ನು ನೋಡಿ ಪದೇ-ಪದೇ ಅಯ್ಯೋ! ಅಯ್ಯೋ! ಎಂದು 


| ಕೂಗಿಕೊಳ್ಳತೊಡಗಿದರು. 1೫॥ ಪರೀಕ್ಷಿತನೇ | ಆ ವಜ್ರಾಯು 


ಧವು ಇಂದ್ರನ ಕೈಯಿಂದ ಜಾರಿ ವೃತ್ರಾಸುರನ ಬಳಿಯಲ್ಲೇ 
ಬಿದ್ದಿತ್ತು. ಆಪರ: ಮಹೇಂದನಿಗೆ ಬಹಳ ನಾಚಿಕೆಯಾಗಿ ಅವನು 
ಅದನ್ನು ಮತ್ತೆ ಎತ್ತಿಕೊಳ್ಳಲಿಲ್ಲ ಆಗ ವೃತ್ರಾಸುರನು ಹೇಳಿದನು - 
ಇಂದ್ರನೇ! ವಜ್ರವನ್ನು ಎತ್ತಿಕೊಂಡು ನಿನ್ನ ಶತ್ರುವನ್ನು 
ಸಂಹರಿಸುವವನಾಗು. ಇದು ವಿಷಾದಪಡುವ ಕಾಲವಲ್ಲ ॥ ೬ ॥ 
ಸರ್ವಜ್ನನೂ, ಸನಾತನನೂ, ಜಗತ್ತಿನ ಉತ್ಪತ್ರಿ-ಸ್ಥಿತಿ-ಲಯಗಳಿಗ 
ಕಾರಣನಾಗಿರುವವನೂ ಆದ ಅದಿಪುರುಷ ಷನಾದ 'ಭಗವಂತನೊಬ್ಬ 
ನಿಗೇ ಎಂದೆಂದಿಗೂ ಜಯವು. ದೇಹಾಭಿಮಾನಿಗಳೂ, ಯುದ್ಧ 
ಕ್ಕಾಗಿ ಉತ್ತುಕರಾದ ಆತತಾಯಿಗಳಿಗೆ ಯಾವಾಗಲೂ ಜಯವೇ 
ಸಿಗುತ್ತದೆ ಎಂಬುದಿಲ್ಲ ಅವರು ಕೆಲವೊಮ್ಮೆ ಗೆದ್ದರೆ, ಕೆಲವೊಮ್ಮೆ 
ಸೋಲುತ್ತಾರೆ. ॥ ೭ ॥ ಈ ಎಲ್ಲ ಲೋಕಗಳೂ ಮತ್ತು ಲೋಕ 
ಪಾಲಕರೂ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿರುವ ಪಕ್ಷಿಗಳಂತೆ 
ಯಾವುದರ ವಶಕ್ಕೆ ಒಳಪಟ್ಟು ಚೇಷ್ಟೆ ಮಾಡುತ್ತಿರುವರೋ ಆ 
ಕಾಲವೇ ಎಲ್ಲರ ಜಯ-ಪರಾಜಯಗಳಿಗೂ ಕಾರಣವು. ॥ ೮ ॥ 
ಆಕಾಲವೇ ಮನುಷ್ಯರ ಮನೋಬಲ, ಇಂದ್ರಿಯಬಲ, ದೇಹಬಲ, 
ಪ್ರಾಣಗಳು, ಜೀವನ ಮತ್ತು ಮೃತ್ಯುರೂಪವಾಗಿದೆ. ಮನುಷ್ಯನು 
ಇದನ್ನು ತಿಳಿಯದೆ ಈ ಜಡವಾದ ಶರೀರವೇ ಜಯಾಪಜಯಗಳ 
ಕಾರಣವೆಂದು ಭಾವಿಸುತ್ತಾನೆ. ॥ ೯ ॥ ಇಂದ್ರನೇ! ಮರದ 
ಬೊಂಬೆ ಮತ್ತು ಯಂತ್ರದ ಜಿಂಕೆಯು ಅವನ್ನು ಕುಣಿಸುವವನ 
ಕೈಯಲ್ಲಿರುವಂತೆಯೇ ನೀನು ಸಮಸ್ತ ಪ್ರಾಣಿಗಳು ಭಗವಂತನಿಗೆ 
ಅಧೀನವೆಂದು ತಿಳಿ. ॥ ೧೦ ॥ ಶ್ರೀಭಗವಂತನ ಅನುಗ್ರಹವಿಲ್ಲದೇ 
ಪುರುಷ ಪ್ರಕೃತಿ, ಮಹತ್ತತ್ತ್ವ, ಅಹಂಕಾರ, ಪಂಚ-ಭೂತಗಳು, 
ಇಂದ್ರಿಯಗಳು ಮತ್ತು ಅಂತಃಕರಣ ಚತುಷ್ಟಯ - ಇವು 
ಯಾವುವೂ ಈ ವಿಶ್ವದ ಉತ್ಪತ್ರಿಯೇ ಮುಂತಾದವುಗಳನ್ನು 
ಮಾಡಲು ಸಮರ್ಥವಾಗುವುದಿಲ್ಲ ॥ ೧೧ ॥ ಭಗವಂತನೇ ಎಲ್ಲ 
ವನ್ನೂ ನಿಯಂತ್ರಣಮಾಡುತ್ತಾನೆ - ನಿಯಾಮಕನಾಗಿದ್ದಾನೆ ಎಂಬು 
ದನ್ನು ಅರಿಯದವನೇ ಈ ಪರತಂತ್ರಜೀವನನ್ನು ಸ್ವತಂತ್ರಕರ್ತಾ - 
ಭೋಕ್ತಾ ಎಂದು ತಿಳಿಯುತ್ತಾನೆ. ವಾಸ್ತವವಾಗಿ ಭಗವಂತನೇ 
ಪ್ರಾಣಿಗಳ ಮೂಲಕ ಪ್ರಾಣಿಗಳ ಉತ್ಪತ್ರಿಯನ್ನು, ಪ್ರಾಣಿಗಳ 
ಮೂಲಕವೇ ಪ್ರಾಣಿಗಳ ಸಂಹಾರ ಮಾಡಿಸುತ್ತಾನೆ. 1 ೧೨ ॥ ಸಮ 
ಯವು ವರುದ್ಧವಾಗಿದ್ದರೆ ಮನುಷ್ಯನು ಬಯಸದೇ ಇದ್ದರೂ 
ಮೃತ್ಯು ಅಪಕೀರ್ತಿ ಮುಂತಾದವುಗಳು ಅವನಿಗೆ ಒದಗುತ್ತವೆ. 
ಹಾಗೆಯೇ ಸಮಯವು ಅನುಕೂಲವಾಗಿದ್ದಾಗ ಅವನು ಬಯ 
ಸದೇ ಇದ್ದರೂ ಆಯಸ್ಸೂ ಸಂಪತ್ತೂ, ರ್ರಿ, ಅಧಿಕಾರ 
ಮುಂತಾದ ಭೋಗಗಳು ಅವನಲ್ಲಿ ಬಂದು ಸೇರುವುವು. ॥ ೧೩ ॥ 
ಆದುದರಿಂದ ಕೀರ್ತಿ- ಅಪಕೀರ್ತಿ, ಜಯ-ಪರಾಜಯ, ಸುಖ- 
ದುಃಖ, ಜೀವನ-ಮರಣ ಇವುಗಳಲ್ಲಿ ಯಾವುದೇ ಒಂದರ ಇಚ್ಛೆ- 
ಅನಿಚ್ಛೆ ಇರಿಸದೆ ಎಲ್ಲ ಪರಿಸ್ಥಿತಿಯಲ್ಲಿ ಸಮಭಾವದಿಂದ ಇರಬೇಕು. 
ಹರ್ಷ-ಶೋಕಗಳಿಗೆ ವಶೀಭೂತನಾಗಬಾರದು. ॥ ೧೪ ॥ 


12 ಅಧ್ಯಾಯ] 


ಷಷ್ಠ ಸೃಂಧ 


677 


ಸತ್ತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ । 
ತತ್ರ ಸಾಕ್ಟಿಣಮಾತ್ಮಾನಂ ಯೋ ವೇದ ನ ಸ ಬಧ್ಯತೇ 

॥ ೧೫ ॥ 
ಪಶ್ಯ ಮಾಂ ನಿರ್ಜಿತಂ ಶಕ್ರ ವೃಶ್ಲಾಯುಧಭುಜಂ ಮೃಧೇ | 
ಘಟಮಾನಂ ಯಥಾಶಕ್ಕಿ ತವ ಪ್ರಾಣಜಿಹೀರ್ಷಯಾ 

1 ೧೬॥ 
ಪ್ರಾಣಗ್ಗಹೋ5ಯಂ ಸಮರ ಇಷಪ್ಟಕ್ಟೋ ವಾಹನಾಸನಃ । 
ಅತ್ರ ನ ಜ್ಲಾಯತೇನಮುಷ್ಕ ಜಯೋತಮುಷ್ಯ ಪರಾಜಯಃ 


॥1 ೧೭ ॥ 
ಶ್ರೀಶುಕ ಉವಾಚ 
ಇಂದ್ರೋ ವೃತ್ರವಚಃ ಶ್ರುತ್ವಾ ಗತಾಲೀಕಮಪೂಜಯತ್‌ | 
ಗೃಹೀತವಜ್ರಃ ಪ್ರಹಸಂಸ್ತಮಾಹ ಗತವಿಸ್ಮಯಃ 
॥ ೧೮ ॥ 
ಇಂದ್ರ ಉವಾಚ 


ಅಹೋ ದಾನವ ಸಿದ್ಧೋತಸಿ ಯಸ್ಯ ತೇ ಮತಿರೀದೃಶೀ । 
ಭಕ್ತಃ ಸರ್ವಾತ್ಮನಾ 5ತ್ಕಾನಂ ಸುಹೃದಂ ಜಗದೀಶ್ವರಮ್‌ 

॥೧೯॥ 

ಭವಾನತಾರ್ಷೀನ್ಮಾಯಾಂ ವೈ ವೈಷ್ಣವೀಂ ಜನಮೋಹಿನೀಮ್‌ । 
ಯದ್ವಿಹಾಯಾಸುರಂ ಭಾವಂ ಮಹಾಪುರುಷತಾಂ ಗತಃ 

॥ ೨೦ ॥ 

ಹಿಹದಾಶ್ನರ್ಯಂ ಯದ್ರಜಃಪ್ರಕೃತೇಸ್ತವ । 
ಭಗವತಿ ಸತ್ತ್ವಾತ್ಮನಿ ದೃಢಾಮತಿಃ 

॥ ೨೧೪ 

ಯಸ್ಯ ಭಕ್ಕಿರ್ಭಗವತಿ ಹರೌ ನಿಃಶ್ರೇಯಸೇಶ್ವರೇ 1 
ವಿಕ್ರೀಡತೋತಮೃತಾಂಭೋಧ್‌ೌ ಕಿಂ ಕ್ಲುದ್ದೆ ೈಃ ಖಾತಕೋದಕ್ಕೆ: 

॥ ೨೨॥ 


ಖಲ್ವಿದಂ 
ವಾಸುದೇವೇ 


ಶ್ರೀಶುಕ ಉವಾಚ 


ಇತಿ ಬ್ರುವಾಣಾವನ್ಯೋನ್ಯಂ ಧರ್ಮಜಿಜ್ಞಾಸಯಾ ನೃಪ | 
ಯುಯುಧಾತೇ ಮಹಾವೀರ್ಯಾವಿಂದ್ರವೃತ್ರೌ ಯುಧಾಂಪತೀ 

॥ ೨೩ ॥ 
ಆವಿಧ್ಯ ಪರಿಘಂ ವೃತ್ರಃ ಕಾರ್ಷ್ಲಾಯಸಮರಿಂದವುಃ | 
ಇಂದ್ರಾಯ ಪ್ರಾಹಿಣೋದ್ಧೋರಂ ವಾಮಹಸ್ಟೇನ ಮಾರಿಷ 

॥| ೨೪ ॥ 


೫೬ 


ತು ವೃತ್ರಸ್ಯ ಪರಿಘಂ ಕರಂ ಚ ಕರಥೋಪಮಮ್‌ | 


ಚಿಚ್ಛೇದ ಗಪದ್ದೇವೋ ವಜ್ರೇಣ ಶತಪರ್ವಣಾ 
॥ ೨೫ ॥ 


ಸತ್ತ್ವ, ರಜ, ತಮ - ಈ ತ್ರಿಗುಣಗಳು ಪ್ರಕೃತಿಯದಾಗಿವೆ. 
ಆತ್ಮನದಲ್ಲ ಆದ್ದರಿಂದ ಆತ್ಮವನ್ನು ಅದರ ಸಾಕ್ಷಿಮಾತ್ರವೆಂದು ತಿಳಿ 
ಯುವ ಮನುಷ್ಯನಿಗೆ ಅವುಗಳ ಗುಣ-ದೋಷಗಳು ಅಂಟಿಕೊಳ್ಳು 
ವುದಿಲ್ಲ ॥ ೧೫ ॥ ದೇವೇಂದ್ರನೇ ! ನನ್ನನ್ನಾದರೋ ನೋಡು | ನೀನು 
ನನ್ನ ಕೈಯನ್ನು ಮತ್ತು ಶಸ್ತ್ರವನ್ನು ಕತ್ತರಿಸಿ ಒಂದು ರೀತಿಯಲ್ಲಿ 
ಸೋಲಿಸಿರುವೆ. ಹೀಗಿದ್ದರೂ ನಾನು ನಿನ್ನ ಪ್ರಾಣಗಳನ್ನು ಅಪಹರಿ 
ಗಲು ಯಥಾಶಕ್ತಿ ಪ್ರಯತ್ನವನ್ನು ಮಾಡುತ್ತಲೇ ಇದ್ದೇನೆ. ॥ ೧೬ ॥ 
ಈ ಯುದ್ಧವು ಒಂದು ಜೂಜಿನ ಆಟವಾಗಿದೆ. ಇದರಲ್ಲಿ 
ಪ್ರಾಣವನ್ನೇ ಪಣಕ್ಕೆ ಒಡ್ಡಲಾಗುತ್ತದೆ. ಬಾಣಗಳ ದಾಳಗಳು 
ಎಸೆಯಲ್ಪಡುತ್ತವೆ. ವಾಹನವೇ ಹಾಸು-ಹಲಗೆಯಾಗಿದೆ. ಇದರಲ್ಲಿ 
ಯಾರು: ಗೆಲ್ಲುವರು, ಯಾರು ಸೋಲುವರು ಎಂಬುದು ಮೊದ 
ಲಿಗೆ ಗೊತ್ತಾಗುವುದಿಲ್ಲ ॥ ೧೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ವೃತ್ರಾಸುರನ ಈ ಸತ್ಯವಾದ ಹಾಗೂ ನಿಷ್ಠಪಟವಾದ ವಚನ 
ಗಳನ್ನು ಕೇಳಿ ಇಂದ್ರನು ಅವನನ್ನು ಆದರಿಸಿದನು ಮತ್ತು ತನ್ನ ವಜ್ರ 
ವನ್ನು ಎತ್ತಿಕೊಂಡನು. ಅನಂತರ ಯಾವುದೇ ಆಚ್ಚರಿಯಿಲ್ಲದೆ 
ನಸುನಗುತ್ತಾ ಅವನು ಹೇಳತೊಡಗಿದನು. ॥ ೧೮ ॥ 

ದೇವೇಂದ್ರನು ಹೇಳಿದನು - ಭಲೇ ದಾನವರಾಜ | 
ನೀನು ನಿಜವಾಗಿ ಸಿದ್ಧನೇ ಆಗಿರುವೆ. ಅದಕ್ಕೇ ನಿನ್ನಲ್ಲಿ ಧೈರ್ಯ, 
ನಿಶ್ಚಯ, ಭಗವದ್ಭಾವ ವಿಲಕ್ಷಣವಾಗಿದೆ. ನೀನು ಸಮಸ್ತ ಪ್ರಾಣಿಗಳ 
ಸುಹೃದನಾದ ಆತ್ಮಸ್ವರೂಪನಾದ ಜಗದೀಶ್ವರನ ಭಕ್ತಿಯನ್ನು 
ಅನನ್ಯಭಾವದಿಂದ ಮಾಡಿರುವೆ. ॥ ೧೯ ॥ ಖಂಡಿತವಾಗಿಯೂ 
ನೀನು ಜನರನ್ನು ಮೋಹಿಸುವಂತಹ ಭಗವಂತನ ಮಾಯೆಯನ್ನು 
ದಾಟಿಬಿಟ್ಟಿರುವೆ. ಈಗಲಾದರೋ ನೀನು ಆಸುರೀ ಸ್ವಭಾವವನ್ನು 
ಬಿಟ್ಟು ಮಹಾಪುರುಷನಾಗಿರುವೆ. ॥ ೨೦ ॥ ನೀನು ರಜೋ ಗುಣ 
ಪ್ರಕೃತಿಯವನಾಗಿದ್ದರೂ ವಿಶುದ್ಧ ಸತ್ತ ಸ್ವರೂಪನಾದ ಭಗವಾನ್‌ 
ವಾಸುದೇವನಲ್ಲಿ ನಿನ್ನ ಬುದ್ಧಿಯು ದೃಢವಾಗಿ ತೊಡಗಿದೆ, ಇದು 
ಖಂಡಿತವಾಗಿ ದೊಡ್ಡ ಆಶ್ಚರ್ಯದ ಮಾತಾಗಿದೆ. ॥ ೨೧ ॥ ಪರಮ 
ಕಲ್ಯಾಣದ ಸ್ವಾಮಿಯಾದ ಭಗವಾನ್‌ ಶ್ರೀಹರಿಯ ಚರಣಗಳಲ್ಲಿ 
ಪ್ರೇಮಮಯ ಭಕ್ಕಿಭಾವವನ್ನು ಇರಿಸುವವನಿಗೆ ಜಗತ್ತಿನ ಭೋಗಗಳ 
ಆವಶ್ಯಕತೆ ಏನಿದೆ? ಅಮೃತ ಸಮುದ್ರದಲ್ಲಿ ವಿಹರಿಸುವವನಿಗೆ 
ಕ್ಷುದ್ರವಾದ ಹಳ್ಳ-ಕೊಳ್ಳಗಳ ನೀರಿನಿಂದ ಏನು ಪ್ರಯೋಜನ 
ವಿದೆ? ॥ ೨೨॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರ ! 
ಹೀಗೆ ಮಹಾಪರಾಕ್ರಮಿಗಳಾದ, ಯೋದಶ್ರೇಷ್ಠರಾದ ಇಂದ್ರನು 
ಮತ್ತು ವೃತ್ರಾಸುರನು ಧರ್ಮವನ್ನು ತಿಳಿಯುವ ಇಚ್ಛೆಯಿಂದ 
ಪರಸ್ಪರ ಮಾತಾಡುತ್ತಾ ಯುದ್ಧವನ್ನು ಮಾಡತೊಡಗಿದರು. 
॥ ೨೩ ॥ ರಾಜನೇ! ಶತ್ರುಸಂಹಾರಕನಾದ ವೃತ್ರಾಸುರನು ಉಕ್ಕಿ 
ನಿಂದ ಮಾಡಿದ ಭಯಂಕರವಾದ ಒಂದು ಪರಿಘಾಯುಧವನ್ನು 
ಎಡಗೈಯಲ್ಲಿ ಎತ್ತಿಕೊಂಡು ಆಕಾಶದಲ್ಲಿ ಗಿರ-ಗಿರನೆ ತಿರುಗಿಸುತ್ತಾ 
ಇಂದ್ರನ ಮೇಲೆ ಎಸೆದನು. ॥ ೨೪ ॥ ಆದರೆ ದೇವೇಂದ್ರನು ವೃತ್ರಾ 
ಸುರನ ಆ ಪರಿಘ ಹಾಗೂ ಆನೆಯ ಸೊಂಡಿಲನಂತಿರುವ ಅವನ 
ಭುಜವನ್ನು ತನ್ನ ನೂರುಗಿಣ್ಣುಗಳಿಂದ ಕೂಡಿದ ವಜ್ರಾಯುಧ 
ದಿಂದ ಎರಡನ್ನೂ ಒಟ್ಟಿಗೆ ಕತ್ತರಿಸಿಬಿಟ್ಟನು. 2೫H 


676 


ವೃತ್ರಸ್ಯ ಕರ್ಮಾತಿಮಹಾದ್ದುತಂ ತತ್‌ 
ಸುರಾಸುರಾಶ್ಚಾರಣಸಿದ್ಧಸಂಘಾಃ | 
ಅಪೂಜಯಂಸ್ತತ್ಪುರುಹೂತಸಂಕಟಂ 


ನಿರೀಕ್ಷ್ಯ ಹಾ ಹೇತಿ ವಿಚುಕ್ರುಶುರ್ಭ್ಯಶಮ್‌ ॥ ೫ ॥ 


ಇಂದ್ರೋ ನ ವಜ್ರಂ ಜಗೃಹೇ ವಿಲಜ್ಜಿತ- 
ಶು ್ವ್ವತಂ ` ಸ್ಪಹಸ್ತಾದರಿಸನ್ನಿಧೌ ಪುನಃ 1 
ತಮಾಹ ವೃತ್ರೋ ಹರ ಆತ್ತವಜ್ರೋ 
ಜಹಿ ಸ್ವಶತ್ರುಂ ನ ವಿಷಾದಕಾಲಃ 


ಯುಯುತ್ತತಾಂ ಕುತ್ರಚಿದಾತತಾಯಿನಾಂ 
ಜಯಃ ಸದೈಕತ್ರ ನ ವೈ ಪರಾತ್ಮನಾಮ್‌ | 
ವಿನೈಕಮುತ್ಪತ್ತಿಲಯಸ್ಥಿತೀಶ್ದರಂ 
pr) € 
ಸರ್ವಜ್ಞಮಾದ್ಯಂ ಪುರುಷಂ ಸನಾತನಮ್‌ ॥ ೭ ॥ 


॥ ೬ ॥ 


ಲೋಕಾಃ ಸಪಾಲಾ ಯಸ್ಯೇಮೇ ಶ್ವಸಂತಿ ವಿವಶಾ ವಶೇ | 
ದ್ವಿಜಾ ಇವ ಶಿಚಾ ಬದ್ಧಾಃ ಸ ಕಾಲ ಇಹ ಕಾರಣಮ್‌ 
11 ೮ ॥ 


ಓಜಃ ಸಹೋ ಬಲಂ ಪ್ರಾಣಮಮೃತಂ ಮೃತ್ಯುಮೇವ ಚ। 
ತಮಜ್ಞಾಯ ಜನೋ ಹೇತುಮಾತ್ಥಾನಂ ಮನ್ಯತೇ ಜಡಮ್‌ 
wen 


ಯಥಾ ದಾರುಮಯೀ ನಾರೀ ಯಥಾ ಯಂತ್ರಮಯೋ ಮೃಗಃ । 
ಏವಂ ಭೂತಾನಿ ಮಘವನ್ನೀಶತಂತ್ರಾಣಿ ವಿದ್ಧಿ ಭೋಃ 
॥೧೦॥ 
ಪುರುಷಃ ಪ್ರಕೃತಿರ್ವ್ಯಕ್ತಮಾತ್ಮಾ ಭೂತೇಂದ್ರಿಯಾಶಯಾಃ । 
ಶಕ್ನುವಂತ್ಯಸ್ಯ ಸರ್ಗಾದೌ ನ ವಿನಾ ಯದನುಗ್ರಹಾತ್‌ 
॥ ೧೧॥ 


ಅವಿದ್ವಾನೇವಮಾತ್ಮಾನಂ ಮನ್ಯತೇ ನೀಶತಮೀಶ್ವರಮ್‌ | 
ಭೂತೈಃ ಸೃಜತಿ ಭೂತಾನಿ ಗಸತೇ ತಾನಿ ತೈಃ ಸ್ವಯಮ್‌ 

॥ ೧೨ ॥ 
ಆಯುಃ ಶ್ರೀಃ ಕೀರ್ತಿರೈಶ್ವರ್ಯಮಾಶಿಷ: ಪುರುಷಸ್ಯ ಯಾಃ । 
ಭವಂತ್ಯೇವಹಿ ತತ್ಕಾಲೇ ಯಥಾನಿಚ್ಛೋರ್ವಿಪರ್ಯಯಾಃ 

11 ೧೩ 1 


ತಸ್ಮಾದಕೀರ್ತಿಯಶಸೋರ್ಜಯಾಪಜಯಯೋರಪಿ | 
ಸಮಃ ಸ್ಯಾತುಖದುಖಾಭ್ಯಾಂ ಮೃತ್ಯುಜೀವಿತಯೋಸ್ಪಥಾ 
॥1 ೧೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ವೃತ್ರಾಸುರನ ಆ ಅದ್ಭುತವಾದ ಕರ್ಮವನ್ನು ಕಂಡು ದೇವತೆ 
ಗಳೂ, ಅಸುರರೂ, ಚಾರಣರೂ, ಸಿದ್ಧಗಣರೂ ಮುಂತಾದವರೆ 
ಲ್ಲರೂ ಆತನನ್ನು ಪ್ರಶಂಸೆಮಾಡಿದರು. ಆದರೆ ಅವರೇ ಇಂದ್ರನ 
ಸಂಕಟವನ್ನು ನೋಡಿ ಪದೇ-ಪದೇ ಅಯ್ಯೋ! ಅಯ್ಯೋ | ಎಂದು 
ಕೂಗಿಕೊಳ್ಳತೊಡಗಿದರು. ॥ ೫ ॥ ಪರೀಕ್ಷಿತನೇ! ಆ ವಜ್ರಾಯು 
ಧವು ಇಂದ್ರನ ಕೈಯಿಂದ ಜಾರಿ ವೃತ್ರಾಸುರನ ಬಳಿಯಲ್ಲೇ 
ಬಿದ್ದಿತ್ತು. ಅದರಿಂದ ಮಹೇಂದ್ರನಿಗೆ ಬಹಳ ನಾಚಿಕೆಯಾಗಿ ಅವನು 
ಅದನ್ನು ಮತ್ತೆ ಎತ್ತಿಕೊಳ್ಳಲಿಲ್ಲ ಆಗ ವೃತ್ರಾಸುರನು ಹೇಳಿದನು - 
ಇಂದ್ರನೇ! ವಜ್ರವನ್ನು ಎತ್ತಿಕೊಂಡು ನಿನ್ನ ಶತ್ರುವನ್ನು 
ಸಂಹರಿಸುವವನಾಗು. ಇದು ವಿಷಾದಪಡುವ ಕಾಲವಲ್ಲ ॥ ೬ ॥ 
ಸರ್ವಜ್ಞನೂ, ಸನಾತನನೂ, ಜಗತ್ತಿನ ಉತ್ಪತ್ರಿ-ಸ್ಥಿತಿ-ಲಯಗಳಿಗೆ 
ಕಾರಣನಾಗಿರುವವನೂ ಆದ ಆದಿಪುರುಷನಾದ ಭಗವಂತನೊಬ್ಬ 
ನಿಗೇ ಎಂದೆಂದಿಗೂ ಜಯವು. ದೇಹಾಭಿಮಾನಿಗಳೂ, ಯುದ್ಧ 
ಕ್ಯಾಗಿ ಉತ್ಸುಕರಾದ ಆತತಾಯಿಗಳಿಗೆ ಯಾವಾಗಲೂ ಜಯವೇ 
ಸಿಗುತ್ತದೆ ಎಂಬುದಿಲ್ಲ ಅವರು ಕೆಲವೊಮ್ಮೆ ಗೆದ್ದರೆ, ಕೆಲವೊಮ್ಮೆ 
ಸೋಲುತ್ತಾರೆ. ॥ ೭ ॥ ಈ ಎಲ್ಲ ಲೋಕಗಳೂ ಮತ್ತು ಲೋಕ 
ಪಾಲಕರೂ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿರುವ ಪಕ್ಷಿಗಳಂತೆ 
ಯಾವುದರ ವಶಕ್ಕೆ ಒಳಪಟ್ಟು ಚೇಷ್ಟೆ ಮಾಡುತ್ತಿರುವರೋ ಆ 
ಕಾಲವೇ ಎಲ್ಲರ ಜಯ-ಪರಾಜಯಗಳಿಗೂ ಕಾರಣವು. ॥ ೮ ॥ 
ಆ ಕಾಲವೇ ಮನುಷ್ಯರ ಮನೋಬಲ, ಇಂದ್ರಿಯಬಲ, ದೇಹಬಲ, 
ಪ್ರಾಣಗಳು, ಜೀವನ ಮತ್ತು ಮೃತ್ಯುರೂಪವಾಗಿದೆ. ಮನುಷ್ಯನು 
ಇದನ್ನು ತಿಳಿಯದೆ ಈ ಜಡವಾದ ಶರೀರವೇ ಜಯಾಪಜಯಗಳ 
ಕಾರಣವೆಂದು ಭಾವಿಸುತ್ತಾನೆ. ॥ ೯ ॥ ಇಂದ್ರನೇ! ಮರದ 
ಬೊಂಬೆ ಮತ್ತು ಯಂತ್ರದ ಜಿಂಕೆಯು ಅವನ್ನು ಕುಣಿಸುವವನ 
ಕೈಯಲ್ಲಿರುವಂತೆಯೇ ನೀನು ಸಮಸ್ತ ಪ್ರಾಣಿಗಳು ಭಗವಂತನಿಗೆ 
ಅಧೀನವೆಂದು ತಿಳಿ. ॥ ೧೦ ॥ ಶ್ರೀಭಗವಂತನ ಅನುಗ್ರಹವಿಲ್ಲದೇ 
ಪುರುಷ, ಪ್ರಕೃತಿ, ಮಹತ್ತತ್ತ್ವ, ಅಹಂಕಾರ, ಪಂಚ-ಭೂತಗಳು, 
ಇಂದ್ರಿಯಗಳು ಮತ್ತು ಅಂತಃಕರಣ ಚತುಷ್ಟಯ - ಇವು 
ಯಾವುವೂ ಈ ವಿಶ್ವದ ಉತ್ಪತ್ರಿಯೇ ಮುಂತಾದವುಗಳನ್ನು 
ಮಾಡಲು ಸಮರ್ಥವಾಗುವುದಿಲ್ಲ ॥ ೧೧ ॥ ಭಗವಂತನೇ ಎಲ್ಲ 
ವನ್ನೂ ನಿಯಂತ್ರಣಮಾಡುತ್ತಾನೆ - ನಿಯಾಮಕನಾಗಿದ್ದಾನೆ ಎಂಬು 
ದನ್ನು ಅರಿಯದವನೇ ಈ ಪರತಂತ್ರಜೀವನನ್ನು ಸ್ವತಂತ್ರಕರ್ತಾ - 
ಭೋಕ್ತಾ ಎಂದು ತಿಳಿಯುತ್ತಾನೆ. ವಾಸ್ತವವಾಗಿ ಭಗವಂತನೇ 
ಪ್ರಾಣಿಗಳ ಮೂಲಕ ಪ್ರಾಣಿಗಳ ಉತ್ಪತ್ರಿಯನ್ನು, ಪ್ರಾಣಿಗಳ 
ಮೂಲಕವೇ ಪ್ರಾಣಿಗಳ ಸಂಹಾರ ಮಾಡಿಸುತ್ತಾನೆ. ॥ ೧೨ ॥ ಸಮ 
ಯವು ವಿರುದ್ಧವಾಗಿದ್ದರೆ ಮನುಷ್ಯನು ಬಯಸದೇ ಇದ್ದರೂ 
ಮೃತ್ಯು ಅಪಕೀರ್ತಿ ಮುಂತಾದವುಗಳು ಅವನಿಗೆ ಒದಗುತ್ತವೆ. 
ಹಾಗೆಯೇ ಸಮಯವು ಅನುಕೂಲವಾಗಿದ್ದಾಗ ಅವನು ಬಯ 
ಸದೇ ಇದ್ದರೂ ಆಯಸ್ಸೂ ಸಂಪತ್ತೂ, ಕೀರ್ತಿ, ಅಧಿಕಾರ 
ಮುಂತಾದ ಭೋಗಗಳು ಅವನಲ್ಲಿ ಬಂದು ಸೇರುವುವು. ॥ ೧೩ ॥ 
ಆದುದರಿಂದ ಕೀರ್ತಿ- ಅಪಕೀರ್ತಿ, ಜಯ-ಪರಾಜಯ, ಸುಖ- 
ದುಃಖ, ಜೀವನ-ಮರಣ ಇವುಗಳಲ್ಲಿ ಯಾವುದೇ ಒಂದರ ಇಚ್ಛೆ: 
ಅನಿಚ್ಛೆ ಇರಿಸದೆ ಎಲ್ಲ ಪರಿಸ್ಥಿತಿಯಲ್ಲಿ ಸಮಭಾವದಿಂದ ಇರಬೇಕು. 
ಹರ್ಷ-ಶೋಕಗಳಿಗೆ ವಶೀಭೂತನಾಗಬಾರದು. ॥ ೧೪ ॥ 


12 ಅಧ್ಯಾಯ] 


ಷಷ್ಠ ಸೃಂಧ 


677 


ಸತ್ತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ 1 
ತತ್ರ ಸಾಕ್ಟಿಣಮಾತ್ಮಾನಂ ಯೋ ವೇದ ನ ಸ ಬಧ್ಯತೇ 
1 ೧೫ ॥ 
ಪಶ್ಯ ಮಾಂ ನಿರ್ಜಿತಂ ಶಕ್ರ ವೃಕ್ಣಾಯುಧಭುಜಂ ಮೃಧೇ । 
ಘಟಮಾನಂ ಯಥಾಶಕ್ಕಿ ತವ ಪ್ರಾಣಜಿಹೀರ್ಷಯಾ 
HW ೧೬॥ 
ಪ್ರಾಣಗ್ಗಹೋತಯಂ ಸಮರ ಇಷ್ಟೋ ವಾಹನಾಸನಃ । 
ಅತ್ರ ನ ಜ್ಲಾಯತೇನಮುಷ್ಕ ಜಯೋತಮುಷ್ಯ ಪರಾಜಯಃ 


1 ೧೭॥ 
ಶ್ರೀಶುಕ ಉವಾಚ 
ಇಂದ್ರೋ ವೃತ್ರವಚಃ ಶ್ರುತ್ವಾ ಗತಾಲೀಕಮಪೂಜಯತ್‌ | 
ಗೃಹೀತವಜ್ರ:  ಪ್ರಹಸಂಸ್ತಮಾಹ ್ಹಗತವಿಸ್ಮಯ: 
॥ ೧೮ ॥ 
ಇಂದ್ರ ಉವಾಚ 


ಅಹೋ ದಾನವ ಸಿದ್ಧೋಆಸಿ ಯಸ್ಯ ತೇ ಮತಿರೀದೃಶೀ । 
ಭಕ್ತಃ ಸರ್ವಾತ್ಮನಾ5 ತತ್ಮಾನಂ ಸುಹೃದಂ ಜಗದೀಶ್ಚರಮ್‌ 

॥೧೯॥ 

ಭವಾನತಾರ್ಷೀನ್ಮಾಯಾಂ ವೈ ವೈಷ್ಣನೀಂ ಜನಮೋಹಿನೀಮ್‌ । 
ಯದ್ವಿಹಾಯಾಸುರಂ ಭಾವಂ ಮಹಾಪುರುಷತಾಂ ಗತಃ 

u ೨೦ 

ಮಹದಾಶ್ಚರ್ಯಂ ಯದ್ರಜಃಪ್ರಕೃತೇಸ್ತವ । 
ಭಗವತಿ ಸತ್ತಾತ್ಗನಿ ದೃಢಾಮತಿಃ 

| ೨೧॥ 

ಯಸ್ಯ ಭಕ್ಕಿರ್ಭಗವತಿ ಹರೌ ನಿಃಶ್ರೇಯಸೇಶ್ವರೇ 1 
ವಿಕ್ರೀಡತೋರಮೃತಾಂಭೋಧೌ ಕಿಂ ಕ್ಷುದ್ದೆಃ ಖಾತಕೋದಕ್ಕೆ: 

॥| ೨೨ ॥ 


ಖಲ್ವಿದಂ 
ವಾಸುದೇವೇ 


ಶ್ರೀಶುಕ ಉವಾಚ 


ಇತಿ ಬ್ರುವಾಣಾವನ್ಯೋನ್ಯಂ ಧರ್ಮಜಿಜ್ಞಾನಯಾ ನೃಪ । 
ಯುಯುಧಾತೇ ಮಹಾವೀರ್ಯಾವಿಂದ್ರವೃತ್ರೌ ಯುಧಾಂಪತೀ 

w ೨೩ ॥ 
ಆವಿಧ್ಯ ಪರಿಘಂ ವೃತ್ರಃ ಕಾರ್ಷ್ಲಾಯಸಮರಿಂದಮಃ | 
ಇಂದ್ರಾಯ ಪ್ರಾಹಿಣೋದ್ಧೋರಂ ವಾಮಹಸ್ತೇನ ಮಾರಿಷ 

11 ೨೪ ॥ 
ಸ ತು ವೃತ್ರಸ್ಯ ಪರಿಘಂ ಕರಂ ಚ ಕರಭೋಪಮಮ್‌ । 


ಚಿಚ್ಛೇದ ಯು ಯುಗಪದ್ದೇವೋ ವಜ್ರೇಣ ಶತಪರ್ವಣಾ 
॥ ೨೫ ॥ 


ಲ್‌ 


ಸತ್ತ + ರಜ ತಮ - ಈ ತ್ರಿಗುಣಗಳು ಪ್ರಕೃತಿಯದಾಗಿವೆ. 
ಆತ್ಮನದಲ್ಲ ಆದ್ದರಿಂದ ಆತ್ಮವನ್ನು ಅದರ ಸ ಸಾಕ್ಷಿಮಾತ್ರವೆಂದು ತಿಳಿ 
ಯುವ ಮನುಷ್ಯ ನಿಗೆ ಅವುಗಳ ಗುಣ-ದೋಷಗಳು ಅಂಟಿಕೊಳ್ಳು 
ವುದಿಲ್ಲ ॥ ೧೫ ॥ 1 ರವೇಂದ್ರನೇ ! ನನ್ನನ್ನದರೋ ನೋಡು | ನೀನು 
ನನ್ನ ಕೈಯನ್ನು ಮತ್ತು ಶಸ್ತ್ರವನ್ನು ಕತ್ತರಿಸಿ ಒಂದು ರೀತಿಯಲ್ಲಿ 
ಸೋಲಿಸಿರುವೆ. ಹೀಗಿದ್ದರೂ ನಾನು ನಿನ್ನ ಪ್ರಾಣಗಳನ್ನು ಅಪಹರಿ 
ಸಲು ಯಥಾಶಕ್ತಿ ಪ್ರಯತ್ನವನ್ನು ಮಾಡುತ್ತಲೇ ಇದ್ದೇನೆ. ॥ ೧೬ ॥ 
ಈ ಯುದ್ಧವು ಒಂದು ಜೂಜಿನ ಆಟವಾಗಿದೆ. ಇದರಲ್ಲಿ 
ಪ್ರಾಣವನ್ನೇ ಪಣಕ್ಕೆ ಒಡ್ಡಲಾಗುತ್ತದೆ. ಬಾಣಗಳ ದಾಳಗಳು 
ಎಸೆಯಲ್ಪಡುತ್ತವೆ. ವಾಹನವೇ ಹಾಸು-ಹಲಗೆಯಾಗಿದೆ. ಇದರಲ್ಲಿ 
ಯಾರು ಗೆಲ್ಲುವರು, ಯಾರು ಸೋಲುವರು ಎಂಬುದು ಮೊದ. 
ಲಿಗೆ ಗೊತ್ತಾಗುವುದಿಲ್ಲ ॥ ೧೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ವೃತ್ರಾಸುರನ ಈ ಸತ್ಯವಾದ ಹಾಗೂ ನಿಷ್ಠಪಟವಾದ ವಚನ 
ಗಳನ್ನು ಕೇಳಿ ಇಂದ್ರನು ಅವನನ್ನು ಆದರಿಸಿದನು ಮತ್ತು ತನ್ನ ವಜ್ರ 
ವನ್ನು “ತ್ತಿಕೊಂಡನು. ಅನಂತರ ಯಾವುದೇ ಅಚ್ಚರಿಯಿಲ್ಲದೆ 
ನಸುನಗುತ್ತಾ ಅವನು ಹೇಳತೊಡಗಿದನು. ॥ ೧೮ ॥ 

ದೇವೇಂದ್ರನು ಹೇಳಿದನು - ಭಲೇ ದಾನವರಾಜ | 
ನೀನು ನಿಜವಾಗಿ ಸಿದ್ಧನೇ ಆಗಿರುವೆ. ಅದಕ್ಕೇ ನಿನ್ನಲ್ಲಿ ಧೈರ್ಯ, 
ನಿಶ್ಚಯ, ಭಗವದ್ಧಾವ "ವಿಲಕ್ಷಣವಾಗಿದೆ. ನೀನು ಸಮಸ್ಯೆ ಪ್ರಾಣಿಗಳ 
ಸುಹ್ಮರನಾದ ಆತ್ಮಸ್ತರೂಪನಾದ ಜಗದೀಶ್ವರನ " ಭಯನ್ನು 
ಅನನ್ನಭಾವದಿಂದ ಮಾಡಿರುವೆ. ॥ ೧೯ ॥ ಖಂಡಿತವಾಗಿಯೂ 
ನೀನು ಜನರನ್ನು ಮೋಹಿಸುವಂತಹ ಭಗವಂತನ ಮಾಯೆಯನ್ನು 
ದಾಟಿಬಿಟ್ಟಿರುವೆ.. ಈಗಲಾದರೋ ನೀನು ಆಸುರೀ ಸ್ವಭಾವವನ್ನು 
ಬಿಟ್ಟು ಮಹಾಪುರುಷನಾಗಿರುವೆ. ॥ ೨೦ ॥ ನೀನು ರಜೋ ಗುಣ 
ಪ್ರಕೃತಿಯವನಾಗಿದ್ದರೂ ವಿಶುದ್ಧ ಸತ್ತ್ವಸ್ವರೂಪನಾದ ಭಗವಾನ್‌ 
ವಾಸುದೇವನಲ್ಲಿ ನಿನ್ನ ಬುದ್ಧಿಯು ದೃಢವಾಗಿ ತೊಡಗಿದೆ, ಇದು 
ಖಂಡಿತವಾಗಿ ದೊಡ್ಡ | ಆಶ್ಚರ್ಯದ ಮತಾಗಿದ. ॥ ೨೧ ॥ ಪರಮ 
ಕಲ್ಯಾ ಣದ ಸ್ವಾಮಿಯಾದ ಭಗವಾನ್‌ ಶ್ರೀಹರಿಯ ಚರಣಗಳಲ್ಲಿ 
ಪ್ರೇಮಮಯ ಭಕ್ತಿಭಾವವನ್ನು ಇರಿಸುವವನಿಗೆ ಜಗತ್ತಿನ ಭೋಗಗಳೆ 
ಆವಶ್ಯಕತೆ ಏನಿದೆ? ಅಮೃತ ಸಮುದ್ರದಲ್ಲಿ ವಿಹರಿಸುವವನಿಗೆ 
ಕ್ಷುದ್ರವಾದ ಹಳ್ಳ- ಕೊಳ್ಳಗಳ ನೀರಿನಿಂದ ಏನು ಪ್ರಯೋಜನ 
ವಿದೆ?॥ ೨೨॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರ! 
ಹೀಗೆ ಮಹಾಪರಾಕ್ರಮಿಗಳಾದ, ಯೋಧಶ್ರೇಷ್ಠರಾದ ಇಂದ್ರನು 
ಮತ್ತು ವೃತ್ರಾಸುರನು ಧರ್ಮವನ್ನು ತಿಳಿಯುವ ಇಚ್ಛೆಯಿಂದ 
ಪರಸರ "ಮಾತಾಡುತ್ತಾ ಯುದ್ಧವನ್ನು ಮಾಡತೊಡಗಿದರು. 
॥ ೨೩ ॥ ರಾಜನೇ! ತತ್ರುಸಂಹಾರಕನಾದ ವೃತ್ರಾಸುರನು ಉಕ್ಕಿ 
ನಿಂದ ಮಾಡಿದ ಭಯಂಕರವಾದ ಒಂದು ಪರಿಫಾಯುಧವನ್ನು 
ಎಡಗೈಯಲ್ಲಿ ಎತ್ತಿಕೊಂಡು ಆಕಾಶದಲ್ಲಿ ಗಿರ-ಗಿರನೆ ತಿರುಗಿಸುತ್ತಾ 
ಇಂ ಮೇಲೆ "ಎಸೆದನು. u ೨೪॥ ಆದರೆ ದೇವೇಂದ್ರನು ವೃತ್ರಾ 

ಸುರನ ಆ ಪರಿಘ ಹಾಗೂ ಆನೆಯ ಸೊಂಡಿಲನಂತಿರುವ ಅವನ 
ಭುಜವನ್ನು ತನ್ನ ನೂರುಗಿಣ್ಣುಗಳಿಂದ ಕೂಡಿದ ವಜ್ರಾಯುಧ 
ದಿಂದ ಎರಡನ್ನೂ ಒಟ್ಟಿಗೆ ಕತ್ತರಿಸಬಿಟ್ಟನು. ॥ ೨೫॥ 


678 


ದೋರ್ಭ್ಯಾಮುತೃತ್ತಮೂಲಾಭ್ಯಾಂ ಬಭೌ ರಕ್ತಸ್ರವೋನಸುರಃ । 
ಛಿನ್ನಪಕ್ಟೋ ಯಥಾ ಗೋತ್ರ: ಖಾದೃಷ್ಟೋ ವಜ್ರಿಣಾ ಹತಃ 


॥ ೨೬ ॥ 
ಕೃತ್ವಾಧರಾಂ ಹನುಂ ಭೂಮೌ ದೈತ್ಯೋ ದಿವೃತ್ತರಾಂ ಹನುಮ್‌ । 
ನಭೋಗಂಭೀರವಕೆ ಕಣ ಲೇಲಿಹೋಲ್ಬಣಜಿಹ್ಹಯಾ 

॥ ೨೭ ॥ 


ದಂಪ್ಯಾಭಿಃ ಕಾಲಕಲ್ಪಾಭಿರ್ಗ್ರಸನ್ನಿವ ಜಗತ್ತಯಮ್‌ । 
ಅತಿಮಾತ್ರಮಹಾಕಾಯ ಆಕ್ಷಿಪಂಸ್ರರಸಾ ಗಿರೀನ್‌ 
॥ ೨೮ ॥ 


ಗಿರಿರಾಟ್ಟಾದಚಾರೀವ ಪದ್ವ್ಯಾಂ ನಿರ್ಜರಯನ್ಮಹೀಮ್‌ । 
ಜಗ್ರಾಸ ಸ ಸಮಾಸಾದ್ಯ ವಜ್ರಿಣಂ ಸಹವಾಹನಮ್‌ 
2೯ 1 


ಮಹಾಪ್ರಾಣೋ ಮಹಾವೀರ್ಯೋ ಮಹಾಸರ್ಪ ಇವ ದ್ವಿಪಮ್‌ । 
ವೃತ್ರಗ್ರಸ್ತಂ ತಮಾಲಕ್ಕ್ಯ ಸಪ್ರಜಾಪತಯಃ ಸುರಾಃ । 
ಹಾ ಕಷ್ಟಮಿತಿ ನಿರ್ವಿಣ್ಣಾಶ್ಚ್ಠುಕ್ರುಶು: ಸಮಹರ್ಷಯಃ 
ಣಚ 
॥೩೦॥ 


ನಿಗೀರ್ಣೋತಪ್ಠಸುರೇಂದ್ರೇಣ ನ ಮಮಾರೋದರಂ ಗತಃ । 
ಮಹಾಪುರುಷಸನ್ನದ್ದೋ ಯೋಗಮಾಯಾಬಲೇನ ಚ 
॥೩೧॥ 
ಭಿತ್ತ್ವಾ ವಜ್ರೇಣ ತತ್ಯುಕ್ಟಿಂ ನಿಷ್ಕಮ್ಯ ಬಲಭಿದ್ದಿಭುಃ । 
ಉಚ್ಚಕರ್ತ ಶಿರಃ ಶತ್ರೋರ್ಗಿರಿಶೃಂಗಮಿವೌಜಸಾ 
೩೨ 
ವಜ್ರಸ್ತು ತತ್ಕಂಧರಮಾಶುವೇಗಃ 
ಕೃಂತನ್ನಮಂತಾತ್ಪರಿವರ್ತಮಾನಃ | 
ನ್ಯೃಪಾತಯತ್ತಾವದಹರ್ಗಣೇನ 
ಯೋ ಜ್ಯೋತಿಷಾಮಯನೇ ವಾರ್ತ್ರಹತ್ಯೇ ॥ ೩೩ ॥ 


ತದಾ ಚ ಖೇ ದುಂದಭಯೋ ವಿನೇದು- 
ರ್ಗಂಧರ್ವಸಿದ್ಧಾಃ ಸಮಹರ್ಷಿಸಂಘಾಃ ಟ 
ವಾರ್ತ್ರಫ್ಲಲಿಂಗೈೆಸಮಭಿಷ್ಟುವಾನಾ 
ಮಂತ್ಸೈರ್ಮುದಾ ಕುಸುಮೈರಭ್ಯವರ್ಷನ್‌ ॥ ೩೪ ॥ 


ವೃತ್ರಸ್ಯ ದೇಹಾನ್ನಿಷ್ಯಾಂತಮಾತ್ಮಜ್ಯೋತಿರರಿಂದವು । 
ಪಶ್ಯತಾಂ ಸರ್ವಲೋಕಾನಾಮಲೋಕಂ ಸಮಪದ್ಯತ 
1 ೩೫॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಹೀಗೆ ಎರಡೂ ತೋಳುಗಳೂ ಬುಡಸಹಿತ ಕತ್ತರಿಸಲಡಲು 
ವೃತ್ರಾಸುರನ ಎಡ-ಬಲ ಹೆಗಲುಗಳಿಂದ ರಕ್ತದ ಧಾರೆ ಹರಿಯ 
ತೊಡಗಿತು. ಆಗ ಅವನು - ಇಂದ್ರನ ವಜ್ರಾಯುಧದ ಏಟಿನಿಂದ 
ರೆಕ್ಕೆಗಳು ಕತ್ತರಿಸಿ ಹೋಗಿ ಆಕಾಶದಿಂದ ನೆಲಕ್ಕುರುಳಿದ ಮಹಾ 
ಪರ್ವತವೋ ಎಂಬಂತೆ ಕಾಣುತ್ತಿದ್ದವು. ॥ ೨೬ ॥ ಆಗ ಕಾಲು 
ಗಳಿಂದ ನಡೆದಾಡುವ ಪರ್ವತರಾಜನಂತೆ ಅತಿ ದೀರ್ಪಕಾಯ 
ನಾಗಿದ್ದ ಆ ವೃತ್ರಾಸುರನು ತನ್ನ ಕೆಳದವಡೆಯನ್ನು ಭೂಮಿ 
ಯಲ್ಲಿಯೂ, ಮೇಲಿನ ದವಡೆಯನ್ನು ಸ್ವರ್ಗಕ್ಕೂ ಚಾಚಿ, ಆಕಾಶ 
ದಂತೆ ಆಳವಾಗಿದ್ದ ಬಾಯಿಯು ಸರ್ಪದಂತೆ ಭೀಕರವಾಗಿದ್ದ 
ನಾಲಿಗೆ ಮತ್ತು ಮೃತ್ಯುವಿಗೆ ಸಮನಾದ ಕೋರೆದಾಡೆಗಳು ಇವು 
ಗಳಿಂದ ಮೂರು ಲೋಕಗಳನ್ನೇ ನುಂಗಿ ಹಾಕುವನೋ ಎಂಬಂತೆ 
ತನ್ನ ಕಾಲುಗಳಿಂದ ಭೂಮಿಯನ್ನು ಅಪ್ಪಳಿಸುತ್ತಾ, ಮಹಾವೇಗ 
ದಿಂದ ಪರ್ವತಗಳನ್ನು ತಲೆ ಕೆಳಗಾಗಿಸುತ್ತಾ ಇಂದ್ರನ ಬಳಿಗೆ ನುಗ್ಗಿ 
ಬಂದು ಅತಿಪರಾಕ್ರಮಿಯೂ, ಬಲಶಾಲಿಯೂ ಆದ ರಾಕೃಸ 
ಕಾಯದ ಹೆಬ್ಬಾವೊಂದು ಆನೆಯನ್ನು ನುಂಗಿಹಾಕುತ್ತಿದೆಯೇ 
ಎಂಬಂತೆ ಇಂದ್ರನನ್ನು ಅವನ ವಾಹನ ಐರಾವಶದೊಂದಿಗೆ ನುಂಗಿ 
ಬಿಟ್ಟನು. ಹೀಗೆ ವೃತ್ರಾಸುರನು ಇಂದ್ರನನ್ನು ನುಂಗಿದ್ದನ್ನು ಕಂಡು 
ಪ್ರಜಾಪತಿಗಳೂ, ಮಹರ್ಷಿಗಳೂ, ದೇವತೆಗಳೂ ಕಡುದುಖ 
ದಿಂದ ಅಯ್ಯೋ! ಅಯ್ಯೋ।| ಎಂತಹ ಅನರ್ಥವಾಯಿತು ? 
ಎಂದು ದುಃಖಿಸತೊಡಗಿದ್ದರು. ॥ ೨೭-೩೦ ॥ ಆದರೆ ದೇವ 
ರಾಜನಿಗೆ ಯಾವ ಅಪಾಯವೂ ಆಗಲಿಲ್ಲ ನಾರಾಯಣಕವಚ 
ವೆಂಬ ಮಹಾಪುರುಷ ವಿದ್ಯೆಯು ಆತನನ್ನು ಸಂರಕ್ಷಿಸಿತು. ಯೋಗ 
ಬಲವೂ ಆತನನ್ನು ಕಾಪಾಡಿತು. ಆದುದರಿಂದ ವೃತ್ರಾಸುರನು 
ಇಂದ್ರನನ್ನು ನುಂಗಿದ್ದರೂ, ಅವನು ಹೊಟ್ಟೆಯೊಳಗೆ ಸೇರಿದ್ದರೂ 
ಸಾಯಲಿಲ್ಲ ॥ ೩೧ ॥ ಅವನು ತನ್ನ ವಜ್ರದಿಂದ ಆತನ ಹೊಟ್ಟೆ 
ಯನ್ನು ಸೀಳಿಹಾಕಿ ಹೊರಕ್ಕೆ ಬಂದು ಕಡುರಭಸದಿಂದ ಪರ್ವತ 
ಶಿಖರದಂತೆ ಉನ್ನತವಾಗಿದ್ದ ಆತನ ತಲೆಯನ್ನು ಕಡಿದುಹಾಕಿದನು. 
॥ ೩೨ ॥ ಗ್ರಹಗಳಿಗೆ ಉತ್ತರಾಯಣ-ದಕ್ಕಿಣಾಯನ ಗತಿಗಳಿಗೆ ತಗಲು 
ವಷ್ಟು ಕಾಲದಲ್ಲಿ ಅಂದರೆ ಒಂದು ವರ್ಷದ ಅವಧಿಯಲ್ಲಿ 
ವೃತ್ರಸಂಹಾರಯೋಗವು ಒದಗಿದಾಗ ತೀವ್ರವೇಗದಿಂದ ಸುತ್ತುತ್ತಿದ್ದ 
ವಜ್ರಾಯುಧವು ಆತನ ಕುತ್ತಿಗೆಯನ್ನು ಎಲ್ಲ ಕಡೆಗಳಿಂದಲೂ 
ಕತ್ತರಿಸಿ ಭೂಮಿಯಲ್ಲಿ ಬೀಳಿಸಿತು. ॥ ೩೩ ॥ ಆಗ ಆಕಾಶದಲ್ಲಿ 
ದೇವದುಂದುಭಿಗಳು ಮೊಳಗಿದವು. ಮಹರ್ಷಿಗಳೊಡನೆ ಗಂಧ 
ರ್ವರು, ಸಿದ್ದರು ಮುಂತಾದವರು ಪರಮಾನಂದಭರಿತರಾಗಿ ವೃತ್ರ 
ಸಂಹಾರವನ್ನು ಕೊಂಡಾಡುವ ದಿವ್ಯ ಮಂತ್ರಗಳಿಂದ ದೇವರಾಜ 
ನನ್ನುಸ್ತುತಿಸುತ್ತಾ ಹೂಮಳೆಯನ್ನು ಕರೆಯತೊಡಗಿದರು. ॥ ೩೪ ॥ 
ಶತ್ರುದಮನ ಪರೀಕ್ಷಿತನೇ ! ಆಗ ವೃತ್ರಾಸುರನ ದೇಹದಿಂದ ಆತ್ಮ 


-ಜ್ಯೋತಿಯು ಹೊರಬಂದು ಇಂದ್ರಾದಿ ದೇವತೆಗಳು ನೋಡು- 


ನೋಡುತ್ತಿರುವಂತೆಯೇ ಸರ್ವಲೋಕಾತೀತ ಭಗವಂತನ ಸ್ವರೂಪ 
ದಲ್ಲಿ ಲೀನವಾಗಿ ಹೋಯಿತು. ॥ ೩೫ ॥ 


ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 


ಇತಿ ಶ್ರೀಮದ್ಜಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ ವೃತ್ರವಧೋನಾಮ ದ್ವಾದಶೋ5ಧ್ಯಾಯಃ ॥ ೧೨ ॥ 
ಕಹಾ ತ್ರ ಫೀಹಾಾ 


13 ಅಧ್ಯಾಯ] 


ಪಪ್ಪ ಸ್ಪಂಧ 


679 


ಹದಿಮೂರನೆಯ ಅಧ್ಯಾಯ 
ಇಂದ್ರನನ್ನು ಬ್ರಹ್ಮಹತ್ಕೆಯು ಆವರಿಸಿದುದು 


ಶ್ರೀಶುಕ ಉವಾಚ 


ವೃತ್ರೇ ಹತೇ ತ್ರಯೋ ಲೋಕಾ ವಿನಾ ಶಕ್ರೇಣ ಭೂರಿದ । 
ಸಪಾಲಾ ಹ್ಯಭವನ್ನದ್ಯೋ ವಿಜ್ಜರಾ ನಿರ್ವೃತೇಂದ್ರಿಯಾಃ 
wou 


ದೇವರ್ಷಿಪಿತ್ಯಭೂತಾನಿ ದೈತ್ಯಾ ದೇವಾನುಗಾಃ ಸ್ವಯಮ್‌ I 
ಪ್ರತಿಜಗ್ಗುಃ ಸ್ವಧಿಷ್ಣ್ಯಾನಿ ಬ್ರಹ್ನೇಶೇಂದ್ರಾದಯಸ್ತತಃ 
॥೨॥ 


ರಾಜೋವಾಚ 


ಇಂದ್ರಸ್ಕಾನಿರ್ವೃತೇರ್ಹೇತುಂ ಶ್ರೋತುಮಿಚ್ಛಾಮಿ 
ಭೋ ಮುನೇ ॥ 

ಯೇನಾಸನುಖನೋ ದೇವಾ ಹರೇರ್ದುಚುಂ 
ಕುತೋತಭವತ್‌ 0 ೩ ॥ 


ಶ್ರೀಶುಕ ಉವಾಚ 
ವೃತ್ರವಿಕ್ರಮಸಂವಿಗ್ನಾಃ ಸರ್ವೇ ದೇವಾಃ ಸಹರ್ಷಿಭಿ: 1 


ತದ್ದಧಾಯಾರ್ಥಯನ್ನಿಂದ್ರಂ ನೈಚ್ಛದ್ದೀತೋ ಬೃಹದ್ದಧಾತ್‌ 


॥ ೪ ॥ 


ಇಂದ್ರ ಉವಾಚ 
ಸ್ವ್ರೀಭೂಜಲದ್ರುಮೈರೇನೋ ವಿಶ್ವಣೂಪವಧೋದ್ದವಮ್‌ । 
ವಿಭಕ್ತಮನುಗೃಹ್ಸದ್ಧಿರ್ವೃತ್ರಹತ್ಯಾಂ ಕ್ವ ಮಾರ್ಜ್ವ್ಯಹಮ್‌ 
॥ ೫ ॥ 


ಶ್ರೀಶುಕ ಉವಾಚ 
ಯಷಯಸ್ತದುಪಾಕರ್ಣ್ಯ ಮಹೇಂದ್ರಮಿದಮಬ್ರುವನ್‌ । 


ಯಾಜಯಿಷ್ಯಾಮ ಭದ್ರಂ ತೇ ಹಯಮೇದೇನ ಮಾ ಸ್ಥ ಭಃ 
॥ ೬ ॥ 


ಹಯಮೇಧೇನ ಪುರುಷಂ ಪರಮಾತ್ಮಾನಮೀಶ್ವರಮ್‌ | 


ಇಷ್ಟಾ ಕ್ವ ನಾರಾಯಣಂ ದೇವಂ ಮೋಕ್ಸ್ಯಸೇತಪಿ ಜಗದ್ದಧಾತ್‌ 
ud 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹಾದಾನಿ 
ಯಾದ ಪರೀಕ್ಷಿತನೇ | ವೃತ್ರಾಸುರನ ಮೃತ್ಯುವಿನಿಂದ ಇಂದ್ರನನ್ನು 
ಬಿಟ್ಟು ಮೂರುಲೋಕಗಳೂ, ಲೋಕಪಾಲರೂ ಒಡನೆಯೇ 
ಪರಮಸಂತೋಷಭರಿತರಾದರು. ಅವರ ಭಯ, ಚಿಂತೆ ಎಲ್ಲವೂ 
ಹೊರಟುಹೋಯಿತು. ॥ ೧॥ ಆ ಯುದ್ಧವು ಮುಗಿಯಲು 
ದೇವತೆಗಳೂ, ಖಯಪಷಿಗಳೂ, ಪಿತೃಗಳೂ, ಭೂತರೂ, ದೈತ್ಯರೂ, 
ದೇವತೆಗಳ ಅನುಚರರಾದ ಗಂಧರ್ವರೂ ಮುಂತಾದವರೆಲ್ಲರೂ 
ತಮ್ಮ-ತಮ್ಮ ಲೋಕಗಳಿಗೆ ಹೊರಟುಹೋದರು. ಅನಂತರ ಬ್ರಹ್ಮ 
ದೇವರು, ರುದ್ರದೇವರು, ಇಂದ್ರನು ಎಲ್ಲರೂ ಹೊರಟು 
ಹೋದರು. ॥ ೨॥ 

ಪರೀಕ್ಷಿತನು ಕೇಳಿದನು - ಮುನಿವರ್ಯರೇ | ಇಂದ್ರ 
ನೊಬ್ಬನಿಗೆ ಮಾತ್ರ ಆಗ ಅಪ್ರಸನ್ನತೆಯುಂಟಾಗಲು ಕಾರಣ 
ವೇನು? ವೃತ್ರಾಸುರನ ವಧೆಯಿಂದ ಎಲ್ಲ ದೇವತೆಗಳು ಸುಖಪಟ್ಟಿ 
ರುವಾಗ ಇಂದ್ರನೊಬ್ಬನಿಗೆ ಏಕೆ ದುಖುವುಂಟಾಯಿತು ? ಇದನ್ನು 
ಕೇಳಲು ನಾನು ಬಯಸುವೆನು. ದಯವಿಟ್ಟು ತಿಳಿಸಬೇಕು. ॥ ೩ ॥ 

ಶ್ರೀಶುಕಮಹಾಮುನಿಗಳು ಹೇಳಿದರು - ಎಲ್ಫೆ ರಾಜೇಂದ್ರನೇ! 
ವೃತ್ರಾಸುರನ ಪರಾಕ್ರಮದಿಂದ ಎಲ್ಲ ದೇವತೆಗಳೂ ಮತ್ತು ಯಷಿ- 
ಮಹರ್ಷಿಗಳೂ ಅತ್ಯಂತ ಭಯಗೊಂಡಾಗ, ಅವರೆಲ್ಲರೂ ಅಸು 
ರನ ವಧೆಗಾಗಿ ಇಂದ್ರನಲ್ಲಿ ಪ್ರಾರ್ಥಿಸಿದ್ದರು. ಆದರೂ ಅವನು 
ಬ್ರಹ್ಮಹತ್ಯೆಯ ಭಯದಿಂದ ಅವನನ್ನು ಕೊಲ್ಲಲು ಬಯಸುತ್ತಿ 
ರಲಿಲ್ಲ ॥ ೪ ॥ 

ದೇವೇಂದ್ರನು ಅವರಲ್ಲಿ ಹೇಳಿದನು - ಎಲ್ಫೆ ದೇವತೆಗಳಿರಾ | 
ಯಷಿಗಳಿರಾ | ಹಿಂದೆ ವಿಶ್ವರೂಪನ ವಧೆಯಿಂದ ನನಗೆ ಹತ್ತಿ 
ಕೊಂಡಿದ್ದ ಬ್ರಹ್ಮಹತ್ಯೆಯನ್ನೇನೋ ಸ್ಟ್ರೀಯರು, ಪೃಥಿವಿ, ಜಲ, ವ್ಯಕ್ತ 
ಗಳು ತಮ್ಮಲ್ಲಿ ಹಂಚಿಕೊಂಡು ಸ್ವೀಕರಿಸಿದ್ದರು. ಈಗ ನಾನು ವೃತ್ರ 
ನನ್ನು ವಧಿಸಿ ಅವನ ಬ್ರಹ್ಮಹತ್ಯೆಯಿಂದ ನನ್ನ ಬಿಡುಗಡೆ 
ಹೇಗಾದೀತು? ॥ ೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮಹೇಂದ್ರನ 
ಮಾತನ್ನು ಕೇಳಿದ ಹಷಿಗಳು ಅವನಲ್ಲಿ ಹೇಳಿದರು - ಎಲ್ಫೆ 
ದೇವೇಂದ್ರನೇ ! ನಿನಗೆ ಮಂಗಳವುಂಟಾಗಲೀ. ನೀನು ಕಿಂಚಿ 
ತ್ತಾದರೂ ಭಯಪಡಬೇಡ. ಏಕೆಂದರೆ, ನಾವು ನಿನ್ನಿಂದ ಅಶ್ವ 
ಮೇಧ ಯಜ್ಞವನ್ನು ಮಾಡಿಸಿ ಎಲ್ಲ ಪಾಪಗಳಿಂದ ಬಿಡುಗಡೆ 
ಗೊಳಿಸುವೆವು. ॥ ೬॥ ಅಶ್ವಮೇಧಯಜ್ಞದ ಮೂಲಕ ಸರ್ವಾಂತ 
ರ್ಯಾಮಿ, ಸರ್ವಶಕ್ತಿಸಂಪನ್ನ ಪರಮಾತ್ಮನಾದ ಶ್ರೀಮನ್ನಾರಾಯಣನ 
ಆರಾಧನೆಯನ್ನು ಮಾಡಿ ನೀನು ಸಮಸ್ತ ಜಗತ್ತನ್ನು ವಧಿಸು 
ವುದರಿಂದ ಉಂಟಾದ ಪಾಪದಿಂದಲೂ ಮುಕ್ತನಾಗುವೆ. ಹಾಗಿರು 
ವಾಗ ವೃತ್ರಾಸುರನ ವಧೆಯ ಮಾತಾದರೂ ಏನಿದೆ? ॥ ೭॥ 
ದೇವರಾಜಾ | ಭಗವಂತನ ನಾಮ-ಸಂಕೀರ್ತನ ಮಾತ್ರದಿಂದಲೇ 
ಬ್ರಾಹ್ನಣ, ತಂದೆ, ಗೋವು, ತಾಯಿ, ಆಚಾರ್ಯ ಮುಂತಾದವರ 


680 


ಬ್ರಹ್ಮಹಾ ಪಿತೃಹಾ ಗೋಫಘ್ನೋ 


ಮಾತೃಹಾ5 5 ಚಾರ್ಯಹಾಘವಾನ್‌ I 
ಶ್ವಾದಃ ಪುಲ್ಕಸಕೋ ವಾಪಿ 

ಶುದೆ ಕ್ಟ್ಯೇರನ್ಯಸ್ಯ ಕೀರ್ತನಾತ್‌ ॥ ೮ ॥ 
ತಮಶ್ಚಮೇಧೇನ ಮಹಾಮಖೇನ 

ಶ್ರದ್ಧಾನಿತೋಶಸ್ಥಾಭಿರನುಷ್ಠಿ ತೇನ । 
ಹತ್ವಾಪಿ ಸಬ್ರಹ್ಮ ಚರಾಚರಂ ತಂ 

ನ ಲಿಪ್ಯಸೇ ಕಿಂ ಖಲನಿಗ್ರಹೇಣ ॥ ೯ ॥ 


ಶ್ರೀಶುಕ ಉವಾಚ 


ಏವಂ ಸಂಚೋದಿತೋ ವಿಪ್ಛೈರ್ಮರುತ್ವಾನಹನದ್ರಿಪುಮ್‌ । 
ಬ್ರಹ್ಮಹತ್ಯಾ ಹತೇ ತಸ್ಮಿನ್ನಾಸಸಾದ ವೃಷಾಕಪಿಮ್‌ 
॥೧೦॥ 
ತಯೇಂದ್ರಃ ಸ್ಥಾಸಹತ್ತಾಪಂ 
ನಿರ್ವತಿರ್ನಾಮುಮಾವಿಶತ್‌ | 
ಹ್ರೀಮಂತಂ ವಾಚ್ಯತಾಂ ಪ್ರಾಪ್ತಂ 
ಸುಖಯಂತೃಪಿ ನೋ 


ಗುಣಾಃ ॥೧೧॥ 


ತಾಂ ದದರ್ಶಾನುಧಾವಂತೀಂ 
ಚಾಂಡಾಲೀಮಿವ ರೂಪಿಣೀಮ್‌ । 
ಜರಯಾ ವೇಪಮಾನಾಂಗೀಂ 

ಯಕ ಕ್ಲಗ್ರಸ್ತಾಮಸ್ಕಕ್ಷಟಾಮ್‌ 1೧೨ 
ವಿಕೀರ್ಯ ಪಲಿತಾನ್ಕೇಶಾಂಸ್ತಿಷ್ಠ 

ತಿಷ್ನೇತಿ ಭಾಷಿಣೀಮ್‌ ॥ಟ 
ಮೀನಗಂಧ್ಯಸುಗಂಧೇನ ಕುರ್ವತೀಂ 

ಮಾರ್ಗದೂಷಣಮ್‌ ॥ ೧೩॥ 
ನಭೋ ಗತೋ ದಿಶಃ ಸರ್ವಾಃ 

ಸಹಸ್ರಾಕ್ಟೋ ವಿಶಾಂಪತೇ 1 
ಪ್ರಾಗುದೀಚೀಂ ದಿಶಂ ತೂರ್ಣಂ ಪ್ರವಿಷ್ಟೋ 

ನೃಪ ಮಾನಸಮ್‌ ॥ ೧೪ ॥ 
ಸ ಆವಸತ್ತುಪೃರನಾಲತಂತೂ- 

ನಲಬ್ದಭೋಗೋ ಯದಿಹಾಗ್ನಿದೂತಃ 1 
ವರ್ಷಾಣಿ ಸಾಹಸ್ರಮಲಕ್ಷಿತೋತಂತಃ 

ಸ ಚಿಂತಯನ್‌ ಬ್ರಹ್ಮವಧಾದ್ವಿಮೋಕ್ಬಮ್‌ ॥ ೧೫ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 13 


ಹತ್ಯೆಯನ್ನು ಮಾಡುವ ಮಹಾಪಾಪಿಯೂ, ಚಾಂಡಾಲನೂ, 
ಕಟುಕನೂ ಇಂತಹವರೂ ಕೂಡ ಶುದ್ಧರಾಗಿ ಬಿಡುತ್ತಾರೆ. ॥ ೮ ॥ 
ನಾವುಗಳು ನಿನಗಾಗಿ "ಅಶ್ವಮೇಧ' ಎಂಬ ಮಹಾಯಜ್ಞದ 
ಅನುಷ್ಠಾನ ಮಾಡುವೆವು. ಇದರ ಮೂಲಕ ಶ್ರದ್ಧೆಯಿಂದ ಭಗ 
ವಂತನನ್ನು ಆರಾಧಿಸಿ ನೀನು ಬ್ರಹ್ಮನವರೆಗಿನ ಇಡೀ ಚರಾಚರ ಜಗ 
ತ್ತನ್ನು ಹತ್ಯೆಮಾಡಿದರೆ ಬರುವ ಪಾತಕವೂ ನಿನಗೆ ಅಂಟಲಾರದು. 
ಹಾಗಿರುವಾಗ ಈ ದುಷ್ಟನಿಗೆ ದಂಡವನ್ನು ವಿಧಿಸಿದ ಪಾಪದಿಂದ 
ಬಿಡುಗಡೆಹೊಂದುವ ಮಾತಾದರೂ ಏನಿದೆ? ॥ ೯ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಚಿದ್ರಾ 
ಜನೇ! ಹೀಗೆ ಬ್ರಾಹ್ಮಣರಿಂದ ಪ್ರೇರಿತನಾಗಿ ದೇವೇಂದ್ರನು 
ವೃತ್ರಾಸುರನನ್ನು ವಧಿಸಿದ್ದನು. ಈಗ ಅವನನ್ನು ಸಂಹರಿಸಿದ್ದರಿಂದ 
ಬ್ರಹ್ಮಹತ್ಯೆಯು ಇಂದ್ರನ ಬಳಿಗೆ ಬಂದಿತು. ॥ ೧೦ ॥ ಅದರ 
ಕಾರಣದಿಂದ ಇಂದ್ರನಿಗೆ ತುಂಬಾ ಕ್ಲೇಶವಾಯಿತು. ಮಹಾ 
ಸಂತಾಪವನ್ನು ಸಹಿಸಬೇಕಾಯಿತು. ಅವನಿಗೆ ಒಂದು ಕ್ಷಣವೂ 
ನೆಮ್ಮದಿ ಇಲ್ಲವಾಯಿತು. ನಾಚಿಕೆ-ಸಂಕೋಚವುಳ್ಳ ಸತ್ತುರುಪನಿಗೆ 
ಕಳಂಕವು ತಗುಲಿದರೆ ಆಗ ಅವನ ಧೈರ್ಯವೇ ಮುಂತಾದ ಗುಣ 
ಗಳೂ ಆತನಿಗೆ ಸುಖವನ್ನುಂಟುಮಾಡಲಾರವು. ॥ ೧೧ ॥ ಆ ಬ್ರಹ್ಮ 
ಹತ್ಯೆಯು ಸಾಕ್ಟಾತ್‌ ಚಾಂಡಾಲಿನಿಯಂತೆ ತನ್ನ ಹಿಂದೆಯೇ ಬೆನ್ನಟ್ಟಿ 
ಬರುತ್ತಿರುವುದು ಇಂದ್ರನಿಗೆ ಕಾಣಿಸಿತು. ಅವಳು ಮುದುಕಿಯಾದ್ದ 
ರಿಂದ ಅಂಗಾಂಗಗಳು ನಡುಗುತ್ತಾ ಇವೆ. ಜೊತೆಗೆ ಕ್ಷಯ 
ರೋಗವೂ ಅದನ್ನು ಪೀಡಿಸುತ್ತಿದೆ. ಅದರ ಬಟ್ಟೆಗಳೆಲ್ಲ ರಕ್ತದಿಂದ 
ತೊಯ್ದುಹೋಗಿವೆ. ॥ ೧೨ ॥ ಅದು ತನ್ನ ಬಿಳಿಯ ಕೂದಲುಗಳನ್ನು 
ಕೆದರಿಕೊಂಡು ನಿಲ್ಲು! ನಿಲ್ಲು! ಎಂದು ಕಿರುಚುತ್ತಾ ಬರುತ್ತಿದೆ. 
ಅದರ ಉಸಿರಿನಿಂದ ಮೀನಿನಂತಹ ದುರ್ಗಂಧವು ಹೊರ 
ಹೊಮ್ಮುತ್ತಿದೆ. ಅದರಿಂದ ದಾರಿಯೆಲ್ಲವೂ ದೂಷಿತವಾಗುತ್ತಿದೆ. 
॥ ೧೩ ॥ ರಾಜನೇ! ದೇವೇಂದ್ರನು ಅದರ ಭಯದಿಂದ ದಿಕ್ಕು- 
ವಿದಿಕ್ಕುಗಳಿಗೂ, ಆಕಾಶಕ್ಕೂ ಓಡುತ್ತಾ ಅಲೆದಾಡಿದನು. ಕೊನೆಗೆ 
ಎಲ್ಲಿಯೂ ಆಸರೆ ಸಿಕ್ಕದೆ ಅವನು ಈಶಾನ್ಯದಿಕ್ಕಿನಲ್ಲಿರುವ ಮಾನಸ 
ಸರೋವರದೊಳಗೆ ಬೇಗನೇ ಪ್ರವೇಶಿಸಿಬಿಟ್ಟನು. ॥ ೧೪ ॥ ಮಹೇಂದ್ರನು 
ಮಾನಸಸರೋವರದ ಕಮಲದ ದಂಟಿನ ನೂಲು ಗಳೊಳಗೆ 
ಒಂದು ಸಾವಿರವರ್ಷ ಕಾಲ ಅವಿತಿದ್ದು - "ಬ್ರಹ್ಮಹತ್ಯೆ ಯಿಂದ 
ತನಗೆ ಹೇಗೆ ಬಿಡುಗಡೆ ಯಾದೀತು?' ಎಂಬುದನ್ನು 
ಯೋಚಿಸುತ್ತಿದ್ದನು. ಅಷ್ಟುಕಾಲದವರೆಗೂ ಅವನಿಗೆ ತಿನ್ನುವುದಕ್ಕೂ 
ಏನೂ ದೊರೆಯಲಿಲ್ಲ ಏಕೆಂದರೆ, ಅವನು ಅಗ್ನಿದೇವನ ಮುಖ 
ದಿಂದಲೇ ಊಟಮಾಡುವುದು. ಆದರೆ ಅಗ್ನಿದೇವನಿಗೆ ನೀರಿ 


 ನೊಳಗಿನ ತಾವರೆಯ ದಂಟಿನ ದಾರದೊಳಗೆ ಹೋಗಲು ಸಾಧ್ಯ 


ವಾಗುತ್ತಿರಲಿಲ್ಲ ॥ ೧೫ ॥ ಹೀಗೆ ದೇವೇಂದ್ರನು ಕಮಲದ ದಂಟಿನ 
ದಾರದೊಳಗೆ ಅಡಗಿರುವಷ್ಟು ಕಾಲವು ರಾಜಾ ನಹುಷನು ತನ್ನ 
ವಿದ್ಯೆ, ತಪಸ್ಸು ಮತ್ತು ಯೋಗಬಲಗಳಿಂದ ಸ್ವರ್ಗವನ್ನು ಆಳುತ್ತಿ 
ದ್ದನು. ಆದರೆ ಆತನು ಸಂಪತ್ತು-ಅಧಿಕಾರಗಳ ಮದದಿಂದ 
ಕುರುಡನಾಗಿ ಇಂದ್ರಪತ್ನೀ ಶಚೀದೇವಿಯೊಂದಿಗೆ ಅಪಚಾರವನ್ನು 
ಮಾಡಲು ಬಯಸಿದನು. ಆಗ ಆಕೆಯು ಆತನು ಮಹರ್ಷಿಗಳಲ್ಲಿ 


13 ಅಧ್ಯಾಯ] 


ಪಪ್ಪ ಸ್ಪಂಧ 


681 


ತಾವತ್ತಿ] ಹಾಕಂ ನಹುಷಃ ಶಶಾಸ 
ವಿದ್ಯಾತಪೋಯೋಗಬಲಾನುಭಾವಃ I 

ಸ ಸಂಪದೈಶ್ಚರ್ಯಮದಾಂಧಬುದ್ಧಿ- 
ರ್ನೀತಸ್ತಿರಶ್ನಾಂ ಗತಿಮಿಂದ್ರಪತ್ನ್ಯಾ ॥ ೧೬ ॥ 


ತತೋ ಗತೋ ಬ್ರಹ್ಮಗಿರೋಪಹೂತ 
ಖತಂಭರಧ್ಯಾನನಿವಾರಿತಾಘಃ 1 
ಪಾಪಸ್ತು ದಿಗ್ಬೇವತಯಾ ಹತೌಜಾ- 
ಸ್ತಂ ನಾಭ್ಯಭೂದವಿತಂ ವಿಷ್ಣುಪತ್ನ್ಯಾ ॥ ೧೭॥ 
ತಂಚ ಬ್ರಹ್ಮರ್ಹಯೋನಭ್ಯೇತ್ಯ ಹಯಮೇಧೇನ ಭಾರತ। 
ಯಥಾವದ್ಗೀಕ್ಷಯಾಂಚಕ್ರುಃ ಪುರುಷಾರಾಧನೇನ ಹ 
1 ೧೮ ॥ 


ಅಥೇಜ್ಯಮಾನೇ ಪುರುಷೇ ಸರ್ವದೇವಮಯಾತ್ಮನಿ । 
ಅಶ್ಚ್ಲಮೇಧೇ ಮಹೇಂದ್ರೇಣ ವಿತತೇ ಬ್ರಹ್ಮವಾದಿಭಿಃ 
॥೧೯॥ 


ಸವೈ ತ್ವಾಷ್ಟ್ರ ವಧೋ ಭೂಯಾನಪಿ ಪಾಪಚಯೋ ನೃಪ। 
ನೀತಸ್ತೇನೈವ ಶೂನ್ಯಾಯ ನೀಹಾರ ಇವ ಭಾನುನಾ 
1 ೨೦ ॥ 


ಸ ವಾಜಿಮೇದೇನ ಯಥೋದಿತೇನ 
ವಿತಾಯಮಾನೇನ ಮರೀಚಿಮಿಶ್ಚೈಃ 1 
ಇಷ್ಟಾಧಿಯಜ್ನಂ ಪುರುಷಂ ಪುರಾಣ- 
ಮಿಂದ್ರೋ ಮಹಾನಾಸ ವಿಧೂತಪಾಪಃ ॥ ೨೦೧ ॥ 
ಇದಂ ಮಹಾಖ್ಯಾನಮಶೇಷಪಾಪ್ಠನಾಂ 
ಪ್ರಕ್ಟಾಲನಂ ತೀರ್ಥಪದಾನುಕೀರ್ತನಮ್‌ 
ಭಕು ್ಯಚ್ಛೆಯಂ ಭಕ್ತಜನಾನುವರ್ಣನಂ 
ಮಹೇಂದ್ರಮೋಕ್ಷಂ ವಿಜಯಂ ಮರುತ್ತತಃ 


12೨1 


ಪಠೇಯುರಾಖ್ಯಾನಮಿದಂ ಸದಾ ಬುಧಾಃ 
ಶೃಣ್ವಂತೃಥೋ ಪರ್ವಣಿ ಪರ್ವಣೀಂದ್ರಿಯಮ್‌ । 
ಧನ್ಯಂ ಯಶಸ್ಯಂ ನಿಖಿಲಾಘಮೋಚನಂ 
ರಿಪುಂಜಯಂ ಸ್ವಸ್ತ್ಯಯನಂ ತಥಾ55ಯುಷಮ್‌ ॥ ೨೩ ॥ 


ಅಪರಾಧವನ್ನು ಆಚರಿಸುವಂತೆ ಮಾಡಿದಳು. ಅದರಿಂದ ಅವನು 
ಶಾಪಗ್ಗಸ್ತನಾಗಿ ಹೆಬ್ಬಾವಿನ ರೂಪವನ್ನು ತಳೆದನು. ॥ ೧೬ ॥ ಅನಂ 
ತರ ಸತ್ಯಕ್ಕೆ ಪರಮಪೋಷಕನಾಗಿರುವ ಶ್ರೀಭಗವಂತನನ್ನು ಚೆನ್ನಾಗಿ 
ಧ್ಯಾನ ಮಾಡಿದ್ದರಿಂದ ಇಂದ್ರನ ಪಾಪವು ನಾಶವಾಗಿ ಹೋಯಿತು. 
ಬ್ರಾಹ್ಮಣರ ಕರೆಯಂತೆ ಅನಂತರ ಅವನು ಸ್ವರ್ಗಕ್ಕೆ ಹಿಂದಿರು 
ಗಿದನು. ಕಮಲವನದಲ್ಲಿ ವಿಹರಿಸುವ ವಿಷ್ಣುಪತ್ನಿಯಾದ ಶ್ರೀಲಕ್ಷ್ಮೀ 
ದೇವಿಯು ಇಂದ್ರನನ್ನು ರಕ್ಷಿಸುತ್ತಿದ್ದಳು ಮತ್ತು ಈಶಾನ್ಯ ದಿಕ್ಕಿಗೆ ಅಧಿ 
ಪತಿಯಾದ ರುದ್ರದೇವರು ಪಾಪದ ತೇಜಸ್ಸನ್ನು ನಿಗ್ರಹಿಸಿದ್ದರಿಂದ 
ಬ್ರಹ್ಮಹತ್ಕೆಯು ಇಂದ್ರನನ್ನು ಆಕ್ರಮಿಸಲಾರದೆ ಹೋಯಿತು. ॥ ೧೭ ॥ 

ಪರೀಕ್ಷಿತನೇ | ಇಂದ್ರನು ಸ್ವರ್ಗಕ್ಕೆ ಹಿಂದಿರುಗಿದಾಗ ಬ್ರಹ್ಮರ್ಷಿ 
ಗಳು ಅಲ್ಲಿಗೆ ಬಂದು ಭಗವಂತನ ಆರಾಧನೆಗಾಗಿ ಇಂದ್ರನಿಗೆ ಅಶ್ವ 
ಮೇಧಯಜ್ಞದ ದೀಕ್ಕೆಕೊಟ್ಟು, ಅವನಿಂದ ಅಶ್ವಮೇಧ ಯಜ್ಞ 
ವನ್ನು ಮಾಡಿಸಿದರು. ॥ ೧೮ ॥ ವೇದವಾದಿಗಳಾದ ಬ್ರಾಹ್ಮಣರು 
ಅವನಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸಿ, ದೇವೇಂದ್ರನು ಆ 
ಯಜ್ಞದ ಮೂಲಕ ಸರ್ವದೇವಸ್ವ. ರೂಪನಾದ ಭಗವಾನ್‌ ಪುರು 
ಷೋತ್ತಮನ ಆರಾಧನೆಯನ್ನು ಮಾಡಿದಾಗ ಭಗವಂತನ ಆರಾ 
ಧನೆಯ ಪ್ರಭಾವದಿಂದ ವೃತ್ರಾಸುರನ ವಧೆಯ ಆ ದೊಡ್ಡ ಪಾಪ 
ರಾಶಿಯು ಸೂರ್ಯೋದಯವಾಗುತ್ತಲೇ ಮಂಜು ಕರಗಿಹೋಗು 
ವಂತೆ ಭಸ್ಮವಾಗಿ ಹೋಯಿತು. ॥ ೧೯-೨೦ ॥ ಮರೀಚಿಯೇ 
ಮುಂತಾದ ಮುನೀಶ್ವರರು ಅವನಿಂದ ವಿಧಿವತ್ತಾಗಿ ಅಶ್ವಮೇಧ 
ಯಜ್ಞವನ್ನು ಮಾಡಿಸಿದಾಗ ಅದರ ಮೂಲಕ ಸನಾತನ ಪುರು 
ಷನೂ, ಯಜ್ಞಪತಿಯೂ ಆದ ಭಗವಂತನನ್ನು ಆರಾಧಿಸಿ ಇಂದ್ರನು 
ಎಲ್ಲ ಪಾಪಗಳಿಂದ ಬಿಡುಗಡೆಹೊಂದಿ, ಹಿಂದಿನಂತೆಯೇ ಲೋಕ 
ಪೂಜ್ಯನಾದನು. ॥ ೨೧ ॥ 

ಪರೀಕ್ಷಿತನೇ! ಈ ಶ್ರೇಷ್ಠವಾದ ಆಖ್ಯಾನದಲ್ಲಿ ಇಂದ್ರನ 
ವಿಜಯ, ಪಾಪಗಳಿಂದ ಅವನ ಮುಕ್ಕಿ ಮತ್ತು ಭಗವಂತನ ಪ್ರಿಯ 
ಭಕ್ತ ವೃತ್ರಾಸುರನ ವರ್ಣನೆ ನಡೆದಿದೆ. ಇದರಲ್ಲಿ ತೀರ್ಥಗಳಿಗೂ 
ತೀರ್ಥಸ್ವರೂಪವಾದ ಭಗವಂತನ ಅನುಗ್ರಹವೇ ಮುಂತಾದ 
ಗುಣಗಳ ಸಂಕೀರ್ತನೆ ಇದೆ. ಇದು ಎಲ್ಲ ಪಾಪಗಳನ್ನು ತೊಳೆದು 
ಹಾಕಿ, ಭಕ್ತಿಯನ್ನು ವೃದ್ಧಿಪಡಿಸುತ್ತದೆ. ॥ ೨೨॥ ಬುದ್ಧಿವಂತನಾದ 
ಮನುಷ್ಯನು ಈ ಇಂದ್ರಸಂಬಂಧೀ ಆಖ್ಯಾನವನ್ನು ಸದಾಕಾಲ 
ಪಠಿಸುತ್ತಾ, ಶ್ರವಣಿಸುತ್ತಾ ಇರಬೆಣು. ವಿಶೇಷವಾಗಿ ಪರ್ವದಿನ 
ಗಳಲ್ಲಿ ಅವಶ್ಯವಾಗಿ ಸೇವಿಸಬೇಕು. ಇದು ಧನವನ್ನೂ, ಕೀರ್ತಿ 
ಯನ್ನೂ ವೃದ್ಧಿಪಡಿಸಿ, ಎಲ್ಲ ಪಾಪಗಳಿಂದ ಬಿಡುಗಡೆ ಗೊಳಿಸುತ್ತದೆ. 
ಶತ್ರುಗಳ ಮೇಲೆ ವಿಜಯವನ್ನು ತಂದುಕೊಟ್ಟು ಆಯುಸ್ನನ್ನೂ, 
ಮಂಗಳವನ್ನೂ ವೃದ್ಧಿಪಡಿಸುವುದು. 23 

ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಇಂದ್ರವಿಜಯೋ ನಾಮ ತ್ರಯೋದಶೋತಧ್ಯಾಯಃ॥ ೧೩ ॥ 


—ev—— 


682 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಹದಿನಾಲ್ಕನೆಯ ಅಧ್ಯಾಯ 
ವೃತ್ರಾಸುರನ ಪೂರ್ವಚರಿತ್ರೆ 


ಪರೀಕ್ಷಿದುವಾಚ 


ರಜಸ್ತಮಃಸ್ವಭಾವಸ್ಯ ಬ್ರಹ್ಮನ್‌ವೃತ್ರಸ್ಯ ಪಾಷ್ಠನಃ । 
ನಾರಾಯಣೇ ಭಗವತಿ ಕಥಮಾಸೀದ್ಹಢಾ ಮತಿಃ 

॥ ೧॥ 
ದೇವಾನಾಂಶುದ್ಧಸತ್ತ್ವಾನಾಮೃಷೀಣಾಂ ಚಾಮಲಾತ್ಮನಾಮ್‌ । 
ಭಕ್ತಿರ್ಮುಕುಂದಚರಣೇ ನ ಪ್ರಾಯೇಣೋಪಜಾಯತೇ 

॥ ೨ ॥ 
ರಜೋಭೀಃ ಸಮಸಂಖ್ಯಾತಾಃ ಪಾರ್ಥಿವೈರಿಹ ಜಂತವಃ । 
ತೇಷಾಂ ಯೇ ಕೇಚನೇಹಂತೇ ಶ್ರೇಯೋ ವೈ ಮನುಜಾದಯಃ 

॥ ೩ ॥ 
ಪ್ರಾಯೋ ಮುಮುಕ್ಸವಸ್ತೇಷಾಂ ಕೇಚನೈವ ದ್ವಿಜೋತ್ತಮ । 
ಮುಮುಕ್ಬೂಣಾಂ ಸಹಸ್ರೇಷು ಶಶ್ಚಿನ್ಯುಚ್ಛೇತ ಸಿಧ್ಯತಿ 

॥ ೪॥ 
ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣಪರಾಯಣಃ | 
ಸುದುರ್ಲಭಃ ಪ್ರಶಾಂತಾತ್ಮಾ ಕೋಟಿಷ್ಟಪಿ ಮಹಾಮುನೇ 

॥ ೫ ॥ 
ವೃತ್ರಸ್ತು ಸ ಕಥಂ ಪಾಪಃ ಸರ್ವಲೋಕೋಪತಾಪನಃ 
ಇತ್ಮಂ ದೃಢಮತಿಃ ಕೃಷ್ಣ ಆಸೀತ್ತಂಗ್ರಾ ಮ ಉಲ್ಬಣೇ 

॥ ೬ ॥ 
ಅತ್ರ ನ: ಸಂಶಯೋ ಭೂಯಾಇಣ್ಬೋತುಂಕೌತೂಹಲಂ ಪ್ರಭೋ । 
ಯಃ ಪೌರುಷೇಣ ಸಮರೇ ಸಹಸ್ರಾಕ್ಚಮತೋಷಯತ್‌ 

॥ ೭ ॥ 


ಸೂತ ಉವಾಚ 


ಪರೀಕ್ಬಿತೋ5ಥ ಸಂಪ್ರಶ್ನಂ ಭಗವಾನ್‌ ಬಾದರಾಯಣಿ: | 
ನಿಶಮ್ಯ ಶ್ರದ್ದಧಾನಸ್ಯ ಪ್ರತಿನಂದ್ಯ್ಧ ವಚೋತಬ್ರವೀತ್‌ 
॥೮॥ 


ಶ್ರೀಶುಕ ಉವಾಚ 


ಶೃಣುಷ್ಟಾವಹಿತೋ ರಾಜನ್ನಿತಿಹಾಸಮಿಮಂ ಯಥಾ! | 


ಶ್ರುತಂ ದ್ವೈಪಾಯನಮುಖಾನ್ನಾರದಾದ್ದೇವಲಾದಪಿ 
a ೦ಎ 
॥ ೯ ॥ 
ಆಸೀದ್ರಾಜಾ ಸಾರ್ವಭೌಮಃ ಶೂರಸೇನೇಷು ವೈ ನೃಪ । 
ಚಿತ್ರಕೇತುರಿತಿ ಖ್ಯಾತೋ ಯಸ್ಯಾಸೀತ್ಕಾಮಧುಜ್ಮಹೀ 
॥ ೧೦॥ 


ಪರೀಕ್ಷಿತನು ಕೇಳಿದನು - ಮಹಾತ್ಸರೇ! ವೃತ್ರಾಸುರ 
ನಾದರೋ ರಜೋಗುಣ-ತಮೋಗುಣ ಪ್ರಕೃತಿಯುಳ್ಳ ಅಸುರನು, 
ಪಾಪ ಕರ್ಮಿಯು. ಅಂತಹವನಿಗೆ ಭಗವಾನ್‌ ಶ್ರೀನಾರಾಯಣನ 
ಚರಣಗಳಲ್ಲಿ ದೃಢವಾದ ಭಕ್ತಿಯು ಹೇಗೆ ಉಂಟಾಯಿತು? 
॥ ೧ ॥ ಸಾಮಾನ್ಯವಾಗಿ ಶುದ್ಧಸತ್ತಮಯರಾದ ದೇವತೆಗಳೂ, 
ಪವಿತ್ರ ಹೃದಯವುಳ್ಳ ಮಹರ್ಷಿಗಳೂ, ಭಗವಾನ್‌ ಮುಕುಂದನ 
ಪರಮ ಪ್ರೇಮಮಯ ಅನನ್ಯ ಭಕ್ತಿಯಿಂದ ವಂಚಿತರೇ ಆಗಿರು 
ತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. ನಿಜವಾಗಿಯೂ ಭಗ 
ವಂತನ ಭಕ್ತಿಯು ಅತಿ ದುರ್ಲಭವಾಗಿದೆ. ॥ ೨ ॥ ಪೂಜ್ಯರೇ! ಈ 
ಜಗತ್ತಿನಲ್ಲಿ ಭೂಮಿಯಲ್ಲಿರುವ ಧೂಳಿನ ಕಣಗಳಂತೆ ಜೀವಿಗಳು 
ಅಸಂಖ್ಯಾತರಾಗಿದ್ದಾರೆ. ಅವರಲ್ಲಿಯೂ ಮನುಷ್ಯರೇ ಮುಂತಾದ 
ಶ್ರೇಷ್ಠ ಜೀವರೇ ತಮ್ಮ ಶ್ರೇಯಸ್ಸಿಗಾಗಿ ಪ್ರಯತ್ನಿಸುತ್ತಾರೆ. ॥ ೩ ॥ 
ಬ್ರಾಹ್ಮಣೋತ್ತಮರೇ | ಅವರಲ್ಲಿಯೂ ಸಂಸಾರದಿಂದ ಮುಕ್ತಿ 
ಯನ್ನು ಬಯಸುವವರು ವಿರಳರೇ ಆಗಿದ್ದಾರೆ. ಅವರಲ್ಲಿ ಮೋಕ್ಷ 
ವನ್ನು ಬಯಸುವವರಲ್ಲಿಯೂ ಯಾರೋ ಸಾವಿರಕ್ಕೆ ಒಬ್ಬನು 
ಮುಕ್ತಿಯ ಸಿದ್ಧಿಲಾಭವನ್ನು ಪಡೆಯುತ್ತಾನೆ. ॥ ೪ ॥ ಮಹಾಮುನಿ 
ಗಳೇ! ಕೋಟ್ಯಾವಧಿ ಸಿದ್ಧರಲ್ಲಿ ಹಾಗೂ ಮುಕ್ತರಲ್ಲಿಯೂ ಏಕ 
ಮಾತ್ರ ಭಗವಂತನಲ್ಲೇ ಪರಾಯಣರಾದ ಶಾಂತಚಿತ್ತರಾದ ಮಹಾ 
ಪುರುಷರು ದೊರೆಯುವುದು ತುಂಬಾ ಕಠಿಣವಾಗಿದೆ. ॥ ೫ ॥ 
ಇಂತಹ ಸ್ಥಿತಿಯಲ್ಲಿ ಎಲ್ಲರಿಗೂ ಸತಾಯಿಸುತ್ತಿದ್ದ ದೊಡ್ಡ ಪಾಪಿ 
ಯಾದ ಆ ವೃತ್ರಾಸುರನು ಭಯಂಕರ ಯುದ್ಧದ ಸಮಯ 
ದಲ್ಲಿಯೂ ಭಗವಾನ್‌ ಶ್ರೀಕೃಷ್ಣನಲ್ಲಿ ತನ್ನ ವೃತ್ತಿಗಳನ್ನು ದೃಢವಾಗಿ 
ಹೇಗೆ ತೊಡಗಿಸಿದನು ? ಇದರ ಕಾರಣವೇನು? ॥ ೬॥ 
ಪ್ರಭೋ! ಈ ವಿಷಯದಲ್ಲಿ ನಮಗೆ ಸಂದೇಹ ಉಂಟಾಗಿದೆ ಮತ್ತು 


ಕೇಳಲು ಬಹಳ ಕುತೂಹಲವೂ ಇದೆ. ಆಹಾ! ವೃತ್ರಾಸುರನು 


ರಣಭೂಮಿಯಲ್ಲಿ ದೇವರಾಜ ಇಂದ್ರನನ್ನೂ ಸಂತೋಷಗೊಳಿಸಿದ 
ಅವನ ಬಲ-ಪರಾಕ್ರಮಗಳು ಎಷ್ಟು ಮಹತ್ತರವಾಗಿದ್ದವು. ॥ ೭ ॥ 


ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷಿ 
ಗಳಿರಾ! ಭಗವಂತರಾದ ಶ್ರೀಶುಕಮಹಾಮುನಿಗಳು ಶ್ರದ್ಧಾವಂತ 
ನಾದ ಪರೀಕ್ಷಿದ್ರಾಜನ ಆ ಶ್ರೇಷ್ಠವಾದ ಪ್ರಶ್ನೆಯನ್ನು ಕೇಳಿ, ಅವನನ್ನು 
ಅಭಿನಂದಿಸುತ್ತಾ ಹೀಗೆ ಉತ್ತರಿಸಿದರು. ॥ ೮ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ನೃಪ 
ಶ್ರೇಷ್ಠನೇ! ನೀನು ಸಾವಧಾನವಾಗಿ ಈ ಇತಿಹಾಸವನ್ನು ಕೇಳು. 
ನಾನು ಇದನ್ನು ನನ್ನ ತೀರ್ಥರೂಪರಾದ ವೇದವ್ಯಾಸರು, ದೇವರ್ಷಿ 
ನಾರದರು ಮತ್ತು ಮಹರ್ಷಿದೇವಲ ಇವರ ಬಾಯಿಂದ ವಿಧಿ 
ಪೂರ್ವಕವಾಗಿ ಕೇಳಿದ್ದೇನೆ. ॥ ೯ ॥ ಬಹಳ ಹಿಂದಿನ ಕಾಲದ 
ಚರಿತ್ರೆ. ಶೂರಸೇನ ದೇಶದಲ್ಲಿ ಚಿತ್ರಕೇತು ಎಂಬ ಪ್ರಸಿದ್ಧನಾದ 
ಒಬ್ಬ ಸಾರ್ವಭೌಮನಿದ್ದನು. ಅವನ ರಾಜ್ಯದಲ್ಲಿ ಭೂಮಿಯು 


14 ಅಧ್ಯಾಯ] 


ನ್ಟ ಸ್ವಂಧ 


683 


ತಸ್ಯ ಭಾರ್ಯಾಸಹಸ್ರಾಣಾಂ ಸಹಸ್ರಾಣಿ ದಶಾಭವನ್‌ । 
ಸಾಂತಾನಿಕಶ್ಕಾಪಿ ನೃಪೋ ನ ಲೇಭೇ ತಾಸು ಸಂತತಿಮ್‌ 
1೧೧॥ 


ರೂಪೌದಾರ್ಯವಯೋಜನೃವಿದ್ಯೈಶ್ಚರ್ಯಶ್ರಿಯಾದಿಭಿಃ । 
ಸಂಪನ್ನಸ್ಯ ಗುಣ: ಸರ್ವೈೈಶ್ಚಿಂತಾ ವಂಧ್ಯಾಪತೇರಭೂತ್‌ 
॥ ೧೨॥ 


ನ ತಸ್ಯ ಸಂಪದ: ಸರ್ವಾ ಮಹಿಷ್ಯೋ ವಾಮಲೋಚನಾ: | 
ಸಾರ್ವಭೌಮಸ್ಯ ಭೂಶ್ಲೇಯಮಭವನ್‌ ಪ್ರೀತಿಹೇತವಃ 
॥ 0೩ 1 


ತಸ್ಯೆ ಕದಾ ತು ಭವನಮಂಗಿರಾ ಭಗವಾನ್ಸಹಿ:। 


ಲೋಕಾನನುಚರನ್ನೇತಾನುಪಾಗಚ್ಛದದ್ಧ ಚ್ಛಯಾ 
॥1 ೧೪ ॥ 


ತಂ ಪೂಜಯಿತ್ವಾ ವಿಧಿವತ್‌ಪ್ರತ್ಯುತ್ಥಾನಾರ್ಹಣಾದಿಭಿ: 1 
ಕೃತಾತಿಥ್ಯಮುಪಾಸೀದತ್ತುಖಾಸೀನಂ ಸಮಾಹಿತಃ 
॥ ೧೫ ॥ 


ಮಹರ್ಷಿಸ್ತಮುಪಾಸೀನಂ ಪ್ರಶ್ರಯಾವನತಂ ಕ್ಲಿತೌ। 
ಪ್ರತಿಪೂಜ್ಯ ಮಹಾರಾಜ ಸಮಾಭಾಷ್ಯೇದಮಬ್ರವೀತ್‌ 
॥1 ೧೬ ॥ 


ಅಂಗಿರಾ ಉವಾಚ 


ಅಪಿ ತೇ5ನಾಮಯಂ ಸ್ವ ಪ್ರಕೃತೀನಾಂ ತಥಾಠತತ್ಥನಃ । 
ಯಥಾ ಪ್ರಕೃತಿಭಿರ್ಗುಪ್ತ: ಪುಮಾನ್ರಾಜಾಪಿ ಸಪ್ತಭಿಃ 
॥೧೭॥ 


ಆತ್ಮಾನಂ ಪ್ರಕೃತಿಷ್ಟದ್ಧಾ ನಿಧಾಯ ಶ್ರೇಯ ಆಪ್ನುಯಾತ್‌ | 
ರಾಜ್ಞಾ ತಥಾ ಪ್ರಕೃತಯೋ ನರದೇವಾಹಿತಾಧಯಃ 
ಣ್‌ ಲ 
॥ ೧೮ ॥ 


ಅಪಿ ದಾರಾಃ ಪ್ರಜಾಮಾತ್ಯಾ ಭೃತ್ಯಾಃ ಶ್ರೇಣ್ಯೋತಥ ಮಂತ್ರಿಣಃ । 
ಪೌರಾ ಜಾನಪದಾ ಭೂಪಾ ಆತ್ಮಜಾ ವಶವರ್ತಿನಃ 
೧೯ 


ಯಸ್ಯಾತ್ಮಾನುವಶಶ್ಚೇತ್ಸಾ ಫತರ್ವೇ ತದ್ದಶಗಾ ಇಮೇ ॥ 


ಲೋಕಾಃ ಸಪಾಲಾ ಯಚ್ಛಂತಿ ಸರ್ವೇ ಬಲಿಮತಂದ್ರಿತಾಃ 
॥ ೨೦ ॥ 


ಕಾಮಧೇನುವಿನಂತೆ ಪ್ರಜೆಗಳ ಇಚ್ಛೆಗನುಸಾರವಾಗಿ ಅನ್ನ-ರಸಾದಿ 
ಗಳನ್ನು ಕೊಡುತ್ತಿದ್ದಳು. ॥ ೧೦ ॥ ಅವನಿಗೆ ಒಂದುಕೋಟಿ ರಾಣಿ 
ಯರಿದ್ವು ಅವನು ಸ್ವತಃ ಸಂತಾನವನ್ನು ಉತ್ಪನ್ನಗೊಳಿಸಲು ಸಮ 
ರ್ಥನೂ ಆಗಿದ್ದನು. ಆದರೆ ಅವರಲ್ಲಿ ಯಾರಲ್ಲಿಯೂ ಸಂತಾನ 
ವಿರಲಿಲ್ಲ ॥ ೧೧ ॥ ಈ ಮಹಾರಾಜಾ ಚಿತ್ರಕೇತುವಿನಲ್ಲಿ ಯಾವುದೇ 
ಕೊರತೆ ಇರಲಿಲ್ಲ ಸುಂದರತೆ, ಔದಾರ್ಯ, ಯೌವನ, ಕುಲೀನತೆ, 
ವಿದ್ಯೆ ಐಶ್ವರ್ಯ, ಸಂಪತ್ತು ಮುಂತಾದ ಎಲ್ಲ ಗುಣಗಳಿಂದ 
ಸಂಪನ್ನನಾಗಿದ್ದನು. ಹೀಗಿದ್ದರೂ ಅವನ ಪತ್ನಿಯರು ಬಂಜೆಯ 
ರಾಗಿಯೇ ಇದ್ದರು. ಇದರಿಂದ ಅವನಿಗೆ ದೊಡ್ಡ ಚಿಂತೆಯೇ ಇಟ್ಟು 
ಕೊಂಡಿತ್ತು. ॥ ೧೨ ॥ ಅವನು ಇಡೀ ಪೃಥಿವಿಯ ಏಕತ್ರ 
ಸಾಮ್ರಾಟನಾಗಿದ್ದನು. ಅನೇಕ ಸುಂದರ ರಾಣಿಯರಿದ್ದರು. ಸಮಸ್ತ 
ಪೃಥಿವಿಯು ಅವನ ವಶದಲ್ಲಿತ್ತು. ಎಲ್ಲ ರೀತಿಯ ಸಂಪತ್ತುಗಳು 
ಅವನ ಸೇವೆಗೆ ಸಿದ್ಧವಿದ್ದರೂ ಇವೆಲ್ಲ ವಸ್ತುಗಳು ಅವನನ್ನು ಸುಖಿ 
ಯಾಗಿಸಲು ಅಸಮರ್ಥವಾದುವು. ॥ ೧೩. ॥ ಒಂದು ದಿನ ಶಾಪಾ 
ನುಗ್ರಹಸಮರ್ಥರಾದ ಅಂಗಿರಾ ಎಂಬ ಖುಷಿಗಳು ಯಥೇಚ್ಛ 
ವಾಗಿ ವಿವಿಧ ಲೋಕಗಳಲ್ಲಿ ಸಂಚರಿಸುತ್ತಾ ಚಿತ್ರಕೇತು ಮಹಾ 
ರಾಜನ ಅರಮನೆಗೆ ದಯಮಾಡಿಸಿದರು. ॥ ೧೪ ॥ ರಾಜನು 
ಎದ್ದುನಿಂತು ಅವರನ್ನು ಅರ್ಥ್ಯ-ಪಾದ್ಯಾದಿಗಳಿಂದ ವಿಧಿವತ್ತಾಗಿ 
ಪೂಜಿಸಿದನು. ಆತಿಥ್ಯವನ್ನು ಸ್ವೀಕರಿಸಿ ಅಂಗಿರಾ ಯಷಿಗಳು 
ಸುಖಾಸೀನರಾಗಿ ಮಂಡಿಸಿದಾಗ, ಚಿತ್ರಕೇತುರಾಜನೂ ಕೂಡ 
ಶಾಂತಭಾವದಿಂದ ಅವರ ಬಳಿ ಕುಳಿತುಕೊಂಡನು. ॥ ೧೫ ॥ 
ಮಹಾರಾಜನೇ | ರಾಜನು ಅತ್ಯಂತ ವಿನಯಶಾಲಿಯಾಗಿದ್ದು 
ತಮ್ಮ ಬಳಿಯಲ್ಲಿ ನೆಲದ ಮೇಲೆಯೇ ಕುಳಿತು ಭಕ್ತಾಧರಗಳನ್ನು 
ತೋರಿಸಿದ್ದನ್ನು ಗಮನಿಸಿದ ಅಂಗಿರಾ ಮಹರ್ಷಿಗಳು ಆತನನ್ನು 
ಆದರಿಸಿ ಕುಶಲ ಪ್ರಶ್ನೆಮಾಡುತ್ತಾ ಹೀಗೆಂದನು -॥ ೧೬ ॥ 
ಅಂಗಿರಾ ಖುಷಿಯು ಹೇಳಿದನು - ರಾಜಾ ಚಿತ್ರಕೇತುವೇ! 
ನೀನು ನಿನ್ನ ಗುರು, ಮಂತ್ರಿ, ರಾಷ್ಟ್ರ ದುರ್ಗ, ಸೈನ್ಯ, ಮಿತ್ರರೇ 
ಮುಂತಾದ. ಪ್ರಕೃತಿಗಳೊಡನೆ ಸುಖವಾಗಿರುವೆಯಾ ? ಜೀವನು 
ಮಹತ್ವತ್ವಾದಿ "ಳು ಆವರಣಗಳಿಂದ ಸುತ್ತುವರಿಯಲ್ಪಟ್ಟಿರು 
ವಂತೆಯೇ ರಾಜನೂ ಕೂಡ ಈ ಏಳು ಪ್ರಕೃತಿಗಳಿಂದ ಸುತ್ತುವರಿ 
ಯಲಡುತ್ತಾನೆ. ಅವುಗಳು ಕುಶಲವಾಗಿದ್ದರೆ ರಾಜನು ಕುಶಲನಾಗಿ 
ರುತ್ತಾನೆ. ॥ ೧೭ ॥ ನರೇಂದ್ರ! ಮೇಲೆ ಹೇಳಿದ 2 ಪ್ರಕೃತಿಗಳು ಅನು 
ಕೂಲವಾಗಿದ್ದರೇನೇ ರಾಜನು ಸವಸುಖವನು ಅನುಭವಿಸ 
ಬಲ್ಲನು. ಹಾಗೆಯೇ ಪ್ರಕೃತಿಗಳೂ ಕೂಡ ತಮ್ಮ ರಕ್ಷಣೆಯ 
ಹೊಣೆಯನ್ನು ರಾಜನ ಮೇಲೆ ಬಿಟ್ಟುಸುಖ-ಸ ಸಮೃದ್ಧಿಗಳನ್ನು ಅನು 
ಭೆವಿಸಬಲ್ಲರು. 1 ೧೮॥ ರಾಜನೇ! ನಿನ್ನ ರಾಣಿಯರು, “ಪ್ರಜೆ 
ಮಂತ್ರಿಗಳು, ಸೇವಕರು, ವ್ಯಾಪಾರಿಗಳು, ಅಮಾತ್ಯರು, AN 
ಕರು, ದೇಶವಾಸಿಗಳು, ಸಾಮಂತರಾಜರು ಮತ್ತು 'ಮಕ್ಕಳು ನಿನ್ನ 
ವಶದಲ್ಲೇ ಇರುವರಲ್ಲ? ॥ ೧೯॥ ಯಾರ ಮನಸ್ಸು ತನ್ನ "ಪರದಲ್ಲಿ. 
ಇರುತ್ತದೋ, ಅವನಿಗೇ ಇವರೆಲ್ಲರೂ ವಕವಾಗಿರುತ್ತಾರೆ; ಇದು 
ನಿಜವಾದ ಮಾತಾಗಿದೆ.. ಇಷ್ಟೇ ಅಲ್ಲ, ಎಲ್ಲ ಲೋಕಗಳು ಮತ್ತು 
ಲೋಕಪಾಲರೂ ಕೂಡ ತುಂಬಾ ಸಾವಧಾನದಿಂದ ಅವನಿಗೆ 


684 


ಆತ್ಮನಃ ಪ್ರೀಯತೇ ನಾತ್ಮಾ ಪರತಃ ಸ್ತತ ಏವ ವಾ ॥ 
ಲಕ್ಷಯೇ$ ಲಬ್ಧಕಾಮಂ ತ್ವಾಂ ಚಿಂತಯಾ ಶಬಲಂ ಮುಖಮ್‌ 
i ೨೧ ॥ 


ಏವಂ ವಿಕಲ್ಪಿತೋ ರಾಜನ್ವಿದುಷಾ ಮುನಿನಾಪಿ ಸಃ । 
ಪ್ರಶ್ರಯಾವನತೋತಭ್ಯಾಹ ಪ್ರಜಾಕಾಮಸ್ತತೋ ಮುನಿಮ್‌ 


॥ ೨೨ ॥ 
ಚಿತ್ರಕೇತುರುವಾಚ 
ಭಗವನ್ಶಿಂ ನ ವಿದಿತಂ ತಪೋಜ್ನ್ಞಾನಸಮಾಧಿಭಿಃ | 
ಯೋಗಿನಾಂ ಧ್ಲಸ್ತಪಾಪಾನಾಂ ಬಹಿರಂತಃ ಶರೀರಿಷು 
॥ ೨೩ ॥ 


ತಥಾಪಿ ಪೃಚ್ಛತೋ ಬ್ರೂಯಾಂ ಬ್ರಹ್ಮನ್ನಾತ್ಮನಿ ಚಿಂತಿತಮ್‌ । 
ಭವತೋ ವಿದುಷಶ್ಚಾಪಿ ಚೋದಿತಸ್ತ್ರದನುಜ್ಜಯಾ 
॥| ೨೪ I 


ಲೋಕಪಾಲ್ಕೆರಪಿ ಪ್ರಾರ್ಥ್ಯಾಃ ಸಾಮ್ರಾಜ್ಯೈಶ್ಚರ್ಯಸಂಪದ: । 
ನ ನಂದಯಂತ್ಯಪ್ರಜಂ ಮಾಂ ಕ್ಷುತ್ಪಟ್ಯಾಮಮಿವಾಪರೇ 
॥ ೨೫ ॥ 


ತತಃ ಪಾಹಿ ಮಹಾಭಾಗ ಪೂರ್ವೈ:ಃ ಸಹ ಗತಂ ತಮಃ । 
ಯಥಾ ತರೇಮ ದುಸ್ತಾರಂ ಪ್ರಜಯಾ ತದ್ದಿಧೇಹಿ ನಃ 
| ೨೬ ॥ 


ಶ್ರೀಶುಕ ಉವಾಚ 


ಭಗವಾನ್ಯಪಾಲುರ್ಬ್ರಹ್ಮಣಃ ಸುತಃ 
ಚರುಂ ತ್ವಾಹ್ಟಂ ತ್ವಹ್ಟಾರಮಯಜದ್ವಿಭುಃ 
u ೨೭॥ 


ಜ್ಯೇಷ್ಠಾ ಶ್ರೇಷ್ಠಾ ಚಯಾರಾಜೊ ೀ ಮಹಿಷೀಣಾಂ ಚ ಭಾರತ । 
ನಾಮ್ನಾ ಕೃತದ್ಯುತಿಸ್ತಸ್ಯೆ ಲ ಯಜೊ ್ಲೀಚ್ಛಿಷ್ಟಮದಾದ್ದಿ ಜಃ 


॥ ೨೮ ॥ 
ಅಥಾಹ ನೃಪತಿಂ ರಾಜನೃವಿತೈಕಸ್ತವಾತ್ಮಜಃ | 
ಹರ್ಷಶೋಕಪ್ರದಸ್ತುಭ್ಯಮಿತಿ ಬ್ರಹ್ಮಸುತೋ ಯಯೌ 

॥ ೨೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಕಪ್ಪ-ಕಾಣಿಕೆಗಳನ್ನು ಅರ್ಪಿಸುತ್ತಾ ಅವನ ಪ್ರಸನ್ನತೆಯನ್ನು ಬಯಸು 
ತ್ತಾರೆ. ॥ ೨೦ ॥ ಆದರೆ ನೀನು ಸ್ವತಃ ಸಂತುಷ್ಠನಾಗಿಲ್ಲ ನಿನ್ನ 
ಯಾವುದೋ ಕಾಮನೆ ಅಪೂರ್ಣವಾಗಿದೆ ಎಂದು ನನಗೆ ಅನಿ 
ಸುತ್ತದೆ. ನಿನ್ನ ಮುಖದಲ್ಲಿ ಯಾವುದೋ ಆಂತರಿಕ ಚಿಂತೆಯ ಚಿಹ್ನೆ 
ಗೋಚರಿಸುತ್ತಿದೆ. ನಿನ್ನ ಈ ಅಸಂತೋಷದ ಕಾರಣ ಸ್ವತಃ ನೀನೇ 
ಆಗಿರುವೆಯಾ ಅಥವಾ ಬೇರೆ ಏನಾದರೂ ಕಾರಣ ವಿದೆಯೇ? 
॥ ೨೧ ॥ ಪರೀಕ್ಷಿದ್ರಾಜನೇ ! ರಾಜನು ಮನಸ್ಸಿನಲ್ಲಿ ಯಾವುದನ್ನು 
ಚಿಂತಿಸುತ್ತಿದ್ದಾನೆ ಎಂಬುದನ್ನು ಅಂಗಿರಾ ಮಹರ್ಷಿಗಳು ಅರಿತಿ 
ದ್ದರೂ, ಅವರು ಅವನ ಚಿಂತೆಯ ವಿಷಯದಲ್ಲಿ ಅನೇಕ ಪ್ರಶ್ನೆಗಳನ್ನು 
ಮಾಡಿದ್ದರು. ಚಿತ್ರಕೇತುವಿಗೆ ಸಂತಾನದ ಕಾಮನೆಯಿತ್ತು. 
ಆದ್ದರಿಂದ ಮಹರ್ಷಿಗಳು ಕೇಳಿದಾಗ ಅವನು ವಿನಯದಿಂದ 
ತಲೆತಗ್ಗಿಸಿ ನಿವೇದಿಸಿಕೊಂಡನು. ॥ ೨೨ ॥ 

ಸಾಮ್ರಾಟ ಚಿತ್ರಕೇತುವು ಹೇಳಿದನು - ಪೂಜ್ಯರೇ! ತಪೋ 
ಜ್ಞಾನ ಸಮಾಧಿಗಳಿಂದ ಪಾಪಗಳನ್ನು ಕಳೆದುಕೊಂಡಿರುವ ಯೋಗಿ 
ಗಳಿಗೆ ಪ್ರಾಣಿಗಳ ಹೊರಗಾಗಲೀ, ಒಳಗಾಗಲೀ ಯಾವುದೂ ತಿಳಿ 
ಯದ ವಿಷಯವಿಲ್ಲ ॥ ೨೩ ॥ ಹೀಗೆ ಎಲ್ಲವನ್ನೂ ತಿಳಿದು ಕೊಂಡಿ 
ದ್ದರೂ ನೀವು ನನ್ನ ಚಿಂತೆಗೆ ಕಾರಣವೇನೆಂಬುದನ್ನು ನನ್ನಲ್ಲಿ ಕೇಳು 
ತ್ರಿದ್ದೀರಿ. ಆದ್ದರಿಂದ ತಮ್ಮ ಆಜ್ಞೆ ಮತ್ತು ಪ್ರೇರಣೆಯಂತೆ ನನ್ನ ಚಿಂತೆ 
ಯನ್ನು ತಮ್ಮಲ್ಲಿ ನಿವೇದಿಸಿಕೊಳ್ಳುವೆನು. ॥ ೨೪॥ ಲೋಕ ಪಾಲರೂ 
ಕೂಡ ಆಸೆಪಡುತ್ತಿರುವ ಪೃಥಿವಿಯ ಸಾಮ್ರಾಜ್ಯ, ಐಶ್ವರ್ಯ ಮತ್ತು 
ಸಂಪತ್ತುಗಳು ನನಗೆ ದೊರೆತಿವೆ. ಆದರೆ ಸಂತಾನವಿಲ್ಲದ ಕಾರಣ 
ನನಗೆ ಈ ಸುಖ-ಭೋಗಗಳಿಂದ-ಹಸಿದಿರುವ ಪ್ರಾಣಿಗಳಿಗೆ ಅನ್ನ- 
ನೀರಿಲ್ಲದೆ ಬೇರೆ ಭೋಗಗಳಿಂದ ತೃಪ್ತಿಯು ಉಂಟಾಗದಿರು 
ವಂತೆಯೇ ನನಗೆ ಸ್ವಲ್ಪವಾದರೂ ಶಾಂತಿಯು ಸಿಗುತ್ತಿಲ್ಲ ॥ ೨೫ ॥ 
ಮಹಾತ್ಮರೇ | ನಾನು ದುಃಖಿತನಾಗಿರುವುದು ಮಾತ್ರವಲ್ಲದೆ "ಪಂಡ 
ದಾನವು ಮುಂದೆ ಸಿಗುವುದಿಲ್ಲವಲ್ಲಾ ಎಂದು ನನ್ನ ಪಿತೃಗಳೂ ದುಃಖ 
ಪಡುತ್ತಿದ್ದಾರೆ. ಈಗ ತಾವು ನನಗೆ ಸಂತಾನಭಾಗ್ಯವನ್ನು ದಯ 
ಪಾಲಿಸಿ, ಪರಲೋಕದಲ್ಲಿ ದೊರೆಯುವ ಘೋರ ನರಕದಿಂದಲೂ 
ಉದ್ದರಿಸಿರಿ ಮತ್ತು ನಾನು ಇಹ-ಪರಲೋಕಗಳಲ್ಲಿ ಎಲ್ಲ ದುಃಖಗಳಿಂದ 
ಬಿಡುಗಡೆಹೊಂದುವಂತಹ ವ್ಯವಸ್ಥೆಯನ್ನುಮಾಡಿರಿ. ॥೨೬॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಚಿತ್ರಕೇತುರಾಜನು ಹೀಗೆ ಪ್ರಾರ್ಥಿಸಿದಾಗ ಸರ್ವಸಮರ್ಥರೂ, 
ಪರಮ ಕೃಪಾಳುಗಳೂ, ಬ್ರಹ್ಮಪುತ್ರರೂ ಆದ ಭಗವಾನ್‌ ಅಂಗಿರಾ 
ರವರು ತ್ವಷ್ಟಾದೇವತೆಗೆ ಯೋಗ್ಯವಾದ ಚರುವನ್ನು ನಿರ್ಮಿಸಿ 
ಅದರಿಂದ ಆ ದೇವತೆಯನ್ನು ಪೂಜಿಸಿದರು. ॥ ೨೭॥ ಪರೀಕ್ಷಿ 
ದ್ರಾಜಾ! ಚಿತ್ರಕೇತು ಮಹಾರಾಜನ ರಾಣಿಯರಲ್ಲಿ ಹಿರಿಯಳೂ, 


i ಗುಣಸಂಪನ್ನೆಯೂ ಆದ 'ಕೃತದ್ಯುತಿ' ಎಂಬಾಕೆಗೆ ಅಂಗಿರಾ 


ಮಹರ್ಷಿಗಳು ಯಜ್ಞದ ಅವಶೇಷ ಪ್ರಸಾದವನ್ನು ಕರುಣಿಸಿ 
ದರು. ॥ ೨೮ ॥ ಚಿತ್ರಕೇತುವನ್ನು ಕುರಿತು - "ರಾಜನೇ! ನಿನ್ನ 
ಪತ್ನಿಯ ಗರ್ಭದಲ್ಲಿ ಓರ್ವ ಪುತ್ರನು ಹುಟ್ಟುವನು. ಅವನು ನಿನಗೆ 
ಹರ್ಷವನ್ನೂ-ಶೋಕವನ್ನೂ ಎರಡನ್ನೂ ಕೊಡುವನು' ಎಂದು ಹೇಳಿ 
ಅಂಗಿರಾಯಷಿಗಳು ಹೊರಟುಹೋದರು. ॥ ೨೯ ॥ 


14 ಅಧ್ಯಾಯ] 


ಸಾಪಿ ತತ್ನಾಶನಾದೇವ ಚಿತ್ರಕೇತೋರಧಾರಯತ್‌ । 
ಗರ್ಭಂ ಕೃತದ್ಭುತಿರ್ದೇವೀ ಕೃತ್ತಿಕಾಗ್ನೇರಿವಾತ್ಮಜಮ್‌ 
1೩೦॥ 


ತಸ್ಯಾ ಅನುದಿನಂ ಗರ್ಭಃ ಶುಕ್ಲಪಕ್ಷ ಇವೋಡುಪ:ಃ । 
ವವೃಧೇ ಶೂರಸೇನೇಶತೇಜಸಾ ಶನಕೈರ್ನ್ನಪ 
1೩0 1 


ಅಥ ಕಾಲ ಉಪಾವೃತ್ತೇ ಕುಮಾರಃ ಸಮಾಜಾಯತ । 
ಜನಯನ್‌ ಶೂರಸೇನಾನಾಂ ಶ್ವಣ್ವತಾಂ ಪರಮಾಂ ಮುದಮ್‌ 
1೩೨ 


ಹೃಷ್ಟೋ ರಾಜಾ ಕುಮಾರಸ್ಯ ಸ್ನಾತಃ ಶುಚಿರಲಂಕೃತಃ I 
ವಾಚಯಿತ್ವಾಂ5ಶಿಷೋ ವಿಷೆ ೈಃ ಕಾರಯಾಮಾಸ ಜಾತಕಮ್‌ 
1 ೩೩ ॥ 


ತೇಭ್ಯೋ ಹಿರಣ್ಯಂ ರಜತಂ ವಾಸಾಂಸ್ಕಾಭರಣಾನಿ ಚ । 
ಗ್ರಾಮಾನ್ಸಯಾನ್‌ಗಜಾನ್ಸಾದಾದ್ದೇನೂನಾಮರ್ಬುದಾನಿಷಟ್‌ 
1೩೪ 


ವವರ್ಷ ಕಾಮಮನ್ಯೇಷಾಂ ಪರ್ಜನ್ಯ ಇವ ದೇಹಿನಾಮ್‌ । 
ಧನ್ಯಂ ಯಶಸ್ಕಮಾಯುಪ್ಕಂ ಕುಮಾರಸ್ಕ ಮಹಾಮನಾಃ 
1 ೩೫ ॥ 
ರಾಜರ್ಷೇಸ್ತನಯೇಶನುದಿನಂ ಪಿತುಃ । 
ಯಥಾ ನಿಃಸಸ ಕೃಚ್ಛಾಪ್ರೇ ಧನೇ ಸ್ನೇಹೋತನ್ಸದರ್ಧತ 
WAL 


ಮಾತುಸ್ತಶಿತರಾಂ ಪುತ್ರೇ ಸ್ನೇಹೋ ಮೋಹಸಮುದ್ದವ: । 
ಕೃತದ್ಯುತೇಃ ಸಪತ್ನೀನಾಂ ಪ್ರಜಾಕಾಮಜ್ವ್ಞರೋಠ ಭವತ್‌ 
1೩೭ ॥ 


ಚಿತ್ರಕೇತೋರತಿಪ್ರೀತಿರ್ಯಥಾ ದಾರೇ ಪ್ರಜಾಪತಿ! 
ನ ತಥಾನ್ಯೇಷು ಸೇ ಬಾಲಂ ಲಾಲಯತೋತನ್ನಹಮ್‌ 
nA 


ತಾಃ ಪರ್ಯತಪ್ಯನ್ನಾತ್ಗಾನಂ ಗರ್ಹಯಂತ್ಯೋತಭ್ಯಸೂಯಯಾ I 


ಆನಪತ್ಯೇನ ದುಃಖೇನ ರಾಜ್ನಶ್ಚಾನಾದರೇಣ ಚ 
1 ೩೯ ॥ 


ಧಿಗಪ್ರಜಾಂ ಸ್ವೀಯಂ ಪಾಪಾಂ ಪತ್ಯುಶ್ಚಾಗ್ರಹಸಮ್ಮತಾಮ್‌ । 
ಸುಪ್ರಜಾಭಿಃ ಸಪತ್ನೀಭಿರ್ದಾಸೀಮಿವ ತಿರಸ್ಕೃತಾಮ್‌ 
॥೪೦॥ 


[1739123 A 


ಷಷ್ಠ ಸೃಂಧ 


685 


ಅದರಂತೆಯೇ ಯಜ್ಞಪ್ರಸಾದವನ್ನು ಸೇವಿಸಿದ ಕೃತದ್ಯುತಿಯು- 
ಕೃತ್ತಿಕೆಯು ತನ್ನ ಗರ್ಭದಲ್ಲಿ ಅಗ್ನಿಕುಮಾರನನ್ನು ಧರಿಸಿದಂತ- 
ಮಹಾರಾಜಾ ಚಿತ್ರಕೇತುವಿನಿಂದ ಗರ್ಭವನ್ನು ಧರಿಸಿದಳು. ॥ ೩೦ ॥ 
ರಾಜನೇ! ಶೂರಸೇನದೇಶದ ರಾಜಾ ಚಿತ್ರಕೇತುವಿನ ನೋಟದಿಂದ 
ಕೃತದ್ಯುತಿಯ ಗರ್ಭವು ಶುಕ್ಲಪಕ್ಚದ ಚಂದ್ರನಂತೆ ದಿನೇ-ದಿನೇ 
ಕ್ರಮವಾಗಿ ವೃದ್ಧಿಹೊಂದತೊಡಗಿತು. ॥ ೩೧ ॥ 

ಅನಂತರ ಸಕಾಲದಲ್ಲಿ ಆಕೆಯ ಗರ್ಭದಿಂದ ಒಬ್ಬ ಪರಮ 
ಸುಂದರ ಪುತ್ರನು ಜನಿಸಿದನು. ಅವನು ಹುಟ್ಟಿದ ಸಮಾಚಾರ 
ತಿಳಿದ ಶೂರಸೇನ ದೇಶದ ಪ್ರಜಾಜನರಿಗೆ ಬಹಳ ಆನಂದವಾಯಿತು. 
॥ ೩೨ ॥ ಚಕ್ರವರ್ತಿ ಚಿತ್ರಕೇತುವಿನ ಆನಂದಕ್ಕೆ ಪಾರವೇ ಇರಲಿಲ್ಲ 
ಅವನು ಸ್ನಾನಮಾಡಿ ಪವಿತ್ರನಾಗಿ, ವಸ್ತ್ರಾಭೂಷಣಗಳಿಂದ ಅಲಂಕೃತ 
ನಾಗಿ ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿ, ಆಶೀರ್ವಾದವನ್ನು 
ಪಡೆದು ಮಗುವಿಗೆ ಜಾತಕರ್ಮಸಂಸ್ಕಾರವನ್ನು ಮಾಡಿದನು. 
॥ ೩೩ ॥ ಅವನು ಆ ಬ್ರಾಹ್ಮಣರಿಗೆ ಚಿನ್ನ, ಬೆಳ್ಳಿ, ವಸ್ತ್ರ, ಒಡವೆ, 
ಗ್ರಾಮಗಳು, ಕುದುರೆಗಳು, ಆನೆಗಳು ಮತ್ತು ಆರು ಅರ್ಬುದಗಳಷ್ಟು 
ಗೋವುಗಳನ್ನು ದಾನಮಾಡಿದನು. ॥ ೩೪ ॥ ಉದಾರಶಿರೋಮಣಿ 
ಯಾದ ಚಿತ್ರಕೇತು ಸಾರ್ವಭೌಮನು ಪುತ್ರನಿಗೆ ಧನ, ಕೀರ್ತಿ, 
ಆಯುಸ್ಸುಗಳು ಅಭಿವೃದ್ಧಿಯಾಗಲೆಂದು-ಮೋಡವು ಎಲ್ಲಜೀವಗಳ 
ಮನೋರಥವನ್ನು ಈಡೇರಿಸುವಂತೆ-ಇತರರಿಗೂ ಅವರು ಬೇಡಿದ 
ವಸ್ತುಗಳೆಲ್ಲವನ್ನು ಕೊಡುಗೈಯಿಂದ ನೀಡಿದನು. ॥ ೩೫ ॥ ಪರೀ 
ಕ್ಲಿತನೇ | ಕಾಸಿನ ಮುಖವನ್ನೇ ಕಾಣದ ಬಡವನಿಗೆ ಬಹಳ ಕಷ್ಟದಿಂದ 
ಸ್ವಲ್ಪ ಹಣವು ದೊರಕಿದರೆ ಅವನಿಗೆ ಅದರಲ್ಲಿ ಆಸೆ-ಆಸಕ್ತಿಗಳು 
ಉಂಟಾಗುವಂತೆಯೇ - ಬಹಳ ಕಷ್ಟದಿಂದ ಜನಿಸಿದ ಆ ಪುತ್ರನಲ್ಲಿ 
ರಾಜರ್ಷಿ ಚಿತ್ರಕೇತುಎನ ಸ್ನೇಹಸಂಬಂಧವು ದಿನೇ-ದಿನೇ 
ಬಿಗಿಯಾಗತೊಡಗಿತು. ॥ ೩೬ ॥ ತಾಯಿಯಾದ ಕೃತದ್ಯುತಿಗೂ 
ಮಗುವಿನ ವಿಷಯದಲ್ಲಿ ಮೋಹದಿಂದ ಸ್ನೇಹ-ಮಮತೆಗಳು 
ಹೆಚ್ಚಿದವು. ಆದರೆ ಅವಳ ಸವತಿಯರಾಗಿದ್ದರಾಣಿಯರ ಮನಸ್ಸಿನಲ್ಲಿ 
ಪುತ್ರಕಾಮನೆಯಿಂದ ಮತ್ತಷ್ಟು ಹೊಟ್ಟೆಯುರಿ ಉಂಟಾಯಿತು. 
॥ ೩೭ ॥ ಪ್ರತಿದಿನವು ಮಗುವನ್ನು ಮುದ್ದಿಸಿ, ಪ್ರೀತಿಸುತ್ತಿದ್ದ ಚಿತ್ರ 
ಕೇತುವಿಗೆ ಮಗುವಿನ ತಾಯಿಯಾದ ಕೃತದ್ಯುತಿಯಲ್ಲಿ ಇದ್ದಷ್ಟು 
ಪ್ರೇಮವು ಇತರ ರಾಣಿಯರಲ್ಲಿ ಇಲ್ಲವಾಯಿತು. ॥ ೩೮ ॥ ಹೀಗೆ 
ಆ ರಾಣಿಯರಿಗೆ ಸಂತಾನವಿಲ್ಲದ ದುಃಖವೊಂದು, ಜೊತೆಗೆ ಚಿತ್ರ 
ಕೇತುವು ತಮ್ಮನ್ನು ಉಪೇಕ್ಷಿಸುತ್ತಿದ್ದಾನೆ ಎಂಬ ವಿಷಾದ ಮತ್ತೊಂದು. 
ಎರಡೂ ಸೇರಿ ಅವರು ಮಾತ್ತರ್ಯದಿಂದ ತಮ್ಮನ್ನೇ ಧಿಕ್ಕರಿಸಿಕೊಳ್ಳುತ್ತಾ 
ಮನಸಿನಲ್ಲಿಯೇ ಕುದಿಯತೊಡಗಿದರು. ॥ ೩೯ ॥ ಅವರು ಪರಸ್ಪರ 
ಮಾತಾಡಿಕೊಳ್ಳುತ್ತಿದ್ದರು - 'ಅಕಟಾ | ತಂಗೀ | ಪುತ್ರಹೀನೆಯಾದ 
ಸ್ತ್ರೀಯು ತುಂಬಾ ಭಾಗ್ಯಹೀನಳಾಗಿರುವಳು. ಪುತ್ರವತಿಯಾದ ಸವತಿ 
ಯರು ಅವರನ್ನು ತಮ್ಮ ದಾಸಿಯರಂತೆ ಕಂಡು ತಿರಸ್ಕರಿಸುವರು. 
ಇತರ ವಿಷಯ ಹಾಗಿರಲಿ. ಆಕೆಯ ಪತಿಯೇ ಆಕೆಯನ್ನು ಪತ್ನೀ 
ಎಂದು ಸಂಭಾವಿಸುವುದಿಲ್ಲ ನಿಜವಾಗಿಯೂ ಪುತ್ರಹೀನೆಯಾದ 
ಸ್ತ್ರೀಯರ ಸ್ಥಿತಿಯು ಅತ್ಯಂತ ಶೋಚನೀಯವಾದುದು. ॥ ೪೦ ॥ 


686 


ದಾಸೀನಾಂ ಕೋ ನು ಸಂತಾಪಃ ಸ್ಥಾಮಿನಃ ಪರಿಚರ್ಯಯಾ । 
ಅಭೀಕ್ಷ್ಣಂ ಲಬ್ಧಮಾನಾನಾಂ ದಾಸ್ಯಾ ದಾಸೀವ ದುರ್ಭಗಾಃ 
1೪೧ 


ಏವಂ ಸಂದಹ್ಯಮಾನಾನಾಂ ಸಪತ್ವ್ಯಾಃ ಪುತ್ರಸಂಪದಾ । 
ರಾಜ್ನೋಠಸವಮ್ಮತವೃತ್ತೀನಾಂ ವಿದ್ವೇಷೋ ಬಲವಾನಭೂತ್‌ 


॥ ೪೨ ॥ 
ವಿದ್ಧೇಷನಷ್ಟಮತಯ:ಃ ಸ್ವಿಯೋ ದಾರುಣಚೇತಸಃ । 
ಗರಂ ದದುಃ ಕುಮಾರಾಯ ದುರ್ಮರ್ಷಾ ನೃಪತಿಂ ಪ್ರತಿ 

I ೪೩ ॥ 
ಕೃತದ್ಯುತಿರಜಾನಂತೀ ಸಪತ್ನೀನಾಮಘಂ ಮಹತ್‌ । 
ಸುಪ್ರ ಏವೇತಿ ಸಂಚಿಂತ್ಯ ನಿರೀಕ್ಷ್ಯ ವೃಚರದ್ಸಹೇ 

॥ ೪೪ ॥ 


ಶಯಾನಂ ಸುಚಿರಂ ಬಾಲಮುಪಧಾರ್ಯ ಮನೀಷಿಣೀ ॥ 
ಪುತ್ರಮಾನಯ ಮೇ ಭದ್ರೇ ಇತಿ ಧಾತ್ರೀಮಚೋದಯತ್‌ 
I ೪೫ ॥ 


ಸಾ ಶಯಾನಮುಪವ್ರಜ್ಯ ದೃಷ್ಟ್ವಾ ಚೋತ್ತಾರಲೋಚನಮ್‌ ।ಟ 
ಪ್ರಾಣೇಂದ್ರಿಯಾತೃಭಿಸ್ತೃಕ್ತಂ ಹತಾಸ್ಟೀತ್ಯಪತದ್ದುವಿ 
1 V೬ 


ತಸ್ಯಾಸ್ತದಾ55ಕರ್ಣ್ಯ ಭೃಶಾತುರಂ ಸ್ಪಧಂ 
ಫ್ಲಂತ್ಯಾಃ ಕರಾಭ್ಯಾಮುರ ಉಚ್ಚಕ್ಕಿರಪಿ I 
ಪ್ರವಿಶ್ಯ ರಾಜ್ಞೀ ತ್ವರಯಾಠ 5ತ್ಯಜಾಂತಿಕಂ 
ದದರ್ಶ ಬಾಲಂ ಸಹಸಾ ಮೃತಂ ಸುತಮ್‌ ॥ ೪೭ ॥ 


ಪಪಾತ ಭೂಮೌ ಪರಿವೃದ್ಧಯಾ ಶುಚಾ 
ಮುಮೋಹ ವಿಭ್ರಪ್ಪಶಿರೋರುಹಾಂಬರಾ ॥ ೪೮ ॥ 


ತತೋ ನೃಪಾಂತಃಪುರವರ್ತಿನೋ ಜನಾ _ 
ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಮ್‌ । 

ಆಗತ್ಯ ತುಲ್ಕವ್ಯಸನಾಃ ಸುದುಃಖತಾ- 
ಸ್ತಾಶ್ಚ ವ್ಯಲೀಕಂ ರುರುದುಃ ಕೃತಾಗಸಃ ॥೪೯॥ 


[1739123 8 


ಶ್ರೀಮದ್ಭಾಗವತ 


[ಅಧ್ಯಾಯ 


ದಾಸಿಯರ ಸ್ಥಿತಿಗಿಂತಲೂ ಹೀನಾಯವಾದ ಸಿತಿ ಅವರದು. 
ಏಕೆಂದರೆ, ದಾಸಿಯರು ತಮ್ಮ ಪ್ರಭುವಿನ ಸೇವೆಮಾಡಿ ಅವನಿಂದ 
ನಿರಂತರವಾಗಿ ಸಮ್ಮಾನವನ್ನೇ ಪಡೆಯುತ್ತಿರುವರು. ಆದರೆ ದುರ 
ದೃಷ್ಟಶಾಲಿಗಳಾದ ನಾವು ಅವರಿಗಿಂತಲೂ ಕಡೆಯವರಾಗಿ 
ದಾಸಿಯರ ದಾಸಿಯರಂತೆ ಪುನಃ ಪುನಃ ತಿರಸ್ಕಾರಕ್ಕೆ ಪಾತ್ರರಾಗು 
ತ್ತೇವೆ. ॥ ೪೧ ॥ ಪರೀಕ್ಷಿತನೇ! ಆ ರಾಣಿಯರು ತಮ್ಮ ಸವತಿಯ 
ಪುತ್ರಸಂಪತ್ತಿನಿಂದ ಹೊಟ್ಟೆಯುರಿಪಟ್ಟುಕೊಳ್ಳುತ್ತಾ ಇರಲು, ರಾಜನೂ 
ಅವರ ಎಷಯದಲ್ಲಿ ಉದಾಸೀನನಾನನು, ಅದರ ಫಲವಾಗಿ 
ಅವರೆಲ್ಲರಿಗೂ ಕೃತದ್ಯುತಿಯ ಕುರಿತು ತಡೆಯಲಾರದ ದ್ವೇಷವುಂಟಾ 
ಯಿತು. ॥ ೪೨ ॥ ಆ ದ್ವೇಷದಿಂದ ಅವರ ಬುದ್ಧಿ ಕೆಟ್ಟುಹೋಯಿತು. 
ಕ್ರೌರ್ಯವು ಅವರ ಚಿತ್ತವನ್ನು ತುಂಬಿಕೊಂಡಿತು. ಪತಿಯಾದ ಚಿತ್ರ 
ಕೇತುವಿನ ಪುತ್ರಸ್ನೇಹವು ಅವರಿಂದ ಸಹಿಸಲಾಗಲಿಲ್ಲ ಇದರಿಂದ 
ಅವರು ಅಸಹನೆಯಿಂದ ಆ ಎಳೆವಯಸ್ಸಿನ ರಾಜಕುಮಾರನಿಗೆ ವಿಷ 
ವನ್ನು ಉಣಿಸಿದರು. ॥ ೪೩ ॥ ಮಹಾರಾಣಿ ಕೃತದ್ಯುತಿಗೆ ತನ್ನ ಸವತಿ 
ಯರ ಪಾಪದ ಪಿತೂರಿಯು ಸ್ವಲ್ಪವೂ ತಿಳಿಯಲಿಲ್ಲ | 
ದೂರದಿಂದ ನೋಡಿ ಮಗುವು ನಿದ್ದೆ ಮಾಡುತ್ತಿದೆ ಎಂದೇ ಭಾವಿಸಿ, 
ಅರಮನೆಯಲ್ಲಿ; ನಿಶ್ಚಿಂತವಾಗಿ ಅಡ್ಡಾಡುತ್ತಿದ್ದಳು. ॥ ೪೪ ॥ ಬುದ್ಧಿಮತಿ 
ರಾಣಿಯು ಮಗುವು ಬಹಳ ಹೊತ್ತಾದರೂ ಇನ್ನೂ ಏಳದೇ 
ಇರುವುದನ್ನು ಗಮನಿಸಿ ದಾಸಿಯನ್ನು ಕರೆದು - "ಕಲ್ಯಾಣೀ! ನನ್ನ 
ಕಂದನನ್ನು ಕರೆದುಕೊಂಡು ಬಾ' ಎಂದು ಆಜ್ಞೆ ಮಾಡಿದಳು. 
॥ ೪೫ ॥ ದಾದಿಯು ಮಲಗಿದ್ದಮಗುವಿನ ಬಳಿಗೆ ಹೋಗಿ ನೋಡಿ 
ದಾಗ ಆಕೆಗೆ ಗಾಬರಿ ಯುಂಟಾಯಿತು. "ಮಗುವಿನ ಕಣ್ಣುಗುಡ್ಡೆಗಳು 
ತಿರುಗು ಮುರುಗಾಗಿವೆ. ಉಸಿರು ನಿಂತುಹೋಗಿದೆ. ಪ್ರಾಣ, ಇಂದ್ರಿ 
ಯಗಳು, ಜೀವಾತ್ಸ ಎಲ್ಲವೂ ಆ ಸುಕುಮಾರನ ದೇಹವನ್ನು ಬಿಟ್ಟು 
ಹೊರಟುಹೋಗಿವೆ. ಇದನ್ನು ನೋಡಿದೊಡನೆಯೇ "ಅಯ್ಯೋ! 
ಸತ್ತೆನು! ಕೆಟ್ಟಿನು [' ಎಂದು ಕಿರುಚುತ್ತಾ ನೆಲಕ್ಕೆ ಕುಸಿದಳು. ॥ ೪೬ ॥ 

ಆ ದಾಸಿಯು ತನ್ನ ಎರಡು ಕೈಗಳಿಂದಲೂ ಎದೆಯನ್ನು 


| ಬಡಿದುಕೊಳ್ಳುತ್ತಾ ಗಟ್ಟಿಯಾಗಿ ಗೋಳಾಡತೊಡಗಿದಳು. ಅವಳ 


ಅಳುವನ್ನು ಕೇಳಿ ಮಹಾರಾಣಿ ಕೃತದ್ಯುತಿಯು ಲಗುಬಗೆಯಿಂದ 
ಮಗುವಿನ ಬಳಿಗೆ ಓಡಿದಳು. ತನ್ನ ಕಂದನು ಆಅಕಸ್ಸಾತ್ತಾಗಿ ಸತ್ತು 
ಹೋಗಿರುವುದನ್ನು ನೋಡಿದಳು. ॥ ೪೭ ॥ ಆಗ ಅವಳು ಅತ್ಯಂತ 
ಶೋಕದಿಂದ ಮೂರ್ಛಿತಳಾಗಿ ನೆಲಕ್ಕೆ ಕುಸಿದುಬಿದ್ದಳು. ಅವಳ 
ತಲೆಯ ಕೂದಲು ಬಿಚ್ಚಿಹೋಗಿ, ಉಟ್ಟಸೀರೆಯು ಅಸ್ಪ ಸವ್ಯಸ್ತವಾಗಿ 
ದ್ಲುದನ್ನು ಗಮನಿಸದೆ ಪ್ರಜ್ಞಿತಪ್ಪಬಿದು. 1 ೪೮ ॥ ಅನಂತರ 
ಮಹಾರಾಣಿಯ ಕರುಣಕ್ರಂದನವನ್ನು ಕೇಳಿ ಅಂತಃಪುರದ ಎಲ್ಲ 
ಸ್ತ್ರೀಯರೂ, ಪುರುಷರೂ ಅಲ್ಲಿಗೆ ಓಡಿ ಬಂದರು. ಸಹಾನುಭೂತಿ 
ಯಿಂದ ಅವರೂ ದುಃಖಿತರಾಗಿ ಅಳತೊಡಗಿದರು. ಮಗುವನ್ನು 
ಕೊಂದ ಆ ರಾಣಿಯರೂ ಅಲ್ಲಿಗೆ ಬಂದು ಕಪಟದ ಅಳುವಿನ 
ನಟನೆಮಾಡಿದರು. ॥ ೪೯ ॥ ತನ್ನ ಪುತ್ರನು ಅಕಾಲಮೃತ್ಯುವಿಗೆ 
ತುತ್ತಾಗಿದ್ದಾನೆ ಎಂದು ತಿಳಿದು ರಾಜಾ ಚಿತ್ರಕೇತುವಿಗೆ ಅತ್ಯಂತ 
ಸ್ನೇಹದಿಂದಾಗಿ ಶೋಕದ ಆವೇಗದಿಂದ ಕಣ್ಣುಕತ್ತಲೆ ಬಂತು. 


14 ಅಧ್ಯಾಯ] 


ಶ್ರುತ್ವಾ ಮೃತಂ ಪುತ್ರಮಲಕ್ಷಿತಾಂತಕಂ 
ವಿನಷ್ಟ ದೃಷ್ಟಿ ಪ್ರಪತನ್‌ ಸ್ಟಲನ್‌ ಪಥಿ 

ಸ್ನೇಹಾನುಬಂಧೈಧಿತಯಾ ಶುಚಾ ಭೃಶಂ 
ವಿಮೂರ್ಚ್ಚಿತೋತನುಪ್ರಕೃತಿರ್ದ್ವಿಜೈರ್ವ್ಯತಃ 


I ೫೦ ॥ 


ಪಪಾತ ಬಾಲಸ್ಯ ಸ ಪಾದಮೂಲೇ 
ಮೃತಸ್ಯ ವಿಸ್ರಸ್ರಶಿರೋರುಹಾಂಬರ: 

ದೀರ್ಥಂ ಶಸನ್ನಾಸಕಲೋಪರೋಧತೋ 
ನಿರುದ್ಧಕಂಠೋ ನ ಶಶಾಕ ಭಾಷಿತುಮ್‌ 


॥ ೫೧ ॥ 


ಪತಿಂ ನಿರೀಕೊ ್ಯೀರುಶುಚಾರ್ಪಿತಂ ತದಾ 
ಮೃತಂ ಚ ಬಾಲಂ ಸುತಮೇಕಸಂತತಿಮ್‌ । 
ಜನಸ್ಯ ರಾಜ್ನೀ ಪ್ರಕೃತೇಶ್ಚ ಹೃದ್ರುಜಂ 


ಸತೀ ದಧಾನಾ ವಿಲಲಾಪ ಚಿತ್ರಧಾ ॥ ೫೨॥ 


ಸ್ತನದ್ವಯಂ ಕುಂಕುಮಗಂಧಮಂಡಿತಂ 
ನಿಷಿಂಚತೀ ಸಾಂಜನಬಾಷ್ನಬಿಂದುಭಿ: | 
ವಿಕೀರ್ಯ ಕೇಶಾನ್ವಿಗಲತ್ವಜ: ಸುತಂ 


ಶುಶೋಚ ಚಿತ್ರಂ ಕುರರೀವ ಸುಸ್ವರಮ್‌ ॥ ೫೩ ॥ 


ಅಹೋ ವಿಧಾತಸತ್ತ ಖನುತೀವ ಬಾಲಿಶೋ 
ಯಸ್ತ್ಯಾಶ್ಟಸ್ಪಷ್ಟೃಪ್ರತಿರೂಪಮೀಹಸೇ 

ಪರೇತನುಜೀವತ್ಯಪರಸ್ಯ ಯಾ ಮೃತಿ- 
ರ್ವಿಪರ್ಯಯಸಶ್ನೇತ್ವಮಸಿ ಧ್ರುವಃ ಪರಃ 


॥ ೫೪ ॥ 


ನ ಹಿ ಕ್ರಮಶ್ಚೇದಿಹ ಮೃತ್ಕುಜನ್ಮನೋಃ 
ಶರೀರಿಣಾಮಸ್ತು ತದಾ55ತ್ಥ ಕರ್ಮಭಿಃ 

ಯಃ ಸ್ನೇಹಪಾಶೋ ನಿಜಸರ್ಗವೃದ್ದಯೇ 
ಸ್ವಯಂ ಕೃತಸ್ತೇ ತಮಿಮಂ ವಿವೃಶ್ಚಸಿ ॥ ೫೫ ॥ 


ತ್ಚಂತಾತನಾರ್ಹಸಿ ಚಮಾಂ ಕೃಪಣಾಮನಾಥಾಂ 

ತ್ಯಕ್ತುಂ ವಿಚಕ್ಸ್ವ ಪಿತರಂ ತವ ಶೋಕತಪ್ಪಮ್‌ । 
ಅಂಜಸ್ತರೇಮ ಭವತಾಪ್ರಜದುಸರಂ ಯದ್‌ 

ಧ್ವಾಂತಂ ನಯಾಹ್ಯಕರುಣೇನ ಯಮೇನ ದೂರಮ್‌ ॥ ೫೬ ॥ 


[1739123 ೦ 


ಹತ್ತ ಸಂಧ 


687 


ರಾಜನು ಶೋಕಭಾರದಿಂದ ಎಡವುತ್ತಾ, ಮುಗ್ಗರಿಸುತ್ತಾ ಮೆಲ್ಲ 
ಮೆಲ್ಲನೆ ಮಂತ್ರಿ-ಬ್ರಾಹ್ಮಣಾದಿ ಪರಿವಾರ ಸಹಿತನಾಗಿ ಸತ್ತ ಮಗು 
ವಿದ್ದಸ್ಥಳಕ್ಕೆ ಬಂದು ದುಃಖವನ್ನು ತಡೆಯಲಾರದೆ ಪ್ರಜ್ಞೆತಪ್ಪಿ ನೆಲಕ್ಕೆ 
ಉರುಳಿದನು. ಅವನ ತಲೆಕೂದಲು ಕೆದರಿಕೊಂಡು, ವಸ್ತ್ರಗಳು 
ಅಸ್ತವ್ಯಸ್ತವಾದುವು. ಬಿಸಿ-ಬಿಸಿ ನಿಟ್ಟುಸಿರಿನಿಂದ ಮುಖವು ಒಣ 
ಗಿತು. ಉಮ್ಮಳಿಸುವ ಕಣ್ಣೀರಿನ ಧಾರೆಯಿಂದ ಗಂಟಲು ಕಟ್ಟಿ 
ಹೋಯಿತು. ಅವನ ಬಾಯಿಂದ ಮಾತೇ ಹೊರಡದಾಯಿತು. 
॥ ೫೦-೫೧ ॥ ಸಾದ್ವಿಮಣಿಯಾದ ಕೃತದ್ಯುತಿಗೆ ತನ್ನ ಪತಿಯು 
ಹಾಗೆ ದುಃಖದಲ್ಲಿ ಮುಳುಗಿದ್ದುದನ್ನೂ - ಇದ್ದ ಒಂದೇ ಮಗುವು 
ಸಾವಿಗೀಡಾದುದನ್ನೂ ಕಂಡು ಅತಿದೈನ್ಯದಿಂದ ಬಗೆ-ಬಗೆಯಾಗಿ 
ಗೋಳಾಡತೊಡಗಿದಳು. ಅದನ್ನು ಕಂಡು ಅಲ್ಲಿದ್ದ ಮಂತ್ರಿಯೇ 
ಮುಂತಾದವರೆಲ್ಲರೂ ಶೋಕಗ್ರಸ್ತರಾದರು. ॥ ೫೨ ॥ ಮಹಾ 
ರಾಣಿಯ ಕಣ್ಣುಗಳಿಂದ ಕಣ್ಣೀರಿನ ಕೋಡಿಯೇ ಹರಿದು ಕಣ್ಣು 
ಗಳಿಗೆ ಹಾಕಿಕೊಂಡಿದ್ದ ಕಾಡಿಗೆಯು ಕರಗಿ ಕುಂಕುಮಕೇಸರಿ - 
ಗಂಧಗಳು ಪೂಸಿದ್ದ ವಕ್ಷಷ್ಠಳವೂ ನೆನೆಯತೊಡಗಿತು. ಆಕೆಯ 
ತಲೆಗೂದಲು ಚೆದುರಿಹೋಗಿ ಮುಡಿದ ಹೂವುಗಳು ಕೆಳಕ್ಕೆ 
ಬೀಳುತ್ತಿದ್ದವು. ಹೀಗೆ ಆಕೆಯು ಸಹಿಸಲಾರದ ಪುತ್ರಶೋಕದಿಂದ 
ಕುರರೀಹಕ್ಕಿಯಂತೆ ಅತ್ಯಂತ ಕರುಣಾಜನಕವಾಗಿ ಗಟ್ಟಿಯಾದ ದನಿ 
ಯಲ್ಲಿ ವಿವಿಧ ಪ್ರಕಾರದಿಂದ ವಿಲಪಿಸುತ್ತಿದ್ದಳು. ॥ ೫೩ ॥ 

ಅವಳ ಗೋಳಾಟವು ವರ್ಣನಾತೀತವು.. "ಅಯ್ಯೋ! 
ವಿಧಿಯೇ! ನಿಜವಾಗಿಯೂ ನೀನು ಮೂರನೇ ಸರಿ। ತನ್ನ 
ಸೃಷ್ಟಿಗೆ ಪ್ರತಿಕೂಲವಾಗಿ ಕೆಲಸವನ್ನು ಮಾಡುತ್ತಿರುವೆಯಲ್ಲ! ಮುದು 
ಕರು ಬದುಕಿರುವಾಗಲೇ ಬಾಲಕರು ಸಾಯುವುದು ಎಂತಹ ಆಶ್ಚ 
ರ್ಯದ ವಿಷಯ! ನಿಜವಾಗಿಯೂ ನಿನ್ನ ಸ್ವಭಾವದಲ್ಲಿ 
ಇಂತಹ ವಿಪರೀತತೆ ಇದ್ದರೆ ನೀನು ಜೀವಿಗಳ ಶತ್ರುವೇ ಆಗಿರುವೆ | 
॥ ೫೪ ॥ ಪ್ರಪಂಚದಲ್ಲಿ ಪ್ರಾಣಿಗಳ ಜೀವನ-ಮರಣದ ಯಾವುದೇ 
ಕ್ರಮವೇ ಇಲ್ಲದಿದ್ದರೆ, ಅವರು ಪ್ರಾರಬ್ದಕ್ಕನುಸಾರ ಹುಟ್ಟುತ್ತಾ- 
ಸಾಯುತ್ತಾ ಇರುವರು. ಮತ್ತೆ ನಿನ್ನ ಆವಶ್ಯಕತೆ ಯಾದರೂ ಏನಿದೆ ? 
ಆದರೆ ನೀನು ಹೀಗೆ ಮಕ್ಕಳನ್ನು ಸಾವಿಗೀಡುಮಾಡಿ ನಿನ್ನ 
ಸಂಕಲ್ಪವೃಕ್ಚವನ್ನು ನೀನೇ ಕಡಿದು ಹಾಕುವೆಯಲ್ಲಾ!' ॥ ೫೫ ॥ 
ಮತ್ತೆ ಅವಳು ತನ್ನ ಮಗುವಿನ ಕಡೆಗೆ ನೋಡುತ್ತಾ ಹೇಳತೊಡಗಿ 
ದಳು - ಅಪ್ಪಾ ಮಗು! ನೀನಿಲ್ಲದೆ ನಾನು ಅನಾಥಳೂ, ದೀನಳೂ 
ಆಗಿರುವೆನು. ನನ್ನನ್ನು ಬಿಟ್ಟು ಹೀಗೆ ಹೊರಟುಹೋಗುವುದು ನಿನಗೆ 
ಉಚಿತವೆ ? ಸ್ವಲ್ಪ ಕಣ್ಣುತ್ತೆರೆದು ನೋಡಬಾರದೆ | ನಿನ್ನ ತಂದೆ 
ಯವರು ನಿನ್ನ ವಿಯೋಗದಲ್ಲಿ ಎಷ್ಟು ಶೋಕಪಡುತ್ತಿದ್ದಾರೆ. 
ಸಂತಾನಹೀನರಾದ ಪುರುಷರು ಯಾವ ಘೋರನರಕವನ್ನು ಕಷ್ಟ 
ದಿಂದ ದಾಟಬೇಕಾಗುತ್ತದೋ, ಆ ನರಕವನ್ನು ನಿನ್ನ ಸಹಾಯದಿಂದ 
ನಾವು ಆಯಾಸವಿಲ್ಲದೆಯೇ ದಾಟಬೇಕಾಗಿದೆ. ಕಂದಾ! ನೀನು 
ಈ ಯಮರಾಜನ ಜೊತೆಯಲ್ಲಿ ದೂರ ಹೋಗಬೇಡ ಅವನು 
ದಯೆ-ದಾಕ್ಷಿಣ್ಯವಿಲ್ಲದವನು. ॥ ೫೬ ॥ ಎನ್ನ ಮುದ್ದಿನ ಮಗನೇ 
ಓ ರಾಜಕುಮಾರಾ! ಎದೇಳು ಮಗು! ಇದೋ ನೋಡು. ನಿನ್ನ 
ಜೊತೆಯ ಬಾಲಕರು ನಿನ್ನನ್ನು ಆಟಕ್ಕೆ ಕರೆಯುತ್ತಿದ್ದಾರೆ. ನೀನು 


ಉತ್ತಿಷ್ಠ ತಾತ ತ ಇಮೇ ಶಿಶವೋ ವಯಸ್ಕಾ- 
. ಸ್ಪ್ಯಾಮಾಹ್ನಯಂತಿ ನೃಪನಂದನ ಸಂವಿಹರ್ತುಮ್‌ । 
ಸುಪ್ತಶ್ಚಿರಂ ಹ್ಯಶನಯಾ ಚ ಭವಾನ್ನರೀತೋ 
ಭುಂಕ್ಚಸ್ಟನಂ ಪಿಬ ಶುಚೋ ಹರ ನಃ ಸ್ವಕಾನಾಮ್‌ ॥ ೫೭ ॥ 


ನಾಹಂ ತನೂಜ ದದ್ಧಶೇ ಹತಮಂಗಲಾ ತೇ 
ಮುಗ್ಗಸ್ಥಿತಂ ಮುದಿತವೀಕ್ಷಣಮಾನನಾಬ್ದಮ್‌ । 


ಕಿಂವಾ ಗತೋತಸ್ಯ ಪುನರನ್ನಯಮನ್ಯ್ಕಲೋಕಂ 


ನೀತೋತಫೃಣೇನ ನ ಶೃಣೋಮಿ ಕಲಾ ಗಿರಸ್ತೇ ॥ ೫೮ ॥ 
ಶ್ರೀಶುಕ ಉಪಾಚ 
ವಿಲಪಂತ್ಯಾ ಮೃತಂ ಪುತ್ರಮಿತಿ ಚಿತ್ರವಿಲಾಪನೈಃ । 
ಚಿತ್ರಕೇತುರ್ಭ್ಯಶಂ ತಪ್ಪೋ ಮುಕ್ತಕಂಠೋ ರುರೋದ ಹ 
I ೫ 1 


ತಯೋರ್ವಿಲಪತೋಃ ಸರ್ವೇ ದಂಪತ್ಯೋಸದನುವ್ರತಾಃ । 
ರುರುದುಃ ಸ್ಥ ನರಾ ನಾರ್ಯಃ ಸರ್ವಮಾಸೀದಚೇತನಮ್‌ 
॥೬೦॥ 


ಏವಂ ಕಶ್ನಲಮಾಪನ್ನಂ ನಷ್ಟ ಸಂಜ್ಞಮನಾಯಕಮ್‌ । 
ಜ್ಲಾತ್ಹಾಂಗಿರಾ ನಾಮ ಮುನಿರಾಜಗಾಮ ಸನಾರದಃ 
1೬೧ I 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಮಲಗಿ ತುಂಬಾ ಹೊತ್ತಾಯಿತು. ಈಗ ನಿನಗೆ ಹಸಿವಾಗಿರಬಹುದು. 
ಏಳು ಏನನ್ನಾದರೂ ಸ್ವಲ್ಪ ತಿನ್ನುವೆಯಂತೆ. ಬೇರೇನೂ ಇಲ್ಲದಿದ್ದರೆ 
ನನ್ನ ಹಾಲನ್ನಾದರೂ ಕುಡಿದು, ನೆಂಟರಿಷ್ಟರಾದ ನಮ್ಮ ದುಃಖವನ್ನು 
ಹೋಗಲಾಡಿಸು. ॥ ೫೭ ॥ ಪ್ರೀತಿಯ ಕಂದಮ್ಮನೇ | ಇದೇನು 
ಇಂದು ನಿನ್ನ ಮುಖಾರವಿಂದದಲ್ಲಿ ಎಂದಿನಂತೆ ಮುದ್ದಾದ ಎಳೆ 


"| ನಗೆಯೂ, ಆನಂದದಿಂದ ತುಂಬಿದ ಚೆನ್ನೋಟವೂ ಕಾಣುತ್ತಿ 


ಲ್ಲವಲ್ಲ! ಎಂತಹ ದುರ್ಭಾಗ್ಯಳು ನಾನು! ನಿನ್ನ ತೊದಲು ನುಡಿ 
ಗಳೂ, ಮುದ್ದು ಮಾತುಗಳೂ ನನಗೆ ಕೇಳಿಸುತ್ತಿಲ್ಲವಲ್ಲ! ನಿಜವಾಗಿ 
ಯೂ ನಿಷ್ಠುರವಾದ ಯಮರಾಜನು ಹಿಂದಕ್ಕೆ ಮರಳಿ ಬರಲಾಗದ 
ಪರಲೋಕಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಿಬಿಟ್ಟನೋ ? ಎಂದು 
ರೋದಿಸಿದಳು. ॥ ೫೮ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | ತನ್ನ 
ರಾಣಿಯು ಮೃತನಾದ ಪುತ್ರನಿಗಾಗಿ ಹೀಗೆ ಬಗೆ-ಬಗೆಯಾಗಿ ವಿಲ 
ಪಿಸುತ್ತಿರುವುದನ್ನು ಕಂಡು ಚಿತ್ರಕೇತುವೂ ಅತ್ಯಂತ ಶೋಕಸಂತಪ್ಪ 
ನಾಗಿ ಬಿಕ್ಕಿ-ಬಿಕ್ಕಿ ಅಳತೊಡಗಿದನು. ॥ ೫೯ ॥ ರಾಜ-ರಾಣಿಯರು 
ವಿಲಪಿಸುತ್ತಿರುವುದನ್ನು ಕಂಡು ಅವರ ಅನುಯಾಯಿಗಳಾದ ಗಂಡ 
ಸರೂ, ಹೆಂಗಸರೂ ಕೂಡ ದುಃಖಿತರಾಗಿ ಅಳತೊಡಗಿದರು. ಹೀಗೆ 
ಇಡೀ ನಗರವೇ ಶೋಕದಿಂದ ಜಡವಸ್ತುವಿನಂತಾಯಿತು. ॥ ೬೦ ॥ 
ರಾಜನೇ! ಚಿತ್ರಕೇತು ಮಹಾರಾಜನು ಹೀಗೆ ಪುತ್ರಶೋಕದಿಂದ 
ಚೇತನಾರಹಿತ ನಾಗಿಬಿಟ್ಟಿದ್ದಾನೆ. ಆಗ ಅವನಿಗೆ ತಿಳಿವಳಿಕೆ ಕೊಡು 
ವವರೂ ಯಾರೂ ಇಲ್ಲದಿರುವುದನ್ನು ಕಂಡುಕೊಂಡ ಅಂಗೀರಸ 
ಮಹರ್ಷಿಗಳೂ ಮತ್ತು ನಾರದಮಹರ್ಷಿಗಳೂ ಅವನಿದ್ದೆಡೆಗೆ 
ದಯಮಾಡಿಸಿದರು. ॥ ೬೧ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಚಿತ್ರಕೇತುವಿಲಾಪೋ ನಾಮ ಚತುರ್ದಶೋ5 ಧ್ಯಾಯಃ॥ ೧೪ ॥ 


ಕಾನಾನ್‌ 
ಹದಿನೈದನೆಯ ಅಧ್ಯಾಯ 
ಚಿತ್ರಕೇತುವಿಗೆ ಅಂಗೀರಸರಿಂದ ಮತ್ತು ನಾರದಮಹರ್ಷಿಗಳಿಂದ ಉಪದೇಶ 


ಶ್ರೀಶುಕ ಉವಾಚ 
ಊಚತುರ್ಮ್ವತಕೋಪಾಂತೇ ಪತಿತಂ ಮೃತಕೋಪಮಮ್‌ । 
ಶೋಕಾಭಿಭೂತಂ ರಾಜಾನಂ ಬೋಧಯಂತೌ ಸದುಕ್ಕಿಭಿಃ 
wou 


ಕೋತಯಂ ಸ್ಯಾತ್ರವ ರಾಜೇಂದ್ರ ಭವಾನ್ಯಮನುಶೋಚತಿ । 
ತ್ದಂ ಚಾಸ್ಯ ಕತಮಃ ಸೃಷ್ಟೌ ಪುರೇದಾನೀಮತಃ ಪರಮ್‌ 
॥ ೨ ॥ 


[173923 ೧ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಟಿದ್ರಾಜನೇ | 
ಚಿತ್ರಕೇತು ಮಹಾರಾಜನು ಶೋಕಗ್ಗಸ್ತನಾಗಿ ಹೆಣದಂತೆ ತನ್ನ 
ಸತ್ತಿರುವ ಪುತ್ರನ ಬಳಿಯಲ್ಲೇ ಬಿದ್ದಿದ್ದನು. ಆಗ ಅಂಗಿರಾ ಮಹರ್ಷಿ 
ಗಳೂ ಹಾಗೂ ನಾರದಮಹರ್ಷಿಗಳೂ ಅವನಿಗೆ ಒಳ್ಳೆಯ 
ಮಾತುಗಳಿಂದ ತಿಳಿವಳಿಕೆ ನೀಡುತ್ತಾ ಹೀಗೆಂದರು. ॥ ೧ ॥ ಎಲ್ಫೆ 
ರಾಜೇಂದ್ರಾ ! ಯಾರಿಗಾಗಿ ನೀನು ಇಷ್ಟು ಶೋಕಿಸು ತ್ವಿರುವೆಯೋ 
ಆ ಬಾಲಕನು ಈ ಜನ್ಮದಲ್ಲಿ ಮತ್ತು ಹಿಂದಿನ ಜನ್ಮದಲ್ಲಿ 
ನಿನಗೇನಾಗಬೇಕು ? ಅವನಿಗೆ ನೀನು ಏನಾಗಬೇಕು? 
ಮುಂದಿನ ಜನ್ನದಲ್ಲಿಯೂ ಅವನೊಂದಿಗೆ ಯಾವ ಸಂಬಂಧ 
ಉಳಿದೀತು 9 ॥ ೨॥ 


15 ಅಧ್ಯಾಯ] ಷಷ್ಠ ಸ್ಫಂಧ 689 
ವಾ ಸೈ, ಸಿಕ್ರಿ 9೨522 
ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋವೇಗೇನ ವಾಲುಕಾಃ। ನೀರಿನ ಪ್ರವಾಹದಿಂದ ಮರಳ ಕಣಗಳು ಒಂದು ಮತ್ತೊಂದರ 
ಸಂಯುಜ್ಯಂತೇ ವಿಯುಜ್ಯಂತೇ ತಥಾ ಕಾಲೇನ ದೇಹಿನಃ | ಜೊತೆಗೂಡುತ್ತವೆ ಹಾಗೂ ಅಗಲುತ್ತವೆ. ಹಾಗೆಯೇ ಸಮಯದ 

n ೩ n | ಪವಾಹದಲ್ಲಿ ಪ್ರಾಣಿಗಳೂ ಕೂಡ ಒಂದಾಗುತ್ತಾರೆ ಮತ್ತು 
ಅಗಲುತ್ತಾ ಇರುತ್ತಾರೆ. ॥ ೩॥ ರಾಜನೇ | ಕೆಲವು ಬೀಜಗಳಿಂದ 
ಯಥಾ ಧಾನಾಸು ವೈ ಧಾನಾ ಭವಂತಿ ನ ಭವಂತಿ ಚ । | ರೆ ಬೀಜಗಳು ಉತ್ಪನ್ನವಾಗುತ್ತವೆ ಮತ್ತು ನಾಶವಾಗಿಹೋಗುತ್ತವ. 
ಏವಂ ಭೂತೇಷು ಭೂತಾನಿ ಚೋದಿತಾನೀಶಮಾಯಯಾ ರಾ ಬಜ್‌ 
ಪ್ರಾಣಿಗಳಿಂದ ಬೇರೆ ಪ್ರಾಣಿಗಳು ಹುಟ್ಟುತ್ತವೆ. ಹಾಗೂ 
॥ ೪ ॥ | ಸಾಯುತ್ತವೆ. ॥ ೪॥ ಎಲ್ಫೆ ರಾಜಾ! ನಾವು, ನೀನು ಮತ್ತು 
ನಮ್ಮೊಂದಿಗೆ ಈ ಜಗತ್ತಿನಲ್ಲಿ ಎಷ್ಟು ಚರಾಚರ ಪ್ರಾಣಿಗಳು ವರ್ತ 
ಮಾನದಲ್ಲಿವೆಯೋ, ಅವೆಲ್ಲವೂ ತಮ್ಮ ಜನ್ನದ ಮೊದಲು ಇರಲಿಲ್ಲ 
ಮತ್ತು ಮೃತ್ಯುವಿನ ನಂತರ ಇರಲಾರರು. ಇದರಿಂದ ಅವರ ಅಸ್ತಿತ್ವ 
ವಿಲ್ಲವೆಂಬುದು ಸಿದ್ಧವಾಗುತ್ತದೆ. ಏಕೆಂದರೆ, ಸತ್ಯವಸ್ತುವಾದರೋ 
ಎಲ್ಲ ಸಮಯದಲ್ಲಿ ಒಂದೇ ರೀತಿಯಾಗಿ ಇರುತ್ತದೆ. ॥ ೫ ॥ 
ಭಗವಂತನೇ ಸಮಸ್ತ ಪ್ರಾಣಿಗಳ ಅಧಿಪತಿಯಾಗಿದ್ದಾನೆ. ಅವನಲ್ಲಿ 
ಜನ್ಮ-ಮೃತ್ಯು ಮುಂತಾದ ವಿಕಾರಗಳು ಖಂಡಿತವಾಗಿಯೂ ಇಲ್ಲ 
ಅವನಿಗೆ ಯಾವುದೇ ಇಚ್ಛೆಯಾಗಲೀ, ಅಪೇಕ್ಷೆಯಾಗಲೀ ಇಲ್ಲ 
ಮಕ್ಕಳು ವಿನೋದಕ್ಕಾಗಿ ಆಟದ ವಸ್ತುಗಳಿಂದ ಮನೆ-ಮಠ 
ಮುಂತಾದವುಗಳನ್ನು ರಚಿಸುತ್ತಾ - ಕೆಡಿಸುತ್ತಾ ಇರುವಂತೆಯೇ 
ಅವನು ತಾನೇ ತಾನಾಗಿ ಪರತಂತ್ರ ಪ್ರಾಣಿಗಳನ್ನು ಸೃಷ್ಟಿಸುತ್ತಾನೆ 
ಮತ್ತು ಅವರ ಮೂಲಕ ಬೇರೆ ಪ್ರಾಣಿಗಳನ್ನು ರಚಿಸುತ್ತಾನೆ, 
ಪಾಲಿಸುತ್ತಾನೆ, ಸಂಹರಿಸುತ್ತಾನೆ. ॥ ೬ ॥ ಒಂದು ಬೀಜದಿಂದ 
ಇನ್ನೊಂದು ಬೀಜವು ಹುಟ್ಟುವಂತೆಯೇ ತಂದೆಯ ದೇಹದ 
ಮೂಲಕ ತಾಯಿಯ ದೇಹದಿಂದ ಮಗನದೇಹ ಹುಟ್ಟುತ್ತದೆ. 
ತಂದೆ-ತಾಯಿ-ಮಗ ಜೀವರೂಪದಲ್ಲಿ ದೇಹಿಯಾಗಿದ್ದಾರೆ 
ಹಾಗೂ ಬಾಹ್ಯದೃಷ್ಟಿಯಿಂದ ಕೇವಲ ಶರೀರವಾಗಿದ್ದಾರೆ. ಅವರಲ್ಲಿ 
ದೇಹಿಯಾದ ಜೀವನು ಘಟವೇ ಮುಂತಾದ ಕಾರ್ಯಗಳಲ್ಲಿ 
ಪೃಥಿವಿಯಂತೆ ನಿತ್ಯನಾಗಿದ್ದಾನೆ* ॥ ೭॥ ರಾಜನೇ! ಒಂದೇ 
ಮಣ್ಣಿನ ರೂಪವಾದ ಗಡಿಗೆಯೇ ಮುಂತಾದ ಜಾತಿ ಮತ್ತು ಘಟಾದಿ 
ವ್ಯಕ್ತಿಗಳ ವಿಭಾಗವು ಕೇವಲ ಕಲ್ಲನೆಯೇ ಆಗಿದೆ. ಹಾಗೆಯೇ ಈ 
ದೇಹಿ ಮತ್ತು ದೇಹದ ವಿಭಾಗವೂ ಅನಾದಿ ಹಾಗೂ ಅವಿದ್ಯಾ 
ಕಲ್ಪಿತವಾಗಿದೆ. ॥ ೮ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ ! 


ವಯಂಚ ತಂ ಚಯೇ ಚೇಮೇ ತುಲ್ಕಕಾಲಾಶ್ಚರಾಚರಾಃ । 
ಜನ್ಮಮೃತ್ಯೋರ್ಯಥಾ ಪಶ್ಚಾತ್ಯ್ಯಾಜ್‌ ಕೈವಮಧುನಾಪಿ ಭೋಃ 
॥| ೫ ॥ 


ಭೂತೈರ್ಭೂತಾನಿ ಭೂತೇಶಃ ಸೃಜತ್ಯವತಿ ಹಂತ್ಯಜಃ | 
ಆತ್ಮಸೃಷ್ಟೈರಸ್ಪತಂತ್ರೈರನಪೇಕ್ಟೋ5ಪಿ ಬಾಲವತ್‌ 
॥ ೬ ॥ 


ದೇಹೇನ ದೇಹಿನೋ ರಾಜನ್‌ದೇಹಾದ್ದೇಹೋಂಭಿಜಾಯತೇ । 


ಬೀಜಾದೇವ ಯಥಾ ಬೀಜಂ ದೇಹ್ಯರ್ಥ ಇವ ಶಾಶ್ವತಃ 
॥ ೭ ॥ 


ದೇಹದೇಹಿವಿಭಾಗೋ5 ಯಮವಿವೇಕಕೃತಃ ಪುರಾ । 
ಜಾತಿವ್ಯಕ್ಕಿ ವಿಭಾಗೋ5ಯಂ ಯಥಾ ವಸ್ತುನಿ ಕಲ್ಪಿತ: 
॥ ೮॥ 


ಶ್ರೀಶುಕ ಉವಾಚ 


ಏವಮಾಶ್ಚಾಸಿತೋ ರಾಜಾ ಚಿತ್ರಕೇತುರ್ದ್ವಿಜೋಕ್ತಿಭಿಃ 
ಪ್ರಮೃಜ್ಯ ಪಾಣಿನಾ ವಕ್ಚ್ವಮಾಧಿಮ್ಸಾನಮಭಾಷತ 


॥| ೯ |! | ಪ್ರಿಗಿರಾಮಹರ್ಷಿಗಳು ಮತ್ತು ಮಹರ್ಷಿ ನಾರದರು ಹೀಗೆ ಚಿತ್ರ 
ಕೇತು ರಾಜನನ್ನು ಸಮಾಧಾಪ ಪಡಿಸಿದಾಗ ಅವನು ಸ್ವಲ್ಪ ಧೈರ್ಯ 
ರಾಜೋವಾಚ ತಂದುಕೊಂಡು, "ಶೋಕದಿಂದ ಬಾಡಿದ ಮುಖವನ್ನು ಕೈಯಿಂದ 

ಒರೆಸಿಕೊಂಡು, ಅವರಲ್ಲಿ ಇಂತೆಂದನು - ॥ ೯ ॥ 
ಕೌ. "ಯುವಾಂ ಜ್ಞಾನಸಂಪನ್ನೆ ಚಿತ್ರಕೇತುರಾಜನು ಹೇಳಿದನು - ಎಲೈ ಮಹಾತ್ಮರೇ ! ಪರಮ 
ಮಹಿಷ್ಠೌ ಚ ಮಹೀಯಸಾಮ್‌ ॥ ಜ್ಞಾನ ಸಂಪನ್ನರಾಗಿ, ಉತ್ತಮರಲ್ಲಿಯೂ ಮಹೋತ್ತಮರಾಗಿ 
ಅವಧೂತೇನ ವೇಷೇಣ ಅವಧೂತವೇಷದಿಂದ ಮಹಿಮೆಯನ್ನು ಮರೆಸಿಕೊಂಡು ಇಲ್ಲಿಗೆ 
ಗೂಢಾವಿಹ ಸಮಾಗತೌ ॥ ೧೦ ॥ | ಬಂದಿರುವ ನೀವಿಬ್ಬರೂ ಯಾರು? ಕೃಪೆಯಿಟ್ಟು ತಿಳಿಸಿರಿ. ॥ ೧೦॥ 


ಅಸತ್ವವಾಗಿದೆ. ಶರೀರವು ಅಸತ್ಯವಾದ ಕಾರಣದಿಂದ ಅದರ ಬೇರೆ-ಬೇರೆ ಅಭಿಮಾನಿಗಳೂ ಕೂಡ ಆಸತ್ಯವೇ ಆಗಿವೆ. 


| ಅನಿತ್ಯವಾದ್ದರಿಂದ ಶರೀರವು ಚತ 


ತ್ರಿಕಾಲಾಬಾಧಿತ ಸತ್ಯವಾದರೋ ಏಕಮಾತ್ರ ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಶೋಕಿಸುವುದು ಯಾವ 


690 


ಚರಂತಿ ಹ್ಯವನ್‌ ಕಾಮಂ 
ಬ್ರಾಹ್ಮಣಾ ಭಗವತ್ಸಿಯಾಃ । 
ಮಾದೃಶಾಂ ಗ್ರಾಮ್ಯಬುದ್ದೀನಾಂ 


ಬೋಧಾಯೋನ್ಸತ್ತಲಿಂಗಿನ: 


ಕುಮಾರೋ ನಾರದ 

ಯಭುರಂಗಿರಾ ದೇವಲೋಶಸಿತಃ: । 
ಅಪಾಂತರತಮೋ ವ್ಯಾಸೋ 
ಮಾರ್ಕಂಡೇಯೋ5 ಥಗೌತಮಃ ॥ ೧೨ ॥ 


ವಸಿಷ್ಠೋ ಭಗವಾನ್‌ ರಾಮಃ ಕಪಿಲೋ ಬಾದರಾಯಣಿ: । 
ದುರ್ವಾಸಾ ಯಾಜ್ಲವಲ್ಯಶ್ಚ ಜಾತೂಕರ್ಣ್ಯಸ್ರಥಾರುಣಿಃ 
11 ೧೩॥ 
ರೋಮಶಶ ಕ್ವೃವನೋ ದತ್ತ ಆಸುರಿಃ ಸಪತಂಜಲಿಃ । 
ಯಷಿರ್ವೇದಶಿರಾ ಬೋಧ್ಯೋ ಮುನಿಃ ಪಂಚಶಿರಾಸಥಾ 
It ೧೪ ॥ 
ಹಿರಣ್ಯನಾಭಃ ಕೌಸಲ್ಯಃ ಶ್ರುತದೇವ ಯತದ್ಧಜಃ। 
ಏತೇ ಪರೇ ಚ ಸಿದ್ಧೇಶಾಶ್ಚರಂತಿ ಜ್ಞಾನಹೇತವಃ 
॥ ೧೫ ॥ 
ತಸ್ಥಾದ್ಯುವಾಂ ಗ್ರಾಮ್ಯಪರೋರ್ಮಮ ಮೂಢಧಿಯ: ಪ್ರಭೂ | 
ಅಂಧೇ ತಮಸಿ ಮಗ್ನಶ್ಕ ಜ್ಞಾನದೀಪ ಉದೀರ್ಯತಾಮ್‌ 
IW ೧೬ ॥ 


॥1 ೧೧ 1 


ಅಂಗಿರಾ ಉವಾಚ 


ಅಹಂ ತೇ ಪುತ್ರಕಾಮಸ್ಯ ಪುತ್ರದೋತಸ್ಕ್ಯಂಗಿರಾ ನೃಪ । 
ಏಷ ಬ್ರಹೃಸುತಃ ಸಾಕ್ಲಾನ್ನಾರದೋ ಭಗವಾನೃಷಿಃ 

॥ ೧೭॥ 
ಇತ್ನಂ ತ್ವಾಂ ಪುತ್ರಶೋಕೇನ ಮಗ್ಗಂ ತಮಸಿ ದುಸ್ತರೇ । 
ಅತದರ್ಹಮನುಸ್ಥೃತ್ಯ ಮಹಾಪುರುಷಗೋಚರಮ್‌ _ 

1 ೧೮ ॥ 
ಅನುಗ್ರಹಾಯ ಭವತಃ ಪ್ರಾಪ್ತಾವಾವಾಮಿಹ ಪ್ರಭೋ | 
ಬ್ರಹ್ಮಣ್ಯೋ ಭಗವದ್ಧಕ್ರೋ ನಾವಸೀದಿತುಮರ್ಹತಿ 

॥೧೯॥ 
ತದೈವ ತೇ ಪರಂ ಜ್ಞಾನಂ ದದಾಮಿ ಗೃಹಮಾಗತಃ । 
ಜ್ಞಾತ್ವಾನ್ಯಾಭಿನಿವೇಶಂ ತೇ ಪುತ್ರಮೇವ ದದಾವಹಮ್‌ 

॥ ೨೦ ॥ 
ಅಧುನಾ ಪುತ್ರಿಣಾಂ ತಾಪೋ ಭವತೈವಾನುಭೂಯತೇ I 
ಏವಂ ದಾರಾ ಗೃಹಾ ರಾಯೋ ವಿವಿದ್ಫೆಶ್ವರ್ಯಸಂಪದಃ 

11 ೨೧॥ 
ಶಬ್ದಾದಯಶ್ಚ ವಿಷಯಾಶ್ಚಲಾ ರಾಜ್ಯ ವಿಭೂತಯಃ ಟ 
ಮಹೀ ರಾಜ್ಯಂ ಬಲಂ ಕೋಶೋ ಭೃತ್ಯಾಮಾತ್ಯಾಃ ಸುಹೃಜ್ಜನಾ: 

॥ ೨೨ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಬ್ರಹ್ನಜ್ಞಾನಿಗಳಾಗಿ ಶ್ರೀಭಗವಂತನಿಗೆ ಪ್ರಿಯರಾಗಿರುವ ಹಲವಾರು 
ಮಂದಿ ಭಾಗವತೋತ್ತಮರು ನನ್ನಂತಹ ಪಶುಬುದ್ಧಿಯುಳ್ಳ 
ಪ್ರಾಣಿಗಳಿಗೆ ಉಪದೇಶ ಮಾಡಲಿಕ್ಕಾಗಿ ಹುಚ್ಚರಂತೆ ವೇಷವನ್ನು 
ಧರಿಸಿಕೊಂಡು ಭೂಮಿಯ ಮೇಲೆ ಸಂಚರಿಸುತ್ತಿರುವುದುಂಟು. 
ಅಂತಹವರಲ್ಲಿ ನೀವು ಯಾರು? ॥ ೧೧ ॥ ಸನತ್ಕುಮಾರರು, 
ನಾರದರು, ಖುಭುಗಳು, ಅಂಗಿರಸರು, ದೇವಲರು, ಅಸಿತರು, 
ಅಪಾಂತರತಮರು, ವ್ಯಾಸರು, ಮಾರ್ಕಂಡೇಯರು, ಗೌತಮರು, 
ವಸಿಷ್ಠರು, ಭಗವಾನ್‌ಪರಶುರಾಮರು, ಕಪಿಲಮಹಾ 
ಮುನಿಗಳು, ಶುಕಮುನಿಗಳು, ದುರ್ವಾಸರು, ಯಾಜ್ಞವಲ್ಕ್ಯರು, 
ಜಾತಕರ್ಣರು, ಆರುಣಿಗಳೂ, ರೋಮಶರು, ಚ್ಯವನರು, ದತ್ತಾ 
ತ್ರೇಯರು, ಆಸುರಿ ಮಹರ್ಷಿಗಳು, ಪತಂಜಲಿಯವರು, ವೇದಶಿ 
ರಾರವರು, ಬೋಧಾಯನಮುನಿಗಳು, ಪಂಚಶಿರಸರು, ಹಿರಣ್ಯ 
ನಾಭರು, ಕೌಸಲ್ಯರು, ಶ್ರುತದೇವರು ಮತ್ತು ಯತಧ್ವಜರು - 
ಇವರೇ ಅಲ್ಲದೆ ಬೇರೆ ಸಿದ್ಧೇಶ್ವರರಾದ ಖಪಿ-ಮುನಿಗಳು ಜ್ಞಾನ 
ದಾನ ಮಾಡುವುದಕ್ಕಾಗಿ ಭೂಮಿಯ ಮೇಲೆ ಸಂಚರಿಸುತ್ತಾ 
ಇರುತ್ತಾರೆ. ॥ ೧೨-೧೫ ॥ ಓ ಸ್ವಾಮಿಗಳೇ! ವಿಷಯ ಭೋಗ 
ಗಳಲ್ಲಿ ಸಿಕ್ಕಿಕೊಂಡಿರುವ ಮೂಢಬುದ್ಧಿಯುಳ್ಳ ನಾನು ಗ್ರಾಮ್ಯ 
ಪಶುವಿನಂತೆ ಅಜ್ಞಾನದ ಘೋರವಾದ ಅಂಧಕಾರದಲ್ಲಿ ಮುಳುಗಿ 
ರುವವನು. ತಾವು ನನಗೆ ಜ್ಞಾನಜ್ಯೋತಿಯನ್ನು ತೋರಿ ಪ್ರಕಾಶದ 
ಕೇಂದ್ರಕ್ಕೆ ಕೊಂಡೊಯ್ಯಿರಿ. ॥ ೧೬ ॥ 

ಅಂಗಿರಸ ಮಹರ್ಷಿಗಳು ಹೇಳಿದರು - ರಾಜನೇ! ನೀನು 
ಪುತ್ರಕಾಮನಾಗಿದ್ದಾಗ ನಿನಗೆ ಪುತ್ರನನ್ನು ಕರುಣಿಸಿದ ಅಂಗಿರಸ 
ಮಹರ್ಷಿಯೇ ನಾನು. ಕಣ್ಣೆದುರಿಗೆ ಕಾಣುತ್ತಿರುವ ಇವರು ಬ್ರಹ್ಮ 
ದೇವರ ಪುತ್ರರಾದ ಭಗವಾನ್‌ ನಾರದ ಮಹರ್ಷಿಗಳು. ॥ ೧೭ ॥ 
ನೀನು ಪುತ್ರಶೋಕದಿಂದ ಗಾಢವಾದ ಅಜ್ಞಾನಾಂಧಕಾರದಲ್ಲಿ 
ಮುಳುಗಿದ್ದುದನ್ನು ನಾವು ನೋಡಿ - ನೀನು ಭಗವಂತನ ಭಕ್ತ 
ನಾಗಿದ್ದು ಶೋಕಿಸುವುದು ಉಚಿತವಲ್ಲ ಎಂದು ಯೋಚಿಸಿ ನಿನಗೆ 
ಅನುಗ್ರಹವನ್ನು ತೋರಲೆಂದೇ ನಾವಿಬ್ಬರೂ ಇಲ್ಲಿಗೆ ಬಂದಿರುವೆವು. 
ರಾಜನೇ! ಶ್ರೀಭಗವಂತನಲ್ಲಿಯೂ, ಬ್ರಾಹ್ಮಣರಲ್ಲಿಯೂ ಭಕ್ತಿ 
ಯುಳ್ಳವನು ನಿಜವಾಗಿಯೂ ಯಾವುದೇ ಸ್ಥಿತಿಯಲ್ಲಿಯೂ ಶೋಕ 
ಪಡಬಾರದು. ॥ ೧೮-೧೯ ॥ ನಿನ್ನ ಮನೆಗೆ ನಾನು ಮೊದಲು 
ಬಂದಿದ್ದಾಗಲೇ ನಿನಗೆ ಪರಮಜ್ಗಾ ನವನ್ನು ಉಪದೇಶಮಾಡಬಹು 
ದಾಗಿತ್ತು. ಆದರೆ ಇನ್ನೂ ನಿನ್ನ ಹೃದಯದಲ್ಲಿ ಪುತ್ತನ ಕುರಿತು 
ಉತ್ಕಟವಾದ ಅಭಿಲಾಷೆಯು ತುಂಬಿದೆ ಎಂಬುದನ್ನು ಗಮನಿಸಿ, 
ನಾನು ನಿನಗೆ ಆಗ ಜ್ಞಾನವನ್ನು ಕೊಡದೆ ಪುತ್ರನನ್ನೇ ಕೊಟ್ಟೆನು. 
॥ ೨೦ ॥ ಪುತ್ರವಂತರಿಗೆ ಎಷ್ಟು ದುಃಖವುಂಟಾಗುತ್ತದೆ ? ಎಂಬುದು 
ಈಗ ನಿನಗೆ ಸ್ವತಃ ಅನುಭವಕ್ಕೆ ಬಂದಿದೆ. ಹೆಂಡತಿ, ಮನೆ, ಮಠ, 
ಹಣ, ಬಗೆ-ಬಗೆಯ ಅಧಿಕಾರ, ಐಶ್ವರ್ಯಗಳು, ಸಂಪತ್ತುಗಳು, 
ಶಬ್ದ-ರೂಪ-ರಸ ಮುಂತಾದ ವಿಷಯಗಳು, ರಾಜ್ಯವೈಭವ, 
ಭೂಮಿ, ರಾಜ್ಯ, ಸೈನ್ಯ, ಭಂಡಾರ, ಸೇವಕರು, ಅಮಾತ್ಯರು, 
ನೆಂಟರು, ಇಷ್ಟರು - ಇವೆಲ್ಲಕ್ಕೂ ಇದೇ ಮಾತು ಅನ್ವಯಿಸುತ್ತದೆ. 
ಏಕೆಂದರೆ ಇವೆಲ್ಲವೂ ಅನಿತ್ಯವೇ ಆಗಿವೆ. ॥ ೨೧-೨೨ ॥ 


16 ಅಧ್ಯಾಯ] 


ಷಷ್ಠ ಸ್ಫಂಧ 


691 


ಷಂ... ಹೆಸ ಎಷ _ಘಹಫಿಶಲಂ್ಯ 228 


ಸರ್ಮೇತಪಿ ಶೂರಸೇನೇಮೇ ಶೋಕಮೋಹಭಯಾರ್ತಿದಾಃ । 
ಗಂಧರ್ವನಗರಪ್ರಖ್ಯಾಃ: ಸ್ವಪ್ನಮಾಯಾಮನೋರಥಾ: 
॥ ೨೩ 1 


ದೃಶ್ಯಮಾನಾ ವಿನಾರ್ಥೇನ ನ ದೃಶ್ಯಂತೇ ಮನೋಭವಾಃ । 
ಕರ್ಮಭಿರ್ಧ್ಯಾಯತೋ ನಾನಾಕರ್ಮಾಣಿ ಮನಸೋ5 ಭವನ್‌ 
W೨2೪ 1 


ಅಯಂ ಹಿ ದೇಹಿನೋ ದೇಹೋ ದ್ರವ್ಯಜ್ಞಾನಕ್ರಿಯಾತ್ಮಕಃ । 
ದೇಹಿನೋ ವಿವಿಧಕ್ಷೇಶಸಂತಾಪಕೃದುದಾಹೃತಃ 
॥ ೨೫ ॥ 


ತಸ್ಥಾತ್ತಸ್ನೇನ ಮನಸಾ ವಿಮೃಶ್ಯ ಗತಿಮಾತ್ಮನಃ। 
ದ್ವೈತೇ ಧ್ರುವಾರ್ಥವಿಶ್ರಂಭಂ ತ್ಯಜೋಪಶಮಮಾವಿಶ 
I ೨೬ ॥ 


ನಾರದ ಉವಾಚ 


ಏತಾಂ ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ ಮಮ । 
ಯಾಂ ಧಾರಯನ್ನಪ್ಪರಾತ್ರಾದ್ಧಷ್ಟಾಸಂಕರ್ಷಣಂ ಪ್ರಭುಮ್‌ 
I 2೭ ॥ 


ಯತ್ನಾದಮೂಲಮುಪಸೃತ್ಯ ನರೇಂದ್ರ ಪೂರ್ವೇ 
ಶರ್ವಾದಯೋ ಭ್ರಮಮಿಮಂ ದ್ವಿಶಯಂ ವಿಸೃಜ್ಯ । 

ಸದ್ಯಸ್ತದೀಯಮತುಲಾನಧಿಕಂ ಮಹಿತ್ಚಂ 
ಪ್ರಾಪುರ್ಭವಾನಪಿ ಪರಂ ನಚಿರಾದುಪೈತಿ ॥ ೨೮ ॥ 


ಶೂರ ಸೇನನೇ | ಆದ್ದರಿಂದ ಇವೆಲ್ಲವೂ ಶೋಕ, ಮೋಹ, 
ಭಯ, ದುಃಖ ಇವುಗಳಿಗೆ ಕಾರಣವಾಗಿವೆ, ಮನೋವಿನೋದ 
ವಾಗಿವೆ, ಪೂರ್ಣವಾಗಿ ಕಲ್ಪಿತ ಮತ್ತು ಮಿಥ್ಕೆಗಳಾಗಿವೆ, ಏಕೆಂದರೆ, 
ಇವೆಲ್ಲವೂ ಇಲ್ಲದೆಯೇ ಕಂಡುಬರುತ್ತವೆ. ಇದರಿಂದಲೇ ಇವು 
ಒಂದು ಕ್ಷಣದಲ್ಲಿ ಕಾಣಿಸಿದರೂ ಮರುಕ್ಷಣದಲ್ಲೇ ಕಣ್ಮರೆಯಾಗು 
ತ್ತವೆ. ಇವು ಗಂಧರ್ವನಗರದಂತೆ, ಸ್ವಪ್ಪದಂತೆ, ಇಂದ್ರಜಾಲದಂತೆ, 
ಮನೋ ರಥದ ವಸ್ತುಗಳಂತೆ ಸರ್ವಥಾ ಅಸತ್ಯವಾಗಿವೆ. ಕರ್ಮ 
ವಾಸನೆಗಳಿಂದ ಪ್ರೇರಿತರಾಗಿ ವಿಷಯಗಳನ್ನು ಚಿಂತಿಸುತ್ತಲೇ 
ಇರುವ ಜನರ ಮನಸ್ಸು ಅನೇಕ ಪ್ರಕಾರದ ಕರ್ಮಗಳನ್ನು ಸೃಷ್ಟಿ 
ಸುತ್ತಾ ಇರುತ್ತದೆ. ॥ ೨೩-೨೪॥ 'ಪಂಚಧೂತ ಜ್ಞಾನೇಂದ್ರಿಯ' 
ಮತ್ತು ಕರ್ಮೇಂದ್ರಿಯಗಳ ಸಂಘಾತವಾದ ಜೀವಾತ್ಮನ ಈ 
ದೇಹವು ಜೀವಿಗೆ ಅನೇಕ ವಿಧದ ಕ್ಲೇಶಗಳನ್ನೂ ಸಂತಾಪಗಳನ್ನೂ 
ಕೊಡುವಂತಹುದು ಎಂದು ಹೇಳಲಾಗಿದೆ. ॥ ೨೫ ॥ ಅದಕ್ಕಾಗಿ 
ನೀನು ವಿಷಯಗಳಲ್ಲಿ ಅಲೆಯುತ್ತಿರುವ ಮನಸ್ಸನ್ನು ತಡೆದು 
ಶಾಂತಗೊಳಿಸು, ಸ್ವ ಸ್ಥ ಗೊಳಿಸು. ಮತ್ತೆ ಆ ಮನಸಿನಿಂದ ನಿನ್ನ ನಿಜ 
ವಾದ ಸ್ವರೂಪದ ಕುರಿತು ವಿಚಾರಮಾಡು. ಈ ದ್ವೈತ ಭ್ರಮೆ 
ಯಲ್ಲಿರುವ ನಿತ್ಯತ್ವದ ಬುದ್ಧಿಯನ್ನು ಬಿಟ್ಟು ಪರಮ ಶಾಂತಿಸ್ವರೂಪ 
ನಾದ ಪ ನಲ್ಲಿ ನೆಲೆಯಾಗಿ ನಿಲ್ಲು ॥ ೨೬ ॥ 

ದೇವರ್ಷಿನಾರದರು ಹೇಳಿದರು - ರಾಜೇಂದ್ರಾ | ನೀನು 
ಏಕಾಗ್ರಚಿತ್ತದಿಂದ ನಾನು ಉಪದೇಶಿಸುವ ಈ ಮಂತ್ರೋಪನಿಷ 
ತನ್ನು ಗ್ರಹಿಸುವವನಾಗು. ಇದನ್ನು ಜಪಿಸುವುದರಿಂದ ಏಳು ರಾತ್ರಿ 
ಗಳಲ್ಲಿ ಭಗವಾನ್‌ ಸಂಕರ್ಷಣನ ದರ್ಶನವಾಗುವುದು. ॥ ೨೭ ॥ 
ನರೇಂದ್ರನೇ ! ಹಿಂದಿನ ಕಾಲದಲ್ಲಿ ಭಗವಾನ್‌ ಶಂಕರನೇ ಮುಂತಾ 
ದವರು ಶ್ರೀಸಂಕರ್ಷಣ ದೇವರ ಚರಣಕಮಲಗಳನ್ನೇ ಆಶ್ರಯಿಸಿ 
ದ್ದರು. ಇದರಿಂದ ಅವರು ದ್ವೈತಭ್ರಮೆಯನ್ನು ತ್ಯಾಗಗೈದು, ಅವನ 
ಆ ಮಹಿಮೆಯನ್ನು ಪಡೆದುಕೊಂಡರು. ಅದರಿಂದ ಮಿಗಿ 
ಲಾದುದು ಯಾವುದೂ ಇಲ್ಲ ಅದಕ್ಕೆ ಸಮಾನವಾದುದೂ ಇಲ್ಲ 
ನೀನೂ ಕೂಡ ಬಹು ಬೇಗನೇ ಭಗವಂತನ ಅದೇ ಪರಮಪದವನ್ನು 
ಪಡೆದುಕೊಳ್ಳುವೆ. ॥ ೨೮ ॥ 


ಹದಿನೈದನೆಯ ಅಧ್ಯಾಯವು ಮುಗಿಯಿತು. ॥ ೧೫ /! 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಚಿತ್ರಕೇತುಸಾಂತ್ಸನಂ ನಾಮ ಪಂಚದಶೋ5ಧ್ಯಾಯಃ॥ ೧೫ ॥ 


meg 


ಹದಿನಾರನೆಯ ಅಧ್ಯಾಯ 
ಚಿತ್ರಕೇತುವಿನ ವೈರಾಗ್ಯ ಮತ್ತು ಸಂಕರ್ಷಣಸ್ವಾಮಿಯ ದರ್ಶನ 


ಪ್ರೀಶುಕ ಉವಾಚ 


ಅಥ ದೇವಯಷೀ ರಾಜನಂಪರೇತಂ ನೃಪಾತ್ಮಜಮ್‌ I 


ದರ್ಶಯಿತ್ಹೇತಿ ಹೋವಾಚ ಜ್ಲಾತೀನಾಮನುಶೋಚತಾಮ್‌ 
॥ ೧ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರಿಕ್ಷಿದ್ರಾ 
ಜನೇ! ಅನಂತರ ದೇವರ್ಷಿ ನಾರದರು ತಮ್ಮ ಯೋಗಬಲದಿಂದ 
ಮೃತನಾದ ರಾಜಕುಮಾರನ ಜೀವಾತ್ಮನನ್ನು ಶೋಕಪಡುತ್ತಿದ್ದ 
ನೆಂಟರಿಷ ಷ್ಚರ ಮುಂದೆ ಪ್ರತ್ಯಕ್ಷವಾಗುವಂತೆ ಮಾಡಿ ಅವನಲ್ಲಿ 
ಕೇಳಿದರು -॥ ೧॥ 


692 


ನಾರದ ಉವಾಚ 


ಜೀವಾತ್ಸನ್ನಕ್ಕ ಭದ್ರಂ ತೇ ಮಾತರಂ ಪಿತರಂ ಚ ತೇ । 
ಸುಹೃದೋ ಬಾಂಧವಾಸಪ್ಪಾಃ ಶುಚಾ ತೃತಯಾ ಭೃಶಮ್‌ 
1 ೨ ॥ 
ಕಲೇವರಂ ಸ್ವಮಾವಿಶ್ಯ ಶೇಷಮಾಯು: ಸುಹೃದ್ವ ತಃ । 
ಭುಂಕ್ಚ್ವ'ಭೋಗಾನ್‌ ಪಿತೃಪ್ರತ್ತಾನಧಿತಿಷ್ಠ ನೃಪಾಸನಮ್‌ 
॥1 ೩ ॥ 
ಜೀವ ಉವಾಚ 


ಕಸ್ಕಿನ್‌ಜನ್ನನ್ನಮೀ ಮಹ್ಯಂ ಪಿತರೋ ಮಾತರೋತಭವನ್‌ । 
ಕರ್ಮಭಿರ್ಭ್ರಾಮ್ಯಮಾಣಸ್ಥ ದೇವತಿರ್ಯಂಗ್ಸೃಯೋನಿಷು 

॥| ೪॥ 
ಬಂಧುಜ್ಞಾತ್ಯರಿಮಧ್ಯಸ್ಥಮಿಶ್ರೋದಾಸೀನವಿದ್ದಿಷಃ | 
ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿಥಃ 

॥ ೫ ॥ 
ಯಥಾ ವಸ್ತೂನಿ ಪಣ್ಯಾನಿ ಹೇಮಾದೀನಿ ತತಸ್ತತಃ । 
ಪರ್ಯಟಂತಿ ನರೇಷ್ಟೇವಂ ಜೀವೋ ಯೋನಿಷು ಕರ್ತೃಷು 

wn 
ನಿತ್ಯಸ್ಯಾರ್ಥಸ್ಯ ಸಂಬಂಧೋ ಹ್ಯನಿತ್ಯೋ ದೃಶ್ಯತೇ ನೃಷು । 
ಯಾವದ್ಯಸ್ಯ ಹಿ ಸಂಬಂಧೋ ಮಮತ್ತು ತಾವದೇವ ಹಿ 

ud 
ಏವಂ ಯೋನಿಗತೋ ಜೀವಃ ಸ ನಿತ್ಯೋ ನಿರಹಂಕೃತಃ । 
ಯಾವದ್ಯತ್ರೋಪಲಭ್ಯೇತ ತಾವತ್ನತ್ಸಂ ಹಿ ತಸ್ಯ ತತ್‌ 

mn 
ಏಷ ನಿತ್ಯೋರವ್ಯಯಃ ಸೂಕ್ಷ್ಮ ಏಷ ಸರ್ವಾಶ್ರಯಃ ಸ್ಪದ್ಧಕ್‌ । 
ಆತ್ಮಮಾಯಾಗುಣೈರ್ವಿಶ್ಚಮಾತ್ಮಾನಂ ಸೃಜತಿ ಪ್ರಭುಃ 

॥ ೯ ॥ 
ನ ಹ್ಯಸ್ಯಾತಿಪ್ರಿಯಃ ಕಶ್ಚಿನ್ನಾಪ್ರಿಯಃ ಸ್ವ ಪರೋಪಪಿ ವಾಟ 
ಏಕಃ ಸರ್ವಧಿಯಾಂ ದ್ರಷ್ಟಾ ಕರ್ತೃಣಾಂ ಗುಣದೋಷಯೋಃ 

॥1 ೧೦ ॥ 
ನಾದತ್ತ ಆತ್ಮಾಹಿ ಗುಣಂ ನ ದೋಷಂ ನಕ್ರಿಯಾಫಲಮ್‌ । 
ಉದಾಸೀನವದಾಸೀನಃ ಪರಾವರದ್ಭಗೀಶ್ಚರಃ 

1 ೧೧ 

ಶ್ರೀಶುಕ ಉವಾಚ 


ಇತ್ಯುದೀರ್ಯ ಗತೋ ಜೀವೋ ಜ್ಞಾತಯಸ್ತಸ್ಯ ತೇತದಾ। 
ವಿಸ್ಮಿತಾ ಮುಮುಚುಃ ಶೋಕಂ ಛಿತ್ತಾ 5ತ್ಮಸ್ತೇಹಶೃಂಖಲಾಮ್‌ 
1 ೧೨॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ದೇವಯಷಿ ನಾರದರು ಹೇಳಿದರು - ಎಲೈ ಜೀವಾತ್ಮನೇ। 
ನಿನಗೆ ಮಂಗಳವಾಗಲಿ. ಇಲ್ಲಿ ನೋಡು. ನಿನ್ನ ತಂದೆ-ತಾಯಿ, 
ಬಂಧು-ಮಿತ್ರರು ನಿನ್ನ ಅಗಲಿಕೆಯಿಂದ ಅತ್ಯಂತ ಶೋಕತಪ್ತರಾಗಿ 
ದ್ದಾರೆ. ॥ ೨ ॥ ಅದಕ್ಕಾಗಿ ನೀನು ನಿನ್ನ ಶರೀರದೊಳಗೆ ಪ್ರವೇಶಿಸಿ 
ಉಳಿದ ಆಯುಸ್ಸನ್ನು ನಿನ್ನ ನೆಂಟರಿಷ್ಟರ ಜೊತೆಯಲ್ಲಿ ಇದ್ದು 
ಕಳೆಯುವವನಾಗು. ನಿನ್ನ ತಂದೆಯು ಕೊಡುವ ಭೋಗಗಳನ್ನು 
ಅನುಭವಿಸುತ್ತಾ, ರಾಜ್ಯಸಿಂಹಾಸನದ ಮೇಲೆ ಕುಳಿತುಕೋ ॥ ೩. ॥ 


ಜೀವಾತ್ಮನು ಹೇಳಿದನು - ದೇವರ್ಷಿಗಳೇ! ನಾನು ನನ್ನ 
ಕರ್ಮಾನುಸಾರವಾಗಿ ದೇವತೆಗಳು, ಮನುಷ್ಯರು, ಪಶು-ಪಕ್ಷಿ 
ಮುಂತಾದ ಯೋನಿಗಳಲ್ಲಿ ಎಷ್ಟು ಜನ್ಮಗಳಿಂದ ಅಲೆಯುತ್ತಿರು 
ವೆನೋ ತಿಳಿಯದು. ಅವುಗಳಲ್ಲಿ ಯಾವ-ಯಾವ ಜನ್ಮಗಳಲ್ಲಿ 
ಇವರು ತಂದೆ-ತಾಯಿಗಳಾಗಿದ್ದರು 9೪ ॥ ಬೇರೆ-ಬೇರೆ ಜನ್ಮ 
ಗಳಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ನೆಂಟರಿಷ್ಟರೋ, ಶತ್ರು- 
ಮಿತ್ರರೋ, ಮಧ್ಯಸ್ಥರೋ, ಉದಾಸೀನರೋ, ದ್ವೇಷಿಗಳೋ, 
ಆಗುತ್ತಾ ಇರುತ್ತಾರೆ. ॥ ೫ ॥ ಚಿನ್ನವೇ ಮುಂತಾದ ಕ್ರಯ- 
ವಿಕ್ರಯದ ವಸ್ತುಗಳು ಒಬ್ಬ ವ್ಯಾಪಾರಿಯಿಂದ ಮತ್ತೊಬ್ಬರ ಬಳಿಗೆ 
ಹೋಗುತ್ತಾ-ಬರುತ್ತಾ ಇರುವಂತೆಯೇ ಜೀವಿಯೂ ಬೇರೆ-ಬೇರೆ 
ಯೋನಿಗಳಲ್ಲಿ ಹೋಗುತ್ತಾ-ಬರುತ್ತಾ ಇರುತ್ತಾನೆ. ॥ ೬ ॥ ಹೀಗೆ 
ವಿಚಾರ ಮಾಡಿದರೆ ಮನುಷ್ಯರಿಂದ ಹೆಚ್ಚುದಿನ ಬಾಳುವಂತಹ 
ಚಿನ್ನವೇ ಮುಂತಾದ ಪದಾರ್ಥಗಳ ಸಂಬಂಧವೂ ಕೂಡ ಮನುಷ್ಯ 
ರೊಂದಿಗೆ ಸ್ಥಾಯಿಯಾಗಿಲ್ಲ ಕ್ಷಣಿಕವೇ ಇರುತ್ತದೆ. ವಸ್ತುವಿನ 
ಸಂಬಂಧ ಇರುವತನಕ ಮನುಷ್ಯನಿಗೆ ಆ ವಸ್ತುವಿನಲ್ಲಿ ಮಮ 
ತೆಯೇ ಇರುತ್ತದೆ. ॥ ೭ ॥ ಜೀವನು ನಿತ್ಯನೂ, ಅಹಂಕಾರ 
ರಹಿತನೂ ಆಗಿರುವನು. ಅವನು ಗರ್ಭವನ್ನು ಪ್ರವೇಶಿಸಿ ಆ ಶರೀರ 
ದಲ್ಲಿ ಇರುವ ತನಕ ಆ ಶರೀರವನ್ನು ತನ್ನದೆಂದು ತಿಳಿಯು 
ತ್ತಾನೆ. ॥ ೮ ॥ ಈ ಜೀವನು ನಿತ್ಯನೂ ಅವಿನಾಶಿಯೂ, ಸೂಕ್ಷ್ಮನೂ, 
ಜನ್ನಾದಿರಹಿತನೂ, ಎಲ್ಲರ ಆಶ್ರಯನೂ, ಸ್ವಯಂ ಪ್ರಕಾಶನೂ 
ಆಗಿರುವನು. ಅವನಿಗೆ ಸ್ವರೂಪದಿಂದ ಹುಟ್ಟು-ಸಾವುಗಳಾವುವೂ 
ಇಲ್ಲ ಹೀಗಿದ್ದರೂ ಇವನು ಈಶ್ವರರೂಪನೇ ಇರುವುದರಿಂದ ತನ್ನ 
ಮಾಯೆಯ ಗುಣಗಳಿಂದಲೇ ತಾನೇ-ತನ್ನನ್ನು ವಿಶ್ವದರೂಪದಲ್ಲಿ 
ಪ್ರಕಟಿಸಿಕೊಳ್ಳುವನು. ॥ ೯ ॥ ಇವನಿಗೆ ಅತ್ಯಂತ ಪ್ರಿಯರಾಗಲೀ, 
ಅಪ್ರಿಯರಾಗಲೀ ಯಾರೂ ಇಲ್ಲ ತನ್ನವರು-ಇತರರು ಎಂಬುದೂ 
ಇಲ್ಲ ಏಕೆಂದರೆ, ಗುಣ-ದೋಷ (ಹಿತ-ಅಹಿತ)ಗಳನ್ನುಂಟು 
ಮಾಡುವ ಶತ್ರುತ್ವ-ಮಿತ್ರತ್ವ ಮುಂತಾದ ಬೇರೆ-ಬೇರೆ ಬುದ್ಧಿಗಳ 
ವೃತ್ತಿಗಳಿಗೆ ಇವನೊಬ್ಬನೇ ಸಾಕ್ಷಿಯಾಗಿದ್ದು ನಿಜವಾಗಿ ಇವನು 
ಅದ್ವಿತೀಯನಾಗಿದ್ದಾನೆ. ॥ ೧೦ ॥ ಈ ಆತ್ಮನು ಕಾರ್ಯ-ಕಾರಣ 
ಗಳ ಸಾಕ್ಷಿ ಮತ್ತು ಸ್ವತಂತ್ರನಾಗಿದ್ದಾನೆ. ಅದಕ್ಕಾಗಿ ಇವನು ಶರೀ 
ರಾದಿಗಳ ಗುಣ-ದೋಷಗಳನ್ನು ಅಥವಾ ಕರ್ಮಫಲವನ್ನು ಸ್ವೀಕರಿ 
ಸುವುದಿಲ್ಲ, ಸದಾ ಉದಾಸೀನ ಭಾವದಿಂದಲೇ ಇರುತ್ತಾನೆ ॥ ೧೧ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಹೀಗೆ ಹೇಳಿ ಆ 
ಜೀವಾತ್ಮನು ಹೊರಟುಹೋದನು. ಅವನ ಮಾತನ್ನು ಕೇಳಿ 
ನೆಂಟರಿಷ್ಟರು ಅತ್ಯಂತ ವಿಸ್ಥಿತರಾದರು. ಅವರ ಸ್ನೇಹ-ಬಂಧನ 


16 ಅಧ್ಯಾಯ] 


ಷಷ್ಠ ಸ್ಥಂಧ 


693 


ನಿರ್ಹೃತ್ಯ ಜ್ಞಾತಯೋ ಜ್ಞಾತೇರ್ದೇಹಂ ಕೃತ್ವೋಚಿತಾ: ಕ್ರಿಯಾಃ | 
ತತ್ಯಬುರ್ದುಸ್ತ್ಯಜಂ ಸ್ನೇಹಂ ಶೋಕಮೋಹಭಯಾರ್ತಿದಮ್‌ 
1 ೧೩ 1 


ಬಾಲಘ್ಟ್ಯೋ ವ್ರೀಡಿತಾಸ್ತತ್ರ ಬಾಲಹತ್ಕಾಹತಪ್ರಭಾಃ । 
ಬಾಲಹತ್ಯಾವ್ರತಂ ಚೇರುರ್ಬ್ರಾಹ್ಹಣೈರ್ಯನ್ನಿರೂಪಿತಮ್‌ । 
ಯಮುನಾಯಾಂ ಮಹಾರಾಜ ಸ್ಥರಂತ್ಯೋ ದ್ವಿಜಭಾಷಿತಮ್‌ 

॥ ೧೪॥ 


ಸ ಇತ್ತಂ ಪ್ರತಿಬುದ್ಧಾತ್ಮಾ ಚಿತ್ರಕೇತುರ್ದ್ವಿಜೋಕ್ತಿಭಿಃ । 
ಗೃಹಾಂಧ ಕೂಪಾನ್ನಿಷ್ಯಾಂತಃ ಸರಃಪಂಕಾದಿವ ದ್ವಿಪಃ 
1 ೧೫ ॥ 


ಕಾಲಿಂದ್ಯಾಂ ವಿಧಿವತ್ಸಾತ್ವಾ ಕೃತಪುಣ್ಯಜಲಕ್ರಿಯಃ । 
ಮೌನೇನ ಸಂಯತಪ್ರಾಣೋ ಬ್ರಹ್ಠಪುತ್ರಾವವಂದತ 
॥1 ೧೬ ॥ 


ಅಥ ತಸ್ಪೈ ಪ್ರಪನ್ನಾಯ ಭಕ್ತಾಯ ಪ್ರಯುತಾತ್ಮನೇ । 
ಭಗವಾನ್ನಾರದಃ ಪ್ರೀತೋ ವಿದ್ಯಾಮೇತಾಮುವಾಚ ಹ 
॥॥ ೧೭ 1 


ಓಂ ನಮಸ್ತುಭ್ಯಂ ಭಗವತೇ ವಾಸುದೇವಾಯ ಧೀಮಹಿ । 


ಪ್ರದ್ಯುಮ್ನಾಯಾನಿರುದ್ದಾಯ ನಮಃ ಸಂಕರ್ಷಣಾಯ ಚ 
[3 ೦೧ 
॥ ೧೮॥ 


ನಮೋ ವಿಜ್ಞಾನಮಾತ್ರಾಯ ಪರಮಾನಂದಮೂರ್ತಯೇ । 


ಆತ್ಮಾರಾಮಾಯ ಶಾಂತಾಯ ನಿವೃತ್ತದ್ದೆ ಶೈ ತದೃಷ್ಟಯೇ 
॥೧೯॥ 


ಆತ್ಮಾನಂದಾನುಭೂತೈ ವ ನೃಸ್ತಶಕ್ತೂ ತ್ರರ್ಮಯೇ ನಮಃ ॥ 


ಹೃಷೀಕೇಶಾಯ ಮಹತೇ ನಮಸ್ತೇ ವಿಶ್ವಮೂರ್ತಯೇ 
॥ ೨೦ ॥ 


ವಚಸ್ಕುಪರತೇsಪ್ರಾಪ್ಯ ಯ ಏಕೋ ಮನಸಾ ಸಹ ಟ 


ಅನಾಮರೂಪಶ್ಚಿನ್ನಾತ್ರ: ಸೋ ವ್ಯಾನ್ನಃ ಸದಸತ್ತರಃ 
u 2೦ 11 


ಕಡಿದುಹೋಯಿತು ಮತ್ತು ಅವನು ಸತ್ತಿರುವ ದುಚುವೂ ದೂರ 
ವಾಯಿತು. ॥ ೧೨ ॥ ಇದಾದ ಬಳಿಕ ಜ್ಞಾತಿ ಬಂಧುಗಳು ಬಾಲಕನ 
ಶವವನ್ನು ಎತ್ತಿಕೊಂಡು ಹೋಗಿ ಅದಕ್ಕೆ ಕಾಲೋಚಿತ ಸಂಸ್ಕಾರ 
ಗಳನ್ನೂ ಮರಣಾನಂತರದ ಕ್ರಿಯೆಗಳನ್ನು ಮಾಡಿ ಮುಗಿಸಿದರು. 
ಶೋಕ, ಮೋಹ, ಭಯ, ದುಃಖಗಳಿಗೆ ಕಾರಣವಾಗುವ 
ಸ್ನೇಹ-ಮಮತೆಗಳನ್ನೂ ತೊರೆದರು. ॥ ೧೩ ॥ ಪರೀಕ್ಷಿತನೇ। ಆ 
ಮಗುವಿಗೆ ವಿಷವನ್ನಿಟ್ಟು ಸಾವಿಗೆ ಕಾರಣರಾದ ರಾಣಿಯರ 
ಮುಖವು ಬಾಲಹತ್ಯೆಯಿಂದ ಕಾಂತಿಹೀನವಾಗಿತ್ತು ಮತ್ತು ನಾಚಿಕೆ 
ಯಿಂದ ಕಣ್ಣೆತ್ತಿಯೂ ನೋಡದಾದರು. ಅವರು ಅಂಗಿರಾ 
ಯಷಿಯ ಉಪದೇಶವನ್ನು ನೆನೆದು ಮಾತ್ತರ್ಯರಹಿತರಾಗಿ 
ಯಮುನಾತೀರದಲ್ಲಿ ಬ್ರಾಹ್ಮಣರ ಆದೇಶದಂತೆ ಪ್ರಾಯಶ್ಚಿತ್ತವನ್ನು 
ಮಾಡಿಕೊಂಡರು. ॥ ೧೪ ॥ ಹೀಗೆ ಅಂಗಿರಸ ಮತ್ತು ನಾರದ 
ಮಹರ್ಷಿಗಳ ಉಪದೇಶಗಳಿಂದ ಚಿತ್ರಕೇತುವಿನ ವಿವೇಕ 
ಬುದ್ಧಿಯು ಎಚ್ಚರಗೊಂಡಿತು. ಇದರಿಂದ ಅವನು - ಸಲಗವು 
ಕೆರೆಯ ಕೆಸರಿನಿಂದ ಮೇಲೆದ್ದು ಬರುವಂತೆ - ಮನೆ- ವಾರ್ತೆಗಳ 
ಕಗ್ಗತ್ತಲೆಯ ಕೂಪದಿಂದ ಹೊರಬಂದನು. ॥ ೧೫ ॥ ಅವನು 
ಯಮುನಾನದಿಯಲ್ಲಿ ವಿಧಿವತ್ತಾಗಿ ಸ್ನಾನಮಾಡಿ, ತರ್ಪಣಾದಿ 
ಧಾರ್ಮಿಕ ಕ್ರಿಯೆಗಳನ್ನು ಪೂರೈಸಿದನು. ಅನಂತರ ಇಂದ್ರಿಯ 
ಸಂಯಮದಿಂದ ಕೂಡಿ, ಮೌನವಾಗಿ ಅವನು ದೇವರ್ಷಿನಾರದರ 
ಹಾಗೂ ಮಹರ್ಷಿ ಅಂಗಿರಸರ ಚರಣಗಳಲ್ಲಿ ವಂದಿಸಿ 
ಕೊಂಡನು. ॥ ೧೬ ॥ ಚಿತ್ರಕೇತುವು ಜಿತೇಂದ್ರಿಯನೂ, ಭಗವದ್ಬ 
ಕ್ಷನೂ ಶರಣಾಗತನೂ ಆಗಿದ್ದಾನೆಂದು ನಾರದರು ನೋಡಿ, 
ಅವರು ತುಂಬಾ ಪ್ರಸನ್ನರಾಗಿ ಅವನಿಗೆ ಈ ಸಂಕರ್ಷಣ ವಿದ್ಯೆ 
ಯನ್ನು ಉಪದೇಶಮಾಡಿದರು. ॥ ೧೭ ॥ 

ಓಂಕಾರಸ್ವರೂಪನಾದ ಭಗವಂತಾ! ನೀನು ವಾಸುದೇವ, 
ಪ್ರದ್ಯುಮ್ನ, ಅನಿರುದ್ಧ , ಸಂಕರ್ಷಣ - ಈ ರೂಪಗಳಿಂದ ಕ್ರಮ 
ವಾಗಿ ಚಿತ್ತ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರಗಳಿಗೆ ಅಧಿಷ್ಠಾನ 
ನಾಗಿರುವೆ. ನಾನು ನಿನ್ನಈ ಚತುರ್ವ್ಯೂಹರೂಪವನ್ನು ಮತ್ತೆ-ಮತ್ತೆ 
ನಮಸ್ಕಾರಪೂರ್ವಕವಾಗಿ ಧ್ಯಾನಿಸುತ್ತೇನೆ. ॥ ೧೮ ॥ ನೀನು ವಿಶುದ್ಧ 
ವಿಜ್ಞಾನಸ್ವ ರೂಪನಾಗಿರುವೆ. ನಿನ್ನ ಮೂರ್ತಿಯು ಪರಮಾನಂದ 
ಮಯವಾಗಿದೆ. ನೀನು ನಿನ್ನ ಸ್ವರೂಪಭೂತ ಆನಂದದಲ್ಲೇ 
ಮಗ್ಗನಾಗಿದ್ದು ಪರಮಶಾಂತನಾಗಿರುವೆ. ದ್ವೈತದೃಷ್ಟಿಯು ನಿನ್ನನ್ನು 
ಸರ್ಶಿಸಲಾರದು. ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ. 
1 ೧೯ ॥ ಸ್ವರೂಪಭೂತವಾದ ಆನಂದದ ಅನುಭವದಿಂದಲೇ 
ಮಾಯೆಯಿಂದುಂಟಾದ ರಾಗ-ದ್ವೇಷಾದಿ ದೋಷಗಳನ್ನು ತಿರಸ್ಕ 
ರಿಸಿದವನಿಗೆ ನಮಸ್ಕಾರವು. ಇಂದ್ರಿಯಗಳಿಗೆ ಅಧಿಪತಿಯೂ, 
ಮಹತ್‌ಸ್ವರೂಪನೂ, ವಿಶ್ವಮೂರ್ತಿಯೂ ಆಗಿರುವ ನಿನಗೆ 
ನಮಸ್ಕಾರವು. ॥ ೨೦ ॥ ಮನಸುುಸಹಿತ ವಾಣಿಯು ನಿನ್ನವರೆಗೆ 
ತಲುಪದೆ ಅದು ಮರಳುತ್ತದೆ. ಅದು ಉಪರತವಾದಾಗ ಉಳಿ 
ಯುವ ಅದ್ದಿತೀಯವೂ, ನಾಮ-ರೂಪರಹಿತವೂ, ಚೇತನ 
ಮಾತ್ರವೂ, ಕಾರ್ಯಕಾರಣಗಳಿಂದ ಅತೀತವೂ ಆದ ಆ ಪರ 
ತತ್ವ್ವವಾದ ಪರಮಾತ್ಮನು ನಮ್ಮನ್ನು ರಕ್ಷಿಸಲಿ. ॥ ೨೧ ॥ 


694 


ಯಸ್ಸಿನ್ನಿದಂ ಯತಶಶ್ಚೇದಂ ತಿಷ್ಠತ್ಯಪ್ಯೇತಿ ಜಾಯತೇ। 
ಮೃಣ್ಣಯೇಷ್ಠಿವ ಮೃಜ್ಞಾತಿಸಸ್ಟೈ ತೇ ಬ್ರಹ್ಮಣೇ ನಮಃ 
॥ ೨೨ ॥ 
ಯನ್ನ ಸ್ಪೃಶಂತಿ ನ ವಿದುರ್ಮನೋಬುದ್ದೀಂದ್ರಿಯಾಸವಃ । 
ಅಂತರ್ಬಹಿಶ್ಚ ವಿತತಂ ವ್ಯೋಮವತ್ತನ್ನತೋತಸ್ಥೃಹಮ್‌ 


॥ ೨೩ ॥ 
ದೇಹೇಂದ್ರಿಯಪ್ರಾಣಮನೋಧಿಯೋತಮೀ 
ಯದಂಶವಿದ್ಧಾ ಪ್ರಚರಂತಿ ಕರ್ಮಸು । 
ನೈವಾನ್ಯದಾ ಲೋಹಮಿವಾಪ್ರತಪ್ಪಂ 
ಸ್ಮಾನೇಷು ತದ್ಧಷ್ಟಪದೇಶಮೇತಿ ॥ ೨೪ ॥ 


ಓಂ ನಮೋ ಭಗವತೇ ಮಹಾಪುರುಷಾಯ ಮಹಾ- 
ನುಭಾವಾಯ ಮಹಾವಿಭೂತಿಪತಯೇ ಸಕಲಸಾತ್ತತ 
ಪರಿವೃಢನಿಕರಕರಕಮಲಕುಡ್ಠಲೋಪಲಾಲಿತಚರಣಾರವಿಂದ 
ಯುಗಲ ಪರಮಪರಮೇಷ್ಠಿನ್ನಮಸ್ತೇ 1 ೨೫ ॥ 


ಶ್ರೀಶುಕ ಉವಾಚ 
ಭಕ್ತಾಯೈತಾಂ ಪ್ರಪನ್ನಾಯ ವಿದ್ಯಾಮಾದಿಶ್ಯ ನಾರದಃ । 
ಯಯಾವಂಗಿರಸಾ ಸಾಕಂ ಧಾಮಸ್ವಾಯಂಭುವಂ ಪ್ರಭೋ 
WW ೨೬ ॥ 


ಚಿತ್ರಕೇತುಸ್ತು ವಿದ್ಯಾಂ ತಾಂ ಯಥಾ ನಾರದಭಾಷಿತಾಮ್‌ । 
ಧಾರಯಾಮಾಸ ಸಪ್ತಾಹಮಬ್ಧಕ್ಷ ಸುಸಮಾಹಿತಃ 
1 ೨೭ ॥ 


ತತಶ್ಚ ಸಪ್ತರಾತ್ರಾಂತೇ ವಿದ್ಯಯಾ ಧಾರ್ಯಮಾಣಯಾ । 
ವಿದ್ಯಾಧರಾಧಿಪತ್ಯಂ ಸ ಲೇಭೇತಪ್ರತಿಹತಂ ನೃಪಃ 
॥| ೨೮ ॥ 


ತತಃ ಕತಿಪಯಾಹೋಭಿರ್ವಿದ್ಯಯೇದ್ದಮನೋಗತಿಃ । 
ಜಗಾಮ ದೇವದೇವಸ್ಯ ಶೇಷಸ್ಯ ಚರಣಾಂತಿಕಮ್‌ 
11೨೯ ॥ 


ಮೃಣಾಲಗೌರಂ ಶಿತಿವಾಸಸಂ ಸುತ್‌ 
ಕಿರೀಟಕೇಯೂರಕಟತ್ರಕಂಕಣಮ್‌ | 
ಪ್ರಸನ್ನವಕ್ಷಾಧುಣಲೋಚನಂ ವೃತಂ 
ದದರ್ಶ ಸಿದ್ಧೇಶ್ವರಮಂಡಲೈಃ ಪ್ರಭುಮ್‌ ॥ ೩೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಈ ಕಾರ್ಯಕಾರಣರೂಪವಾದ ಜಗತ್ತು ಯಾವನಿಂದ ಉತ್ಪನ್ನ 
ವಾಗುತ್ತದೋ, ಯಾವನಲ್ಲಿ ನೆಲೆಸುತ್ತದೋ, ಯಾವನಲ್ಲಿ ಲೀನ 
ವಾಗುತ್ತದೋ ಹಾಗೂ ಮಣ್ಣಿನ ವಸ್ತುಗಳಲ್ಲಿ ವ್ಯಾಪ್ತವಾದ ಮಣ್ಣಿ 
ನಂತೆ ಎಲ್ಲದರಲ್ಲಿ ಹಾಸು-ಹೊಕ್ಕಾಗಿ ವ್ಯಾಪಿಸಲ್ಲಟ್ಟಿದೆಯೋ ಆ 
ಪರಬ್ರಹ್ಮಸ್ವರೂಪನಾದ ನಿನಗೆ ನಾನು ನಮಸ್ಕರಿಸುತ್ತಿದ್ದೇನೆ. 


| ॥ ೨೨ ॥ ನೀನು ಆಕಾಶದಂತೆ ಒಳ- ಹೊರಗೆ ಏಕರಸವಾಗಿ ವ್ಯಾಪಿಸಿ 


ಕೊಂಡಿದ್ದರೂ, ನಿನ್ನನ್ನು ಮನಸ್ಸು ಬುದ್ಧಿ ಮತ್ತು ಜ್ಞಾನೇಂದ್ರಿ 
ಯಗಳು ತಮ್ಮ ಜ್ಞಾನಶಕ್ತಿಯಿಂದ ಅರಿಯಲಾರರು. ಪ್ರಾಣ 
ಹಾಗೂ ಕರ್ಮೇಂದ್ರಿಯಗಳು ತಮ್ಮ ಕ್ರಿಯಾರೂಪವಾದ ಶಕ್ತಿ 
ಯಿಂದ ನಿನ್ನನ್ನು ಸರ್ಶಿಸಲಾರವು. ಅಂತಹ ನಿನಗೆ ನಾನು 
ನಮಸ್ಕರಿಸುತ್ತೇನೆ. ॥ ೨೩ ॥ ಶರೀರ, ಇಂದ್ರಿಯಗಳು, ಪ್ರಾಣ 
ಗಳು, ಮನಸ್ಸು, ಬುದ್ಧಿ ಇವುಗಳು ಜಾಗ್ರತ್‌ ಹಾಗೂ ಸ್ವಪ್ನಾವಸ್ಥೆ 
ಗಳಲ್ಲಿ ನಿನ್ನ ಚೈತನ್ಯಾಂಶವನ್ನು ಕೂಡಿಕೊಂಡೇ ತಮ್ಮ-ತಮ್ಮ ಕೆಲಸ 
ಗಳನ್ನು ಮಾಡುತ್ತವೆ. ಸುಷುಪ್ತಿ ಮತ್ತು ಮೂರ್ಛೆಯ ಅವಸ್ಥೆಗಳಲ್ಲಿ 
ನಿನ್ನ ಚೈತನ್ಯಾಂಶದಿಂದ ಕೂಡದೇ ಇರುವುದರಿಂದ ತಮ್ಮ-ತಮ್ಮ 
ಕೆಲಸಗಳನ್ನು ಮಾಡಲು ಅಸಮರ್ಥವಾಗುತ್ತವೆ. ಹಾಗೆಯೇ 
ಕಬ್ಬಿಣವು ಬೆಂಕಿಯಲ್ಲಿ ಕಾದಾಗ ಸುಡಬಲ್ಲದು, ಇಲ್ಲದಿದ್ದರೆ ಇಲ್ವ 
ಯಾವುದನ್ನು ದ್ರಷ್ಟಾ ಎಂದು ಹೇಳುವರೋ ಅದೂ ನೀನೇ 
ಆಗಿರುವೆ. ಜಾಗ್ರತ್‌ ಮುಂತಾದ ಅವಸ್ಥೆಗಳಲ್ಲಿ ನೀನು ಅದನ್ನು 
ಸ್ವೀಕರಿಸುತ್ತೀಯೆ. ನಿಜವಾಗಿ ನಿನ್ನಿಂದ ಹೊರತು ಅವುಗಳಿಗೆ 
ಯಾವುದೇ ಅಸ್ತಿತ್ವವೂ ಇಲ್ಲ ॥ ೨೪ ॥ ಓಂಕಾರಸ್ವರೂಪಿಯೂ, 
ಮಹಾಪುರುಷನೂ, ಮಹಾನುಭಾವನೂ, ಮಹಾವಿಭೂತಿಯುಳ್ಳ 
ವನೂ ಆದ ಭಗವಾನ್‌ ಸಂಕರ್ಷಣದೇವನಿಗೆ ನಮಸ್ಕಾರವು. ಶ್ರೇಷ್ಠ 
ತಮರಾದ ಎಲ್ಲ ಭಕ್ತರ ಸಮೂಹಗಳೂ ಮೊಗ್ಗಿನಂತೆ ಜೋಡಿಸಿದ 
ತಮ್ಮ ಕರಕಮಲಗಳಿಂದ ನಿನ್ನ ಸೇವೆ ಮಾಡುವುದರಲ್ಲಿ ಆಸಕ್ತ 
ವಾಗಿವೆ. ನೀನೇ ಸರ್ವಶ್ರೇಷ್ಠನು. ಓ ಮಹಾಪ್ರಭುವೇ ನಿನಗೆ 
ಮತ್ತೆ-ಮತ್ತೆ ನಮಸ್ಕಾರಗಳು. ॥ ೨೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕಿತನೇ! 
ದೇವರ್ಷಿ ನಾರದರು ತಮ್ಮಲ್ಲಿ ಶರಣಾಗತನಾಗಿದ್ದ ಭಕ್ತನಾದ ಚಿತ್ರ 
ಕೇತುವಿಗೆ ಈ ವಿದ್ಯೆಯನ್ನು ಉಪದೇಶಿಸಿ, ಅಂಗಿರಸಮಹರ್ಷಿ 
ಗಳೊಡನೆ ಬ್ರಹ್ನಲೋಕಕ್ಕೆ ತೆರಳಿದರು. ॥ ೨೬ ॥ ಚಿತ್ರಕೇತುರಾಜನು 
ದೇವರ್ಷಿನಾರದರು ಉಪದೇಶಮಾಡಿದ್ದ ವಿದ್ಯೆಯನ್ನು ಅವರ 
ಆದೇಶದಂತೆ ಏಳು ದಿವಸಗಳ ಕಾಲ ಕೇವಲ ಜಲಾಹಾರದಿಂದಿದ್ದು 
ಏಕಾಗ್ರತೆಯಿಂದ ಅನುಷ್ಠಾನಮಾಡಿದನು. ॥ ೨೭ ॥ ಅನಂತರ 
ಆ ವಿದ್ಯೆಯ ಅನುಷ್ಠಾನದಿಂದ ಏಳು ರಾತ್ರಿಯ ಬಳಿಕ ರಾಜಾಚಿತ್ರ 
ಕೇತುವಿಗೆ ವಿದ್ಯಾಧರರ ಅಖಂಡ ಆಧಿಪತ್ಯವು ಪ್ರಾಪ್ತವಾಯಿತು. 
॥ ೨೮ ॥ ಮತ್ತೆ ಕೆಲವೇ ದಿನಗಳಲ್ಲಿ ಆ ವಿದ್ಯೆಯ ಪ್ರಭಾವದಿಂದ 
ಅವನ ಮನಸ್ಸು ಮತ್ತೂ ಶುದ್ಧವಾಯಿತು. ಈಗ ಅವನು ದೇವಾಧಿ 
ದೇವ ಭಗವಾನ್‌ ಆದಿಶೇಷನ ಬಳಿಗೆ ತಲುಪಿದನು. ॥ ೨೯ ॥ ಅಲ್ಲಿ 
ಭಗವಾನ್‌ ಆದಿಶೇಷನು ಸಿದ್ಧೇಶ್ವ ರರ ಮಧ್ಯದಲ್ಲಿ ವಿರಾಜಮಾನ 
ವಾಗಿರುವುದನ್ನು ಅವನು ನೋಡಿದನು. ಅವನ ದಿವ್ಯಮಂಗಳ 
ದೇಹವು ಕಮಲದ ದಂಟಿನಂತೆ ಬೆಳ್ಳಗೆ ಹೊಳೆಯುತ್ತಿತ್ತು. ಅದರ 


16 ಅಧ್ಯಾಯ] 


ತದ್ಧರ್ಶನಧ್ಯಸ್ತಸಮಸ್ತಕಿಲ್ಪಿಸಃ 
ಸ್ಪಚ್ಛಾಮಲಾಂತಃಕರಣೋತಭ್ಯಯಾನ್ನುನಿಃ । 
ಪ್ರವೃದ್ಧಭಕ್ಷ್ಯಾ | ಪ್ರಣಯಾಶ್ರುಲೋಚನಃ 
ಪ್ರಹೃಷ್ಟ ರೋಮಾನಮದಾದಿಪೂರುಷಮ್‌ ॥ ೩೧ ॥ 


ಸ ಉತ್ತಮಶ್ಲೋಕಪದಾಬ್ಬವಿಷ್ಠರಂ 
ಪ್ರೇಮಾಶ್ರುಲೇಶೈರುಪಮೇಹಯನ್ಮುಹುಃ: । 
ಪ್ರೇಮೋಪರುದ್ಧಾಖಲವರ್ಣನಿರ್ಗಮೋ 


ನೈವಾಶಕತ್ತಂ ಪ್ರಸಮೀಡಿತುಂ ಚಿರಮ್‌ ॥೩೨॥ 


ತತಃ ಸಮಾಧಾಯ ಮನೋ ಮನೀಷಯಾ 
ಬಭಾಷ ಏತತ್ವ ತಿಲಬ್ಧವಾಗಸೌ I 
ನಿಯಮ್ಯ ಸರ್ಮೇಂದ್ರಿಯಬಾಹ್ಯವರ್ತನಂ 


ಜಗದ್ಗುರುಂ ಸಾತ್ಮತಶಾಸ್ತ್ರ ವಿಗ್ರಹಮ್‌ ॥೩೩॥ 


ಚಿತ್ರಕೇತುರುವಾಚ 


ಅಜಿತ * ಜಿತಃ ಸಮಮತಿಭಿಃ 
ಸಾಧುಭಿರ್ಭವಾನ್‌ ಜಿತಾತ್ಮಭಿರ್ಭವತಾ I 
ಎಿಜಿತಾಸ್ತೇ ಷಿ ಚ ಭಜತಾ- 


ಮಕಾಮಾತ್ಮನಾಂ ಯ ಆತ್ಮದೋತತಿಕರುಣ: 1 ೩೪ ॥ 


ವಿಭವ ಖಲು ಭಗವನ್‌ 
ಜಗದುದಯಸ್ಥಿತಿಲಯಾದೀನಿ | 
ವಿಶ್ವಸೃಜಸ್ತೇರ ಂಶಾಂಶಾ- 


ತವ 


ಸ್ಪತ್ರ ಮೃಷಾ ಸರ್ಧಂತೇ ಪೃಥಗಭಿಮತ್ಯಾ ॥ ೩೫ ॥ 


ಪರಮಾಣುಪರಮಮಹತೋ- 
ಸ್ಪಮಾದ್ಯಂತಾಂತರವರ್ತೀ ತ್ರಯವಿಧುರಃ । 

ಆದಾವಂತೇಆಪಿ ಚ ಸತ್ತ್ವಾನಾಂ 
ಯದ್ದುವಂ ತದೇವಾಂತರಾಲೇತಪಿ 


ಪಸ್ಯ ಸಂಧ 


॥ ೩೬ ॥ 


695 


ಮೇಲೆ ನೀಲಿಬಣ್ಣದ ವಸ್ಥಗಳು ರಾರಾಜಿಸುತ್ತಿದ್ದುವು. ತಲೆಯ 
ಮೇಲೆ ಕಿರೀಟ, ಬಾಹುಗಳಲ್ಲಿ ತೋಳ್ಪಂದಿಗಳೂ, ಕಟಿಯಲ್ಲಿ ಉಡಿ 
ದಾರವೂ, ಕೈಯಲ್ಲಿ ಕಂಕಣಗಳೂ ಕಳಕಳಿಸುತ್ತಿದ್ದವು. ನಸು 
ಗೆಂಪಾದ ಕಣ್ಣುಗಳಿಂದಲೂ ಮುಖದಲ್ಲಿ ಪ್ರಸನ್ನತೆ ಶೋಭಿಸುತ್ತಿತ್ತು. 
॥ ೩೦ ॥ ಭಗವಾನ್‌ ಆದಿಶೇಷನ ದರ್ಶನಮಾಡುತ್ತಲೇ ರಾಜರ್ಷಿ 
ಚಿತ್ರಕೇತುವಿನ ಎಲ್ಲ ಪಾಪಗಳೂ ನಾಶವಾದವು. ಅವನ ಅಂತಃ 
ಕರಣ ಸ್ವಚ್ಛವೂ, ನಿರ್ಮಲವೂ ಆಯಿತು. ಹೃದಯದಲ್ಲಿ ಭಕ್ತಿ 
ಪ್ರವಾಹವು ಉಕ್ಕಿ ಹರಿಯಿತು. ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು 
ಉಮ್ಮಳಿಸಿದವು. ಮೈಪುಳಕದಿಂದ ಅರಳಿತು. ಅವನು ಅಂತಹ ಸ್ಥಿತಿ 
ಯಲ್ಲೇ ಆದಿಪುರುಷ ಭಗವಾನ್‌ ಶೇಷದೇವರಿಗೆ ನಮಸ್ಕರಿಸಿದನು. 
॥ ೩೧ ॥ ಅವನ ಕಣ್ಣುಗಳಿಂದ ತೊಟ್ಟಿಕ್ಕುತ್ತಿದ್ದ ಆನಂದಬಾಷ್ನಗಳಿಂದ 
ಭಗವಾನ್‌ ಶೇಷನ ಪಾದಪೀಠವು ನೆನೆಯಿತು. ಪ್ರೇಮೋದ್ರೇಕ 
ದಿಂದ ಅವನ ಬಾಯಿಂದ ಒಂದಕ್ಕರವೂ ಹೊರಡಲಿಲ್ಲ ಅವನು 
ಬಹಳ ಹೊತ್ತಿನವರೆಗೆ ಶೇಷದೇವರನ್ನು ಸ್ತುತಿಸಲಿಕ್ಕೆ ಆಗಲಿಲ್ಲ 
॥ ೩೨ ॥ ಸ್ವಲ್ಪ ಹೊತ್ತಿನ ಬಳಿಕ ಅವನಿಗೆ ಮಾತಾಡುವ ಅಲ್ಪ-ಸ್ವಲ್ಪ 
ಶಕ್ಕಿಯುಂಟಾಯಿತು. ಅವನು ವಿವೇಕದಿಂದ ಬುದ್ಧಿಯನ್ನು ಸಿಮಿತಕೆ 
ತಂದುಕೊಂಡು, ಇಂದ್ರಿಯಗಳ ಬಾಹ್ಯವೃತ್ತಿಗಳನ್ನು ತಡೆಗಟ್ಟಿದನು. 
ಅನಂತರ ಪಾಂಚರಾತ್ರವೇ ಮುಂತಾದ ಭಕ್ತಿಶಾಸ್ತ್ರಗಳಲ್ಲಿ ವರ್ಣಿತ 
ವಾಗಿರುವ ದಿವ್ಯಸ್ವರೂಪವುಳ್ಳ ಆ ಜಗದ್ಗುರುವನ್ನು ಹೀಗೆ ಸ್ತೋತ್ರ 
ಮಾಡಿದನು. ॥ ೩೩ ॥ 

ಚಿತ್ರಕೇತುವು ಹೇಳಿದನು - ಓ ಅಜಿತನೇ | ನೀನು ಅಜಿತನಾಗಿ 
ಯಾರಿಂದಲೂ ಗೆಲ್ಲಲ್ಲಡದವನಾಗಿದ್ದರೂ - ಸಮದರ್ಶಿಗಳೂ, 
ಜಿತೇಂದ್ರಿಯರೂ ಆದ ಸಾಧುಗಳು ನಿನ್ನನ್ನು ಭಕ್ತಿಯಿಂದ ಗೆದ್ದು 
ಕೊಂಡಿರುವರು. ನೀನು ನಿನ್ನ ಸೌಂದರ್ಯ, ಮಾಧುರ್ಯ, 
ಕಾರುಣ್ಯಗಳೇ ಮುಂತಾದ ಗುಣಗಳಿಂದ ಅವರನ್ನು ಗೆದ್ದು ವಶ 
ಪಡಿಸಿಕೊಳ್ಳುವೆ. ಆಹಾ! ನೀನು ಧನ್ಯನಾಗಿರುವೆ. ಏಕೆಂದರೆ, 
ನಿಷ್ಕಾಮಭಾವದಿಂದ ನಿನ್ನನ್ನು ಭಜಿಸುವವರಿಗೆ ನೀನು ಕರುಣಾ 
ವಶನಾಗಿ ನಿನ್ನನ್ನೇ ಕೊಟ್ಟುಕೊಳ್ಳುವೆ. ॥ ೩೪ ॥ ಓ ಭಗವಂತಾ! 
ಜಗತ್ತಿನ ಉತ್ತತ್ತಿ, ಸ್ಥಿತಿ ಮತ್ತು ಪ್ರಳಯಗಳು ನಿನ್ನ ಲೀಲಾವಿಲಾಸ 
ವಾಗಿದೆ. ಜಗತ್ತಿನ ಸೃಷ್ಟಿಕರ್ಶರಾದ ಬ್ರಹ್ಮದೇವರೇ ಮುಂತಾದವರು 
ನಿನ್ನ ಅಂಶದ ಅಂಶಭೂತರಾದವರು. ಹೀಗಿದ್ದರೂ ಅವರು ಬೇರೆ- 
ಬೇರೆಯಾಗಿ ತಮ್ಮನ್ನು ಜಗತ್‌ಕರ್ತರು ಎಂದು ತಿಳಿದು ಕೊಂಡು 
ವ್ಯರ್ಥವಾದ ಅಭಿಮಾನದಿಂದ ಸ್ಪರ್ಧಿಸುತ್ತಾರೆ. ॥ ೩೫ ॥ ಪರ 
ಮಾಣುಗಳಿಂದ ಹಿಡಿದು ಪರಮ ಮಹತ್ತಿನವರೆಗಿನ ಸಮಸ್ತ 
ವಸ್ತುಗಳ ಆದಿ, ಮಧ್ಯ ಮತ್ತು ಅಂತ್ಯಗಳಲ್ಲಿಯೂ ನೀನೇ ಬೆಳ 
ಗುತ್ತಿರುವೆ. ಆದರೆ ನಿನಗೆ ಆದಿ-ಮಧ್ಯ-ಅಂತ್ಯಗಳು ಇಲ್ಲ 
ಏಕೆಂದರೆ, ಯಾವುದೇ ಪದಾರ್ಥದ ಆದಿ ಮತ್ತು ಅಡ್ಕದಲ್ಲಿ 
ಯಾವ ವಸ್ತು ಇರುತ್ತದೋ ಅದೇ ಮಧ್ಯದಲ್ಲಿಯೂ ಇರುತ್ತದೆ. 
॥ ೩೬ ॥ ಈ ಬ್ರಹ್ಮಾಂಡಕೋಶವು ಪೃಥಿವಿಯೇ ಮುಂತಾಗಿ ಒಂದ 
ಕ್ಕಿಂತಲೂ ಒಂದು ಹತ್ತರಷ್ಟಿರುವ ಏಳು ಆವರಣಗಳಿಂದ ಸುತ್ತು 
ವರಿದಿದೆ. ತನಂತೆಯೇ ಇರುವ ಬೇರೆ ಕೋಟಿ-ಕೋಟಿ ಬ್ರಹ್ಮಾಂಡ 
ಗಳೊಂದಿಗೆ ನಿನ್ನಲ್ಲಿ ಒಂದು ಪರಮಾಣುವಿನಂತೆ ಸುತ್ತುತ್ತ 


696 
ಕ್ವಿತ್ಯಾದಿಭಿರೇಷ ಕಿಲಾವೃತಃ 
`ಸಪ್ತಭಿರ್ದಶಗುಣೋತ್ತರೈರಾಂಡಕೋಶ: I 
ಯತ್ರ ಪತತ್ಯಣುಕಲ್ಪ! 
ಸಹಾಂಡಕೋಟಿಕೋಟಿಭಿಸ್ತದನಂತಃ 1೩೭ ॥ 
ವಿಷಯತೃಷೋ ನರಪಶವೋ 
ಯ ಉಪಾಸತೇ ವಿಭೂತೀರ್ನ ಪರಂ ತ್ವಾಮ್‌। 
ತೇಷಾಮಾಶಿಷ ಈಶ 


ತದನು ವಿನಶ್ಯಂತಿ ಯಥಾ ರಾಜಕುಲಮ್‌ ॥ ೩೮ ॥ 


ರಚಿತಾ 


ಕಾಮಧಿಯಸ್ತ ಮಿ 
ನ ಪರಮ ರೋಹಂತಿ ಯಥಾ ಕರಂಭಬೀಜಾನಿ । 
ಜ್ಞಾನಾತ್ಸನ್ಯಗುಣಮಯೇ 
ಗುಣಗಣತೋತಸ್ಯ ದ್ವಂದ್ವಜಾಲಾನಿ ॥೩೯॥ 
ಜಿತಮಜಿತ ತದಾ ಭವತಾ 
ಯದಾ55ಹ ಭಾಗವತಂ ಧರ್ಮಮನವದ್ಯಮ್‌ | 
ನಿಷ್ಠಿಂಚನಾ ಯೇ ಮುನಯ 


ಆತ್ಮಾರಾಮಾ ಯಮುಪಾಸತೇ5ಪವರ್ಗಾಯ ॥ ೪೦ ॥ 


ವಿಷಮಮತಿರ್ನ ಯತ್ರ ನೃಣಾಂ 
ತ್ವಮಹಮಿತಿ ಮಮ ತವೇತಿ ಚ ಯದನ್ಯತ್ರ । 
ವಿಷಮಧಿಯಾ ರಚಿತೋ ಯಃ 
ಸ ಹೃವಿಶುದ್ಧ ಕ್ಹಯಿಷ್ಣುರಧರ್ಮಬಹುಲಃ ॥ ೪೧ ॥ 
ಕಃ ಕ್ಲೇಮೋ ನಿಜಪರಯೋಃ 
ಕಿಯಾನರ್ಥಃ ಸ್ವಪರದ್ರುಹಾ ಧರ್ಮೇಣ 
ಸ್ವದ್ರೋಹಾತ್ರವ ಕೋಪಃ 
ಪರಸಂಪೀಡನಯಾ ಚ ತಥಾಂಧರ್ಮಃ: 


॥ ೪೨ 


ನ ವ್ಯಭಿಚರತಿ ತವೇಕ್ಷಾ 
ಯಯಾ ಹ್ಯಭಿಹಿತೋ ಭಾಗವತೋ ಧರ್ಮಃ । 
ಸ್ಥಿರಚರಸತ್ತ ಫಿದಂಬೇ 
ಷ್ಲಪೃಥಗ್ನಿಯೋ ಯಮುಪಾಸತೇ ತ್ವಾರ್ಯಾಃ ॥ ೪೩ ॥1 


ನ ಹಿ ಭಗವನ್ನಘಟಿತಮಿದಂ 
ತ್ವದ್ಧರ್ಶನಾನ್ನ ಣಾಮಖಲಪಾಪಕಯಃ I 
ಎ ಇಲ ps 
ಯನ್ನಾಮಸಕೃಚ್ಛವಣಾತ್‌ 
ಪುಲ್ಕಸಕೋತಪಿ ವಿಮುಚ್ಛತೇ ಸಂಸಾರಾತ್‌ ॥ ೪೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಇರುತ್ತದೆ. ಹೀಗಿದ್ದರೂ ಅದಕ್ಕೆ ನಿನ್ನ ಎಲ್ಲೆಯು ತಿಳಿಯದು. 
ಅದಕ್ಕಾಗಿ ನೀನು ಅನಂತ ನಾಗಿರುವೆ. ॥ ೩೭ ॥ ವಿಷಯಭೋಗ 
ಗಳನ್ನೇ ಬಯಸುವ ನರಪಶುಗಳು ನಿನ್ನನ್ನು ಭಜಿಸದೆ ನಿನ್ನ ವಿಭೂತಿ 
ಸ್ವರೂಪರಾದ ಇಂದ್ರಾದಿ ದೇವತೆಗಳನ್ನು ಉಪಾಸಿಸುತ್ತಾರೆ. 
ಪ್ರಭೋ! ರಾಜಕುಲವು ನಾಶವಾದ ಬಳಿಕ ಅದರ ಅನುಯಾಯಿ 
ಗಳ ಬದುಕೂ ಕೂಡ ನಾಶವಾಗುವಂತೆಯೇ ಕ್ಷುದ್ರ ಉಪಾಸ್ಯ 
ದೇವತೆಗಳು ಹ್ರಾಸವಾದಾಗ ಅವರು ದಯಪಾಲಿಸಿದ ಭೋಗ 
ಗಳೂ ನಷ್ಟವಾಗಿ ಹೋಗುತ್ತವೆ. ॥ ೩೮ ॥ ಓ ಪರಮಾತ್ಮನೇ | ನೀನು 
ಜ್ಞಾನಸ್ವರೂಪಿಯೂ, ನಿರ್ಗುಣನೂ ಆಗಿರುವೆ. ಅದಕ್ಕಾಗಿ ನಿನ್ನ 
ಕುರಿತಾಗಿ ಮಾಡಿದ ಸಕಾಮ ಭಾವನೆಯೂ ಕೂಡ ಬೇರೆ-ಬೇರೆ 
ಕರ್ಮಗಳಂತೆ - ಹುರಿದ ಬೀಜಗಳು ಮೊಳೆಯದಂತೆ - ಜನನ- 
ಮರಣರೂಪೀ ಫಲವನ್ನು ಕೊಡಲಾರದು. ಏಕೆಂದರೆ, ಜೀವಿಗೆ 
ಉಂಟಾಗುವ ಸುಖ-ದುಃಖ ಮುಂತಾದ ದ್ವಂದ್ವಗಳು ಸತ್ತ್ವ್ವಾದಿ 
ಗುಣಗಳಿಂದಲೇ ಉಂಟಾಗುತ್ತವೆ. ನಿರ್ಗುಣದಿಂದಲ್ಲ ॥ ೩೯ ॥ 
ಓ ಅಜಿತನೇ | ನೀನು ಪರಿಶುದ್ಧವಾದ ಭಾಗವತಧರ್ಮವನ್ನು 
ಉಪದೇಶಿಸಿದಾಗಲೇ ಎಲ್ಲರನ್ನು ಗೆದ್ದುಕೊಂಡಿರುವೆ. ಏಕೆಂದರೆ, 
ತಮ್ಮಲ್ಲಿ ಯಾವುದೇ ಸಂಗ್ರಹ-ಪರಿಗ್ರಹವನ್ನು ಇಟ್ಟುಕೊಳ್ಳದಿರುವ, 
ಯಾವುದೇ ವಸ್ತುವಿನಲ್ಲಿ ಅಹಂತೆ-ಮಮತೆಗಳಿಲ್ಲದಿರುವ, ಆತ್ಮಾ 
ರಾಮರಾದ ಸನಕಾದಿ ಪರಮ ಮಹರ್ಷಿಗಳೂ ಕೂಡ ಮೋಕ್ಷ 
ವನ್ನು ಪಡೆಯುವುದಕ್ಕಾಗಿ ಇದೇ ಭಾಗವತಧರ್ಮವನ್ನು ಆಶ್ರಯಿ 
ಸುತ್ತಾರೆ. ॥ ೪೦ ॥ ಈ ಭಾಗವತಧರ್ಮದಲ್ಲಿ ಸಕಾಮಧರ್ಮ 
ಗಳಂತೆ ಮನುಷ್ಯರಲ್ಲಿ "ಇದು ನಾನು, ಇದು ನನ್ನದು; ಇದು 
ನೀನು, ಇದು ನಿನ್ನದು ; ಎಂಬ ವಿಷಮ ಬುದ್ಧಿಯು ಉಂಟಾಗು 
ವುದಿಲ್ಲ ಹೀಗೆ ನಿಷ್ಕಾಮವಾಗಿ ಅಹಂಕಾರ- ಮಮಕಾರಾದಿ 
ರಹಿತವಾಗಿರುವ ಭಾಗವತಧರ್ಮವೇ ಶುದ್ಧವಾದ ಧರ್ಮವು. 
ಇದಕ್ಕೆ ವಿಪರೀತವಾಗಿ ಯಾವ ಧರ್ಮದ ಮೂಲದಲ್ಲೇ ವಿಷ 
ಮತೆಯ ಬೀಜವು ಬಿತ್ತಲ್ಪಟ್ಟಿದೆಯೋ ಅದು ಅಶುದ್ಧವೂ, 
ವಿನಾಶಿಯೂ ಮತ್ತು ಅಧರ್ಮದಿಂದ ತುಂಬಿರುವುದು. ॥ ೪೧ ॥ 
ಸಕಾಮಧರ್ಮವು ತನ್ನದೂ, ಇತರರದೂ ಅಹಿತವನ್ನೇ ಮಾಡು 
ವುದು. ಅದರಿಂದ ತನ್ನ ಅಥವಾ ಪರರ ಯಾವುದೇ ಪ್ರಯೋಜನ 
ಹಾಗೂ ಹಿತವು ಸಿದ್ಧಿಸುವುದಿಲ್ಲ ಆ ಧರ್ಮವನ್ನು ಅನುಷ್ಠಾನ 
ಮಾಡುವವನ ಚಿತ್ತವು ದುಖಿತವಾದಾಗ ನಿನಗೆ ರೋಷವುಂಟಾಗು 
ವುದು. ಇತರ ಚಿತ್ತಕ್ಕೆ ದುಖುವುಂಟಾದಾಗ ಅದು ಧರ್ಮವೇ 
ಆಗಿರದೆ ಅಧರ್ಮವೇ ಆಗುವುದು. ॥ ೪೨ ॥ ಓ ಭಗವಂತಾ! 
ನೀನು ಯಾವ ದೃಷ್ಟಿಯಿಂದ ಭಾಗವತ ಧರ್ಮವನ್ನು ನಿರೂಪಣೆ 
ಮಾಡಿರುವೆಯೋ ಅದು ಎಂದಿಗೂ ಪರಮಾರ್ಥದಿಂದ ಕದಲು 
ವುದಿಲ್ಲ ಅದಕ್ಕಾಗಿ ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ ಸಮದೃಷ್ಟಿ 
ಯುಳ್ಳ ಸಾಧು-ಸಂತರೇ ಅದನ್ನು ಸೇವಿಸುತ್ತಾರೆ. ॥ ೪೩/ 
ಭಗವಂತನೇ! ನಿನ್ನ ದರ್ಶನಮಾತ್ರದಿಂದಲೇ ಮನುಷ್ಯನ ಎಲ್ಲ 
ಪಾಪಗಳು ಕ್ಹಯಹೊಂದುವುದರಲ್ಲಿ ಅಸಂಭವವೇನೂ ಇಲ್ಲ 
ಏಕೆಂದರೆ, ಒಂದುಬಾರಿ ನಿನ್ನ ನಾಮವನ್ನು ಕೇಳುವುದರಿಂದಲೇ 
ನೀಚನಾದ ಚಾಂಡಾಲನೂ ಸಂಸಾರದಿಂದ ಮುಕ್ಕನಾಗಿ ಹೋಗು 
ವನು. ॥ ೪೪ ॥ 


16 ಅಧ್ಯಾಯ] 


ಅಥ ಭಗವನ್ವಯಮಧುನಾ 

ತ್ವದವಲೋಕಪರಿಮೃಷ್ಟಾಶಯಮಲಾಃ I 
ಸುರಯಷಿಣಾ ಯದುದಿತಂ 

ತಾವಕೇನ ಕಥಮನ್ಯಥಾ ಭವತಿ ॥೪೫॥ 
ವಿದಿತಮನಂತ ಸಮಸ್ತಂ 

ತವ ಜಗದಾತ್ಮನೋ ಜನೈರಿಹಾಚರಿತಮ್‌ । 
ವಿಜ್ಞಾಪ್ಯಂ ಪರಮಗುರೋಃ 

ಕಿಯದಿವ ಸವಿತುರಿವ ಖದ್ಯೋತೈ: ॥ ೪೬ ॥ 
ನಮಸ್ತುಭ್ಯಂ ಭಗವತೇ 

ಸಕಲಜಗತ್ತಿ ತಿಲಯೋದಯೇಶಾಯ I 
ದುರವಸಿತಾತ್ಗಗತಯೇ 

ಕುಯೋಗಿನಾಂ ಭಿದಾ ಪರಮಹಂಸಾಯ ॥ ೪೭ ॥ 


೦ ವೈ ಶ್ವಸಂತಮನು ವಿಶ್ವಸೃಜಃ ಶ್ವಸಂತಿ 

ಯಂ ಚೇಕಿತಾನಮನು ಚಿತ್ರಯ ಉಚ್ಚಕಂತಿ । 
ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ದ್ನಿ 

ತಸ್ಮೈ ನಮೋ ಭಗವತೇತಸ್ತು ಸಹಸ್ತಮೂರ್ಧೇ ॥ ೪೮ ॥ 


ಶ್ರೀಶುಕ ಉವಾಚ 
ಸಂಸ್ತುತೋ . ಭಗವಾನೇವಮನಂತಸ್ತಮಭಾಷತ । 
ವಿದ್ಯಾಧರಪತಿಂ ಪ್ರೀತಶ್ಚಿತ್ರಕೇತಿಂ ಕುರೂದ್ವಹ 
uF 
ಶ್ರೀಭಗವಾನುವಾಚ 


ಯನ್ನಾರದಾಂಗಿರೋಭ್ಯಾಂ ತೇ ವ್ಯಾಹೃತಂ ಮೇತನುಶಾಸನಮ್‌। 
ಸಂಸಿದೋತಸಿ ತಯಾ ರಾಜನ್ನಿದ್ಧಯಾ ದರ್ಶನಾಚ ಮೇ 
೦ಎ ಚ 

1 ೫೦ ॥ 
ಅಹಂ ವೈ ಸರ್ವಭೂತಾನಿ ಭೂತಾತ್ಮಾ ಭೂತಭಾವನಃ । 
ಶಬ್ದಬ್ರಹ್ಮ ಪರಂ ಬ್ರಹ್ಮ ಮಮೋಭೇ ಶಾಶ್ವತೀ ತನೂ 

11 ೫೧॥ 
ಲೋಕೇ ವಿತತಮಾತ್ಗಾನಂ ಲೋಕಂ ಚಾತ್ಮನಿ ಸಂತತಮ್‌ । 
ಉಭಯಂ ಚಮಯಾವ್ಯಾಪ್ರಂಮಯಿ ಚೈವೋಭಯಂ ಕೃತಮ್‌ 

॥ ೫೨ 
ಯಥಾ ಸುಷುಪ್ತಃ ಪುರುಷೋ ವಿಶ್ವಂ ಪಶ್ಯತಿ ಚಾತ್ಮನಿ । 


ಆತ್ಮಾನಮೇಕದೇಶಸ್ಟಂ ಮನ್ಯತೇ ಸ್ವಪ್ನ ಉತ್ಪಿತಃ 
n ೫೩ ॥ 


ಷಷ್ಠ ಸ್ಫಂಧ 


697 


ಓ ಭಗವಂತಾ! ಈಗ ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ 
ಅಂತಃಕರಣದ ಎಲ್ಲ ಮಲವೂ ತೊಳೆದುಹೋಯಿತು. ನಿನ್ನ ಅನ್ನ. 
ಭಕ್ಕರಾದ ದೇವರ್ಷಿ ನಾರದರು ಹೇಳಿರುವ ಮಾತು ಹೇಗೆ 
ಸುಳ್ಳಾದೀತು? ॥ ೪೫ ॥ ಓ ಅನಂತಾ! ನೀನು ಸಮಸ್ತ ಜಗತ್ತಿನ 
ಆತ್ಮನಾಗಿರುವೆ. ಆದುದರಿಂದ ಜಗತ್ತಿನ ಪ್ರಾಣಿಗಳು ಮಾಡುವುದೆ 
ಲ್ಲವನ್ನೂ ನೀನು ತಿಳಿದೇ ಇರುವೆ. ಹೇಗೆ ಮಿಣುಕುಹುಳುವು 
ಸೂರ್ಯನನ್ನು ಪ್ರಕಾಶಿತವಾಗಿಸಲಾರದೋ ಹಾಗೆಯೇ ಪರಮ 
ಗುರುವಾದ ನನ್ನಿ ಏನೆಂದು ನಿವೇದಿಸಿಕೊಳ್ಳಲಿ 2 1 ೪೬ ॥ ಸಕಲ 
ಜಗತ್ತಿನ ಉತ್ಪತಿ, ಸ್ಥಿತಿ, ಲಯಗಳಿಗೆ ಅಧಿಪತಿಯಾಗಿರುವ ಭಗವಂತ 
ನಾದ ನಿನಗೆ ನಮಸ್ಕಾರವು. ಅತ್ಯಂತ ಶುದ್ಧನಾದ ಪರಮಹಂಸನು 
ನೀನು. ಕುಯೋಗಿಗಳಿಗೆ ಭೇದದೃಷ್ಟಿಯು ಇರುವುದರಿಂದ ಅವರು 
ನಿನ್ನ ವಾಸ್ತವಿಕ ಸ್ವರೂಪವನ್ನು ತಿಳಿಯಲಾರರು. ॥ ೪೭ ॥ ನಿ ನಿನ್ನಿಂದಲೇ 
ಶಕ್ತಿಯನ್ನು ಪಡೆದುಕೊಂಡೇ ಆ ಬ್ರಹ್ಮಾದಿ ಲೋಕಪಾಲರು : ತಮ್ಮ- 
ತಮ್ಮವ್ಯಾಪ ಪಾರಗಳನ್ನು ಮಾಡಲು ಸಮರ್ಥ ರಾಗುತ್ತಾರೆ. ನಿನ್ನದೃಷ್ಟಿ 
ಯಿಂದ ಚೈತನ್ಯವನ್ನು. ಪಡೆದೇ ಜ್ಞಾ ನೇಂದ್ರಿಯಗಳು. ತಮ್ಮ- ತಮ್ಮ 
ವಿಷಯಗಳನು ಗ್ರಹಿಸಲು ಸಮರ್ಥವಾಗುತ್ತವೆ. ಈ ಭೂಮಂಡಲವು 
ನಿನ್ನ ತಲೆಯಮೇಲೆ ಒಂದು ಸಾಸಿವೆ ಕಾಳಿನಂತೆ ಕಂಡುಬರುತ್ತದೆ. 
ಅಂತಹ ಸಾವಿರ ತಲೆಗಳುಳ್ಳ ಪರಮ ಪುರುಷವಾದ ಭಗವಂತನಿಗೆ 
ಮತ್ತೆ-ಮತ್ತೆ ನಮಸ್ಕಾರಗಳು. ॥ ೪೮॥ 

ಶ್ರೀಶುಕ ಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ವಿದ್ಯಾಧರರ ಅಧಿಪತಿಯಾದ ಚಿತ್ರಕೇತುವು ಹೀಗೆ ಭಗವಾನ್‌ 
ಅನಂತನನ್ನು ಸ್ತುತಿಸಿದಾಗ ಶ್ರೀಭಗವಂತನು ಪ್ರಸನ್ನನಾಗಿ ಅವನಲ್ಲಿ 
ಹೀಗೆಂದನು. ॥ ೪೯ ॥ 

ಶ್ರೀಭಗವಂತನು ಹೇಳಿದನು - ಎಲೈ ರಾಜನೇ! ದೇವರ್ಷಿ 
ನಾರದರು ಮತ್ತು ಅಂಗಿರಸ ಮಹರ್ಷಿಗಳು ನಿನಗೆ ನನ್ನ ಕುರಿತಾದ 
ವಿದ್ಯೆಯನ್ನು ಉಪದೇಶಿಸಿರುವರೋ, ಅದರಿಂದ ಹಾಗೂ ನನ್ನ 
ದರ್ಶನದಿಂದ ನೀನು ಸಂಸಿದ್ಧಿಯನ್ನು ಪಡೆದಿರುವೆ. ॥ ೫೦ ॥ 
ನಾನೇ ಸಮಸ್ತ ಪ್ರಾಣಿಗಳ ರೂಪದಲ್ಲಿದ್ದೇನೆ. ನಾನೇ ಅವರ ಆತ್ಮ 
ನಾಗಿರುವೆನು. ಅವರನ್ನು ಪಾಲಿಸುವವನೂ ನಾನೇ. ಶಬ್ದಬಹ್ಮ 
(ವೇದ) ಮತ್ತು ಪರಬ್ರಹ್ಮ ಎರಡೂ ನನ್ನ ಸನಾತನ ರೂಪವಾಗಿವೆ. 
॥ ೫೧ ॥ ಆತ್ಮನು ಕಾರ್ಯಕಾರಣಾತ್ಮಕ ಜಗತ್ತಿನಲ್ಲಿ ವ್ಯಾಪ್ತನಾಗಿ 
ದ್ದಾನೆ. ಕಾರ್ಯ-ಕಾರಣಾತ್ಮಕವಾದ ಜಗತ್ತು ಆತ್ಮನಲ್ಲಿ ನೆಲೆಸಿದೆ 
ಹಾಗೂ ಇವೆರಡರಲ್ಲಿಯೂ ನಾನು ಅಧಿಷ್ಠಾನರೂಪದಿಂದ 
ವ್ಯಾಪ್ತನಾಗಿದ್ದೇನೆ ಮತ್ತು ಇವೆರಡೂ ನನ್ನಲ್ಲಿ ಕಲ್ಪಿತವಾಗಿವೆ. ॥ ೫೨ ॥ 
ಸ್ವಪ್ನದಲ್ಲಿ ಮಲಗಿರುವ ಮನುಷ್ಯನು ಸ್ವಪ್ನಾಂತರ (ಮತ್ತೊಂದು 
ಕನಸುಕಾಣುವಾಗ)ವಾದಾಗ ಸಮಸ್ತ ಜಗತ್ತನ್ನು ತನ್ನಲ್ಲಿಯೇ 
ನೋಡುತ್ತಾನೆ ಮತ್ತು ಸ್ವಪ್ನಾಂತರ ಮುಗಿದುಹೋದಾಗ ಸ್ವ 'ಪದಲ್ಲೇ 
ಎಚ್ಚರಗೊಳ್ಳುವನು. ತನ್ನನ್ನು ಜಗತ್ತಿನ ಒಂದು ಮೂಲೆಯಲ್ಲಿ 
ಇಂಚ ಕಾಚು "ಆದರೆ ವಾಸ್ತವವಾಗಿ ಅದೂ ಸ್ವಪ್ಪವೇ 
ಆಗಿದೆ. ಹಾಗೆಯೇ ಜೀವಿಯು ಜಾಗ್ರತ್‌ ಮುಂತಾದ ಅವಸ್ಥೆಗಳೂ 
ಕೂಡ ಪರಮೇಶ್ವರನ ಮಾಯೆಯೇ ಆಗಿದೆ. ಹೀಗೆ ತಳಿದು 


ಏವಂ ಜಾಗರಣಾದೀನಿ ಜೀವಸ್ಥಾನಾನಿ ಚಾತ್ಮನಃ | 

ಮಾಯಾಮಾತ್ರಾಣಿ ವಿಜ್ಞಾಯ ತದ್ದಷ್ಟಾರಂ ಪರಂ ಸ್ಥರೇತ್‌ 
11೫೪ 

ಯೇನ ಪ್ರಸುಪ್ರಃ ಪುರುಷಃ ಸ್ವಾಪಂ ವೇದಾತ್ಮನಸ್ತದಾ 


ಸುಖಂ ಚ ನಿರ್ಗುಣಂ ಬ್ರಹ್ಮ ತಮಾತ್ಮಾನಮವೇಹಿ ಮಾಮ್‌ 
1೫೫ ॥ 


ಉಭಯಂ ಸ್ಥರತಃ ಪುಂಸಃ ಪ್ರಸ್ಥಾಪಪ್ರತಿಬೋಧಯೋಃ 
ಅನ್ವೇತಿ ವ್ಯತಿರಿಚ್ಛೇತ ತಜ್ಜಾನಂ ಬ್ರಹ್ಮ ತತ್ತರಮ್‌ 
॥ ೫೬ ॥ 


ಯದೇತದ್ದಿಸ್ಟೃತಂ ಪುಂಸೋ ಮದ್ದಾವಂ ಭಿನ್ನಮಾತ್ಮನ: 
ತತಃ ಸಂಸಾರ ಏತಸ್ಯ ದೇಹಾದ್ದೇಹೋ ಮೃತೇರ್ಮ್ಯತಿಃ 
1 ೫೭ ॥ 


ಲಬೆ ಹ ಮಾನುಷೀಂ ಯೋನಿಂ ಜಾ ್ಲಿನವಿಜ್ಞಾ ್ಲನಸಂಭವಾಮ್‌ | 
ಆತ್ಮಾನಂ ಯೋನ ಬುದ್ವೇತ ನ ಕ್ವತಿಚ್ಛಮಮಾಪ್ನಯಾತ್‌ 


u ೫೮ ॥ 


ಸ್ಮತ್ನೇಹಾಯಾಂ ಪರಿಕ್ಷೇಶಂ ತತ: ಫಲವಿಪರ್ಯಯಮ್‌ । 
ಅಭಯಂ ಚಾಪ್ಯನೀಹಾಯಾಂ ಸಂಕಲ್ಪಾದ್ದಿರಮೇತ್ಯವಿಃ 
॥೫೯॥ 


ಸುಖಾಯ ದುಖುಮೋಕ್ಷಾಯ ಕುರ್ವಾತೇ ದಂಪತೀಕ್ರಿಯಾಃ। 
ತತೋಶನಿವೃತ್ತಿರಪ್ರಾಪ್ತಿರ್ದುಃಖಸ್ಕ ಚ ಸುಖಸ್ಯ ಚ 
॥೬೦॥ 


ಏವಂ ವಿಷರ್ಯಯಂ ಬುದ್ಧಾ ನೈಣಾಂ ವಿಜ್ಞಾ ್ಲಭಿಮಾನಿನಾಮ್‌ | 
ಆತ್ಮನಶ್ಚ ಗತಿಂ ಸೂಕ್ಟ್ಟ್ಮಾಂ ಸ್ಥಾನತ್ರಯವಿಲಕ್ಷಣಾಮ್‌ 
W ೬೧ 1 


ದೃಷ್ಟ ಶ್ರುತಾಭಿರ್ಮಾತ್ರಾಭಿರ್ನಿರ್ಮುಕ್ತಃ ಸ್ವೇನ ತೇಜಸಾ । 
ಜ್ಞಾನವಿಜ್ಞಾನಸಂತುಪ್ಟೋ ಮದ್ಧಃ ಪುರುಷೋ ಭವೇತ್‌ ' 


॥ ೬೨ ॥ 
ಏತಾವಾನೇವ ಮನುಜೈರ್ಯೊಗನೈಪುಣಬುದ್ಧಿಭಿಃ I 
ಸ್ಪಾರ್ಥಃ ಸರ್ವಾತ್ಮನಾ ಜ್ಲ್ಞೇಯೋ ಯತ್ನರಾತ್ಮೈಕದರ್ಶನಮ್‌ 

1೬೩ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಕೊಂಡು ಎಲ್ಲರ ಸಾಕ್ಷಿ ಮಾಯಾತೀತ, ಪರಮಾತ್ಮನನ್ನೇಸ್ಗರಿಸ 
ಬೇಕು. ॥ ೫೩-೫೪ ॥ ಮಲಗಿರುವ ಮನುಷ್ಯನು ಯಾವುದರ 
ಸಹಾಯದಿಂದ ತನ್ನ ನಿದ್ರೆಯನ್ನು ಮತ್ತು ಅದರ ಅತೀಂದ್ರಿಯ 
ಸುಖವನ್ನು ಅನುಭವಿಸುವನೋ ಆ ಬ್ರಹ್ಮವೂ ನಾನೇ ಆಗಿದ್ದೇನೆ. 
ಅದನ್ನು ನೀನು ನಿನ್ನ ಆತ್ಮವೆಂದು ತಿಳಿ. ॥ ೫೫ ॥ ಪುರುಷನು ನಿದ್ರೆ 
ಮತ್ತು ಎಚ್ಚರ ಇವೆರಡು ಅವಸ್ಥೆಗಳನ್ನೂ ಅನುಭವಿಸುತ್ತಾನೆ. ಅವನು 
ಆ ಅವಸ್ಥೆಗಳಲ್ಲಿ ಅನುಗತನಾಗಿದ್ದರೂ ವಾಸ್ತವವಾಗಿ ಅವುಗಳಿಂದ 
ಬೇರೆಯೇ ಆಗಿದ್ದಾನೆ. ಅವನ ಎಲ್ಲ ಅವಸ್ಥೆಗಳಲ್ಲಿ ಇರುವ 
ಅಖಂಡ ಏಕರಸ ಜ್ಞಾನವೇ ಬ್ರಹ್ಮವಾಗಿದೆ. ಅದೇ ಪರಬ್ರಹ್ಮ 
ವಾಗಿದೆ. ॥ ೫೬ ॥ ಜೀವನು ನನ್ನ ಸ್ವರೂಪವನ್ನು ಮರೆತು 
ಹೋದಾಗ ಅವನು ತನ್ನನ್ನು ಬೇರೆ ಎಂದು ತಿಳಿದುಕೊಳ್ಳುವನು. 
ಅದರಿಂದಲೇ ಅವನಿಗೆ ಸಂಸಾರಚಕ್ರದಲ್ಲಿ ಬೀಳಬೇಕಾಗುತ್ತದೆ 
ಮತ್ತು ಹುಟ್ಟಿನ ನಂತರ ಸಾವು, ಸಾವಿನನಂತರ ಹುಟ್ಟು ಅವನಿಗೆ 
ಉಂಟಾಗುವುದು. ॥ ೫೭ ॥ ಈ ಮನುಷ್ಯಯೋನಿಯು ಜ್ಞಾನ 
ಮತ್ತು ವಿಜ್ಞಾನದ ಮೂಲ ಸ್ರೋತಸ್ಸಾಗಿದೆ. ಇದನ್ನು ಪಡೆದು 
ಕೊಂಡರೂ ತನ್ನ ಆತ್ಮಸ್ವರೂಪನಾದ ಪರಮಾತ್ಮನನ್ನು ತಿಳಿದು 
ಕೊಳ್ಳದಿರುವವನಿಗೆ ಎಲ್ಲಿಯೂ, ಯಾವುದೇ ಯೋನಿಯಲ್ಲಿ 
ಶಾಂತಿಯು ಸಿಗಲಾರದು. ॥ ೫೮ ॥ ರಾಜನೇ! ಸಾಂಸಾರಿಕ ಸುಖ 
ಕ್ಕಾಗಿ ಮಾಡಲಾದ ಪ್ರಯತ್ನಗಳಲ್ಲಿ ಶ್ರಮವಿದೆ, ಕ್ಷೇಶವಿದೆ, ಪರಮ 
ಸುಖದ ಉದ್ದೇಶದಿಂದ ಮಾಡಲಾಗುವ ಕರ್ಮದಲ್ಲಿ ಅದಕ್ಕೆ 
ವಿರುದ್ಧವಾಗಿ ಪರಮ ದುಃಖವನ್ನೇ ಅವು ಕೊಡುವುವು. ಆದರೆ 
ಕರ್ಮಗಳಿಂದ ನಿವೃತ್ತನಾಗಿ ಹೋಗುವುದರಲ್ಲಿ ಯಾವುದೇ ಭಯ 
ವಿಲ್ಲ - ಹೀಗೆ ಯೋಚಿಸಿ ಬುದ್ಧಿವಂತನು ಯಾವುದೇ ಪ್ರಕಾರದ 
ಕರ್ಮ ಅಥವಾ ಅವುಗಳ ಫಲಗಳ ಸಂಕಲ್ಪವನ್ನು ಮಾಡ 
ಬಾರದು. ॥ ೫೯ ॥ ಜಗತ್ತಿನ ಎಲ್ಲ ಸ್ವ್ರೀ- ಪುರುಷರು ತಮಗೆ ಸುಖ 
ಸಿಗಲಿ ಮತ್ತು ದುಃಖದಿಂದ ಬಿಡುಗಡೆ ಆಗಲಿ ಎಂದೇ ಕರ್ಮ 
ಗಳನ್ನು ಮಾಡುತ್ತಾರೆ. ಆದರೆ ಆ ಕರ್ಮಗಳಿಂದ ಅವರ ದುಃಖವು 
ದೂರವಾಗುವುದಿಲ್ಲ ಮತ್ತು ಅವರಿಗೆ ಸುಖವೂ ದೊರೆಯು 
ವುದಿಲ್ಲ ॥ ೬೦ ॥ ತನ್ನನ್ನು ಬಹಳ ಬುದ್ಧಿವಂತನೆಂದು ತಿಳಿದು 
ಕರ್ಮದ ಹಿಡಿತದಲ್ಲಿ ಸಿಕ್ಕಿರುವವರಿಗೆ ವಿಪರೀತ ಫಲವೇ ಸಿಗುತ್ತದೆ 
ಎಂಬುದನ್ನು ಅರಿತುಕೊಳ್ಳಬೇಕು. ಜೊತೆಗೆ ಆತ್ಮನ ಸ್ವರೂಪವು 
ಅತ್ಯಂತ ಸೂಕ್ಷ್ಮವಾಗಿದೆ. ಜಾಗ್ರತ್‌, ಸ್ವಪ್ನ ಸುಪಷುಪ್ತಿಗಳೆಂಬ 
ಮೂರು ಅವಸ್ಥೆಗಳಿಂದ ಹಾಗೂ ಅವುಗಳ ಅಭಿಮಾನಿಗಳಿಂದಲೂ 
ವಿಲಕ್ಷಣವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ॥ ೬೧ ॥ 
ಇದನ್ನು ಅರಿತುಕೊಂಡು ಈ ಲೋಕದಲ್ಲಿ ನೋಡಿದ ಮತ್ತು 
ಪರಲೋಕದ ಕೇಳಿರುವ ವಿಷಯ ಭೋಗಗಳಿಂದ ವಿವೇಕ ಬುದ್ಧಿ 
ಯಿಂದ ಬಿಡಿಸಿಕೊಂಡು ಜ್ಞಾನ ಮತ್ತು ವಿಜ್ಞಾನದಲ್ಲೇ ಸಂತು 
ಷ್ಠನಾಗಿ ನನ್ನ ಭಕ್ತನಾಗಬೇಕು. ॥ ೬೨ ॥ ಯೋಗಮಾರ್ಗದ ತತ್ವ 
ವನ್ನು ತಿಳಿಯುವುದರಲ್ಲಿ ನಿಪುಣನಿಗೆ - ಜೀವಿಗೆ ಎಲ್ಲಕ್ಕಿಂತ ದೊಡ್ಡ 
ಸ್ವಾರ್ಥ ಮತ್ತು ಪರಮಾರ್ಥ ಕೇವಲ ಬ್ರಹ್ಮ ಮತ್ತು ಆತ್ಮನ 
ಏಕತೆಯನ್ನು ಅನುಭವಿಸುವುದೇ ಆಗಿದೆ ಎಂಬುದನ್ನು ಚೆನ್ನಾಗಿ 
ತಿಳಿದುಕೊಳ್ಳಬೇಕು. ॥ ೬೩ ॥ 


17 ಅಧ್ಯಾಯ] 


ನಷ್ಠ ಸಂಧ 


EE A. 


ತ್ವಮೇತಚ್ಛದ್ಧಯಾ ರಾಜನ್ನಪ್ರಮತ್ತೋ ವಚೋ ಮಮ । 
ಜ್ಞಾನವಿಜ್ಞಾನಸಂಪನ್ನೋ ಧಾರಯನ್ನಾಶು ಸಿಧ್ಯಸಿ 


1 ೬೪ ॥ 
ಶ್ರೀಶುಕ ಉವಾಚ 


ಆಶ್ವಾಸ್ಯ ಭಗವಾನಿತ್ಠಂ ಚಿತ್ರಕೇತುಂ 
ಪಶ್ಯತಸ್ತಸ್ಯ ವಿಶ್ವಾತ್ಮಾ ತತಶ್ಚಾಂತರ್ದಧೇ 


ಜಗದ್ಗುರು: 
ಹರಿಃ 
1 ೬೫ ॥ 


ರಾಜನೇ! ನೀನು ನನ್ನ ಈ ಉಪದೇಶವನ್ನು ಸಾವಧಾನವಾಗಿ 
ಶ್ರದ್ಧಾಭಾವದಿಂದ ಧರಿಸಿ ಕೊಂಡರೆ ಜ್ಞಾನ ಹಾಗೂ ವಿಜ್ಞಾನ 
ಗಳಿಂದ ಸಂಪನ್ನನಾಗಿ ಬೇಗನೇ ಸಿದ್ಧನಾಗಿ ಹೋಗುವೆ. ॥ ೬೪ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ ! 
ಜಗದ್ಗುರು ವಿಶ್ವಾತ್ಮಾ ಭಗವಾನ್‌ ಶ್ರೀಹರಿಯು ಚಿತ್ರ ಕೇತುವಿಗೆ 
ಹೀಗೆ ತಿಳಿಹೇಳಿ ಅವನ ಮುಂದೆಯೇ ಅಲಿಂದ ಅಂತರ್ಧಾನ 
ನಾದನು. ॥ ೬೫ ॥ i | 


ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥ ೧೬ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಚಿತ್ರಕೇತೋ: ಪರಮಾತ್ಮದರ್ಶನಂ ನಾಮ ಹೋಡಶೋತಧ್ಯಾಯ:ಃ 1 ೧೬॥ 


ಹದಿನೇಳನೆಯ ಅಧ್ಯಾಯ 
ಚಿತ್ರಕೇತುವಿಗೆ ಪಾರ್ವತೀದೇವಿಯ ಶಾಪ 


ಶ್ರೀಶುಕ ಉವಾಚ 


ಯತಶ್ಚಾಂತರ್ಹಿತೋಶನಂತಸ್ತಸ್ಕೆ 3 ಕೃತ್ವಾ ದಿಶೇ ನಮಃ । 


ವಿದ್ಯಾಧರಶ್ಚಿತ್ರಕೇತುಶ್ಚಚಾರ ಗಗನೇಚರ: 
॥॥ ೧ ॥ 


ಸ ಲಕ್ಷಂ ವರ್ಷಲಕ್ಷಾಣಾಮವ್ಯಾಹತಬಲೇಂದ್ರಿಯಃ । 
ಸ್ಫೂಯಮಾನೋ ಮಹಾಯೋಗೀ ಮುನಿಭಿಃ ಸಿದ್ದಚಾರಣ್ಯೆ: 
॥ ೨ ॥ 


ಕುಲಾಚಲೇಂದ್ರದ್ರೋಣೀಷು ನಾನಾಸಂಕಲ್ಪಸಿದ್ಧಿಷು । 


ರೇಮೇ ವಿದ್ಯಾಧರಸ್ಪೀಭಿರ್ಗಾಪಯನ್ನರಿಮೀಶ್ನರಮ್‌ 
wa 


ಏಕದಾ ಸ ವಿಮಾನೇನ ವಿಷ್ಣುದತ್ತೇನ ಭಾಸ್ತತಾ । 


ಗಿರಿಶಂ ದದೃಶೇ ಗಚ್ಛನ್ನರೀತಂ ಸಿದ್ದಚಾರಣ್ಯೆಃ 
1 ೪ ॥ 


ಆಲಿಂಗ್ಯಾಂಕೀಕೃತಾಂ ದೇವೀಂ ಬಾಹುನಾ ಮುನಿಸಂಸದಿ । 
ಉವಾಚ ದೇವ್ಯಾಃ ಶೃಣ್ಣತ್ಯಾ ಜಹಾಸೋಚೆ ಕ್ಸೈಸ್ರದಂತಿಕೇ 
॥1 ೫ ॥ 
ಚಿತ್ರಕೇತುರುವಾಚ 


ಏಷ ಲೋಕಗುರುಃ ಸಾಕ್ಟಾದ್ವರ್ಮಂ ವಕ್ತಾ ಶರೀರಿಣಾಮ್‌ । 


ಆಸ್ತೇ ಮುಖ್ಯಃ ಸಭಾಯಾಂ ವೈ ಮಿಥುನೀಭೂಯ ಭಾರ್ಯಯಾ 
mt 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ವಿದ್ಯಾಧರ ಚಿತ್ರಕೇತುವು ಸಂಕರ್ಷಣ ಭಗವಂತನು ಅಂತರ್ಧಾನ 
ಹೊಂದಿದ ದಿಕ್ಕಿನ ಕಡೆಗೆ ನಮಸ್ಕಾರಮಾಡಿ ಆಕಾಶಮಾರ್ಗದಲ್ಲಿ 
ಯಥೇಚ್ಛವಾಗಿ ಸಂಚರಿಸತೊಡಗಿದನು. ॥ ೧ ॥ ಮಹಾಯೋಗಿ 
ಯಾದ ಚಿತ್ರಕೇತುವು ಕೋಟ್ಯಂತರ ವರ್ಷಗಳವರೆಗೆ ಎಲ್ಲ ವಿಧದ 
ಸಂಕಲ್ಪಗಳನ್ನು ಪೂರ್ಣಗೊಳಿಸುವ ಸುಮೇರು ಪರ್ವತದ ತಪ್ಪಲು 
ಗಳಲ್ಲಿ ವಿಹರಿಸುತ್ತಿದ್ದನು. ಅವನ ದೇಹಬಲ ಮತ್ತು ಇಂದ್ರಿಯ 
ಬಲಗಳು ಎಂದೂ ಕುಂದದೆ ಹಾಗೆಯೇ ಇತ್ತು. ದೊಡ್ಡ-ದೊಡ್ಡ 
ಮುನಿಗಳೂ, ಸಿದ್ಧರೂ, ಚಾರಣರೂ ಆತನನ್ನು ಸ್ತುತಿಸುತ್ತಿದ್ದರು. 
ಅವನ ಪ್ರೇರಣೆಯಂತೆ ವಿದ್ಯಾಧರರ ಸ್ತ್ರೀಯರು ಅವನ ಮುಂದೆ 
ಸರ್ವಶಕ್ತನಾದ ಭಗವಂತನ ಗುಣಗಳನ್ನೂ ಹಾಗೂ ಲೀಲೆಗಳನ್ನೂ 
ಗಾನ ಮಾಡುತ್ತಿದ್ದರು. ॥ ೨-೩ ॥ ಒಂದುದಿನ ಚಿತ್ರಕೇತುವು ಭಗ 
ವಂತನು ಕೊಟ್ಟಿರುವ ತೇಜೋಮಯ ವಿಮಾನದಲ್ಲಿ ಕುಳಿತು 
ಸಂಚರಿಸುತ್ತಿದ್ದಾಗ ಭಗವಾನ್‌ ಶಂಕರನನ್ನು ನೋಡಿದನು. ಆ ಪರ 
ಮೇಶ್ವರನನ್ನು ಸಿದ್ಧ: ಚಾರಣರು ಸುತ್ತುವರಿದು ಸೇವಿಸುತ್ತಿದ್ದರು. 
ಪರಶಿವನು ದೊಡ್ಡ-ದೊಡ್ಡ ಖಷಿಗಳ ದಿವ್ಯಸಭೆಯಲ್ಲಿ ಕುಳಿತಿದ್ದು, 
ಭಗವತಿ ಪಾರ್ವತಿಯನ್ನು ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು 
ಒಂದು ಕೈಯಿಂದ ಆಕೆಯನ್ನು ಅಲಿಂಗಿಸಿದ್ದನು. ಚಿತ್ರಕೇತುವು 
ಇದನ್ನು ನೋಡಿ ವಿಮಾನದಲ್ಲಿ ಕುಳಿತುಕೊಂಡೇ ಅವನ ಬಳಿಗೆ 
ಹೋಗಿ ಪಾರ್ವತಿದೇವಿಯು ಕೇಳುವ ಹಾಗೇ ಗಟ್ಟಿಯಾಗಿ ನಗುತ್ತಾ 
ಇಂತೆಂದನು. ॥ ೪-೫ ॥ 

ಚಿತ್ರಕೇತುವು ಹೇಳುತ್ತಾನೆ - ಆಹಾ! ಈತನು ಜಗತ್ತಿನ ಎಲ್ಲ 
ಜೀವಿಗಳಿಗೂ ಧರ್ಮವನ್ನು ಬೋಧಿಸುವ ಜಗದ್ಗುರುವು. ಸರ್ವ 
ಪ್ರಾಣಿಗಳಲ್ಲಿಯೂ ಶ್ರೇಷ್ಠನಾದವನು. ಆದರೂ ತುಂಬಿದ ಸಭೆ 
ಯಲ್ಲಿ ಪತ್ನಿಯನ್ನು ಜೊತೆಗೂಡಿ ಕುಳಿತಿರುವನು. ॥ ೬ ॥ 


700 
ಜಟಾಧರಸ್ತೀವ್ರತಪಾ ಬ್ರಹ್ಮವಾದಿಸಭಾಪತಿಃ । 
ಅಂಕೀಕೃತ್ಯ ಸ್ಪಿಯಂ ಚಾಸ್ತೇ ಗತಹ್ರೀಃ ಪ್ರಾಕೃತೋ ಯಥಾ 

॥ ೭ ॥ 


ಪ್ರಾಯಶಃ ಪ್ರಾಕೃತಾಶ್ಚಾಪಿ ಸ್ವಿಯಂ ರಹಸಿ ಬಿಬ್ರತಿ । 
ಚ ಈ 
ಅಯಂ ಮಹಾವ್ರತಧರೋ ಬಿಭರ್ತಿ ಸದಸಿ ಸ್ವೀ ಯಮ್‌ 
॥ ೮ ॥ 
ಶ್ರೀಶುಕ ಉವಾಚ 


ಭಗವಾನಪಿ ತಚ್ಛುತ್ವಾ ಪ್ರಹಸ್ಯಾಗಾಧಧೀರ್ನಪ I 
ತೂಷ್ಣೀಂ ಬಭೂವ ಸದಸಿ ಸಭ್ಯಾಶ್ಚ ತದನುವ್ರತಾಃ 
K ॥ ೯ ॥ 
ಇತ್ಯತದ್ವೀರ್ಯವಿದುಷಿ ಬ್ರುವಾಣೇ ಬಷ್ಪಹೋಭನಮ್‌ ।ಟ 
ರುಷಾ55ಹ ದೇವೀ ಧೃಷ್ಟಾಯ ನಿರ್ಜಿತಾತ್ಕಾಭಿಮಾನಿನೇ 
1 ೧೦ I 
ಪಾರ್ವತ್ಕುವಾಚ 


ಅಯಂ ಕಿಮಧುನಾ ಲೋಕೇ ಶಾಸ್ತಾ ದಂಡಧರಃ ಪ್ರಭುಃ । 
ಅಸ್ಥದ್ದಿಧಾನಾಂ ದುಷ್ಟಾನಾಂ ನಿರ್ಲಜ್ಜಾನಾಂ ಚ ವಿಪ್ರಕೃತ್‌ 
॥1೧೧॥ 
ನ ವೇದ ಧರ್ಮಂ ಕಿಲ ಪದ್ಧಯೋನಿ- 
ರ್ನ ಬ್ರಹ್ಮಪುತ್ರಾ ಭೃಗುನಾರದಾದ್ಯಾಃ । 
ನ ವೈ ಕುಮಾರಃ ಕಪಿಲೋ ಮನುಶ್ಚ 
ಯೇ ನೋ ನಿಷೇಧಂತ್ಯತಿವರ್ತಿನಂ ಹರಮ್‌ ॥ ೧೨ ॥ 


ಏಷಾಮನುಧ್ಯೇಯಪದಾಬ್ದ ಯುಗ್ಧಂ 
ಜಗದ್ಗುರುಂ ಮಂಗಲಮಂಗಲಂ ಸ್ವಯಮ್‌ I 
ಯಃ ಕತ್ರಬಂಧುಃ ಪರಿಭೂಯ ಸೂರೀನ್‌ 
ಪ್ರಶಾಸ್ತಿ ಧೃಷ್ಠಸ್ತದಯಂ ಹಿ ದಂಡ್ಯಃ ॥೧೩॥ 


ನಾಯಮರ್ಹತಿ ವೈಕುಂತಪಾದಮೂಲೋಪಸರ್ಪಣಮ್‌ I 
ಸಂಭಾವಿತಮತಿಃ ಸ್ತಬ್ಧ ಸಾಧುಭಿಃ ಪರ್ಯುಪಾಸಿತಮ್‌ 


॥ ೧೪ ॥ 
ಅತಃ . ಪಾಪೀಯಸೀಂ 
ಯೋನಿಮಾಸುರೀಂಯಾಹಿದುರ್ವಾತೇ ॥ 
ಯಥೇಹ ಭೂಯೋ ಮಹತಾಂ 
ನ ಕರ್ತಾ ಪುತ್ರ ್ಛಕಿಲ್ಟಿಷಮ್‌ ॥೧೫॥ 
ಶ್ರೀಶುಕ ಉವಾಚ 
ಏವಂ ಶಪ್ತಶ್ಚಿತ್ರಕೇತುರ್ವಿಮಾನಾದವರುಹ್ಯ್ಕ ಸಃ 


ಪ್ರಸಾದಯಾಮಾಸ ಸತೀಂ ಮೂರ್ಧ್ನಾ ನಮ್ರೇಣ ಭಾರತ 
11 ೧೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ಜಟೆಯನ್ನು ಧರಿಸಿದ್ದಾನೆ. ಬಹಳ ದೊಡ್ಡ ತಪಸ್ವೀಯಾಗಿದ್ದಾನೆ. 
ಬ್ರಹ್ನವಾದಿಗಳ ಸಭೆಗೆ ಅಧಿಪತಿಯಾಗಿಯೂ ಸಾಧಾರಣ ಮನುಷ್ಯ 
ನಂತೆ ನಿರ್ಲಜ್ಜನಾಗಿ ತೊಡೆಯಲ್ಲಿ ಹೆಂಡತಿಯನ್ನು ಕುಳ್ಳಿರಿಸಿಕೊಂಡಿ 
ರುವನು. ॥ ೭ ॥ ಸಾಮಾನ್ಯವಾಗಿ ಸಾಧಾರಣ ಮನುಷ್ಯರು 
ಏಕಾಂತದಲ್ಲೇ ಸ್ವೀಯರೊಂದಿಗೆ ಎದ್ದು-ಕುಳಿತಿರುತ್ತಾರೆ. ಆದರೆ 
ಇವನು ಇಷ್ಟು ದೊಡ್ಡ ವ್ರತಧಾರಿಯಾಗಿದ್ದರೂ ತುಂಬಿದ 
ಸಭೆಯಲ್ಲಿ ಈಕೆಯನ್ನು ಧರಿಸಿ ಕುಳಿತಿರುವನಲ್ಲ! ॥ ೮ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿ 
ದ್ರಾಜನೇ! ಭಗವಾನ್‌ ಶಂಕರನ ಬುದ್ದಿಯು ಅಗಾಧವಾದುದು. 
ಚಿತ್ರಕೇತುವಿನ ಈ ಕುಚೋದ್ಯದ ಮಾತನ್ನು ಕೇಳಿಯೂ ಅವನು 
ನಕ್ಕು ಸುಮ್ಮನಾದನು. ಆ ಸಭೆಯಲ್ಲಿ ಕುಳಿತಿರುವ ಅವನ ಅನು 
ಯಾಯಿ ಸದಸ್ಯರೂ ಮೌನವಾಗಿದ್ದರು. ಚಿತ್ರಕೇತುವಿಗೆ ಭಗವಾನ್‌ 
ಶಂಕರನ ಮಹಿಮೆ ತಿಳಿದಿರಲಿಲ್ಲ ಅದರಿಂದ ಅವನು ಶಿವನಕುರಿತು 
ತೋಚಿದಂತೆ ಗಳಹುತ್ತಿದ್ದನು. ಅವನಲ್ಲಿ "ನಾನು ಜಿತೇಂದ್ರಿಯ 
ನಾಗಿದ್ದೇನೆ' ಎಂಬುದರ ದುರಹಂಕಾರವುಂಟಾಗಿತ್ತು. ಪಾರ್ವತೀ 
ದೇವಿಯು ಅವನ ಉದ್ಧಟತನವನ್ನು ಕಂಡು ಕ್ರೋಧಗೊಂಡು 
ಹೀಗೆಂದಳು. ॥ ೯-೧೦ ॥ 

ಪಾರ್ವತೀದೇವಿಯು ಹೇಳಿದಳು - ಆಹಾ! ನಮ್ಮಂತಹ 
ದುಷ್ಟರೂ, ನಾಚಿಕೆಗೆಟ್ಟವರೂ ಆದ ಜನರ ಮೇಲೆ ದಂಡಾಧಿಕಾರಿ 
ಗಳಾಗಿ ಶಾಸನ ಮತ್ತು ತಿರಸ್ಕಾರವನ್ನು ಮಾಡುವ ಮಹಾಪ್ರಭುಗಳು 
ಈ ಜಗತ್ತಿನಲ್ಲಿ ಇವರೊಬ್ಬರೇ ಎಂದು ಕಾಣುತ್ತದೆ. ॥ ೧೧॥ 
ಅಯ್ಯೋ ಪಾಪ! ಬ್ರಹ್ಮದೇವರಿಗೆ, ಭೃಗು-ನಾರದರು, ಸನಕರೇ 
ಮುಂತಾದ ಬ್ರಹ್ಮಪುತ್ರರಿಗೆ ಪರಮಯಷಿಗಳಿಗೆ, ಕಪಿಲರು ಮತ್ತು 
ಮನು ಮುಂತಾದ ಮಹಾಪುರುಪರಿಗೆ ಧರ್ಮರಹಸ್ಯವು ಗೊತ್ತೇ 
ಇಲ್ಲ ಅದಕ್ಕೆ ಅವರು ಧರ್ಮಮರ್ಯಾದೆಯನ್ನು ಮೀರಿ 
ನಡೆದಿರುವ ಭಗವಾನ್‌ ಶಿವನನ್ನು ಈ ಕಾರ್ಯದಿಂದ ತಡೆಯು | 
ತಿಲ್ಲ ॥ ೧೨ ॥ ಈ ಮಹಾತ್ಸರೆಲ್ಲರೂ ಧ್ಯಾನಮಾಡಲು ಯೋಗ್ಯ 
ವಾದ ಅಡಿದಾವರೆಗಳುಳ್ಳವನಾಗಿ, ಮಂಗಳಗಳಿಗೂ ಮಂಗಳ 
ವನ್ನುಂಟುಮಾಡುವ ಜಗದ್ಗುರುವಾದ ಭಗವಾನ್‌ ಶಂಕರನನ್ನೂ 
ಹಾಗೂ ಅವನ ಅನುಯಾಯಿಗಳಾದ ಮಹಾತ್ಮರನ್ನೂ ಈ ಕೃತಿ 
ಯಾಧಮನು ತಿರಸ್ಕರಿಸಿ ಅವರ ಮೇಲೆ ಶಾಸನವನ್ನು ಮಾಡಲು 
ಪ್ರಯತ್ನಿಸಿದ್ದಾನೆ. ಅದರಿಂದ ಈ ದುರುಳನು ದಂಡನೆಗೆ 
ಯೋಗ್ಯನು. ॥ ೧೩ ॥ ತಾನು ಬಹಳ ದೊಡ್ಡವನೆಂದು ತಿಳಿದಿರುವ 
ಈ ದುರಹಂಕಾರಿಯಾದ ಮೂರ್ಯನು ಸಾಧುಶ್ರೇಷ್ಠರೆಲ್ಲರೂ 
ಉಪಾಸಿಸುತ್ತಿರುವ ಭಗವಾನ್‌ ಶ್ರೀಹರಿಯ ಪಾದಾರವಿಂದಗಳಲ್ಲಿ 
ಇರಲು ಯೋಗ್ಯನಲ್ಲ ॥ ೧೪ ॥ ಎಲವೋ ದುರ್ಬುದ್ಧಿಯವನೇ | 
ನೀನು ಪಾಪಮಯ ಅಸುರಯೋನಿಯಲ್ಲಿ ಹೋಗಿ ಬೀಳು. 
ಹೀಗಾದರೆ ನೀನು ಮತ್ತೆ ಹೀಗೆ ಮಹಾಪುರುಷರಲ್ಲಿ ಅಪರಾಧವನ್ನು 
ಮಾಡಲಾರೆ. ॥ ೧೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ' - ರಾಜನೇ! 
ಪಾರ್ವತೀದೇವಿಯು ಹೀಗೆ ಶಾಪವನ್ನು ಕೊಟ್ಟಾಗ ಚಿತ್ರಕೇತುವು 
ಒಡನೆಯೇ ವಿಮಾನದಿಂದಿಳಿದು ತಲೆತಗ್ಗಿಸಿ, ನಮಸ್ಕರಿಸುತ್ತಾ 
ಆಕೆಯನ್ನು ಪ್ರಸನ್ನಗೊಳಿಸಲು ತೊಡಗಿದನು. ॥ ೧೬ ॥ 


17 ಅಧ್ಯಾಯ] 


ಚಿತ್ರಕೇತುರುವಾಚ 


ಪ್ರತಿಗೃಹ್ಣಾಮಿ ತೇ ಶಾಪಮಾತ್ಸ್ನನೋತ ಅಂಜಲಿನಾಂಬಿಕೇ । 
ದೇವೈರ್ಮರ್ತ್ಯಾಯ ಯತೊ ಕಂ ಪೂರ್ವದಿಷ್ಟಂ ಹಿತಸ್ಯತತ್‌ 


u ೧೭ 1 
ಸಂಸಾರಚಕ್ರ ಏತಸ್ಮಿನ್‌ ಜಂತುರಜ್ಞಾನಮೋಹಿತಃ । 
ಭ್ರಾಮ್ಯನುಖಂ ಚ ದುಃಖಂ ಚ ಭುಂಕ್ಯೇ ಸರ್ವತ್ರ ಸರ್ವದಾ 

1 ೧೮॥ 


ನೈವಾತ್ಮಾ ನ ಪರಶ್ಚಾಪಿ ಕರ್ತಾ ಸ್ಯಾತುಖದುಃಖಯೋಃ | 
ಕರ್ತಾರಂ ಮನ್ಯತೇತಪ್ರಾಜ್ಞ ಆತ್ಮಾನಂ ಪರಮೇವ ಚ 
1 ೧೯॥ 
ಗುಣಪ್ರವಾಹ ಏತಸ್ಥಿನಃ ಶಾಪಃ ಕೋ ನ್ನನುಗ್ರಹಃ । 
ಕ ಸ್ನೋ ನರಕಃ ಕೋ ವಾಕಿಂಸುಖಂ ದುಖಮೇವವಾ 
i ೨೦॥ 
ಏಕಃ ಸೃಜತಿ ಭೂತಾನಿ ಭಗವಾನಾತ್ಮಮಾಯಯಾ । 
ಏಷಾಂ ಬಂಧಂ ಚ ಮೋಕ್ಷಂ ಚ ಸುಖಂ ದುಃಖಂ ಚ ನಿಷ್ಕಲ: 
Wu 2೦ 1 
ನ ತಸ್ಯ ಕಶ್ಚಿದ್ದಯಿತಃ ಪ್ರತೀಪೋ 
ನ ಜ್ಞಾತಿಬಂಧುರ್ನ ಪರೋನಚಸ್ವ। 
ಸಮಸ್ಯ ಸರ್ವತ್ರ ನಿರಂಜನಸ್ಯ 
ಸುಖೇ ನ ರಾಗಃ ಕುತ ಏವ ರೋಷಃ ॥ ೨೨ ॥ 


ತಥಾಪಿ ತಚ್ಛಕ್ಕಿವಿಸರ್ಗ ಏಷಾಂ 
ಸುಖಾಯ ದುಃಖಾಯ ಹಿತಾಹಿತಾಯ 1 
ಬಂಧಾಯ ಮೋಕ್ಷಾಯ ಚ ಮೃತ್ಯುಜನ್ಮನೋಃ 
ಶರೀರಿಣಾಂ ಸಂಸ್ಕೃತಯೇಠವಕಲ್ಪತೇ ॥ ೨೩॥ 
ಅಥ ಪ್ರಸಾದಯೇ ನತ್ಚಾಂ ಶಾಪಮೋಕ್ಷಾಯ ಭಾಮಿನಿ । 
ಯನ್ನನ್ಯಸೇ ಅಸಾಧೂಕ್ಕಂ ಮಮ ತತ್‌ಕ್ಸಮೃತಾಂ ಸತಿ 
1 2೪ ॥ 
ಶ್ರೀಶುಕ ಉವಾಚ 


ಇತಿ ಪ್ರಸಾದ್ಯ ಗಿರಿಶೌ ಚಿತ್ರಕೇತುರರಿಂದಮ ! 
ಜಗಾಮ ಸ್ವವಿಮಾನೇನ ಪಶ್ಯತೋಃ ಸ್ಥಯತೋಸ್ತಯೋ:ಃ 

1 2೫ ॥ 
ತತಸ್ತು ಭಗವಾನ್ರುದ್ರೋ ರುದ್ರಾಣೀಮಿದಮಬ್ರವೀತ್‌ । 
ದೇವರ್ಷಿದೈತ್ಯಸಿದ್ಧಾನಾಂ ಪಾರ್ಷದಾನಾಂ ಚ ಶ್ರಣ್ಣತಾಮ್‌ 

1 ೨೬॥ 

ತ್ರೀರುದ ಉವಾಚ 

ದೃಷ್ಟವತ್ಯಸಿ ಸುಶ್ರೋಣಿ ಹರೇರದ್ದುತಕರ್ಮಣ: 1 
ಮಾಹಾತ್ವಂ ಭೃತ್ಯಭ್ಛತ್ಯಾನಾಂ ನಿಷ ನೃಹಾಣಾಂ ಮಹಾತ್ಮನಾಮ್‌ 

1 ೨೭॥ 


ಷಷ್ಠ ಸ್ಥಂಧ 


701 


ಚಿತ್ರಕೇತುವು ಹೇಳಿದನು - ಓ ಜಗನ್ಮಾತೆಯೇ। ನಿನ್ನ ಈ 
ಶಾಪವನ್ನು ನಾನು ಕೈಜೋಡಿಸಿಕೊಂಡು ವಿನಯದಿಂದ ಸ್ವೀಕರಿಸು 
ತ್ತೇನೆ. ಏಕೆಂದರೆ, ದೇವತೆಗಳು ಮನುಷ್ಯರಿಗೆ ಏನಾದರೂ ನುಡಿ 
ದರೆ ಅದು ಅವರ ಪ್ರಾರಬ್ಯಕ್ಷನುಗುಣವಾಗಿ ಸಿಕ್ಕುವ ಫಲದ ಪೂರ್ವ 
ಸೂಚನೆ ಮಾತ್ರವಾಗಿರುತ್ತದೆ. ॥ ೧೭ ॥ ದೇವಿ! ಈ ಜೀವನು 
ಅಜ್ಞಾನದಿಂದ ಮೋಹಿತನಾದ್ದರಿಂದಲೇ ಈ ಸಂಸಾರಚಕ್ರದಲ್ಲಿ 
ಅಲೆದಾಡುತ್ತಾ ಸುಖ ಮತ್ತು ದುಃಖಗಳನ್ನು ಭೋಗಿಸುತ್ತಾ 
ಇರುತ್ತಾನೆ. ॥ ೧೮ ॥ ತಾಯೇ | ಸುಖವನ್ನು ಮತ್ತು ದುಃಖವನ್ನು 
ಕೊಡುವವನು ತಾನೂ ಅಲ್ಲ, ಇತರರೂ ಅಲ್ಲ ಅಜ್ಞಾನಿಗಳಾದ 
ವರೇ ತನ್ನನ್ನು ಅಥವಾ ಇತರರನ್ನು ಸುಖ-ದುಃಖದ ಕರ್ತೃಗಳೆಂದು 
ತಿಳಿಯುತ್ತಾರೆ. ॥ ೧೯ ॥ ಈ ಜಗತ್ತು ಸತ್ವ, ರಜ, ತಮಗಳೆಂಬ 
ತ್ರಿಗುಣಗಳ ಸ್ವಾಭಾವಿಕ ಪ್ರವಾಹವೇ ಆಗಿದೆ. ಇದರಲ್ಲಿ ಶಾಪ 
ವೇನು? ಅನುಗ್ರಹವೇನು? ಸ್ವರ್ಗವೇನು ? ನರಕವೇನು? 
ಸುಖವೇನು ? ದುಃಖವೇನು ? ॥ ೨೦ ॥ ಪರಿಪೂರ್ಣನಾದ ಪರ 
ಮಾತ್ಮನೇ ಬೇರೆ ಯಾರ ಸಹಾಯವೂ ಇಲ್ಲದೆ ತನ್ನ ಆತ್ಮಸ್ವರೂಪಿಣಿ 
ಯಾದ ಮಾಯಾಶಕ್ತಿಯಿಂದ ಸಮಸ್ತ ಪ್ರಾಣಿಗಳನ್ನು ಹಾಗೂ 
ಅವರ ಬಂಧನ, ಮೋಕ್ಷ ಸುಖ, ದುಃಖ ಇವುಗಳನ್ನು ರಚಿಸು 
ತ್ತಾನೆ. ॥ ೨೧ ॥ ಅಮ್ಮಾ! ಭಗವಾನ್‌ ಶ್ರೀಹರಿಯು ಎಲ್ಲದರಲ್ಲಿ 
ಸಮನೂ ಮತ್ತು ಮಾಯೆಯ ಮಲದ ಸೋಂಕು ಇಲ್ಲದವನು. 
ಅವನಿಗೆ ಯಾರೂ ಪ್ರಿಯನೂ ಇಲ್ಲ, ಅಪ್ರಿಯನೂ ಇಲ್ಲ ಜ್ಞಾತಿ- 
ಬಂಧು, ತನ್ನವರು-ಪರರೂ ಎಂಬುದೂ ಇಲ್ಲ ಸುಖದಲ್ಲಿ ಪ್ರೀತಿ 
ಯಿಲ್ಲ ರೋಷವಾದರೂ ಎಲ್ಲಿಂದ ಬಂದೀತು? ॥ ೨೨॥ 
ಆದರೂ ಅವನ ಮಾಯಾಶಕ್ತಿಯ ಕಾರ್ಯಗಳಿಂದ ಪಾಪ-ಪುಣ್ಯ 
ಗಳೇ ಪ್ರಾಣಿಗಳ ಸುಖ-ದುಃಖ, ಹಿತ-ಅಹಿತ, ಬಂಧ-ಮೋಕ್ಟ, 
ಜನ್ಮ-ಮೃತ್ಯು ಮತ್ತು ಸಂಸಾರದಲ್ಲಿ ಬಂದುಹೋಗಲು ಕಾರಣ 
ವಾಗುತ್ತವೆ. ॥ ೨೩ ॥ ಓ ಪತಿಪ್ರಾಣೆಯಾದ ದೇವಿಯೇ! ನನ್ನನ್ನು 
ಶಾಪದಿಂದ ಬಿಡುಗಡೆ ಮಾಡು' ಎಂದು ನಿನ್ನನ್ನು ಬೇಡುತ್ತಿಲ್ಲ ಕೆಟ್ಟ 
ದೆಂದು ನಿನಗೆ ಅನಿಸಿರುವ ನನ್ನ ಮಾತುಗಳನ್ನು ಕೃಪೆಯಿಟ್ಟು 
ಕ್ಷಮಿಸಬೇಕೆಂದೇ ನಾನು ಬಯಸುತ್ತೇನೆ. ॥ ೨೪ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಶತ್ರು ಹಂತ 
ಕನೇ! ಚಿತ್ರಕೇತುವು ಹೀಗೆ ಪಾರ್ವತೀ-ಪರಮೇಶ್ವ ರರನ್ನು 
ಪ್ರಸನ್ನಗೊಳಿಸಿ ಅವರು ನಸುನಗುತ್ತಾ ನೋಡುತ್ತಿರುವಂತೆಯೇ ತನ್ನ 
ವಿಮಾನವನ್ನೇರಿ ಹೊರಟುಹೋದನು. ॥ ೨೫ ॥ ಆಗ ಭಗವಾನ್‌ 
ರುದ್ರದೇವರು - ದೇವತೆಗಳು, ಯಷಿಗಳು, ದೈತ್ಯರು, ಸಿದ್ದರು 
ಮತ್ತು ಪಾರ್ಷದರ ಮುಂದೆಯೇ ಭಗವತೀ ಪಾರ್ವತಿಗೆ 
ಹೀಗೆಂದರು -॥ ೨೬॥ 

ಭಗವಾನ್‌ ಶಂಕರನು ಹೇಳಿದನು - ಎಲೈ ಸುಂದರಿಯೇ! 
ದಿವ್ವಲೀಲಾವಿಹಾರೀ ಭಗವಂತನ ನಿಸ್ಚೃಹರೂ, ಉದಾರ ಹೃದ 
ಯರೂ ಆದ ದಾಸಾನುದಾಸರ ಮಹಿಮೆಯನ್ನು ನೀನು ಕಣ್ಣಾರೆ 
ನೋಡಿದೆಯಲ್ಲ ॥ ೨೭ ॥ ಭಗವಂತನಿಗೆ ಶರಣಾದ ಜನರು 
ಯಾರಿಗೂ ಹೆದರುವುದಿಲ್ಲ ಏಕೆಂದರೆ, ಅವರಿಗೆ ಸ್ವರ್ಗ. ಮೋಕ್ಷ 
ನರಕದಲ್ಲಿಯೂ ಕೂಡ ಕೇವಲ ಶ್ರೀಭಗವಂತನೊಬ್ಬನದೇ ಸಮಾನ 


700 ಶ್ರೀಮದ್ಭಾಗವತ [ ಅಧ್ಯಾಯ 17 
ಜಟಾಧರಸ್ವೀವ್ರತಪಾ ಬ್ರಹ್ಮವಾದಿಸಭಾಪತಿಃ । | ಜಟೆಯನ್ನು ಧರಿಸಿದ್ದಾನೆ. ಬಹಳ ದೊಡ್ಡ ತಪಸ್ವೀಯಾಗಿದ್ದಾನೆ. 
ಅಂಕೀಕೃತ್ಯ ಸ್ತ್ರಿಯಂ ಚಾಸ್ತೇ ಗತ್ರೀಃ ಪ್ರಾಕೃತೋ ಯಥಾ | ಬಹ್ಮವಾದಿಗಳ ಸಭೆಗೆ ಅಧಿಪತಿಯಾಗಿಯೂ ಸಾಧಾರಣ ಮನುಷ್ಯ 

un ೭ u | ನಂತೆ ನಿರ್ಲಜ್ಜನಾಗಿ ತೊಡೆಯಲ್ಲಿ ಹೆಂಡತಿಯನ್ನು ಕುಳ್ಳಿರಿಸಿಕೊಂಡಿ 


ಪ್ರಾಯಶಃ ಪ್ರಾಕೃತಾಶ್ನಾಪಿ ಸ್ತ್ರಿಯಂ ರಹಸಿ ಬಿಭ್ರತಿ 1 
ಅಯಂ ಮಹಾವ್ರತಧರೋ ಬಿಭರ್ತಿ ಸದಸಿ ಸ್ವಿಯಮ್‌ 
॥ ೮॥ 
ಶ್ರೀಶುಕ ಉವಾಚ 


ಭಗವಾನಪಿ ತಚ್ಚುತ್ವಾ ಪ್ರಹಸ್ಯಾಗಾಧಧೀರ್ನ್ವಪ 1 
ತೂಷ್ಣೀಂ ಬಭೂವ ಸದಸಿ ಸಭ್ಯಾಶ್ಚ ತದನುವ್ರತಾಃ 
॥ ೯ ॥ 
ಇತ್ಯತದ್ವೀರ್ಯವಿದುಷಿ ಬ್ರುವಾಣೇ `ಬಹ್ಮಶೋಭನಮ್‌ । 
ರುಷಾ55ಹ ದೇವೀ ಧೃಷ್ಟಾಯ ನಿರ್ಜಿತಾತ್ಕಾಭಿಮಾನಿನೇ 
1 ೧೦॥ 
ಪಾರ್ವತ್ಕುವಾಚ 


ಅಯಂ ಕಿಮಧುನಾ ಲೋಕೇ ಶಾಸ್ತಾ ದಂಡಧರಃ ಪ್ರಭುಃ । 
ಅಸ್ಪದ್ದಿಧಾನಾಂ ದುಷ್ಟಾನಾಂ ನಿರ್ಲಜ್ಜಾನಾಂ ಚ ವಿಪ್ರಕೃತ್‌ 
॥೧೧॥ 
ನ ವೇದ ಧರ್ಮಂ ಕಿಲ ಪದ್ಧಯೋನಿ- 
ರ್ನ ಬ್ರಹ್ಮಪುತ್ರಾ ಭೃಗುನಾರದಾದ್ಯಾಃ । 
ನ ವೈ ಕುಮಾರಃ ಕಪಿಲೋ ಮನುಶ್ಚ 
ಯೇ ನೋ ನಿಷೇಧಂತ್ಯತಿವರ್ತಿನಂ ಹರಮ್‌ ॥ ೧೨ ॥ 


ಏಷಾಮನುಧ್ಯೇಯಪದಾಬ್ದ ಯುಗ್ಧಂ 
ಜಗದ್ಗುರುಂ ಮಂಗಲಮಂಗಲಂ ಸ್ವಯಮ್‌ 

ಯಃ ಕ್ರತ್ರಬಂಧುಃ ಪರಿಭೂಯ ಸೂರೀನ್‌ 
ಪ್ರಶಾಸ್ತಿ ಧೃಷ್ಟಸ್ತದಯಂ ಹಿ ದಂಡ್ಯಃ 


ನಾಯಮರ್ಹತಿ ವೈಕುಂಠಪಾದಮೂಲೋಪಸರ್ಪಣಮ್‌ I 
ಸಂಭಾವಿತಮತಿಃ ಸ್ತಬ್ಧ ಸಾಧುಭಿ: ಪರ್ಯುಪಾಸಿತಮ್‌ 


H ೧೩ ॥ 


11 ೧೪ I 
ಅತಃ ಪಾಪೀಯಸೀಂ 
ಯೋನಿಮಾಸುರೀಂಯಾಹಿದುರ್ವುತೇ । 
ಯಥೇಹ ಭೂಯೋ ಮಹತಾಂ 
ನ ಕರ್ತಾ ಪುತ್ರ ಕಿಲ್ಚಿಷಮ್‌ 1 ೧೫ ॥ 
ಶ್ರೀಶುಕ ಉವಾಚ 
ಏವಂ ಶಪ್ತಶ್ಚಿತ್ರಕೇತುರ್ವಿಮಾನಾದವರುಷ್ಯ ಸಃ। 
ಪ್ರಸಾದಯಾಮಾಸ ಸತೀಂ ಮೂರ್ಧ್ನಾ ನಮ್ರೇಣ ಭಾರತ 
I ೧೬ ॥ 


ರುವನು. ॥ ೭ ॥ ಸಾಮಾನ್ಯವಾಗಿ ಸಾಧಾರಣ ಮನುಷ್ಯರು 
ಏಕಾಂತದಲ್ಲೇ ಸ್ತ್ರೀಯರೊಂದಿಗೆ ಎದ್ದು-ಕುಳಿತಿರುತ್ತಾರೆ. ಆದರೆ 
ಇವನು ಇಷ್ಟು ದೊಡ್ಡ ವ್ರತಧಾರಿಯಾಗಿದ್ದರೂ ತುಂಬಿದ 
ಸಭೆಯಲ್ಲಿ ಈಕೆಯನ್ನು ಧರಿಸಿ ಕುಳಿತಿರುವನಲ್ಲ! ॥ ೮ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿ 
ದ್ರಾಜನೇ! ಭಗವಾನ್‌ ಶಂಕರನ ಬುದ್ದಿಯು ಅಗಾಧವಾದುದು. 
ಚಿತ್ರಕೇತುವಿನ ಈ ಕುಚೋದ್ಯದ ಮಾತನ್ನು ಕೇಳಿಯೂ ಅವನು 
ನಕ್ಕು ಸುಮ್ಮನಾದನು. ಆ ಸಭೆಯಲ್ಲಿ ಕುಳಿತಿರುವ ಅವನ ಅನು 
ಯಾಯಿ ಸದಸ್ಯರೂ ಮೌನವಾಗಿದ್ದರು. ಚಿತ್ರಕೇತುವಿಗೆ ಭಗವಾನ್‌ 
ಶಂಕರನ ಮಹಿಮೆ ತಿಳಿದಿರಲಿಲ್ಲ ಅದರಿಂದ ಅವನು ಶಿವನಕುರಿತು 
ತೋಚಿದಂತೆ ಗಳಹುತ್ತಿದ್ದನು. ಅವನಲ್ಲಿ "ನಾನು ಜಿತೇಂದ್ರಿಯ 
ನಾಗಿದ್ದೇನೆ' ಎಂಬುದರ ದುರಹಂಕಾರವುಂಟಾಗಿತ್ತು. ಪಾರ್ವತೀ 
ದೇವಿಯು ಅವನ ಉದ್ದಟತನವನ್ನು ಕಂಡು ಕ್ರೋಧಗೊಂಡು 
ಹೀಗೆಂದಳು. ॥ ೯-೧೦ HW 

ಪಾರ್ವತೀದೇವಿಯು ಹೇಳಿದಳು - ಆಹಾ! ನಮ್ಮಂತಹ 
ದುಷ್ಟರೂ, ನಾಚಿಕೆಗೆಟ್ಟರರೂ ಆದ ಜನರ ಮೇಲೆ ದಂಡಾಧಿಕಾರಿ 
ಗಳಾಗಿ ಶಾಸನ ಮತ್ತು 'ತಿರಸ್ಕಾ ರವನ್ನು ಮಾಡುವ ಮಹಾಪ್ರಭುಗಳು 
ಈ ಜಗತ್ತಿನಲ್ಲಿ ಇವರೊಬ್ಬರೇ ಎಂದು ಕಾಣುತ್ತದೆ. ॥ ೧೧ ॥ 
ಅಯ್ಯೋ ಪಾಪ! ಬ್ರಹ್ನದೇವರಿಗೆ, ಭೃಗು-ನಾರದರು, ಸನಕರೇ 
ಮುಂತಾದ ಬ್ರಹ್ಮಪುತ್ರರಿಗೆ, ಪ ಪರಮಖಯಪಿಗಳಿಗೆ ಕಪಿಲರು ಮತ್ತು 
ಮನು ಮುಂತಾದ ಮಹಾಪುರುಷರಿಗೆ ಧರ್ಮರಹಸ್ಯವು ಗೊತ್ತೇ 
ಇಲ್ಲ ಅದಕ್ಕೆ ಅವರು ಧರ್ಮಮರ್ಯಾದೆಯನ್ನು ಮೀರಿ 
ನಡೆದಿರುವ ಭಗವಾನ್‌ ಶಿವನನ್ನು ಈ ಕಾರ್ಯದಿಂದ ತಡೆಯು | 
ತ್ರಿಲ್ಲ ॥ ೧೨ ॥ ಈ ಮಹಾತ್ಮರೆಲ್ಲರೂ ಧ್ಯಾನಮಾಡಲು ಯೋಗ್ಯ 
ವಾದ ಅಡಿದಾವರೆಗಳುಳ್ಳವನಾಗಿ, ಮಂಗಳಗಳಿಗೂ ಮಂಗಳ 
ವನ್ನುಂಟುಮಾಡುವ ಜಗದ್ಗುರುವಾದ ಭಗವಾನ್‌ ಶಂಕರನನ್ನೂ 
ಹಾಗೂ ಅವನ ಅನುಯಾಯಿಗಳಾದ ಮಹಾತ್ಮರನ್ನೂ ಈ ಕೃತ್ರಿ 
ಯಾಧಮನು ತಿರಸ್ಕರಿಸಿ ಅವರ ಮೇಲೆ ಶಾಸನವನ್ನು ಮಾಡಲು 
ಪ್ರಯತ್ನಿಸಿದ್ದಾನೆ. ಅದರಿಂದ ಈ ದುರುಳನು ದಂಡನೆಗೆ 
ಯೋಗ್ಯನು. ॥ ೧೩ ॥ ತಾನು ಬಹಳ ದೊಡ್ಡವನೆಂದು ತಿಳಿದಿರುವ 
ಈ ದುರಹಂಕಾರಿಯಾದ ಮೂರ್ಪನು ಸಾಧುಶ್ರೇಷ್ಠರೆಲ್ಲರೂ 
ಉಪಾಸಿಸುತ್ತಿರುವ ಭಗವಾನ್‌ ಶ್ರೀಹರಿಯ ಪಾದಾರವಿಂದಗಳಲ್ಲಿ 
ಇರಲು ಯೋಗ್ಯನಲ್ಲ ॥ ೧೪ ॥ ಎಲವೋ ದುರ್ಬುದ್ದಿಯವನೇ ! 
ನೀನು ಪಾಪಮಯ ಅಸುರಯೋನಿಯಲ್ಲಿ ಹೋಗಿ ಬೀಳು. 


: ಹೀಗಾದರೆ ನೀನು ಮತ್ತೆ ಹೀಗೆ ಮಹಾಪುರುಷರಲ್ಲಿ ಅಪರಾಧವನ್ನು 


ಮಾಡಲಾರೆ. ॥ ೧೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ' - ರಾಜನೇ! 
ಪಾರ್ವತೀದೇವಿಯು ಹೀಗೆ ಶಾಪವನ್ನು ಕೊಟ್ಟಾಗ ಚಿತ್ರಕೇತುವು 
ಒಡನೆಯೇ ವಿಮಾನದಿಂದಿಳಿದು ತಲೆತಗ್ಗಿಸಿ, ನಮಸ್ಕರಿಸುತ್ತಾ 
ಆಕೆಯನ್ನು ಪ್ರಸನ್ನಗೊಳಿಸಲು ತೊಡಗಿದನು. ॥ ೧೬ ॥ 


17 ಅಧ್ಯಾಯ] 


ಹ್‌ ಸಿಂಧ 


701 


ಚಿತ್ರಕೇತುರುವಾಚ 


ಪ್ರತಿಗೃಹ್ನಾಮಿ ತೇ ಶಾಪಮಾತ್ಮನೋ5 ೦ಜಲಿನಾಂಬಿಕೇ ॥ 
ದೇವೈರ್ಮರ್ತ್ಯಾಯ ಯತೊ ಕಂ ಪೂರ್ವದಿಷ್ಟಂ ಹಿ ತಸ್ಯ ತತ್‌ 


॥ ೧೭ 
ಸಂಸಾರಚಕ್ರ ಏತಸ್ಮಿನ್‌ ಜಂತುರಜ್ಞಾನಮೋಜಹಿತಃ । 
ಭ್ರಾಮ್ಯನುಖಂ ಚ ದುಃಖಂ ಚ ಭುಂಕ್ತೇ ಸರ್ವತ್ರ ಸರ್ವದಾ 

॥ ೧೮ ॥ 


ನೈವಾತ್ಮಾ ನ ಪರಶ್ಥಾಪಿ ಕರ್ತಾ ಸ್ಯಾತ್ತುಖದುಃಖಯೋಃ | 
ಕರ್ತಾರಂ ಮನ್ಯತೇಪ್ರಾಜ್ಞ ಆತ್ಮಾನಂ ಪರಮೇವ ಚ 
1೧೯॥ 
ಗುಣಪ್ರವಾಹ ಏತಸ್ಥಿನಃ ಶಾಪಃ ಕೋ ನ್ನನುಗ್ರಹಃ । 
ಈ ಸ್ನೋ ನರಕ: ಕೋ ವಾಕಿಂಸುಖಂ ದುಖುಮೇವವಾ 
॥ ೨೦ 1 
ಏಕಃ ಸೃಜತಿ ಭೂತಾನಿ ಭಗವಾನಾತ್ಮಮಾಯಯಾ । 
ಏಷಾಂ ಬಂಧಂ ಚ ಮೋಕ್ಟಂ ಚಸುಖಂ ದುಃಖಂ ಚ ನಿಷ್ಠಲಃ 
| ೨೧ ॥ 
ನ ತಸ್ಯ ಕಶ್ಚಿದ್ದಯಿತಃ ಪ್ರತೀಪೋ 
ನ ಜ್ಞಾತಿಬಂಧುರ್ನ ಪರೋನಚಸ್ವ। 
ಸಮಸ್ಯ ಸರ್ವತ್ರ ನಿರಂಜನಸ್ಯ 
ಸುಖೇ ನ ರಾಗಃ ಕುತ ಏವ ರೋಷಃ ॥ ೨೨ ॥ 


ತಥಾಪಿ ತಚ್ಛಕ್ಕಿವಿಸರ್ಗ ಏಷಾಂ 

ಸುಖಾಯ ದುಃಖಾಯ ಹಿತಾಹಿತಾಯ । 
ಬಂಧಾಯ ಮೋಕ್ಟಾಯ ಚ ಮೃತ್ಯುಜನ್ಮನೋಃ 

ಶರೀರಿಣಾಂ ಸಂಸ್ಕತಯೇತವಕಲ್ಲತೇ 2೩ ॥ 
ಅಥ ಪ್ರಸಾದಯೇ ನತ್ಚಾಂ ಶಾಪಮೋಕ್ಷಾಯ ಭಾಮಿನಿ! 
ಯನ್ನನ್ಯಸೇ ಅಸಾಧೂಕ್ತಂ ಮಮ ತತ್‌ಕ್ಷಮೃತಾಂ ಸತಿ 

॥ ೨೪ ॥ 
ಶ್ರೀಶುಕ ಉವಾಚ 


ಇತಿ ಪ್ರಸಾದ್ಯ ಗಿರಿಶೌ ಚಿತ್ರಕೇತುರರಿಂದದು 1 
ಜಗಾಮ ಸ್ವವಿಮಾನೇನ ಪಶ್ಯತೋಃ ಸ್ಮಯತೋಸ್ತಯೋಃ 

॥1 ೨೫ 1 
ತತಸ್ತು ಭಗವಾನ್ರುದ್ರೋ ರುದ್ರಾಣೀಮಿದಮಬ್ರವೀತ್‌ ॥ 


ದೇವರ್ಷಿದೈೆತ್ವಸಿದ್ದಾನಾಂ ಪಾರ್ಷದಾನಾಂ ಚ ಶೃಣ್ವತಾಮ್‌ 
॥ ೨೬॥ 


ಶ್ರೀರುದ್ರ ಉವಾಚ 
ದೃಷ್ಟವತ್ಯಸಿ ಸುಶ್ರೋಣಿ ಹರೇರದ್ದುತಕರ್ಮಣಃ | 


ಮಾಹಾತ್ಚ್ರಂ ಭೃತ್ಯಭ್ಛತ್ಯಾ ನಾಂ ನಿಚ್ಚ; ಹಾಣಾಂ ಮಹಾತ್ಮನಾಮ್‌ 
॥ ೨೭ ॥ 


ಚಿತ್ರಕೇತುವು ಹೇಳಿದನು - ಓ ಜಗನ್ಮಾತೆಯೇ। ನಿನ್ನ ಈ 
ಶಾಪವನ್ನು ನಾನು ಕೈಜೋಡಿಸಿಕೊಂಡು ವಿನಯದಿಂದ ಸ್ವೀಕರಿಸು 
ತ್ತೇನೆ. ಏಕೆಂದರೆ, ದೇವತೆಗಳು ಮನುಷ್ಯರಿಗೆ ಏನಾದರೂ ನುಡಿ 
ದರೆ ಅದು ಅವರ ಪ್ರಾರಬ್ಧಕ್ಷನುಗುಣವಾಗಿ ಸಿಕ್ಕುವ ಫಲದ ಪೂರ್ವ 
ಸೂಚನೆ ಮಾತ್ರವಾಗಿರುತ್ತದೆ. ॥ ೧೭ ॥ ದೇವಿ! ಈ ಜೀವನು 
ಅಜ್ಞಾನದಿಂದ ಮೋಹಿತನಾದ್ದ೦ಂದಲೇ ಈ ಸಂಸಾರಚಕ್ರದಲ್ಲಿ 
ಅಲೆದಾಡುತ್ತಾ ಸುಖ ಮತ್ತು ದುಃಖಗಳನ್ನು ಭೋಗಿಸುತ್ತಾ 
ಇರುತ್ತಾನೆ. ॥ ೧೮ ॥ ತಾಯೇ ಸುಖವನ್ನು ಮತ್ತು ದುಃಖವನ್ನು 
ಕೊಡುವವನು ತಾನೂ ಅಲ್ಲ, ಇತರರೂ ಅಲ್ಲ ಅಜ್ಞಾನಿಗಳಾದ 
ವರೇ ತನ್ನನ್ನು ಅಥವಾ ಇತರರನ್ನು ಸುಖ-ದುಃಖದ ಕರ್ತೃಗಳೆಂದು 
ತಿಳಿಯುತ್ತಾರೆ. ॥ ೧೯ ॥ ಈ ಜಗತ್ತು ಸತ್ತ ತ ರಜ, ತಮಗಳೆಂಬ 
ತ್ರಿಗುಣಗಳ ಸ್ವಾಭಾವಿಕ ಪ್ರವಾಹವೇ ಆಗಿದೆ. ಇದರಲ್ಲಿ ಶಾಪ 
ವೇನು? ಅನುಗ್ರಹವೇನು? ಸ್ವರ್ಗವೇನು ? ನರಕವೇನು 9 
ಸುಖವೇನು ? ದುಃಖವೇನು 9 ॥ ೨೦ ॥ ಪರಿಪೂರ್ಣನಾದ ಪರ 
ಮಾತ್ಮನೇ ಬೇರೆ ಯಾರ ಸಹಾಯವೂ ಇಲ್ಲದೆ ತನ್ನ ಆತ್ಮಸ್ತರೂಪಿಣಿ 
ಯಾದ ಮಾಯಾಶಕ್ಕಿಯಿಂದ ಸಮಸ್ತ ಪ್ರಾಣಿಗಳನ್ನು ಹಾಗೂ 
ಅವರ ಬಂಧನ, ಮೋಕ್ಸ ಸುಖ, ದುಃಖ ಇವುಗಳನ್ನು ರಚಿಸು 
ತ್ತಾನೆ. ॥ ೨೧ ॥ ಅಮ್ಮಾ! ಭಗವಾನ್‌ ಶ್ರೀಹರಿಯು ಎಲ್ಲದರಲ್ಲಿ 
ಸಮನೂ ಮತ್ತು ಮಾಯೆಯ ಮಲದ ಸೋಂಕು ಇಲ್ಲದವನು. 
ಅವನಿಗೆ ಯಾರೂ ಪ್ರಿಯನೂ ಇಲ್ಲ, ಅಪ್ರಿಯನೂ ಇಲ್ಲ ಜ್ಞಾತಿ- 
ಬಂಧು, ತನ್ನವರು-ಪರರೂ ಎಂಬುದೂ ಇಲ್ಲ ಸುಖದಲ್ಲಿ ಪ್ರೀತಿ 
ಯಿಲ್ಲ. ರೋಷವಾದರೂ ಎಲ್ಲಿಂದ ಬಂದೀತು? ॥ ೨೨॥ 
ಆದರೂ ಅವನ ಮಾಯಾಶಕ್ತಿಯ ಕಾರ್ಯಗಳಿಂದ ಪಾಪ-ಪುಣ್ಯ 
ಗಳೇ ಪ್ರಾಣಿಗಳ ಸುಖ-ದುಃಖ, ಹಿತ-ಆಹಿತ, ಬಂಧ-ಮೋಕ್ಷ, 
ಜನ್ಮ-ಮೃತ್ಯು ಮತ್ತು ಸಂಹಾರದ ಬಂದುಹೋಗಲು ಕಾರಣ 
ವಾಗುತ್ತವೆ. ॥ ೨೩ ॥ ಓ ಪತಿಪ ಪ್ರಾಣೆಯಾದ ದೇವಿಯೇ! ನನ್ನನ್ನು 
ಶಾಪದಿಂದ ಬಿಡುಗಡೆ ಮಾಡು' ಎಂದು ನಿನ್ನನ್ನು ಬೇಡುತ್ತಿಲ್ಲ ಕಟ್ಟ 
ದೆಂದು ನಿನಗೆ ಅನಿಸಿರುವ ನನ್ನ ಮಾತುಗಳನ್ನು ಕೃಪೆಯಿಟ್ಟು 
ಕೃಮಿಸಬೇಕೆಂದೇ ನಾನು ಬಯಸುತ್ತೇನೆ. ॥ ೨೪ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಶತ್ರು ಹಂತ 
ಕನೇ! ಚಿತ್ರಕೇತುವು ಹೀಗೆ ಪಾರ್ವತೀ-ಪರಮೇಶ್ವರರನ್ನು 
ಪ್ರಸನ್ನಗೊಳಿಸಿ ಅವರು ನಸುನಗುತ್ತಾ ನೋಡುತ್ತಿರುವಂತೆಯೇ ತನ್ನ 
ವಿಮಾನವನ್ನೇರಿ ಹೊರಟುಹೋದನು. ॥ ೨೫ ॥ ಆಗ ಭಗವಾನ್‌. 
ರುದ್ರದೇವರು _ ದೇವತೆಗಳು, ಯಷಿಗಳು, ದೈತ್ಯರು ಸಿದ್ದರು 
ಮತ್ತು ಪಾರ್ಷದರ ಮುಂದೆಯೇ ಭಗವತೀ ಪಾರ್ವತಿಗೆ 
ಹೀಗೆಂದರು -॥ ೨೬ ॥ 

ಭಗವಾನ್‌ ಶಂಕರನು ಹೇಳಿದನು - ಎಲ್ಫೆ ಸುಂದರಿಯೇ 
ದಿವ್ಯಲೀಲಾವಿಹಾರೀ ಭಗವಂತನ ನಿಚ್ಚ; ಹರೂ, ಉದಾರ ಪೃದ 
ಯರೂ ಆದ ದಾಸಾನುದಾಸರ ಮಹಿಮೆಯನ್ನು ನೀನು ಕಣ್ಣಾರೆ 
ನೋಡಿದೆಯಲ್ಲ ॥ ೨೭ ॥ ಭಗವಂತನಿಗೆ ಶರಣಾದ ಜನರು 
ಯಾರಿಗೂ ಹೆದರುವುದಿಲ್ಲ ಏಕೆಂದರೆ, ಅವರಿಗೆ ಸ್ವರ್ಗ, ದ 
ನರಕದಲ್ಲಿಯೂ ಕೂಡ ಕೇವಲ ಶ್ರಿ ಭಗವಂತನೊಬ್ಬನದೇ ಸ ಸಮಾ 


702 


ನಾರಾಯಣಪರಾಃ ಸರ್ವೇ ನ ಕುತಶ್ಚನ ಬಿಭೃತಿ । 
ಸ್ಪರ್ಗಾಪವರ್ಗನರಕೇಷ್ಟಸಿ ತುಲ್ಯಾರ್ಥದರ್ಶಿನಃ 
॥ ೨೮ ॥ 
ದೇಹಿನಾಂ ದೇಹಸಂಯೋಗಾದ್ದಂದ್ವಾನೀಶ್ವ್ಚರಲೀಲಯಾ I 
ಸುಖಂ ದುಃಖಂ ಮೃತಿರ್ಜನ್ಮ ಶಾಪೋತನುಗ್ರಹ ಏವ ಚ 
೨೯ 1 
ಅವಿವೇಕಕೃತಃ ಪುಂಸೋ ಹ್ಯರ್ಥಭೇದ ಇವಾತ್ಮನಿ । 
ಗುಣದೋಷವಿಕಲ್ಪಶ್ಚ: ಭಿದೇವ ಸ್ರಜಿವತ್ಯತಃ 
1೩೦ 
ವಾಸುದೇವೇ ಭಗವತಿ ಭಕ್ತಿಮುದ್ದಹತಾಂ ನೃಣಾಮ್‌ | 
ಜ್ಞಾನವೈರಾಗೃವೀರ್ಯಾಣಾಂ ನೇಹ ಕಶ್ಚಿದ್ವಪಾಶ್ರಯಃ 


॥1೩೧॥ 
ನಾಹಂ ವಿರಿಂಚೋ ನ ಕುಮಾರನಾರದೌ 
ನ ಬ್ರಹ್ಮಪುತ್ರಾ ಮುನಯಃ ಸುರೇಶಾಃ । 
ವಿದಾಮ ಯಸ್ಯೇಹಿತಮಂಶಕಾಂಶಕಾ 
ನ ತತ್ನಠೂಪಂ ಪೃಥಗೀಶಮಾನಿನಃ ॥ ೩೨ ॥ 


ನ ಹೈಸ್ಕಾಸ್ತಿ ಪ್ರಿಯಃ ಕಶ್ಚಿನ್ನಾಪ್ರಿಯಃ ಸ್ವ ಪರೋತಪಿ ವಾಟ 
ಆತ್ಮತ್ವಾತಾರ್ವಭೂತಾನಾಂ ಸರ್ವಭೂತಪ್ರಿಯೋಹರಿಃ 
I ೩೩ ॥ 
ತಸ್ಯ ಚಾಯಂ ಮಹಾಭಾಸಶ್ಚಿತ್ರಕೇತು: ಪ್ರಿಯೋತನುಗಃ । 
ಸರ್ವತ್ರ ಸಮದ್ಭಕ್‌ ಶಾಂತೋ ಹ್ಯಹಂ ಚೈವಾಚ್ಯುತಪ್ರಿಯ 
೩೪ 
ತಸ್ಮಾನ್ನ ವಿಸ್ಮಯಃ ಕಾರ್ಯಃ ಪುರುಷೇಷು ಮಹಾತ್ಮಸು I 
ಮಹಾಪುರುಷಭಕ್ತೇಷು ಶಾಂತೇಷು ಸಮದರ್ಶಿಷು 
1 ೩೫ ॥ 
ಶ್ರೀಶುಕ ಉವಾಚ 
ಇತಿ ಶ್ರುತ್ವಾ ಭಗವತಃ ಶಿವಸ್ಯೋಮಾಭಿಭಾಷಿತಮ್‌ 
ಬಭೂವ ಶಾಂತಧೀ ರಾಜನ್‌ ದೇವೀ ವಿಗತವಿಸ್ಮಯಾ. 
॥ ೩೬ ॥ 
ಇತಿ ಭಾಗವತೋ ದೇವ್ಯಾಃ ಪ್ರತಿಶಷ್ಟಮಲಂತಮಃ । 
ಮೂರ್ಧ್ನಾ ಸಂಜಗೃಹೇ 7 ಶ್ವಾಪಮ್ಮೇತಾವತ್ತಾಧುಲಕ್ಷಣಮ್‌ 


1 ೩೭. I. 


ಜಜ್ಞೇ ತೃಷ್ಟುರ್ದಕ್ಷಿಣಾಗ್ನೌ ದಾನವೀಂ ಯೋನಿಮಾಶ್ರಿತಃ | 
ವೃತ್ತ. ಇತ್ತ (ಭಿವಿಖ್ಯಾತೋ ಜ್ಞಾನವಿಜ್ಞಾನಸಂಯುತಃ 
11 ೩೮ ॥| 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ಭಾವದಿಂದ ದರ್ಶನವಾಗುತ್ತಾ ಇರುತ್ತದೆ. ॥ ೨೮ ॥ ಜೀವಿಗಳಿಗೆ 
ಭಗವಂತನ ಲೀಲೆಯಿಂದಲೇ ದೇಹದ ಸಂಯೋಗ ಉಂಟಾದ 
ಕಾರಣದಿಂದಲೇ ಸುಖ-ದುಖು, ಜನ್ಮ ಮರಣ, ಶಾಪ-ಅನುಗ್ರಹ 
ಮುಂತಾದ ದ್ವಂದ್ವಗಳು ದೊರೆಯುತ್ತವೆ. ॥ ೨೯ ॥ ಸ್ವಪ್ಪದಲ್ಲಿ 
ಭೇದ-ಭ್ರಮೆಯಿಂದ ಸುಖ-ದುಃಖಾದಿಗಳು ಕಂಡುಬರುತ್ತವೆ 
ಸ್ತು ಜಾಗ್ರತ್‌ ಅವಸ್ಥೆಯಲ್ಲಿ ) ಭ್ರಮೆಯಿಂದ ಮಾಲೆಯಲ್ಲಿಯೂ 
ಸರ್ಪಬುದ್ಧಿ ಉಂಟಾಗುತ್ತದೆ. ಹಾಗೆಯೇ ಮನುಷ್ಯನು ಅಜ್ಞಾನ 
ದಿಂದಲೇ ಆತ್ಮನಲ್ಲಿ ದೇವತೆಗಳು, ಮನುಷ್ಯರು da ಭೇದ 
ಹಾಗೂ ಗುಣ-ದೋಷಾದಿ ಕಲ್ಪನೆ ಮಾಡುತ್ತಾನೆ. ॥ ೩೦ ॥ ಜ್ಞಾನ 
ಮತ್ತು ವೈರಾಗ್ಯದ ಬಲವಿರುವವರಿಗೆ ಮತ್ತು ಭಗವಾನ್‌ ಶ್ರೀವಾಸು 
ದೇವನ ಚರಣಗಳಲ್ಲಿ ಭಕ್ತಿಭಾವವಿರಿಸಿದವರಿಗೆ ಈ ಜಗತ್ತಿನಲ್ಲಿ 
ಇದು ಹೇಯ, ಇದು ಉಪಾದೇಯ ಎಂಬ ರಾಗ-ದ್ವೇಷ 
ಮಾಡುವಂತಹ ಯಾವುದೇ ವಸ್ತು ಇರುವುದಿಲ್ಲ ॥ ೩೧ ॥ ನಾನು, 
ಬ್ರಹ್ಮದೇವರು, ಸನಕಾದಿಗಳು, ನಾರದರು, ಬ್ರಹ್ಮಪುತ್ರರಾದ ಭೃಗು 
ಮುಂತಾದ ಮುನಿಗಳು ಮತ್ತು ದೊಡ್ಡ-ದೊಡ್ಡ ದೇವತೆಗಳು - 
ಯಾರೂ ಭಗವಂತನ ಲೀಲೆಯ ರಹಸ್ಯವನ್ನು ತಿಳಿಯಲಾರೆವು. 
ಇಂತಹ ಸ್ಥಿತಿಯಲ್ಲಿ ಅವನ ಅಂಶಾಂಶರು ಮತ್ತು ತನ್ನನ್ನು ಅವನಿಂದ 
ಬೇರೆ ಈಶ್ವರನೆಂದು ತಿಳಿದವರು ಅವನ ಸ್ವರೂಪವನ್ನು ಹೇಗೆ 
ತಿಳಿಯ ಬಲ್ಲರು? ॥ ೩೨ ॥ ಭಗವಂತನಿಗೆ ಪ್ರಿಯರಾಗಲೀ, 
ಅಪ್ರಿಯರಾಗಲೀ ಯಾರೂ ಇಲ್ಲ ಅವನಿಗೆ ಸ್ವಕೀಯನೂ, ಪರಕೀ 
ಯನೂ ಯಾರೂ ಇಲ್ಲ ಅವನು ಎಲ್ಲ ಪ್ರಾಣಿಗಳ ಆತ್ಮನಾಗಿರು 
ವನು, ಆದ್ದರಿಂದ ಎಲ್ಲ ಪ್ರಾಣಿಗಳ ಪ್ರಿಯತಮನಾಗಿರು 
ವನು. ॥ ೩೩ ॥ ಪ್ರಿಯೇ! ಈ ಪರಮಭಾಗ್ಯವಂತನಾದ ಚಿತ್ರ 
ಕೇತುವು ಆ ಭಗವಂತನಿಗೆ ಪ್ರಿಯನಾದ ಅನುಚರನೂ, ಶಾಂತನೂ, 
ಸಮದರ್ಶಿಯೂ ಆಗಿದ್ದಾನೆ. ನಾನೂ ಕೂಡ ಭಗವಾನ್‌ 
ಶ್ರೀಹರಿಗೆ ಪ್ರಿಯನಾಗಿದ್ದೇನೆ. ॥ ೩೪ ॥ ಅದಕ್ಕಾಗಿ ಭಗವಂತನ 
ಪ್ರಿಯಭಕ್ತರೂ, ಶಾಂತರೂ, ಸಮದರ್ಶಿಗಳೂ, ಮಹಾತ್ಮರೂ 
ಆದವರ ವಿಷಯದಲ್ಲಿನೀನು ಯಾವ ರೀತಿಯಿಂದಲೂ ಆಶ್ಚರ್ಯ 
ಪಡಬಾರದು. ॥ ೩೫ ॥ 
 ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ 
ಭಗವಾನ್‌ ಶಂಕರನ ಈ ಭಾಷಣವನ್ನು ಕೇಳಿ ಭಗವತಿ ಪಾರ್ವತಿಯ 
ಚಿತ್ರವೃತ್ತಿಯು ಶಾಂತವಾಯಿತು ಹಾಗೂ ಆಕೆಯು ಆಶ್ಚರ್ಯರಹಿತ 
ಳಾದಳು. ॥ ೩೬ ॥ ln ಚಿತ್ರಕೇತುವು ಕೂಡ 
ಭಗವತೀ ಪಾರ್ವತಿಗೆ ಪ್ರ ಶಾಪವನ್ನು ಕೊಡಲು ಸಮರ್ಥನಾಗಿ 
ದ್ದರೂ ಅವನು ಆಕೆಗೆ ಧಗ ಕೊಡದ ಅವಳ ಶಾಪವನ್ನು 
ಶಿರಸಾವಹಿಸಿಕೊಂಡನು. ಇದೇ ತಾನೇ ಸಾಧು-ಸಜ್ಜನರ ಲಕ್ಷಣವು! 


`॥ ೩೭ ॥ ಇದೇ ವಿದ್ಯಾಧರ ಚಿತ್ರಕೇತುವು ದಾನವ ಯೋನಿಯನ್ನು 


ಆಶ್ರಯಿಸಿ ತ್ವಷ್ಟನ ದಕ್ಷಿಣಾಗ್ನಿಯಿಂದ ಹುಟ್ಟಿ ವೃತ್ರಾಸುರನೆಂಬ 
ಹೆಸರಿನಿಂದ ಖ್ಯಾತನಾದನು. ಅಲ್ಲಿಯೂ pk ಭಗವತ್‌ 
ಸ್ವರೂಪದ ಜ್ಞಾನದಿಂದಲೂ, ' ಭಕ್ಕಿಯಿಂದಲೂ ಪರಿಪೂರ್ಣನಾಗಿ 
ದ್ವ ॥ ೩೮ ॥ ವೃತ್ರಾಸುರನು ದೈತ್ಯಯೋನಿಯಲ್ಲಿ ಏಕೆ ಜನಿಸಿ 
ದನು? ಆ, ಯೋನಿಯಲ್ಲಿಯೂ "ಅವನಿಗೆ ಭಗವಂತನ ಅಂತಹ 


18 ಅಧ್ಯಾಯ] ಷಷ್ಠ ಸೃಂಧ 703 


ಗ 


ಏತತ್ತೇ ಸರ್ವಮಾಖ್ಯಾತಂ ಯನ್ಮಾಂ ತಂ ಪರಿಪೃಚ್ಛಸಿ । 
ವೃತ್ರಸ್ಯಾಸುರಜಾತೇಶ್ವ ಕಾರಣಂ ಭಗವನ್ನತೇಃ 

॥೩೯॥ 
ಇತಿಹಾಸಮಿಮಂ ಪುಣ್ಯಂ ಚಿತ್ರಕೇತೋರ್ಮಹಾತ್ಮನಃ । 
ಮಾಹಾತ್ವಂ ವಿಷ್ಣುಭಕ್ತಾನಾಂ ಶ್ರುತ್ವಾ ಬಂಧಾದ್ವಿಮುಚ್ಕತೇ 

॥೪೦॥ 
ಯ ಏತತ್ವಾತರುತ್ಥಾಯ ಶ್ರದ್ಧಯಾ ವಾಗ್ಯತಃ ಪಠೇತ್‌ । 
ಇತಿಹಾಸಂ ಹರಿಂ ಸ್ಕೃತ್ವಾಸ ಯಾತಿ ಪರಮಾಂ ಗತಿಮ್‌ 

॥ ೪೧॥ 


ಭಕ್ತಿಯು ಹೇಗೆ ದೊರೆಯಿತು ? ಎಂದು ನೀನು ಪ್ರಶ್ನೆ ಮಾಡಿದ್ದೆ 
ಅದಕ್ಕೆ ವಿವರವಾದ ಉತ್ತರವನ್ನು ನಾನು ಕೊಟ್ಟಾಯಿತು. ॥ ೩೯ ॥ 
ಮಹಾತ್ಮಾ ಚಿತ್ರಕೇತುವಿನ ಈ ಪವಿತ್ರ ಇತಿಹಾಸವು ಕೇವಲ ಅವನಪ್ಪೇ 
ಅಲ್ಲ, ಸಮಸ್ತ ವಿಷ್ಣುಭಕ್ತರ ಮಹಾತ್ಚ್ಯವಾಗಿದೆ. ಇದನ್ನು ಕೇಳು 
ವವನು ಎಲ್ಲಬಂಧನಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ॥ ೪೦ ॥ 
ಪ್ರಾತಣಾಲದಲ್ಲಿ ಎದ್ದು ಮೌನದಿಂದಿದ್ದು ಶ್ರದ್ಧೆಯಿಂದ ಭಗ 
ಚಂತನ ಸ್ಥರಣೆ ಮಾಡುತ್ತಾ ಈ ಇತಿಹಾಸವನ್ನು ಓದುವವನು 
ಪರಮಗತಿಯನ್ನು ಹೊಂದುವನು. ॥ ೪೧॥ 


ಹದಿನೇಳನೆಯ ಅಧ್ಯಾಯವು ಮುಗಿಯಿತು. । ೧೭ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಪಷ್ಠಸ್ಥಂಧೇ 
ಚಿತ್ರಕೇತುಶಾಪೋ ನಾಮ ಸಪ್ತದಶೋ5ಧ್ಯಾಯಃ॥ ೧೭ ॥ 


—™——— 


ಹದಿನೆಂಟನೆಯ ಅಧ್ಯಾಯ 
ಅದಿತಿ ಮತ್ತು ದಿತಿ ಇವರ ಸಂತಾನಗಳು ಮತ್ತು ಮರುದ್ದಣಗಳ ಉತ್ಪತ್ತಿಯ ವರ್ಣನೆ 


ಶ್ರೀಶುಕ ಉವಾಚ 


ಪೃಶ್ನಿಸ್ತು ಪತ್ನೀ ಸವಿತುಃ 
ಸಾವಿತ್ರೀಂ ವ್ಯಾಹೃತಿಂ ತ್ರಯೀಮ್‌ । 
ಅಗ್ನಿಹೋತ್ರಂ ಪಶುಂ ಸೋಮಂ 
ಚಾತುರ್ಮಾಸ್ಯಂ ಮಹಾಮಖಾನ್‌ ॥ ೧ ॥ 
ಸಿದ್ದಿರ್ಭಗಸ್ಯ ಭಾರ್ಯಾಂಗ ಮಹಿಮಾನಂ ವಿಭುಂ ಪ್ರಭುಮ್‌ । 
ಆಶಿಷಂ ಚವರಾರೋಹಾಂ ಕನ್ಯಾಂ ಪ್ರಾಸೂತಸುವ್ರತಾಮ್‌ 
u ೨ ॥ 


ಧಾತುಃ ಕುಹೂಃ ಸಿನೀವಾಲೀ ರಾಕಾ ಚಾನುಮತಿಸ್ತಥಾ । 
ಸಾಯಂ ದರ್ಶಮಥ ಪ್ರಾತಃ ಪೂರ್ಣಮಾಸಮನುಕ್ರಮಾತ್‌ 
H&A 
ಅಗ್ನೀನ್‌ಪುರೀಷ್ಯಾನಾಧತ್ತ ಕ್ರಿಯಾಯಾಂ ಸಮನಂತರ: । 
ಚರ್ಷಣೀ ವರುಣಸ್ಕಾಸೀದ್ಯಸ್ಕಾಂ ಜಾತೋ ಭೃಗುಃ ಪುನಃ 
॥ ೪ ॥ 
ವಾಲ್ಚೀಕಿಶ್ಚ ಮಹಾಯೋಗೀ ವಲ್ಲೀಕಾದಭವತ್ವಿಲ । 
ಅಗಸ್ತ್ಯಶ್ಚ ವಸಿಷ್ಠಶ್ಚ ಮಿತ್ರಾವರುಣಯೋರ್ಬುಷೀ 
॥ ೫ ॥ 
ರೇತಃ ನಿಷಿಚತು: ಕುಂಭೇ ಊರ್ವಶ್ಯಾಃ ಸನ್ನಿಧೌ ದ್ರುತಮ್‌ । 
ರೇವತ್ಯಾಂ ಮಿತ್ರ ಉತ್ಪರ್ಗಮರಿಷ್ಟಂ ಪಿಪ್ಪಲಂ ವ್ಯಧಾತ್‌ 
॥ ೬ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಲೆ ಪರೀಕ್ಷಿ 
ದ್ರಾಜನೇ! ಸವಿತೃದೇವತೆಯ ಪತ್ನಿಯಾದ ಪ್ರಶ್ನಿದೇವಿಯು - 
ಸಾವಿತ್ರೀ, ವ್ಯಾಹೃತಿ, ತ್ರಯೀ, ಅಗ್ನಿಹೋತ್ರ, ಪಶು, ಸೋಮ, 
ಚಾತುರ್ಮಾಸ್ಯ ಮತ್ತು ಪಂಚಮಹಾಯಜ್ಞಎಂಬ ಎಂಟು ಮಂದಿ 
ಮಕ್ಕಳನ್ನು ಪಡೆದಳು. ॥ ೧ ॥ ಭಗದೇವತೆಯ ಪತ್ನಿಯಾದ 
ಸಿದ್ಧಿಯಲ್ಲಿ - ಮಹಿಮಾ, ವಿಭು, ಪ್ರಭು ಎಂಬ ಮೂವರು 
ಪುತ್ರರೂ 'ಆಶಿಷ್‌' ಎಂಬ ಸುಂದರಿಯೂ ಸದಾಚಾರಿಣಿಯೂ 
ಆದ ಒಬ್ಬಳು ಪುತ್ರಿಯೂ ಜನಿಸಿದರು. ॥ ೨ ॥ ಧಾತ್ತದೇವತೆಗೆ - 
ಕುಹೂ, ಸಿನಿವಾಲೀ, ರಾಕಾ, ಅನುಮತಿ ಎಂಬ ನಾಲ್ವರು ಪತ್ನಿ 
ಯರಿದ್ದರು. ಅವರಲ್ಲಿ ಕ್ರಮವಾಗಿ ಸಾಯಂಕಾಲ, ದರ್ಶ, ಪ್ರಾತಃ 
ಕಾಲ, ಪೂರ್ಣಮಾಸರೆಂಬ ನಾಲ್ವರು ಪುತ್ರರು ಹುಟ್ಟಿದರು. 
೩॥ ಧಾತೃವಿನ ತಮ್ಮನಿಗೆ ವಿಧಾತಾ ಎಂದು ಹೆಸರು. ಅವನ 
ಪತ್ನಿಯು ಕ್ರಿಯೆ. ಅವಳಿಂದ ಪುರೀಷ್ಕ ಎಂಬ ಐದು ಅಗ್ನಿಗಳ 
ಉತ್ಪತ್ತಿಯಾಯಿತು. ವರುಣದೇವರ ಪತ್ನಿಯ ಹೆಸರು ಚರ್ಷಣೀ. 
ಆಕೆಯಲ್ಲಿ ಭೃಗುಮಹರ್ಷಿಗಳು ಪುನಃ ಜನ್ಮವನ್ನು ಪಡೆದರು. 
ಅದಕ್ಕೆ ಮೊದಲು ಅವರು ಬ್ರಹ್ಮದೇವರ ಪುತ್ತರಾಗಿದ್ದರು. ॥ ೪ ॥ 
ಮಹಾಯೋಗಿಗಳಾದ ವಾಲ್ದೀಕಿಗಳೂ ಕೂಡ ವರುಣನ ಪುತ್ರರೇ 
ಆಗಿದ್ದರು. ಹುತ್ತ (ವಲ್ಜೀಕ) ದಿಂದ ಹುಟ್ಟಿದ್ದರಿಂದ ಅವರ ಹೆಸರು 
ವಾಲ್ಡೀಕಿ ಎಂದಾಯಿತು. ಊರ್ವಶಿಯನ್ನು ಕಂಡು ಮಿತ್ರ ಮತ್ತು 
ವರುಣ ದೇವತೆಗಳಿಬ್ಬರಿಗೂ ವೀರ್ಯಸ್ಟಲನವಾಯಿತು. ಆ 
ವೀರ್ಯವನ್ನು ಅವರು ಒಂದು ಗಡಿಗೆಯಲ್ಲಿರಿಸಿದರು. ಅದ 
ರಿಂದಲೇ ಮುನಿಶ್ರೇಷ್ಠರಾದ ಅಗಸ್ತರ ಮತ್ತು ವಸಿಷ್ಠರ ಜನನ 
ವಾಯಿತು. ಮಿತ್ರದೇವತೆಯ ಪತ್ನಿಯು ರೇವತೀ. ಆಕೆಯಲ್ಲಿ 
ಉತ್ಸರ್ಗ, ಅರಿಷ್ಟ್‌, ಪಿಪ್ಪಲ ಎಂಬ ಮೂವರು ಪುತ್ರರು 
ಉದಿಸಿದರು. ॥ ೫-೬॥ 


704 


ಪೌಲೋಮ್ಯಾಮಿಂದ್ರ ಆಧತ್ರ ತ್ರೀನ್ಸುತ್ರಾನಿತಿ ನಃ ಶ್ರುತಮ್‌ । 
ಜಯಂತಮೃಷಭಂ ತಾತ ತೃತೀಯಂ ಮೀಢುಷಂ ಪ್ರಭುಃ 
॥ ೭ ॥ 


ಉರುಕ್ರಮಸ್ಯ ದೇವಸ್ಯ ಮಾಯಾವಾಮನರೂಪಿಣಃ । 
ಕೀರ್ತೌ ಪತ್ನ್ಯಾಂ ಬೃಹಚ್ಛೋಕಸ್ತಸ್ಯಾಸನೌಭಗಾದಯ: 
॥ ೮ ॥ 


ತತ್ಕರ್ಮಗುಣವೀರ್ಯಾಣಿ ಕಾಶ್ಯಪಸ್ಯ ಮಹಾತ್ಮನಃ । 
ಪಶ್ನಾದ್ದಕ್ಷಾ ಿಮಹೇತದಿತ್ಯಾಂ ಯಥಾ ವಾವತತಾರ ಹ 
॥ ೯ ॥ 


ಅಥ ಕಶ್ಯಪದಾಯಾದಾನ್‌ದೈತೇಯಾನ್ಶೀರ್ತಯಾಮಿ ತೇ। 
ಯತ್ರ ಭಾಗವತಃ ಶ್ರೀಮಾನ್‌ ಪ್ರಹ್ಲಾದೋ ಬಲಿರೇವ ಚ 
wu ೧೦॥ 


ದಿತೇರ್ದ್ವಾವೇವ ದಾಯಾದೌ ದೈತ್ಯದಾನವವಂದಿತೌ | 
ಹಿರಣ್ಯಕಶಿಪುರ್ನಾಮ ಹಿರಣ್ಯಾಕ್ಸಶ್ಚ ಕೀರ್ತಿತೌ 
॥ ೧೧॥ 


ಹಿರಣ್ಯಕಶಿಪೋರ್ಭಾರ್ಯಾ ಕಯಾಧುರ್ನಾಮ ದಾನವೀ। 
ಜಂಭಸ್ಕ ತನಯಾ ದತ್ತಾ ಸುಷುವೇ ಚತುರಃ ಸುತಾನ್‌ 
1 ೧೨ H 


ಸಂಹ್ಲಾದಂ ಪ್ರಾಗನುಹ್ನಾದಂ ಹ್ಲಾದಂ ಪ್ರಹ್ಲಾದಮೇವ ಚ। 
ತತ್ತಸಾ ಸಿಂಹಿಕಾ ನಾಮ ರಾಹುಂ ವಿಪ್ರಚಿತೋತಗ್ರಹೀತ್‌ 
॥ ೧೩॥ 


ಶಿರೋ5ಹರದೃಸ್ಯ ಹರಿಶ್ಚಕ್ರೀಣ ಪಿಬತೋತಮೃತಮ್‌ । 
ಸಂಹ್ಲಾದಸ್ಯ ಕೃತಿರ್ಭಾರ್ಯಾಸೂತ ಪಂಚಜನಂ ತತಃ 
॥ ೧೪ ॥ 


ಹ್ಲಾದಸ್ಕ ಧಮನಿರ್ಭಾರ್ಯಾಸೂತ ವಾತಾಷಿಮಿಲ್ವಲಮ್‌ | 
ಯೋತಗನಾ ಪಯ ತ್ವತಿಥಯೇ ಪೇಚೇ ವಾತಾಷಿಮಿಲ್ಲಲಃ 
11 ೧೫ ॥ 


ಅನುಹ್ಲಾದಸ್ಯ ಸೂರ್ಮ್ಮಾಯಾಂ ಬಾಷ್ಠಲೋ ಮಹಿಷಸ್ಪಥಾ । 
ವಿರೋಚನಸ್ತು ಪ್ರಾಹ್ಲಾದಿರ್ದೇವ್ಯಾಸ್ತಸ್ಯಾಭವದ್ದಲಿಃ 
॥ ೧೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಪ್ರಿಯ ಪರೀಕ್ಷಿತನೇ | ಇಂದ್ರದೇವರ ಪತ್ನಿಯು ಪುಲೋಮನ 
ಪುತ್ರಿಯಾದ ಶಚೀದೇವಿಯು. ಅವಳಲ್ಲಿ ಜಯಂತ, ಖಷಭ, 
ಮೀಡ್ವಾನ್‌ ಎಂಬ ಮೂವರು ಪುತ್ರರು ಹುಟ್ಟಿದರೆಂದು ನಾವು 
ಕೇಳಿದ್ದೇವೆ. ॥ ೭ ॥ ಸ್ವಯಂ ಭಗವಾನ್‌ ವಿಷ್ಣುವೇ (ಬಲಿಯ 
ಮೇಲೆ ಅನುಗ್ರಹವನ್ನು ತೋರಲು ಮತ್ತು ಇಂದ್ರನ ರಾಜ್ಯವನ್ನು 
ಮರಳಿ ಪಡೆಯಲಿಕ್ಕಾಗಿ), ಮಾಯೆಯಿಂದ ವಾಮನ 
(ಉಪೇಂದ್ರ) ರೂಪದಿಂದ ಅವತರಿಸಿದ್ದವು. ಅವನು ಮೂರು 
ಹೆಜ್ಜೆ ಭೂಮಿಯನ್ನು ಬೇಡಿ, ಮೂರು ಲೋಕಗಳನ್ನೂ 
ಅಳೆದು ಬಿಟ್ಟಿದ್ದನು. ಅವನಿಗೆ "ಕೀರ್ತಿ' ಎಂಬ ಪತ್ನಿಯಿದ್ದಳು. ಅವ 
ಳಲ್ಲಿ ಬ್ರ ಹಚ್ಛೊ ಕ ಎಂಬ ಪುತ್ರನು ಜನಿಸಿದನು. ಆ ಬೃಹಚ್ಚೊ ಶಕ 
ನಿಗೆ ಸೌಭಗನೇ ಮುಂತಾದ ಅನೇಕ ಮಂದಿ ಪುತ್ರರು ಹುಟ್ಟಿದರು. 
॥ ೮ ॥ ಕಶ್ಯಪನಂದನ ಭಗವಾನ್‌ ವಾಮನನು ತಾಯಿಯಾದ 
ಅದಿತಿಯ ಗರ್ಭದಿಂದ ಏಕೆ ಅವತರಿಸಿದನು. ಮತ್ತು ಈ ಅವತಾರ 
ದಲ್ಲಿ ಅವನು ಯಾವ-ಯಾವ ಗುಣಗಳನ್ನು ಲೀಲೆಗಳನ್ನು ಪರಾ 
ಕ್ರಮವನ್ನು ಪ್ರಕಟಿಸಿದನು. ಇದನ್ನು ನಾನು ಮುಂದೆ (ಎಂಟನೆಯ 
ಸೃಂಧದಲ್ಲಿ) ವರ್ಣಿಸುವೆನು. ॥ ೯ ॥ 

ಪ್ರಿಯ ಪರೀಕ್ಷಿತನೇ! ಈಗ ನಾನು ಕಶ್ಯಪರ ಇನ್ನೊಬ್ಬ ಪತ್ನಿ 
ಯಾದ ದಿತಿದೇವಿಯಲ್ಲಿ ಉತ್ಪನ್ನವಾದ ಸಂತಾನ ಪರಂಪರೆಯನ್ನು 
ವರ್ಣಿಸುವೆನು ಕೇಳು. ಆ ವಂಶದಲ್ಲೇ ಭಗವಂತನ ಪ್ರಿಯಭಕ್ಕ 
ಪ್ರಹ್ಲಾದನೂ ಮತ್ತು ಬಲಿಚಕ್ರವರ್ತಿಯೂ ಜನಿಸಿದ್ದರು. ॥ ೧೦ ॥ 
ದಿತಿಗೆ ದೈತ್ಯ-ದಾನವರೆಲ್ಲರಿಂದಲೂ ವಂದನೀಯರಾದ ಹಿರಣ್ಯ 
ಕಶಿಪು ಮತ್ತು ಹಿರಣ್ಯಾಕ್ಷ ಎಂಬ ಇಬ್ಬರು ಪುತ್ರರು ಹುಟ್ಟಿದರು. 
ಇವರ ಸಂಕ್ಷಿಪ್ತ ಕಥೆಯನ್ನು ನಾನು ನಿನಗೆ (ಮೂರನೆಯ 
ಸೃಂಧದಲ್ಲಿ) ಹೇಳಿಬಿಟ್ಟಿರುವೆನು. ॥ ೧೧ ॥ ಜಂಭ ದಾನವನು ತನ್ನ 
ಸುಪುತ್ತಿಯಾದ ಕಯಾಧುವನ್ನು ಹಿರಣ್ಯಕಶಿಪುವಿಗೆ ಕೊಟ್ಟುವಿವಾಹ 
ಮಾಡಿದನು. ಕಯಾಧುವಿನಲ್ಲಿ ಸಂಹ್ಣಾದ, ಅನುಹ್ಲಾದ, ಹ್ಲಾದ 
ಮತ್ತು ಪ್ರಹ್ಲಾದ ಎಂಬ ನಾಲ್ವರು ಪುತ್ರರು ಜನಿಸಿದರು. ಅವರ 
ಗಾ ಸಿಂಹಿಕೆ ಎಂಬುವಳನ್ನು ವಿಪ್ರಚಿತ್ತಿ ಎಂಬ ದಾನ 
ವನು ಮದುವೆಯಾಗಿ, ಅವಳಲ್ಲಿ ರಾಹು ಎಂಬ ಪುತ್ರನನ್ನು 
ಪಡೆದಳು. ॥ ೧೨-೧೩ ॥ ಅಮೃತಪಾನದ ಸಮಯದಲ್ಲಿ 
ಮೋಹಿನೀರೂಪಧಾರಿಯಾದ ಶ್ರೀಮಹಾವಿಷ್ಣುವು ಸುದರ್ಶನಚಕ್ರ 
ದಿಂದ ಕತ್ತರಿಸಿ ಹಾಕಿದ್ದು ಇದೇ ರಾಹುವಿನ ಶಿರಸ್ಸನ್ನು ಸಂಹ್ಲಾದನ 
ಪತ್ನಿಯಾದ ಕೃತಿಯಲ್ಲಿ ಪಂಚಜನನೆಂಬ ಪುತ್ರನು ಹುಟ್ಟಿದನು. 
॥ ೧೪ ॥ ಹ್ಲಾದನ ಪತ್ನಿಯು ಧಮನಿ. ಆಕೆಯು ಇಲ್ವಲ ಮತ್ತು 
ವಾತಾಪಿ ಎಂಬ ಇಬ್ಬರು ಪುತ್ರರನ್ನು ಪಡೆದಳು. ಈ ಇಲ್ವಲನೇ 


ಮಹರ್ಷಿ ಅಗಸ್ತ್ಯರ ಆತಿಥ್ಯ ದಲ್ಲಿ ವಾತಾಪಿಯನ್ನು ಬಯ ತಿನ್ನಿಸಿ 


ದನೆಂಬುದು ಪ್ರಸಿದ್ಧವಾಗಿದೆ. ॥ ೧೫ ॥ ಅನುಷ್ಣಾದನ ಪತ್ನಿಯು 
ಸೂರ್ಮ್ಯಾ. ಆಕೆಯಲ್ಲಿ ಬಾಷ್ಠಲ ಮತ್ತು ಮಹಿಷಾಸುರ ಎಂಬ 
ಇಬ್ಬರು ಪುತ್ರರು ಹುಟ್ಟಿದರು. ಪ್ರಹ್ಲಾದನ ಪುತ್ರನು ವಿರೋಚನ. 
ಅವನ ಪತ್ನಿಯಾದ ದೇವಿ ಎಂಬುವಳಲ್ಲಿ ದೈತ್ಯರಾಜನಾದ 
ಬಲಿಚಕ್ರವರ್ತಿಯು ಜನಿಸಿದನು. ॥ ೧೬ ॥ 


18 ಅಧ್ಯಾಯ] 


ಬಾಣಜ್ಯೇಷ್ಠಂ ಪುತ್ರಶತಮಶನಾಯಾಂ ತತೋತಭವತ್‌ । 
ತಸ್ಕಾನುಭಾವಃ ಸುಶ್ಲೋಕ್ಯ: ಪಶ್ಚಾದೇವಾಭಿಧಾಸ್ಯತೇ 
॥ ೧೭ ॥ 
ಬಾಣ ಆರಾಧ್ಯ ಗಿರಿಶಂ ಲೇಭೇ ತದ್ಗಣಮುಖ್ಯತಾಮ್‌ | 
ಯತ್ನಾರ್ಶ್ವೇ ಭಗವಾನಾಸ್ತೇ ಹ್ಯದ್ಯಾಪಿ ಪುರಪಾಲಕಃ 


॥1 ೧೮ ॥ 
ಮರುತಶ್ಚ ದಿತೇಃ ಪುತ್ರಾಶ್ವತ್ವಾರಿಂಶನ್ನವಾಧಿಕಾಃ । 
ತ ಆಸನ್ನಪ್ರಜಾಃ ಸರ್ವೇ ನೀತಾ ಇಂದ್ರೇಣ ಸಾತ್ಮತಾಮ್‌ 

Wu OF I 


ರಾಜೋವಾಚ 
ಕಥಂ ತ ಆಸುರಂ ಭಾವಮಪೋಹ್ಯೌತತ್ತಿಕಂ ಗುರೋ | 
ಇಂದ್ರೇಣ ಪ್ರಾಪಿತಾಃ ಸಾತ್ಮ್ಯಂ ಕಿಂ ತತ್ಪಾಧು ಕೃತಂ ಹಿ ತೈಃ 
wu 2೦ 1 


ಇಮೇ ಶ್ರದ್ಧಧತೇ ಬ್ರಹ್ಮನಷಯೋ ಹಿ ಮಯಾ ಸಹ । 
ಪರಿಜ್ಞಾನಾಯ ಭಗವಂಸ್ತನ್ನೋ ವ್ಯಾಖ್ಯಾತುಮರ್ಹಸಿ 


i ೨೧॥ 
ಸೂತ ಉವಾಚ 
ತದ್ವಿಷ್ಣುರಾತಸ್ಯ ಸ ಬಾದರಾಯಣಿ- 
ರ್ವಚೋ ನಿಶಮ್ಯಾದೃತಮಲ್ಲಮರ್ಥವತ್‌ | 
ಸಭಾಜಯನ್ಸಂನಿಬ್ಛತೇನ. ಚೇತಸಾ 
ಜಗಾದ ಸತ್ರಾಯಣ ಸರ್ವದರ್ಶನಃ ॥ ೨೨॥ 


ಶ್ರೀಶುಕ ಉವಾಚ 


ಹತಪುತ್ರಾ ದಿತಿ: ಶಕ್ರಪಾರ್ಷಿಗ್ರಾಹೇಣ ವಿಷ್ಣುನಾ । 
ಮನ್ಯುನಾ ಶೋಕದೀಪ್ರೇನ ಜ್ವಲಂತೀ ಪರ್ಯಚಿಂತಯತ್‌ 
॥| ೨೩ ॥ 


ಕದಾ ನು ಭ್ರಾತೃಹಂತಾರಮಿಂದ್ರಿಯಾರಾಮಮುಲ್ಬಣಮ್‌ | 
ಅಕ್ಲಿನ್ನ ಹೃದಯಂ ಪಾಪಂ ಘಾತಯಿತ್ವಾ ಶಯೇ ಸುಖಮ್‌ 
॥1 ೨೪ ॥ 


ಕೃಮಿವಿಡ್ನನ್ನಸಂಜ್ಞಾ ನ 5ಸೀದ್ಯಸ್ಯೇಶಾಭಿಹಿತಸ್ಯ ಚ 
ಭೂತದ್ರುಕ್‌ತತೃತೇ ಸ್ವಾರ್ಥಂ ಕಿಂ ವೇದ ನಿರಯೋ ಯತಃ 

I ೨೫ ॥ 
ಆಶಾಸಾನಸ್ಯ  ತಸ್ಕೇದಂ ಧ್ರುವಮುನ್ನದ್ಧಚೇತಸಃ | 
ಮದಶೋಷಕ ಇಂದ್ರಸ್ಯ ಭೂಯಾದ್ಯೇನ ಸು ತೋಹಿಮೇ 

॥ ೨೬ ॥ 


ಷಷ್ಠ ಸ್ಫಂಧ 


705 


ಬಲಿಯ ಪಶ್ಚಿಯ ಹೆಸರು ಅಶನಾ ಎಂದಿತ್ತು. ಅವಳಲ್ಲಿ ಬಾಣನೇ 
ಮುಂತಾದ ನೂರು ಪುತ್ರರಾದರು. ದೈತ್ಯರಾಜ ಬಲಿಯ ಮಹಿಮೆಯು 
ಗಾನಮಾಡಲು ಯೋಗ್ಯವಾಗಿದೆ. ಅದನ್ನು ನಾನು ಮುಂದೆ 
(ಎಂಟನೆಯ ಸ್ಥಂಧದಲ್ಲಿ) ಹೇಳುವೆನು. ॥ ೧೭ ॥ ಬಲಿಪುತ್ರ 
ಬಾಣಾಸುರನು ಭಗವಾನ್‌ ಶಂಕರನನ್ನು ಆರಾಧಿಸಿ ಆತನ ಗಣ 
ಗಳಲ್ಲಿ ಮುಖ್ಯನಾದನು. ಇಂದೂ ಕೂಡ ಭಗವಾನ್‌ ಶಿವನು ಆತನ 
ಬಗೆಗವನ್ನು ರಕ್ಷಿಸಲಿಕ್ಕಾಗಿ ಆತನ ಬಳಿಯಲ್ಲೇ ಇರುತ್ತಾನೆ. ॥ ೧೮ ॥ 
ದಿತಿಗೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಟರಲ್ಲದೆ ಇನ್ನೂ ನಲವತ್ತೊಂ 
ಭತ್ತು ಮಂದಿ ಪುತ್ರರಿದ್ದರು. ಅವರನ್ನು ಮರುದ್ಗಣರೆಂದು ಕರೆಯು 
ತ್ತಾರೆ. ಅವರೆಲ್ಲರೂ ಸಂತಾನಹೀನರಾಗಿದ್ದರು. ದೇವೇಂದ್ರನು ಅವ 
ರನ್ನು ತನ್ನಂತೆಯೇ ದೇವತೆಗಳನ್ನಾಗಿ ಮಾಡಿಕೊಂಡನು. ॥ ೧೯ ॥ 

ಪರೀಕ್ಷಿದ್ರಾಜನು ಕೇಳಿದನು - ಮಹಾತ್ಮರೇ ! ಮರುದ್ಗಣರು 
ತಮಗೆ ಹುಟ್ಟಿನಿಂದಲೇ ಬಂದಿದ್ದ ಅಸುರೋಚಿತವಾದ ಭಾವವನ್ನು 
ಬಿಟ್ಟು ದೇವೇಂದ್ರನಿಂದ ದೇವತೆಗಳು ಹೇಗಾದರು ? ಅವರು ಅದ 
ಕ್ಕಾಗಿ ಯಾವ ಪುಣ್ಯವನ್ನು ಆಚರಿಸಿದರು ? ॥ ೨೦ ॥ ಬ್ರಾಹ್ಮಣೋ 
ತ್ತಮರೇ ! ಈ ವಿಷಯವನ್ನು ತಿಳಿದುಕೊಳ್ಳಬೇಕೆಂದು ನಾನಲ್ಲದೆ 
ಇಲ್ಲಿರುವ ಇತರ ಯಷಿಗಳ ಮಂಡಲಿಯೇ ಕುತೂಹಲಗೊಂಡಿದೆ. 
ದಯವಿಟ್ಟು ಆ ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿಸಿರಿ. ॥ ೨೧ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿಗಳೇ! 
ಪರೀಕ್ಷಿದ್ರಾಜನು ಅತ್ಯಾದರದಿಂದ ಕೇಳಿದ ಈ ಸಾರಗರ್ಭಿತವಾದ 
ಪ್ರಶ್ನೆಯನ್ನು ಕೇಳಿ ಸರ್ವಜ್ಜರಾದ ಶ್ರೀಶುಕಮಹರ್ಷಿಗಳು ಪ್ರಸನ್ನ 
ವಾದ ಚಿತ್ತದಿಂದ ಅವನನ್ನು ಅಭಿನಂದಿಸಿ ಹೀಗೆಂದರು. ॥ ೨೨ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಭಗವಾನ್‌ ಮಹಾವಿಷ್ಣುವು ಇಂದ್ರನ ಪಕ್ಚವನ್ನುವಹಿಸಿ ದಿತಿಯ 
ಪುತ್ರರಾದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರಿಬ್ಬರನ್ನೂ ಸಂಹರಿಸಿ 
ದನು. ಇದರಿಂದ ದಿತಿಯು ಶೋಕಾಗ್ನಿಯಿಂದ ಉರಿದೆದ್ದು ಕ್ರೋಧ 
ದಿಂದ ಹೀಗೆ ಯೋಚಿಸತೊಡಗಿದಳು. ॥ ೨೩ ॥ ಈ ಇಂದ್ರನು 
ನಿಜವಾಗಿ ಭಾರೀ ವಿಷಯಿಯೂ, ಕ್ರೂರಿಯೂ, ನಿರ್ದಯಿಯೂ 
ಆಗಿದ್ದಾನೆ. ರಾಮ! ರಾಮಾ! ಅವನು ತನ್ನ ಸೋದರರನ್ನೇ 
ಕೊಲ್ಲಿಸಿಬಿಟ್ಟನು. ನಾನೂ ಆ ಪಾಪಿಯನ್ನು ಕೊಲ್ಲಿಸಿಯೇ ಸುಖ 
ವಾಗಿ ನಿದ್ರೆಮಾಡುವ ಕಾಲ ಎಂದು ಬರುವುದೋ ? ॥ ೨೪ ॥ 
ಜನರು ರಾಜರ ಮತ್ತು ದೇವತೆಗಳ ಶರೀರವನ್ನು ಪ್ರಭು ಎಂದು 
ಹೇಳಿ ಕರೆಯುತ್ತಾರೆ. ಆದರೆ ಒಂದುದಿನ ಅದು ಹುಳು, ಮಲ 
ಅಥವಾ ಬೂದಿಯ ರಾಶಿಯಾಗಿಬಿಡುವುದು. ಆದುದರಿಂದ 
ಇತರ ಪ್ರಾಣಿಗಳನ್ನು ಗೋಳುಹೊಯ್ದುಕೊಳ್ಳುವವನಿಗೆ ತನ್ನ ನಿಜ 
ವಾದ ಸ್ವಾರ್ಥ ಅಥವಾ ಪರಮಾರ್ಥ ಯಾವುದೆಂಬುದು ಅರಿವಿ 
ರುವುದಿಲ್ಲ ಆತನು ನರಕ್ಕೆ ಹೋಗಿಬೀಳುವನು. ॥ ೨೫॥ 
ಇಂದ್ರನು ತನ್ನ ಶರೀರವನ್ನು ನಿತ್ಯವೆಂದು ತಿಳಿದು ಉನ್ನತ್ತನಾಗಿರು 
ವಂತೆ ನನಗೆ ಅನಿಸುತ್ತದೆ. ತನ್ನ ವಿನಾಶದ ಅರಿವೇ ಆತನಿಗೆ 
ಇಲವಾಗಿದೆ. ಈಗ ನಾನು ಅವನ ಅಹಂಕಾರವನ್ನು ಮುರಿದು 
ಹಾಕುವಂತಹ ಪುತ್ರನನ್ನು ಪಡೆಯುವ ಉಪಾಯವನ್ನು ಮಾಡು 
ವೆನು. ॥ ೨೬ ॥ 


706 


ಆತಿ ಭಾವೇನ ಸಾ ಭರ್ತುರಾಚಚಾರಾಸಕೃತ್ವಿಯಮ್‌ I 
ಶುಶ್ರೂಷಯಾನುರಾಗೇಣ ಪ್ರಶ್ರಯೇಣ ದಮೇನ ಚ 
೨2೭ 1 


ಭಕ್ತ್ಯಾ ಪರಮಯಾ ರಾಜನ್ಮನೋಜ್ನೆ ಕ್ಲೈರ್ವಲ್ಲುಭಾಷಿಸ್ಛಃ 
ಮನೋ ಜಗ್ರಾಹ ಭಾವಜ್ಞಾ ಸುಸ್ಥಿತಾಪಾಂಗವೀಕ್ಷಣ: 
ಕ ॥ ೨೮ ॥ 


ಏವಂ ಸ್ತ್ರಿಯಾ ಜಡೀಭೂತೋ ವಿದ್ವಾನಪಿ ವಿದಗ್ಗಯಾ 
ಬಾಢಮಿತ್ಯಾಹ ವಿವಶಹೋ ನ ತಚ್ಚಿತ್ರಂ ಹಿ ಯೋಷಿತಿ 
॥ ೨೯ ॥ 


ವಿಲೋಕೈೈಕಾಂತಭೂತಾನಿ ಭೂತಾನ್ಯಾದೌ ಪ್ರಜಾಪತಿ: 
ಸ್ಪಿಯಂ ಚಕ್ರೇ ಸ್ಫದೇಹಾರ್ಧಂ ಯಯಾ ಪುಂಸಾಂ ಮತಿರ್ಹೃ್ಯತಾ 
೩೦ 


ಏವಂ ಶುಶ್ರೂಷಿತಸ್ತಾತ ಭಗವಾನೃಶ್ಯಪಃ ಸ್ತ್ರಿಯಾ । 
ಪ್ರಹಸ್ಯ ಪರಮಪ್ರೀತೋ ದಿತಿಮಾಹಾಭಿನಂದ್ಯ ಚ 
॥೩೧॥। 


ಕಶ್ಯಪ ಉವಾಚ 


ವರಂ ವರಯ ವಾಮೋರು ಪ್ರೀತಸ್ಟೇs ಹಮನಿಂದಿತೇ । 
ಸ್ತ್ರಿಯಾ ಭರ್ತರಿ ಸುಪ್ರೀತೇ ಕಃ ಕಾಮ ಇಹ ಚಾಗಮಃ 
1೩೨॥ 


ಪತಿರೇವ ಹಿ ನಾರೀಣಾಂ ದೈವತಂ ಪರಮಂ ಸ್ಮೃತಮ್‌ । 
ಮಾನಸಃ ಸರ್ವಭೂತಾನಾಂ ವಾಸುದೇವಃ ಶ್ರಿಯಃ ಪತಿಃ 
I ೩೩ ॥ 


ಸ ಏವ ದೇವತಾಲಿಂಗೈರ್ನಾಮರೂಪವಿಕಲ್ಪಿತ್ರೈ: | 
ಇಜೃತೇ ಭಗವಾನ್ಹುಂಭಿಃ ಸ್ವೀಭಿಶ್ಚ ಪತಿರೂಪದ್ಭಕ್‌ 
1 ೩೪ ॥ 


ತಸ್ಥಾತ್ತತಿವ್ರತಾ ನಾರ್ಯಃ ಶ್ರೇಯಸ್ಕಾಮಾಃ ಸುಮಧ್ಯಮೇ । 
ಯಜಂತೇ5 ನನ್ಯಭಾವೇನ ಪತಿಮಾತ್ಕಾನಮೀಶ್ಚರಮ್‌ 
I ೩೫ ॥ 


ಸೋಹಂ ತ್ವಯಾರ್ಚಿತೋ ಭದ್ರೇ ಈದೃಗ್ಹಾವೇನ ಭಕ್ತಿತ | 
ತತ್ತೇ ಸಂಪಾದಯೇ ಕಾಮಮಸತೀನಾಂ ಸುದುರ್ಲಭಮ್‌ 
॥1 ೩೬ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 18 


ದಿತಿಯು ಮನಸ್ಸಿನಲ್ಲಿ ಹೀಗೆ ಯೋಚಿಸಿ, ಸೇವೆ, ಶುಶ್ರೂಷೆ 
ನಯ, ವಿನಯ, ಪ್ರೇಮ ಮತ್ತು ಜಿತೇಂದ್ರಿಯತ್ವ 
ಮುಂತಾದವುಗಳ ಮೂಲಕ ನಿರಂತರ ತನ್ನ ಪತಿದೇವರಾದ ಕಶ್ಯ 
ಪರನ್ನು ಪ್ರಸನ್ನಗೊಳಿಸತೊಡಗಿದಳು. ॥ ೨೭ ॥ ಆಕೆಯು ಪತಿಯ 
ಹೃದಯದ ಒಂದೊಂದು ಭಾವವನ್ನೂ ಅರ್ಥಮಾಡಿಕೊಂಡು 
ಪರಮ ಪ್ರೇಮಭಾವದಿಂದಲೂ, ಸವಿಮಾತುಗಳಿಂದಲೂ, ಕಿರು 
ನಗೆಯಿಂದ ಕೂಡಿದ ಕಡೆಗಣ್ಣ ನೋಟಗಳಿಂದಲೂ ಅವನ 
ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತಿದ್ದಳು. ॥ ೨೮ ॥ ಕಶ್ಯಪ 
ಮಹರ್ಷಿಗಳು ಮಹಾ ವಿದ್ವಾಂಸರೂ, ವಿಚಾರವಂತರೂ ಆಗಿ 
ದ್ದರೂ ಚತುರೆಯಾದ ದಿತಿಯ ಸೇವೆ-ಶುಶ್ರೂಷೆಯಿಂದ ಮೋಹಿತ 
ರಾಗಿ - ನಿನ್ನ ಇಚ್ಛೆಯನ್ನು ನಾನು ಈಡೇರಿಸುವೆನು' ಎಂದು 
ಮಾತುಕೊಟ್ಟರು. ಹೆಂಗಸರು ಹೀಗೆಲ್ಲ ಪತಿಯನ್ನು ಮೋಹಗೊಳಿಸಿ 
ವಶಪಡಿಸಿಕೊಳ್ಳುವುದು ಆಶ್ಚರ್ಯವೇನೂ ಅಲ್ಲ ॥ ೨೯ ॥ ಸೃಷ್ಟಿಯ 
ಪ್ರಾರಂಭದಲ್ಲಿ ಬ್ರಹ್ಮದೇವರು ಎಲ್ಲ ಜೀವರು ಅಸಂಗರಾಗುತ್ತಿ 
ದ್ಹಾರಲ್ಲಎಂದು ನೋಡಿದಾಗ, ಅವರು ತಮ್ಮ ಅರ್ಧ ಶರೀರದಿಂದ 
ಸ್ಟ್ರೀಯರನ್ನು ಸೃಷ್ಟಿಸಿದನು. ಆ ಸ್ವ್ರೀಯರು ಪುರುಷರ ಮತಿಯನ್ನು 
ತಮ್ಮ ಕಡೆಗೆ ಆಕರ್ಷಿಸಿ ಕೊಂಡರು. ॥ ೩೦ ॥ ಇರಲಿ, ಅಯ್ಯಾ | 
ದಿತಿಯು ಭಗವಾನ್‌ ಕಶ್ಯಪರ ಸೇವೆಯನ್ನು ಚೆನ್ನಾಗಿ ಮಾಡಿದಳು 
ಎಂದು ಹೇಳುತ್ತಿದ್ದೆನಲ್ಲ! ಇದರಿಂದ ಅವರು ತುಂಬಾ ಪ್ರಸನ್ನ 
ರಾದರು. ಅವರು ದಿತಿಯನ್ನು ಅಭಿನಂದಿಸುತ್ತಾ ಮುಗುಳ್ನಗುತ್ತಾ 
ಇಂತೆಂದರು -॥ ೩೧ ॥ 

ಕಶ್ಯಪರು ಹೇಳಿದರು - ಎಲೈ ಸುಂದರಿಯೇ! ಅನಿಂದ್ಯ 
ರೂಪಗುಣಸಂಪನ್ನೆಯೇ | ನಾನು ನಿನ್ನಲ್ಲಿ ಅತ್ಯಂತ ಸಂತುಷ್ಟ 
ನಾಗಿದ್ದೇನೆ. ನಿನಗೆ ಇಷ್ಟಬಂದ ವರವನ್ನು ಕೇಳಿಕೋ. ಪತಿಯು 
ಪ್ರಸನ್ನನಾದಾಗ ಪತ್ನಿಗೆ ಈ ಲೋಕ ಮತ್ತು ಪರಲೋಕದಲ್ಲಿ 
ಯಾವುದೇ ಅಭೀಷ್ಟ ವಸ್ತುವು ದುರ್ಲಭವಾಗುವುದಿಲ್ಲ ॥ ೩೨ ॥ 
"ಪತಿಯೇ ಸ್ಪೀಯರಿಗೆ ಪರಮಾರಾಧ್ಯ ಇಷ್ಟದೇವರಾಗಿದ್ದಾನೆ ' 
ಎಂಬುದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪ್ರಿಯೇ | ಲಕ್ಷ್ಮೀ 
ಪತಿಯಾದ ಭಗವಾನ್‌ ಶ್ರೀವಾಸುದೇವನೇ ಸಮಸ್ತ ಪ್ರಾಣಿಗಳ 


`ಹೃದಯಗಳಲ್ಲಿ ಬೆಳಗುತ್ತಿರುವನು. ॥ ೩೩ ॥ ಆತನೇ ಬೇರೆ-ಬೇರೆ 


ದೇವತೆಗಳ ನಾಮಗಳಿಂದಲೂ, ರೂಪಗಳಿಂದಲೂ ಉಪಾಸಿಸ 
ಲಡುತ್ತಾನೆ. ಎಲ್ಲಪುರುಷರೂ ಯಾವುದೇ ದೇವತೆ ಯನ್ನುಉಪಾ 
ಸನೆ ಮಾಡಿದರೂ ಅದು ಭಗವಂತನದೇ ಉಪಾಸನೆಯಾಗಿದೆ. 
ಹಾಗೆಯೇ ಸ್ಟೀಯರಿಗಾಗಿ ಭಗವಂತನು ಪತಿಯ ರೂಪವನ್ನು 
ಧರಿಸಿರುವನು. ಅವರು ಅವನನ್ನು ಅದೇ ರೂಪದಲ್ಲಿ ಪೂಜೆ 
ಮಾಡುತ್ತಾರೆ. ॥ ೩೪ ॥ ಅದಕ್ಕಾಗಿ ಪ್ರಿಯೇ | ತಮ್ಮ ಕಲ್ಯಾಣವನ್ನು 
ಬಯಸುವ ಪತಿವ್ರತಾ ಸ್ತ್ರೀಯರು ಅನನ್ಯ ಪ್ರೇಮಭಾವದಿಂದ ತಮ್ಮ 


| ಪತಿದೇವನನ್ನೇ ಪೂಜಿಸುತ್ತಾರೆ. ಏಕೆಂದರೆ, ಪತಿದೇವನೇ ಅವರಿಗೆ 


ಪರಮ ಪ್ರಿಯತಮ ಆತ್ಮಾ ಮತ್ತು ಈಶ್ವರನಾಗಿರುವನು. ॥ ೩೫ ॥ 
ಎಲ್ಲೆ ಮಂಗಳಾಂಗಿಯೇ | ನೀನು ಅತ್ಯಂತ ಪ್ರೇಮಭಾವದಿಂದ, 
ಭಕ್ತಿಯಿಂದ ನನ್ನನ್ನು ಹಾಗೆಯೇ ಆರಾಧಿಸಿದ್ದೀಯೆ. ಈಗ ನಾನು 
ನಿನ್ನ ಎಲ್ಲ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವೆನು. ಗರತಿಯರಲ್ಲ 
ದವರಿಗೆ ಇಂತಹ ಭಾಗ್ಯವು ಸಿಗುವುದುದುರ್ಲಭವೇ. ॥ ೩೬ ॥ 


18 ಅಧ್ಯಾಯ] 


ಔತ್ನ ಸ್ಪಂಧ 


707 


ದಿತಿರುವಾಚ 
ವರದೋ ಯದಿ ಮೇ ಬ್ರಹ್ಮನುತ್ರಮಿಂದ್ರಹಣಂ ವೃಣೇ । 
ಅಮೃತ್ಯುಂ ಮೃತಪುತ್ರಾಹಂ ಯೇನ ಮೇ ಘಾತಿತೌ ಸುತೌ 
೩೭ 


ನಿಶಮ್ಯ ತದ್ವಚೋ ವಿಪ್ರೋ ವಿಮನಾ: ಪರ್ಯತಪ್ಯತ । 
ಅಹೋ ಅಧರ್ಮಃ ಸುಮಹಾನದ್ಯ ಮೇ ಸಮುಪಸ್ಥಿತಃ 


1೩೮॥ 
ಅಹೋ ಅದ್ಯೇಂದ್ರಿಯಾರಾಮೋ 
ಯೋಷಿನ್ನಯ್ಯೇಹ ಮಾಯಯಾ । 
ಗೃಹೀತಚೇತಾಃ ಕೃಪಣಃ 
ಪತಿಷ್ಕೇ ನರಕೇ ಧ್ರುವಮ್‌ ॥೩೯॥ 


ಕೋತತಿಕ್ರಮೋಶನುವರ್ತಂತ್ಯಾಃ ಸ್ವಿಧಾವಮಿಹ ಯೋಷಿತಃ । 
ಧಿಜ್ನಾಂ ಬತಾಬುಧಂ ಸ್ಪಾರ್ಥೇ ಯದಹಂ ತ್ವಜಿತೇಂದ್ರಿಯಃ 
॥೪೦॥ 
ಶರತ್ತದ್ಸೋತವಂ ವಕ್ತಂ ವಚಶ್ಚ ಶ್ರವಣಾಮೃತಮ್‌ । 
ಹೃದಯಂ ಕ್ಹರಧಾರಾಭಂ ಸ್ವೀಣಾಂ ಕೋ ವೇದ ಚೇಷ್ಟಿತಮ್‌ 
i ೪೧॥ 


ನ ಹಿ ಶಶ್ಚಿಶ್ವಿಯ: ಸ್ಪೀಣಾಮಂಜಸಾ ಸ್ವಾಶಿಷಾತ್ಮನಾಮ್‌ । 

ಪತಿಂ ಪುತ್ರಂ ಅಸು ವಾ ಫ್ಲಂತ್ಯರ್ಥೇ ಘಾತಯಚಿ ಚ 
೪2H 

ಪ್ರತಿಶ್ರುತಂ ದದಾಮೀತಿ ವಚಸ್ತನ್ನ ಮೃಷಾ ಭವೇತ್‌ । 


ವಧಂ ನಾರ್ಹತಿ ಚೇಂದ್ರೋತಪಿ ತತ್ರೇದಮುಪಕಲ್ಪತೇ 
1೪೩ 1 


ಇತಿ ಸಂಚಿಂತ್ಯ ಭಗವಾನ್ಮಾರೀಚಃ ಕುರುನಂದನ ॥ 
ಉವಾಚ ಕಿಂಚಿತ್ಯುಪಿತ ಆತ್ಮಾನಂ ಚ ವಿಗರ್ಹಯನ್‌ 
I ೪೪॥ 
ಕಶ್ಯಪ ಉವಾಚ 
ಪುತ್ರಸ್ತೇ ಭವಿತಾ ಭದ್ರೇ ಇಂದ್ರಹಾ ದೇವಬಾಂಧವಃ । 


ಸಂವತ್ತರಂ ವ್ರತಮಿದಂ ಯದ್ಯಂಜೋ ಧಾರಯಿಷ್ಯಸಿ 
1 ೪೫ ॥ 


ದಿತಿರುವಾಚ 


ಧಾರಯಿಷ್ಯೇ ವ್ರತಂ ಬ್ರಹ್ಮನ್‌ ಬ್ರೂಹಿ ಕಾರ್ಯಾಣಿ ಯಾನಿಮೇ। 


ಯಾನಿ ಚೇಹ ನಿಷಿದ್ದಾನಿ ನ ವ್ರತಂ ಫ್ಲಂತಿ ಯಾನಿ ತು 
॥ ೪೬॥ 


ದಿತಿಯು ಹೇಳಿದಳು - ಬ್ರಾಹ್ಮಣೋತ್ತಮರೇ | ಇಂದ್ರನು 
ವಿಷ್ಣುವಿನ ಕೈಯಿಂದ ನನ್ನ ಇಬ್ಬರೂ ಪುತ್ರರನ್ನು ಕೊಲ್ಲಿಸಿ 
ನನ್ನನ್ನು ಪುತ್ರಹೀನೆಯನ್ನಾಗಿ ಮಾಡಿದ್ದಾನೆ. ಅದಕ್ಕಾಗಿ ನೀವು ನನಗೆ 
ಅಭೀಷ್ಟವಾದ ವರವನ್ನು ಕೊಡುವುದಾದರೆ - ಇಂದ್ರನನ್ನು ಸಂಹರಿ 
ಸುವಂತಹ ಅಮರ ಪುತ್ರನನ್ನು ನನಗೆ ಅನುಗ್ರಹಿಸಿರಿ. ॥ ೩೭ ॥ 

ಪರೀಕ್ಷಿತನೇ | ದಿತಿಯ ಮಾತನ್ನು ಕೇಳಿ ಕಶ್ಯಪರು ಖಿನ್ನರಾಗಿ 
ಮನಸ್ಸಿನಲ್ಲೇ ಪಶ್ಚಾತ್ರಾಪಪಡತೊಡಗಿದರು. ಅಯ್ಯೋ | ಶಿವನೇ | 
ಇಂದು ನನ್ನ ಜೀವನದಲ್ಲಿ ಅತಿದೊಡ್ಡ ಅಧರ್ಮದ ಪ್ರಸಂಗವು 
ಒದಗಿತಲ್ಲ! ॥ ೩೮ ॥ ಇಂದ್ರಿಯ ವಿಷಯಗಳಲ್ಲಿಯೇ ರಮಿಸ 
ತೊಡಗಿದ ನನ್ನ ಮನಸ್ಸನ್ನು ಈ ಸ್ವರೂಪಿಣಿಯಾದ ಮಾಯೆಯು 
ತನ್ನ ವಶಪಡಿಸಿಕೊಂಡಿತಲ್ಲ! ಅಯ್ಯೋ | ಇಂದು ನಾನು ಎಂತಹ 
ದೀನ-ಹೀನ ಅವಸ್ಥೆಯಲ್ಲಿದ್ದೇನೆ. ಈಗ ನನಗೆ ಖಂಡಿತವಾಗಿ ನರ 
ಕಕ್ಕೆ ಬೀಳಬೇಕಾದೀತು. ॥ ೩೯ ॥ ಆದರೆ ಈ ಹೆಂಗಸಿನಲ್ಲಿ ಯಾವ 
ದೋಷವೂ ಇಲ್ಲ ಈಕೆಯು ತನ್ನ ಹುಟ್ಟಿನ ಸ್ವಭಾವವನ್ನೇ ಅನುಸ 
ರಿಸಿದ್ದಾಳೆ. ದೋಷವಾದರೋ ನನ್ನದೇ ಆಗಿದೆ. ನಾನು ನನ್ನ 
ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳಲಾರದೇ ಹೋದೆನು. ನನ್ನ 
ನಿಜವಾದ ಸ್ವಾರ್ಥ ಮತ್ತು ಪರಮಾರ್ಥವನ್ನು ಅರಿಯದೇ 
ಹೋದೆ. ಇಂತಹ ಮೂಢನಾದ ನನಗೆ ಧಿಕ್ಕಾರವಿರಲಿ. ॥ ೪೦ ॥ 
ಸ್ತೀಯರ ನಡೆವಳಿಕೆಯು ಯಾರಿಗೆ ತಾನೇ ಅರ್ಥವಾದೀತು? 
ಇವರ ಮುಖವು ಶರತ್ಕಾಲದ ಕಮಲದಂತೆ ಅರಳಿರುವುದು. 
ಮಾತು ಅಮೃತದಂತೆ ಸವಿಯಾಗಿರುವುದು. ಆದರೆ ಹೃದಯವು 
ಮಾತ್ರ ಕತ್ತಿಯ ಅಲಗಿನಂತೆ ಕಡು ಹರಿತವಾದುದು. ॥ ೪೧ ॥ 
ಸ್ತ್ರೀಯರು ತಮ್ಮ ಅಭಿಲಾಷೆಗಳ ಕೈಗೊಂಬೆಯಾಗಿರುತ್ತಾರೆ. ನಿಜ 
ಹೇಳುವುದಾದರೆ ಇವರಿಗೆ ಯಾರಲ್ಲಿಯೂ ಪ್ರೀತಿ ಇರುವುದಿಲ್ಲ 
ತಮ್ಮ ಸ್ವಾರ್ಥಕ್ಕಾಗಿ ಇವರು ತನ್ನಪತಿ, ಪುತ್ರ, ಸಹೋದರ ಇವರನ್ನು 
ಕೊಲ್ಲಬಲ್ಲಳು, ಕೊಲ್ಲಿಸಬಲ್ಲಳು ; ಇದರಲ್ಲಿ ಸಂದೇಹವೇ ಇಲ್ಲ 
॥ ೪೨ ॥ ಆದರೆ ನಾನು ಈಕೆಗೆ "ನಿನ್ನ ಇಷ್ಟಾರ್ಥವನ್ನು ಈಡೇರಿ 
ಸುತ್ತೇನೆ' ಎಂದು ಮಾತು ಕೊಟ್ಟಾಗಿದೆ. ಕೊಟ್ಟ ಮಾತು ಸುಳ್ಳಾಗಿಸ 
ಬಾರದು. ಆದರೆ ಇಂದ್ರನೂ ವಧಿಸಲ್ಪಡಬಾರದು. ಇರಲಿ ; ಈಗ 
ಈ ವಿಷಯದಲ್ಲಿ ನಾನೊಂದು ಯುಕ್ತಿಯನ್ನುಮಾಡುವೆ. ॥ ೪೩ ॥ 
ಪ್ರಿಯ ಪರೀಕ್ಷಿತನೇ | ಸರ್ವಸಮರ್ಥರಾದ ಕಶ್ಯಪರು ಹೀಗೆ ಮನಸ್ಸಿ 
ನಲ್ಲೇ ತನ್ನನ್ನು ' ಹಳಿದುಕೊಂಡು, ಎರಡೂ ಮಾತುಗಳು ನೆರವೇರು 
ವಂತಹ ಉಪಾಯವನ್ನು ಯೋಚಿಸಿ, ಮತ್ತೆ ಸ್ವಲ್ಪ ಕೋಪಗೊಂಡ 
ವರಾಗಿ ದಿತಿಯಲ್ಲಿ ಹೀಗೆ ಹೇಳಿದರು -॥ ೪೪ Il 

ಕಶ್ಯಪರು ಹೇಳಿದರು - ಭದ್ರೇ! ನಾನು ಹೇಳುವ ಒಂದು 
ಪ್ರತವನ್ನು ಒಂದು ವರ್ಷದವರೆಗೆ ವಿಧಿಪೂರ್ವಕವಾಗಿ ಪಾಲಿಸಿದರೆ, 
ನಿನಗೆ ಇಂದ್ರನನ್ನು ಕೊಲ್ಲುವಂತಹ ಪುತ್ರನು ಜನಿಸುವನು. ಆದರೆ 
ಯಾವುದೇ ವಿಧದಿಂದ " ವ್ರತನಿಯಮಗಳಲ್ಲಿ ಕುಂದು-ಕೊರತೆ 
ಗಳುಂಟಾದರೆ ಅವನು ದೇವತೆಗಳ ಮಿತ್ರನಾಗುವನು. ॥ ೪೫ ॥ 

ದಿತಿಯು ಹೇಳಿದಳು - ಬ್ರಾಹ್ಮಣೋತ್ತಮರೇ | ನಾನು ಆ 
ವ್ರತವನ್ನು ನಿಷ್ಠೆಯಿಂದ ಪಾ ಪಾಲಿಸುವೆನು. ವ್ರತದಲ್ಲಿ ನಾನೇನು ಮಾಡ 


708 


ಕಶ್ಯಪ ಉವಾಚ 


ನ ಹಿಂಸ್ಕಾದ್ಧೂತಜಾತಾನಿ ನ ಶಪೇನ್ನಾನೃತಂ ವದೇತ್‌ । 
ನಚ್ಚಿಂದ್ಯಾನ್ನಬರೋಮಾಣಿ ನ ಸ್ಹಶೇದ್ಯದಮಂಗಲಮ್‌ 
॥1೪೭॥ 


ನಾಪ್ಲು ಸ್ನಾಯಾನ್ನ ಕುಪ್ಯೇತ ನ ಸಂಭಾಷೇತ ದುರ್ಜನೈಃ । 
ನ ವಸೀತಾಧೌತವಾಸಃ ಸ್ರಜಂ ಚ ವಿದೃತಾಂ ಕ್ವಚಿತ್‌ 
॥ ೪೮ ॥ 


ನೋಚ್ಚಿಷು ಚಂಡಿಕಾನ್ನು ಚ ಸಾಮಿಷಂ ವೃಷಲಾಹ್ಫತಮ್‌ । 
ಭುಂಜೀತೋದಕ್ಕಯಾ ದೃಷ್ಟಂ ಪಿಬೇದಂಜಲಿನಾ ತ್ಹಪಃ 
1೪೯ 


ನೋಚ್ಚಿಸ್ಪಾಸ್ತೃಷ್ಟಪಲಿಲಾ ಸಂಧ್ಯಾಯಾಂ ಮುಕ್ತಮೂರ್ಧಜಾ | 
ಅನರ್ಚಿತಾಸಂಯತವಾಜನ್ನಾ ಸಂವೀತಾ ಬಹಿಶ್ಚರೇತ್‌ 
॥ ೫೦ ॥ 


ನಾಧೌತಪಾದಾಪ್ರಯತಾ ನಾರ್ದ್ರಪಾನ್ನೋ ಉದಕ್ಕಿರಾಃ । 
ಶಯೀತ ನಾಪರಾಜಾನ್ಸೈರ್ನ ನಗ್ನಾನ ಚ ಸಂಧ್ವಯೋಃ 
ಇಲ ಇ A) 
1 ೫೦ 


ಧೌತವಾಸಾಃ ಶುಚಿರ್ನಿತ್ಯಂ ಸರ್ವಮಂಗಲಸಂಯುತಾ ಟ 
ಪೂಜಯೇತ್ನಾಶರಾಶಾತ್ನಾಗ್ಲೋವಿಪ್ರಾಂಛ್ರಿಯಮಚ್ಛ್ಯುತಮ್‌ 
1 5೨ 1 


ಸಿಂ ಯೋ ವೀರವತೀಶ್ಕಾರ್ಚೇತ್ಸಗ್ಗಂಧಬಲಿಮಂಡನ್ನೆ: | 
ಪತಿಂ ಚಾರ್ಚ್ಯೋಪತಿಷ್ಠೇತ ಧ್ಯಾಯೇತ್ಕೋಷ್ಠ ಗತಂಚತಮ್‌ 
॥1 ೫೩ 1 


ಸಾಂವತ್ತರಂ ಪುಂಸವನಂ ವ್ರತಮೇತದವಿಪ್ಪತಮ್‌ । 
ಧಾರಯಿಷ್ಯಸಿ ಚೇತ್ತುಭ್ಯಂ ಶಕ್ರಹಾ ಭವಿತಾ ಸುತಃ 
॥1 ೫೪ ॥ 


ಬಾಢಮಿತ್ಯಭಿಪ್ರೇತ್ಯಾಥ ದಿತೀ ರಾಜನ್ಮಹಾಮನಾಃ I 
ಕಾಶ್ಯಪಂ ಗರ್ಭಮಾಧತ್ತ ವ್ರತಂ ಚಾಂಜೋ ದಧಾರ ಸಾ 
I ೫೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಬೇಕು ? ವ್ರತದಲ್ಲಿ ಏನೇನನ್ನು ಮಾಡಬಾರದು ? ಎಂಬುದನ್ನು 
ತಿಳಿಸಿರಿ; ಎಂದು ಪ್ರಾರ್ಥಿಸಿಕೊಂಡಳು. ॥ ೪೬ ॥ 

ಕಶ್ಯಪರು ಹೇಳಿದರು - ಪ್ರಿಯೇ! ಈ ವ್ರತದಲ್ಲಿ ಯಾವುದೇ 
ಪ್ರಾಣಿಯನ್ನು ಮನಸ್ಸು, ಮಾತು ಅಥವಾ ಕ್ರಿಯೆಯಿಂದ ಹಿಂಸಿಸ 
ಬಾರದು. ಯಾರನ್ನೂ ಶಪಿಸಬಾರದು, ಬಯ್ಯಬಾರದು, ಸುಳ್ಳು 
ಹೇಳಬಾರದು. ಶರೀರದ ಉಗುರುಗಳನ್ನಾಗಲೀ, ಕೂದಲು 
ಗಳನ್ನಾಗಲೀ ಕತ್ತರಿಸಬಾರದು. ಯಾವುದೇ ಅಮಂಗಳ ವಸ್ತುವನ್ನು 
ಸರ್ಶಿಸಬಾರದು. ॥ ೪೭ ॥ ನೀರಿನೊಳಗೆ ಮುಳುಗಿ ಸ್ನಾನಮಾಡ 
ಬಾರದು. ಸಿಟ್ಟಾಗಬಾರದು. ದುರ್ಜನರಲ್ಲಿ ಮಾತಾಡಬಾರದು. 
ತೊಳೆಯದಿರುವ ಬಟ್ಟೆಯನ್ನು ಧರಿಸಬಾರದು, ಬೇರೊಬ್ಬರು 
ಧರಿಸಿದ ಮಾಲೆಯನ್ನು ಧರಿಸಬಾರದು. ॥ ೪೮ ॥ ಎಂಜಲನ್ನು 
ತಿನ್ನಬಾರದು, ಭದ್ರಕಾಳಿಯ ಪ್ರಸಾದ ಅಥವಾ ಮಾಂಸಸೇರಿದ 
ಅನ್ನವನ್ನು ತಿನ್ನಬಾರದು. ಶೂದ್ರನು ತಂದಿರುವ ಅಥವಾ ರಜ 
ಸ್ವಲೆಯು ನೋಡಿದ ಅನ್ನವನ್ನು ಉಣ್ಣಬಾರದು. ಬೊಗಸೆಯಿಂದ 
ನೀರನ್ನು ಕುಡಿಯಬಾರದು. ॥ ರ್ಳ || 'ಎ6ಜಲುಬಾಯಿಂದ, ಆಚ 
ಮನ ಮಾಡದೆ, ಸ ಸಂಧ್ಯಾಸಮಯದಲ್ಲಿ, ಕೆದರಿದ ಕೂದಲಿನಿಂದ, 
ಶೃಂಗಾರವಿಲ್ಲದೆ, ಮಾತಿನ ಸಂಯಮವಿಲ್ಲದೆ, ಉತ್ತರೀಯವನ್ನು 
ಹೊದೆಯದೆ ಮನೆಯಿಂದ ಹೊರಗೆ ಹೋಗಬಾರದು. ॥ ೫೦ ॥ 
ಕಾಲು ತೊಳೆಯದೆ, ಅಪವಿತ್ರ ಸ್ಥಿತಿಯಲ್ಲಿ, ಒದ್ದೆಕಾಲುಗಳಿಂದ, 
ಉತ್ತರ ಅಥವಾ ಪಶ್ಚಿಮದ ಕಡೆ ತಲೆಹಾಕಿ, ಬೇರೊಬ್ಬರ ಜೊತೆಗೆ, 
ಬೆತ್ತಲೆಯಾಗಿ ಹಾಗೂ ಬೆಳಿಗ್ಗೆ-ಸಂಜೆ ಮಲಗಬಾರದು. ॥ ೫೧॥ 
ಹೀಗೆ ಈ ನಿಷಿದ್ಧ ಕರ್ಮಗಳನ್ನು ತ್ಯಜಿಸಿ ಸದಾಕಾಲ ಪವಿತ್ರ 
ವಾಗಿರಬೇಕು. ಮಡಿಮಾಡಿದ ಬಟ್ಟೆಯನ್ನೇ ಧರಿಸಬೇಕು ಮತ್ತು 
ಎಲ್ಲ ಮಂಗಳಚಿಹ್ನೆಗಳಿಂದ ಸುಸಜ್ಜಿತವಾಗಿರಬೇಕು. ಜನ 
ದಲ್ಲಿ ಉಪಹಾರವನ್ನು ಸೇವಿಸುವ ಮೊದಲೇ ಗೋವು, ಬ್ರಾ 
ಲಕ್ಷ್ಮೀದೇವಿ, ಭಗವಾನ್‌ ಶ್ರೀನಾರಾಯಣ ಇವರನ್ನು 
ಬೇಕು. ॥ ೫೨ ॥ ಅನಂತರ ಹೂವಿನಮಾಲೆ, ಶ್ರೀಗಂಧವೇ 
ಮುಂತಾದ ಸುಗಂಧದ್ರವ್ಯಗಳೂ, ನೈವೇದ್ಯ ಮತ್ತು. ಆಭರಣ 
ಮುಂತಾದವುಗಳಿಂದ ಸುವಾಸಿನೀ-ಸುಮಂಗಲಿಯರನ್ನು ಪೂಜಿ 
ಸಬೇಕು ಮತ್ತು ಪತಿಯ ಪೂಜೆಮಾಡಿ ಅವನ ಸೇವೆಯಲ್ಲೇ ಆಸಕ್ತ 
ಳಾಗಿರಬೇಕು. ಪತಿಯ ತೇಜಸ್ಸು ತನ್ನ ಗರ್ಭದಲ್ಲಿದೆ ಎಂಬುದನ್ನು 
ಭಾವಿಸುತ್ತಾ ಇರಬೇಕು. ॥ ೫೩ ॥ ಪ್ರಿಯೇ! ಈ ವ್ರತದ ಹೆಸರು 
"ಪುಂಸವನ' ಎಂದಾಗಿದೆ. ಒಂದು ವರ್ಷದವರೆಗೆ ನೀನು ಯಾವುದೇ 
ಕುಂದುಕೊರತೆಯಿಲ್ಲದೆ ಇದನ್ನು ಪಾಲಿಸಿದರೆ ನಿನ್ನ ಗರ್ಭದಿಂದ 
ಇಂದ್ರನನ್ನು ಸಂಹರಿಸುವಂತಹ ಪುತ್ರನು ಜನಿಸುವನು. ॥ ೫೪ ॥ 

ಪರೀಕ್ಷಿತನೇ | ದೃಢನಿಶ್ಚಯವನ್ನು ಹೊಂದಿದ್ದ ದಿತಿದೇವಿಯು 
"ಹಾಗೆಯೇ ಆಗಲೀ" ಎಂದು ಪತಿಯ ಆಜ್ಞೆಯನ್ನು ಶಿರಸಾವಹಿ 


'ಸಿದಳು. ಆಕೆಯ ಮನೋಬಲವು ಅದ್ಭುತವಾಗಿತ್ತು. ಆಕೆಯು ತನ್ನ 


ಗರ್ಭದಲ್ಲಿ ಕಶ್ತಪರ ವೀರ್ಯವನ್ನೂ, ಜೀವನದಲ್ಲಿ ಅವರು ಉಪ 
ದೇಶಿಸಿದ ವ್ರತವನ್ನೂ ಧರಿಸಿಕೊಂಡು ಅನಾಯಾಸವಾಗಿಯೇ 
ನಿಯಮಗಳನ್ನು ಪಾಲಿಸತೊಡಗಿದಳು. ॥ ೫೫ ॥ ಪ್ರಿಯ ಪರೀಕ್ಷಿ 
ತನೇ! ದೇವರಾಜ ಇಂದ್ರನಿಗೆ ತನ್ನ ದೊಡ್ಡಮ್ಮಳಾದ ದಿತಿಯ ಆಶ 
ಯವು ತಿಳಿಯಿತು. ಅವನು ಬಹಳ ಬುದ್ದಿವಂತಿಕೆಯಿಂದ ವೇಷ 


18 ಅಧ್ಯಾಯ] 


ಮಾತೃಷ್ಟಹುರಭಿಪ್ರಾಯಮಿಂದ್ರ ಆಜ್ಞಾಯ ಮಾನದ । 
ಶುಶ್ರೂಷಣೇನಾಶ್ರಮಸ್ಥಾಂ ದಿತಿಂ ಪರ್ಯಚರತ್ಕವಿಃ 
॥ ೫೬ ॥ 


ನಿತ್ಯಂ ವನಾತ್ನುಮನಸಃ ಫಲಮೂಲಸಮಿತ್ಕುಶಾನ್‌ | 
ಪತ್ರಾಂಕುರಮೃದೋತ ಪಶ್ಚಕಾಲೇ ಕಾಲ ಉಪಾಹರತ್‌ 
1೫೭॥ 


ಏವಂ ತಸ್ಯಾ ವ್ರತಸ್ನಾಯಾ ವ್ರತಚ್ಛಿದ್ರಂ ಹರಿರ್ನಪ । 
ಪ್ರೇಪುಃ ಪರ್ಯಚರಜ್ಜಿಹ್ನೋ ಮೃಗಹೇವ ಮೃಗಾಕೃತಿ: 
॥ ೫೮ ॥ 


ನಾಧ್ಯಗಚ್ಛದ್ವತಚ್ಛಿದ್ರಂ ತತ್ತರೋತಥ ಮಹೀಪತೇ । 
ಚಿಂತಾಂ ತೀವ್ರಾಂ ಗತಃ ಶಕ್ರಃ ಕೇನ ಮೇ ಸ್ಯಾಚ್ಚಿವಂ ತ್ವಿಹ 
॥1೫೯॥ 


ಏಕದಾ ಸಾ ತು ಸಂಧ್ಯಾಯಾಮುಚ್ಛಿಷ್ಟಾ ವ್ರತಕರ್ಶಿತಾ | 
ಅಸ್ಪ ಎಸನಾರ್ಯಧೌತಾಂಭ್ರಃ ಸುಪ್ಪಾಫ ವಿಧಿಮೋಹಿತಾ 
೬0 


ಲಬ್ಲ್ಯಾ ತದಂತರಂ ಶಕ್ರೋ ನಿದ್ರಾಪಹೃತಚೇತಸಃ । 
ದಿತೇಃ ಪ್ರವಿಷ್ಟಉದರಂ ಯೋಗೇಶೋ ಯೋಗಮಾಯಯಾ 
॥ ೬೧॥ 


ಚಕರ್ತ ಸಪ್ತಧಾ ಗರ್ಭಂ ವಜ್ರೇಣ ಕನಕಪ್ರಭಮ್‌ । 
ರುದಂತಂ ಸಪ್ರದೈಕೈಕಂ ಮಾ ರೋದೀರಿತಿ ತಾನ್ನುನ: 
ಸ ॥ ೬೨ 


ತೇ ತಮೂಚುಃ ಪಾಟ್ಯಮಾನಾಃ ಸರ್ವೇ ಪ್ರಾಂಜಲಯೋ ನೃಪ । 
ನೋ ಜಿಘಾಂಸಸಿ ಕಿಮಿಂದ್ರ ಭ್ರಾತರೋ ಮರುತಸ್ತವ 
॥ ೬೩॥ 


ಮಾ ಭೈಷ್ಟಭ್ರಾತರೋ ಮಹ್ಯಂ ಯೂಯಮಿತ್ಕಾಹ ಕೌಶಿಕಃ । 
ಅನನ್ಯಭಾವಾನ್ದಾರ್ಷದಾನಾತ್ಮನೋ ಮರುತಾಂ ಗಣಾನ್‌ 
11 ೬೪॥ 


ನ ಮಮಾರ ದಿತೇರ್ಗರ್ಭಃ ಶ್ರೀನಿವಾಸಾನುಕಂಪಯಾ । 
ಬಹುಧಾ ಕುಲಿಶಕ್ಟುಣ್ಣೋ ದ್ರೌಣ್ಯಸ್ತೇಣ ಯಥಾ ಭವಾನ್‌ 
1೬೫ ॥ 


ಸಕೃದಿಷ್ಠಾ 5 ದಿಪುರುಷಂ ಪುರುಷೋ ಯಾತಿ ಸಾಮ್ಯತಾಮ್‌ ॥ 
ಸಂವತ್ಸರಂ ಕಿಂಚಿದೂನಂ ದಿತ್ಯಾ ಯದ್ಭರಿರರ್ಚಿತಃ 
Wt || 


ಹ್ತ ಸಂ 


709 


ವನ್ನು ಮರೆಸಿಕೊಂಡು ಆಶ್ರಮಕ್ಕೆ ಬಂದು ಅವಳ ಸೇವೆಯನ್ನು 
ಮಾಡತೊಡಗಿದನು. ॥ ೫೬ ॥ ಅವನು ಅಕೆಗೋಸ್ಕರ ಪ್ರತಿ 
ದಿನವೂ ಕಾಲಕಾಲಗಳಲ್ಲಿ ಕಾಡಿನಿಂದ ಹೂವು, ಹಣ್ಣು, ಗೆಡ್ಡೆ- 
ಗೆಣಸು, ಸಮಿತ್ತು, ದರ್ಭೆ, ಪತ್ರೆ, ಗರಿಕೆ, ಮಣ್ಣು ಮತ್ತು ನೀರನ್ನು 
ತಂದು ಒದಗಿಸುತ್ತಾ ಸೇವೆಮಾಡುತ್ತಿದ್ದನು. ॥ ೫೭ ॥ ರಾಜನೇ! 
ಕಪಟಿಗಳಾದ ಬೇಟೆಗಾರರು ಜಿಂಕೆಯನ್ನು ಕೊಲ್ಲುವುದಕ್ಕಾಗಿ ಜಿಂಕೆ 
ಯಂತೆ ರೂಪವನ್ನು ಧರಿಸಿ ಅದರ ಬಳಿಗೆ ಹೋಗುವಂತೆ - ದೇವ 
ರಾಜನು ಕಪಟವೇಶವನ್ನು ಧರಿಸಿ ದಿತಿಯ ಬಳಿಗೆ ಹೋಗಿ ವ್ರತ 
ಪರಾಯಣೆಯಾಗಿದ್ದ ಆಕೆಯ ವ್ರತದಲ್ಲಿ ಛಿದ್ರವನ್ನು ಹುಡುಕುವು 
ದಕ್ಕಾಗಿ ಸೇವೆ ಮಾಡುತ್ತಿದ್ದನು. ॥ ೫೮ ॥ ಸದಾ ಸೂಕ್ತವಾಗಿ 
ಗಮನಿಸುತ್ತಿದ್ದರೂ ಆಕೆಯಲ್ಲಿ ಯಾವ ಛಿದ್ರವೂ ಅವನಿಗೆ ಕಂಡು 
ಬರಲಿಲ್ಲ ಅದರಿಂದ ಇಂದ್ರನಿಗೆ ತುಂಬಾ ಚಿಂತೆಯುಂಟಾಯಿತು. 
"ಯಾವ ಉಪಾಯಮಾಡಿದರೆ ತನಗೆ ಒಳ್ಳೆಯದಾಗುವುದು ?' 
ಎಂಬುದನ್ನು ಅವನು ಯೋಚಿಸುತ್ತಿದ್ದನು. ॥ ೫೯ ॥ 

ದಿತಿಯು ವ್ರತನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ 
ಬಹಳ ದುರ್ಬಲಳಾಗಿದ್ದಳು. ವಿಧಿಯ ಮೋಹಕ್ಕೆ ಒಳಗಾಗಿ ಆಕೆಯು 
ಒಂದುದಿನ ಸಂಧ್ಯಾಸಮಯದಲ್ಲಿ ಬಾಯಿಮುಕ್ಕಳಿಸದೆ ಎಂಜಲು 
ಬಾಯಿಂದ, ಆಚಮನಮಾಡದೆ, ಕಾಲು ತೊಳೆಯದೆ ಹಾಗೆಯೇ 
ಮಲಗಿಬಿಟ್ಟಳು. ॥ ೬೦ ॥ ತನ್ನ ಕಾರ್ಯವನ್ನು ಸಾಧಿಸಲು ಇದೇ 
ಒಳ್ಳೆಯ ಸಮಯವೆಂದು ಯೋಗೇಶ್ವರ ಇಂದ್ರನು ನೋಡಿದನು. 
ಕೂಡಲೇ ಅವನು ಯೋಗಬಲದಿಂದ ಮಲಗಿದ್ದ ದಿತಿಯ 
ಗರ್ಭವನ್ನು ಪ್ರವೇಶಿಸಿದನು. ॥ ೬೧ ॥ ಅವನು ಅಲ್ಲಿಗೆ ಹೋಗಿ 
ಭಂಗಾರದಂತೆ ಹೊಳೆಯುತ್ತಿರುವ ಗರ್ಭವನ್ನು ಏಳು ತುಂಡು 
ಗಳಾಗಿ ಕತ್ತರಿಸಿದನು. ಆಗ ಆ ಗರ್ಭವು ಅಳತೊಡಗಿದಾಗ "ಅಳ 
ಬೇಡ-ಅಳಬೇಡ' ಎಂದು ಹೇಳುತ್ತಾ ಏಳೂ ತುಂಡುಗಳಲ್ಲಿ ಮತ್ತೆ 
ಒಂದೊಂದನ್ನು ಏಳು-ಏಳಾಗಿ ತುಂಡರಿಸಿದನು. ॥ ೬೨ ॥ 
ಇಂದ್ರನು ತುಂಡರಿಸತೊಡಗಿದಾಗ ಅವೆಲ್ಲವೂ ಕೈಜೋಡಿಸಿ ಕೊಂಡು 
ಇಂದ್ರನಲ್ಲಿ ಹೇಳಿದವು - ದೇವರಾಜಾ | ನೀನು ನಮ್ಮನ್ನು ಏಕೆ 
ಕೊಲುತ್ತಿರುವೆ ? ನಾವಾದರೋ ನಿನ್ನ ತಮ್ಮಂದಿರಾದ ಮರುದ್ದಣ 
ರಾಗಿದ್ದೇವಲ್ಲ ॥ ೬೩ ॥ ಆಗ ಇಂದ್ರನು ಮುಂದೆ ತನ್ನಲ್ಲಿ ಅನನ್ಯ 
ಪ್ರೇಮದಿಂದ ಕೂಡಿದ ಪಾರ್ಷದರಾದ ಆ ಮರುದ್ಗಣಗಳಿಗೆ — 
ಒಳ್ಳೆಯದು! ನೀವು ನನಗೆ ತಮ್ಹಂದಿರಾದಿರಿ. ಇನ್ನು ಹೆದರಬೇಡಿರಿ 
ಎಂದು ಅಭಯವಿತ್ತನು. ॥ ೬೪ ॥ ಪರೀಕ್ಷಿತನೇ ! ಅಶ್ವತ್ಥಾಮನ 
ಬ್ರಹ್ಮಾಸ್ತ್ರ ದಿಂದ ನಿನಗೆ ಯಾವುದೇ ಅನಿಷ್ಠವಾಗಲಿಲ್ಲ ಹಾಗೆಯೇ 
ಭಗವಾನ್‌ ಶ್ರೀಹರಿಯ ಕೃಪೆಯಿಂದ ದಿತಿಯ ಆ ಗರ್ಭವು 
ವಜ್ರಾಯುಧದಿಂದ ತುಂಡು-ತುಂಡಾದರೂ ಸತ್ತಿಲ್ವ ॥ ೬೫ ॥ 
ಇದರಲ್ಲಿ ಸ್ವಲ್ಪವೂ ಆಶ್ಚರ್ಯವಿಲ್ಲ ಏಕೆಂದರೆ, ಒಂದೇ ಬಾರಿ 
ಯಾದರೂ ಆದಿಪುರುಷನಾದ ಶ್ರೀಮನ್ನಾರಾಯಣನ ಆರಾಧನೆ 
ಯನ್ನು ಮಾಡುವವನು ಆತನ ಸಾಮ್ಯವನ್ನೇ ಪಡೆಯುವನು. 
ಹೀಗಿರುವಾಗ ದಿತಿಯು ಕೆಲವೇ ದಿನಗಳು ಕಡಿಮೆ ಒಂದು ವರ್ಷ 
ದವರೆಗೆ ಭಗವಂತನನ್ನು ಆರಾಧಿಸಿದ್ದಳು. ॥ ೬೬ ॥ 


710 


ಸಜೂರಿಂದ್ರೇಣ ಪಂಚಾಶದ್ದೇವಾಸ್ತೇ ಮರುತೋತಭವನ್‌ । 
ವ್ಯಪೋಹ್ಯ ಮಾತೃದೋಷಂ ತೇ ಹರಿಣಾ ಸೋಮಪಾ ಕೃತಾಃ 
॥ ೬೭ ॥ 


ದಿತಿರುತ್ಥಾಯ ದದೃಶೇ ಕುಮಾರಾನನಲಪ್ರಭಾನ್‌ । 
ಇಂದ್ರೇಣ ಸಹಿತಾನ್‌ದೇವೀ ಪರ್ಯತುಷ್ಯದನಿಂದಿತಾ 
॥ ೬೮ 


ಅಥೇಂದ್ರಮಾಹ ತಾತಾಹಮಾದಿತ್ಕಾನಾಂ ಭಯಾವಹಮ್‌ । 
ಅಪತೃಮಿಚ್ಛಂತ್ಯಚರಂ ವ್ರತಮೇತತ್ತುದುಷ್ಕರಮ್‌ 
| ೬೯॥ 


ಏಕಃ ಸಂಕಲ್ಪಿತಃ ಪುತ್ರ: ಸಪ್ತ ಸಪ್ತಾಭವನ್ಯಥಮ್‌ । 
ಯದಿ ತೇ ವಿದಿತಂ ಪುತ್ರ ಸತ್ಯಂ ಕಥಯ ಮಾ ಮೃಷಾ 
॥॥ ೭೦ ॥ 


ಇಂದ್ರ ಉವಾಚ 


ಅಂಬ ತೇsಹಂ ವ್ಯವಸಿತಮುಪಧಾರ್ಯಾಗತೋತಂತಿಕಮ್‌ I 
ಲಬ್ಲಾಂತರೋತಚ್ಛಿದಂ ಗರ್ಭಮರ್ಥಬುದ್ಧಿರ್ನ ಧರ್ಮವಿತ್‌ 
Won 


ಕೃತ್ತೋ ಮೇ ಸಪ್ರಧಾ ಗರ್ಭ ಆಸನ್ನಪ್ಪ ಕುಮಾರಕಾಃ । 
ತೇಠಪಿ ಚೈಕೈಕಶೋ ವೃಕ್ಷ; ಸಪ್ತಧಾ ನಾಪಿ ಮಮ್ರಿರೇ 
1 ೭೨॥ 


ತತಸ್ತತ್ತರಮಾಶ್ನರ್ಯಂ ವೀಕ್ಟ್ಯಾಧ್ಯವಸಿತಂ ಮಯಾ। 
ಮಹಾಪುರುಷಪೂಜಾಯಾ: ಸಿದ್ಧಿಃ ಕಾಪ್ಯನುಷಂಗಿಣೀ 
॥ ೭೩ 


ಆರಾಧನಂ ಭಗವತ ಈಹಮಾನಾ  ನಿರಾಶಿಷಃ। 
ಯೇತು ನೇಚ್ಛಂತ್ಯಪಿ ಪರಂತೇ ಸ್ವಾರ್ಥಕುಶಲಾಃ ಸ್ಮೃತಾಃ 
॥ ೭೪ । 


ಆರಾಧ್ಯಾತ್ಮಪ್ರದಂ ದೇವಂ ಸ್ವಾತ್ಮಾನಂ ಜಗದೀಶ್ವರಮ್‌ | 
ಕೋ ವೃಣೀತೇ ಗುಣಸ್ಥ್ಪರ್ಶಂ ಬುಧಃ ಸ್ಯಾನ್ದರಕೇಠಪಿ ಯತ್‌ 
॥ ೭೫ ॥ 


ತದಿದಂ ಮಮ ದೌರ್ಜನ್ಯಂ ಬಾಲಿಶಸ್ಯ ಮಹೀಯಸಿ । 
ಕೃಂತುಮರ್ಹಸಿ ಮಾತಸ್ಪ 9 ದಿಷ್ಟ್ಯಾ ಗರ್ಭೋ ಮೃತೋಶ್ಠಿತಃ 
॥ ೭೬ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


ಈಗ ಆ ನಲವತ್ತೊಂಭತ್ತು ಮರುದ್ಗಣರು ಇಂದ್ರನೊಡನೆ 
ಸೇರಿ ಐವತ್ತಾದರು. ಇಂದ್ರನೂ ಕೂಡ ಬಲತಾಯಿ ಪುತ್ರರೊಂದಿಗೆ 
ಶತ್ರುಭಾವವನ್ನಿರಿಸದೆ ಅವರನ್ನೂ ಸೋಮಪಾನ ಮಾಡುವ ದೇವತೆ 
ಗಳನ್ನಾಗಿಸಿದನು. ॥ ೬೭ ॥ ದಿತಿಯು ಕಣ್ಣು ತೆರೆದು ನೋಡಿದಾಗ 
ಅಗ್ನಿಯಂತೆ ಹೊಳೆಯುತ್ತಿರುವ ತನ್ನ ನಲವತ್ತೊಂಭತ್ತು ಮಂದಿ 
ಜಾಲಕರು ಇಂದ್ರನೊಡನಿರುವುದನ್ನು ಕಂಡಳು. ಇದರಿಂದ ಅನಿಂದ್ಯ 
ವಾದ ಸ್ವಭಾವವುಳ್ಳ ದಿತಿಗೆ ತುಂಬಾ ಸಂತೋಷವಾಯಿತು. 
॥ ೬೮ ॥ ಆಕೆಯು ಇಂದ್ರನನ್ನು ಸಂಬೋಧಿಸುತ್ತಾ - ಮಗನೇ! 
ನಾನು "ಅದಿತಿಯ ಪುತ್ರರಾದ ನಿಮಗೆ ಭಯವನ್ನುಂಟುಮಾಡುವ 
ಒಬ್ಬ ಪುತ್ರನು ಹುಟ್ಟಲಿ ಎಂದು ಈ ಅತ್ಯಂತ ಕಠಿಣವಾದ ವ್ರತವನ್ನು 
ಪಾಲಿಸುತ್ತಿದ್ದೆ ॥ ೬೯ ॥ ನಾನು ಕೇವಲ ಒಬ್ಬನೇ ಪುತ್ರನಿಗಾಗಿ 
ಸಂಕಲ್ಪ ಮಾಡಿದ್ದೆ ಹೀಗಿದ್ದರೂ ಈ ನಲವತ್ತೊಂಭತ್ತು ಪುತ್ರರು 
ಹೇಗಾದರು ? ಮಗು ಇಂದ್ರನೇ! ನಿನಗೆ ಇದರ ರಹಸ್ಯ ತಿಳಿದಿದ್ದರೆ 
ನಿಜವನ್ನೇ ಹೇಳು. ಸುಳ್ಳನ್ನಾಡ ಬೇಡ' ಎಂದು ಕೇಳಿದಳು. ॥ ೭೦॥ 

ಇಂದ್ರನು ಹೇಳಿದನು - ಅಮ್ಮಾ! ನೀನು ಯಾವ ಉದ್ದೇಶ 
ದಿಂದ ವ್ರತವನ್ನು ಆಚರಿಸುತ್ತಿದ್ದೆ ಎಂಬುದು ನನಗೆ ತಿಳಿದು 
ಹೋಯಿತು. ಅದಕ್ಕಾಗಿ ಸ್ವಾರ್ಥಸಾಧನೆಗಾಗಿ ನಾನು ಸ್ವರ್ಗವನ್ನು 
ಬಿಟ್ಟು ನಿನ್ನ ಬಳಿಗೆ ಬಂದಿರುವೆನು. ನನ್ನ ಮನಸಿನಲ್ಲಿ ಸ್ವಲ್ಪವೂ 
ಧರ್ಮಭಾವನೆ ಇರಲಿಲ್ಲ. ಇದರಿಂದ ನಿನ್ನ ವ್ರತದಲ್ಲಿ ಉಂಟಾದ 
ಕೊರತೆಯನ್ನು ಕಂಡು ನಾನು ಆ ಗರ್ಭವನ್ನು ತುಂಡು-ತುಂಡಾ 
ಗಿಸಿದೆನು. ॥ ೭೧ ॥ ಮೊದಲಿಗೆ ನಾನು ಅದನ್ನು ಏಳು ತುಂಡು 
ಗಳಾಗಿಸಿದೆ. ಇದಾದ ಬಳಿಕ ನಾನು ಪುನಃ ಒಂದೊಂದನ್ನು ಏಳು- 
ಏಳಾಗಿ ತುಂಡುಮಾಡಿದೆ. ಆಗಲೂ ಅದು ಸಾಯದೆ ನಲವ 
ತ್ತೊಂಭತ್ತಾಯಿತು. ॥ ೭೨ ॥ ಇಂತಹ ಪರಮಾಶ್ಚರ್ಯ ಮಯ 
ಘಟನೆಯನ್ನು ಕಂಡು "ಇದು ಪರಮಪುರುಷ ಭಗವಂತನ 
ಉಪಾಸನೆಯ ಯಾವುದೋ ಸಿದ್ದಿಯಾಗಿದೆ' ಎಂದು ನಾನು 
ನಿಶ್ಚಯಿಸಿದೆನು. ॥ ೭೩ ॥ ನಿಷ್ಕಾಮಭಾವದಿಂದ ಭಗವಂತನನ್ನು 
ಆರಾಧಿಸುವವರು, ಬೇರೆ ವಸ್ತುವೇನು, ಮೋಕ್ಷವನ್ನೂ ಕೂಡ 
ಬಯಸದಿರುವವರೇ ತಮ್ಮ ಸ್ವಾರ್ಥ ಮತ್ತು ಪರಮಾರ್ಥದಲ್ಲಿ 
ನಿಪುಣರಾಗಿರುತ್ತಾರೆ. ॥ ೭೪ ॥ ಭಗವಾನ್‌ ಜಗದೀಶ್ವರನು ಎಲ್ಲ 
ರಿಗೂ ಆರಾಧ್ಯದೇವನಾಗಿದ್ದು ಎಲ್ಲರ ಆತ್ಮನಾಗಿರುವನು. ಅವನು 
ಪ್ರಸನ್ನನಾದರೆ ಭಕ್ತರಿಗೆ ತನ್ನನ್ನೇ ಕೊಟ್ಟುಕೊಳ್ಳುವನು. ಹೀಗಿರುವಾಗ 
ಯಾವ ವಿವೇಕಿಯು ತಾನೇ ಆತನನ್ನು ಆರಾಧಿಸಿ ವಿಷಯ 
ಭೋಗಗಳನ್ನು ವರವನ್ನಾಗಿ ಬೇಡಿಕೊಳ್ಳುವನು ? ಅಮ್ಮಾ! ಈ 
ವಿಷಯ ಭೋಗಗಳಾದರೋ ನರಕದಲ್ಲಿಯೂ ದೊರೆಯ 


`ಬಲ್ಲವು. ॥ ೭೫ ॥ ವಾತ್ಸಲಪೂರ್ಣೆಯಾದ ತಾಯೇ! ನೀನು 


ಎಲ್ಲ ವಿಧದಿಂದಲೂ ನನಗೆ ಪೂಜ್ಯಳಾಗಿರುವೆ. ನಾನು ಮೂರ 
ತೆಯಿಂದ ಭಾರೀ ದುಷ್ಪತೆಯ ಕೆಲಸವನ್ನು ಮಾಡಿದೆನು. ನೀನು ನನ್ನ 
ಅಪರಾಧವನ್ನು ಕ್ಷಮಿಸಿ ಬಿಡು. ನಿನ್ನ ಗರ್ಭವು ಖಂಡ-ಖಂಡ 
ವಾಗಿ ಒಂದು ವಿಧದಿಂದ ಸತ್ತುಹೋದರೂ ಪುನಃ ಜೀವಿತ 
ವಾಯಿತು. ಇದು ದೊಡ್ಡ ಸೌಭಾಗ್ಯದ ಮಾತೇ ಆಗಿದೆ. ॥ ೭೬ ॥ 


19 ಅಧ್ಯಾಯ] ಷಷ್ಠ ಸ್ಮಂಧ 711 


ಶ್ರೀಶುಕ ಉವಾಚ 
ಇಂದ್ರಸ್ತಯಾಭ್ಯನುಜ್ಗಾತಃ ಶುದ್ಧಭಾವೇನ ತುಷ್ಟಯಾ । 
ಮರುದ್ಧಿ; ಸಹ ತಾಂ ನತ್ವಾ ಜಗಾಮ ತ್ರಿದಿವಂ ಪ್ರಭುಃ 
1೭೭ 


ಏವಂ ತೇ ಸರ್ವಮಾಖ್ಯಾತಂ ಯನ್ಮಾಂ ತ್ವಂ ಪರಿಪೃಚ್ಛಸಿ | 
ಮಂಗಲಂ ಮರುತಾಂ ಜನ್ನ ಕಿಂ ಭೂಯಃ ಕಥಯಾಮಿ ತೇ 
11 ೭೮ ॥॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ದೇವರಾಜ ಇಂದ್ರನ ಈ ಶುದ್ಧಭಾವದಿಂದ ದಿತಿಯು ಸಂತೋಷ 
ಗೊಂಡಳು. ಅವಳಿಂದ ಅಪ್ಪಣೆಪಡೆದು, ಇಂದ್ರನು ಮರುದ್ಗಣ 
ರೊಂದಿಗೆ ಆಕೆಗೆ ವಂದಿಸಿಕೊಂಡು ಸ್ವರ್ಗಕ್ಕೆ ಹೊರಟು ಹೋದನು. 
॥ ೭೭ ॥ ರಾಜೇಂದ್ರನೇ। ನೀನು ಕೇಳಿದಂತೆ ಮರುದ್ದಣಗಳ 
ಮಂಗಳಮಯ ಜನ್ಮವೃತ್ತಾಂತವನ್ನು ನಿನಗೆ ಸಮಗ್ರವಾಗಿ ತಿಳಿಸಿ 
ರುವೆನು. ಇನ್ನೇನು ಕೇಳಲು ನೀನು ಬಯಸುತ್ತಿರುವೆ ? ॥ ೭೮ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಯ್ಕಾಂ ಸಂಹಿತಾಯಾಂ ಷಷ್ಠಸ್ಮಂಧೇ 
ಮರುದುತ್ತತ್ತಿಕಥನಂ ನಾಮಾಷ್ಟಾದಶೋ5ಧ್ಯಾಯಃ 11೧೮ ॥ 


BH 


ಹತ್ತೊಂಭತ್ತನೆಯ ಅಧ್ಯಾಯ 
ಪುಂಸವನ ವ್ರತದ ವಿಧಿ 


ರಾಜೋವಾಚ 


ವ್ರತಂ ಪುಂಸವನಂ ಬ್ರಹ್ಮನ್‌ ಭವತಾ ಯದುದೀರಿತಮ್‌ । 
ತಸ್ಯ ವೇದಿತುಮಿಚ್ಛಾಮಿ ಯೇನ ವಿಷ್ಣುಃ ಪ್ರಸೀದತಿ 
॥೧॥ 


ಶ್ರೀಶುಕ ಉವಾಚ 


ಶುಕ್ಲೇ ಮಾರ್ಗಶಿರೇ ಪಕ್ಷೇ ಯೋಷಿದ್ದರ್ಕುರನುಜ್ನಯಾ | 
ಆರಭೇತ ವ್ರತಮಿದಂ ಸಾರ್ವಕಾಮಿಕಮಾದಿತಃ 
॥ ೨ 1 


ನಿಶಮ್ಯ ಮರುತಾಂ ಜನ್ಮ ಬ್ರಾಹ್ಮಣಾನನುಮಂತ್ರ ಚ। 
ಸ್ನಾತ್ವಾ ಶುಕ್ಲದತೀ ಶುಕ್ಲೇ ವಸೀತಾಲಂಕೃತಾಂಬರೇ । 


ಪೂಜಯೇತ್ಪಾತರಾಶಾತ್ಮಾಗ್ಗಗವಂತಂ ಶ್ರಿಯಾ ಸಹ 
॥ ೩ ॥ 


ಅಲಂ ತೇ ನಿರಪೇಕ್ದಾಯ ಪೂರ್ಣಕಾಮ ನಮೋಸ್ತು ತೇ | 


ಮಹಾವಿಭೂತಿಪತಯೇ ನಮಃ ಸಕಲಸಿದ್ದಯೇ 
॥ ೪ ॥ 


ಯಥಾ ತಂ ಕೃಪಯಾ ಭೂತ್ಕಾ ತೇಜಸಾ ಮಹಿನೌಜಸಾ | 


ಜುಷ್ಟ ಈಶ ಗುಣೈಃ ಸರ್ವೈಸ್ನತೋಸಿ ಭಗವಾನ್ಹಭುಃ 
॥ ೫ ॥ 


ಪರೀಕ್ಷಿತರಾಜನು ಕೇಳಿದನು - ಭಗವಂತರೇ! ತಾವು ಈಗ 
ಪುಂಸವನವ್ರತವನ್ನು ವರ್ಣಿಸಿದಿರಿ. ಇದರಿಂದ ಭಗವಾನ್‌ ವಿಷ್ಣುವು 
ಪ್ರಸನ್ನನಾಗುವನು ಎಂದೂ ಹೇಳಿದಿರಿ. ಈಗ ನಾನು ಅದರ 
ವಿಧಿಯನ್ನು ತಿಳಿಯಲು ಬಯಸುತ್ತಿದ್ದೇನೆ. ದಯಮಾಡಿ 
ತಿಳಿಸಿರಿ. ॥ ೧॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರಿಶ್ಚಿದ್ರಾ 
ಜನೇ! ಈ ಪುಂಸವನವ್ರತವು ಸಮಸ್ತ ಕಾಮನೆಗಳನ್ನು ಈಡೇರಿಸು 
ವಂತಹುದು. ಇದನ್ನು ಸ್ತೀಯರು ತಮ್ಮ-ತಮ್ಮ ಪತಿಗಳ 
ಅನುಮತಿಯನ್ನು ಪಡೆದು ಮಾರ್ಗಶಿರಮಾಸದ ಶುಕ್ಷಪಕ್ಷದ ಪ್ರತಿ 
ಪದೆಯಿಂದ ಪ್ರಾರಂಭಿಸಬೇಕು. ॥ ೨ ॥ ಮೊದಲಿಗೆ ಮಂಗಳ 
ಕರವಾದ ಮರುದ್ಗಣರ ಕಥೆಯನ್ನು ಕೇಳಿ, ಬ್ರಾಹ್ಮಣರಿಂದ ಅಪ್ಪಣೆ 
ಪಡೆದು ವ್ರತವನ್ನು ಪ್ರಾರಂಭಿಸಬೇಕು. ಪ್ರತಿದಿನವೂ ಬೆಳಿಗ್ಗೆ 
ಹಲ್ಲುಗಳನ್ನು ಉಜ್ಜಿ ತೊಳೆದು, ಸ್ನಾನಮಾಡಿ ಶುಭ್ರವಾದ. 
ವಸ್ಟ್ರಾಲಂಕಾರಗಳನ್ನು.. ಧರಿಸಬೇಕು. ಪ್ರಾತಣಾಲದಲ್ಲಿ ಏನನ್ನೂ 
ತಿನ್ನದೆಯೇ ಭಗವಾನ್‌ ಲಕ್ಷ್ಮೀ -ನಾರಾಯಣರನ್ನು ಪೂಜೆ ಮಾಡ 
ಬೇಕು. ॥ ೩ ॥ ಬಳಿಕ ಭಗವಂತನನ್ನು ಹೀಗೆ ಪ್ರಾರ್ಥಿಸಬೇಕು ದ 

ಪ್ರಭೋ! ನೀನು ಪೂರ್ಣಕಾಮನು. ಆದ್ದರಿಂದ ನಿನಗೆ 
ಯಾರಿಂದಲೂ ಏನನ್ನೂ ಕೊಟ್ಟು-ಕೊಳ್ಳುವುದಿರುವುದಿಲ್ಲ ನೀನು 
ಸಮಸ್ತ ವಿಭೂತಿಗಳಿಗೆ ಸ್ವಾಮಿಯೂ, ಸಕಲಸಿದ್ಧಿ ಸ್ವರೂಪನೂ 
ಆಗಿರುವೆ. ನಾನು ನಿನಗೆ ಮತ್ತೆ- ಮತ್ತೆ ನಮಸ್ಕರಿಸುತ್ತೇನೆ 1೪॥ 
ಟಿ ನನ್ನ ಆರಾಧ್ಯದೇವನೇ | ನೀಃ ನು ಕೃಪೆ, ವಿಭೂತಿ, ತೇಜ, ಮಹಿಮೆ 
ಮತ್ತು. ವೀರ್ಯ ಮುಂತಾದ ಸಕಲಗುಣಗಳಿಂದ ನಿತ್ಯಯುಕ್ತ 
ನಾಗಿರುವೆ. ಇವುಗಳಿಗೆ ಭಗವೆಂದು ಹೆಸರು. ಈ ಭಗಗಳಿಂದ 
ಕೂಡಿರುವುದರಿಂದ ನಿನ್ನನ್ನು ಭಗವಂತನೆಂದು ಹೇಳುತ್ತಾರೆ. ನೀನು 
ಸರ್ವಶಕ್ತನು. ॥ ೫ ॥ 


712 

ವಿಷ್ಣುಪತ್ನಿ ಮಹಾಮಾಯೇ 
ಮಹಾಪುರುಷಲಕ್ಷಣೇ | 
ಪ್ರೀಯೇಥಾ ಮೇ ಮಹಾಭಾಗೇ 
ಲೋಕಮಾತರ್ನಮೋತಸ್ತು ತೇ ॥ ೬ ॥ 
ಓಂ ನಮೋ ಭಗವತೇ ಮಹಾಪುರುಷಾಯ 
ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ 
ಮಹಾವಿಭೂತಿಭಿರ್ಬಲಿಮುಪಹರಾಣೀತಿ | ಅನೇನಾ- 
ಹರಹರ್ಮಂತ್ರೇಣ ವಿಷ್ಣೋರಾವಾಹನಾರ್ಫ್ಯ- 


ಪಾದ್ಯೋಪಸ್ಪರ್ಶನಸ್ನಾನವಾಸಉಪವೀತವಿಭೂಷಣಗಂಧ 
ಪುಷ್ಪ್ಧಧೂಪದೀಪೋಪಹಾರಾದ್ಯುಪಚಾರಾಂಶ್ಚ ಸಮಾಹಿತ 
ಉಪಾಹರೇತ್‌ ॥ ೭ ॥ 


ಹವಿಃಶೇಷಂ ತು ಜುಹುಯಾ- 
ದನಲೇ ದ್ವಾದಶಾಹುತೀಃ | 
ಓಂ ನಮೋ ಭಗವತೇ ಮಹಾಪುರುಷಾಯ 
ಮಹಾವಿಭೂತಿಪತಯೇ ಸ್ವಾಹೇತಿ 


ಶ್ರೀಯಂ ವಿಷ್ಣುಂ ಚ ವರದಾವಾಶಿಷಾಂ ಪ್ರಭವಾವುಭೌ । 
ಭಕಾ ್ರ್ಯ ಸಂಪೂಜಯೇನ್ನಿತ್ಯಂ ಯದಿಚ್ಛೇತರ್ವಸಂಪದಃ 
॥ ೯ ॥ 


msn 


ಪ್ರಣಮೇದ್ದಂಡವದ್ದೂಮೌ ಭಕ್ತಿಪ್ರಹ್ಟೇಣ ಚೇತಸಾ 1 
ದಶವಾರಂ ಜಪೇನ್ಬಂತ್ರಂ ತತಃ ಸ್ರೋತ್ರಮುದೀರಯೇತ್‌ 
॥ ೧೦॥ 


ಯುವಾಂತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಮ್‌ । 
ಇಯಂ ಹಿ ಪ್ರಕೃತಿಃ ಸೂಕ್ಡ್ಮಾ ಮಾಯಾಶಕ್ತಿರ್ದುರತ್ಕಯಾ 
11 ೧೧ ॥ 


ತಸ್ಯಾ ಅಧೀಶ್ಚರಃ ಸಾಕ್ಟಾತ್ರ ನೀವ ಪುರುಷಃ ಪರಃ | 
ತ್ವಂ ಸರ್ವಯಜ್ಞಇಜ್ಯೇಯಂ ಕ್ರಿಯೇಯಂ ಫಲಭುಗ್ಗವಾನ್‌ 
॥ ೧೨ 


ಗುಣವ್ಯಕ್ತಿರಿಯಂ ದೇವೀ ವ್ಯಂಜಕೋ ಗುಣಭುಗ್ಗವಾನ್‌ I 
ತ್ರು ಹಿ ಸರ್ವಶರೀರ್ಯಾತ್ಮಾ ಶ್ರೀಃ ಶರೀರೇಂದ್ರಿಯಾಶಯಾ । 
ನಾಮರೂಪೇ ಭಗವತೀ ಪ್ರತ್ಯಯಸ್ತ್ರಮಪಾಶ್ರಯಃ 

॥ ೧೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಮಾತೆ ಮಹಾಲಕ್ಷ್ಮಿಯೇ! ನೀನು ಭಗವಂತನ ಅರ್ಧಾಂಗಿನಿ 
ಯಾಗಿದ್ದು ಮಹಾಮಾಯಾ ಸ್ವರೂಪಳಾಗಿದ್ದೀಯೆ. ಭಗವಂತನ 
ಸರ್ವಗುಣಗಳೂ ನಿನ್ನಲ್ಲಿವೆ. ಮಹಾಭಾಗ್ಯವತಿಯಾದ ಭಗ 
ವತಿಯೆ | ಜಗನ್ಮಾತೆಯೇ | ನನ್ನಲ್ಲಿ ಪ್ರಸನ್ನಳಾಗು. ನಿನಗೆ ಬಾರಿ- 
ಬಾರಿಗೂ ನಮಸ್ಕಾರಗಳು. ॥ ೬ ॥ 
ಪರೀಕ್ಷಿತನೇ | ಹೀಗೆ ಸ್ತುತಿಮಾಡಿ ಏಕಾಗೃಚಿತ್ತದಿಂದ - 
"ಓಂಕಾರ ಸ್ವರೂಪನೂ, ಮಹಾಪುರುಷನೂ, ಮಹಾನುಭಾವನೂ, 
ಮಹಾ ವಿಭೂತಿಗಳಿಂದ ಕೂಡಿರುವ ಸ್ವಾಮಿಯೂ, ಆದ ಶ್ರೀಭಗ 
ವಂತನಿಗೆ ಹಾಗೂ ಆತನ ಮಹಾವಿಭೂತಿಗಳಿಗೆ ನಮಸ್ಕಾರ ಮಾಡಿ 
ಅವರಿಗೆ ಪೂಜೋಪಹಾರ ಸಾಮಗ್ರಿಗಳನ್ನು ಸಮರ್ಪಿಸುತ್ತೇನೆ ' 
ಎಂಬ ಮಂತ್ರದ ಮೂಲಕ ಪ್ರತಿದಿನವೂ ಸ್ಥಿರವಾದ ಚಿತ್ತದಿಂದ 
ಭಗವಾನ್‌ ಶ್ರೀವಿಷ್ಣುವನ್ನು ಆವಾಹನ, ಅರ್ಫ್ಯ, ಪಾದ್ಯ, ಆಚಮನ, 
ಸ್ನಾನ, ವಸ್ತ್ರ ಯಜೊ ್ಲ್ಲೀಪವೀತ, ಆಭೂಷಣ, ಗಂಧ, ಪುಷ್ಪ 
ಧೂಪ, ದೀಪ, ನೈವೇದ್ಯಗಳೇ ಮುಂತಾದ ಉಪಚಾರಗಳಿಂದ 
ಪೂಜಿಸಬೇಕು. ॥ ೭ ॥ ಉಳಿದಿರುವ ನೈವೇದ್ಯದಿಂದ - "ಓಂ 
ನಮೋ ಭಗವತೇ ಮಹಾಪುರುಷಾಯ ಮಹಾವಿಭೂತಿ ಪತಯೇ 
ಸ್ವಾಹಾ' (ಮಹಾವಿಭೂತಿಗಳಿಗೆ ಅಧಿಪತಿಯಾದ ಭಗವಾನ್‌ 
ಪುರುಷೋತ್ತಮನಿಗೆ ನಮಸ್ಕರಿಸುತ್ತೇನೆ) ಎಂಬ ಮಂತ್ರವನ್ನು ಹೇಳಿ 
ಅಗ್ನಿಯಲ್ಲಿ ಹನ್ನೆರಡು ಆಹುತಿಗಳನ್ನು ಅರ್ಪಿಸಬೇಕು. ॥ ೮ ॥ 
ಪರೀಕ್ಷಿದ್ರಾಜನೇ। ಎಲ್ಲ ಬಗೆಯ ಸಂಪತ್ತುಗಳನ್ನು ಬಯಸು 
ವವನು ಪ್ರತಿದಿನವೂ ಭಕ್ತಿಭಾವದಿಂದ ಭಗವಾನ್‌ ಲಕ್ಷ್ಮೀನಾರಾ 
ಯಣರನ್ನು ಪೂಜೆ ಮಾಡಬೇಕು. ಏಕೆಂದರೆ, ಅವರಿಬ್ಬರೂ ಸಮಸ್ತ 
ಅಭಿಲಾಷೆಗಳನ್ನು ಈಡೇರಿಸುವವರು ಹಾಗೂ ಶ್ರೇಷ್ಠತಮರಾದ 
ವರದಾಯಕರು. ॥ ೯ ॥ ಅನಂತರ ಭಕ್ತಿಭಾವದಿಂದ ನಮ್ರವಾಗಿ 
ಶ್ರೀಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಹಿಂದೆ 
ಹೇಳಿದ ಮಂತ್ರವನ್ನು ಹತ್ತುಬಾರಿ ಜಪಿಸಬೇಕು. ಮತ್ತೆ ಈ ಕೆಳಗಿನ 
ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ॥ ೧೦ ॥ 

ಓ ಲಕ್ಷ್ಮೀನಾರಾಯಣರೇ ! ನೀವಿಬ್ಬರೂ ಸರ್ವವ್ಯಾಪಕರೂ 
ಹಾಗೂ ಇಡೀ ಜಗತ್ತಿಗೆ ಮೂಲಕಾರಣರೂ ಆಗಿದ್ದೀರಿ. ಆದರೆ 
ನಿಮಗೆ ಬೇರೊಂದು ಕಾರಣವಿಲ್ಲ ಭಗವಂತಾ | ಮಾತೆ ಲಕ್ಷ್ಮಿಯು 
ನಿನ್ನ ಮಾಯಾಶಕ್ತಿಯೇ ಆಗಿರುವಳು. ಅವಳು ಸ್ವಯಂ ಅವ್ಯಕ್ತ 
ಪ್ರಕೃತಿಯೂ ಆಗಿರುವಳು. ಅವಳನ್ನು ದಾಟುವುದು ಅತಿಕಷ್ಟವು. 
॥ ೧೧॥ ಪ್ರಭೋ! ನೀನು ಆ ಮಹಾಮಾಯೆಯ ಅಧೀಶ್ವರ 
ನಾಗಿರುವೆ ಮತ್ತು ನೀನು ಸ್ವಯಂ ಪರಮಪುರುಷನೂ ಆಗಿರುವೆ. 
ನೀನು ಸಮಸ್ತ ಯಜ್ಞಗಳೇ ಆಗಿದ್ದು ಅವಳು ಯಜ್ಞ ಕ್ರಿಯೆ 
ಯಾಗಿರುವಳು. ನೀನು ಫಲದ ಭೋಕ್ತಾ ಆಗಿದ್ದು ಅವಳು ಅದನ್ನು 
ಉತ್ಪನ್ನಗೊಳಿಸುವ ಕ್ರಿಯೆಯಾಗಿದ್ದಾಳೆ. ॥ ೧೨ ॥ ತಾಯಿ ಲಕ್ಷ್ಮಿಯು 


'ಮೂರುಗುಣಗಳ ಅಭವ್ಯಕ್ತಿಯಾದರೆ, ನೀನು ಅವುಗಳನ್ನು ವ್ಯಕ್ತ 


ಗೊಳಿಸುವವನೂ, ಅವುಗಳ ಭೋಕ್ಸವೂ ಆಗಿರುವೆ. ನೀನು ಸಮಸ್ತ 
ಪ್ರಾಣಿಗಳ ಆತ್ಮನಾಗಿರುವೆ ಮತ್ತು ಲಕ್ಷ್ಮೀದೇವಿಯು ಶರೀರ, 
ಇಂದ್ರಿಯಗಳು ಹಾಗೂ ಅಂತಃಕರಣವಾಗಿದ್ದಾಳೆ. ಮಾತೆಯಾದ 
ಲಕ್ಷ್ಮೀದೇವಿಯು ನಾಮ ಮತ್ತು ರೂಪವಾಗಿದ್ದರೆ, ನೀನು ನಾಮ- 
ರೂಪ ಎರಡರ ಪ್ರಕಾಶಕ ಹಾಗೂ ಆಧಾರನಾಗಿರುವೆ. ॥ ೧೩ ॥ 


19 ಅಧ್ಯಾಯ] ಷಷ್ಠ ಸೃಂಧ 713 


ಯಥಾ ಯುವಾಂ ತ್ರಿಲೋಕಸ್ಯ ವರದೌ ಪರಮೇಷ್ಠಿನೌ । 
ತಥಾ ಮ ಉತ್ತಮಶ್ಲೋಕ ಸಂತು ಸತ್ಯಾ ಮಹಾಶಿಷಃ 
1 ೧೪॥ 


ಇತ್ಯಭಿಷ್ಟೂಯ ವರದಂ ಶ್ರೀನಿವಾಸಂ ಶ್ರಿಯಾ ಸಹ । 
ತನ್ನಿಸಾರ್ಯೋಪಹರಣಂ ದತ್ತಾ ಫಿ $ಚಮನಮರ್ಚಯೇತ್‌ 
11 ೧೫ ॥ 


ತತಃ ಸ್ತುವೀತ ಸ್ತೋತ್ರೇಣ ಭಕ್ತಿಪ್ರಹ್ವೇಣ ಚೇತಸಾ । 


ಜ್ಲೋಚ್ಛಿಷ್ಟಮವಘ್ರಾಯ ಪುನರಭ್ಯರ್ಚಯೇದ್ದಂಮ್‌ 


॥1 O೬ 11 


ಪತಿಂ ಚ ಪರಯಾ ಭಕಾ ್ಯ ಮಹಾಪುರುಷಚೇತಸಾ 1 
ಪ್ರಿಯೈಸೈಸ್ಸೈರುಪನಮೇತ್‌ ಪ್ರೇಮಶೀಲಃ ಸ್ವಯಂ ಪತಿಃ । 
ಬಿಭ್ಛಯಾತರ್ವಕರ್ಮಾಣಿ ಪತ್ನ್ಯಾ ಉಚ್ಚಾವಚಾನಿ ಚ 
~ ಚ 
೧೭ ॥ 


ಕೃತಮೇಕತರೇಣಾಪಿ ದಂಪತ್ಯೋರುಭಯೋರಪಿ 1 
ಪತ್ವ್ಯಾಂ ಕುರ್ಯಾದನರ್ಹಾಯಾಂ ಪತಿರೇತತ್ತಮಾಹಿತಃ 
॥ ೧೮ 11 


ವಿಷ್ಲೋರ್ವತಮಿದಂ ಬಿಭ್ರನ್‌ ನ ವಿಹನ್ಯಾತ್ಮಥಂಚನ । 
ಎಪ್ರಾನ್‌ ಸ್ವಿಯೋ ವೀರವತೀಃ ಸ್ತಗ್ಗಂಧಬಲಿಮಂಡನ್ಕೆಃ | 
ಅರ್ಚಿದಹರಹರ್ಭಕ್ಕಾ ದೇವಂ ನಿಯಮಮಾಸ್ಥಿತಃ 

i ೧೯ I 


ದ್ವಾಸ್ಯ ದೇವಂ ಸ್ಟೇ ಧಾಮ್ನಿ ತನ್ನಿವೇದಿತಮಗ್ರತ: । 
ಅದ್ಯಾದಾತ್ಮವಿಶುದ್ಧ ಠ್ವ್ಯರ್ಥಂ ಸರ್ವಕಾಮರ್ಧಯೇ ತಥಾ 
॥ ೨೦ ॥ 


ಏತೇನ ಪೂಜಾವಿಧಿನಾ ಮಾಸಾನ್‌ದ್ವಾದಶ ಹಾಯನಮ್‌ । 


ನೀತ್ವಾಥೋಪಚರೇತ್ಹಾದ್ವೀ ಕಾರ್ತಿಕೇ ಚರಮೇರಹನಿ 
॥ ೨೧॥ 


ಶ್ಲೋಭೂತೇತಪ ಉಪಸ್ಪೃಶ್ಯ ಕೃಷ್ಣಮಭ್ಯರ್ಚ್ಛ ಪೂರ್ವಮ್‌ | 
ಪಯಃಶೃತೇನ ಜುಹುಯಾಚ್ಛರುಣಾ ಸಹ ಸರ್ಪಿಷಾ 1 


ಪಾಕಯಜ್ಞವಿಧಾನೇನ ದ್ವಾದಶೈವಾಹುತೀಃ ಪತಿಃ 
॥| ೨೨॥ 


ಆಶಿಷಃ ಶಿರಸಾ55 ದಾಯ ದ್ವಿಜೈಃ ಪ್ರೀತೈಃ ಸಮೀರಿತಾಃ | 
ಪ್ರಣಮ್ಯ ಶಿರಸಾ ಭಕ್ತ್ಯಾ ಭುಂಜೀತ ತದನುಜ್ಜಯಾ 
11೨೩ ॥ 


ಪ್ರಭೋ! ನಿನ್ನ ಕೀರ್ತಿಯು ಪವಿತ್ರವಾದುದು. ನೀವಿಬ್ಬರೂ 
ಮೂರುಲೋಕಗಳಿಗೂ ವರದಾಯಕರಾದ ಪರಮೇಶ್ವರರಾಗಿ 
ರುವಿರಿ. ಆದ್ದರಿಂದ ನನ್ನ ದೊಡ್ಡ-ದೊಡ್ಡ ಆಸೆ-ಆಕಾಂಕ್ಷೆ ಗಳೆಲ್ಲವೂ 
ನಿಮ್ಮ ಕೃಪೆಯಿಂದ ಈಡೇರಲಿ. ॥ ೧೪ ॥ 

ಮಹಾರಾಜ ಪರೀಕ್ಷಿತನೇ | ಹೀಗೆ ಪರಮ ವರಪ್ರದರಾದ 
ಲಕ್ಷ್ಮೀನಾರಾಯಣರನ್ನು ಸ್ರೋತ್ರಮಾಡಿ, ನೈವೇದ್ಯವನ್ನು ತೆಗೆದಿಟ್ಟು 
ಆಚಮನ ಮಾಡಿ ದೇವದೇವಿಯರನ್ನು ಪೂಜಿಸಬೇಕು. ॥ ೧೫ ॥ 
ಅನಂತರ ಭಕ್ತಿಭರಿತವಾದ ಹೃದಯದಿಂದ ಭಗವಂತನನ್ನು ಸ್ತುತಿ 
ಸುತ್ತಾ, ಯಜ್ಞಾವಶೇಷವನ್ನು ಮೂಸಿನೋಡಿ ಪುನಃ ಭಗವಂತನನ್ನು 
ಪೂಜಿಸಬೇಕು. ॥ ೧೬ ॥ ಭಗವಂತನ ಪೂಜೆಯ ಬಳಿಕ ತನ್ನ 
ಪತಿಯನ್ನೇ ಸಾಕ್ಟಾತ್‌ ಭಗವಂತನೆಂದು ತಿಳಿದು ಪರಮಪ್ರೆ ಮು 
ದಿಂದ ಆವನ ಪ್ರಿಯವಾದ ವಸ್ತುಗಳನ್ನು ಸೇವಾರೂಪದಲ್ಲಿ ಸಮ 
ರ್ಪಿಸಬೇಕು. ಹಾಗೆಯೇ ತನ್ನ ಪತ್ನಿಗೆ ಪ್ರಿಯವಾದ ಪದಾರ್ಥ 
ಗಳನ್ನು ತಂದು ಆಕೆಗೆ ಕೊಡುವುದು ಮತ್ತು ಆಕೆಯ ಸಣ್ಣ-ಪುಟ್ಟ 
ಎಲ್ಲರೀತಿಯ ಕೆಲಸಗಳನ್ನು ಮಾಡಿ ಕೊಡುವುದು ಪತಿಯ 
ಕರ್ತವ್ಯವಾಗಿದೆ. ॥ ೧೭ ॥ ಪರೀಕ್ಷಿತನೇ! ಪತಿ-ಪತ್ನಿಯರಲ್ಲಿ 
ಯಾರಾದರೊಬ್ಬರು ಯಾವುದೇ ಕೆಲಸ ಮಾಡಿದರೆ ಅದರ ಫಲವು 
ಇಬ್ಬರಿಗೂ ಉಂಟಾಗುವುದು. ಅದಕ್ಕಾಗಿ ಪತ್ನಿಯು ಅನಿವಾರ್ಯ 
ಕಾರಣದಿಂದ ಈ ವ್ರತವನ್ನು ಮಾಡಲು " ಅಯೋಗ್ಗಳಾದಾಗ 

ಪತಿಯೇ ಏಕಾಗ್ರಚಿತ್ತದಿಂದ ಇದನ್ನು ಅನುಷ್ಕಾ ಇನಮಾಡಬೇಕು. 
॥ ೧೮॥ ಇದು ಭಗವಾನ್‌ ವಿಷ್ಣುವಿನ ಪ್ರತವಾಗಿದೆ. ಇದನ್ನು 
ಮಾಡಲು ನಿಯಮವನ್ನು ಸ್ವೀಕರಿಸಿದ ಬಳಿಕ ನಡುವಿನಲ್ಲಿ ಎಂದೂ 
ಬಿಡಬಾರದು. ಈ ನಿಯಮವನ್ನು ಸ್ವೀಕರಿಸಿದವನು ಪ್ರತಿದಿನವೂ 
ಮಾಲೆ, ಗಂಧ, ನೈವೇದ್ಯ, ಆಭೂಷಣ ಮುಂತಾದವುಗಳಿಂದ ಭಕ್ತಿ 
ಪೂರ್ವಕವಾಗಿ ಬ್ರಾಹ್ಮಣ-ಸುವಾಸಿನಿಯರನ್ನು ಪೂಜಿಸಿ, ಭಗ 
ವಾನ್‌ ವಿಷ್ಣುವನ್ನೂ ಪೂಜಿಸಬೇಕು. ॥ ೧೯ ॥ ಅದಾದನಂತರ 
ಶ್ರೀಭಗವಂತನನ್ನು ಅವನ ಧಾಮಕ್ಕೆ ಬಿಜಯಮಾಡಿಸಿ ಉದ್ವಾ ಸನೆ 
ಮಾಡಬೇಕು. ಬಳಿಕ ಆತ್ಮಶುದ್ದಿಗಾಗಿ ಮತ್ತು ಸಮಸ್ತ ಅಭಿಲಾಷೆಗಳ 

ಪೂರ್ತಿಗಾಗಿ ಮೊದಲೇ ಅವನಿಗೆ ನೈವೇದ್ವ ಮಾಡಿದ ಪ್ರಸಾದವನ್ನು 
ಸೇವಿಸಬೇಕು. ॥ ೨೦ ॥ ಸಾಧ್ವಿ ಯಾದ ಪಕ್ಷಿಯು ಈ ವಿಧಿಯಂತೆ 
ಹನ್ನೆರಡು ತಿಂಗಳಕಾಲ (ಒಂದುವರ್ಷ) ಈ ವ್ರತವನ್ನು ಆಚರಣೆ 
ಮಾಡಿ ಕಾರ್ತಿಕ ಮಾಸದ ಅಮಾವಾಸ್ಯೆಗೆ ಉದ್ಯಾಪನ 
ಸಂಬಂಧೀ ಉಪವಾಸ ಮತ್ತು ಪೂಜನಾದಿಗಳನ್ನು ಧರ 
ಬೇಕು. ॥ ೨೧॥ ಆ ಪ್ರಾತಣಾಲವೇ ಸ್ನಾನಮಾಡಿ ಹಿಂದಿನಂತೆ 
ಭಗವಾನ್‌ ವಿಷ್ಣುವನ್ನು ಪೂಜಿಸಬೇಕು. ಅವಳ ಪತಿಯು ಪಾಕ 
ಯಜ್ಞದ ವಿಧಿಯಂತೆ ತುಪ್ಪಬೆರೆಸಿದ ಪಾಯಸಾನ್ನದಿಂದ ಅಗ್ನಿ 
ಯಲ್ಲಿ ಹನ್ನೆರಡು ಆಹುತಿಗಳನ್ನು ಕೊಡಬೇಕು. ॥ ೨೨॥ ಇದಾದೆ. 
ಬಳಿಕ ಬ್ರಾಹ್ಮಣರು ಪ್ರ ೈಸನ್ನರಾಗಿ ಆಶೀರ್ವಾದಗಳನ್ನೂ ಕೊಟ್ಟರೆ, 

ಬಹಳ ಆದರದಿಂದ ತಲೆತಗಿಿ ಅವನ್ನು ಸ್ವೀಕರಿಸ ಬೇಕು. ಭಕ್ತ 
ಭಾವದಿಂದ ಅವರ ಚರಣಗಳಲ್ಲಿ ತಲೆಯನ್ನಿಟ್ಟು 2, ಅವರ ಅನುಜ್ಞೆ 
ಯನ್ನು ಪಡೆದು ಭೋಜನಮಾಡಬೇಕು. u ೨೩ Vv 


714 


ಆಚಾರ್ಯಮಗ್ರತಃ ಕೃತ್ವಾ ವಾಗೃತಃ ಸಹ ಬಂಧುಭಿಃ ॥ 
ದದ್ಯಾತ್ತ್ಯೈ ಚರೋಃ ಶೇಷಂ ಸುಪ್ರಜಸ್ಪಂ ಸುಸೌಭಗಮ್‌ 
॥ 2೪ ॥ 


ಏತಚ್ಛರಿತ್ವಾ. ವಿಧಿವದ್ವತಂ ವಿಭೋ- 
ರಭೀಪ್ಲಿತಾರ್ಥಂ ಲಭತೇ ಪುಮಾನಿಹ । 
ತ್ವೇತದಾಸ್ಥಾಯ ಲಭೇತ ಸೌಭಗಂ 

ಶ್ರಿಯಂ ಪ್ರಜಾಂ ಜೀವಪತಿಂ ಯಶೋ ಗೃಹಮ್‌ ॥ ೨೫ ॥ 


ಸ್ತ್ರೀ 


ಕನ್ಯಾ ಚ ವಿಂದೇತ ಸಮಗ್ರಲಕ್ಷಣಂ 
ವರಂ ತ್ವವೀರಾ ಹತಕಿಲ್ಪಿಷಾ ಗತಿಮ್‌ । 
ಮೃತಪ್ರಜಾ  ಜೀವಸುತಾ |” ಧನೇಶ್ಚರೀ 
ಸುದುರ್ಭಗಾ ಸುಭಗಾ ರೂಪಮಗ್ರಮ್‌ ॥ ೨೬ ॥ 


ವಿಂದೇದ್ದಿರೂಪಾ ವಿರುಜಾ ವಿಮುಚ್ಛತೇ 
ಯ ಆಮಯಾವೀಂದ್ರಿಯಕಲ್ಪದೇಹಮ್‌ । 
ಏತತ್ಥಠನ್ನಭ್ಯುದಯೇ ಚ ಕರ್ಮಣ್ಯ- 


ನಂತತೃಪ್ತಿಃ ಪಿಶೃದೇವತಾನಾಮ್‌ ॥ ೨೭॥ 


ತುಪ್ಪಾ ಪ್ರಯಚ್ಛಂತಿ ಸಮಸ್ತಕಾಮಾನ್‌ 
ಹೋಮಾವಸಾನೇ ಹುತಭುಕ್‌ ಶ್ರೀರ್ಹರಿಶ್ವ । 

ರಾಜನ್ಮಹನ್ನರುತಾಂ ಜನ್ಮ ಪುಣ್ಯಂ 
ದಿತೇರ್ವತಂ ಚಾಭಿಹಿತಂ 


ಮಹತ್ತೇ ॥ ೨೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಮೊದಲಿಗೆ ಆಚಾರ್ಯನಿಗೆ ಭೋಜನ ಮಾಡಿಸಬೇಕು. ಬಳಿಕ 
ಮೌನದಿಂದ ಬಂಧು-ಬಾಂಧವರೊಂದಿಗೆ ತಾನು ಭೋಜನ 
ಮಾಡಬೇಕು. ಇದಾದಬಳಿಕ ಹವನಮಾಡಿ ಮಿಕ್ಕಿದ ತುಪ್ಪವನ್ನು 
ಬೆರೆಸಿದ ಪಾಯಸಾನ್ನವನ್ನು ಪತ್ನಿಗೆ ಕೊಡಬೇಕು. ಆ ಪ್ರಸಾದವು 
ಸ್ತೀಯಳಿಗೆ ಸತ್ತುತ್ತನನ್ನೂ ಸೌಭಾಗ್ಯವನ್ನೂ ಅನುಗ್ರಹಿಸು 
ವುದು. ॥ ೨೪ ॥ 

ಪರೀಕ್ಷಿತನೇ! ಭಗವಂತನ ಈ ಪುಂಸವನ ವ್ರತವನ್ನು ವಿಧಿ 
ವತ್ತಾಗಿ ಅನುಷ್ಠಾನ ಮಾಡುವ ಪುರುಷನಿಗೆ ಇಲ್ಲೇ ಅವನ ಅಭೀಷ್ಟ 
ವಸ್ತುವು ದೊರೆಯುತ್ತದೆ. ಸ್ತ್ರೀಯು ಈ ವ್ರತವನ್ನು ಪಾಲಿಸು 
ವುದರಿಂದ ಸೌಭಾಗ್ಯ, ಸಂಪತ್ತು, ಸಂತಾನ, ಕೀರ್ತಿ, ಮನೆ 
ಎಲ್ಲವೂ ದೊರೆಯುತ್ತದೆ ಹಾಗೂ ಅವಳ ಪತಿಯು ದೀರ್ಫಾಯು 
ವಾಗುತ್ತಾನೆ. ॥ ೨೫ ॥ ಈ ವ್ರತವನ್ನು ಅನುಷ್ಠಾನ ಮಾಡುವ 
ಕನ್ಯೆಯು ಸಮಸ್ತ ಶುಭ ಲಕ್ಷಣಗಳಿಂದ ಯುಕ್ತನಾದ ಪತಿಯನ್ನು 
ಪಡೆಯುತ್ತಾಳೆ. ವಿಧವೆಯು ಈ ವ್ರತದಿಂದ ಪಾಪರಹಿತಳಾಗಿ 
ವೈಕುಂಠಕ್ಕೆ ಹೋಗುತ್ತಾಳೆ. ಯಾರ ಮಕ್ಕಳು ಸಾಯುತ್ತಾ ಇರು 
ತ್ತವೋ ಆ ಸ್ತ್ರೀಯು ಇದರ ಪ್ರಭಾವದಿಂದ ದೀರ್ಫಾಯುಸ್ಸುಳ್ಳ 
ಪುತ್ರರನ್ನು ಪಡೆಯುತ್ತಾಳೆ. ಐಶ್ವರ್ಯವಂತಳಾಗಿದ್ದರೂ ದುರ 
ದೃಷಳಾದ ಹೆಂಗಸಿಗೆ ಸೌಭಾಗ್ಯವು ಉಂಟಾಗುತ್ತದೆ ಮತ್ತು 
ಕುರೂಪಿಯಾದವಳಿಗೆ ಶ್ರೇಷ್ಠವಾದ ರೂಪವು ಉಂಟಾಗುತ್ತದೆ. 
ರೋಗಿಯು ಈ ವ್ರತದ ಪ್ರಭಾವದಿಂದ ರೋಗದಿಂದ ಮುಕ್ಕ 
ನಾಗುತ್ತಾನೆ, ಹಾಗೂ ಬಲಿಷ್ಠವಾದ ಶರೀರ ಮತ್ತು ಶ್ರೇಷ್ಠ ಇಂದ್ರಿಯ 
ಗಳ ಶಕ್ತಿ ಪಡೆಯುತ್ತಾನೆ. ಯಾರು ಮಾಂಗಲಿಕ ಶ್ರಾದ್ಧದಲ್ಲಿ ಇದನ್ನು 
ಪಾರಾಯಣೆ ಮಾಡುತ್ತಾನೋ ಅವನ ಪಿತೃಗಳು ಮತ್ತು ದೇವತೆ 
ಗಳು ಅನಂತವಾದ ತೃಪ್ತಿಯನ್ನು ಪಡೆಯುತ್ತಾರೆ. ॥ ೨೬-೨೭ ॥ 
ಅವರು ಸಂತುಷ್ಟರಾಗಿ ಹವನವು ಸಾಂಗವಾಗಿ ಮುಗಿದ ಬಳಿಕ 
ವ್ರತಿಯ ಸಮಸ್ತ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಾರೆ. ಇವರೆಲ್ಲರೂ 
ಸಂತುಷ್ಠರಾಗಿಯೇ ಆಗುತ್ತಾರೆ ಜೊತೆಗೆ ಸಮಸ್ತ ಯಜ್ಞಗಳ 
ಏಕಮಾತ್ರ ಭೋಕ್ಸವಾಗಿರುವ ಭಗವಾನ್‌ ಲಕ್ಷ್ಮೀ- ನಾರಾ 
ಯಣರೂ ಸಂತುಷ್ಟರಾಗಿ ವ್ರತಿಯ ಎಲ್ಲ ಅಭಿಲಾಷೆಗಳನ್ನು ಪೂರ್ಣ 
ಗೊಳಿಸುತ್ತಾರೆ. ಪರೀಕ್ಷಿತನೇ! ನಾನು ನಿನಗೆ ಮರುದ್ಗಣರ 
ಆದರಣೀಯವೂ, ಪುಣ್ಯಪ್ರದವೂ ಆದ ಜನ್ಮ-ಕಥೆಯನ್ನು ಹೇಳಿದೆ 
ಹಾಗೂ ಜೊತೆಗೆ ದಿತಿಯ ಶ್ರೇಷ್ಠವಾದ ಪುಂಸವನ ವ್ರತವನ್ನೂ 
ವರ್ಣಿಸಿರುವೆನು. ॥ ೨೮ ॥ 


ಹತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. । ೧೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಷಷ್ಠಸ್ಥಂಧೇ 
ಪುಂಸವನವ್ರತಕಥನಂ ನಾಮೈಕೋನವಿಂಶೋ5 ಧ್ಯಾಯಃ॥ ೧೯ ॥ 


ಆರನೆಯ ಸೃಂಧವು ಸಂಪೂರ್ಣವಾಯಿತು. 


ರಹಾ ಅ ಕೀಮಾ. 


॥ ಓಂನಮೋಭಗವತೇ ವಾಸುದೇವಾಯ ॥ 


ಶ್ರೀಮದ್ಭಾಗವತಮಹಾಪುರಾಣಮ್‌ 
ಸಪ್ತಮಃ ಸ್ಕಂಧಃ 


ಮೊದಲನೆಯ ಅಧ್ಯಾಯ 
ನಾರದ- ಯುಧಿಷ್ಠಿರ ಸಂವಾದ ಮತ್ತು ಜಯ-ವಿಜಯರ ಕಥೆ 


ರಾಜೋವಾಚ 
ಸಮಃ ಪ್ರಿಯಃ ಸುಹೃದ್ಧಹ್ಮನ್ಭೂತಾನಾಂ ಭಗವ್ಹ್ವಾಯಮ್‌ । 


ಇಂದ್ರಸ್ಕಾರ್ಥೇ ಕಥಂ ದೈತ್ಯಾನವಧೀದ್ದಿಷಮೋ ಯಥಾ 
॥ ೧ ॥ 


ನ ಹೃಸ್ಯಾರ್ಥಃ ಸುರಗಣೈಃ ಸಾಕ್ಟಾನ್ನಶ್ರೇಯಸಾತೃನ: । 
ನೈವಾಸುರೇಭ್ಯೋ ವಿದ್ವೇಷೋ ನೋದ್ವೇಗಶ್ಚಾಗುಣಸ್ಕ ಹಿ 
॥॥ ೨ ॥ 


ಇತಿ ನಃ ಸುಮಹಾಭಾಗ ನಾರಾಯಣಗುಣಾನ್‌ ಪ್ರತಿ | 
ಸಂಶಯಃ ಸುಮಹಾಂಜಾತಸ್ತದ್ಧವಾಂಶ್ಟೇತ್ರುಮರ್ಹತಿ 
॥ ೩ ॥ 


ಶ್ರೀಶುಕ ಉವಾಚ 


ಸಾಧು ಪೃಷ್ಟಂ ಮಹಾರಾಜ ಹರೇಶ್ಚರಿತಮದ್ಭುತಮ್‌ । 
ಯದ್ಭಾಗವತಮಾಹಾತ್ಚ್ಯಂ ಭಗವದ್ಭಕ್ತಿವರ್ಧನಮ್‌ 
॥1 ೪ ॥ 


ಗೀಯತೇ ಪರಮಂ ಪುಣ್ಯಮೃಷಿಭಿರ್ನಾರದಾದಿಭಿಃ I 
ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಟೇ ಹರೇಃ ಕಥಾಮ್‌ 
॥ ೫ ॥ 


ನಿರ್ನುಣೋತಪಿ ಹ್ಯಜೋತವ್ಯಕ್ತೋ ಭಗವಾನ್ವಕೃತೇಃ ಪರಃ । 
ಸ್ವಮಾಯಾಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ 
॥ ೬ 1 


ಪರೀಕ್ಷಿತ ಮಹಾರಾಜನು ಕೇಳಿದನು - ಪೂಜ್ಯರಾದ ಮಹರ್ಷಿ 
ಗಳೇ! ಭಗವಂತನಾದರೋ ಸ್ವಭಾವದಿಂದಲೇ ಭೇದ ಭಾವ 
ರಹಿತನಾಗಿದ್ದು, ಸಮನಾಗಿದ್ದಾನೆ. ಸಮಸ್ತ ಪ್ರಾಣಿಗಳ ಪ್ರಿಯನೂ, 
ಸುಹೃದನೂ ಆಗಿದ್ದಾನೆ. ಆದರೂ ಅವನು ಸಾಧಾರಣ ಮನುಷ್ಯರು 
ಭೇದ-ಭಾವದಿಂದ ತನ್ನ ಮಿತ್ರನ ಪಕ್ಷವನ್ನು ವಹಿಸಿಕೊಂಡು, 
ಶತ್ರುಗಳಿಗೆ ಅನಿಷ್ಠವೆಸಗುವಂತೆ ಇಂದ್ರನಿಗಾಗಿ ದೈತ್ಯರನ್ನು ಏಕೆ ವಧಿ 
ಸಿದನು? ॥ ೧ ॥ ಅವನು ಸ್ವಯಂ ಪರಿಪೂರ್ಣನಾಗಿ ಕಲ್ಯಾಣ 
ಸ್ವರೂಪನಾಗಿರುವುದರಿಂದ ಅವನಿಗೆ ದೇವತೆಗಳಿಂದ ಯಾವ 
ಪ್ರಯೋಜನವೂ ಇಲ್ಲ ಮತ್ತು ತ್ರಿಗುಣಾತೀತನಾಗಿರುವುದರಿಂದ 
ಅವನಿಗೆ ದೈತ್ಯರೊಂದಿಗೆ ಯಾವುದೇ ವೈರ-ವಿರೋಧಗಳೂ ಇರ 
ಲಾರದು. ಯಾವ ಉದ್ವೇಗವೂ ಇಲ್ಲ ॥ ೨ ॥ ಭಗವತ್ಬೇಮದ 
ಸೌಭಾಗ್ಯದಿಂದ ಸಂಪನ್ನರಾದ ಮಹಾತ್ನರೇ | ಭಗವಂತನ ಸಮ 
ತ್ವವೇ ಮುಂತಾದ ಗುಣಗಳ ಸಂಬಂಧದಲ್ಲಿ ಮನಸ್ಸಿನಲ್ಲಿ ತುಂಬಾ 
ಸಂದೇಹ ಉಂಟಾಗಿದೆ. ತಾವು ದಯಮಾಡಿ ಅದನ್ನು ಪರಿಹರಿಸ 
ಬೇಕು. ॥ ೩ ॥ 

ಶ್ರೀಶುಕಮಹಾಮುನಿಗಳು ಹೇಳಿದರು - ಮಹಾರಾಜಾ! 
ಭಗವಂತನ ಅದ್ಭುತ ಚರಿತ್ರೆಯ ಸಂಬಂಧವಾಗಿ ನೀನು ಬಹಳ 
ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿರುವೆ. ಏಕೆಂದರೆ, ಇಂತಹ ಪ್ರಸಂಗಗಳು 
ಪ್ರಹ್ಲಾದಾದಿ ಭಕ್ತರ ಮಹಿಮೆಯಿಂದಲೇ ಪರಿಪೂರ್ಣವಾಗುತ್ತವೆ. 
ಅವುಗಳ ಶ್ರವಣದಿಂದ ಭಗವಂತನಲ್ಲಿ ಭಕ್ತಿಯು ವೃದ್ಧಿಸುತ್ತದೆ. 
॥ ೪ ॥ ಇಂತಹ ಪರಮ ಪುಣ್ಯಪ್ರದವಾದ ಪ್ರಸಂಗಗಳನ್ನು ನಾರಾ 
ದಾದಿ ಮಹಾತ್ಮರು ತುಂಬಾ ಪ್ರೇಮದಿಂದ ಹಾಡುತ್ತಾ ಇರುತ್ತಾರೆ. 
ಈಗ ನಾನು ನನ್ನ ತಂದೆಯಾದ ಶ್ರೀಕೃಷ್ಣದ್ವೈಪಾಯನ ಮುನಿಗಳಿಗೆ 
ನಮಸ್ಕರಿಸಿ ಭಗವಂತನ ಲೀಲಾ-ಕಥೆಯನ್ನು ವರ್ಣಿಸುವೆನು. 
॥ ೫ ॥ ವಾಸ್ತವವಾಗಿ ಭಗವಂತನು ನಿರ್ಗುಣನೂ, ಜನ್ಮರಹಿತನೂ, 
ಅವ್ವಕ್ತನೂ, ಪ್ರಕೃತಿಯಿಂದ ಮೀರಿದವನಾಗಿದ್ದಾನೆ. ಹೀಗಿದ್ದರೂ 
ಅವನು ತನ್ನಮಾಯೆಯ ಗುಣಗಳನ್ನು ಸ್ವೀಕರಿಸಿಕೊಂಡು ಬಾಧ್ಯ- 
ಬಾಧಕ ಭಾವವನ್ನು ಅಂದರೆ ಸಾಯುವ ಮತ್ತು ಸಾಯಿಸುವ 
ಎರಡರ ಪರಸ್ಪರ ವಿರೋಧೀ ರೂಪಗಳನ್ನು ಸ್ವೀಕರಿಸುವನು. 
WE u ಸತ್ವಗುಣ, ರಜೋಗುಣ, ತಮೋಗುಣ ಇವು ಪ್ರಕೃತಿಯ 
ಗುಣಗಳು, ಪರಮಾತ್ಮನವುಗಳಲ್ಲ ಪರೀಕ್ಷಿತನೇ! ಈ ಗುಣಗಳು 


716 


ಸತ್ತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ | 
ನ ತೇಷಾಂ ಯುಗಪದ್ರಾಜನ್‌ ಹ್ರಾಸ ಉಲ್ಲಾಸ ಏವ ವಾ 
॥ ೭ ॥ 


ಜಯಕಾಲೇ ತು ಸತ್ತಸ್ತ ದೇವರ್ಷೀನ್ರಜಸೋತಸುರಾನ್‌ । 
ತಮಸೋ ಯಕ್ಷರಕ್ಷಾಂಸಿ ತತ್ಯಾಲಾನುಗುಣೋತಭಜತ್‌ 
॥ ೮॥ 


ಜ್ಯೋತಿರಾದಿರಿವಾಭಾತಿ ಸಂಘಾತಾನ್ನ ವಿವಿಚ್ಛತೇ । 
ವಿದಂತ್ಯಾತ್ಮಾನಮಾತ್ಮಸ್ಥಂ ಮಥಿತ್ವಾ ಕವಯೋತಂತತಃ 
॥ ೯ ॥ 


1 


ಸಿಸ್ಫಕ್ಚು! ಪುರ ಆತ್ಮನಃ ಪರೋ 
ರಜಃ 'ಸೃಜತ್ಯೇಷ ಪೃಥಕ್ಷ್ಯಮಾಯಯಾ । 

ಸತ್ತ್ವಂ ವಿಚಿತ್ರಾಸು  ರಿರಂಸುರೀಶ್ಚರಃ 
ಶಯಿಷ್ಯಮಾಣಸ್ತಮ ಈರಯತ್ಯಸೌ 


ಯದಾ 


WW ೧೦ ॥ 


ಕಾಲಂ ಚರಂತಂ ಸೃಜತೀಶ ಆಶ್ರಯಂ 
ಪ್ರಧಾನಪುಂಭ್ಯಾಂ ನರದೇವ ಸತ್ಯಕೃತ್‌ । 
ಯ ಏಷ ರಾಜನ್ನಪಿ ಕಾಲ ಶಶಿತಾ 
ಸತ್ತ್ವಂ ಸುರಾನೀಕಮಿವೈಧಯತ್ಯತಃ । 
ತತ್ನತ್ಯ ನೀಕಾನಸುರಾನುರಪ್ರಿಯೋ 
ರಜಸ್ತಮಸ್ಕಾನ್ಸಮಿಣೋತ್ಯುರುಶ್ರವಾಃ ॥೧೧॥ 
ಅತ್ಯೆವೋದಾಹೃತಃ ಪೂರ್ವಮಿತಿಹಾಸಃ ಸುರರ್ಷಿಣಾ ।ಟ 
ಪ್ರೀತ್ಯಾ ಮಹಾಕ್ರತೌ ರಾಜನ್ಸೃಚ್ಛತೇ5ಜಾತಶತ್ರವೇ 


1೧೨ 1 


ದೃಷ್ಟ್ವಾ ಮಹಾದ್ದುತಂ ರಾಜಾ ರಾಜಸೂಯೇ ಮಹಾಕ್ರತೌ । 
ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿಭೂಭುಜಃ 
॥ ೧೩ 


ತತ್ರಾಸೀನಂ ಸುರಯಷಿಂ ರಾಜಾ ಪಾಂಡುಸುತಃ ಕ್ರತೌ । 
ಪಪ್ರಚ್ಛ ವಿಸ್ಥಿತಮನಾ ಮುನೀನಾಂ ಶ್ವಣ್ಣಶಾಮಿದಮ್‌ 


॥1 ೧೪ I. 


ಯುಧಿಷ್ಠಿರ ಉವಾಚ 
ಅಹೋ ಅತ್ಯದ್ದುತಂ ಹ್ಯೇತದ್ದುರ್ಲಭೈಕಾಂತಿನಾಮಪಿ । 
ವಾಸುದೇವೇ ಪರೇ ತತ್ತೇ ಪಾಷ್ತಿಶ್ಚೈದ್ಯಸ್ಯ ವಿದ್ವಿಷಃ 
W ೧೫ 1 


ಶ್ರೀಮದ್ಭಾಗವತ 


[ಅಧ್ಯಾಯ 1 


ಒಟ್ಟಿಗೆ ವೃದ್ಧಿಯನ್ನಾಗಲೀ, ಕ್ಷಯವನ್ನಾಗಲೀ ಹೊಂದುವುದಿಲ್ಲ 
॥ ೭ ॥ ಭಗವಂತನು ಆಯಾ ಕಾಲಕ್ಕೆ ಅನುಗುಣವಾಗಿ ಗುಣಗಳನ್ನು 
ಸ್ವೀಕರಿಸುತ್ತಾನೆ. ಅವನಲ್ಲಿ ಸತ್ತ “ಗುಣವು ವೃದ್ಧಿಹೊಂದಿದಾಗ 
ದೇವತೆಗಳನ್ನೂ ಮತ್ತು ಬುಿಗಳನ್ನೂ ಕೋ ಣು ವ್ಯ ದ್ವಿ 
ಹೊಂದಿದಾಗ "ದೈತ್ಯರನ್ನು ಹಾಗೂ ತಮೋಗುಣವು ವೃದ್ಧಿ ಹದಿ 


"ದಾಗ ಯಕ್ಷರನ್ನೂ ರಾಕ್ಷಸರನ್ನೂ ತನ್ನವರಾಗಿಸಿಕೊಂಡು ಅವರ 


ಅಭ್ಯುದಯವನ್ನು “ಮಾಡುತ್ತಾನೆ. ॥ ೮ ॥ ವ್ಯಾಪಕವಾದ ಅಗ್ನಿಯು 
ಕಟ್ಟಿಗೆಯೇ ಮುಂತಾದ ಬೇರೆ-ಬೇರೆ "ಆಶ್ರಯಗಳಲ್ಲಿದ್ದರೂ 
ಅವುಗಳಿಂದ ಪ್ರತ್ಯೇಕವಾಗಿ ಕಾಣುವುದಿಲ್ಲ ಆದರೆ ಆಶ್ರಯವನ್ನು 
ಪಡೆದಾಗ ಜೆ ಪ್ರಕಟಗೊಳ್ಳುವುದು. ಹಾಗೆಯೇ ಪ ಪರಮಾತ್ಮನು. 
ಎಲ್ಲ ಶರೀರಗಳಲ್ಲಿ ಇದ್ದರೂ ಪ್ರತ್ಯೇಕವಾಗಿ ತಿಳಿದು ಬರುವುದಿಲ್ಲ 
ಆದರೆ ವಿಚಾರಶೀಲರು ಹೃದಯವನ್ನು ಮಂಥನ ಮಾಡಿ, ಎಲ್ಲವೂ 
ಕಳೆದ ಬಳಿಕ ಕೊನೆಗೆ ತಮ್ಮ ಹೃದಯದಲ್ಲೇ ಅಂತರ್ಯಾಮಿ 
ರೂಪದಿಂದ ಆತನನ್ನು ಪಡೆದುಕೊಳ್ಳುವರು. ॥ ೯ ॥ ಪರಮೇಶ್ವ 
ರನು ತನಗಾಗಿ ಶರೀರಗಳನ್ನು ನಿರ್ಮಿಸಲು ಬಯಸಿದಾಗ ತನ್ನ 
ಮಾಯೆಯಿಂದ ರಜೋಗುಣವನ್ನು ಬೇರೆಯಾಗಿ ಸೃಷ್ಟಿಸುತ್ತಾನೆ. 
ಅವನು ವಿಚಿತ್ರಯೋನಿಗಳಲ್ಲಿ ರಮಿಸಲು ಬಯಸಿದಾಗ ಸತ್ತ್ವ 
ಗುಣ ಸೃಷ್ಟಿಸುತ್ತಾನೆ. ಅವನು ಶಯನ ಮಾಡಲು ಬಯಸಿದಾಗ 
ತಮೋಗುಣವನ್ನು ಬೆಳೆಸುತ್ತಾನೆ. ॥ ೧೦॥ ಪರೀಕ್ಷಿತನೇ! 
ಭಗವಂತನು ಸತ್ಯ ಸಂಕಲ್ಪನು. ಅವನೇ ಜಗತ್ತಿನ ಉತ್ಪತ್ರಿಗಾಗಿ ನಿಮಿತ್ತ 
ಭೂತನಾದ ಪ್ರಕೃತಿ ಮತ್ತು ಪುರುಷರ ಸಹಕಾರಿಯಾದ ಆಶ್ರ 
ಯವೂ ಆಗಿರುವ ಕಾಲವನ್ನು ಸೃಷ್ಟಿಸುತ್ತಾನೆ. ಅದಕ್ಕಾಗಿ ಅವನು 
ಕಾಲಕ್ಕೆ ಅಧೀನನಲ್ಲ ಕಾಲವೇ ಅವನ ಅಧೀನ. ಈ ಕಾಲಸ್ವರೂಪ 
ನಾದ ಈಶ್ವರನು ಸತ್ತ್ವಗುಣವನ್ನು ವೃದ್ಧಿಪಡಿಸಿದಾಗ ಸತ್ವಮಯ 
ದೇವತೆಗಳ ಬಲವು ಹೆಚ್ಚುತ್ತವೆ. ಆಗಲೇ ಆ ಪರಮಯಶಸ್ವೀ 
ದೇವಪ್ರಿಯ ಪರಮಾತ್ಮನು ದೇವತೆಗಳ ವಿರೋಧಿಗಳಾದ ರಜೋ 
ಗುಣೀ ಹಾಗೂ ತಮೋಗುಣೀ ದೈತ್ಯರನ್ನು ಸಂಹರಿಸುತ್ತಾನೆ. ವಾಸ್ತವ 
ವಾಗಿ ಅವನು ಸರ್ವಸಮನೇ ಆಗಿರುವನು. ॥ ೧೧ ॥ 

ರಾಜನೇ! ಹಿಂದೆ ರಾಜಸೂಯ ಯಜ್ಞದಲ್ಲಿ ಯುಧಿಷ್ಠಿರನು 
ದೇವರ್ಷಿ ನಾರದರಲ್ಲಿಒಂದು ಪ್ರಶ್ನೆಯನ್ನು ಕೆಣದ್ದನು. ಆಗ ಉತ್ತರವಾಗಿ 
ಅವರು ಈ ಇತಿಹಾಸವನ್ನು ಹೇಳಿದ್ದರು. [| ೧೨ ॥ ಆ ರಾಜಸೂಯ 
ಯಜ್ಞದಲ್ಲಿ ರಾಜಾ ಯುಧಿಷ್ಠಿರನು ತನ್ನ ಕಣ್ಣು ಮುಂದೆಯೇ 
ಶ್ರೀಕೃಷ್ಣ ಪನಿಂದ ಸಂಹರಿಸಲ್ಪಟ್ಟ ಚೇದಿರಾಜನಾದ” ಶಿಶುಪಾಲನು 
ಎಲ್ಲರೂ ನೋಡು-ನೋಡುತ್ತಿರುವಂತೆ ಭಗವಾನ್‌ ಶ್ರೀಕೃಷ್ಣನಲ್ಲಿ 
ಸೇರಿಹೋದ ಈ ಆಶ್ಚರ್ಯಜನಕ ಘಟನೆಯು ನಡೆಯಿತು. ॥ ೧೩ ॥ 
ಈ ಘಟನೆಯಿಂದ ಆಶ್ಚರ್ಯಚಕಿತನಾಗಿ ಆ ಯಜ್ಞಮಂಟಪದಲ್ಲಿ 
ಯುಧಿಷ್ಠಿರನು ಜೊಡ್ಡ- ದೂಡ್ಡ ಮುನಿಗಳಿಂದ ತುಂಬಿದ ಸಭೆಯಲ್ಲೇ 
ಕುಳಿತಿದ್ದ ನಾರದರನ್ನು ಹೀಗೆ ಪ್ರಶ್ನಿಸಿದನು. ॥ ೧೪ ॥ 

ಯುಧಿಷ್ಠಿರನು ಕೇಳಿದನು - ಜೆ ಇದಾದರೋ ಪರಮಾ 
ದ್ಲುತವಾದುದು. ಪರಮತತ್ತ್ವ ಭಗವಾನ್‌ ಶ್ರೀಕೃಷ್ಣನಲ್ಲಿ ಸೇರಿ 
ಹೋಗುವುದು ದೊಡ್ಡ-ದೊಡ್ಡ ಅನನ್ಯ ಭಕ್ಕರಿಗೂ ದುರ್ಲಭ 
ವಾಗಿದೆ. ಹಾಗಿರುವಾಗ ಭಗವಂತನಲ್ಲಿ ಅತಿದ್ವೇಷ ಮಾಡುತ್ತಿದ್ದ 


1 ಅಧ್ಯಾಯ] 


ಸಪಮ ಸೃಂಧ 


717 


ಜಾ ತೆ 


ಏತದ್ವೇದಿತುಮಿಚ್ಛಾಮ: ಸರ್ವ ಏವ ವಯಂ ಮುನೇ । 
ಭಗವನ್ನಿಂದಯಾ ವೇನೋ ದ್ವಿಜೆಸಮಸಿ ಪಾತಿತಃ 
॥ O೬ 1 


ದಮಘೋಷಸುತಃ ಪಾಪ ಆರಭ್ಯ ಕಲಭಾಷಣಾತ್‌ । 
ಸಂಪ್ರತ್ಯಮರ್ಷೀ ಗೋವಿಂದೇ ದಂತವಕಶ ದುರ್ಮತಿಃ 
ಅಚ 
11 ೧೭ 11 


ಶಪತೋರಸಕ್ಕದ್ದಿಷ್ಟುಂ ಯದ್ದಹ್ಮ ಪರಮವ್ಯಯಮ್‌ । 
ಶಿತ್ರೊ €ನಜಾತೋ ಜಿಪ್ವಾಯಾಂ ನಾಂಧಂ ವಿವಿಶತುಸ್ತಮಃ 


mos un 
ಕಥಂ ತಸ್ಮಿನ್ನಗವತಿ ದುರವಗ್ರಾಹಧಾಮನಿ । 
ಪಶ್ಯತಾಂ ಸರ್ವಲೋಕಾನಾಂ ಲಯಮೀಯತುರಂಜಸಾ 

1 ೧೯॥ 


ಏತದ್ಭಾಮೃತಿ ಮೇ ಬುದ್ಧಿರ್ದೀಪಾರ್ಚಿರಿವ ವಾಯುನಾ ॥ 
ಬ್ರೂಹ್ಯೇತದದ್ದುತತಮಂ ಭಗವಾಂಸ್ತತ್ರ ಕಾರಣಮ್‌ 
॥ ೨೦ ॥ 


ಶ್ರೀಶುಕ ಉವಾಚ 


ರಾಜ್ಞಸ್ಪದ್ವಚ ಅಕರ್ಣ್ಯ ನಾರದೋ ಭಗವಾನೃಷಿಃ 
ತುಷ್ಠ ಪ್ರಾಹ ತಮಾಭಾಷ್ಯ ಶೃಣ್ಣತ್ಯ್ಕಾಸತದ: ಕಥಾಃ 


॥1 ೨೧ ॥ 
ನಾರದ ಉವಾಚ 
ನಿಂದನಸ್ತವಸತ್ಕಾರನ್ಯಕ್ಕಾರಾರ್ಥಂ ಕಲೇವರಮ್‌ । 

ಪ್ರಧಾನಪರಯೋ ರಾಜನ್ನವಿವೇಕೇನ ಕಲ್ಪಿತಮ್‌ 
॥ ೨೨ ॥ 


ಹಿಂಸಾ ತದಭಿಮಾನೇನ ದಂಡಪಾರುಷ್ಕಯೋರ್ಯಥಾ 
ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ 
॥ ೨೩ ॥ 


ಯನ್ನಿಬದ್ಭೋತ ಭಿಮಾನೋ5ಯಂ ತದ್ದಧಾತ್ಥಾ ಣೆನಾಂ ವಧಃ 
ತಥಾ ನ ಯಸ್ಯ ಕೈವಲ್ಯಾದಭಿಮಾನೋತ ಖಿಲಾತ್ಮನಃ 
ಪರಸ್ಕ ದಮಕರ್ತುರ್ಜ್ಹ ಹಿಂಸಾ ಕೇನಾಸ್ಕ ಕಲ ತೇ 

1 ೨೪ ॥ 


[1739124 & 


ಶಿಶುಪಾಲನಿಗೆ ಈ ಸದ್ಗತಿಯು ಹೇಗೆ ದೊರೆಯಿತು 9 ॥ ೧೫ ॥ 
ನಾರದಮುನಿಗಳೇ! ಇದರ ರಹ: ಸ್ಯವನ್ನು ನಾವೆಲ್ಲರೂ ಕೇಳಲು 
ಬಯಸುತ್ತಿದ್ದೇವೆ. ಹಿಂದೆ ಶ್ರೀಭಗವಂತನನ್ನು ನಿಂದಿಸಿದ ಕಾರಣ 
ವೇನರಾಜನನ್ನು ಯಷಿಗಳು ನರಕಕ್ಕೆ ತ್ಳಬಿಟ್ಟಿದ್ದರು. ॥ ೧೬॥ ಈ 
ದಮಘೋಷನ. ಪುತ್ರ ಪಾಪಿಷ್ಠನಾದ ಶಿಶುಪಾಲನೂ ಮತ್ತು 
ದುರ್ಬುದ್ದಿಯಾದ ದಂತವಕ್ಟದೂ ತೊದಲು ಮಾತಾನ್ನಾಡುತ್ತಿದ್ದ 
ಕಾಲದಿಂದ. ಈಗಿನವರೆಗೆ ಶ್ರೀಭಗವಂತನಲ್ಲಿ ದ್ವೇಷವನ್ನೇ ಸಾಧಿಸು 
ತ್ರಿದ್ದರು. ॥ ೧೭ ॥ ಅವಿನಾಶಿಯಾದ ಪ ಪರಬ್ರಷ್ಟ ಭಗವಾನ್‌ ಶ್ರೀಕೃಷ್ಣ 
ನನ್ನು ಇವರು ಬಾರಿ-ಬಾರಿಗೂ ಬೈಯ್ಯುತ್ತಿದ್ದರು. ಇಂತಹ ಇವರ' 
ನಾಲಿಗೆಗೆ ಕುಷ್ಠರೋಗವು ಬಂದಿಲ್ಲ, “ಇವರಗೆ ಘೋರವಾದ 
ಅಂಧಕಾರಮಯ ನರಕವೂ ಸಿಗಲಿಲ್ಲ ॥ ೧೮ ॥ ಆದರೆ, ಇದಕ್ಕೆ, 
ವಿರುದ್ಧವಾಗಿ ಅವರಿಬ್ಬರೂ ಎಲ್ಲರೂ ನೋಡು-ನೋಡುತ್ತಿರುವತ 
ಅತಿದುರ್ಲಭವಾದ ಶ್ರೀಕೃಷ್ಣ ಕೃಷ್ಣನ ಸಾಯುಜ್ಯವನ್ನೇ ಅನಾಯಾಸವಾಗಿ 
ಹೊಂದಿಬಿಟ್ಟರು. ಇದರ ಕಾರಣವೇನು 21೧೯ ॥ ಮಹರ್ಷಿಗಳೇ। 
ಗಾಳಿಯ ಹೊಡೆತದಿಂದ ಅಲ್ಲಾಡುತ್ತಿರುವ ದೀಪಜ್ಞಾಲೆಯಂತೆ ದ 
ನನ್ನ ಮನಸ್ಸು ಈ ವಿಷಯದಲ್ಲಿ ತೂಗಾಡುತ್ತಿದೆ. ಸರ್ವಜ್ನರಾದ 
ತಾವು ಈ ಅದ್ಭುತ ಘಟನೆಯ ರಹಸ್ಯವನ್ನು ತಿಳಿಸುವ ಕೃಪೆ 
ಮಾಡಬೇಕು. ॥ ೨೦ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಸರ್ವಸಮರ್ಥ 
ರಾದ ದೇವರ್ಷಿ ನಾರದರು ಯುಧಿಷ್ಠಿರನ ಈ ಪ್ರಶ್ನೆಯನ್ನು ಕೇಳಿ 
ಬಹಳ ಪ್ರಸನ್ನರಾದರು. ಅವರು ಧರ್ಮರಾಜನಿಗೆ ಸಂಬೋಧಿ 
ಸುತ್ತಾ ತುಂಬಿದ ಸಭೆಯಲ್ಲಿ ಎಲ್ಲರೂ ಕೇಳುತ್ತಿರುವಂತೆ ಈ ಕಥೆ 
ಯನ್ನು ನಿರೂಪಿಸಿದರು. ॥ ೨೧ ॥ 

ನಾರದರು ಹೇಳಿದರು - ಎಲೈ ಯುಧಿಷ್ಠಿರಾ | ನಿಂದೆ, 
ಸುತಿ ಸತ್ಯಾರ-ತಿರಸ್ಕಾರ ಇವೆಲ್ಲವೂ ಉಂಟಾಗುವುದು ಶರೀರಕ್ಕೆ 
ತಾನೇ. ಈ ಶರೀರದ ಕಲ್ಪನೆ ಪ್ರಕೃತಿ ಮತ್ತು ಪುರುಷರ ಸರಿಯಾದ 
ವಿವೇಕವಿಲ್ಲದಿರುವುದರಿಂದಲೇ ಉಂಟಾಗಿದೆ. ॥ ೨೨॥ ಈ 
ಶರೀರ ವನ್ನೇ ತನ್ನ ಆತ್ಮವೆಂದು ತಿಳಿದಾಗ - "ಇದು ನಾನು, ಇದು 
ನನ್ನದು' ಎಂಬ ಭಾವವು ಉಂಟಾಗುವುದು. ಇದೇ ಎಲ್ಲ 
ಭೇದಭಾವದ ಮೂಲವಾಗಿದೆ. ಇದರಿಂದಲೇ ಏಟುಬಿದ್ದಾಗ 
ಹಾಗೂ ದುರ್ವಚನಗಳನ್ನು ಕೇಳಿದಾಗ ಪೀಡೆಯುಂಟಾ 
ಗುವುದು. ॥ ೨೩ ॥ ಯಾವ ಶರೀರದಲ್ಲಿ "ಇದು ನಾನೇ ಎಂಬ 
ಅಭಿಮಾನ ಉಂಟಾಗು ವುದೋ ಆ ಶರೀರವನ್ನು ವಧಿಸಿದಾಗ ತನ್ನ 
ವಧೆಯೇ ಆಯಿತೆಂದು ಪ್ರಾಣಿಗಳಿಗೆ ಅನಿಸುತ್ತದೆ. ಆದರೆ 
ಭಗವಂತನಲ್ಲಿ ಜೀವಿಗಳಂತೆ ಇಂತಹ ಅಭಿಮಾನ "ಇರುವುದಿಲ್ಲ 
ಏಕೆಂದರೆ, ಅವನು ಸರ್ವಾತ್ಮ ನಾಗಿದ್ದಾನೆ, ಅದ್ವಿತೀಯನಾಗಿದ್ದಾನೆ. 
ಅವನು ಬೇರೆಯವರಿಗೆ ಕೊಡುವ ದಂಡನೆಯೂ ಅವರ ಶ್ರೇಯಸ್ಸಿ 
ಗಾಗಿಯೇ ಇರುತ್ತದೆ, ಕ್ರೋಧದಿಂದಾಗಲೀ, ದ್ವೇಷದಿಂದಾಗಲೀ 
ಅಲ್ಲ ಹೀಗಿರುವಾಗ ಭಗವಂತನ ಸಂಬಂಧದಲ್ಲಿ ಹಿಂಸಾದಿ 
ಕಲನೆಯನ್ನು ಹೇಗೆ ಮಾಡಲಾಗುವುದು? ॥ ೨೪ ॥ ಆದುದ 
ರಿಂದ ಸುದ್ಧಢವಾದ ವೈರಭಾವದಿಂದಾಗಲೀ, ವೈರರಹಿತ ಭಕ್ತಿಭಾವ 
ದಿಂದಾಗಲೀ ಭಯದಿಂದಾಗಲೀ, ಸ್ನೇಹದಿಂದಾಗಲೀ, ಅಥವಾ 


718 


ತಸ್ಮಾದ್ವೈರಾನುಬಂಧೇನ ನಿರ್ವೆರೇಣ ಭಯೇನ ವಾ । 
ಸ್ನೇಹಾತ್ಕಾಮೇನ ವಾ ಯುಂಜ್ಯಾತೃಥಂಚಿನ್ನೇಕ್ಷತ್ರೇ ಪೃಥಕ್‌ 
॥1 ೨೫ ॥ 


ಯಥಾ ವೈರಾನುಬಂಧೇನ ಮರ್ತ್ಯಸ್ತನ್ಮಯತಾಮಿಯಾತ್‌ । 
ನ ತಥಾ ಭತ್ತಿಯೋಗೇನೆ ಇತಿ ಮೇ ನಿಶ್ಚಿತಾ ಮತಿಃ 
॥| ೨೬ ॥ 


ಕೀಟಃ ಪೇಶಸೃತಾ ರ ರುದ್ಧ ಕುಡ್ಯಾ ಯಾಂ ತಮನುಸ್ಥರನ್‌ 
ಸಂರಂಭ ಭಯಯೋಗೇನ ಎಂದೇ ತತ್ತರೂಪತಾಮ್‌ 
॥ ೨೭ ॥ 


ಏವಂ ಕೃಷ್ಣೇ ಭಗವತಿ ಮಾಯಾಮನುಜ ಈಶ್ವರೇ 
ವೈರೇಣ ಪೂತಪಾಪ್ಠಾನಸ್ತಮಾಪುರನುಚಿಂತಯಾ 
॥ 2೮ ॥ 


ಕಾಮಾದ್ದೆ ನಷಾದ್ದಯಾತ್‌ ಸ್ನೇಹಾದ್ಯಥಾ ಭಕ್ತ್ಯೇಶ್ವರೇ ಮನಃ 


ಆವೇಶ್ಯ ತದಘಂ ಹಿತ್ವಾ ಬಹವಸ್ತದ್ಧತಿಂ ಗತಾಃ 
॥ ೨೯॥॥ 
ಗೋಪ್ಯ: ಕಾಮಾದ್ದಯಾತೃಂಸೋ 
ದ್ವೇಷಾಚ್ದೆ ಕೈದ್ಯಾದಯೋ ನೃಪಾಃ 1 
ಸಂಬಂಧಾದ್‌ ವೃಷ್ಣಯಃ ಸ್ನೇಹಾದ್‌ 
ಯೂಯಂ ಭಕ್ತ್ಯಾ ವಯಂ ವಿಭೋ ॥೩೦॥ 


ಕತಮೋತಪಿ ನ ವೇನಃ ಸ್ಯಾತ್ಪಂಚಾನಾಂ ಪುರುಷಂ ಪ್ರತಿ 
ತಸ್ಮಾತ್ರ್ಯೇನಾಪ್ಟುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್‌ 
॥೩೧॥ 


ಮಾತೃಷ್ಟಸೇಯೋ ವಶ್ಚೆದ್ಯೋ ದಂತವಕ್ಸಶ್ಚ ಪಾಂಡವ 
ಪಾರ್ಷದಪ್ರವರೌ ವಿಷ್ಣೋರ್ವಿಪ್ರಶಾಪಾತ್ಟದಾಚ್ಚುತೌ 
॥ ೩೨॥ 

ಯುಧಿಷ್ಠಿರ ಉವಾಚ 


ಕೀದೃಶಃ ಕಸ್ಯ ವಾ ಶಾಪೋ ಹರಿದಾಸಾಭಿಮರ್ಶನ: 
ಅಶ್ರದ್ಧೇಯ ಇವಾಭಾತಿ ಹರೇರೇಕಾಂತಿನಾಂ ಭವಃ 
॥ ೩೩ ॥ 


ದೇಹೇಂದ್ರಿಯಾಸುಹೀನಾನಾಂ ವೈಕುಂಠಪುರವಾಸಿನಾಮ್‌ । 
ದೇಹಸಂಬಂಧಸಂಬದ್ಧಮೇತದಾಖ್ಯಾತುಮರ್ಹಸಿ 
11 ೩೪ 1 


[1739124 8 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಕಾಮದಿಂದಾಗಲೀ - ಹೇಗಾದರೂ ಶ್ರೀಭಗವಂತನಲ್ಲಿ ತನ್ನ 
ಮನಸ್ಸನ್ನು ಪೂರ್ಣರೂಪದಿಂದ ತೊಡಗಿಸಬೇಕು. ಭಗವಂತನ 
ದೃಷ್ಟಿಯಲ್ಲಿ ಈ ಭಾವಗಳಲ್ಲಿ ಯಾವುದೇ ಭೇದವೂ ಇಲ್ಲ 
॥ ೨೫ ॥ ಯುಧಿಷ್ಠಿರನೇ ! ಮನುಷ್ಯನು ವೈರಭಾವದಿಂದ ಭಗ 
ವಂತನಲ್ಲಿ ತನ್ನಯನಾಗುವಷ್ಟು ಭಕ್ತಿಯೋಗದಿಂದ ಆಗುವುದಿಲ್ಲ- 
ಎಂಬುದು ನನ್ನ ದೃಢವಾದ ನಿಶ್ಚಯವಾಗಿದೆ. ॥ ೨೬ ॥ ಕಣಜವು 
ಒಂದು ಹುಳುವನ್ನು ತಂದು ಗೋಡೆಯ ತನ್ನ ಗೂಡಿನಲ್ಲಿ ಕೂಡಿ 
ಹಾಕುತ್ತದೆ. ಆಗ ಆ ಹುಳವು ಭಯದಿಂದಲೂ, ಉದ್ವೇಗ 
ದಿಂದಲೂ ಕಣಜವನ್ನೇ ಚಿಂತಿಸುತ್ತಾ-ಚಿಂತಿಸುತ್ತಾ ಅದರಂತೆಯೇ 
ಆಗಿಬಿಡುವುದು. ॥ ೨೭ ॥ ಹೀಗೆಯೇ ಮಾಯೆಯಿಂದ ಮನುಷ್ಯ 
ನಂತೆ ಕಂಡುಬರುವ ಸರ್ವಶಕ್ತನಾದ ಭಗವಾನ್‌ ಶ್ರೀಕೃಷ್ಣನಲ್ಲಿ 
ವೈರಭಾವದಿಂದ ನಿರಂತರ ಆತನನ್ನೇ ಚಿಂತಿಸುತ್ತಾ-ಚಿಂತಿಸುತ್ತಾ 
ಪಾಪರಹಿತನಾಗಿ ಅವನನ್ನೇ ಪಡೆದುಕೊಳ್ಳುವರು. ॥ ೨೮ ॥ ಒಬ್ಬ 
ರಲ್ಲ ಅನೇಕ ಮನುಷ್ಯರು ಕಾಮದಿಂದ, ದ್ವೇಷದಿಂದ ಭಯ 
ದಿಂದ, ಸ್ನೇಹದಿಂದ ತಮ್ಮ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಿ, 
ತಮ್ಮ ಎಲ್ಲ ಪಾಪಗಳನ್ನು ತೊಳೆದುಕೊಂಡು - ಭಕ್ತರು ಭಕ್ತಿಯಿಂದ 
ಭಗವಂತನನ್ನು ಪಡೆಯುವಂತೆ - ಆತನನ್ನು ಪಡೆದು ಕೊಂಡಿರು 
ವರು. ॥ ೨೯ ಮಹಾರಾಜಾ! ಗೋಪಿಯರು ಭಗವಂತನನ್ನು 
ಸೇರುವ ತೀವ್ರ ಕಾಮದಿಂದ ಅರ್ಥಾತ್‌ ಪ್ರೇಮದಿಂದ, ಕಂಸನು 
ಭಯದಿಂದ, ಶಿಶುಪಾಲ-ದಂತವಕ್ತ ಮೊದಲಾದ ರಾಜರು 
ದ್ವೇಷದಿಂದ, ಯದುವಂಶೀಯರು ಕೌಟುಂಬಿಕ ಸಂಬಂಧದಿಂದ, 
ನೀವುಗಳು ಸ್ನೇಹದಿಂದ ಮತ್ತು ನಾವುಗಳು ಭಕ್ತಿಯಿಂದ ಮನಸ್ಸು 
ಗಳನ್ನು ಭಗವಂತನಲ್ಲಿ ತೊಡಗಿಸಿರುವೆವು. ॥ ೩೦ ॥ ಭಕ್ತರಲ್ಲದೆ 
ಇತರ ಐದು ವಿಧದಿಂದ ಭಗವಂತನನ್ನು ಚಿಂತಿಸುವವನಲ್ಲಿ 
ಯಾರೊಂದಿಗೂ ವೇನನ ಗಣನೆಯಾಗುವುದಿಲ್ಲ ಏಕೆಂದರೆ, 
ಅವನು ಯಾವುದೇ ರೀತಿಯಿಂದ ಭಗವಂತನಲ್ಲಿ ಮನಸ್ಸನ್ನು 
ತೊಡಗಿಸಿರಲಿಲ್ಲ ಸಾರಾಂಶ - ಹೇಗೆ ಬೇಕಾದರೂ ಆಗಲೀ ನಮ್ಮ 
ಮನಸ್ಸನ್ನು ಭಗವಾನ್‌ ಶ್ರೀಕೃಷ್ಣನಲ್ಲಿ ತನ್ನಯಗೊಳಿಸಬೇಕು. 
॥ ೩೧ ॥ ಮಹಾರಾಜಾ! ಮತ್ತೆ ನಿಮ್ಮಗಳ ಚಿಕ್ಕಮ್ಮನ ಪುತ್ರನಾದ 
ಶಿಶುಪಾಲ ಮತ್ತು ದಂತವಕ್ಷರು ಇಬ್ಬರೂ ಭಗವಂತನಾದ ಮಹಾ 
ವಿಷ್ಣುವಿನ ಮುಖ್ಯರಾದ ಪಾರ್ಷದರಾಗಿದ್ದರು. ಬ್ರಾಹ್ಮಣರ 
ಶಾಪದಿಂದ ಇವರಿಬ್ಬರೂ ತಮ್ಮ ಪದದಿಂದ ಚ್ಯುತರಾಗಬೇಕಾ 
ಯಿತು. ॥ ೩೨ ॥ 

ಯುಧಿಷ್ಠಿರ ಮಹಾರಾಜನು ಕೇಳಿದನು - ನಾರದ ಮಹರ್ಷಿ 
ಗಳೇ! ಶ್ರೀಭಗವಂತನ ಪಾರ್ಷದರನ್ನೂ ಕೂಡ ಪ್ರಭಾವಿತರಾಗು 
ವಂತಹ ಶಾಪವನ್ನು ಯಾರು ಕೊಟ್ಟರು p ಆ ಶಾಪ ಏನಾಗಿತ್ತು? 
ಭಗವಂತನ ಅನನ್ಯ ಪ್ರೇಮೀ ಭಕ್ತರು ಪುನಃ ಜನ್ಮ-ಮೃತ್ಯುರೂಪ 
ವಾದ ಸಂಸಾರಕ್ಕೆ ಮರಳಿ ಬರುವುದೆಂದರೆ ನಂಬುವುದೇ ಕಷ್ಟ 
॥ ೩೩. ॥ ವೈಕುಂಠದಲ್ಲಿ ಇರುವವರು ಪ್ರಾಕೃತ ಶರೀರ, ಇಂದ್ರಿಯ 
ಗಳು, ಪ್ರಾಣಗಳು ಇವುಗಳಿಂದ ರಜಿತರಾಗಿರುತ್ತಾರೆ. ಅವರಿಗೆ 
ಪ್ರಾಕೃತಶರೀರದ ಸಂಬಂಧ ಹೇಗೆ ಉಂಟಾಯಿತು ? ಇದನ್ನು 
ತಾವು ಅವಶ್ಯವಾಗಿ ತಿಳಿಸೋಣವಾಗಲಿ. ॥ ೩೪ ॥ 


1 ಅಧ್ಯಾಯ] 


ಸಪ್ತಮ ಸ್ಕಂಧ 


719 


ಪಾವಾ ರವ ಜಾ ಪಾವು ಚು 


ನಾರದ ಉವಾಚ 


ಏಕದಾ ಬ್ರಹ್ಮಣಃ ಪುತ್ರಾ ವಿಷ್ಣೋರ್ಲೊೋಕಂ ಯದೃಚ್ಛಯಾ । 
ಸನಂದನಾದಯೋ ಜಗ್ಗುಶ್ತರಂತೋ ಭುವನತ್ರಯಮ್‌ 
| ೩೫ ॥ 


ಪಂಚಷಡ್ಡಾಯನಾರ್ಭಾಭಾ: ಪೂರ್ವೇಷಾಮಪಿ ಪೂರ್ವಜಾ: । 
ದಿಗ್ನಾಸಸಃ ಶಿಶೂನ್ಸತ್ವಾ ದ್ವಾಸ್ಸೌ ತಾನೃತ್ರಷೇಧತಾಮ್‌ 
॥೩೬॥ 


ಅಶಪನ್ಮುಪಿತಾ ಏವಂ ಯುವಾಂ ವಾಸಂ ನ ಚಾರ್ಹಥಃ । 

ರಜಸ್ರಮೋಭ್ಯಾಂ ರಹಿತೇ ಪಾದಮೂಲೇ ಮಧುದ್ವಿಷ: । 

ಪಾಪಿಷ್ಠಾ ಮಾಸುರೀಂ ಯೋನಿಂ ಬಾಲಿಶೌ ಯಾತಮಾಶ್ನತಃ 
11೩೭ ॥ 


ಏವಂ ಶಪ್ಪೌ ಸ್ಥಭವನಾತ್ಸತಂತೌ ತೈಃ ಕೃಪಾಲುಭಿಃ । 
ಪ್ರೋಕೌ ಪುನರ್ಜನೃಭಿರ್ವಾಂ ತ್ರಿಭಿರ್ಲೋಕಾಯ ಕಲ್ಪತಾಮ್‌ 
॥೩೮॥ 


ಜಜ್ಞಾತ್ರೇ ತೌ ದಿತೇಃ ಪುತ್ರೌ ದೈತ್ಯದಾನವವಂದಿತೌ । 
ಹಿರಣ್ಯಕಶಿಪುರ್ಜೇಷ್ಠೋ ಹಿರಣ್ಯಾಕ್ಟೋರನುಜಸ್ತತಃ 
1೩೯॥ 


ಹತೋ ಹಿರಣ್ಯಕಶಿಪುರ್ಹರಿಣಾ ಸಿಂಹರೂಪಿಣಾ । 
ಹಿರಣ್ಯಾಕ್ಟೋ ಧರೋದ್ಧಾರೇ ಬಿಭ್ರತಾ ಸೌಕರಂ ವಪುಃ 
॥೪೦॥ 


ಹಿರಣ್ಯಕಶಿಪು: ಪುತ್ರಂ ಪ್ರಹ್ನಾದಂ ಕೇಶವಪ್ರಿಯಮ್‌ । 
ಜಿಘಾಂಸುರಕರೋನ್ನಾನಾ ಯಾತನಾ ಮೃತ್ಯುಹೇತವೇ 
॥ ೪೧॥ 


ಸರ್ವಭೂತಾತ್ಮಭೂತಂ ತಂ ಪ್ರಶಾಂತಂ ಸಮದರ್ಶನಮ್‌ । 
ಭಗವತ್ತೇಜಸಾ ಸ್ಪೃಷ್ಟಂ ನಾಶಕ್ನೋದ್ಬಂತುಮುದ್ಯಮೈ: 
॥ ೪೨ Nn 


ತತಸ್ತೌ ರಾಕ್ಟಸೌ ಜಾತೌ ಕೇಶಿನ್ಯಾಂ ವಿಶ್ರವಸುತೌ । 
ರಾವಣಃ ಕುಂಭಕರ್ಣಶ್ಚ ಸರ್ವಲೋಕೋಪತಾಪನೌ 


1 ೪೩॥ 
ತತ್ರಾಪಿ ರಾಘವೋ ಭೂತ್ವಾ 
ನ್ಯಹನಚ್ಛಾಪಮುಕ್ತಯೇ I 
ರಾಮವೀರ್ಯಂ ಶ್ರೋಷ್ಠಸಿ ತ್ವಂ 
ಮಾರ್ಕಂಡೇಯಮುಖಾತ್ಮಭೋ ॥ ೪೪ ॥ 


[1739124 0 


ನಾರದ ಮಹರ್ಷಿಗಳು ಹೇಳಿದರು - ಒಂದು ದಿನ ಬ್ರಹ್ಮ 
ದೇವರ ಮಾನಸಪುತ್ರರಾದ ಸನಕಾದಿ ಯಷಿಗಳು ಮೂರೂ ಲೋಕ 
ಗಳಲ್ಲಿ ಯಥೇಷ್ಟವಾಗಿ ಸಂಚರಿಸುತ್ತಾ ವೈಕುಂಠಕ್ಕೆ ಹೋದರು. 
॥ ೩೫ ॥ ಇವರಾದರೋ ಎಲ್ಲರಿಗಿಂತಲೂ ಹಳಬರಾಗಿದ್ದರೂ 
ಐದು-ಆರು ವರ್ಷದ ಬಾಲಕರಂತೆ ಕಂಡುಬರುತ್ತಿದ್ದರು. ವಸ್ತ್ರ 
ವನ್ನೂ ಧರಿಸುತ್ತಿರಲಿಲ್ಲ ಅವರನ್ನು ಸಾಮಾನ್ಯ ಶಿಶುಗಳೆಂದು ತಿಳಿದು 
ಕೊಂಡು ದ್ವಾರಪಾಲಕರು ಅವರನ್ನು ಒಳಗೆ ಹೋಗದಂತೆ 
ತಡೆದರು. ॥ ೩೬ ॥ ಇದರಿಂದ ಅವರು ಕೋಪಗೊಂಡವರಂತೆ 
ಆಗಿ ದ್ವಾರಪಾಲಕರಿಗೆ - ಎಲ್ಫೆ ಮೂರ್ಬರೇ! ಭಗವಾನ್‌ 
ಶ್ರೀವಿಷ್ಣುವಿನ ಪಾದಮೂಲವು ರಜೋಗುಣ-ತಮೋಗುಣದಿಂದ 
ರಹಿತವಾದುದು. ನೀವು ಇಲ್ಲಿ ವಾಸಮೌಸೆಯಿ ಯೋಗ್ಯರಲ್ಲ 
ಅದಕ್ಕಾಗಿ ಬೇಗನೇ ನೀವು ಇಲ್ಲಿಂದ ಹೋಗಿ ಪಾಪಮಯ ಆಸುರ 
ಯೋನಿಯನ್ನು ಹೊಂದಿರಿ' ಎಂದು ಶಾಪವನ್ನು ಕೊಟ್ಟರು. 
॥ ೩೭॥ ಹೀಗೆ ಶಪಿಸಲ್ಪಟ್ಟ ಆ ದ್ವಾರಪಾಲಕರು ವೈಕುಂಠದಿಂದ 
ಕೆಳಗೆ ಬೀಳುತ್ತಿರುವುದನ್ನು ಕಂಡು ಕೃಪಾಳುಗಳಾದ ಆ ಮಹಾತ್ಮರು 
- "ನೀವು ಮೂರು ಜನ್ಮಗಳಲ್ಲಿ ಈ ಶಾಪವನ್ನು ಅನುಭವಿಸಿ 
ಮತ್ತೆ ಇಲ್ಲಿಗೆ ಹಿಂದಿರುಗಿರಿ' ಎಂದು ಶಾಪವಿಮೋಚನೆಯನ್ನು 
ಅನುಗ್ರಹಿಸಿದರು. ॥ ೩೮ ॥ 

ಯುಧಿಷ್ಠಿರಾ! ಅವರೇ ದ್ವಾರಪಾಲಕರಿಬ್ಬರು ದಿತಿಯ 
ಪುತ್ರರಾದರು. ಅವರಲ್ಲಿ ಹಿರಿಯವನ ಹೆಸರು ಹಿರಣ್ಯಕಶಿಪು ಮತ್ತು 
ಕಿರಿಯವನ ಹೆಸರು ಹಿರಣ್ಯಾಕ್ಷ ಎಂದಿತ್ತು. ದೈತ್ಯ-ದಾನವರಲ್ಲಿ 
ಇವರಿಬ್ಬರೇ ಸರ್ವಶ್ರೇಷ್ಠರಾಗಿದ್ದರು. ॥ ೩೯ ॥ ಭಗವಾನ್‌ ಮಹಾ 
ವಿಷ್ಣುವು ನರಸಿಂಹರೂಪವನ್ನು ಧರಿಸಿ ಹಿರಣ್ಯಕಶಿಪುವನ್ನೂ ಮತ್ತು 
ಪೃಥಿವಿಯನ್ನು ಉದ್ಧರಿಸುವ ಸಮಯದಲ್ಲಿ ವರಾಹ ಅವತಾರ 
ದಿಂದ ಹಿರಣ್ಯಾಕ್ಷನನ್ನೂ ಸಂಹರಿಸಿದನು. ॥ ೪೦ ॥ ಹಿರಣ್ಯ 
ಕಶಿಪುವು ಭಗವತ್ವೇಮಿಯಾಗಿದ್ದ ತನ್ನ ಪುತ್ರನಾದ ಪ್ರಹ್ಲಾದನನ್ನು 
ಕೊಲ್ಲಲು ಬಯಸಿದನು ಹಾಗೂ ಅದಕ್ಕಾಗಿ ಅವನಿಗೆ ಅನೇಕ 
ಕಷ್ಟಗಳನ್ನು ಕೊಟ್ಟನು. ॥ ೪೧ ॥ ಆದರೆ ಪ್ರಹ್ಲಾದನು ಸರ್ವಾತ್ಮ 
ನಾದ ಭಗವಂತನಿಗೆ ಪರಮ ಪ್ರಿಯನಾಗಿದ್ದನು, ಸಮದರ್ಶಿ 
ಯಾಗಿದ್ದನು. ಅವನ ಹೃದಯದಲ್ಲಿ ಕದಲಲಾರದ ಶಾಂತಿಯು 
ನೆಲೆಸಿತ್ತು. ಭಗವಂತನ ಪ್ರಭಾವದಿಂದ ಅವನು ಸುರಕ್ಷಿತನಾಗಿದ್ದನು. 
ಅದಕ್ಕಾಗಿ ಅನೇಕ ವಿಧದಿಂದ ಪ್ರಯತ್ನಿಸಿದರೂ ಹಿರಣ್ಯಕಶಿಪು 
ವಿನಿಂದ ಆತನನ್ನು ಕೊಲ್ಲಲಾಗಲಿಲ್ಲ ॥ ೪೨ ॥ 

ಧರ್ಮನಂದನಾ | ಅವರಿಬ್ಬರೇ ಪುನಃ ವಿಶ್ರವಸ್ಸು ಮುನಿಯ 
ಮೂಲಕ ಕೇಶಿನೀ (ಕೈಕಸ)ಯ ಗರ್ಭದಿಂದ ರಾವಣ- ಕುಂಭ 
ಕರ್ಣರೆಂಬ ಹೆಸರುಗಳಿಂದ ರಾಕ್ನಸರಾಗಿ ಹುಟ್ಟಿದರು. ಅವರು 
ತಮ್ಮ ಉತ್ಪಾತಗಳಿಂದ ಎಲ್ಲ ಲೋಕಗಳಿಗೂ ಕಂಟಕರಾಗಿ ಸಂತಾಪ 
ವನ್ನು ಹರಡಿದರು. ॥ ೪೩ ॥ ಆಗಲೂ ಭಗವಂತನು ಅವರನ್ನು 
ಶಾಪಮುಕ್ತಗೊಳಿಸಲು ರಾಮಾವತಾರವನ್ನು ಎತ್ತಿ ಅವರನ್ನು ವಧಿ 
ಸಿದನು. ನೀನು ಮುಂದೆ ಮಾರ್ಕಂಡೇಯ ಮಹರ್ಷಿಗಳ ಬಾಯಿ 
ಯಿಂದ ಭಗವಾನ್‌ ಶ್ರೀರಾಮನ ಚರಿತ್ರೆಯನ್ನು ಕೇಳುವೆ. ॥ ೪೪ ॥ 
ಆ ಜಯ-ವಿಜಯರಿಬ್ಬರೇ ಪುನಃ ಈ ಜನ್ಮದಲ್ಲಿ ನಿನ್ನ ಚಿಕ್ಕಮ್ಮನ 
ಪುತ್ರರಾಗಿ ಶಿಶುಪಾಲ ಮತ್ತು ದಂತವಕ್ಷೆರಾಗಿ ಕೃತ್ರಿಯಕುಲದಲ್ಲಿ 


720 

ತಾವೇವ ಕೃತ್ರಿಯೌ ಜಾತೌ ಮಾತೃಷ್ಟಸ್ರಾತ್ಮಜೌ ತವ । 

ಅಧುನಾ ಶಾಪನಿರ್ಮುಕೌ ಕೃಷ್ಣಚಕ್ರಹತಾಂಹಸೌ 
॥ ೪೫ ॥ 


ವೈರಾನುಬಂಧತೀವ್ರೇಣ ಧ್ಯಾನೇನಾಚ್ಯುತಸಾತ್ಮತಾಮ್‌ । 
ನೀತೌ ಪುನರ್ಹರೇಃ ಪಾರ್ಶ್ವಂ ಜಗ್ಗತುರ್ವಿಷ್ಣುಪಾರ್ಷದೌ 
॥ ೪೬ ॥ 
ಯುಧಿಷ್ಠಿರ ಉವಾಚ 


ವಿದ್ದೇಷೋ ದಯಿತೇ ಪತ್ರೇ ಕಥಮಾಸೀನ್ಳಹಾತ್ಮನಿ । 
ಬ್ರೂಹಿ ಮೇ ಭಗವನ್ಯೇನ ಪ್ರಹ್ಲಾದಸ್ಯಾಚ್ಯುತಾತ್ಮತಾ 
॥ ೪೭ ॥ 


ಶ್ರೀಮದ್ದಾಗವತ 


[ ಅಧ್ಯಾಯ 2 


ಜನಿಸಿದ್ದರು. ಭಗವಾನ್‌ ಶ್ರೀಕೃಷ್ಣನ ಚಕ್ರದ ಸರ್ಶವಾಗುತ್ತಲೇ ಅವರ 
ಎಲ್ಲ ಪಾಪಗಳೂ ನಾಶವಾಗಿ, ಸನಕಾದಿಗಳ ಶಾಪದಿಂದ ಮುಕ್ತ 
ರಾದರು. ॥ ೪೫ ॥ ವೈರಭಾವದ ಕಾರಣ ನಿರಂತರವಾಗಿ ಅವರು 
ಭಗವಾನ್‌ ಶ್ರೀಕೃಷ್ಣನನ್ನು ಚಿಂತಿಸುತ್ತಾ ಇದ್ದರು. ಆ ತೀವ್ರವಾದ 
ತನ್ನಯತೆಯಿಂದ ಅವರು ಭಗವಂತನನ್ನು ಸೇರಿದರು ಮತ್ತು ಪುನಃ 
ಅವನ ಪಾರ್ಷದರಾಗಿ ಅವನ ಬಳಿಗೇ ತಲುಪಿದರು. ॥ ೪೬ ॥ 

ಯುಧಿಷ್ಠಿರನು ಕೇಳಿದನು - ಮಹಾತ್ಮರೇ | ಹಿರಣ್ಯಕಶಿಪುವು 
ತನ್ನ ಪ್ರಿಯಪುತ್ರನಾದ ಪ್ರಹ್ಲಾದನಲ್ಲಿ ಇಷ್ಟೊಂದು ದ್ವೇಷ ಏಕೆ 
ಮಾಡಿದನು ಲ ಸ ಮಹಾತ್ಮನಾಗಿದ್ದನು. ಜೊತೆಗೆ 
ಯಾವ ಸಾಧನೆಯಿಂದ ಪ್ರಹ್ಲಾದನು ಭಗವನ್ಮಯನಾದನು ? 
ಇದನ್ನೂ ತಿಳಿಸಿರಿ. ॥ ೪೭ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸ್ಕಂಧೇ 


ಪ್ರಹ್ಲಾದಚರಿತೋಪಕ್ರಮೇ ಪ್ರಥಮೋ5ಧ್ಯಾಯ 


1 ೧॥ 


ಹತಾ ಅತ್ರಿ ೀವಾರಾ- 


ಎರಡನೆಯ ಅಧ್ಯಾಯ 


ಹಿರಣ್ಯಾಕ್ಟನ ವಧೆಯಿಂದ ದುಃಖತರಾದ ತಾಯಿಯನ್ನೂಮತ್ತು 
ಕುಟುಂಬದವರನ್ನೂಹಿರಣ್ಯಕಶಿಪುವು ಸಂತೈಸಿದುದು 


ನಾರದ ಉವಾಚ 
ಭ್ರಾತರ್ಯೆೇವಂ ವಿನಿಹತೇ ಹರಿಣಾ ಕ್ರೋಡಮೂರ್ತಿನಾ । 
ಹಿರಣ್ಯಕಶಿಪೂ ರಾಜನ್ಹರ್ಯತಪ್ಯದ್ರುಷಾ ಶುಚಾ 
WO 


ಆಹ ಚೇದಂ ರುಷಾ ಘೂರ್ಣಃ 
ಸಂದಷ್ಟದಶನಚ್ಚದಃ | 
ಕೋಪೋಜ್ಜ ಖಿದ್ವ್ಯಾಂ ಚಕ್ಬುರ್ಭ್ಯಾಂ 
ನಿರೀಕ್ದ್ಷನ್‌ ಧೂಮ್ರಮಂಬರಮ್‌ ॥ ೨ ॥ 
ಕರಾಲಂಷ್ಟೋಗ್ರದೃಷ್ಟ್ವಾ ದುಷ್ಟೇಕ್ಷ್ಯಭ್ರುಕುಟೀಮುಖಃ । 
ಶೂಲಮುದ್ಯಮ್ಯ ಸದಸಿ ದಾನವಾನಿದಮಟ್ರವೀತ್‌ 
nan 
ಭೋಭೋ ದಾನವದ್ಯೆತೇಯಾ ದ್ವಿಮೂರ್ಧಂಸ್ತ್ರ ಕಕ ಶಂಬರ। . 


ಶತಬಾಹೋ ಹಯಗ್ರೀವ ನಮುಚೇ ಪಾಕ ಇಲ್ಲಲ 
॥ ೪ ॥ 
ವಿಪ್ರಚಿತ್ತೇ ಮಮ ವಚಃ ಪುಲೋಮನ್‌ ಶಕುನಾದಯಃ । 
ಶೃಣುತಾನಂತರಂ ಸರ್ವೇ ಕ್ರಿಯತಾಮಾಶುಮಾ ಚಿರಮ್‌ 
1 ೫ ॥ 


[1739124 ೦ 


ನಾರದರು ಹೇಳಿದರು - ಯುಧಿಷ್ಠಿರನೇ! ಭಗವಂತನು 
ವರಾಹಾವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ವಧಿಸಿದನು. ತಮ್ಮನು 
ಈ ವಿಧವಾಗಿ ಕೊಲ್ಲಲ್ಲಟ್ಟಾಗ ಹಿರಣ್ಯಕಶಿಪುವು ಕ್ರೋಧದಿಂದ ಉರಿ 
ದೆದ್ದು ಶೋಕದಿಂದ ಸಂತಪ್ಪನಾದನು. ॥ ೧ ॥ ಸಿಟ್ಟಿನಿಂದ ನಡು 
ಗುತ್ತಾ ಪದೇ-ಪದೇ ಅವುಡುಗಳನ್ನು ಕಚ್ಚಿಕೊಳ್ಳತೊಡಗಿದನು. 
ಕೋಪದಿಂದ ಉರಿಯುತ್ತಿದ್ದ ಕಣ್ಣುಗಳ ಉರಿಯ ಹೊಗೆಯಿಂದ 
ಬೂದುಬಣ್ಣವನ್ನು ಹೊಂದಿದ ಆಕಾಶದ ಕಡೆಗೆ ನೋಡುತ್ತಾ ಹೇಳ 
ತೊಡಗಿದನು. ॥ ೨ ॥ ಆಗ ವಿಕರಾಳವಾದ ಕೋರೆದಾಡೆಗಳಿಂದ, 
ಬೆಂಕಿಯನ್ನು ಉಗುಳುತ್ತಿದ್ದ ಉಗ್ರವಾದ ದೃಷ್ಟಿಯಿಂದ ಹಾಗೂ 
ಗಂಟುಗಟ್ಟಿದ ಹುಬ್ಬುಗಳಿಂದ ಭೀಕರವಾಗಿ ಕಾಣುತ್ತಿದ್ದ ಅವನ 
ಮುಖವನ್ನು ನೋಡಲಾಗುತ್ತಿರಲಿಲ್ಲ ತುಂಬಿದ ಸಭೆಯಲ್ಲಿ ತ್ರಿಶೂಲ 
ವನ್ನೆ ತ್ತಿ ಅವನು - ದ್ವಿಮೂರ್ಧಾ, ತ್ಯಕ್ಷ ಶಂಬರ, ಶತಬಾಹು, 
ಹಯಗ್ರೀವ, ನಮೂಚಿ, ಪಾಕ, ಇಲ್ವಲ, ವಿಪ್ರಚಿತ್ತಿ, ಪುಲೋಮಾ 
ಮತ್ತು ಶಕುನ ಮುಂತಾದವರನ್ನು ಜಸ ್ರಾ “ಎಲೆ ದೈತ್ಯ- 
ದಾನವರೇ ! ನೀವೆಲ್ಲರೂ ಈ ನನ್ನ ಮಾತನ್ನು ಕೇಳಿರಿ. ಅನಂತರ 
ನಾನು ಹೇಳಿದಂತೆಯೇ ಮಾಡಿರಿ. ॥ ೩-೫ ॥ ಕ್ಲುದ್ರರಾದ ನನ್ನ 
ಶತ್ರುಗಳು ನನ್ನ ಪರಮ ಪ್ರಿಯನೂ, ಹಿತೈಷಿಯೂ ಆದ ತಮ್ಮನನ್ನು 
ವಿಷ್ಣುವಿನಿಂದ ಕೊಲ್ಲಿಸಿರುವುದು ನಿಮಗೆಲ್ಲ ತಿಳಿದೇ ಇದೆ. ಆ 
ವಿಷ್ಣುವು ದೇವತೆಗಳಿಗೆ, ದೈತ್ಯರಿಗೆ ಸಮಾನನಾಗಿದ್ದರೂ ದೇವತೆಗಳು 
ಮಹಾಪ್ರಯತ್ನಮಾಡಿ ಆತನನ್ನು ಒಲಿಸಿಕೊಂಡು ತಮ್ಮ ಪಕ್ಷದ್ದವನ 


2 ಅಧ್ಯಾಯ] 


ಸಪ್ತಮ ಸೃಂಧ 


721 


ಸಪತ್ತೈರ್ಫಾತಿತಃ ಕುರ ಕುದೆ ಕೈರ್ಭ್ರಾತಾ ಮೇ ದಯಿತಃ ಸುಹೃತ್‌ । 
ಪಾರ್ಷ್ಲಿಗ್ರಾಹೇಣ “ಹರಿಣಾ ಸಮೇನಾಪ್ಯಪಧಾವನೆಃ 
॥ ೬ ॥ 
ತಸ್ಯ ತ್ಯಕ್ತಸ್ವಭಾವಸ್ಯ ಫೃಣೇರ್ಮಾಯಾವನೌಕಸ: । 
ಭಜಂತಂ ಭಜಮಾನಸ್ಯ ಬಾಲಸ್ಯೇವಾಸ್ಥಿರಾತ್ಮನ: 
॥ ೭ ॥ 


ಮಚ್ಚೂಬಭಿನ್ನಗ್ರೀವಸ್ಯ. ಭೂರಿಣಾ ರುಧಿರೇಣ ವೈ। 
ರುಧಿರಪ್ರಿಯಂ ತರ್ಪಯಿಷ್ಯೇ ಭ್ರಾತರಂ ಮೇ ಗತವ್ಯಥಃ 


॥ ೮॥ 
ತಸ್ಮಿನ್ಕೂಟೇರ ಹಿತೇ ನಷ್ಟೇ ಕೃತ್ತಮೂಲೇ ವನಸತೌ । 
ವಿಟಪಾ ಇವ ಶುಪ್ಯಂತಿ ವಿಷ್ಣುಪ್ರಾಣಾ ದಿವೌಕಸಃ 

॥ ೯ ॥ 


ತಾವದ್ಯಾತ ಭುವಂ ಯೂಯಂ ವಿಪ್ರಕ್ಷತ್ರಸಮೇಧಿತಾಮ್‌ । 
ಸೂದಯಧ್ಧಂ  ತಪೋಯಜ್ನಸ್ವಾಧ್ಯಾಯವ್ರತದಾನಿನ: 


u ೧೦ 1 
ವಿಷ್ಣುರ್ದ್ವಿಜಕ್ರಿಯಾಮೂಲೋ 
ಣ 
ಯಜ್ಞೋ ಧರ್ಮಮಯ: ಪುಮಾನ್‌ । 
ದೇವರ್ಷಿಪಿತ್ಚಭೂತಾನಾಂ 
ಧರ್ಮಸ್ಯ ಚ ಪರಾಯಣಮ್‌ ॥ ೧೧॥ 


ಯತ್ರ ಯತ್ರ ದ್ವಿಜಾ ಗಾವೋ ವೇದಾ ವರ್ಣಾಶ್ರಮಾಃ ಕ್ರಿಯಾಃ । 
ತಂ ತಂ ಜನಪದಂ ಯಾತ ಸಂದೀಪಯತ ವೃಶ್ಚತ 
1 ೧೨॥ 


ಇತಿ ತೇ ಭರ್ತೃನಿರ್ದೇಶಮಾದಾಯ ಶಿರಸಾ55ದೃತಾಃ । 
ತಥಾ ಪ್ರಜಾನಾಂ ಕದನಂ ವಿದಧುಃ ಕದನಪ್ರಿಯಾಃ 
॥ ೧೩ ॥ 


ಪುರಗ್ರಾಮವ್ರಜೋದ್ಯಾನಕ್ಷೇತ್ರಾರಾಮಾಶ್ರಮಾಕರಾನ್‌ ॥ 
ಖೇಟಖರ್ವಟಘೋಷಾಂಶ್ಚ ದದಹುಃ ಪತ್ತನಾನಿ ಚ 
॥ ೧೪ ॥ 


ಕೇಚಿತ ನಿತ್ಸೆ ್ಲೈರ್ಬಿಭಿದುಃ ಸೇತುಪ್ರಾಕಾರಗೋಪುರಾನ್‌ 
ಎ ಯಿಚ್ಚದುವು ೯ಕ್ಷಾನ್ಯೇಚಿತ್ತರಶುಪಾಣಯಃ 


ಪ್ರಾದಹಇರಣಾನ್ಯನ್ಯೇಪ್ರಜಾನಾಂ ಜ್ವಲಿತೋಲ್ಭುಕ್ಟೆಃ 
॥ ೧೫ ॥ 


ಏವಂ ವಿಪ್ರಕೃತೇ ಲೋಕೇ ದೈತ್ಯೇಂದ್ರಾನುಚರೈರ್ಮುಹುಃ 


ದಿವಂ ದೇವಾಃ ಪರಿತ್ಯಜ್ಯ ಭುವಿ ಚೇರುರಲಕ್ಷಿತಾ: 
uw ೧೬ ॥ 


ನ್ನಾಗಿಸಿಕೊಂಡರು. ॥ ೬ ॥ ಈ ವಿಷ್ಣುವು ಮೊದಲು ತುಂಬಾ 
ಶುದ್ಧನೂ, ಪಕ್ಪಪಾತರಹಿತನೂ ಆಗಿದ್ದನು. ಆದರೆ ಈಗ ಮಾಯೆ 
ಯಿಂದ ವರಾಹವೇ ಮುಂತಾದ ರೂಪಗಳನ್ನು ಧರಿಸ ತೊಡಗಿರು 
ವನು ಮತ್ತು ತನ್ನ ಸ್ವಭಾವದಿಂದ ಚ್ಯುತನಾಗಿರುವನು. ಮಕ್ಕಳಂತೆ - 
ಅವನ ಸೇವೆ ಮಾಡಿದವರ ಕಡೆಗೆ ಹೋಗುತ್ತಾನೆ. ಅವನ ಚಿತ್ತವು 
ಸ್ಥಿರವಾಗಿಲ್ಲ ॥ ೭ ॥ ಈಗ ನಾನು ನನ್ನ ಈ ಶೂಲದಿಂದ ಅವನ 
ಕತ್ತನ್ನು ಕತ್ತರಿಸಿ ಹಾಕುವೆನು. ಅವನ ರಕ್ತದ ಧಾರೆಯಿಂದ ರುಧಿ 
ರಪ್ರೇಮಿಯಾದ ನನ್ನ ತಮ್ಮನಿಗೆ ತಪ ೯ಣವನ್ನು ಕೊಡುವೆನು. 
ಆಗಲೇ ನನ್ನ ಹೃದಯದ ವ್ಯಥೆಯು ಶಾಂತವಾದೀತು. 1೮॥ಆ 
ಮಾಯಾವಿ. ಶತ್ರುವು ನಾಶವಾದಾಗ - ಚೆಹೊಹಡಿದಾಗ ಮರದ 
ಟೊಂಗೆಗಳು ಒಣಗಿ ಹೋಗುವಂತೆ - ಎಲ್ಲ ದೇವತೆಗಳು ತಾವಾ 
ಗಿಯೇ ಒಣಗಿಹೋಗುವರು. ಏಕೆಂದರೆ, ಅವರ ಜೀವನವು ವಿಷ್ಣುವೇ 
ಆಗಿರುವನು. ॥ ೯ ॥ ಅದಕ್ಕಾಗಿ ನೀವೆಲ್ಲ ಈಗಲೇ ಭೂಮಿಗೆ 
ಹೋಗಿರಿ. ಅಲ್ಲಿ ಬ್ರಾಹ್ಮಣರ ಮತ್ತು ಕೃತ್ರಿಯರ ಸಂಖ್ಯೆಯು 
ತುಂಬಾ ಬೆಳೆದಿದೆ. ಅಲ್ಲಿ ತಪಸ್ಸು, ಯಜ್ಞ, ಸ್ವಾಧ್ಯಾಯ, ವ್ರತ, 
ದಾನಾದಿ ಶುಭಕರ್ಮಗಳನ್ನು ಮಾಡುತ್ತಿರುವ ಜನರೆಲ್ಲರನ್ನು 
ಕೊಂದುಹಾಕಿಬಿಡಿರಿ. ॥ ೧೦॥ ದ್ವಿಜರ ಧರ್ಮ-ಕರ್ಮಗಳೇ 
ವಿಷ್ಣುವಿನ ಮೂಲವಾಗಿದೆ. ಏಕೆಂದರೆ, ಯಜ್ಞಮತ್ತು ಧರ್ಮವೇ 
ಅವನ ಸ್ವರೂಪವಾಗಿದೆ. ದೇವತೆಗಳು, ಖುಷಿಗಳು, ಪಿತೃಗಳು, 
ಸಮಸ್ತ ಪ್ರಾಣಿಗಳು ಮತ್ತು ಧರ್ಮ - ಇವುಗಳಿಗೆಲ್ಲ ಆತನೇ 
ಪರಮಾಶ್ರಯನಾಗಿದ್ದಾನೆ. ॥ ೧೧ ॥ ಬ್ರಾಹ್ಮಣರು, ಗೋವುಗಳು, 
ವೇದಗಳು, ವರ್ಣಾಶ್ರಮ ಮತ್ತು ಧರ್ಮ-ಕರ್ಮಗಳು ಎಲ್ಲೆಲ್ಲಿರು 
ವವೋ, ಅಲ್ಲಿಗೆ ಹೋಗಿ ಅವೆಲ್ಲವನ್ನು ಹಾಳುಗೆಡವಿರಿ, ಸುಟ್ಟು 
ಹಾಕಿರಿ. ॥ ೧೨ ॥ ದೈತ್ಯರಾದರೋ ಸ್ವಭಾವದಿಂದಲೇ ಬೇರೆ 
ಜನರಿಗೆ ಕಷ್ಟಕೊಟ್ಟು ಅದರಿಂದ ಸುಖಪಡುವರು. ದೈತ್ಯರಾಜ 
ಹಿರಣ್ಯಕಶಿಪುವಿನ ಆಜ್ಞೆಯನ್ನು ಅವರು ಬಹಳ ಆದರದಿಂದ 
ತಲೆತಗ್ಗಸಿಕೊಂಡು ಸ್ವ ಹರಿಸಿ, ಅದರಂತೆ ಜನತೆಯನ್ನು ನಾಶಪಡಿಸ 
ತೊಡಗಿದರು. ॥ ೧೩ ॥ ಅವರು ನಗರಗಳನ್ನು, ಹಳ್ಳಿಗಳನ್ನು ಹಸು 
ಗಳ ಹಟ್ಟಿಗಳನ್ನು, ತೋಟಗಳನ್ನು, ಹೊಲ-ಗದ್ದೆಗಳನ್ನು, ವಿಹಾರ 
ಸ್ಥಳಗಳನ್ನು, ಯಷಿಗಳ ಆಶ್ರಮಗಳನ್ನು, ರತ್ನಾದಿಗಳ ಗಣಿ 
ಗಳನ್ನು, 'ಕೈತರ ವಾಸಸ್ಥಾನಗಳನ್ನು, ತಪ್ಪಲುಗಳಲ್ಲಿದ್ದ ಹಳ್ಳಿಗಳನ್ನು 
ಶ್ರೀಮಂತರ' ಬಡಾವಣೆಗಳನ್ನು, ವ್ಯಾಪಾರಿಗಳ ಕೇಂದ್ರಗಳನ್ನು. 

ದೊಡ್ಡ-ದೊಡ್ಡ ಊರುಗಳನ್ನು ಸುಟ್ಟುಹಾಕಿದರು. n ೧೪॥ 
ಕೆಲವು" ದೈತ್ಯರು ಅಗೆಯುವ ಶಸ್ತ್ರಗಳಿಂದ ದೊಡ್ಡ-ದೊಡ್ಡ ಸೇತುವೆ 
ಗಳನ್ನು, ಸೋಟಿಗೋಡೆಗಳನ್ನು, ನಗರದ್ವಾ ರೆಗಳನ್ನು ಒಡೆದು 
ಹಾಕಿದರು. ಮತ್ತೆ ಕೆಲವರು "ೂಡಲಿಗಳಿಂದ ಹೂವು- ಹಣ್ಣು 
ಬಿಟ್ಟಿದ್ದ, ಸೊಂಪಾಗಿ ಬೆಳೆದ ಮರಗಳನ್ನು ಕಡಿದುಹಾಕಿದರು. 

ಕೆಲವರು ಉರಿಯುವ ಕೊಳ್ಳಿಗಳಿಂದ ಜನರ ಮನೆಗಳಿಗೆ ಬೆಂಕಿ 
ಯಿಟ್ಟರು. ॥ ೧೫ ॥ ಹೀಗೆ ದೈತ್ಯರು ನಿರಪರಾಧಿಗಳಾದ ಜನರಿಗೆ 
ತುಂಬಾ ಪೀಡೆಯನ್ನು ಕೊಡತೊಡಗಿದರು. ಆಗ ದೇವತೆಗಳು 

ಸ್ವರ್ಗವನ್ನು ಬಿಟ್ಟು * ಮಾರುವೇಷ ಧರಿಸಿ ಅಡಗಿಸಿಕೊಂಡು 

ಪೃಥಿವಿಯಲ್ಲಿ ಸಂಚರಿಸುತ್ತಿದ್ದರು. ॥೧೬॥ 


722 

ಹಿರಣ್ಯಕಶಿಪುರ್ಬ್ರಾತುಃ ಸಂಪರೇತಸ್ಯ ದುಃಖತಃ । 

ಕೃತ್ವಾ ಕಟೋದಕಾದೀನಿ ಭ್ರಾತೃಪುತ್ರಾನಸಾಂತ್ವಯತ್‌ 
॥ ೧೭ ॥ 


ಶಕುನಿಂ ಶಂಬರಂ ಧೃಷ್ಟಂ ಭೂತಸಂತಾಪನಂ ವೃಕಮ್‌ । 
ಕಾಲನಾಭಂ ಮಹಾನಾಭಂ ಹರಿಶ್ನಶ್ರುಮಥೋತ್ಸಚಮ್‌ 
1 ೧೮ ॥ 


ತನ್ಮಾತರಂ ರುಷಾಭಾನುಂ ದಿತಿಂ ಚ ಜನನೀಂ ಗಿರಾ । 
ಶಕ್ಷ್ಯಯಾ ದೇಶಕಾಲಜ್ಞ ಇದಮಾಹ ಜನೇಶ್ವರ 
ಈ no೯F ॥ 
ಹಿರಣ್ಕಕಶಿಪುರುವಾಚ 
ಅಂಬಾಂಬಹೇ ವಧೂಃ ಪುತ್ರಾ ವೀರಂ ಮಾರ್ಹಥ ಶೋಚಿತುಮ್‌ । 
ರಿಪೋರಭಿಮುಖೇ ಶ್ಲಾಫ್ಯಃ ಶೂರಾಣಾಂ ವಧ ಈಪಿತಃ 
೨೦ ॥ 


ಭೂತಾನಾಮಿಹ ಸಂವಾಸಃ ಪ್ರಪಾಯಾಮಿವ ಸುವ್ರತೇ । 
ದೈವೇನೈಕತ್ರ ನೀತಾನಾಮುನ್ನೀತಾನಾಂ ಸಕರ್ಮಭಿಃ 
॥ ೨೧॥ 


ನಿತ್ಯ ಆತ್ಮಾವ್ಯಯಃ ಶುದ್ಧ ಸರ್ವಗಃ ಸರ್ವವಿತ್ಸರಃ 
ಧತ್ತೇನಸಾವಾತ್ಮನೋ ಲಿಂಗಂ ಮಾಯಯಾ ವಿಸೃಜನ್ನುಣಾನ್‌ 
॥ ೨೨ ॥ 


ಯಥಾಂಭಸಾ ಪ್ರಚಲತಾ ತರವೋಠಪಿ ಚಲಾ ಇವ । 
ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೇ ಚಲತೀವ ಭೂಃ 
॥ ೨೩ ॥ 


ಏವಂ ಗುಣೈರ್ಭ್ರಾಮ್ಯಮಾಣೇ ಮನಸ್ಕವಿಕಲ: ಪುಮಾನ್‌ | 


ಯಾತಿ ತತ್ತಾಮೃ್ಯತಾಂ ಭದ್ರೇ ಹ್ಯಲಿಂಗೋ ಲಿಂಗವಾನಿವ 
1 ೨೪ ॥ 


ಏಷ ಆತ್ಮವಿಪರ್ಯಾಸೋ ಹ್ಯಲಿಂಗೇ ಲಿಂಗಭಾವನಾ 
ಏಷ ಪ್ರಿಯಾಪ್ರಿಯೈೆರ್ಯೋಗೋ ವಿಯೋಗಃ ಕರ್ಮಸಂಸ್ಕತಿಃ 
॥ ೨೫ ॥ 


ಸಂಭವಶ್ಚ ವಿನಾಶಶ್ಚ ಶೋಕಶ್ವ ವಿವಿಧಃ ಸ್ಮೃತಃ 
ಅವಿವೇಕಶ್ಚ ಚಿಂತಾ ಚ ವಿವೇಕಾಸ್ಟ್ರತಿರೇವ ಚ 
॥| ೨೬ ॥॥ 


ಅತ್ರಾಪ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಯಮಸ್ಕ ಪ್ರೇತಬಂಧೂನಾಂ ಸಂವಾದಂ ತಂ ನಿಬೋಧತ 
11 2೭ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಯುಧಿಷ್ಠಿರನೇ ! ತಮ್ಮನ ಮರಣದಿಂದ ಹಿರಣ್ಯಕಶಿಪುವಿಗೆ 
ಭಾರೀ ದುಃಖವಾಗಿತ್ತು. ಹಿರಣ್ಯಾಕ್ಷನ ಅಂತ್ಯೇಷ್ಟಿ ಕ್ರಿಯೆಗಳಾದ 
ಬಳಿಕ, ಅವನ ಮಕ್ಕಳಾದ ಶಕುನಿ, ಶಂಬರ, ದೃಷ್ಟ, ಭೂತ ಸಂತಾ 
ಪನ, ವೃಕ, ಕಾಲನಾಭ, ಮಹಾನಾಭ, ಹರಿಶ್ಚಶ್ರು ಮತ್ತು ಉತ್ಕಚ 
ಎಂಬುವರಿಗೆ ಸಾಂತ್ವನ ಹೇಳಿದನು. ॥ ೧೭-೧೮ ॥ ಅವರ 
ತಾಯಿಯಾದ ರುಷಾಭಾನುವನ್ನೂ ಮತ್ತು ತನ್ನ ತಾಯಿಯಾದ 
ದಿತಿದೇವಿಯನ್ನು ದೇಶಕಾಲಕ್ಕನುಸಾರವಾಗಿ ಮಧುರವಾಣಿ 
ಯಿಂದ ಸಂತೈಸುತ್ತಾ ಹೀಗೆಂದನು -॥ ೧೯ ॥ 

ಹಿರಣ್ಯಕಶಿಪು ಹೇಳಿದನು - ನನ್ನ ಪ್ರೀತಿಯ ತಾಯೇ! 
ಸೊಸೆಯೇ | ಪುತ್ತರೇ ! ನೀವೆಲ್ಲರೂ ಮಹಾವೀರನಾದ ಹಿರಣ್ಯಾ 
ಕ್ಸನ ಕುರಿತು ಸ್ವಲ್ಪವೂ ಶೋಕಪಡಬಾರದು. ಏಕೆಂದರೆ, ರಣರಂಗ 
ದಲ್ಲಿ ಶತ್ರುವಿನೊಡನೆ ಹೋರಾಡುತ್ತಾ ಪ್ರಾಣತ್ಯಾಗ ಮಾಡುವುದೇ 
ವೀರಪುರುಷನು ಬಯಸುವ ಶ್ಲಾಘ್ಯವಾದ ಮರಣವು. ॥ ೨೦ ॥ 
ದೇವಿಯೇ | ಅರವಟ್ಟಿಗೆಯಲ್ಲಿ ಅನೇಕ ಜನರು ಒಂದಾಗುತ್ತಾರೆ. 
ಆದರೆ ಕೊಂಚಕಾಲ ಮಾತ್ರ ಜೊತೆಯಲ್ಲಿದ್ದು ಅಗಲಿಹೋಗುತ್ತಾರೆ. 
ಹಾಗೆಯೇ ತಮ್ಮ ಕರ್ಮಗಳನುಸಾರ ದೈವಸಂಕಲ್ಪದಿಂದ ಈ 
ಜಗತ್ತಿನಲ್ಲಿ ಒಂದಾಗುತ್ತಾರೆ - ಅಗಲುತ್ತಾ ಇರುತ್ತಾರೆ. ॥ ೨೧ ॥ 
ವಾಸ್ತವವಾಗಿ ಆತ್ಮನು ನಿತ್ಯನೂ, ಅವಿನಾಶಿಯೂ, ಶುದ್ಧನೂ, ಸರ್ವ 
ಗತನೂ, ಸರ್ವಜ್ಞನೂ, ದೇಹ-ಇಂದ್ರಿಯಗಳಿಂದ ಬೇರೆಯೇ 
ಆಗಿರುವನು. ಅವನು ತನ್ನ ಅವಿದ್ಯೆಯಿಂದಲೇ ದೇಹಾದಿಗಳ ಸೃಷ್ಟಿ 
ಗೈದು ಭೋಗಗಳಿಗೆ ಸಾಧನವಾದ ಸೂಕ್ಷಶರೀರವನ್ನು ಸ್ವೀಕರಿಸು 
ತ್ತಾನೆ. ॥ ೨೨ ॥ ಅಲ್ಲಾಡುತ್ತಿರುವ ನೀರಿನಲ್ಲಿ ಪ್ರತಿಬಿಂಬಿಸುವ 
ಮರಗಳೂ ಅಲ್ಲಾಡುತ್ತಿರುವಂತೆ ಕಾಣುತ್ತವೆ. ತಿರುಗುತ್ತಿರುವ ಕಣ್ಣು 
ಗಳೊಂದಿಗೆ ಇದೇ ಪೃಥ್ವಿಯು ತಿರುಗಿದಂತೆ ಕಂಡುಬರುತ್ತದೆ. 
ಕಲ್ಯಾಣಿಯೇ! ಹಾಗೆಯೇ ವಿಷಯಗಳ ಕಾರಣದಿಂದ ಮನಸ್ಸು 
ಆಲೆಯತೊಡಗುತ್ತದೆ ಮತ್ತು ನಿಜವಾಗಿ ನಿರ್ವಿಕಾರನಾಗಿದ್ದರೂ 
ಮನಸ್ಸಿನಂತೆ ಆತ್ಮನೂ ಅಲೆಯುತ್ತಿರುವಂತೆ ತಿಳಿಯುತ್ತದೆ. ಅವನಿಗೆ 
ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳೊಂದಿಗೆ ಯಾವುದೇ ಸಂಬಂಧ 
ವಿಲ್ಲದಿದ್ದರೂ ಅವನು ಸಂಬಂಧಪಟ್ಟವನಂತೆ ತಿಳಿದು ಬರುತ್ತಾನೆ. 
॥ ೨೩-೨೪ ॥ ಎಲ್ಲ ವಿಧದಿಂದ ಶರೀರರಹಿತ ಆತ್ಮನನ್ನು ಶರೀರ 
ವೆಂದು ತಿಳಿಯುವುದೇ ಅಜ್ಞಾನವಾಗಿದೆ. ಇದರಿಂದಲೇ ಪ್ರಿಯ 
ಅಥವಾ ಅಪ್ರಿಯ ವಸ್ತುಗಳು ಒಂದಾಗುವುದು ಮತ್ತು ಅಗಲು 
ವುದು ಉಂಟಾಗುತ್ತದೆ. ಇದರಿಂದಲೇ ಕರ್ಮಗಳೊಂದಿಗೆ 
ಸಂಬಂಧ ಉಂಟಾದ ಕಾರಣ ಸಂಸಾರದಲ್ಲಿ ಅಲೆದಾಡಬೇಕಾಗು 
ತ್ತದೆ. ॥ ೨೫ ॥ ಜನ್ನ, ಮೃತ್ಯು, ಅನೇಕ ಪ್ರಕಾರದ ಶೋಕಗಳು, 
ಅವಿವೇಕ, ಚಿಂತೆ, ವಿವೇಕದ ವಿಸ್ಟೃತಿ - ಇವೆಲ್ಲವುಗಳ ಕಾರಣ 
ಅಜ್ಞಾನವೇ ಆಗಿದೆ. ॥ ೨೬ ॥ ಈ ವಿಷಯದಲ್ಲಿ ಮಹಾತ್ಮರು 
ಒಂದು ಪ್ರಾಚೀನವಾದ ಇತಿಹಾಸವನ್ನು ಹೇಳುತ್ತಿರುತ್ತಾರೆ. ಆ ಇತಿ 
ಹಾಸವು ಸತ್ತಿರುವ ಮನುಷ್ಯನ ಸಂಬಂಧಿಗಳೊಂದಿಗೆ ಯಮ 
ರಾಜನ ಮಾತುಕತೆಯಾಗಿದೆ. ನೀವೆಲ್ಲರೂ ಗಮನಕೊಟ್ಟು 
ಕೇಳಿರಿ. ॥ ೨೭ ॥ 


2 ಅಧ್ಯಾಯ] 


ಸಪ್ತಮ ಸೃಂಧ 


723 


ಹಾಕಾ ಕಾರಾ ಜಾ ಅ ಎ ಅಕ್‌ 


ಉಶೀನರೇಷ್ಟಭೂದ್ರಾಜಾ ಸುಯಜ್ಞ ಇತಿ ವಿಶ್ರುತಃ । 
ಸಪತ್ತೈರ್ನಿಹತೋ ಯುದ್ಧೇ ಜ್ಞಾತಯಸ್ತಮುಪಾಸತ 


॥ ೨೮॥ 
ವಿಶೀರ್ಣರತ್ನಕವಚಂ ವಿಭ್ರಷ್ಟಾಭರಣಸ್ರಜಮ್‌ । 
ಶರನಿರ್ಭಿನ್ನಹೃದಯಂ ಶಯಾನಮಸೃ್ಫಗಾವಿಲಮ್‌ 

॥ ೨೯॥ 


ಪ್ರಕೀರ್ಣಕೇಶಂ ಧ್ವಹ್ತಾಕ್ಚಂ ರಭಸಾ ದಷ್ಟದಚ್ಛ್ಚದಮ್‌ । 
ರಜಚುಂಠಮುಖಾಂಚೋಜಂ ಛಿನ್ನಾಯುಧಭುಜಂ ಮೃಧೇ 
೩೦ 
ಉಶೀನರೇಂದ್ರಂ ವಿಧಿನಾ ತಥಾ ಕೃತಂ 
ಪತಿಂ ಮಹಿಷ್ಯ: ಪ್ರಸಮೀಕ್ಷ್ಯ ದುಃಖತಾಃ । 
ಹತಾಃ ಸ್ಥ ನಾಥೇತಿ ಕರೈರುರೋ ಭೃಶಂ 
ಫ್ಲಂತ್ಯೋ ಮುಹುಸ್ತತ್ಚದಯೋರುಪಾಪತನ್‌ ॥ ೩೧ ॥ 


ರುದತ್ಯ  ಉಚ್ಛೆರ್ದಯುತಾಂಪ್ರಪಂಕಜಂ 
ಸಿಂಚಂತ್ಯ ಅಸ್ಕೈಃ ಕುಚಕುಂಕುಮಾರುಣೈ: । 
ವಿಸ್ತಸಕೇಶಾಭರಣಾ: ಶುಚಂ ನೃಣಾಂ 
ಸೃಜಂತ್ಯ ಅಕ್ರಂದನಯಾ ವಿಲೇಪಿರೇ 


ಅಹೋ ವಿಧಾತ್ರಾಕರುಣೇನ ನಃ ಪ್ರಭೋ 
ಭವಾನ್ಹಜೇತೋ ದೃಗಗೋಚರಾಂ ದಶಾಮ್‌ । 
ಉಶೀನರಾಣಾಮಸಿ ವೃತ್ತಿದ: ಪುರಾ 
ಕೃತೋ5 ಧುನಾ ಯೇನ ಶುಚಾಂ ವಿವರ್ಧನಃ ॥ ೩೩ ॥ 


ತ್ವಯಾ ಕೃತಜ್ಞೇನ ವಯಂ ಮಹೀಪತೇ 
ಕಥಂ ವಿನಾ ಸ್ಯಾಮ ಸುಹೃತ್ತಮೇನ ತೇ ॥ 
ತತ್ರಾನುಯಾನಂ ತವ ವೀರ ಪಾದಯೋಃ 
ಶುಶ್ರೂಷತೀನಾಂ ದಿಶ ಯತ್ರ ಯಾಸ್ಕಸಿ ॥ ೩೪॥ 


ಏವಂ ವಿಲಪತೀನಾಂ ವೈ ಪರಿಗೃಹ್ಯ ಮೃತಂ ಪತಿಮ್‌ । 
ಅನಿಚ್ಛತೀನಾಂ ನಿರ್ಹಾರಮರ್ಕೋತಸ್ತಂ ಸಂನ್ಯವರ್ತತ 
1 ೩೫ ॥ 
ತತ್ರ ಹ ಪ್ರೇತಬಂಧೂನಾಮಾಶ್ರತ್ಯ ಪರಿದೇವಿತಮ್‌ । 
ಆಹ ತಾನ್ಟಾಲಕೋ ಭೂತ್ವಾಯಮಃ ಸ್ವಯಮುಪಾಗತಃ 
11೩೬ ॥ 


1೩೨ ॥ 


ಯಮ ಉವಾಚ 
ಅಹೋ ಅಮೀಷಾಂ ವಯಸಾಧಿಕಾನಾಂ 
ವಿಪಶ್ಯತಾಂ ಲೋಕವಿಧಿಂ ವಿಮೋಹಃ ಟ 
ಯತ್ರಾಗತಸ್ತತ್ರ ಗತಂ ಮನುಷ್ಯಂ 
ಸ್ವಯಂ ಸಧರ್ಮಾ ಅಪಿ ಶೋಚಂತ್ಯಪಾರ್ಥಮ್‌ 1೩೭ 


ಉಶೀನರ ದೇಶದಲ್ಲಿ ಒಬ್ಬ ಕೀರ್ತಿಶಾಲಿಯಾಗಿದ್ದ ರಾಜ 
ನಿದ್ದನು. ಅವನ ಹೆಸರು ಸುಯಜ್ಞ ಕಾಳಗದಲ್ಲಿ ಅವನನ್ನು ಶತ್ರು 
ಗಳು ಕೊಂದುಹಾಕಿದರು. ಆಗ ಅವನ ಬಂಧು-ಬಾಂಧವರು Ht 
ನನ್ನುಸುತ್ತುವರೆದು ಕುಳಿತು ಗೋಳಾಡುತ್ತಿದ್ದರು. ॥ ೨೮ ॥ ರಾಜನ 
ರತ್ನಖಚಿತವಾದ ಕವಚವು ಹರಿದು ಚಿಂದಿಯಾಗಿತ್ತು. ಭೂಷಣ 
ಗಳೂ, ಮಾಲೆಗಳೂ ಚೆಲ್ಲಾಪಿಲ್ಲಿಯಾಗಿದ್ದವು. ಬಾಣಗಳಿಂದ 
ಅವನ ಎದೆಯು ಸೀಳಿಹೋಗಿತ್ತು. ರಕ್ತದಿಂದ ಶರೀರವು ತೊಯ್ದು 
ಹೋಗಿತ್ತು. ಕೂದಲು ಕೆದರಿತ್ತು. ಕಣ್ಣುಗಳು ಕುಸಿದುಹೋಗಿದ್ದವು. 
ಕೋಪದಿಂದ ಹಲ್ಲುಗಳು ತುಟಿಗಳನ್ನು ಕಚ್ಚಿಕೊಂಡಿದ್ದವು. ಕಮಲ 
ದಂತಿದ್ದ ಮುಖವು ಧೂಳಿನಿಂದ ಮುಚ್ಚಿಹೊಗೆತ್ತು. ಯುದ್ಧದಲ್ಲಿ 
ಅವನ ಶಸ್ತ್ರಗಳು, ಬಾಹುಗಳು ತುಂಡಾಗಿದ್ದವು. ॥ ೨೯- ೩೦ 1 
ವಿಧಿವಶದಿಂದ ತಮ್ಮ ಪತಿಗೆ ಒದಗಿದ ಈ ಅವಸ್ಥೆಯನ್ನು ಕಂಡು 
ಉಶೀನರ ನರೇಶನ ರಾಣಿಯರಿಗೆ ಭಾರೀ ದುಃಖವಾಯಿತು. 
ಅವರು - ಹಾ ನಾಥಾ! ನಿರ್ಭಾಗ್ಯರಾದ ನಾವು ಸತ್ತೆವು. ಕೆಟ್ಟಿವು | 
ಎಂದು ಮತ್ತೆ-ಮತ್ತೆ ಗೋಳಾಡುತ್ತಾ, ಎದೆಯನ್ನು ಬಡಿದು 
ಕೊಂಡು ತಮ್ಮ ಪತಿಯ ಪಾದಗಳ ಬಳಿ ಕುಸಿದುಬಿದ್ದರು. 1 ೩೧॥ 
ಹಾಗೆ ಗಟ್ಟಿಯಾಗಿ ಅಳುತ್ತಿರುವಾಗ ಸ್ತನಗಳಿಗೆ ಲೇಪಿಸಿಕೊಂಡ 
ಕುಂಕುಮ-ಕೇಸರಿಯೊಂದಿಗೆ ಬೆರೆತ ಅವರ ಕಣ್ಣೀರಧಾರೆಗಳು 
ಕೆಂಪಾಗಿ ಪ್ರಿಯಕರನ ಪಾದಪದ್ದಗಳನ್ನು ನೆನೆಸಿದವು. ಅವರ ತಲೆ 
ಗೂದಲು, ಆಭರಣಗಳೆಲ್ಲ ಅಸ್ತವ್ಯ ಸ್ತವಾಗಿದ್ದವು. ಅವರ ಆ 
ಕರುಣಾಜನಕವಾದ ವಿಲಾಪ ಪವನ್ನು " 8೪ದವರೆಲ್ಲ ದುಃಖಪರ 
ವಶರಾಗುತ್ತಿದ್ದರು. ॥೩೨॥ ಅಯ್ಯೋ! ವಿಧಿಯು ಎಂತಹ 
ನಿಷ್ಠರುಣಿಯು! ಆತನೇ ಈಗ ನಿನ್ನನ್ನು ನಮ್ಮ ಕಣ್ಣುಗಳಿಂದ 
ಮರೆಮಾಚಿದ್ದಾನೆ. ಪ್ರಿಯನೇ | ಪ್ರಭೋ | ಹಿಂದೆ ನೀನು ಉಶೀನರ 
ದೇಶವಾಸಿಗಳಿಗೆಲ್ಲರಿಗೂ ಜೀವನದಾತನಾಗಿದ್ದೆ ಆದರೆ ಈಗ ನಿನ್ನ 
ಜೀವನವನ್ನೇ ಕಳೆದುಕೊಂಡು ನಮ್ಮ ದುಃಖವನ್ನೇ ಹೆಚ್ಚಿಸುತ್ತಿರುವೆ. 
॥ ೩೩ ॥ ಪತಿದೇವಾ | ನೀನು ನಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದೆ 
ನಮ್ಮ ಅತ್ಯಲ್ಲವಾದ ಸೇವೆಯನ್ನೇ ಬಹುದೊಡ್ಡದೆಂದು ತಿಳಿ 
ಯುತ್ತಿದ್ದೆ ಅಯ್ಯೋ! ಈಗ ನೀನಿಲ್ಲದೆ ನಾವು ಬದುಕುವುದೆಂತು ? 
ನಾವು ನಿನ್ನ ಪಾದಗಳ ಸೇವಕಿಯರಲ್ಲವೇ | ವೀರವರನೇ! ನೀನು 
ಹೋದಲ್ಲಿಗೆ ಬರಲು ನಮಗೂ ಅಪ್ಪಣೆಯನ್ನು ಕೊಡು. ॥ ೩೪ ॥ 
ಅವರೆಲ್ಲರೂ ತಮ್ಮ ಪತಿಯ ಶವವನ್ನು ಅಪ್ಪಿಕೊಂಡು ಹೀಗೆ 
ವಿಲಾಪಿಸುತ್ತಿದ್ದರು. ಆ ಶವವನ್ನು ದಹನಸಂಸ್ಕಾರಕ್ಕಾಗಿ ಅಲ್ಲಿಂದ 
ಎತ್ತಿಕೊಂಡು ಹೋಗಲು ಅವರು ಇಷ್ಟಪಡುತ್ತಿರಲಿಲ್ಲ ಅಷ್ಟರಲ್ಲಿ 
ಸೂರ್ಯಾಸ್ತವಾಯಿತು. ॥ ೩೫ ॥ ಆಗ ಉಶೀನರ ರಾಜನ 
ಸಂಬಂಧಿಗಳು ಮಾಡಿದ ವಿಲಾಪವನ್ನು ಕೇಳಿದ ಯಮರಾಜನು 
ಸ್ವಯಂ ಬಾಲಕನ ವೇಷದಿಂದ ಅಲ್ಲಿಗೆ ಬಂದು ಆ ಜನರನ್ನು 
ಕುರಿತು ಹೀಗೆಂದನು -॥ ೩೬ ॥ 

ಯಮರಾಜನು ಹೇಳಿದನು - ಆಹಾ! ಇದೇನಿದು! ವಯಸ್ಸಿ 
ನಲ್ಲಿ ಇಷ್ಟು ದೊಡ್ಡವರಾಗಿ ಲೋಕದಲ್ಲಿ ಜನರ ಬದುಕು-ಸಾವು 
ಗಳನ್ನು ದಿನನಿತ್ಯವೂ ನೋಡುತ್ತಿದ್ದರೂ "ಇವರು ಹೀಗೆ ಮೋಹಕ್ಕೆ 
ಒಳಗಾಗಿದ್ದಾರಲ್ಲ! ಅರೇ | ಈ ಮನುಷ್ಠನು ಎಲ್ಲಿಂದ 


724 


ಅಹೋ ವಯಂ ಧನ್ಯತಮಾ ಯದತ್ರ 
ತ್ಯಕ್ತಾಃ ಪಿತೃಭ್ಯಾಂ ನ ವಿಚಿಂತಯಾಮಃ 
ಅಭಕ್ಕ್ಯಮಾಣಾ ಅಬಲಾ ವೃಕಾದಿಭಿಃ 


ಸ ರಕ್ಷಿತಾ ರಕ್ಷತಿ ಯೋ ಹಿ ಗರ್ಭೇ ॥೩೮॥ 
ಯ ಇಚ್ಛಯೇಶಃ ಸೃಜತೀದಮವ್ಯಯೋ 

ಯ ಏವ ನಕ್ಷತ್ಯವಲುಂಪತೇ ಚ ಯಃ । 
ತಸ್ಯಾಬಲಾಃ  :ಕ್ರೀಡನಮಾಹುರೀಶಿತು- 

ಶ್ಚರಾಚರಂ ನಿಗ್ರಹಸಂಗ್ರಹೇ ಪ್ರಭುಃ ॥೩೯॥ 


ಪಥಿ ಚ್ಯುತಂ ತಿಷ್ಠತಿ ದಿಷ್ಠರಕ್ಟಿತಂ 
ಗೃಹೇ ಸ್ಥಿತಂ ತದ್ದಿಹತಂ ವಿನಶ್ಯತಿ । 


ಜೀವತ್ಯನಾಥೋತಪಿ ತದೀಕ್ಷಿತೋ ವನೇ 
ಗೃಹೇ5ಪಿ ಗುಪ್ತೋ5ಸ್ಕ ಹತೋ ನ ಜೀವತಿ ॥ ೪೦॥ 


ಭೂತಾನಿ ತೈಸೈರ್ನಿಜಯೋನಿಕರ್ಮಭಿ- 
ರ್ಭವಂತಿ ಕಾಲೇ ನ ಭವಂತಿ ಸರ್ವಶಃ । 


ನ ತತ್ರ ಹಾತ್ಮಾ ಪ್ರಕೃತಾವಪಿ ಸ್ಥಿತ- 


ಸ್ಪಸ್ಕಾ ಗುಣೈರನ್ಯತಮೋ ನಿಬಧ್ಯತೇ ॥ ೪೧॥ 
ಇದಂ ಶರೀರಂ ಪುರುಷಸ್ಕ ಮೋಹಜಂ 

ಯಥಾ ಪೃಥಗ್ಗೌತಿಕಮೀಯತೇ ಗೃಹಮ್‌ । 
ಯಥೌದಕ್ಕೆಃ ಪಾರ್ಥಿವತೈಜಸೈರ್ಜನಃ 

ಕಾಲೇನ ಜಾತೋ ವಿಕೃತೋ ವಿನಶ್ಯತಿ ॥ ೪೨ ॥ 


ಯಥಾನಲೋ ದಾರುಷು ಭಿನ್ನ ಈಯತೇ 
ಯಥಾನಿಲೋ ದೇಹಗತ:ಃ ಪೃಥಕ್‌ ಸ್ಥಿತಃ 

ಯಥಾ ನಭಃ ಸರ್ವಗತಂ ನ ಸಜ್ಜತೇ 
ತಥಾ ಪುಮಾನರ್ವಗುಣಾಶ್ರಯಃ ಪರಃ ॥ ೪೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಬಂದಿದ್ದನೋ ಅಲ್ಲಿಗೆ ಹೊರಟುಹೋದನು. ಈ ಜನರೂ ಕೂಡ 
ಒಂದಲ್ಲ ಒಂದು ದಿನ ಅಲ್ಲಿಗೇ ಹೋಗಲೇಬೇಕು. ಆದರೂ 
ಹೀಗೇಕೆ ವ್ಯರ್ಥವಾಗಿ ಇಷ್ಟು ಶೋಕಪಡುತ್ತಿದ್ದಾರೆ ? ॥ ೩೭ ॥ 
ನಿಮಗಿಂತಲೂ ನಾನೇ ಎಷ್ಟೋ ಪಾಲು ಶ್ರೇಷ್ಠನು. ಏಕೆಂದರೆ, 
ತಂದೆ-ತಾಯಿಗಳು ತೊರೆದುಬಿಟ್ಟಿದ್ದರೂ, ದೇಹದಿಂದ ದುರ್ಬಲ 
ನಾಗಿದ್ದರೂ ನಾನು ಎಳ್ಳಷ್ಟೂ ಚಿಂತೆ ಪಡುತ್ತಿಲ್ಲ ತೋಳವೇ 
ಮುಂತಾದ ಕ್ರೂರಮೃಗಗಳು ನನ್ನನ್ನು ಏನೂ ಮಾಡಲಾರವು. 
ತಾಯಿಯ ಗರ್ಭದಲ್ಲಿದ್ದಾಗ ಯಾರು ರಕ್ಚಿಸಿದ್ದಬೋ ಅವನೇ ಈ 
ಜೀವನದಲ್ಲಿಯೂ ನನ್ನನ್ನು ರಕ್ಷಿಸುತ್ತಾ ಇರುತ್ತಾನೆ. ॥ ೩೮ ॥ ದೇವಿ 
ಯರೇ। ತನ್ನ ಇಚ್ಛಾಮಾತ್ರದಿಂದ ಈ ಜಗತ್ತನ್ನು ರಚಿಸಿ, ರಕ್ಷಿಸಿ, 
ಲಯಗೊಳಿಸುವ ಪರಮೇಶ್ವರನಿಗೆ ಈ ಜಗತ್ತು ಒಂದು ಆಟದ 
ಬೊಂಬೆಯಂತೆ ಇದೆ. ಈ ಚರಾಚರ ಜಗತ್ತನ್ನು ನಿಗ್ರಹಿಸಲಿಕ್ಕೂ 
ಅನುಗ್ರಹಿಸಲಿಕ್ಕೂ ಅವನೊಬ್ಬನೇ ಸಮರ್ಥನು. ॥ ೩೯ ॥ ಅದೃಷ್ಟವು 
ಅನುಕೂಲವಾಗಿದ್ದರೆ ರಸ್ತೆಯಲ್ಲಿ ಕಳೆದುಹೋದ ವಸ್ತುವೂ 
ಹಾಗೆಯೇ ಬಿದ್ದಿರುತ್ತದೆ. ಆದರೆ ಅದೇ ಅದೃಷ್ಟವು ಪ್ರತಿ ಕೂಲ 
ವಾದರೆ ಮನೆಯೊಳಗೆ ಪೆಟ್ಟಿಗೆಯೊಳಗೆ ಜೋಪಾನವಾಗಿ ಇಟ್ಟಿರುವ 
ವಸ್ತುವೂ ಕಳೆದುಹೋಗುವುದು. ಜೀವಿಯು ಯಾರ ಆಸರೆಯಿಲ್ಲ 
ದೆಯೇ ದೈವದ ದಯಾದೃ್ಭಷ್ಟಿಯಿಂದ ಕಾಡಿನಲ್ಲಿಯೂ ಅನೇಕ ದಿನ 
ಗಳವರೆಗೆ ಬದುಕಿರಬಲ್ಲನು. ಆದರೆ ದೈವವು ವಿಪರೀತ ವಾದಾಗ 
ಮನೆಯಲ್ಲಿ ಸುರಕ್ಷಿತನಾಗಿದ್ದರೂ ಸತ್ತು ಹೋಗುತ್ತಾನೆ. ॥ ೪೦ ॥ 
ರಾಣಿಯರೇ | ಎಲ್ಲ ಪ್ರಾಣಿಗಳ ಮೃತ್ಯುವು ತಮ್ಮ ಪೂರ್ವ 
ಜನ್ಮಗಳ ಕರ್ಮವಾಸನೆಗನುಸಾರವಾಗಿ ಸಮಯಕ್ಕೆ ಸರಿಯಾಗಿ 
ಆಗುತ್ತದೆ ಮತ್ತು ಅದಕ್ಕನುಸಾರವೇ ಅವನ ಜನ್ಮವೂ ಉಂಟಾಗು 
ತ್ತದೆ. ಆದರೆ ಆತ್ಮನು ಶರೀರದಿಂದ ಅತ್ಯಂತ ಭಿನ್ನನಾಗಿದ್ದಾನೆ. 
ಅದಕ್ಕಾಗಿ ಅವನು ಶರೀರದಲ್ಲಿದ್ದರೂ ಅವರ ಜನ್ಮ-ಮೃತ್ಯು 
ಮುಂತಾದ ಧರ್ಮಗಳು ಆತನನ್ನು ಮುಟ್ಟಲಾರವು. ॥ ೪೧ ॥ 
ಮನುಷ್ಯನು ತನ್ನ ಮನೆಯನ್ನು ತನ್ನಿಂದ ಬೇರೆ ವಸ್ತುವೆಂದೂ, 
ಒಂದು ಮಣ್ಣಿನ ಪದಾರ್ಥವೆಂದೂ ತಿಳಿಯುವಂತೆಯೇ ಈ 


| ಶರೀರವು ಬೇರೆಯಾಗಿದ್ದು ಮಣ್ಣಿನದೇ ಆಗಿದೆ. ಮೋಹವಶದಿಂದ 


ಅವನು ಇದನ್ನು ತನ್ನದೆಂದು ತಿಳಿದಿರುತ್ತಾನೆ. ಗುಳ್ಳೆಗಳೇ ಮುಂತಾ 
ದವುಗಳು ನೀರಿನ ವಿಕಾರವು. ಮಡಕೆಯೇ ಮುಂತಾದವು ಮಣ್ಣಿನ 
ವಿಕಾರವು. ಒಡವೆ ಮುಂತಾದವುಗಳು ಚಿನ್ನದ ವಿಕಾರವು - ಇವು 
ಆಗಾಗ ಉಂಟಾಗುತ್ತವೆ, ರೂಪಾಂತರವಾಗುತ್ತವೆ ಹಾಗೂ ನಾಶ 
ವಾಗುತ್ತವೆ. ಹಾಗೆಯೇ ಈ ಮೂರರ ವಿಕಾರದಿಂದಲೇ ಉಂಟಾದ 
ಈ ಶರೀರವೂ ಕೂಡ ಆಗಾಗ ಉಂಟಾಗುತ್ತಾ-ಕೆಡುತ್ತಾ ಇರುತ್ತದೆ. 
॥ ೪೨ ॥ ಕಟ್ಟಿಗೆಯಲ್ಲಿ ಅಡಗಿರುವ ವ್ಯಾಪಕ ಅಗ್ನಿಯು ಸ್ಪಷ್ಟವಾಗಿ 
ಅದರಿಂದ ಬೇರೆಯೇ ಆಗಿದೆ. ಶರೀರದಲ್ಲಿದ್ದರೂ ವಾಯುವಿಗೆ 
ಅದರೊಂದಿಗೆ ಯಾವ ಸಂಬಂಧವೂ ಇಲ್ಲ ಆಕಾಶವು ಎಲ್ಲಕಡೆ 
ಒಂದೇ ರೀತಿಯಿಂದ ಇದ್ದರೂ ಯಾರ ಗುಣ-ದೋಷಗಳಿಂದಲೂ 
ಲಿಪ್ತವಾಗುವುದಿಲ್ಲ ಹಾಗೆಯೇ ಸಮಸ್ತ ದೇಹೇಂದ್ರಿಯಗಳಲ್ಲಿ 
ಇರುತ್ತಿರುವ ಮತ್ತು ಅವುಗಳ ಆಶ್ರಯನಾದ ಆತ್ಮನೂ ಕೂಡ 
ಅವುಗಳಿಂದ ಬೇರೆಯಾಗಿ ನಿರ್ಲಿಪ್ತನೇ ಆಗಿದ್ದಾನೆ. ॥ ೪೩ ॥ 


2 ಅಧ್ಯಾಯ] 


ಸಪ್ತಮ ಸೃಂಧ 


725 


A Gd 


ಸುಯಜ್ದ್ಡೊ ಸೀ ನನ್ಹಯಂ ಶೇತೇ ಮೂಢಾ ಯಮನುಶೋಚಥ । 
ಯಃ ಶ್ರೋತಾ ಯೋತನುವಕ್ಷೇಹಸನ ದೃಶ್ಯೇತ ಕರ್ಹಿಚಿತ್‌ 
11 ೪೪ 


ನ ಶ್ರೋತಾ ನಾನುವಕ್ತಾಯಂ ಮುಖ್ಯೋತಪೃತ್ರ ಮಹಾನಸು: 
ಯಸ್ಸಿ ಹೇಂದ್ರಿಯವಾನಾತ್ಸ್ಥಾ ಸ ಚಾನ್ಯ: ಪ್ರಾಣದೇಹಯೋಃ 
I ೪೫ 1 


ಭೂತೇಂದ್ರಿಯಮನೋಲಿಂಗಾನ್‌ದೇಹಾನುಚ್ಛಾವಚಾನ್ನಿಭು: । 


ಭಜತ್ಯುತ್ಸೃಜತಿ ಹ್ಯನ್ಯಸ್ತಚ್ಚಾಪಿ ಸ್ವೇನ ತೇಜಸಾ 
11 ೪೬॥ 
ಯಾವಲ್ಲಿಂಗಾನ್ವಿತೋ ಹ್ಯಾತ್ಮಾ 
ತಾವತ್ಕರ್ಮನಿಬಂಧನಮ್‌ | 
ತತೋ ವಿಷರ್ಯಯಃ ಕ್ಲೇಶೋ ' 
ಮಾಯಾಯೋಗೋತನುವರ್ತತೇ ॥೪೭॥ 


ವಿತಥಾಭಿನಿವೇಶೋ5ಯಂ ಯದ್ಗುಣೇಷ್ಟರ್ಥದೃಗ್ವಃತಃ । 
ಯಥಾ ಮನೋರಥಃ ಸ್ವಸ್ಥ ಸರ್ವಮೈಂದ್ರಿಯಕಂ ಮೃಷಾ 
11 ೪೮॥ 


ಅಥ ನಿತ್ಯಮನಿತ್ಯಂ ವಾ ನೇಹ ಶೋಚಂತಿ ತದ್ದಿದ: । 
ನಾನ್ಯಥಾ ಶಕ್ಯತೇ ಕರ್ತುಂ ಸ್ಪಭಾವಃ ಶೋಚತಾಮಿತಿ 
YE u 


ಲುಬಕೋ ವಿಪಿನೇ ಕಶಿತಕಿಣಾಂ ನಿರ್ಮಿತೋತಂತಕ:ಃ | 
[=] ಚಲ 


ವಿತತ್ಯ ಜಾಲಂ ವಿದದೇ ತತ್ರ ತತ್ರ ಪ್ರಲೋಭಯನ್‌ 
n ೫೦ n 


ಕುಲಿಂಗಮಿಧುನಂ ತತ್ರ ವಿಚರತ್ತಮದೃಶ್ಯತ । 
ತಯೋಃ ಕುಲಿಂಗೀ ಸಹಸಾ ಲುಬ್ಬಕೇನ ಪ್ರಲೋಭಿತಾ 
॥ ೫೧॥ 


ಮೂರ್ಪರೇ |! ಯಾರಿಗಾಗಿ ನೀವೆಲ್ಲರೂ ಶೋಕ ಮಾಡುತ್ತಿರು 
ವಿರೋಆ ಸುಯಜ್ಲವೆಂಬ ಶರೀರವಾದರೋ ನಿಮ್ಮ ಮುಂದೆಯೇ 
ಬಿದ್ದಿದೆ. ನೀವೆಲ್ಲರೂ ನೋಡುತ್ತಾ ಇದ್ದೀರಿ. ಇದರಲ್ಲಿ ಯಾವ 
ಕೇಳುವವನು ಮತ್ತು ಮಾತಾಡುವವನು ಇದ್ದನೋ ಅವನಾದರೋ 
ಎಂದಿಗೂ ಯಾರಿಗೂ ಕಾಣುತ್ತಿರಲಿಲ್ಲ ಮತ್ತೆ ಇಂದೂ ಕೂಡ ಕಾಣಿಸಿ 
ಕೊಳ್ಳುವುದಿಲ್ಲ ಹಾಗಾದರೆ ಶೋಕವೇಕೆ ? ॥ ೪೪ ॥ ("ಇದ 
ರೂಳಗೆ ಮಾತನಾಡುತ್ತಿದ್ದವನು ಮತ್ತು ಕೇಳುತ್ತಿದ್ದವನು ಪ್ರಾಣನು. 
ಅವನು ಇದನ್ನು ಬಿಟ್ಟು ಹೋದನು' ಎಂದು ಹೇಳುವಿರೋ ಇ 
ಅದು ಸರಿಯಲ್ಲ ಏಕೆಂದರೆ, ಗಾಢನಿದ್ರೆಯ ಸಮಯದಲ್ಲಿ 
ಪ್ರಾಣನು ಇದ್ದರೂ ಆತನು ಮಾತನಾಡುವುದಿಲ್ಲ ಕೇಳುವುದೂ 
ಇಲ್ಲ) ಶರೀರದಲ್ಲಿ ಎಲ್ಲ ಇಂದ್ರಿಯಗಳ ಚೇಷ್ನೆಗಳಿಗೂ ಕಾರಣ 
ವಾಗಿರುವ ಯಾವ ಮಹಾಪ್ರಾಣವುಂಟೋ, ಅದು ಮುಖ್ಯ 
ವಾಗಿದ್ದರೂ ಕೇಳುವುದು ಮತ್ತು ಮಾತನಾಡುವುದು ಆ ಪ್ರಾಣ 
ವಲ್ಲ ಏಕೆಂದರೆ ಅದು ಜಡವಾಗಿದೆ. ದೇಹ ಮತ್ತು ಇಂದ್ರಿಯಗಳ 
ಮೂಲಕ ಎಲ್ಲ ಪದಾರ್ಥಗಳನ್ನೂ ದರ್ಶಿಸುತ್ತಿರುವ, ಎಲ್ಲದಕ್ಕೂ 
ಸಾಕ್ಷಿಯಾಗಿರುವ ಯಾವ ಆತ್ಮವುಂಟೋ ಅದು ಶರೀರ ಮತ್ತು 
ಪ್ರಾಣ ಇವೆರಡಕ್ಕಿಂತಲೂ ಬೇರೆಯಾದುದು. ॥ ೪೫ ॥ ಈ ಆತ್ಮನು 
ವ್ಯಾಪಕನಾಗಿದ್ದಾನೆ, ಆದರೆ ಪರಿಚ್ಛಿನ್ಷನಲ್ಲ ಆದರೂ ಪಂಚಭೂತ, 
ಇಂದ್ರಿಯ ಮತ್ತು ಮನಸ್ಸುಗಳಿಂದ ಕೂಡಿದ ದೇವ, ಮನುಷ್ಯ, 
ಪಶು, ಪಕ್ಷಿ ಇತ್ಯಾದಿ ಉಚ್ಚೆ-ನೀಚ ಶರೀರಗಳನ್ನು ಧರಿಸುತ್ತಾನೆ 
ಮತ್ತು ತನ್ನ ವಿವೇಕದಿಂದ ಮುಕ್ತನೂ ಆಗುವನು. ವಾಸ್ತವವಾಗಿ 
ಅವನು ಇವೆಲ್ಲವುಗಳಿಂದ ಬೇರೆಯೇ ಆಗಿದ್ದಾನೆ. ॥ ೪೬ ॥ 
ಅವನು ಪಂಚಪ್ರಾಣ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂ 
ದ್ರಿಯ, ಬುದ್ಧಿ ಮತ್ತು ಮನಸ್ಸು - ಈ ಹದಿನೇಳು ತತ್ವಗಳಿಂದ 
ಉಂಟಾದ ಲಿಂಗಶರೀರದೊಂದಿಗೆ ಕೂಡಿಕೊಂಡಿರುವ ತನಕ 
ಕರ್ಮಗಳಿಂದ ಬಂಧಿತವಾಗಿರುತ್ತಾನೆ. ಈ ಬಂಧನದಿಂದಲೇ 
ಮಾಯೆಯಿಂದ ಉಂಟಾಗುವ ಮೋಹ ಮತ್ತು ಕ್ಲೇಶಗಳು 
ಯಾವಾಗಲೂ ಅವನ ಬೆನ್ನುಹತ್ತಿರುತ್ತವೆ. ॥ ೪೭ ॥ ಪ್ರಕೃತಿಯ 
ಗುಣಗಳು ಮತ್ತು ಅವುಗಳಿಂದ ಉಂಟಾದ ವಸ್ತುಗಳನ್ನು ಪರ 
ಮಾರ್ಥವೆಂದು ತಿಳಿಯುವುದು ಅಥವಾ ಹೇಳುವುದು ವ್ಯರ್ಥ 
ವಾದ ದುರಾಗ್ರಹವಾಗಿದೆ. ಮನೋರಥ, ಸಮಯದ ಕಲ್ಪನೆ 
ಮತ್ತು ಸ್ವಪ್ನದಲ್ಲಿ ಕಂಡುಬರುವ ವಸ್ತುಗಳಂತೆ ಇಂದ್ರಿಯಗಳಿಂದ 
ಗ್ರಹಿಸಲಾಗುವುದೆಲ್ಲವೂ ಮಿಥ್ಕೆಯೇ ಆಗಿದೆ. ॥ ೪೮ ॥ ಅದಕ್ಕಾಗಿ 
ಶರೀರ ಮತ್ತು ಆತ್ಮನ ತತ್ತ್ವವನ್ನರಿತ ಮನುಷ್ಯನು ಅನಿತ್ಯಶರೀರ 
ಕ್ಯಾಗಲಿ, ಆತ್ಮನಿಗಾಗಲೀ ಶೋಕಿಸುವುದಿಲ್ಲ ಆದರೆ ಜ್ಞಾನವು ದೃಢ 
ವಾಗದಿರುವ ಕಾರಣ ಶೋಕಿಸುತ್ತಿರುವವರ ಸ್ವಭಾವವನ್ನು 
ಬದಲಿಸುವುದು ಅತಿಕಷ್ಟ. ॥ ೪೯ ॥ 

ಒಂದು ಅರಣ್ಯದಲ್ಲಿ ಓರ್ವ ಬೇಟೆಗಾರನಿದ್ದನು. ಅವನು 
ಅರಣ್ಯದ ಹಕ್ಕಿಗಳ ಪಾಲಿಗೆ ವಿಧಿಯು ಸೃಷ್ಟಿಸಿ ಕಳಿಸಿದ ಯಮನೇ 
ಆಗಿದ್ದನು. ಅಲ್ಲಲ್ಲಿ ಬಲೆಯನ್ನು ಬೀಸಿ ಹಕ್ಕಿಗಳಿಗೆ ಆಹಾರದ 
ಆಸೆತೋರಿಸಿ ಬಲೆಯಲ್ಲಿ ಸಿಕ್ಕಿಸಿಕೊಳ್ಳುತ್ತಿದ್ದನು. ॥ ೫೦ ॥ ಒಂದು 
ದಿನ ಅವನು ಒಂದು ಕುಲಿಂಗಪಕ್ಷಿಯ ಜೋಡಿಯು ಕಾಳು 
ತಿನುತ್ತಿರುವುದನ್ನು ನೋಡಿದನು. ಅವುಗಳಲ್ಲಿ. ಅವನು 


726 


ಸಾಸಜ್ಜತ ಸಿಚಸ್ರಂತ್ಯಾಂ ಮಹಿಷೀ ಕಾಲಯಂತ್ರಿತಾ । 

ಕುಲಿಂಗಸ್ತಾಂ ತಥಾ55ಪನ್ನಾಂ ನಿರೀಕ್ಷ್ಯ ಭೃಶದುಃಖತಃ । 

ಸ್ನೇಹಾದಕಲ್ಪ ಕೃಪಣ: ಕೃಪಣಾಂ ಪರ್ಯದೇವಯತ್‌ 
॥ ೫೨ ॥ 


ಅಹೋ ಅಕರುಣೋ ದೇವಃ ಸ್ತ್ರಿಮಾ55ಕರುಣಯಾ ವಿಭುಃ । 
ಕೃಪಣಂ ಮಾನುಶೋಚಂತ್ಯಾ ದೀನಯಾ ಕಿಂ ಕರಿಷ್ಕತಿ 
11 ೫೩ ॥ 


ಕಾಮಂ ನಯತು ಮಾಂ ದೇವಃ ಕಿಮರ್ಧೇನಾತ್ಮನೋ ಹಿಮೇ । 
ದೀನೇನ ಜೀವತಾ ದುಃಖಮನೇನ ವಿಧುರಾಯುಷಾ 
11 ೫೪ ॥ 


ಕಥಂ ತ್ವಜಾತಪಕ್ಷಾಂಸ್ತಾನ್ಸಾತೃಹೀನಾನ್ಸಿಭರ್ಮ್ಯಹಮ್‌ । 
ಮಂದಭಾಗ್ಯಾಃ ಪ್ರತೀಕ್ಷಂತೇ ನೀಡೇ ಮೇ ಮಾತರಂ ಪ್ರಜಾಃ 
I ೫೫ ॥ 
ಏವಂ ಕುಲಿಂಗಂ ವಿಲಪಂತಮಾರಾತ್‌ 
ಪ್ರಿಯಾವಿಯೋಗಾತುರಮಶ್ರುಕಂಠಮ್‌ 1 
ಸ ಏವ ತಂ ಶಾಕುನಿಕ ಶರೇಣ 
ವಿವ್ಯಾಧ ಕಾಲಪ್ರಹಿತೋ ವಿಲೀನಃ ॥೫೬॥ 


ಏವಂ ಯೂಯಮಪಶ್ಯಂತ್ಯ ಆತ್ಮಾಪಾಯಮಬುದ್ಧಯಃ 
ನೈನಂ ಪ್ರಾಪ ಕಥ ಶೋಚಂತ್ಯಃ ಪತಿಂ ವರ್ಷಶತ್ಛೆರಪಿ 
1 ೫೭ ॥ 

ಹಿರಣ್ಯಕಶಿಪುರುವಾಚ 


ಬಾಲ ಏವಂ ಪ್ರವದತಿ ಸರ್ವೇ ವಿಸ್ಥಿತಚೇತಸಃ । 
ಜ್ಞಾತಯೋ ಮೇನೀರೇ ಸರ್ವಮನಿತ್ಯ ಮಯಥೋಶ್ಠಿತಮ್‌ 
1 ೫೮ ॥ 


ಯಮ ಐಏತದುಪಾಖ್ಯಾಯ ತತ್ತ ಕ್ಲೈ ವಾಂತರಧೀಯತ I 
ಜ್ಞಾತಯೋತಪಿ ಸುಯಜ್ನಸ್ಯ ಚಕ್ರುರ್ಯತ್ಸಾಂಪರಾಯಿಕಮ್‌ 
ಇ ಇ ~ 
HF W 


ತತಃ ಶೋಚತ ಮಾ ಯೂಯಂ ಪರಂ ಚಾತ್ಸಾನಮೇವ ಚ I 

ಕ ಆತ್ಮಾಕಃ ಪರೋ ವಾತ್ರ ಸ್ವೀಯಃ ಪಾರಕ್ಕ ಏವ ವಾ । 

ಸ್ವಪರಾಭಿನಿವೇಶೇನ ವಿನಾಜ್ನಾನೇನ ದೇಹಿನಾಮ್‌ 
11೬೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಹೆಣ್ಣುಹಕ್ಕಿಯನ್ನು ಶೀಘ್ರವಾಗಿ ಬಲೆಯಲ್ಲಿ ಹಿಡಿದು ಬಿಟ್ಟನು. 
॥ ೫೧ ॥ ಅದು ಕಾಲವಶದಿಂದ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡು 
ಒದ್ದಾಡತೊಡಗಿತು. ತನ್ನ ಮಡದಿಯ ಆ ವಿಪತ್ತನ್ನು ಕಂಡು ಗಂಡು 
ಹಕ್ಕಿಗೆ ಅಪಾರವಾದ ಶೋಕವುಂಟಾಯಿತು. ಆ ಬಡಪಾಯಿಗೆ 
ಅದನ್ನು ಬಿಡಿಸಲಾಗದಿದ್ದರೂ, ಸ್ನೇಹವಶದಿಂದ ಆ ಹೆಣ್ಣುಪಕ್ಕಿಗಾಗಿ 
ವಿಲಾಪಿಸತೊಡಗಿತು. ॥ ೫೨ ॥ ಈ ವಿಧಾತನು ಎಲ್ಲವನ್ನೂ 
ಮಾಡಬಲ್ಲನು, ಆದರೆ ಇವನು ಅತ್ಯಂತ ನಿರ್ದಯಿಯು! 
ನನ್ನ ಸಹಚರಿಯು ಮೊದಲನೆಯದಾಗಿ ಹೆಂಗಸು, ಎರಡನೆಯ 
ದಾಗಿ ಭಾಗ್ಯಹೀನನಾದ ನನ್ನ ಕುರಿತು ಶೋಕಿಸುತ್ತಾ ತುಂಬಾ 
ದೀನತೆಯಿಂದ ಒದ್ದಾಡುತ್ತಿರುವಳು. ಈ ಬಡಪಾಯಿಯನ್ನು 
ಹೀಗೆ ವಿಪತ್ತಿಗೆ ತಳ್ಳಿ ಆ ವಿಧಿಗೆ ಏನು ಪ್ರಯೋಜನ? ॥ ೫೩ ॥ 
ಹಾಗೆ ಕಾರಣವಿಲ್ಲದೆ ಕಷ್ಟತೊಡುವುದೇ ಈತನ ಇಚ್ಛೆ ಇದ್ದರೆ 
ನನ್ನನ್ನೇ ಎತ್ತಿಕೊಂಡು ಹೋಗಲೀ. ಇವಳಿಲ್ಲದೆ ನನ್ನ ಈ 
ದೀನತೆ, ದುಃಖದಿಂದ ತುಂಬಿರುವ ವಿಧುರ ಜೀವನದಿಂದ 
ಏನು ಮಾಡಲಿ? ॥ ೫೪ ॥ ಇನ್ನೂ ನನ್ನ ಮರಿಗಳ ರೆಕ್ಕೆಗಳೇ 
ಬಲಿತಿಲ್ಲ ಈ ಮಡದಿಯು ಸತ್ತುಹೋದರೆ ತಬ್ಬಲಿಗಳಾದ ಆ 
ಮಕ್ಕಳನ್ನು ನಾನು ಹೇಗೆ ಸಾಕಲಿ? ಅಯ್ಯೋ ಪಾಪ! ಗೂಡಿನಲ್ಲಿ 
ಆ ನನ್ನ ಮರಿಗಳು ತಾಯಿಯ ದಾರಿಯನ್ನೇ ಎದುರು 
ನೋಡುತ್ತಿರಬಹುದು. ॥ ೫೫ ॥ ಹೀಗೆ ಆ ಪಕ್ಷಿಯು ಬಹಳ ವಿಧ 
ದಿಂದ ವಿಲಾಪಿಸತೊಡಗಿತು. ತನ್ನ ಸಂಗಾತಿಯ ವಿಯೋಗದಿಂದ 
ಅದು ಶೋಕದಲ್ಲಿ ಮುಳುಗಿಹೋಗಿತ್ತು. ಕಣ್ಣೀರಿನಿಂದ ಅದರ ಕಂಠ 
ಬಿಗಿದುಹೋಗಿತ್ತು. ಅಷ್ಟರಲ್ಲಿ ಕಾಲನಿಂದ ಪ್ರೇರಿತನಾದ ಅಲ್ಲೇ 
ಅಡಗಿಕೊಂಡಿದ್ದ ಆ ಬೇಟೆಗಾರನು ಅದರ ಮೇಲೆ ಬಲವಾದ 
ಬಾಣವನ್ನು ಬಿಟ್ಟು ಅದು ಅಲ್ಲೇ ಸತ್ತು ಉರುಳುವಂತೆ ಮಾಡಿದನು. 
॥೫೬॥ ಮೂರ್ಬರಾದ ರಾಣಿಯರೇ | ನಿಮ್ಮದೂ ಇದೇ 
ಸ್ಥಿತಿಯಾಗುವುದು. ನಿಮ್ಮ ಮೃತ್ಯುವು ನಿಮಗೆ ಕಂಡುಬರುತ್ತಿಲ್ಲ 
ಅದಕ್ಕಾಗಿ ಗೋಳಾಡುತ್ತಿರುವಿರಿ! ನೀವುಗಳು ಹೀಗೆ ನೂರು 
ವರ್ಷಗಳವರೆಗೆ ಶೋಕದಿಂದ ಎದೆಬಡಿದುಕೊಂಡರೂ ಇವನನ್ನು 
ಪಡೆಯಲಾರಿರಿ. ॥ ೫೭ ॥ 

ಹಿರಣ್ಯಕಶಿಪು ಹೇಳಿದನು - ಆ ಚಿಕ್ಕ ಹುಡುಗನ 
ಇಂತಹ ಜ್ಞಾನಪೂರ್ಣ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯ 
ಚಕಿತರಾದರು. ಉಶೀನರ ನರೇಶನ ಬಂಧು- ಬಾಂಧವರೂ ಹಾಗೂ 
ಹೆಂಡಿರುಗಳೂ - ಸಮಸ್ತ ಸಂಸಾರವೂ ಮತ್ತು ಸುಖ-ದುಃಖಗಳು 
ಅನಿತ್ಯವಾಗಿ ಮಿಥ್ಯೆಯಾಗಿವೆ ಎಂಬ ಮಾತನ್ನು ಅರಿತು ಕೊಂಡರು. 
॥ ೫೮ ॥ ಯಮರಾಜನು ಈ ಆಖ್ಯಾನವನ್ನು ಹೇಳಿ ಅಲ್ಲೇ ಅಂತ 
ರ್ಧಾನನಾದನು. ಬಂಧು-ಬಾಂಧವರೂ ಕೂಡ ಸುಯಜ್ಞನ 
ಅಂತ್ಯೇಷ್ಟಿಕ್ರಿಯೆಗಳನ್ನು: ನಡೆಸಿದರು. ॥ ೫೯ ॥ ಅದಕ್ಕಾಗಿ ನೀವುಗಳೂ 
ತನಗಾಗಿ ಅಥವಾ ಇತರರಿಗಾಗಿ ಶೋಕ ಮಾಡಬೇಡಿರಿ. ಈ 
ಪ್ರಪಂಚದಲ್ಲಿ ಆತ್ಮನು ಯಾರು ಮತ್ತು ಆತನಿಂದ ಭಿನ್ನನಾದವನು 
ಯಾರು? ಸ್ವಕೀಯನು ಯಾರು - ಪರಕೀಯನು ಯಾರು? 
ಪ್ರಾಣಿಗಳಿಗೆ ಅಜ್ಞಾನದಿಂದಲೇ ಈ ತನ್ನವರು -ಪರಕೀಯರು 
ಎಂಬ ದುರಾಗ್ರಹವು ಉಂಟಾಗಿದೆ. ಅಜ್ಞಾನವಲ್ಲದೆ ಈ ಭೇದ- 
ಬುದ್ದಿಗೆ ಬೇರೆ ಯಾವುದೇ ಕಾರಣವಿಲ್ಲ ॥ ೬೦ ॥ 


3 ಅಧ್ಯಾಯ] ಸಪ್ತಮ ಸ್ಕಂಧ 727 


A GA 


ನಾರದ ಉವಾಚ ನಾರದರು ಹೇಳಿದರು - ಯುಧಿಷ್ಠಿರನೇ | ತನ್ನ ಸೊಸೆ 

ಯೊಂದಿಗೆ ದಿತಿಯು ಹಿರಣ್ಯಕಶಿಪುವಿನ ಈ ಮಾತುಗಳನ್ನು ಕೇಳಿ 

ಒಡನೆಯೇ ಪುತ್ರಶೋಕವನ್ನು ತ್ಯಜಿಸಿಬಿಟ್ಟಟು ಹಾಗೂ ತನ್ನ 

ಇತಿ ದೈತ್ಯಪತೇರ್ವಾಕ್ಕಂ ದಿತಿರಾಕರ್ಣ್ಯ ಸಸ್ನುಷಾ । ಚಿತ್ರವನ್ನು ಪರಮ ತತ್ತ್ವಸ್ವರೂಪನಾದ ಪರಮಾತ್ಮನಲ್ಲಿ ತೊಡಗಿ 
ಪುತ್ರಶೋಕಂ ಕ್ಷಣಾತ್ರ್ಯಕ್ತ್ವಾ ತತ್ತೇ ಚಿತ್ರಮಧಾರಯತ್‌ ಸಿದಳು. ॥ ೬೧ ॥ 


non |; ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸೃಂಧೇ 
ದಿತಿಶೋಕಾಪನಯನಂ ನಾಮ ದ್ವಿಶೀಯೋತಧ್ಯಾಯಃ nn 


ತೀ — 
ಮೂರನೆಯ ಅಧ್ಯಾಯ 
ಹಿರಣ್ಯಕಶಿಪುವಿನ ತಪಸ್ಸು ಮತ್ತು ವರಪ್ರಾಪ್ತಿಯು 
ನಾರದ ಉವಾಚ ನಾರದರು ಹೇಳುತ್ತಾರೆ - ಎಲ್ಫೆ ಯುಧಿಷ್ಠಿರನೇ ! ಆ ಹಿರಣ್ಯ 


ಕಶಿಪುವು ತಾನು ಅಜೇಯನಾಗಬೇಕು, ಮುಪ್ಪು-ಸಾವುಗಳಿಲ್ಲದವ 
ಹಿರಣ್ಯಕಶಿಪೂ ರಾಜನ್‌ ಅಜೇಯಮಜರಾಮರಮ್‌ । | ನಟಕ. ಇಡೀ ಜಗತ್ತಿಗೆ ಏಕಚ್ಛತ್ರಾಧಿಪತಿಯಾಗ ಬೇಕು. ತನಗೆ 


ಆತ್ಮಾನಮಪ್ರತಿದ್ವಂದ್ದಮೇಕರಾಜಂ ವ್ಯಧಿತ್ತತ | ಯಾರೂ ಎದುರಾಳಿಗಳು ಇರದಂತೆ ಮಾಡಿ ಕೊಳ್ಳಬೇಕು -ಎಂದು 
॥| ೧ ॥| | ಸಂಕಲ್ಪಮಾಡಿದನು. ॥ ೧॥ ಅದಕ್ಕಾಗಿ ಅವನು ಮಂದರ ಪರ್ವತದ 
ಸ ತೇಪೇ ಮಂದರದ್ರೋಣ್ಯಾಂ ತಪಃ ಪರಮದಾರುಣಮ್‌ । | ತಪ್ಪಲಿಗೆ ಹೋಗಿ ಅಲ್ಲಿ ಅತ್ಯಂತ ದಾರುಣವಾದ ತಪಸ್ಸನ್ನು ಆಚರಿಸ 


ತೊಡಗಿದನು. ಕೈಗಳನ್ನು ಮೇಲಕ್ಕೆ ಎತ್ತಿಕೊಂಡು ಆಕಾಶದ ಕಡೆಗೆ 
೨.೦ ಕ ಲ ಬ ಕಳ 2 
ಊರ್ಧ್ಯಬಾಹುರ್ನಭೋದ್ದ ಪಾದಾಂಗುನಾಪಿತಾವನ ನೋಡುತ್ತಾ ಕಾಲಿನ ಹಬ್ಬೆರಳನ ಬಲದಿಂದ ಭೂಮಿಯ ಮೇಲೆ 
॥ ೨ 1! | ನಂತ್ರುಕೂಂಡನು. ॥ ೨॥ ಆಗ ಅವನ ಜಟೆಗಳು ಪ್ರಳಯಕಾಲದ 
ಜಟಾದೀಧಿತಿಭೀ ರೇಜೇ ಸಂವರ್ತಾರ್ಕ ಇವಾಂಶುಭಿಃ | | ಸೂರ್ಯಕಿರಣಗಳಂತೆ ಹೊಳೆಯುತ್ತಿದ್ದವು. ಅವನು ಹೀಗೆ ತಪಸ್ಸಿ 


ತಸ್ಮಿಂಸ್ರಪಸ್ರಪ್ಯಮಾನೇ ದೇವಾಃ ಸ್ಥಾನಾನಿ ಭೇಜಿರೇ | ನಲ್ಲಿ ನಿರತನಾದಾಗ ದೇವತೆಗಳು ಹಿಂದಿನಂತೆ ತಮ್ಮ-ತಮ್ಮ 
ಕ ॥ ೩ n | ಸ್ವಾನಗಳಲ್ಲಿ ನೆಲೆಗೊಂಡರು. ॥ ೩ ॥ ಬಹಳ ಕಾಲದವರೆಗೆ ತಪಸ್ಸು 


ಮಾಡಿದಾಗ ಅವನ ತಲೆಯಿಂದ ಹೊಗೆಯೊಂದಿಗೆ ತಪೋ ಜ್ಞಾಲೆಯು 

ತಸ್ಯ ಮೂರ್ಧ್ವಃ ಸಮುದ್ಧೂತಃ ಸಧೂಮೋತಗ್ನಿಸ್ರಪೋಮಯಃ । | ಪ್ರ್ಫಟು ಎಲ್ಲ ಕಡೆಗಳಲ್ಲಿಯೂ ಹರಡಿ ಕೊಂಡಿತು ಮತ್ತು ಮೇಲೂ, 
ತಿರ್ಯಗೂರ್ವಮಧೋಲೋಕಾನತಪದ್ದಿಷ್ಟಗೀರಿತಃ ಕೆಳಗೂ, ಅಕ್ಕಪಕ್ಕಗಳಲ್ಲಿಯೂ ಇದ್ದ ಲೋಕಗಳನ್ನು ಸುಡಲು 
॥| ೪ ॥ | ತೊಡಗಿತು. ॥ ೪ ॥ ಅದರ ಜ್ವಾಲೆಯಿಂದ ನದಿಗಳೂ, ಸಮುದ್ರ 

ಶಿ ; | | ಗಳೂ ಕುದಿಯತೊಡಗಿದವು. ದ್ವೀಪ ಮತ್ತು ಪರ್ವತಗಳಿಂದೊಡ 
ಚುಕ್ಬುಭುರ್ನದೃುದನ್ವಂತ: ಸದ್ವೀಪಾದ್ರಿಪ್ಛಚಾಲ ಭೂಃ | | ಡಿದ ಭೂಮಿಯು ನಡುಗೆ ತೊಡರು. ಗ್ರಹ-ನಕ್ತತ್ರಗಳು 
ನಿಪೇತು: ಸಗ್ರಹಾಸ್ತಾರಾ ಜಜ್ವಲುಶ್ಚ ದಿಶೋ ದಶ | ಉಂಬದ್ದವು. ದಶದಿಕ್ಕುಗಳೂ ಉರಿಯ ತೊಡಗಿದವು. ॥ ೫ ॥ 
॥ ೫ 1... ಸರಣ್ಯಕಶಿಪುವಿನ ಆ ತಪೋಮಯ ಆಗಿಜ್ವಾಲೆಗಳಿಂದ ಸ್ವರ್ಗದ 

ತೇನ ತಪ್ಪಾ ದಿವಂ ತ್ಯಕ್ತ್ವಾ ಬ್ರಹ್ಮಲೋಕಂ ಯಯುಃ ಸುರಾಃ | | ದೇವತೆಗಳೂ ಉರಿಯತೊಡಗಿದರು. ಅವರೆಲ್ಲರೂ ಗಾಬರಿ 


ಧಾತ್ರೇ ವಿಜ್ಞಾಪಯಾಮಾಸುರ್ದೇವದೇವ ಜಗತ್ಪತೇ | ಗೊಂಡು ಸ್ವರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮ ದೇವರಲ್ಲಿ 
n ೬ ॥। | ಪಾರ್ಥಿಸತೊಡಗಿದರು. ಓ ದೇವತೆಗಳಿಗೂ ಆರಾಧ್ಯ ದೇವನಾದ 


ಜಗತ್ತಿತನಾದ ಬ್ರಹ್ಮದೇವರೇ | ನಾವುಗಳು ಹಿರಣ್ಯ ಕಶಿಪುವಿನ 
ದೈತ್ಯೇಂದ್ರತಪಸಾ ತಪ್ಪಾ ದಿವಿ ಸ್ಥಾತುಂ ನ ಶಕ್ನುಮಃ | | ಫಫ್ರೀಜ್ವಾಲೆಗಳಿಂದ ಬೆಂದುಹೋಗುತ್ತಿದ್ದೇವೆ. ಈಗ ನಾವು ಸ್ವರ್ಗ 
ತಸ್ಯ ಚೋಪಶಮಂ ಭೂಮನ್ನಿಧೇಹಿ ಯದಿ ಮನ್ಯಸೇ | | ದಲ್ಲಿ ಇರಲಾರೆವು. ಓ ಅನಂತನೇ ಸರ್ವಾಧ್ಯಕ್ಷನೇ ! ನಿನಗೆ ಉಚಿತ 


ಲೋಕಾ ನ ಯಾವನ್ನಂಕ್ಸ್ಯಂತಿ ಬಲಿಹಾರಾಸ್ತವಾಭಿಭೂಃ ವೆನಿಸಿದರೆ ನಿನ್ನ ಸೇವೆ ಮಾಡುವ ಜನತೆಯ ನಾಶವಾಗುವ 
| 11 ೭ ॥॥ | ಮೊದಲೇ ಆ ಜ್ವಾಲೆಯನ್ನು ಶಾಂತಗೊಳಿಸು. ॥ ೬-೭ ॥ 


728 


ತಸ್ಕಾಯಂ ಕಿಲ ಸಂಕಲ್ಪಶ್ಚರತೋ ದುಶ್ಚರಂ ತಪಃ । 
ಶ್ರೂಯತಾಂ ಕಿಂ ನ ವಿದಿತಸ್ತವಾಥಾಪಿ ನಿವೇದಿತಃ 
॥ ೮॥ 


ಸೃಷ್ಟ್ವಾ ಚರಾಚರಮಿದಂ ತಪೋಯೋಗಸಮಾಧಿನಾ ।ಟ 
ಅಧ್ಯಾಸೇ ಸರ್ವಧಿಷೆ ಕ್ಲೇಭ್ಯಃ ಪರಮೇಷ್ಠೀ ನಿಜಾಸನಮ್‌ 
` ॥ ೯ ॥ 


ತದಹಂ ವರ್ಧಮಾನೇನ ತಪೋಯೋಗಸಮಾಧಿನಾ । 
ಕಾಲಾತ್ಮನೋಶ್ಚ., ನಿತ್ಯತ್ವಾಶಾಧಯಿಷ್ಯೇ ತಥಾಠ ಠತ್ಥನಃ 
» i ೧೦ 1 


ಅನೃಥೇದಂ ವಿಧಾಸ್ಯೇ5ಹಮಯಥಾಪೂರ್ವಮೋಜಸಾ 
ಕಿಮನ್ಯೈ: ಕಾಲನಿರ್ಧೂತೈಃ ಕಲ್ಪಾಂತೇ ವೈಷ್ಣವಾದಿಭಿಃ 
॥ ೧೧॥ 


ಇತಿ ಶುಶ್ರುಮ ನಿರ್ಬಂಧಂ ತಪಃ ಪರಮಮಾಸ್ಥಿತಃ 


ವಿಧತ್ನ್ವಾನಂತರಂ ಯುಕ್ತಂ ಸ್ವಯಂ ತ್ರಿಭುವನೇಶ್ವರ 
॥1 ೧೨ ॥ 


ತವಾಸನಂ ದ್ವಿಜಗವಾಂ ಪಾರಮೇಷ್ಟ್ಯಂ ಜಗತ್ಪತೇ I 
ಭವಾಯ ಶ್ರೇಯಸೇ ಭೂತೈ ಭಃ ಕ್ಲೇಮಾಯ ವಿಜಯಾಯ ಚ 
1 ೧೩ 1 


ಇತಿ ವಿಜ್ಞಾಪಿತೋ ದೇವೈರ್ಭಗವಾನಾತ್ಮಭೂರ್ನ್ನಪ । 
ಪರೀತೋ ಭೃಗುದಕ್ಷಾದ್ಯೆ ೨ರ್ಯಯೌ ದೈತ್ಯೇಶ್ವರಾಶ್ರಮಮ್‌ 


1 ೧೪ ॥ 
ನ ದದರ್ಶ ಪ್ರತಿಚ್ಛನ್ನಂ ವಲ್ಲೀಕತೃಣಕೀಚಕ್ಕೆ: 1 
ಪಿಪೀಲಿಕಾಭಿರಾಚೀರ್ಣಮೇದಸ್ತ ಪಸ್ಮಾಂಸಶೋಣಿತಮ್‌ 

1 ೧೫ ॥ 


ತಪಂತಂ ತಪಸಾ ಲೋಕಾನೃಥಾಭ್ರಾಪಿಹಿತಂ ರವಿಮ್‌ । 
ವಿಲಕ್ಸ್ಯ ವಿಸ್ಥಿತಃ ಪ್ರಾಹ ಪ್ರಹಸನ್‌ ಹಂಸವಾಹನಃ 
॥ O೬ ॥ 
ಬ್ರಹ್ಹೋವಾಚ 
ಉತ್ತಿಷ್ಠೋತ್ತಿಷ್ಠ ಭದ್ರಂ ತೇ ತಪಃಸಿದ್ಲೋತಸಿ ಕಾಶ್ಯಪ 
ವರದೋ5ಹಮನುಪ್ರಾಪ್ರೋ ವ್ರಿಯತಾಮೀಪಿತೋ ವರಃ 
॥ ೧೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಎಲೈ ಭಗವಂತನೇ! ನೀನು ಎಲ್ಲವನ್ನೂ ಬಲ್ಲವನು. ಹೀಗಿ 
ದ್ದರೂ ನಾವು ನಮ್ಮ ಕಡೆಯಿಂದ - ಅವನು ಯಾವ ಅಭಿಪ್ರಾಯ 
ದಿಂದ ತಪಸ್ಸನ್ನು ಮಾಡುತ್ತಿದ್ದಾನೆಂಬುದನ್ನು ನಿವೇದಿಸಿಕೊಳ್ಳುವೆವು. 
ಕೇಳೋಣವಾಗಲಿ. "ಬ್ರಹ್ಮದೇವರು ತಮ್ಮ ತಪಸ್ಸುಮತ್ತು ಯೋಗದ 
ಪ್ರಭಾವದಿಂದ ಈ ಚರಾಚರ ಜಗತ್ತನ್ನು ಸೃಷ್ಟಿಸಿ ಎಲ್ಲ ಲೋಕ 
ಗಳಿಗೂ ಮೇಲಿನ ಸತ್ಯಲೋಕದಲ್ಲಿ ವಿರಾಜಿಸುತ್ತಿರುವಂತೆ ನಾನೂ 
ಕೂಡ ನನ್ನ ಉಗ್ರವಾದ ತಪಸ್ಸು ಮತ್ತು ಯೋಗದ ಪ್ರಭಾವದಿಂದ 
ಅದೇ ಪದವಿಯನ್ನು ಹಾಗೂ ಸ್ಥಾನವನ್ನು ಪಡೆದುಕೊಳ್ಳುವೆನು. 
ಒಂದು ಜನ್ಮದಲ್ಲಿ ಆಗದಿದ್ದರೆ ಅನೇಕ ಜನ್ಮಗಳಲ್ಲಿ, ಒಂದು ಯುಗ 
ದಲ್ಲಾಗದಿದ್ದರೆ ಅನೇಕ ಯುಗಗಳಲ್ಲಿ ಅದನ್ನು ಗಳಿಸಿಯೇ ಕೊಳ್ಳು 
ವೆನು. ಏಕೆಂದರೆ ಸಮಯವು ಅಸೀಮವಾಗಿದೆ ಹಾಗೂ ಆತ್ಮನು 
ನಿತ್ಯನಾಗಿದ್ದಾನೆ. ॥ ೮-೧೦ ॥ ನನ್ನ ತಪಸ್ಸಿನ ಶಕ್ತಿಯಿಂದ ನಾನು 
ಪಾಪ-ಪುಣ್ಯಗಳ ನಿಯಮಗಳನ್ನು ತಲೆಕೆಳಗಾಗಿಸುವೆನು. ಈ ಜಗತ್ತಿ 
ನಲ್ಲಿ ಹಿಂದೆ ಎಂದೂ ಇಲ್ಲದ ಬದಲಾವಣೆಯನ್ನು ಮಾಡಿ ಬಿಡುವೆನು. 
ವೈಷ್ಣವಾದಿ ಲೋಕಗಳಲ್ಲಾದರೋ ಏನು ಮಹಿಮೆಯಿದ್ದೀತು ? 
ಕಲ್ಪದ ಕೊನೆಯಲ್ಲಿ ಅವೂ ಕೂಡ ಕಾಲದ ದವಡೆಯಲ್ಲಿ ಸೇರಿ 
ಹೋಗುವುದು.* ॥ ೧೧ ॥ ಇಂತಹ ಹಟವನ್ನು ತೊಟ್ಟುಕೊಂಡೇ 
ಅವನು ತಪಸ್ಸು ಮಾಡುತ್ತಿದ್ದಾನೆ ಎಂದು ನಾವು ಕೇಳಿದ್ದೇವೆ. ನೀವು 
ಮೂರುಲೋಕಗಳಿಗೂ ಒಡೆಯರಾಗಿದ್ದೀರಿ. ಈಗ ತಮಗೆ ಉಚಿತ 
ವಾಗಿ ಕಂಡಂತೆ ಮಾಡಿರಿ. ॥ ೧೨ ॥ ಬ್ರಹ್ಮದೇವರೇ | ತಮ್ಮ ಈ 
ಸರ್ವಶ್ರೇಷ್ಠವಾದ ಪರಮೇಷ್ಠಿಪದವು ಬ್ರಾಹ್ಮಣರು ಹಾಗೂ ಗೋವು 
ಗಳ ವೃದ್ಧಿ , ಕಲ್ಯಾಣ, ವಿಭೂತಿ, ಕುಶಲ ಮತ್ತು ವಿಜಯಕ್ಕಾಗಿಯೇ 
ಇದೆ. ಇದು ಎಲ್ಲಾದರೂ ಹಿರಣ್ಯಕಶಿಪುವಿನ ಕೈಗೆ ಸಿಕ್ಕಿದರೆ ಸಜ್ಜನರ 
ಮೇಲೆ ಸಂಕಟದ ಪರ್ವತವೇ ಬಿದ್ದಂತಾಗುವುದು. ॥ ೧೩ ॥ 

ಯುಧಿಷ್ಠಿರನೇ | ದೇವತೆಗಳು ಭಗವಾನ್‌ ಬ್ರಹ್ಮದೇವರಲ್ಲಿ 
ಹೀಗೆ ನಿವೇದಿಸಿಕೊಂಡಾಗ ಅವರು ಭೃಗು, ದಕ್ಷರೇ ಮುಂತಾದ 
ಪ್ರಜಾಪತಿಗಳೊಡನೆ ಹಿರಣ್ಯಕಶಿಪುವಿನ ಆಶ್ರಮಕ್ಕೆ ಹೋದರು. 


| 1೧೪ ॥ ಅಲ್ಲಿಗೆ ಹೋದಾಗ ಅವರಿಗೆ ಮೊದಲು ಅವನು ಕಾಣಿ 


ಸಲೇ ಇಲ್ಲ ಏಕೆಂದರೆ, ಹುತ್ತದಿಂದ ಮತ್ತು ಹುಲ್ಲು-ಬಿದಿರು ಮೇಳೆ 
ಯಿಂದ ಅವನ ದೇಹವು ಮುಚ್ಚಿಹೋಗಿತ್ತು. ಇರುವೆಗಳು ಅವನ 
ದೇಹದ ಮೇದಸ್ಸು ಚರ್ಮ, ಮಾಂಸ, ರಕ್ತ ಇವೆಲ್ಲವನ್ನು ಕಬಳಿಸಿ 
ಬಿಟ್ಟಿದ್ದವು. ॥ ೧೫ ॥ ಮೋಡಗಳಿಂದ ಮುಚ್ಚಲ್ಲಟ್ಟ ಸೂರ್ಯನಂತೆ 
ಅವನು ತನ್ನ ತಪಸ್ಸಿನ ತೇಜದಿಂದ ಲೋಕಗಳನ್ನು ಸುಡುತ್ತಿದ್ದನು. 
ಅವನನ್ನು ನೋಡಿ, ಬ್ರಹ್ಮದೇವರೂ ಕೂಡ ವಿಸ್ಥಿತರಾಗಿ, ನಗುತ್ತಾ 
ಇಂತೆಂದರು. ॥ ೧೬ ॥ 

ಬ್ರಹ್ಮದೇವರು ಹೇಳಿದರು - ವತ್ಸ! ಹಿರಣ್ಯಕಶಿಪುವೇ | ಏಳು; 
ಮೇಲೇಳು ! ನಿನಗೆ ಮಂಗಳವಾಗಲಿ. ಕಶ್ಯಪಪುತ್ರನೇ | ಈಗ ನಿನ್ನ 
ತಪಸ್ಸು ಸಿದ್ಧಿಸಿತು. ನಾನು ನಿನಗೆ ವರವನ್ನು ಕೊಡಲು ಬಂದಿರು 
ವೆನು. ನಿನಗೆ ಇಷ್ಟವಾದ ವರವನ್ನು ಕೇಳಿಕೋ. ॥ ೧೭ ॥ 


* ವೈಕುಂಠಾದಿ ವೈಷ್ಣವ ನಿತ್ಯಧಾಮಗಳು ಅವಿನಾಶಿಯಾಗಿದ್ದರೂ, ಹಿರಣ್ಯಕಶಿಪುವು ತನ್ನ ಆಸುರೀ ಬುದ್ಧಿಯಿಂದ ಅವನ್ನು ಕಲ್ಪದ ಕೊನೆಯಲ್ಲಿ 
ನಾಶವಾಗುವುವು ಎಂದೇ ತಿಳಿಯುತ್ತಿದ್ದನು. ತಾಮಸೀ ಬುದ್ಧಿಗೆ ಹೀಗೆ ಎಲ್ಲವೂ ವಿಪರೀತವೇ ಕಂಡುಬರುತ್ತದೆ. 


3 ಅಧ್ಯಾಯ] 


ಸಪ್ತಮ ಸೃಂಧ 


729 


ಅದ್ರಾಕ್ಚಮಹಮೇತತ್ತೇ ಹೃತ್ನಾರಂ ಮಹದದ್ದುತಮ್‌ । 
ದಂಶಭಕ್ಷಿತದೇಹಸ್ಯ ಪ್ರಾಣಾ ಹೃಸ್ಮಿಷು ಶೇರತೇ 


1 ೧೮ ॥ 
ನೈತತ್ಪೂರ್ವರ್ಷಯಶ್ಚಕ್ರುರ್ನ ಕರಿಷ್ಯಂತಿ ಚಾಪರೇ। 
ನಿರಂಬುರ್ಧಾರಯೇತ್ಪಾಣಾನ್ಕೋ ವೈ ದಿವ್ಯಸಮಾಃ ಶತಮ್‌ 

u 0೯ 1 


ವ್ಯವಸಾಯೇನ ತೇ5ನೇನ ದುಷ್ಕರೇಣ ಮನಸ್ವಿನಾಮ್‌ । 
ತಪೋನಿಷ್ನೇನ ಭವತಾ ಜಿತೋ5ಹಂ ದಿತಿನಂದನ 
1 ೨೦॥ 


ತತಸ್ತ ಆಶಿಷಃ ಸರ್ವಾ ದದಾಮ್ಯ ಸುರಪುಂಗವ । 
ಮರ್ತ್ಯಸ್ಯ ತೇ ಅಮರ್ತ್ಯಸ್ಯ ದರ್ಶನಂ ನಾಫಲಂ ಮಮ 
I ೨೧ ॥ 


` ನಾರದ ಉವಾಚ 


ಇತ್ಯುಕ್ತಾ 55ದಿಭವೋ ದೇವೋ ಭಕ್ಷಿತಾಂಗಂ ಪಿಪೀಲಿಕ್ಕೆಃ । 
ಕಮಂಡಲುಜಲೇನೌಕ್ಟದ್ದಿವ್ಯನಾಮೋಘರಾಧಸಾ 
॥| ೨೨॥ 


ಸ ತತ್ಕೀಚಕವಲ್ಲೀಕಾತಹ ಓಜೋಬಲಾನ್ವಿತಃ । 

ಸರ್ವಾವಯವಸಂಪನ್ನೋ ವಜ್ರಸಂಹನನೋ ಯುವಾ । 

ಉತ್ಲಿತಸ್ಪಪ್ರಹೇಮಾಭೋ ವಿಭಾವಸುರಿವೈಧಸಃ 
॥ 2೩ ॥ 


ಸ ನಿರೀಕಾ ಬರೇ ದೇವಂ ಹಂಸವಾಹಮವಸ್ಥಿತಮ್‌ I 
ನನಾಮ ಶಿರಸಾ ಭೂಮ್‌ ತದ್ಧರ್ಶನಮಹೋತ್ತವಃ 
॥ ೨೪ ॥ 


ಉತ್ಸಾಯ ಪ್ರಾಂಜಲಿಃ ಪ್ರಹ್ವಈಕ್ಚಮಾಣೋ ದೃಶಾ ವಿಭುಮ್‌ । 


ಹರ್ಷಾಶ್ರುಪುಲಕೋದ್ಬೇದೋ ಗಿರಾ ಗದ್ಗದಯಾಗೃಣಾತ್‌ 
॥1 ೨೫ ॥ 


ಹಿರಣ್ಯಕಶಿಪುರುವಾಚ 


ಕಲ್ಪಾಂತೇ ಕಾಲಸ್ವಷ್ಟೇನ ಯೋತಂಧೇನ ತಮಸಾ 5ವೃತಮ್‌ | 


ಅಭಿವ್ಯನಗ್ಗಗದಿದಂ ಸ್ವಯಂಜ್ಯೊ ತಿಃ ಸ್ವರೋಚಿಷಾ 
॥ ೨೬ ॥ 


ಆತ್ಮನಾ ತ್ರಿವೃತಾ ಚೇದಂ ಸೃಜತ್ಯವತಿ ಲುಂಪತಿ । 


ರಜಃಸತ ತ್ತ್ವತಮೋದಧಾಮ್ನೇ ಪರಾಯ 'ಮಹತೇ ನಮಃ 
॥ ೨೭ ॥ 


ನಾನು ನಿನ್ನ ಹೃದಯದ ಅದ್ಭುತವಾದ ಬಲವನ್ನು ನೋಡಿದೆ. 
ಅಯ್ಯಾ | ಇರುವೆ-ಸೊಳ್ಳೆಗಳು ನಿನ್ನ ದೇಹವನ್ನು ತಿಂದುಬಿಟ್ಟಿವೆ. 
ಆದರೂ ನಿನ್ನ ಪ್ರಾಣಗಳು ಅಸ್ಥಿಗತವಾಗಿ ಉಳಿದಿವೆ. ॥ ೧೮ ॥ 
ಇಂತಹ ಕಠಿಣವಾದ ತಪಸ್ಸನ್ನು ಹಿಂದೆ ಯಾವ ಯಷಿಯೂ 
ಮಾಡಿಲ್ಲ ಮುಂದೆ ಯಾರೂ ಮಾಡಲಾರರು. ದೇವತೆಗಳ ದಿವ್ಯ 
ವಾದ ನೂರು ವರ್ಷಗಳವರೆಗೆ ನೀರೂ ಕುಡಿಯದೆ ಜೀವಿಸಿ ಯಾರು 
ತಾನೇ ಇರಬಲ್ಲರು ? ॥ ೧೯ ॥ ವತ್ಸ ಹಿರಣ್ಯಕಶಿಪು ! ನಿನ್ನ ಇಂತಹ 
ಕಾರ್ಯವನ್ನು ದೊಡ್ಡ-ದೊಡ್ಡ ಧೀರರು ಮಾತ್ರ ಕಷ್ಟದಿಂದ 
ಮಾಡಬಲ್ಲರು. ನೀನು : ಈ ತಪೋನಿಷ್ಠೆಯಿಂದ ನನ್ನನ್ನು ನಿನ್ನ ವಶ 
ವಾಗಿಸಿಕೊಂಡು ಬಿಟ್ಟಿರುವೆ. ॥ ೨೦ ॥ ಕೈತ್ರಿಕಿರೋಮಣೆಯೇ | 
ಇದರಿಂದ ಪ್ರಸನ್ನನಾದ ನಾನು ನೀನು ಬೇಡದ ವರವನ್ನು ಕೊಟ್ಟೇ 
ಬಿಡುವೆನು. ಸಾಯುವವನು ನೀನು, ಸಾಯದೇ ಇರುವ ಅಮರನು 
ನಾನು. ಆದ್ದರಿಂದ ನಿನಗಾದ ನನ್ನ ದರ್ಶನವು ನಿಷ್ಠಲವಾಗ 
ಲಾರದು. ॥ ೨೧ ॥ 

ನಾರದರು ಹೇಳುತ್ತಾರೆ - ಧರ್ಮನಂದನಾ | ಇಷ್ಟು ಹೇಳಿ 
ಬ್ರಹ್ಮದೇವರು - ಇರುವೆಗಳಿಂದ ತಿಂದಿರುವ ಅವನ ಶರೀರದ 
ಮೇಲೆ ತನ್ನ ಕಮಂಡಲುವಿನ ದಿವ್ಯವೂ, ಅಮೋಘವೂ ಆದ 
ಪ್ರಭಾವಶಾಲಿ ನೀರನ್ನು ಚಿಮುಕಿಸಿದರು. ॥ ೨೨ ॥ ಆ ಜಲವನ್ನು 
ಪ್ರೋಕ್ಟಿಸುತ್ತಲೇ ಕಟ್ಟಿಗೆಯ ರಾಶಿಯಿಂದ ಬೆಂಕಿಯು ಉರಿದೇಳು 
ವಂತೆ ಅವನು ಬದಿರುಮೇಳೆ ಮತ್ತು ಹುತ್ತದ ಮಣ್ಣಿನಿಂದ ಎದ್ದು 
ನಿಂತನು. ಆಗ ಅವನ ದೇಹವು ಎಲ್ಲ ಅವಯವಗಳಿಂದ 
ಪರಿಪೂರ್ಣವಾಗಿ ಬರಿಷ್ಠವಾಗಿತ್ತು. ಇಂದ್ರಿಯಗಳಿಗೆ ಶಕ್ತಿಯು 
ಬಂದು, ಮನಸ್ಸು ಎಚ್ಚರಗೊಂಡಿತ್ತು. ಎಲ್ಲ ಅಂಗಾಂಗಗಳು ವಜ್ರ 
ದಂತೆ ಕಠೋರ ಹಾಗೂ ಕಾದ ಚಿನ್ನದಂತೆ ಥಳ-ಥಳಿಸುತ್ತಿದ್ದವು. 
॥ ೨೩॥ ತನ್ನ ಮುಂದೆ ಅಂತರಿಕ್ಷದಲ್ಲಿ ಹಂಸವಾಹನರಾಗಿ ಬ್ರಹ್ಮ 
ದೇವರು ನಿಂತಿರುವುದನ್ನು ಅವನು ನೋಡಿ, ಅವನಿಗೆ ಬಹಳ 
ಆನಂದವಾಯಿತು. ತನ್ನ ಶಿರಸನ್ನು ಭೂಮಿಯ ಮೇಲಿರಿಸಿ ಅವನು 
ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದನು. ॥ ೨೪ ॥ ಮತ್ತೆ ಅಂಜಲಿ 
ಬದ್ಧನಾಗಿ ವಿನಮ್ರಭಾವದಿಂದ ನಿಂತುಕೊಂಡು, ತುಂಬುಪ್ರೇಮ 
ದಿಂದ ತನ್ನ ಕಣ್ಣುಗಳನ್ನು ಮಿಟುಕಿಸದೆ ಅವನನ್ನು ನೋಡುತ್ತಾ 
ಗದ್ಗದ ವಾಣಿಯಿಂದ ಸ್ತುತಿಸತೊಡಗಿದನು. ಆಗ" ಅವನ ಕಣ್ಣು 
ಗಳಂದ ಆನಂದಾಶ್ರುಗಳು ಹರಿಯುತ್ತಿದ್ದು ಶರೀರವು ಪಳಟೆ 
ವಾಗಿತ್ತು. ॥ ೨೫ ॥ 

ಹಿರಣ್ಯಕಶಿಪು ಹೇಳಿದನು - ಕಲ್ಲಾಂತ್ಯದಲ್ಲಿ ಈ ಎಲ್ಲ 
ಸೃಷ್ಟಿಯು ಕಾಲನಿಂದ ೩ ಪ್ರೇರಿತವಾದ ತಮೋಗುಣದಿಂದ, ಘೋರ 
ಅಂಧಕಾರದಿಂದ ಮುಚ್ಚಿೊಗೆತ್ತು. ಆ ಸಮಯದಲ್ಲಿ ಸ್ವಯಂ 
ಪ್ರಕಾಶಸ್ವ ಸ್ನರೂಪನಾದ ನಿ ನೇ ನಿನ್ನ ತೇಜದಿಂದ ಪುನಃ ಇದನ್ನು 
ಪ್ರಕಟಿಸಿದೆ. ॥ ೨೬ ॥ 

ನೀನೇ ನಿನ್ನ ತ್ರಿಗುಣಮಯ ರೂಪದಿಂದ ಇದನ್ನು ರಚಿಸಿ, 
ರಕ್ಷಿಸಿ, ಸಂತರಿಸುತ್ತಿರುವೆ. ನೀನೇ ಗುಣತ್ತಯಗಳಿಗೆ "ಆಶ್ರಯ 
ನಾಗಿರುವೆ. ಎಲ್ಲರಿಗಿಂತಲೂ ಶ್ರೇಷ್ಠನೂ ದೊಡ್ಡವನೂ ನೀನೇ 
ಆಗಿರುವೆ. ಅಂತಹ ನಿನಗೆ ನಮಸ್ಕರಿಸುತ್ತೇನೆ. ॥| ೨೭ i 


730 


ನಮ ಆದ್ಯಾಯ ಬೀಜಾಯ ಜ್ಞಾನವಿಜ್ಞಾನಮೂರ್ತಯೇ । 
ಪ್ರಾಣೇಂದ್ರಿಯಮನೋಬುದ್ಧಿವಿಕಾರೈರ್ವ್ಯಕ್ಕಿಮೀಯುಷೇ 
nu ೨೮ ॥ 


ತ್ವಮೀಶಿಷೇ ಜಗತಸ್ತಸ್ಥುಷಶ್ಚ 
ಪ್ರಾಣೇನ ಮುಖ್ಯೇನ ಪತಿಃ ಪ್ರಜಾನಾಮ್‌ । 
ಚಿತ್ತಸ್ಯ ಚಿತ್ತೇರ್ಮನಇಂದ್ರಿಯಾಣಾಂ 


ಪತಿರ್ಮಹಾನ್ಲೂತಗುಣಾಶಯೇಶಃ ॥ ೨೯ ॥ 
ಊಯಂಗ 


ತ್ರ ಸಪ್ತತಂತೂನ್ಧಿತನೋಷಿ ' ತನ್ವಾ 
ತ್ರಯ್ಯಾ ಚಾತುರ್ಹೋತ್ರಕವಿದ್ಯಯಾ ಚ ಟ 
ತ್ವಮೇಕ ಆತ್ಮಾರ 5ತ್ಠವತಾಮನಾದಿ- 
ರನಂತಪಾರಃ ಕವಿರಂತರಾತ್ಮಾ ॥ ೩೦ ॥ 


ತ್ವಮೇವ ಕಾಲೋ5ನಿಮಿಷೋ ಜನಾನಾ- 
ಮಾಯುರ್ಲವಾದ್ಯಾವಯವೈ: ಕ್ಲಿಣೋಷಿ 
ಕೂಟಸ್ಥ ಆತ್ಮಾಪರಮೇಷ್ಯ್ಯಜೋ ಮಹಾಂ- 
ಸ್ತ್ರ ಫಿ ಜೀವಲೋಕಸ್ಯ ಚ ಜೀವ ಆತ್ಮಾ ॥೩೧ ॥ 


ತ್ವತ್ತಃ ಪರಂ ನಾಪರಮಪ್ಯನೇಜ- 

ದೇಜಚ್ಚ ಕಿಂಚಿದ್ವೃತಿರಿಕ್ತಮಸ್ತಿ | 
ವಿದ್ಯಾ: ಕಲಾಸ್ತೇ ತನವಶ್ಚ ಸರ್ವಾ 

ಹಿರಣ್ಯಗರ್ಭೋತಸಿ ಬೃಹತ್ತಿಪೃ se 1೩೨ ॥ 
ವ್ಯಕ್ತಂ ವಿಭೋ ಸ್ಥೂಲಮಿದಂ ಶರೀರಂ 

ಯೇನೇಂದ್ರಿಯಪ್ರಾಣಮನೋಗುಣಾಂಸ್ತ್ಯಮ್‌ । 
ಭುಂಕ್ಹೇ ಸ್ಥಿತೋ ಧಾಮನಿ ಪಾರಮೇಷ್ಟ್ಯೇ 

ಅವ್ಳಕ್ಕ ಆತ್ಮಾ ಪುರುಷಃ ಪುರಾಣಃ ॥ ೩೩ ॥ 
ಅನಂತಾವ್ಯಕ್ತರೂಪೇಣ ಯೇನೇದಮಖಲಂ ತತಮ್‌ । 
ಚಿದಚಿಚ್ಛಕ್ತಿಯುಕ್ತಾಯ ತಸ್ಮೈ ಭಗವತೇ ನಮಃ ` 

11೩೪ ॥ 


ಯದಿ ದಾಸ್ಯಸ್ಯಭಿಮತಾನ್‌ ವರಾನ್ಫೇ ವರದೋತ್ತಮ । 
ಭೂತೇಭಸ ನಿ್ಸಷ್ಟೇಳ್ಯೋ ಮೃತ್ಯುರ್ಮಾ ಭೂನ್ಮಮ ಪ್ರಭೋ 
11 ೩೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ನೀನೇ ಜಗತ್ತಿನ ಮೂಲಕಾರಣನು. ಜ್ಞಾನ-ವಿಜ್ಞಾ ನಗಳು ನಿನ್ನ 
ಮೂರ್ತಿಯೇ ಆಗಿದೆ. ಪ್ರಾಣ, ಇಂದ್ರಿಯಗಳು, ಮನಸ್ಸು ಬುದ್ಧಿ 
ಮುಂತಾದ ವಿಕಾರಗಳಿಂದ ಪ್ರಕಟಗೊಳ್ಳುವ ನಿನಗೆ ನಮ 
ಸ್ಥಾರವು. ॥ ೨೮ ॥ ನೀನೇ ಮುಖ್ಯಪ್ರಾಣ ಸೂತ್ರಾತ್ಮನ ರೂಪದಲ್ಲಿ 
ಚರಾಚರ ಜಗತ್ತನ್ನು ನಿನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವೆ. ನೀನೇ 
ಪ್ರಜೆಯ ರಕ್ಷಕನಾಗಿರುವೆ. ಭಗವಂತಾ | ಚಿತ್ತ, ಚೈತನ್ಯ, ಮನಸ್ಸು 
ಇಂದ್ರಿಯಗಳ ಸ್ವಾಮಿಯೂ ನೀನೇ ಆಗಿರುವೆ. ಪಂಚಭೂತಗಳು, 
ಶಬ್ದಾದಿ ವಿಷಯಗಳು ಮತ್ತು ಅವುಗಳ ಸಂಸ್ಕಾರಗಳನ್ನು ರಚಿಸು 
ವವನೂ, ಮಹತ್ತತ್ವದ ರೂಪದಲ್ಲಿಯೂ ನೀನೇ ಇರುವೆ. 
॥ ೨೯ ॥ ಹೋತಾ, ಅಧ್ವರ್ಯು, ಬ್ರಹ್ಯಾ ಉದ್ಗಾತಾ- ಈ ನಾಲ್ಕು 
ಖಯತ್ವಿಜರಿಂದ ನೆರವೇರುವ ಯಜ್ಞದ ಪ್ರತಿಪಾದನೆ ಮಾಡುವ 
ವೇದವೇ ನಿನ್ನ ಶರೀರವಾಗಿದೆ. ಅವುಗಳ ಮೂಲಕ ಅಗ್ನಿಷ್ಟೋಮ 
ಮುಂತಾದ ಏಳು ಯಜ್ಞಗಳನ್ನು ನೀನೇ ವಿಸ್ತಾರಮಾಡುವೆ. ನೀನೇ 
ಸಮಸ್ತ ಪ್ರಾಣಿಗಳ ಆತ್ಮನಾಗಿರುವೆ. ಏಕೆಂದರೆ, ನೀನು ಅನಾದಿ 
ಯೂ, ಅನಂತನೂ, ಅಪಾರನೂ, ಸರ್ವಜ್ನನೂ ಸರ್ವಾಂತ 
ರ್ಯಾಮಿಯೂ ಆಗಿರುವೆ. ॥ ೩೦ ॥ ನೀನೇ ಕಾಲನಾಗಿರುವೆ. 
ನೀನು ಪ್ರತಿಕ್ಷಣವೂ ಎಚ್ಚರವಾಗಿದ್ದು ತನ್ನ ಕ್ಷಣ, ಲವ ಮುಂತಾದ 
ವಿಭಾಗಗಳಿಂದ ಜನರ ಆಯುಷ್ಯವನ್ನು ಕ್ಲೀಣಗೊಳಿಸುತ್ತಿರುವೆ. 
ಹೀಗಿದ್ದರೂ ನೀನು ನಿರ್ವಿಕಾರನಾಗಿರುವೆ. ಏಕೆಂದರೆ, ಜ್ಞಾನ 
ಸ್ವರೂಪನೂ, ಪರಮೇಶ್ವರನೂ, ಜನ್ಮರಹಿತನೂ, ಮಹಾನ್‌ 
ಆಗಿರುವ ನೀನು ಸಮಸ್ತ ಜೀವಿಗಳಿಗೂ ಜೀವನವನ್ನು ಕೊಡುವ 
ಅಂತರಾತ್ಮನಾಗಿರುವೆ. ॥ ೩೧ ॥ ಪ್ರಭೋ! ನಿನ್ನಿಂದ ಬೇರೆಯಾದ 
ಕಾರ್ಯ, ಕಾರಣ, ಚಲ ಮತ್ತು ಅಚಲವಾದ ಯಾವ ವಸ್ತುವೂ 
ಇಲ್ಲ ಸಮಸ್ತ ವಿದ್ಯೆಗಳೂ ಕಲೆಗಳೂ ನಿನ್ನ ಶರೀರಗಳೇ ಆಗಿವೆ. 
ತ್ರಿಗುಣಮಯವಾದ ಮಾಯೆಯನ್ನು ಮೀರಿರುವ ಸ್ವಯಂ 
ಬ್ರಹ್ಮನು ನೀನೇ ಆಗಿರುವೆ. ಈ ಸ್ವರ್ಣಮಯ ಬ್ರಹ್ಮಾಂಡವು ನಿನ್ನ 
ಗರ್ಭದಲ್ಲೇ ಅಡಗಿದೆ. ನೀನು ಇದನ್ನು ನಿನ್ನಿಂದಲೇ ಪ್ರಕಟ 
ಗೊಳಿಸಿರುವೆ. ॥ ೩೨ ॥ ಪ್ರಭೋ! ಈ ವ್ಯಕ್ತವಾದ ಬ್ರಹ್ಮಾಂಡವು 
ನಿನ್ನ ಸ್ಥೂಲಶರೀರವಾಗಿದೆ. ಇದರಿಂದ ನೀನು ಇಂದ್ರಿಯಗಳು, 
ಪ್ರಾಣ ಮತ್ತು ಮನಸಿನ ವಿಷಯಗಳನ್ನು ಉಪಭೋಗಿಸುತ್ತಿರುವೆ. 
ಆದರೆ ಆಗಲೂ ನೀನೇ ನಿನ್ನ ಪರಮ ಏಶ್ವರ್ಯಮಯ 
ಸ್ವರೂಪದಲ್ಲೇ ಸ್ಥಿತನಾಗಿರುವೆ. ವಾಸ್ತವವಾಗಿ ನೀನೇ ಪುರಾಣ 
ಪುರುಷನು. ಸ್ಥೂಲ-ಸೂಕ್ತ್ಮಗಳನ್ನು ಮೀರಿರುವ ಬ್ರಹ್ಮಸ್ವರೂಪನೇ 
ಆಗಿದ್ದೀಯೆ. ॥ ೩೩ ॥ ನೀನು ಅನಂತನಾಗಿದ್ದು ಅವ್ಯಕ್ತಸ್ವರೂಪ 
ದಿಂದ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿರುವೆ. ಚೇತನ ಮತ್ತು 
ಅಚೇತನ ಎರಡೂ ನಿನ್ನ ಶಕ್ತಿಗಳೇ ಆಗಿವೆ. ಇಂತಹ ಭಗವಂತಾ! 
ನಾನು ನಿನಗೆ ನಮಸ್ಕರಿಸುತ್ತೇನೆ. ॥ ೩೪ ॥ 

ಪ್ರಭುವೇ! ನೀನೇ ವರ ಕೊಡುವವರಲ್ಲಿ ಸರ್ವಶ್ರೇಷ್ಠನಾಗಿ 
ರುವೆ. ನೀನು ನನಗೆ ಅಭೀಷ್ಟವಾದ ವರವನ್ನು ಕೊಡುವುದಾದರೆ - 
ನೀನು ಸೃಷಿಸಿರುವ ಯಾವುದೇ ಪ್ರಾಣಿಯಿಂದಲೂ, ಬೇಕಾದರೆ 
ಮನುಷ್ಯನಿರಲಿ, ಪಶು, ಪ್ರಾಣಿಯಾಗಿರಲಿ, ಅಪ್ರಾಣಿಯಾಗಿರಲಿ, 
ದೇವತೆ, ದೆತ್ತ್ತ ನಾಗಗಳು ಮುಂತಾದ ಯಾರಿಂದಲೂ ನನ್ನ 


ಅಳ? 


ಮೃತ್ಯುವು ಆಗದಿರಲಿ. ಒಳಗೆ-ಹೊರಗೆ, ಹಗಲಲ್ಲಿ-ರಾತ್ರಿಯಲ್ಲಿ, 


4 ಅಧ್ಯಾಯ] ಸಪ್ತಮ ಸೃಂಧ 731 


ಸ 


ನಾಂತರ್ಬಹಿರ್ದಿವಾ ನಕ್ಕಮನ್ಯಸ್ಥಾದಪಿ ಚಾಯುಧ್ಯೆಃ । 
ನ ಭೂಮ್‌ ನಾಂಬರೇ ಮೃತ್ಯುರ್ನ ನರೈರ್ನ ಮೃಗೈರಪಿ 
TENT 
ವ್ಯಸುಭಿರ್ವಾಸುಮದ್ಧಿರ್ವಾ ಸುರಾಸುರಮಹೋರಗ್ಗೆ: I 
ಅಪ್ರತಿದ್ದಂದ್ವತಾಂ ಯುದ್ಧೇ ಐಕಪತ್ಯಂ ಚ ದೇಹಿನಾಮ್‌ 
1೩೭ 
ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ಯಥಾ ತತ್ಥನ: | 
ತಪೋಯೋಗಪ್ರಭಾವಾಣಾಂ ಯನ್ನ ರಿಷ್ಯತಿ ಕರ್ಹಿಚಿತ್‌ 
1೩೮ ॥ 


ಯಾವುದೇ ಅಸ್ವ್ರಶಸ್ತ್ರಗಳಿಂದಾಗಲೀ, ಭೂಮಿಯಲ್ಲಾಗಲೀ, 
ಆಕಾಶದಲ್ಲಾಗಲೀ, ಯಾವುದರಿಂದಲೂ, ಎಲ್ಲೆಯಾಗಲೀ, 
ಯಾವಾಗಲೇ ಆಗಲೀ ನನಗೆ ಮರಣವುಂಟಾಗದಿರಲಿ. ಯುದ್ಧ 
ದಲ್ಲಿ ನನಗೆ ಎದುರಾಳಿಗಳು ಯಾರೂ ಇಲ್ಲದಿರಲಿ. ನಾನು ಎಲ್ಲ 
ಪ್ರಾಣಿಗಳಿಗೂ ಏಕಚ್ಛತ್ರಾಧಿಪತಿಯಾಗುವಂತೆ "ವರವನ್ನು ಕರುಣಿಸು. 
॥ ೩೫-೩೭ ॥ ಇಂದ್ರಾದಿ ಸಮಸ್ತ ಲೋಕಪಾಲಕರಲ್ಲಿ ಯಾವ 
ಮಹಿಮೆಯುಂಟೋ ಅಂತಹ ಮಹಿಮೆಯು ನನಗೂ ಇರಲಿ. 
ತಪಸ್ತಿಗಳಲ್ಲಿ ಯೋಗಿಗಳಲ್ಲಿ ಇರುವ ಅಕ್ಷಯವಾದ ಐಶ್ವರ್ಯ 
ವನ್ನು ನನಗೂ ಅನುಗ್ರಹಿಸು. ೩೮॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸ್ಮಂಧೇ 
ಹಿರಣ್ಯಕಶಿಪೋರ್ವರಯಾಚನಂ ನಾಮ ತೃತೀಯೋ5 ಧ್ಯಾಯಃ॥ ೩ ॥ 


— ್ರರಡಾಯಾಜಾ........ 
ನಾಲ್ಕನೆಯ ಅಧ್ಯಾಯ 
ಹಿರಣ್ಯಕಶಿಪುವಿನ ಅತ್ಯಾಚಾರಗಳು ಮತ್ತು ಪ್ರಹ್ಲಾದನ ಗುಣಗಳ ವರ್ಣನೆ 


ನಾರದ ಉವಾಚ 
ಏವಂ ವೃತಃ ಶತದೃತಿರ್ಹಿರಣ್ಯಕಶಿಪೋರಥ । 
ಪ್ರಾದಾತ್ತತಪಸಾ ಪ್ರೀತೋ ವರಾಂಸ್ತಸ್ಕ ಸುದುರ್ಲಭಾನ್‌ 
॥ ೧ ॥ 
ಬ್ರಹ್ಮೋವಾಚ 
ತಾತೇಮೇ ದುರ್ಲಭಾಃ ಪುಂಸಾಂ ಯಾನ್ವೃಣೀಷೇ ವರಾನ್ನಮ I 
ತಥಾಪಿ ವಿತರಾಮ್ಯಂಗ ವರಾನ್ಯದಪಿ ದುರ್ಲಭಾನ್‌ 
॥ ೨ ॥ 
ತತೋ ಜಗಾಮ ಭಗವಾನಮೋಘಾನುಗ್ರಹೋ ವಿಭುಃ | 
ಪೂಜಿತೋ5ಸುರವರ್ಯೇಣ ಸ್ತೂಯಮಾನ:ಃ ಪ್ರಜೇಶ್ವರೈಃ 
॥ ೩ ॥ 
ಏವಂ ಲಬ್ಧವರೋ ದೈತ್ಯೋ ಬಿಭ್ರದ್ದೇಮಮಯಂ ವಪುಃ । 
ಭಗವತ್ಯಕರೋದ್ಲೇಷಂ ಭ್ರಾತುರ್ವಧಮನುಸ್ಥರನ್‌ 
॥1 ೪ ॥ 
ಸ ವಿಜಿತ್ಯ ದಿಶಃ ಸರ್ವಾ ಲೋಕಾಂಶ್ಚ ತ್ರೀನ್ನಹಾಸುರ: । 
ದೇವಾಸುರಮನುಷ್ಯೇಂದ್ರಾನ್ಗಂಧರ್ವಗರುಡೋರಗಾನ್‌ 


॥ ೫ ॥ 
ಸಿದ್ಧಚಾರಣವಿದ್ಯಾದ್ರಾನೃಷೀನ್ದಿಶೃಪತೀನ್ಮನೂನ್‌ | 
ಯಕರಕ್ಷಃ ಪಿಶಾಚೇಶಾನ್ವೇತಭೂತಪತೀನಥ 

ಸ ॥ ೬ ॥ 


ಸರ್ವಸತ್ತ ಫತೀನ್‌ಜಿತ್ವಾ ವಶಮಾನೀಯ ವಿಶ್ವಜಿತ್‌ | 
ಜಹಾರ ಲೋಕಪಾಲಾನಾಂ ಸ್ಥಾನಾನಿ ಸಹ ತೇಜಸಾ 
॥ ೭ ॥ 


ನಾರದರು ಹೇಳುತ್ತಾರೆ - ಯುಧಿಷ್ಠಿರನೇ ! ಹಿರಣ್ಯಕಶಿಪು 
ಬ್ರಹ್ಮದೇವರಲ್ಲಿ ಹೀಗೆ ದುರ್ಲಭವಾದ ವರಗಳನ್ನು ಬೇಡಲು, 
ಅವರು ಅವನ ತಪಸ್ಸಿನಿಂದ ಪ್ರ ಪ್ರಸನ್ನರಾಗಿ ಅವನಿಗೆ ಆ ವರಗಳನ್ನು 
ಕರುಣಿಸಿದರು. ॥ ೧॥ 

ಬ್ರಹ್ಮದೇವರು ಹೇಳಿದರು - ಅಯ್ಯಾ ವತ್ಸ! ನೀನು ನನ್ನಲ್ಲಿ 
ಕೇಳಿರುವ ವರಗಳು ಮನುಷ್ಯರಿಗೆ ತುಂಬಾ ದುರ್ಲಭವಾದವು 
ಗಳು. ಆದರೂ ಅವು ಅತಿದುರ್ಲಭವಾಗಿದ್ದರೂ ನಾನು ನಿನಗೆ 
ಅವೆಲ್ಲವನ್ನು ಕೊಡುತ್ತಿದ್ದೇನೆ. ॥ ೨ ॥ (ನಾರದರು ಹೆಳಿದರು) 
ಬ್ರಹ್ಮದೇವರ ವರದಾನವು ಎಂದೂ ಸುಳ್ಳಾಗುವುದಿಲ್ಲ ಅವರು 
ಸಮರ್ಥರು ಮತ್ತು ಭಗವದ್ರೂಪರೇ ಆಗಿದ್ದಾರೆ. ವರಗಳು ದೊರೆತ 
ಬಳಿಕ ಹಿರಣ್ಯಕಶಿಪು ಅವರನ್ನು ಪೂಜಿಸಿದನು. ಅನಂತರ ಪ್ರಜಾ 
ಪತಿಗಳಿಂದ ತನ್ನ ಸ್ತುತಿಯನ್ನು ಕೇಳುತ್ತಾ ಅವರು ತಮ್ಮ ಲೋಕಕ್ಕೆ 
ಹೊರಟುಹೋದರು. ॥ ೩ ॥ ಬ್ರಹ್ಮದೇವರಿಂದ ವರಗಳನ್ನು 
ಪಡೆದುಕೊಂಡ ಅನಂತರ ಹಿರಣ್ಯಕಶಿಪುವಿನ ಶರೀರವು 
ಸುವರ್ಣದಂತೆ ಕಾಂತಿಯುಕ್ತವೂ, ಹೃಷ್ಟ- ಪುಷ್ಪವೂ ಆಯಿತು. 
ಅವನು ತನ್ನ ತಮ್ಮನ ಮೃತ್ಯುವನ್ನು ನೆನೆದು ಭಗವಂತನನ್ನು 
ದ್ವೇಷಿಸತೊಡಗಿದನು. ॥ ೪॥ ಆ ಮಹಾ ದೈತ್ಯನು ಎಲ್ಲ 
ದಿಕ್ಕುಗಳನ್ನು, ಮೂರುಲೋಕಗಳನ್ನು, ದೇವತೆಗಳನ್ನೂ, ಅಸುರ 
ರನ್ನೂ, ರಾಜರನ್ನೂ, ಗಂಧರ್ವರನ್ನೂ, ಗರುಡನನ್ನೂ, ಸರ್ಪ 
ರನ್ನೂ ಸಿದ್ಧ ಚಾರಣರನ್ನೂ, ವಿದ್ದಾ ಧರರನ್ನೂ, ಯಪಿಗಳನ್ನೂ, 
ಪಿತೃಗಳ ಅಧಿಪತಿಗಳನ್ನೂ, 'ಮನುಗಳೆನ್ನೂ, ಯಕ್ಷರನ್ನೂ, ರಾಕ್ಷಸ 
ರನ್ನೂ, ಪಿಶಾಚರಾಜರನ್ನು, ಪ್ರೇತಗಳನ್ನೂ, ಭೂತಪಗಳನ್ನೂ 
ಮತ್ತು ಸಮಸ್ತ ಪ್ರಾಣಿಗಳ ಕಟ ಸೋಲಿಸಿ ವಶಪಡಿಸಿ 
ಕೊಂಡನು. ಇಷ್ಟೇ ಅಲ್ಲ, ವಿಶ್ವ ವಿಜಯಿಯಾದ ಆ ದೈತ್ಯನು 
ಲೋಕಪಾಲಕರ 'ಸ್ವಾನ-ತೇಜಸ್ಸನ್ನು' ಸೆಳೆದುಕೊಂಡನು. ॥ ೫೭ i 


732 


ದೇವೋದ್ಯಾನಶ್ರಿಯಾ ಜುಷ್ಪಮಧ್ಯಾಸ್ತೆ € ಸ್ಥತ್ರಿವಿಷ್ಣಪಮ್‌ । 
ಮಹೇಂದ್ರಭವನಂ ಸಾಕ್ಟಾನ್ನಿರ್ಮಿತಂ ವಿಶ್ವರ್ಮಣಾ । 
ತೈಲೋಕ್ಕಲಕ್ಷಾ ್ಲ್ಯೀಯತನಮಧ್ಯುವಾಸಾಖಲರ್ದಿಮತ್‌ 

NST 


ಯತ್ರ ವಿದ್ರುಮಸೋಪಾನಾ ಮಹಾಮಾರಕತಾ ಭುವಃ। ' 


ಯತ್ರ ಸ್ಥಾಟಿಕಕುಡ್ಯಾನಿ ವೈದೂರ್ಯಸ್ತಂಭಪಂಕ್ರಯಃ 
' ॥೯॥ 
ಯತ್ರ ಚಿತ್ರವಿತಾನಾನಿ ಪದ್ಧರಾಗಾಸನಾನಿ ಚ। 


ಪಯಃಫೇನನಿಭಾಃ ಶಯ್ಯಾ ಸತ್ತಾ 
i ೧೦॥ 


ಕೂಜದ್ದಿರ್ನೂಪುರೈರ್ದೇವ್ಯಃ ಶಬ್ದಯಂತ್ಯ ಇತಸ್ತತಃ। 
ರತ್ನಸ್ಥಲೀಷು ಪಶ್ಯಂತಿ ಸುದತೀಃ ಸುಂದರಂ ಮುಖಮ್‌ 
॥ ೧೧॥ 
ತಸ್ಮಿನೃಹೇಂದ್ರಭವನೇ ಮಹಾಬಲೋ 
ಮಹಾಮನಾ ನಿರ್ಜಿತಲೋಕ ಏಕರಾಟ್‌ । 
ರೇಮೇತಭಿವಂದ್ಯಾಂಫ್ರಯುಗಃ ಸುರಾದಿಭಿಃ 
ಪ್ರತಾಪಿತೈರೂರ್ಜಿತಚಂಡಶಾಸನಃ 1 ೧೨॥ 


ತಮಂಗ ಮತ್ತಂ ಮಧುನೋರುಗಂಧಿನಾ 
ವಿವೃತ್ತತಾಮ್ರಾಕ್ಟಮಶೇಷಧಿಷ್ಯ್ಯಪಾಃ | 

ಉಪಾಸತೋಪಾಯನಪಾಣಿಭಿರ್ವಿನಾ 
ತ್ರಿಭಿಸಪೋಯೋಗಬಲೌಜಸಾಂ ಪದಮ್‌ ॥ ೧೩ ॥ 


ಜಗುರ್ಮಹೇಂದ್ರಾಸನಮೋಜಸಾ ಸ್ಥಿತಂ 
ವಿಶ್ವಾವಸುಸ್ತುಂಬುರುರಸ್ಥದಾದಯಃ | 

ಗಂಧರ್ವಸಿದ್ಧಾ ಯಷಯೋತ ಸ್ತುವನ್ಮುಹು- 
ರ್ವಿದ್ಯಾಧರಾ ಅಪ್ಪರಸಶ್ಚ ಪಾಂಡವ ॥೧೪॥ 

ಸ ಏವ ವರ್ಣಾಶ್ರಮಿಭಿಃ ಕ್ರತುಭಿರ್ಭೂರಿದಕ್ಷಿಣೈ: । 


ಇಜ್ಯಮಾನೋ ಹವಿರ್ಭಾಗಾನಗ್ರಹೀತ್ಲೇನ ತೇಜಸಾ 


11 ೧೫ ॥ 
ಅಕೃಷ್ಣಪಚ್ಯಾ ತಸ್ಯಾಸೀತ್ರಪ್ರದ್ದೀಪವತೀ ಮಹೀ ॥ 
ತಥಾ ಕಾಮದುಘಾ ದೌಸ್ತು ನಾನಾಶ್ಚರ್ಯಪದಂ ನಭಃ 

॥1 ೧೬ i 


ರತ್ನಾಕರಾಶ್ಚ ರತೌಘಾಂಸ್ತತ್ನತ್ತ್ಯಶ್ಲೋಹುರೂರ್ಮಿಭಿಃ I 
ಕ್ಲಾರಸೀಧುಫೃತಕೌದ್ರದಧಿಕ್ಷೀರಾಮೃತೋದಕಾ: 
॥ ೧೭ 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಈಗ ಅವನು ನಂದನವನವೇ ಮುಂತಾದ ಉದ್ಯಾನವನಗಳ 
ಸೌಂದರ್ಯದಿಂದ ಕೂಡಿದ ಸ್ವರ್ಗದಲ್ಲೇ ಇರತೊಡಗಿದನು. 
ಸ್ವಯಂ ವಿಶ್ವಕರ್ಮನೇ ರಚಿಸಿದ ಇಂದ್ರನ ಭವನವೇ ಅವನ ವಾಸ 
ಸ್ಥಾನವಾಯಿತು. ಆ ಅರಮನೆಯಲ್ಲಿಮೂರು ಲೋಕಗಳ ಸೌಂದರ್ಯದ 
ಮೂರ್ತಾಕಾರನಾಗಿ ವಾಸ ಮಾಡುತ್ತಿದ್ದನು. ಆತನು ಎಲ್ಲ ವಿಧದ 
ಸಂಪತ್ತುಗಳಿಂದ ಸಂಪನ್ನನಾಗಿದ್ದನು. ॥ ೮ ue ಅರಮನೆಯಲ್ಲಿ 
ಮೆಟ್ಟಲುಗಳು ಪಚ್ಚೆ ಮಣಿಗಳಿಂದಲೂ, ನೆಲಗಳು ಮರಕತ 
ಮಣಿಗಳಿಂದಲೂ, ಗೋಡೆಗಳು ಸ್ಫಟಿಕಮಣಿಗಳಿಂದಲೂ, ವೈಢೂರ್ಯ 
ಕಂಭಗಳಿಂದಲೂ, ಪದ್ಧರಾಗ ಮಣಿಗಳಿಂದ ನಿರ್ಮಿತ ಆಸನಗಳು 
ಇದ್ದವು. ಬಣ್ಣ- ಬಣ್ಣದ ತೋರಣಗಳೂ, ಹಾಲಿನ ನೊರೆಯಂತೆ 
ಶಯ್ಕೆಗಳು, 'ಅವುಗಳಿಗೆ ಮುತ್ತುಗಳ ಕುಚ್ಚುಗಳಿದ್ದು ಶೋಭಾಯ 
ಮಾನವಾಗಿತ್ರು. ॥ ೯-೧೦॥ ಸರ್ವಾಂಗಸುಂದರಿಯರಾದ ಅಪ್ಪರೆ 
ಯರು ತಮ್ಮ ಕಾಲಂದುಗೆಗಳ ರುಣ-ರುಣ ಧ್ವನಿಗೈಯುತ್ತಾ 
ರತ್ತಮಯ ಭೂಮಿಯಲ್ಲಿ ಅತ್ತ-ಇತ್ತ ಓಡಾಡುತ್ತಿದ್ದರು. ಕೆಲವಡೆ 
ಅದರಲ್ಲೇ ತಮ್ಮ ಸುಂದರ ಮುಖಗಳನ್ನು ನೋಡಿಕೊಳ್ಳುತ್ತಿದ್ದರು. 
॥ ೧೧ ॥ ಮಹಾಬಲಶಾಲಿಯಾದ ಹಿರಣ್ಯಕಶಿಪು ಎಲ್ಲರನ್ನೂ ಜಯಿಸಿ 
ಏಕಚ್ಛತ್ರಾಪತಿಯಾಗಿ ಆ ಮಹೇಂದ್ರಭವನದಲ್ಲಿ ಯಥೇಷ್ಟವಾಗಿ 
ಸ್ವತಂತ್ರನಾಗಿ ವಿಹರಿಸುತ್ತಿದ್ದನು. ಅವನ ಶಾಸನವು ಎಷ್ಟು ಕಠೋರ 
ವಾಗಿತ್ತೆಂದರೆ - ದೇವ-ದಾನವರೆಲ್ಲರೂ ಭಯಭೀತರಾಗಿ ಅವನ 
ಅಡಿಗಳಿಗೆ ಅಡಿಗಡಿಗೆ ವಂದಿಸುತ್ತಿದ್ದರು. ॥ ೧೨ ॥ ಯುಧಿಷ್ಠಿರನೇ ! 
ಅವನು ಉತ್ಕಟವಾದ ಗಂಧವುಳ್ಳ ಮದ್ಯವನ್ನು ಕುಡಿದು 
ಉನ್ನತ್ತನಾಗಿರುತ್ತ ಅವನ ಅಮಲೇರಿದ್ದ ಕಣ್ಣುಗಳು ಕೆಂಪಗಾಗಿದ್ದುವು. 
ತಪಸ್ಸು, ಯೋಗ, ಶಾರೀರಿಕ, ಮಾನಸಿಕ ಬಲಗಳಿಗೆ ಆಗರನಾಗಿದ್ದ 
ಅವನನ್ನು ಬ್ರಹ್ಯಾ ವಿಷ್ಣು, ಮಹೇಶ್ವರರನ್ನು ಬಿಟ್ಟು ಉಳಿದ ಎಲ್ಲ 
ದೇವತೆಗಳು ತಮ್ಮ ಕೈಗಳಲ್ಲಿ ಕಪ್ಪ-ಕಾಣಿಕೆಗಳನ್ನು ಹಿಡಿದುಕೊಂಡು 
ಸೇವಿಸುತ್ತಿದ್ದರು. ॥ ೧೩ ॥ ಪಾಂಡುಪುತ್ರನೇ! ಪೌರುಷದಿಂದ 
ಇಂದ್ರನ ಆಸನದಲ್ಲಿ ಕುಳಿತಿರುವಾಗ ವಿಶ್ವಾವಸು, ತುಂಬುರು ಮತ್ತು 
ನಾವೆಲ್ಲರೂ ಅವನ ಎದುರಿಗೆ ಗಾಯನ ಮಾಡುತ್ತಿದ್ದೆವು. ಹಾಗೆಯೇ 
ಗಂಧರ್ವರು, ಸಿದ್ಧರು, ಯಷಿಗಡಣ, ವಿದ್ಯಾಧರರೂ, ಅಪ್ಪರೆಯರೂ 
ಮತ್ತೆ-ಮತ್ತೆ ಅವನನ್ನು ಸ್ತುತಿ ಮಾಡುತ್ತಿದ್ದರು. ॥ ೧೪ ॥ 
ಯುಧಿಷ್ಠಿರನೇ ! ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುತ್ತಿದ್ದ 
ಪುಣ್ಯಾತ್ಮರು ಮಾಡುತ್ತಿದ್ದ ದೊಡ್ಡ-ದೊಡ್ಡ ದಕ್ಷಿಣೆಯುಳ್ಳ ಯಜ್ಞ 
ಗಳ ಆಹುತಿಗಳನ್ನು ಆತನು ತನ್ನ ತೇಜಸ್ಸಿನಿಂದ ಕಸಿದು ಕೊಳ್ಳುತ್ತಿ 
ದ್ದನು. ॥ ೧೫ ॥ ಪೃಥ್ವಿಯ ಸಪ್ತದ್ವೀಪಗಳಲ್ಲಿಯೂ ಅವನ ಅಖಂಡ 
ರಾಜ್ಯವಿತ್ತು. ಎಲ್ಲ “ಕಡೆಗಳಲ್ಲಿಯೂ ಉಳುಮೆಯಿಲ್ಲದೆಯೇ 
ಭೂಮಿಯು ಆಹಾರ ಬೆಳೆಗಳನ್ನು ನೀಡುತ್ತಿತ್ತು. ಅವನು ಬಯಸಿ 
ದೆಲ್ಲವೂ ಅಂತರಿಕ್ಷದಿಂದ ಅವನಿಗೆ ಸಿಗುತ್ತಿತ್ತು. ಆಕಾಶವು ಆತನಿಗೆ 
ಬಗೆ-ಬಗೆಯ ಆಶ್ಚರ್ಯಜನಕ ವಸ್ತುಗಳನ್ನುತೋರಿಸಿ ಮನೋರಂಜನೆ 
ಯನ್ನು ಮಾಡುತ್ತಿತ್ತು. ॥ ೧೬ ॥ ಅದೇ ರೀತಿಯಲ್ಲಿ ಉಪ್ಪು, ಕಬ್ಬಿನ 
ಹಾಲು, ಸುರೆ, ತುಪ್ಪ, ಮೊಸರು, ಹಾಲು ಮತ್ತು ಸಿಹಿನೀರಿನ 
ಸಮುದ್ರಗಳೂ ಕೂಡ ತಮ್ಮ ಪತ್ನಿಯರಾದ ನದಿಗಳೊಂದಿಗೆ ಅಲೆಗಳ 
ಮೂಲಕ - ರತ್ತರಾಶಿಗಳನ್ನು ಅರ್ಪಿಸುತ್ತಿದ್ದುವು. ॥ ೧೭॥ 


4 ಅಧ್ಯಾಯ] 


ಸಪ್ತಮ ಸ್ಮಂಧ 


733 


ಶೈಲಾ ದ್ರೋಣೀಭಿರಾಕ್ರೀಡಂ ಸರ್ವರ್ತುಷು ಗುಣಾನ್‌ದ್ರುಮಾಃ । 
ದಧಾರ ಲೋಕಪಾಲಾನಾಮೇಕ ಏವ ಪೃಥಗ್ಗುಣಾನ್‌ 


11 ೧೮ ॥ 
ಸ ಇತ್ನಂ ನಿರ್ಜಿತಕಕುಬೇಕರಾಡ್ಜಿಷಯಾನ್ವಿಯಾನ್‌ | 
ಯಥೋಪಜೋಪಂ ಭುಂಜಾನೋ ನಾತೃಪ್ಯದಜಿತೇಂದ್ರಿಯಃ 

i OF 
ಏವಮೈಶ್ವರ್ಯಮತ್ತಸ್ಯ ದೃಷ್ಟಸ್ಯೋಚ್ಛಾಸ್ಪವರ್ತಿನಃ I 
ಕಾಲೋ ಮಹಾನ್ವ ೀಯಾಯ ಬ್ರಹ್ಮಶಾಪಮುಷೇಯುಷು 

I 2೦ ॥ 


ತಸ್ಯೋಗ್ರದಂಡಸಂವಿಗ್ನಾ ಸರ್ವೇ ಲೋಕಾಃ ಸಪಾಲಕಾಃ । 
ಅನ್ಯತ್ರಾಲಬಶರಣಾಃ ಶರಣಂ ಯಯುರಚ್ಛುತಮ್‌ 

11 ೨೧॥ 
ತಸ್ಯೈ ನಮೋಶಸ್ತು ಕಾಷ್ಠಾಯೈ ಯತ್ರಾತ್ಮಾ ಹರಿರೀಶ್ವರಃ 
ಯದ್ಭತ್ವಾ ನ ನಿವರ್ತಂತೇ ಶಾಂತಾಃ ಸಂನ್ಯಾಸಿನೋಠಮಲಾಃ 

॥ ೨೨॥ 
ಇತಿ ತೇ ಸಂಯತಾತ್ಮಾನಃ ಸಮಾಹಿತಧಿಯೋ5ಮಲಾಃ । 
ಉಪತಸ್ಥುರ್ಹೃಷೀಕೇಶಂ ವಿನಿದ್ರಾ ವಾಯುಭೋಜನಾಃ 

॥ ೨೩ 1 


ತೇಷಾಮಾವಿರಭೂದ್ವಾಣೀ ಅರೂಪಾ ಮೇಫನಿಸ್ಟನಾ । 
ಸನ್ನಾದಯಂತೀ ಕಕುಭಃ ಸಾಧೂನಾಮಭಯಂಕರೀ 
॥ ೨೪॥ 
ಮಾ ಭೈಷ್ಟ ವಿಬುಧಶ್ರೇಷ್ಠಾಃ ಸರ್ವೇಷಾಂ ಭದ್ರಮಸ್ತು ವಃ । 
ಮದ್ದರ್ಶನಂ ಹಿ ಭೂತಾನಾಂ ಸರ್ವಶ್ರೇಯೋಪಪತ್ತಯೇ 
nu ೨೫ ॥ 
ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾಪಸದಸ್ಯ ಚ! 
ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಂ ತಾವತೃತೀಕ್ಷತ 
॥ ೨೬ ॥ 
ಯದಾ ದೇವೇಷು ವೇದೇಷು ಗೋಷು ವಿಪ್ರೇಷು ಸಾಧುಷು । 
ಧರ್ಮೇ ಮಯಿ ಚ ವಿದ್ದೇಷಃ ಸವಾ ಆಶು ವಿನಶ್ಯತಿ 
॥| ೨೭ ॥ 
ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ । 
ಪ್ರಹ್ಲಾದಾಯ ಯದಾದ್ರುಹ್ಯೇದ್ಧನಿಷ್ಯೇ5ಪಿ ವರೋರ್ಜಿತಮ್‌ 
un ೨೮ ॥ 


ನಾರದ ಉವಾಚ 


ಇತ್ಯುಕ್ತಾ ಲೋಕಗುರುಣಾ ತಂ ಪ್ರಣಮ್ಯ ದಿವೌಕಸಃ । 
ನೃವರ್ತಂತ ಗತೋದ್ವೇಗಾ ಮೇನಿರೇ ಚಾಸುರಂ ಹತಮ್‌ 
॥೨೯॥ 


ಪರ್ವತಗಳು ತಮ್ಮ ತಪ್ಪಲುಗಳಲ್ಲಿ ಅವನಿಗಾಗಿ ವಿಹಾರೋ 
ದ್ಯಾನಗಳನ್ನು ಒದಗಿಸುತ್ತಿದ್ದವು ಹಾಗೂ ವೃಕ್ಷಗಳು ಎಲ್ಲ ಯತು 
ಗಳಲ್ಲಿಯೂ ಹೂವು-ಹಣ್ಣುಗಳನ್ನು ಬಿಡುತ್ತಿದ್ದವು. ಅವನೊಬ್ಬನೇ 
ಎಲ್ಲ ಲೋಕಪಾಲರ ಬೇರೆ-ಬೇರೆ ಗುಣ-ಮಹಿಮೆಗಳನ್ನು ಧರಿಸಿ 
ದ್ದನು. ॥ ೧೮ ॥ ಹೀಗೆ ದಿಗ್ವಿಜಯಿಯಾದ ಅವನು ಏಕಚ್ಛತ್ರಾಧಿ 
ಪತಿಯಾಗಿ ತನಗೆ ಪ್ರಿಯವಾದ ವಿಷಯಗಳನ್ನು ಸ್ವಚ್ಛಂದವಾಗಿ ಉಪ 
ಭೋಗಿಸತೊಡಗಿದನು. ಆದರೆ ಇಷ್ಟು ವಿಷಯಭೋಗಗಳಿಂದಲೂ 
ಅವನಿಗೆ ತೃಪ್ತಿಯುಂಟಾಗಲಿಲ್ಲ ಏಕೆಂದರೆ, ಕೊನೆಗೂ ಅವನು 
ಇಂದ್ರಿಯಗಳ ಗುಲಾಮನೇ ಆಗಿದ್ದನಲ್ಲ! ॥ ೧೯ ॥ 
ಧರ್ಮನಂದನಾ | ಈ ರೂಪದಲ್ಲಿಯೂ ಅವನು ಸನಕಾದಿ 
ಗಳಿಂದ ಶಪಿಸಲ್ಲಟ್ಟ ಭಗವಂತನ ಆ ಪಾರ್ಷದನೇ ಆಗಿದ್ದನಲ್ಲ 
ಆದರೆ ಅವನು ಐಶ್ವರ್ಯಮದದಿಂದ ಉನ್ನತ್ತನಾಗಿದ್ದವು ಹಾಗೂ 
ದುರಹಂಕಾರಿಯಾಗಿ ಶಾಸ್ತ್ರ ಮರ್ಯಾದೆಗಳನ್ನುಮೀರಿ ನಡೆಯು 
ತ್ವಿರಲು ನೋಡು-ನೋಡುತ್ತಾ ಅವನ ಜೀವನದ ಹೆಚ್ಚಿನ ಸಮಯ 
ಕಳೆದುಹೋಯಿತು. ॥ ೨೦ ॥ ಅವನ ಕಠೋರವಾದ ಶಾಸನದಿಂದ 
ಎಲ್ಲ ಲೋಕಗಳು ಮತ್ತು ಲೋಕಪಾಲರು ಗಾಬರಿಗೊಂಡರು. 
ಅವರಿಗೆ ಬೇರೆಲ್ಲಿಯೂ ಆಶ್ರಯ ದೊರೆಯದಿರಲು ಅವರೆಲ್ಲರೂ 
ಭಗವಂತನಿಗೆ ಶರಣಾದರು. ॥ ೨೧ ॥ ಸರ್ವಾತ್ಮಾಜಗದೀಶ್ವರನಾದ 
ಶ್ರೀಹರಿಯು ವಾಸವಾಗಿರುವಂತಹ, ಯಾವುದನ್ನು ಪಡೆದ ಬಳಿಕ 
ಶಾಂತರೂ, ನಿರ್ಮಲರೂ ಆದ ಸಂನ್ಯಾಸಿ ಮಹಾತ್ಮರು ಪ್ರಪಂಚಕ್ಕೆ 
ಮರಳುವುದಿಲ್ಲವೋ ಅಂತಹ ಭಗವಂತನ ಪರಮಧಾಮಕ್ಕೆ ನಾವು 
ಮಸ್ಕರಿಸುತ್ತಿದ್ದೇವೆ. ॥ ೨೨ ॥ ಆ ದೇವತೆಗಳು ತಮ್ಮ ಇಂದ್ರಿಯ 
ಗಳನ್ನು ಸಂಯಮನಮಾಡಿ, ಮನಸ್ಸನ್ನು; ಏಕಾಗ್ರಗೊಳಿಸಿ, ನಿದ್ರಾಹಾರ 
ಗಳನ್ನು ತೊರೆದು, ನಿರ್ಮಲವಾದ ಹೃದಯದಿಂದ ಭಗವಂತನನ್ನು 
ಆರಾಧಿಸಿದರು. ॥ ೨೩ ॥ ಒಂದು ದಿನ ಅವರಿಗೆ ಮೇಘಗಂಭೀರ. 
ವಾದ ಆಕಾಶವಾಣಿಯು ಕೇಳಿಸಿತು. ಆಧ್ವನಿಯಿಂದ ಎಲ್ಲ! ದಿಕ್ಕುಗಳು 
ಪ್ರತಿಧ್ವನಿಸಿದವು. ಸಾಧುಗಳಿಗೆ ಅಭಯವನ್ನೀಯುವ ಆ ಆಕಾಶ 
ವಾಣಿಯು ಹೀಗಿತ್ತು -॥ ೨೪ ॥ ಶ್ರೇಷ್ಠ ದೇವತೆಗಳಿರಾ! ಹೆದರ 
ಬೇಡಿರಿ. ನಿಮಗೆಲ್ಲರಿಗೂ ಮಂಗಳವುಂಟಾಗಲಿ. ನನ್ನ ದರ್ಶನದಿಂದ 
ಪ್ರಾಣಿಗಳಿಗೆ ಪರಮ ಕಲ್ಯಾಣವು ದೊರೆಯುತ್ತದೆ. ॥ ೨೫॥ ಈ 
ದೈತ್ಯಾಧಮನ ದುಷ್ಟತನವು' ನನಗೆ ಮೊದಲಿನಿಂದಲೂ ತಿಳಿದಿದೆ. 
ನಾನು ಇವನನ್ನು ಸಂಹಾರ ಮಾಡುವೆನು. ಇನ್ನೂ ಕೆಲವು ದಿನಗಳ 
ವರೆಗೆ ಕಾಯುತ್ತಿರಿ. ॥ ೨೬ ॥ ಯಾವುದೇ ಪುರುಷನು ದೇವತೆ, 
ವೇದ, ಗೋವು, ಬ್ರಾಹ್ಮಣ, ಸಾಧುಗಳು, ಧರ್ಮ ಇವುಗಳನ್ನು ಮತ್ತು 
ನನ್ನನ್ನುದ್ವೆ ೇಷಿಸತೊಡಗಿದಾಗ ಬೇಗನೇ ಅವನ ವಿನಾಶವಾಗುತ್ತದೆ. 
॥ ೨೭ I ವೈರಹೀನನೂ, ಶಾಂತಸ್ವ ಭಾವದವನೂ, ಮಹಾತ್ಮನೂ 
ಆದ ತನ್ನ ಪುತ್ರನಾದಪ್ರ ಪ್ರಹ್ಲಾದನಲ್ಲಿ. ಈ ದೈತ್ಯನು ದ್ವೇಷಮಾಡಿದಾಗ, 
ಅವನಿಗೆ" ಅನಿಷ್ಟವನ್ನು ಉಂಟು ಮಾಡಲು: ಬಯಸಿದಾಗ, ಅವನು 
ಎಷ್ಟೇ ವರಬಲ ಸಂಪನ್ನನಾಗಿದ್ದರೂ ಅವನನ್ನು ಖಂಡಿತವಾಗಿ 
ಸಂಹರಿಸಿಬಿಡುವೆನು. ॥ ೨೮ ॥ 
ನಾರದರು ಹೇಳುತ್ತಾರೆ - ಲೋಕಗುರುವಾದ ಶ್ರೀಭಗವಂತನು 
ದೇವತೆಗಳಿಗೆ ಹೀಗೆ ಆದೇಶವನ್ನು ನೀಡಿದಾಗ ಅವರೆಲ್ಲರೂ ಆತನಿಗೆ 
ಸರಿಸಿ ಮರಳಿಹೋದರು. ಅವರ ಉದ್ದೆ (ಗವೆಲ್ಲ ಶಾಂತವಾಗಿತ್ತು. 
ಇನ್ನುಹಿರಣ್ಯಕಶಿಪ ಪ್ರವುಸತ್ರೇಹೋದನೆಂದು ಅವರು ತಿಳಿದರು. ॥೨೯॥ 


734 


ತಸ್ಯ ದೈತ್ಯಪತೇಃ ಪುತ್ರಾಶ್ಚತ್ವಾರಃ ಪರಮಾದ್ಭುತಾಃ । 
ಪ್ರಹ್ಲಾದೋ5 ಭೂನೃಹಾಂಸ್ತೇಷಾಂ ಗುಣೈರ್ಮಹದುಪಾಸಕಃ 
1೩೦॥ 


ಬ್ರಹ್ಮಣ್ಯಃ ಶೀಲಸಂಪನ್ನಃ ಸತ್ಯಸಂಧೋ ಜಿತೇಂದ್ರಿಯಃ 


ಆತ್ಮವತರ್ವಭೂತಾನಾಮೇಕ:ಃ ಪ್ರಿಯಸುಹೃ್ಪತ್ತಮಃ 
| ೩0೧ 
ದಾಸವತ್ಸಂನತಾರ್ಯಾಂಫ್ರಿಃ ಪಿತ್ಫವದ್ದೀನವತ್ತಲಃ । 
ಭ್ರಾತ್ಸವತ್ತದೃಶೇ  ಸ್ನಿಗನ್ಲೋ ಗುರುಪ್ಟೀಶ್ಚರಭಾವನಃ | 

ವಿದ್ಯಾರ್ಥರೂಪಜನ್ಮಾಢ್ಕ್ಯೋ ಮಾನಸ್ತಂಭವಿವರ್ಜಿತಃ 
॥೩೨॥। 


ನೋದ್ವಿಗ್ನ್ಛಚಿತ್ತೋ ವ್ಯಸನೇಷು ನಿಃಸ್ಟೃಹಃ 
ಶ್ರುತೇಷು ದೃಷ್ಟೇಷು ಗುಣೇಷ್ಟವಸ್ತುದ್ಧಕ್‌ । 
ದಾಂತೇಂದ್ರಿಯಪ್ರಾಣಶರೀರಧೀಃ ಸದಾ 
ಪ್ರಶಾಂತಕಾಮೋ ರಹಿತಾಸುರೋತಸುರ: ॥ ೩೩ ॥ 


ಯಸ್ಸಿನ್ನಹದ್ದುಣಾ ರಾಜನ್ಸಹ್ಯಂತೇ ಕವಿಭಿರ್ಮಹುಃ: । 
ನ ತೇ5ಧುನಾಪಿಧೀಯಂತೇ ಯಥಾ ಭಗವತೀಶ್ವರೇ 
1೩೪ 1 


ಯಂ ಸಾಧುಗಾಥಾಸದಸಿ ರಿಪಪೋತಪಿ ಸುರಾ ನೃಪ। 
ಪ್ರತಿಮಾನಂ ಪ್ರಕುರ್ವಂತಿ ಕಿಮುತಾನ್ಯೇ ಭವಾದೃಶಾಃ 
1 ೩೫ ॥ 


ಗುಣೈರಲಮಸಂಖ್ಯೇಯೈರ್ಮಾಹಾತ್ಚ್ಯಂ ತಸ್ಯ ಸೂಚ್ಯತೇ। 
ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಃ 


HW ೩೬ 1 
ನ್ಯಸ್ತಕ್ರೀಡನಕೋ ಬಾಲೋ ಜಡವತ್ತನ್ನನಸ್ತಯಾ | 
ಕೃಷ್ಣಗ್ರಹಗೃಹೀತಾತ್ಮಾ ನ ವೇದ ಜಗದೀದೃಶಮ್‌ 

1೩೭ ॥ 


ಆಸೀನಃ ಪರ್ಯಟನ್ನಶ್ನನ್‌ ಶಯಾನಃ ಪ್ರಪಿಬನ್‌ ಬ್ರುವನ್‌ । 
ನಾನುಸಂಧತ್ತ ಏತಾನಿ ಗೋವಿಂದಪರಿರಂಭಿತಃ 
1೩೮1 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಯುಧಿಷ್ಠಿರೇ! ದೈತ್ಯರಾಜ ಹಿರಣ್ಯಕಶಿಪುವಿಗೆ ಪರಮಾದ್ದುತ 
ರಾದ ನಾಲ್ವರು ಪುತ್ತರಿದ್ದರು. ಅವರಲ್ಲಿ ಪ್ರಹ್ಲಾದನು ವಯಸಿನಲ್ಲಿ 
ಕಿರಿಯವನಾಗಿದ್ದರೂ ಗುಣಗಳಲ್ಲಿ ಎಲ್ಲರಿಗಿಂತ ಹಿರಿಯವನಾಗಿ 
ದ್ದನು. ಅವನು ಸಂತರನ್ನು ಸೇವಿಸುವವನಾಗಿದ್ದನು. ॥ ೩೦ ॥ ಬ್ರಾಹ್ಮಣ 
ರಲ್ಲಿ ಭಕ್ತಿಯುಳ್ಳವನೂ, ಸೌಮ್ಯಸ್ವಭಾವದವನೂ, ಸತ್ಯಪ್ರತಿಜ್ನನೂ, 


' ಜಿತೇಂದ್ರಿಯನೂ ಆಗಿದ್ದನು. ಎಲ್ಲ ಪ್ರಾಣಿಗಳೊಂದಿಗೆ ತನ್ನಂತೆಯೇ 


ಸಮತೆಯಿಂದ ವರ್ತಿಸುತ್ತಿದ್ದು ಮತ್ತು ಎಲ್ಲರ ಏಕಮಾತ್ರ ಪ್ರಿಯನೂ, 
ನಿಜವಾದ ಹಿತೈಷಿಯೂ ಆಗಿದ್ದನು. ॥ ೩೧ ॥ ಹಿರಿಯರ ಚರಣ 
ಗಳಲ್ಲಿ ಸೇವಕನಂತೆ ತಲೆ ಬಾಗಿಕೊಂಡೇ ಇರುತಿದ್ದನು. ಬಡವರ 
ಮೇಲೆ ತಂದೆಯಂತೆ ಸ್ನೇಹವಿರಿಸಿದ್ದವು. ಸಮವಯಸ್ಥರಲ್ಲಿ ಸೋದರ 
ನಂತೆ ಪ್ರೇಮವಿರಿಸಿದ್ದನು ಮತ್ತು ಗುರುಗಳಲ್ಲಿ ಭಗವದ್ಗಾವವನ್ನೇ 
ಇಟ್ಟಿದ್ದನು. ವಿದ್ಯೆ, ಧನ, ಸೌಂದರ್ಯ ಮತ್ತು ಕುಲೀನತೆಗಳಿಂದ 
ಸಂಪನ್ನನಾಗಿದ್ದರೂ ಅವನಲ್ಲಿ ಅಹಂಕಾರ, ಮತ್ತರ, ಎಳ್ಳಷ್ಟೂ 
ಇರಲಿಲ್ಲ ॥ ೩೨ ॥ ದೊಡ್ಡ-ದೊಡ್ಡ ದುಃಖಗಳಲ್ಲಿಯೂ ಅವನು 
ಸ್ವಲ್ಪವೂ ಅಂಜುತ್ತಿರಲಿಲ್ಲ ಲೋಕ-ಪರಲೋಕಗಳ ವಿಷಯಗಳ 
ಬಗ್ಗೆ ಅವನು ಬೇಕಾದಷ್ಟು ಕಂಡು-ಕೇಳಿದ್ದರೂ ಅವನ್ನು ನಿಹಾರ 
ವೆಂದೂ, ತುಚ್ಚವೆಂದೂ, ಮಿಥ್ಯೆಯೆಂದೇ ತಿಳಿಯುತ್ತಿದ್ದನು. ಅದಕ್ಕಾಗಿ 
ಅವನ ಮನಸಿನಲ್ಲಿ ಭಗವಂತನಲ್ಲದೇ ಬೇರೆ ಯಾವುದರ ಅಭಿ 
ಲಾಷೆಯೂ ಇರಲಿಲ್ಲ ಇಂದ್ರಿಯಗಳು, ಪ್ರಾಣ, ಶರೀರ, ಮನಸ್ಸು 
ಅವನ ವಶದಲ್ಲಿತ್ತು. ಅವನ ಚಿತ್ತದಲ್ಲಿ ಎಂದೂ ಯಾವುದೇ ಕಾಮನೆ 
ಉಂಟಾಗುತ್ತಿರಲಿಲ್ಲ ಅವನು ಹುಟ್ಟಿದಿಂದ ಅಸುರನಾಗಿದ್ದರೂ 
ಆಸುರೀ ಸ್ವಭಾವವು ಅವನಲ್ಲಿ ಕಿಂಚಿತ್ತಾದರೂ ಇರಲಿಲ್ಲ ॥ ೩೩ ॥ 
ಶ್ರೀಭಗವಂತನ ಗುಣಗಳು ಅನಂತವಾಗಿರುವಂತೆಯೇ ಪ್ರಹ್ಲಾದನ 
ಶ್ರೇಷ್ಠಗುಣಗಳು ಎಲ್ಲೆಯನ್ನು ಮೀರಿದ್ದವು. ಮಹಾತ್ಮರು ಅವನನ್ನು 
ಸದಾಕಾಲ ವರ್ಣಿಸುತ್ತಾ, ತನ್ನವನನ್ನಾಗಿಸಿಕೊಳ್ಳುತ್ತಾ ಬಂದಿದ್ದಾರೆ. 
ಆದರೂ ಆತನು ಇಂದಿಗೂ ಹಾಗೆಯೇ ಇದ್ದಾನೆ. ॥ ೩೪ ॥ 
ಯುಧಿಷ್ಠಿರನೇ ! ದೇವತೆಗಳು ಅವನ ಶತ್ರುಗಳಾಗಿದ್ದರೂ ಭಕ್ತರ 
ಚರಿತ್ರೆ ಗಳನ್ನು ಕೇಳಲು ಸಭೆ ಸೇರಿದಾಗ ಅವರು ಇತರ ಭಕ್ಷರನ್ನು 


, ಭಾಗವ ತೋತ್ತಮ ಪ್ರಹ್ನಾದನಿಗೆ ಹೋಲಿಸಿ ಅವರಿಗೆ ಸಮ್ಮಾನಗಳನ್ನು 


ಸಲ್ಲಿಸುತ್ತಾರೆ. ಹೀಗಿರುವಾಗ ಅಜಾತಶತ್ರುವಾದ ನಿನ್ನಂತಹ ಭಗವ 
ದ ್ಬಕ್ತರು ಅವನನ್ನು ಆದರಿಸುವುದರಲ್ಲಿಸಂದೇಹವೇನಿದೆ ? ॥ ೩೫ ॥ 
ಅವನ ಮಹಿಮೆಯನ್ನು ವರ್ಣಿಸಲಿಕ್ಕಾಗಿ ಎಣಿಸಲಾರದ ಸದ್ಗುಣ 
ಸಂಪತ್ತನ್ನು ಹೇಳುವ-ಕೇಳುವ ಆವಶ್ಯಕತೆ ಇಲ್ಲ ಒಂದೇ ಒಂದು 
ಗುಣವನ್ನು ಹೇಳಿದರೆ ಸಾಕು. ಅದೇನೆಂದರೆ - ಅವನಿಗೆ ಭಗವಾನ್‌ 
ಶ್ರೀವಾಸುದೇವನಲ್ಲಿ ಸ್ವಾಭಾವಿಕ ಜನ್ಮಜಾತ ಪ್ರೇಮವಿತ್ತು. ॥ ೩೬ ॥ 

ಯುಧಿಷ್ಠಿರಾ ! ಪ್ರಹ್ಲಾದನು ಬಾಲ್ಯದಲ್ಲಿಯೇ ಆಟ-ಪಾಟ 


| ಗಳನ್ನು ಬಿಟ್ಟು ಭಗವಂತನ ಧ್ಯಾನದಲ್ಲಿ ಮಗ್ಗನಾಗಿ ಜಡನಂತೆ 


ತನ್ನಯನಾಗುತ್ತಿದ್ದನು. ಭಗವಾನ್‌ ಶ್ರೀಕೃಷ್ಣನ ಅನುಗ್ರಹವೆಂಬ ಗ್ರಹವು 
ಅವನ ಹೃದಯವನ್ನುಸೆಳೆದುಕೊಂಡು ಅವನಿಗೆ ಜಗತ್ತಿನ ಪರಿವೆಯೇ 
ಇಲ್ಲದಂತೆ ಮಾಡಿಬಿಟ್ಟಿತ್ತು. ॥ ೩೭ ॥ 

ಭಗವಂತನೇ ತನ್ನನ್ನುಆಲಿಂಗಿಸಿಕೊಂಡಿರುವನು ಎಂದು ಅವನು 
ಸದಾ ಭಾವಿಸುತ್ತಿದ್ದನು. ತಾನು ಕೂತಿದ್ದರೂ, ಓಡಾಡುತ್ತಿದ್ದರೂ, 


4 ಅಧ್ಯಾಯ] ಸಪ್ತಮ ಸೃಂಧ 735 
ಕ್ಷಚಿದ್ರುದತಿ ವೈಕುಂಠಚಿಂತಾಶಬಲಚೇತನಃ । | ತಿನ್ನುತ್ತಿದ್ದರೂ, ಕುಡಿಯುತ್ತಿದ್ದರೂ, ನಿದ್ರಿಸುತ್ತಿದ್ದರೂ, ಮಾತಾಡು 
ಕೃಚಿದ್ದಸತಿ ತಚ್ಚಿಂತಾಹ್ಲಾದ ಉದ್ದಾಯತಿ ಕ್ವಚಿತ್‌ ತ್ರಿದ್ದರೂ ಇದಾವುದೂ ಅವನಿಗೆ ತಿಳಿಯುತ್ತಿರಲಿಲ್ಲ 1೩೮ ॥ 

॥೩೯॥ ಕೆಲವೊಮ್ಮೆ ಅವನು ವೈಕುಂಠಪತಿಯು ತನ್ನನ್ನಗಲಿ ಹೋದನೆಂದು 
ಆಳುತ್ತಿದ್ದನು. ಕೆಲವೊಮ್ಮೆ ಆತನನ್ನು ಚಿಂತಿಸುತ್ತಾ ಆನಂದದಿಂದ 
ನಗುತ್ತಿದ್ದನು. ಕೆಲವೊಮ್ಮೆ ಅವನು ಧ್ಯಾನದ ಮಧುರ ಆನಂದವನ್ನು 

ನದತಿ ಕ್ಷಚಿದುತ್ಯಂಠಶೋ ವಿಲಜ್ಞೋ ನೃತ್ಯತಿ ಕ್ವಚಿತ್‌ | ಅನುಭವಿಸುತ್ತಾ ಗಟ್ಟಿಯಾಗಿ ಹಾಡುತ್ತಿದ್ದನು. ॥ ೩೯ ॥ ಕೆಲವೊಮ್ಮ 
ಕೃಚಿತ್ರದ್ದಾವನಾಯುಕ್ಷಸನ್ಮಯೋತನುಚಕಾರ ಹ | ಅನನು ಉತ್ಸುಕತೆಯಿಂದ ಕೂಗಿಕೊಳ್ಳುತ್ತಿದ್ದನು. ಕೆಲವೊಮ್ಮೆ 

॥ ೪೦ ॥ | ನಿರ್ಲಜ್ಜನಾಗಿ ಹಾರಿ-ಹಾರಿ ಕುಣಿಯುತ್ತಿದ್ದನು. ಕೆಲವೊಮ್ಮೆ ಆತನ 
ಲೀಲೆಗಳನ್ನು ಚಿಂತಿಸುತ್ತಾ ತನ್ನಯನಾಗಿ ತಿಳಿಯದೆಯೇ ಅವನನ್ನೇ 

ಕೃಚಿದುತ್ತುಲಕಸ್ತೂಷ್ಟೀಮಾಸ್ಟೇ  ಸಂಸ್ಪರ್ಶನಿರ್ವೃತಃ । BRT ಸ er ಭಗವಂತನ 

ಡೆ ವ | ೀಮಲ ಸ್ಪರ್ಶ ಅ ಸುತ್ತಾ ಂದಮಗನಾಗಿ, 

ಅಸ್ಪನ್ಪಪ್ರಣಯಾನಂದಸಲಿಲಾಮೀಲಿತೇಕ್ಟಣಃ ೪೦ ೩ | ತಮಾಂಚತಗೊಂಡು "ಸುಮ್ಮನೆ ಕುಳಿತುಬಿಡುತ್ತಿದ್ದನು. ಆತನ 
| | 


ಸ ಉತ್ತಮಶ್ಲೋಕಪದಾರವಿಂದಯೋ- 
ರ್ನಿಷೇವಯಾಕಿಂಚನಸಂಗಲಬ್ದಯಾ I 

ತನ್ನನ್ನರಾಂ ನಿರ್ವತಿಮಾತ್ಮನೋ ಮುಹು- 
ರ್ದುಃಸಂಗದೀನಾನ್ಯಮನಃಶಮಂ ವ್ಯಧಾತ್‌ ॥ ೪೨॥ 


ತಸ್ಥಿನ್ನಹಾಭಾಗವತೇ ಮಹಾಭಾಗೇ ಮಹಾತ್ಮನಿ । 
ಹಿರಣ್ಯಕಶಿಪೂ ರಾಜನ್ನಕರೋದಘಮಾತ್ಮಜೇ 
॥ ೪೩॥ 

ಯುಧಿಷ್ಠಿರ ಉವಾಚಿ 


ದೇವರ್ಷ ಏತದಿಚ್ಛಾಮೋ ವೇದಿತುಂ ತವ ಸುವ್ರತ । 
ಯದಾತ್ಮಜಾಯ ಶುದ್ಧಾಯ ಪಿತಾದಾತ್ನಾಧವೇ ಹೃಘಮ್‌ 
॥ ೪೪॥ 


ಪುತ್ರಾನ್ವಿಪ್ರತಿಕೂಲಾಂಸ್ಟಾನ್‌ ಪಿತರಃ ಪುತ್ರವತ್ನಲಾಃ । 
ಉಪಾಲಭಂತೇ ಶಿಕ್ಸಾರ್ಥಂ ನೈವಾಘಮಪರೋ ಯಥಾ 
1 ೪೫ ॥ 


ಕಿಮುತಾನುವಶಾನ್ಸಾಧೂಂಸ್ತಾ ದೃಶಾನ್ಗುರುದೇವತಾನ್‌ I 
ಏತತ್ಕೌತೂಹಲಂ ಬ್ರಹ್ಮನ್ನಸ್ಮಾಕಂ ವಿಧಮ ಪ್ರಭೋ 
ಪಿತುಃ ಪ್ರತ್ರಾಯ ಯದ್ದೇಷೋ ಮರಣಾಯ ಪ್ರಯೋಜಿತಃ 

Wu V೬ I 


ಅರೆತೆರೆದ ಕಣ್ಣುಗಳು ಪ್ರೇಮದ ಮತ್ತು ಆನಂದದ ಕಂಬನಿಗಳಿಂದ 
ತುಂಬಿರುತ್ತಿದ್ದ. H ೪೧॥ ಭಗವಾನ್‌ ಶ್ರೀಕೃಷ್ಣನ ಚರಣಾರವಿಂದ 
ಗಳಲ್ಲಿ ಇಂತಹ ಭಕ್ತಿಯು ಅಕಿಂಚನರಾದ ಭಗವತ್ಸೇಮಿ ಮಹಾತ್ಮರ 
ಸಂಗದಿಂದ ಆತನಿಗೆ ಉಂಟಾಯಿತು. ಅದರಿಂದ ಆತನ ಮನಸ್ಸು 
ಪರಮಾನಂದದಲ್ಲಿ ಮುಳುಗಿರುತ್ತಿತ್ತು. ಇಷ್ಟೇ ಅಲ್ಲ ಅವನ 
ಸಂಗದಿಂದ ದುಸ್ಪಹವಾಸದಿಂದ ದೀನರಾಗಿದ್ದ ಜನರಿಗೂ ಕೂಡ 
ಶಾಂತಿಯುದೊರೆಯುತ್ತಿತ್ತು. ॥ ೪೨॥ ಯುಧಿಷ್ಠಿರನೇ [ಪ್ರ ಹ್ಲಾದನು 
ಭಗವಂತನ ಪರಮಪ್ರೇಮಿ ಭಕ್ತನೂ, ಪರಮಭಾಗ್ಯಶಾಲಿಯೂ, 
ಶ್ರೇಷ್ಠಮಟ್ಟದ ಮಹಾತ್ಮನೂ ಆಗಿದ್ದನು. ಹಿರಣ್ಯಕಶಿಪು ಇಂತಹ 
ಸಾಧು ಸ್ವಭಾವದ ಪುತ್ರನನ್ನೂ ಕೂಡ ಅಪರಾಧಿಯೆಂದು ತಿಳಿದು 
ಅವನಿಗೆ ್ಲಂಟುಮಾಡಲು ಪ್ರಯತ್ನಿಸತೊಡಗಿದನು.॥ ೪೩॥ 

ಯುಧಿಷ್ಠಿರನು ಕೇಳಿದನು - ದೇವರ್ಷಿಗಳೇ | ನಿಮ್ಮ ವ್ರತವು 
ಅಖಂಡವಾಗಿದೆ. ಹಿರಣ್ಯಕಶಿಪುವು ತಂದೆಯಾಗಿದ್ದರೂ ಇಂತಹ 
ಶುದ್ಧಹೃದಯವುಳ್ಳ ಮಹಾತ್ಮನಾದ ಪುತ್ರನೊಡನೆ ಏಕೆ ದ್ರೋಹ 
ಮಾಡಿದನು? ಇದನ್ನು ನಾವು ತಮ್ಮಿಂದ ಕೇಳಲಿಚ್ಛಿಸುತ್ತೇವೆ. 
॥ ೪೪ ॥ ತಂದೆಯಾದರೋ ಸ್ವಭಾವಿಕವಾಗಿಯೇ ತನ್ನ ಪುತ್ರನನ್ನು 
ಪ್ರೀತಿಸುತ್ತಾನೆ. ಅವನು ಏನಾದರೂ ವಿರುದ್ಧವಾದ ಕಾರ್ಯ 
ಮಾಡಿದರೂ ಅವನಿಗೆ ತಿಳಿವಳಿಕೆ ನೀಡುವುದಕ್ಕಾಗಿ ಗದರಿಸು 
ತ್ಹಾರೆಯೇ ಹೊರತು ಶತ್ರುವಿನಂತೆ ಅವನಲ್ಲಿ ವೈರ-ವಿರೋಧವನ್ನು 
ಮಾಡುವುದಿಲ್ಲ ॥ ೪೫ ॥ ಹಾಗಿರುವಾಗ ಪ್ರಹ್ಲಾದನಂತಹ ವಿಧೇ 
ಯನೂ, ಶುದ್ಧಪೃದಯನೂ, ಗುರುಹಿರಿಯರಲ್ಲಿ ಭಗವದ್ಧಾವವನ್ನು 
ಇರಿಸುವವನೂ ಆದ ಪುತ್ರನಲ್ಲಿ ಯಾರು ತಾನೇ ದ್ವೇಷ "ಮಾಡ 
ಬಲ್ಲನು? ನಾರದರೇ! ಎಲ್ಲವನ್ನು ಬಲ್ಲವರು ನೀವು. ತಂದೆಯು 
ದ್ವೇಷದಿಂದ ಪುತ್ರನನ್ನು ಕೊಂದುಹಾಕಲು ಬಯಸಿದನು. ಇದನ್ನು 
ತಿಳಿದು ನಮಗೆ ತುಂಬಾ ಕುತೂಹಲ ಉಂಟಾಗಿದೆ. ಅದನ್ನು ತಾವು 
ಶಾಂತಗೊಳಿಸಿರಿ. ॥ ೪೬॥ 

ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ದಾ ಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸೃಂಧೇ 
ಪ್ರಹ್ಲಾದಚರಿತೇ ಚತುರ್ಥೋತಧ್ಯಾಯಃ॥ ೪ ॥ 
ರಾಣಾನ ಕ್‌ 


736 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಐದನೆಯ ಅಧ್ಯಾಯ 
ಹಿರಣ್ಯಕಶಿಪುವು ಪ್ರಹ್ಲಾದನನ್ನುವಧಿಸಲು ಪ್ರಯತ್ನಿಸಿದುದು 


ನಾರದ ಉವಾಚ 


ಪೌರೋಹಿತ್ಯಾಯ ಭಗವಾನ್ವ ತೆ್‌ ಕಾವ್ಯಃ ಕಿಲಾಸುರೈಃ I 
ಶಂಡಾಮರ್ಕ್‌ ಸುತೌ ತಸ್ಯ ದೈತ್ಯರಾಜಗೃಹಾಂತಿಕೇ 
॥ ೧ ॥ 
ತೌ ರಾಜ್ಞಾಪ್ರಾಪಿತಂ ಬಾಲಂ ಪ್ರಹ್ಲಾದಂ ನಯಕೋವಿದಮ್‌ । 
ಪಾಠಯಾಮಾಸತುಃ ಪಾಠ್ಯಾನನ್ಯಾಂಶ್ಚಾಸುರಬಾಲಕಾನ್‌ 
॥| ೨ ॥ 
ಯತ್ನತ್ರ ಗುರುಣಾ ಪ್ರೋಕ್ತಂ ಶುಶ್ರುವೇ$ನು ಪಪಾಠ ಚ । 
ನ ಸಾಧು ಮನಸಾ ಮೇನೇ ಸ್ವಪರಾಸದ್ಭಹಾಶ್ರಯಮ್‌ 
॥ ೩ ॥ 
ಏಕದಾಸುರರಾಟ್ಟುತ್ರಮಂಕಮಾರೋಪ್ಯ ಪಾಂಡವ | 
ಪಪ್ರಚ್ಛ ಕಥ್ಯತಾಂ ವತ್ಸ ಮನ್ಯತೇ ಸಾಧು ಯದ್ಭವಾನ್‌ 
11 ೪ ॥ 
ಪ್ರಹ್ಲಾದ ಉವಾಚ 
ತತ್ನಾಧು ಮನ್ಯೇ5ಸುರವರ್ಯ ದೇಹಿನಾಂ 
ಸದಾ ಸಮುದ್ದಿಗ್ಗಧಿಯಾಮಸದ್ಧಹಾತ್‌ | 
ಹಿತ್ವಾ5 5ತ್ಮಹಾತಂ ಗೃಹಮಂಧಕೂಪಂ 
ವನಂ ಗತೋ ಯದ್ದರಿಮಾಶ್ರಯೇತ 11 ೫ ॥ 


ನಾರದ ಉವಾಚ 


ಶ್ರುತ್ವಾ ಪುತ್ರಗಿರೋ ದೈತ್ಯಃ ಪರಪಕ್ಟಸಮಾಹಿತಾಃ 1 
ಜಹಾಸ ಬುದ್ಧಿರ್ಬಾಲಾನಾಂ ಭಿದ್ಯತೇ ಪರಬುದ್ಧಿಭಃ 


॥ ಓ |1|] 


ಸಮ್ಯಗ್ವಿಧಾರ್ಯತಾಂ ಬಾಲೋ ಗುರುಗೇಹೇ ದ್ವಿಜಾತಿಭಿಃ । 
ವಿಷ್ಣುಪಕ್ಸೈಃ ಪ್ರತಿಚ್ಛನ್ನೆ ್ಸೈರ್ನ ಭಿದ್ಯೇತಾಸ್ಯ ಧೀರ್ಯಥಾ 
11 ೭ ॥ 
ಗೃಹಮಾನೀತಮಾಹೂಯ ಪ್ರಹ್ನಾದಂ ದೈತ್ಯಯಾಜಕಾಃ | 
ಪ್ರಶಸ್ಯ ಶಕ್ಷ್ಯಯಾ ವಾಚಾ ಸಮಪೃಚ್ಛಂತ ಸಾಮಭಿಃ 
1 ೮॥ 


ವತ್ಸ ಪ್ರಹ್ಲಾದ ಭದ್ರಂ ತೇ ಸತ್ಯಂ ಕಥಯ ಮಾ ಮೃಷಾ | ' 


ಬಾಲಾನತಿ ಕುತಸ್ತುಭ್ಯಮೇಷ ಬುದ್ಧಿವಿಪರ್ಯಯಃ 


|| ೯ ॥| 


ಬುದ್ಧಿಭೇದಃ ಪರಕೃತ ಉತಾಹೋ ತೇ ಸ್ವತೋ5 ಭವತ್‌ । 
ಭಣ್ಯತಾಂ ಶ್ರೋತುಕಾಮಾನಾಂ ಗುರೂಣಾಂ ಕುಲನಂದನ 
1 0೦ 1 


ನಾರದರು ಹೇಳುತ್ತಾರೆ - ಯುಧಿಷ್ಠಿರನೇ ! ದೈತ್ಯರು ಪರಮ 
ಪೂಜ್ಯರಾದ ಶುಕ್ರಾಚಾರ್ಯರನ್ನು ತಮ್ಮ ಪುರೋಹಿತನನ್ಹಾಗಿಸಿ 
ಕೊಂಡಿದ್ದರು. ಅವರಿಗೆ ಶಂಡ-ಅಮರ್ಕ ಎಂಬ ಇಬ್ಬರು ಪುತ್ರರಿದ್ದರು. 
ಅವರಿಬ್ಬರೂ ದೈತ್ಯರಾಜನ ಅರಮನೆಯ ಬಳಿಯೇ ಇದ್ದು ಹಿರಣ್ಯ 
ಕಶಿಪು ಕಳಿಸಿಕೊಟ್ಟ ನೀತಿನಿಪುಣನಾದ ಬಾಲಕ ಪ್ರಹ್ಲಾದನಿಗೆ 
ಮತ್ತು ಬೇರೆ ಓದಲು ಯೋಗ್ಯರಾದ ದೈತ್ಯಬಾಲಕರಿಗೆ ರಾಜ ನೀತಿ, 
ಅರ್ಥಶಾಸ್ತ್ರಗಳನ್ನು ಕಲಿಸುತ್ತಿದ್ದರು. ॥ ೧-೨ ॥ ಪ್ರಹ್ಲಾದನು ಗುರುಗಳು 
ಹೇಳಿದ ಪಾಠಗಳನ್ನು ಕೇಳುತ್ತಿದ್ದನು ಮತ್ತು ಹಾಗೆಯೇ ಗುರುಗಳಿಗೆ 
ಒಪ್ಪಿಸುತ್ತಿದ್ದನು. ಆದರೆ ಅವನು ಮನಸ್ಸಿನಲ್ಲಿ ಆ ಪಾಠಗಳು ಸರಿ 
ಯೆಂದು ಒಪ್ಪತ್ತಿರಲಿಲ್ಲ ಏಕೆಂದರೆ, ಆ ಪಾಠಗಳ ಮೂಲ ಆಧಾರ 
ತಾನು ಮತ್ತು ಪರರು ಎಂಬ ಮಿಥ್ಯಾ ಆಗ್ರಹವೇ ಆಗಿತ್ತು. ॥ ೩ ॥ 
ಧರ್ಮನಂದನಾ | ಒಂದುದಿನ ಹಿರಣ್ಯಕಶಿಪು ತನ್ನ ಪುತ್ರನಾದ 
ಪ್ರಹ್ಲಾದನನ್ನು ಕರೆಸಿ ಪ್ರೇಮದಿಂದ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು 
ಕೇಳಿದನು - ಮಗು! ನೀನು ಓದಿದರಲ್ಲಿ ಯಾವುದು ನಿನಗೆ 
ಒಳ್ಳೆಯದೆಂದು ಅನಿಸುತ್ತದೋ ಅದನ್ನು ಹೇಳು ನೋಡೋಣ |॥ ೪ ॥ 

ಪ್ರಹ್ಲಾದನು ಹೇಳಿದನು - "ಅಪ್ಪಾ! ಪ್ರಪಂಚದಲ್ಲಿರುವ 
ಪ್ರಾಣಿಗಳು' "ನಾನು-ನನ್ನದು' ಎಂಬ ಮಿಥ್ಯಾ ಆಗ್ರಹದಲ್ಲಿ ಬಿದ್ದು 
ಸದಾಕಾಲ ಅತ್ಯಂತ ಉದ್ವಿಗ್ಗರಾಗಿರುತ್ತಾರೆ. ಅವರು ತಮ್ಮ ಅಧಃ 
ಪತನಕ್ಕೆ ಮೂಲಕಾರಣವಾದ ಹುಲ್ಲು ಮುಚ್ಚಿರುವ ಕತ್ತಲೆಯ 
ಬಾವಿಯಂತಿರುವ ಈ ಮನೆ-ಮಠಗಳನ್ನು ತೊರೆದು ಅರಣ್ಯಕ್ಕೆ 
ಹೋಗಿ ಭಗವಾನ್‌ ಶ್ರೀಹರಿಯಲ್ಲಿ ಶರಣುಹೊಂದುವುದೇ ಸರಿ 
ಎಂದು ನಾನು ತಿಳಿಯುತ್ತೇನೆ.' ॥ ೫ ॥ 

ನಾರದರು ಹೇಳುತ್ತಾರೆ - ಪ್ರಹ್ಲಾದನು ಹೀಗೆ ಶತ್ರುಪಕ್ಕವನ್ನು 
ಪ್ರಶಂಸೆಮಾಡುತ್ತಾ ಆಡಿದ ಮಾತುಗಳನ್ನು ಕೇಳಿ ಹಿರಣ್ಯಕಶಿಪು 
ಗಹಗಹಿಸಿ ನಕ್ಕುಬಿಟ್ಟನು. ಇತರರು ಆಡುವ ಒಡಕು ಮಾತುಗಳಿಂದ 
ಹುಡುಗರ ಬುದ್ಧಿಯು ಕೆಟ್ಟುಹೋಗುವುದು. || ೬ ॥ ಗುರುಗಳ 
ಮನೆಯಲ್ಲಿ ವಿಷ್ಣುವಿನ ಪಕ್ಷಪಾತಿಗಳಾದ ಯಾರೋ ಬ್ರಾಹ್ಮಣರು 
ವೇಷಬದಲಿಸಿ ವಾಸಮಾಡುತ್ತಾರೆಂದು ಕಾಣುತ್ತದೆ. ಅದರಿಂದ 
ನಮ್ಮ ಮಗುವಿನ ಬುದ್ಧಿಯು ಕೆಡದಂತೆ ಸರಿಯಾಗಿ ನೋಡಿಕೊಳ್ಳಿ 
ಎಂದು ಅಧ್ಯಾಪಕರಿಗೆ ಆದೇಶ ನೀಡಿದನು. ॥ ೭ ॥ 

ದೈತ್ಯರು ಪ್ರಹ್ಲಾದನನ್ನುಗುರುಗಳ ಮನೆಗೆ ಕರಕೊಂಡು ಬಂದಾಗ 
ದೈತ್ಯಪುರೋಹಿತರು ಅವನನ್ನು ಹತ್ತಿರಕ್ಕೆ ಕರೆದು ಸವಿಮಾತುಗಳಿಂದ 
ಪುಸಲಾಯಿಸುತ್ತಾ ಕೇಳಿದರು-॥ ೮ ॥ ಮಗು ಪ್ರಹ್ಲಾದ | ನಿನಗೆ 
ಮಂಗಳವಾಗಲಿ. ನಿಜವಾಗಿ ಹೇಳು. ಸುಳ್ಳು ಹೇಳಬೇಡ. ನಿನ್ನ 
ಬುದ್ಧಿಯು ಏಕೆ ಹೀಗೆ ತಲೆಕೆಳಗಾಯಿತು ? ಬೇರೆ ಯಾವ ಹುಡು 
ಗರಿಗೂ ಹೀಗಾಗಿಲ್ಲವಲ್ಲ! ॥ ೯ ॥ ಕುಲಮಣಿಯೇ! ಮಗು ! ನಿನ್ನ 
ಗುರುಗಳಾದ ನಾವು ಇದನ್ನುತಿಳಿಯಬಯಸುತ್ತೇವೆ. ನಿನ್ನಬುದ್ದಿಯು 
ತಾನಾಗಿಯೇ ಹೀಗಾಯಿತೋ ಅಥವಾ ಯಾರಾದರೂ 
ನಿಜವಾಗಿ ನಿನ್ನನ್ನು: ಪ್ರಚೋದಿಸಿರುವರೇ ? ಹೇಳು, ಮಗು ! ಎಂದಾಗ 
ಪ್ರಹ್ಲಾದನು ಉತ್ತರಿಸಿದನು ॥ ೧೦ ॥ 


5 ಅಧ್ಯಾಯ] 


ಸಪ್ತಮ ಸ್ಕಂಧ 


737 


ಹಾ ರಾಕಾ ರ ಘಾ ೂಘೂಾಘ7ೂಗಘಾಗಾಘ್ಭರಾಗಘೂಗ ರಾರಾಗ್ವಣಾಣಾಣಾರ್ವಾ ಮ ಅ 


ಪ್ರಹ್ಲಾದ ಉವಾಚ 
ಸ್ವ ಪರಶ್ಚೇತ್ಯಸದ್ಭಾಹಃ ಪುಂಸಾಂ ಯನ್ಮಾಯಯಾ ಕೃತಃ | 
ವಿಮೋಹಿತಧಿಯಾಂ ದೃಷ್ಠಸ್ತಸ್ಥೈ ಭಗವತೇ ನಮಃ 
॥1 ೧೧॥ 


ಸ ಯದಾನುವ್ರತಃ ಪುಂಸಾಂ ಪಶುಬುದ್ಧಿರ್ವಿಭಿದ್ಯತೇ । 
ಅನ್ಯ ಏಷ ತಥಾನ್ಯೋ5ಹಮಿತಿ ಭೇದಗತಾಸತೀ 
॥ ೧೨ ॥ 
ಸ ಏಷ ಆತ್ಮಾ ಸ್ವಪರೇತ್ಯಬುದ್ಧಿಭ- 
ರ್ದುರತ್ಯಯಾನುಕ್ರಮಣೋ ನಿರೂಪ್ಯತೇ । 
ಮುಹ್ಯಂತಿ ಯದ್ದರ್ತ್ವನಿ ವೇದವಾದಿನೋ 
ಬ್ರಹ್ಮಾದಯೋ ಹ್ಯೇಷ ಭಿನತ್ತಿ ಮೇ ಮತಿಮ್‌ ॥ ೧೩ ॥ 


ಯಥಾ ಭ್ರಾಮ್ಯತ್ಯಯೋ ಬ್ರಹ್ನನ್ನಯಮಾಕರ್ಷಸನ್ನಿಧೌ 1 
ತಥಾ ಮೇ ಭಿದ್ಯತೇ ಚೇತಶ್ಚಕ್ರಪಾಣೇರ್ಯದೃಚ್ಛಯಾ 
ಲ 
॥1 ೧೪ ॥ 
ನಾರದ ಉವಾಚ 


ಏತಾವದಾ ಹ್ಮಣಾಯೋಕ್ತಾ ಟ್ರ ವಿರರಾಮ ಮಹಾಮತಿಃ । 
ತಂ ನಿರ್ಭರ್ತ್ತಾಥ ಕುಪಿತ: ಸ ದೀನೋ ರಾಜಸೇವಕಃ 


॥ ೧೫ ॥ 
ಆನೀಯತಾಮರೇ ವೇತ್ರಮಸ್ಮಾಕಮಯಶಸ್ಕರಃ । 
ಕುಲಾಂಗಾರಸ್ಕ ದುರ್ಬುದ್ಧೇಶ್ವತುರ್ಥೋ5ಸ್ಕೋದಿತೋ ದಮಃ 

I ೧೬ ॥ 


ದೈತೇಯಚಂದನವನೇ ಜಾತೋ5 ಯಂ ಕಂಟಕದ್ರುಮಃ । 
ಯನ್ಮೂಲೋನ್ಮೂಲಪರಶೋರ್ವಿಷ್ಟೋರ್ನಾಲಾಯಿತೋತರ್ಭಕ: 
॥1 ೧೭ 1 


ಇತಿ ತಂ ವಿವಿಧೋಪಾಯೈರ್ಭೀಷಯಂಸ್ಟರ್ಜನಾದಿಭಿಃ | 
ಪ್ರಹ್ನಾದಂ ಗ್ರಾಹಯಾಮಾಸ ತ್ರಿವರ್ಗಸ್ಯೋಪಪಾದನಮ್‌ 
n 0೮ ॥ 


ತತ ಏನಂ ಗುರುರ್ಜ್ಲಾ ೯ತಾ ್ರಿ ಜ್ಞಾತಜ್ಞೇಯಚತುಷ್ಪಯಮ್‌ I 


ದೈತ್ಯೇಂದ್ರಂ ದರ್ಶಯಾಮಾಸ ಮಾತೃಮೃಪ್ಪಮಲಂಕೃತಮ್‌ 
॥೧೯॥ 


ಪಾದಯೋಃ ಪತಿತಂ ಬಾಲಂ ಪ್ರತಿನಂದ್ಯಾಶಿಷಾಸುರಃ । 
ಪರಿಷ್ಟಜ್ಯ ಚಿರಂ ದೋರ್ಭ್ಯಾಂ ಪರಮಾಮಾಪ ನಿರ್ವತಿಮ್‌ 
॥ ೨೦॥ 


ಪ್ರಹ್ಲಾದನು ಹೇಳಿದನು - ಯಾರ ಬುದ್ಧಿಯು ಮೋಹದಿಂದ 
ಗ್ರಸ್ತವಾಗಿದೆಯೋ ಅವನಿಗೆ ಭಗವಂತನ 'ಮಾಯೆಯಿಂದ ದ 
ಇವನು ನನ್ನವನು - ಇವನು ಬೇರೆಯವನು ಎಂಬ ಈ ಅಸತ್‌ 
ದುರಾಗ್ರಹವು ಉಂಟಾಗುತ್ತದೆ. ಆ ಮಾಯೆಗೆ ಅಧಿಪತಿಯಾದ 
ಭಗವಂತನಿಗೆ ನಮಸ್ಕರಿಸುತ್ತೇನೆ ॥ ೧೧ ॥ ಆ ಭಗವಂತನು ಕೃಪೆ 
ದೋರಿದಾಗಲೇ ಮನುಷ್ಯರ ಪಾಶವಿಕ ಬುದ್ಧಿಯು ನಾಶವಾಗು 
ತ್ತದೆ. ಈ ಪಶುಬುದ್ಧಿಯಿಂದಲೇ 'ಇದು ನಾನು - ಇವನು ನನ್ನಿಂದ 
'ಭೇರೆಯವನು' ಎಂಬ ಸುಳ್ಳಾದ ಭೇದ-ಭಾವವು ಉಂಟಾಗುತ್ತದೆ. 
॥ ೧೨ ॥ ಅದೇ ಪರಮಾತ್ಮನು ಈ ಆತ್ಮನಾಗಿರುವನು. ಅಜ್ಞಾನೀ 
ಜನರು ತನ್ನದು ಮತ್ತು ಬೇರೆಯವರದು ಎಂಬ ಭೇದವನ್ನು ಮಾಡಿ 
ಅವನನ್ನು ವರ್ಣಿಸುತ್ತಾರೆ. ಅವರ ತಿಳುವಳಿಕೆಯು ಸರಿಯಾದು 
ದಲ್ಲ ಏಕೆಂದರೆ, ಅದರ ತತ್ತ ವನ್ನು ತಿಳಿಯುವುದು ತುಂಬಾ ಕಷ್ಟ, 
ಬ್ರಹ್ಮಾದಿ ದೊಡ್ಡ-ದೊಡ್ಡ ವೇದಜ್ನರೂ ಕೂಡ ಅದರ ವಿಷಯ 
ದಲ್ಲಿ ಮೋಹಿತರಾಗುತ್ತಾರೆ. ನಿಮ್ಮ ಭಾಷೆಯಲ್ಲಿ ಹೇಳುವು ದಾದರೆ 
ಆ ಪರಮಾತ್ಮನೇ ನನ್ನ ಬುದ್ಧಿಯನ್ನು ಕೆಡಿಸಿರುವನು. ॥ ೧೩ ॥ 
ಗುರುಗಳೇ! ಸೂಜಿಗಲ್ಲಿನ ಕಡೆಗೆ ಕಬ್ಬಿಣವು ತಾನಾಗಿ ಸೆಳೆಯಲ್ಪಡು 
ವಂತೆ ಚಕ್ರಪಾಣಿಯಾದ ಭಗವಂತನ ಸ್ವತಂತ್ರ ಇಚ್ಛೆಯಿಂದಲೇ ನನ್ನ 
ಚಿತ್ರವೂ ಕೂಡ ಪ್ರಪಂಚದಿಂದ ಬೇರೆಯಾಗಿ ಆತನ ಕಡೆಗೆ 
ಬಲವಂತನಾಗಿ ಸೆಳೆಯಲ್ಪಟ್ಟದೆ. ॥ ೧೪ ॥ 


ನಾರದರು ಹೇಳುತ್ತಾರೆ - ಮಹಾಜ್ಞಾನಿಯಾದ ಪ್ರಹ್ಲಾದನು 
ಇಷ್ಟು ಹೇಳಿ ಸುಮ್ಮನಾದನು. ಬಡಪಾಯಿಗಳಾದ ಆ ಪುರೋಹಿತ 
ರಾದರೋ ರಾಜಸೇವಕರು, ಪರಾಧೀನರಾಗಿದ್ದರು. ರಾಜನಿಗೆ ಹೆದರಿ 
ಅವರು ಪ್ರಹ್ಲಾದನ ಮೇಲೆ ಕೋಪಗೊಂಡು ಆತನನ್ನು ಗದರಿಸುತ್ತಾ 
ಹೀಗೆಂದರು - ॥ ೧೫ ॥ "ಅರೇ! ಯಾರಲ್ಲಿ? ನನ್ನ ಬೆತ್ತ ತೆಗೆದು 
ಕೊಂಡು ಬನ್ನಿ ಇವನು ನಮ್ಮ ಕೀರ್ತಿಗೆ ಕಳಂಕವನ್ನು ತರುತ್ತಿದ್ದಾನೆ. 
ಕುಲಾಂಗಾರನಾದ ಈ ದುರ್ಬುದ್ಧಿಗೆ ನಾಲ್ಕನೆಯ ಉಪಾಯವಾದ 
ದಂಡವನ್ನು ಪ್ರಯೋಗಿಸುವುದೇ ಉಚಿತವಾಗಿದೆ. ॥ ೧೬ ॥ 
ದೈತ್ಯವಂಶವೆಂಬ ಶ್ರೀಗಂಧದ ಕಾಡಿನಲ್ಲಿ ಈ ಮುಳ್ಳಿನ ಜಾಲಿಮರ 
ಹೇಗೆ ಹುಟ್ಟಿಕೊಂಡಿತು? ಈ ವನದ ಬೇರನ್ನೇ ಕತ್ತರಿಸಲು 
ಕೊಡಲಿಯಂತೆ ಕೆಲಸಮಾಡುವ ವಿಷ್ಣುವಿಗೆ ಈ ಬಾಲಕನು ಅದರ 
ಕಾವಿನಂತಿದ್ದಾನೆ, ಸಹಾಯಕನಾಗುತ್ತಿದ್ದಾನೆ. ॥ ೧೭ ॥ ಹೀಗೆ 
ಪ್ರಹ್ಲಾದನನ್ನು ಗುರುಗಳು ಬಗೆ-ಬಗೆಯಾಗಿ ಗದರಿಸಿ, ಹೆದರಿಸಿ 
ಆತನಿಗೆ ಧರ್ಮ, ಅರ್ಥ ಮತ್ತು ಕಾಮ ಸಂಬಂಧವಾದ ಶಿಕ್ಷಣವನ್ನು 
ಕೊಟ್ಟರು. ॥ ೧೮ ॥ ಕೆಲ ಸಮಯದ ನಂತರ ಪ್ರಹ್ಲಾದನು ಸಾಮ, 
ದಾನ, ಭೇದ ಮತ್ತು ದಂಡಗಳೆಂಬ ನಾಲ್ಕು ಉಪಾಯಗಳ 
ಸಂಬಂಧವಾಗಿ ಎಲ್ಲ ವಿಷಯಗಳನ್ನು ಗ್ರಹಿಸಿರುವನು ಎಂದು 
ತಿಳಿದು ಗುರುಗಳು ಅವನನ್ನು ಅವನತಾಯಿಯ ಬಳಿಗೆ ಕರೆತಂದರು. 
ತಾಯಿಯು ಪ್ರೀತಿಯಿಂದ ಅವನಿಗೆ ಸ್ನಾನಮಾಡಿಸಿ, ಉಡಿಗೆ-ತೊಡಿಗೆ 
ಗಳಿಂದ ಅಲಂಕಾರ ಮಾಡಿದಳು. ಅನಂತರ ಗುರುಜನರು ಆತನನ್ನು 
ಹಿರಣ್ಯಕಶಿಪುವಿನ ಬಳಿಗೆ ಕೊಂಡೊಯ್ದರು. ॥ ೧೯ ॥ ಪ್ರಷ್ನಾದನು 
ತನ್ನ ಪಾದಗಳಿಗೆ ಬೀಳಲು ದೈತ್ಯೆ ೀಂದ್ರನು ಅವನಿಗೆ ಆಶೀರ್ವದಿಸಿ, 
ಎರಡೂ ಕೈಗಳಿಂದ ಎತ್ತಿಕೊಂಡು ಬಹಳ ಹೊತ್ತೆನವರೆಗೆ ಆಲಿಂಗಿಸಿ 
ಕೊಂಡು ಪರಮಾನಂದಭರಿತನಾದನು. ॥ 201 


738 


ಆರೋಪ್ಯಾಂಕಮವಘ್ರಾಯ ಮೂರ್ಧನ್ಯಶ್ರುಕಲಾಂಬುಭಿ: | 


ಅಸಿಂಚನ್ನಿಕಸದ್ದಕ್ಷಮಿದಮಾಹ ಯುಧಿಷ್ಠಿರ 
॥ ೨೧ ॥ 
ಓರಣ್ಯಕಶಿಪುರುವಾಚ 


ಪ್ರಹ್ಲಾದಾನೂಚ್ಯತಾಂ ತಾತ ಸ್ಪಧೀತಂ ಕಿಂಚಿದುತ್ತಮಮ್‌ ॥ 
ಕಾಲೇನೈತಾವತಾ5 5 ಯುಷ್ಠನ್ಯದಶಿಕ್ಷದುರೋರ್ಭವಾನ್‌ 
॥| ೨೨ ॥ 
ಪ್ರಹ್ಲಾದ ಉವಾಚ 


ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಮ್‌ ॥ 
ಅರ್ಚನಂ ವಂದನಂ ದಾಸ್ಕಂ ಸಖ ್ಯಮಾತ್ಮನಿವೇದನಮ್‌ 
1 ೨೩ ॥। 


ಇತಿ ಪುಂಸಾರ್ಪಿತಾ ವಿಷ್ಣೌ ಭಕ್ತಿಶ್ಚೇನ್ನವಲಕ್ಷಣಾ । 
ಕ್ರಿಯತೇ ಭಗವತ್ಯದ್ಧಾ ತನ್ನನ್ಯೇ5 ಧೀತಮುತ್ತಮಮ್‌ 


॥ ೨೪॥ 
ನಿಶಮ್ಯೆ ತೌತುತವಚೋ ಹಿರಣ್ಯಕಶಿಪುಸ್ತದಾ । 
ಗುರುಪುತ್ರಮುವಾಚೇದಂ ರುಷಾ ಪ್ರಸ್ಫುರಿತಾಧರಃ 

॥ ೨೫ ॥ 


ಬ್ರಹ್ಮಬಂಧೋ ಕಿಮೇತತ್ತೇ ವಿಪಕ್ಷಂ ಶ್ರಯತಾಸತಾ 1 
ಅಸಾರಂ ಗ್ರಾಹಿತೋ ಬಾಲೋ ಮಾಮನಾದ್ಧತ್ವ ದುರ್ಮತೇ 
॥| ೨೬ ॥ 


ಸಂತಿ ಹ್ಯಸಾಧವೋ ಲೋಕೇ ದುರ್ಮೈತ್ರಾಶ್ಚದ್ಧವೇಷಿಣಃ 1 
ತೇಷಾಮುದೇತ್ಯಘಂ ಕಾಲೇ ರೋಗಃ ಪಾತಕಿನಾಮಿವ 
11 ೨೭॥ 
ಗುರುಪುತ್ತ ಉವಾಚ 


ನ ಮತ್ವಣೇತಂ ನ ಪರಪ್ರಣೀತಂ 

ಸುತೋ ವದತ್ಯೇಷ ತವೇಂದ್ರಶತ್ರೋ 1ಟ 
ನೈಸರ್ಗಿಕೀಯಂ ಮತಿರಸ್ಯ ರಾಜ- 

ನ್ನಿಯಚ್ಛ ಮನ್ಯುಂ ಕದದಾಃ ಸ್ಥ ಮಾ ನಃ ॥೨೮॥ 


ನಾರದ ಉವಾಚ 
ಗುರುಣೈವಂ ಪ್ರತಿಪ್ರೋಕ್ಟೋ ಭೂಯ ಆಹಾಸುರಃ ಸುತಮ್‌ । 
ನ ಚೇದ್ಗುರುಮುಖೀಯಂ ತೇ ಕುಶೋತಭದ್ರಾಸತೀ ಮತಿ: 
u 2೯ U1 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಯುಧಿಷ್ಠಿರನೇ। ಹಿರಣ್ಯಕಶಿಪು ಪ್ರಸನ್ನಮುಖದಿಂದ 
ಪ್ರಹ್ಲಾದನನ್ನು ತನ್ನ ತೊಡೆಯಮೇಲೆ ಕುಳ್ಳಿರಿಸಿಕೊಂಡು ಅವನ 
ಶಿರವನ್ನು ಆಘ್ರಾ ಣಿಸಿದನು. ಅವನ ಕಣ್ಣು ಗಳಿಂದ ಪೆ ಪ್ರೇಮಾಶ್ರುಗಳು 
ಸುರಿ-ಸುರಿದು ಪ್ರಹ್ಲಾದನ ಶರೀರವನ್ನು. ನೆನೆಸಿದವು. ಅವನು ತನ್ನ 


ಪುತ್ರನಲ್ಲಿ ಕೇಳಿದನು -॥ ೨೧॥ 


ಹಿರಣ್ಯಕಶಿಪು ಹೇಳಿದನು - "ಮಗು ಪ್ರಹ್ಲಾದ | ಚಿರಂಜೀವಿ 
ಯಾಗು | ಇಷ್ಟು ದಿನಗಳಲ್ಲಿ ನೀನು PE ಕಲಿತಿರುವುದ 
ರಲ್ಲಿ ಯಾವುದಾದರೂ ಒಳ್ಳೆಯ ಒಂದು ಮಾತನ್ನು ಹೇಳು, 
ನೋಡೋಣ.' ॥ ೨೨ ॥ 

ಪ್ರಹ್ಲಾದನು ಹೇಳಿದನು - ತೀರ್ಥರೂಪರೇ |! ಭಗವಾನ್‌ 
ವಿಷ್ಣುವಿನ ಭಕ್ತಿಯಲ್ಲಿ ಒಂಭತ್ತು ಭೇದಗಳಿವೆ. ಭಗವಂತನ ಗುಣ- 
ಲೀಲೆ-ನಾಮ ಇವುಗಳನ್ನು ಕೇಳುವುದು, ಅವನನ್ನೇ ಕೀರ್ತಿಸು 
ವುದು, ಅವನ ನಾಮ-ರೂಪಾದಿಗಳನ್ನು ಸ್ಫರಿಸುವುದು, ಅವನ 
ಚರಣಗಳ ಸೇವೆ ಮಾಡುವುದು, ಪೂಜೆ- ಅರ್ಚನೆ ಮಾಡುವುದು, 
ವಂದಿಸುವುದು, ದಾಸನಾಗುವುದು, ಸಖ್ಯವಿರಿಸುವುದು, ಆತ್ಮ 
ನಿವೇದನ ಮಾಡುವುದು. ಭಗವಂತನ ಕುರಿತು ಸಮರ್ಪಣ ಭಾವ 
ದಿಂದ ಈ ಒಂಭತ್ತು ಪ್ರಕಾರದ ಭಕ್ತಿಯನ್ನು ಮಾಡಿದರೆ, ನಾನು 
ಅದನ್ನೇ ಉತ್ತಮ ಅಧ್ಯಯನವೆಂದು ತಿಳಿಯುತ್ತೇನೆ. ॥ ೨೩- 
೨೪ ॥ ಪ್ರಹ್ಲಾದನ ಈ ಮಾತನ್ನು ಕೇಳುತ್ತಲೇ ಕ್ರೋಧದಿಂದ 
ಹಿರಣ್ಯಕಶಿಪುವಿನ ತುಟಿಗಳು ಅದುರ ತೊಡಗಿದವು. ಅವನು 
ಗುರುಪುತ್ರರಲ್ಲಿ ಹೇಳಿದನು- ॥ ೨೫ ॥। ಎಲೈ ಬ್ರಾಹ್ಮಣಾಧಮನೇ | 
ನೀನು ಎಂತಹ ಪಿತೂರಿಯನ್ನು ಮಾಡಿದ್ದೀಯೆ. ದುರ್ಬುದ್ಧಿ 
ಯವನೇ | ನೀನು ನನ್ನನ್ನು ಸ್ವಲ್ಪವೂ ಲಕ್ಷಿಸದೆ ಈ ಹುಡುಗನಿಗೆ 
ಎಂತಹ ನಿಸ್ನಾರವಾದ ಶಿಕ್ಷಣವನ್ನು ಕೊಟ್ಟಿರುವೆ. ಖಂಡಿತ 
ವಾಗಿಯೂ ನೀನು ನಮ್ಮ ಶತ್ರುಗಳ ಆಶ್ರಿತನಾಗಿರುವೆ. ॥ ೨೬ ॥ 
ಜಗತ್ತಿನಲ್ಲಿ ಸ್ನೇಹಿತರಂತೆ ಮುಂದೆ ನಟಿಸಿ ಹಿಂದಿನಿಂದ ಶತ್ರುಗಳಂತೆ 
ಕಾರ್ಯ ಮಾಡುವಂತಹ ದುಷ್ಟರ ಕೊರತೆಯಿಲ್ಲ ಆದರೆ ಮರೆ 


ಯಲ್ಲಿ ಮಾಡಿದ ಪಾಪವು ಸಮಯ ಬಂದಾಗ ರೋಗದ ರೂಪ 


ದಲ್ಲಿ ಪ್ರಕಟಗೊಂಡು ಬಯಲಾಗುವಂತೆ - ಅವರ ಕಪಟವು ಬಹಿ 
ರಂಗಕ್ಕೆ ಬಂದೇ ಬರುವುದು. ॥ ೨೭ ॥ 

ಗುರುಪುತ್ರರು ಹೇಳಿದರು - ಎಲ್ಫೆ ಇಂದ್ರಶತ್ರುವೇ! ನಿನ್ನ 
ಪುತ್ರನು ಹೇಳುತ್ತಿರುವುದು ನಾನು ಹೇಳಿಕೊಟ್ಟದ್ದಲ್ಲ ಅಥವಾ ಬೇರೆ 
ಯಾರಿಂದಲೂ ಕಲಿತದ್ದಲ್ಲ ರಾಜನೇ! ಇದಾದರೋ ಇವನ ಜನ್ನ 
ಜಾತ ಸ್ವಾಭಾವಿಕ ಬುದ್ದಿಯಾಗಿದೆ. ಕೋಪವನ್ನು ಶಾಂತಪಡಿಸಿಕೊಳ್ಳಿ. 
ವ್ಯರ್ಥವಾಗಿ ನಮ್ಮ ಮೇಲೆ ದೋಷವನ್ನು ಹೊರಿಸಬೇಡಿ. ॥ ೨೮ ॥ 

ನಾರದರು ಹೇಳಿದರು - ಯುಧಿಷ್ಠಿರನೇ | ಗುರುಗಳು 
ಹೀಗೆ ಉತ್ತರಿಸಿದಾಗ" ಹಿರಣ್ಯಕಶಿಪು ಪುನಃ ಪ್ರಹ್ಲಾದನಲ್ಲಿ - 
"ಎಲವೋ! ಅಹಿತವನ್ನುಂಟುಮಾಡುವ ಮೋಸದ ಬುದ್ಧಿಯು 
ನಿನಗೆ ಗುರುಮುಖದಿಂದ ಬಂದಿಲ್ಲವಾದರೆ ಎಲ್ಲಿಂದ ಬಂತು? 
ಎಂದು ಕೇಳಿದನು. ॥ ೨೯ ॥ 


5 ಅಧ್ಯಾಯ] 


ಸಪ್ತಮ ಸೃಂಧ 


739 


ಪ್ರಹ್ಲಾದ ಉವಾಚ 


ಮತಿರ್ನ ಕೃಷ್ಣೇ ಪರತಃ ಸತೋ ವಾ 
ಮಿಥೋತಭಿಪದ್ಯೇತ ಗೃಹವ್ರತಾನಾಮ್‌ । 


ಅದಾಂತಗೋಭಿರ್ವಿಶತಾಂ ತಮಿಸ್ರಂ 
ಪುನಃ ಪುನಶ್ಚರ್ವಿತಚರ್ವಣಾನಾಮ್‌ ॥೩೦॥ 
ನ ತೇ ವಿದುಃ ಸ್ವಾರ್ಥಗತಿಂ ಹಿ ವಿಷ್ಣುಂ 
ದುರಾಶಯಾ ಯೇ ಬಹಿರರ್ಥಮಾನಿನಃ । 
ಅಂಧಾ ಯಥಾಂಧೈರುಪನೀಯಮಾನಾ 
W ೩೧ 


ವಾಚೀಶತಂತ್ಯಾಮುರುದಾಮ್ದಿ ಬದಾಃ 
ಇ ಇ 


ನೈಷಾಂ ಮತಿಸ್ತಾವದುರುಕ್ರಮಾಂಘ್ರಿಂ 
ಸ್ಪಶತ್ಯನರ್ಥಾಪಗಮೋ ಯದರ್ಥಃ (। 

ಮಹೀಯಸಾಂ ಪಾದರಜೋರಭಿಷೇಕಂ 
ನಿಷ್ಠಿಂಚನಾನಾಂ ನ ವೃಣೀತ ಯಾವತ್‌ ॥೩೨॥ 


ಇತ್ಯುಕ್ಟೋಪರತಂ ಪುತ್ರಂ ಹಿರಣ್ಯಕಶಿಪೂ ರುಷಾ | 
ಅಂಧೀಕೃತಾತ್ಮಾ ಸ್ವೋತ್ಸಂಗಾನ್ನಿರಸ್ಕತ ಮಹೀತಲೇ 
1೩4 1 


ಆಹಾಮರ್ಷರುಷಾವಿಷ್ಠ ಕಷಾಯೀಭೂತಲೋಚನಃ । 
ವಧ್ಯತಾಮಾಶ್ಚಯಂ ವಧ್ಯೋ ನಿಪಾರಯತ ನೈರ್ಯುತಾಃ 


1೩೪ 
ಅಯಂ ಮೇ ಭ್ರಾತೃಹಾ ಸೋತಯಂ 
ಹಿತ್ವಾ ಸ್ವಾನುಹೃದೋ5 ಧಮಃ | 
ಪಿತ್ಠವ್ಯಹಂತುರ್ಯಃ ಪಾದೌ 
ವಿಷ್ಣೋರ್ದಾಸವದರ್ಚತಿ 11 ೩೫ ! 


ಎಷ್ಟೋರ್ವಾ ಸಾಧ್ಗಸೌ ಕಿಂ ನು ಕರಿಷ್ಯತ್ಯಸಮಂಜಸಃ | 


ಸೌಹೃದಂ ದುಸ್ತೃಜಂ ಪಿತ್ರೋರಹಾದ್ಯ: ಪಂಚಹಾಯನಃ 
॥೩೬॥। 


ಪರೋತಪ್ಯಪತ್ಯಂ ಹಿತಕೃದ್ಯಥೌಷಧಂ 
ಸ್ವದೇಹಜೋ5ಪ್ಯಾಮಯವತ್ನುತೋಶಹಿತಃ 1 
ಛಿಂದ್ಯಾತ್ತದಂಗಂ ಯದುತಾತ್ಮನೋತಹಿತಂ 
ಶೇಷಂ ಸುಖಂ ಜೀವತಿ ಯದ್ವಿವರ್ಜನಾತ್‌ 1೩೭ ॥ 


ಪ್ರಹ್ಲಾದನು ಹೇಳಿದನು - ಅಪ್ಪಾ! ಸಂಸಾರಿಗಳಾದ 
ಜನರು ಇಂದ್ರಿಯಗಳ ಮೇಲೆ ಹತೋಟಿಯಿಲ್ಲದಿರುವುದರಿಂದ 
ಅನುಭವಿಸಿದ ವಿಷಯಗಳನ್ನೇ ಮತ್ತೆ-ಮತ್ತೆ ಭೋಗಿಸಲಿಕ್ಕಾಗಿ, 
ಸಂಸಾರವೆಂಬ ಘೋರವಾದ ನರಕದ ಕಡೆಗೆ ಹೋಗುತ್ತಿದ್ದಾರೆ. 
ಚಪ್ಪರಿಸಿದುದನ್ನೇ ಮತ್ತೆ-ಮತ್ತೆ ಚಪರಿಸುತ್ತಿರುವ ಮೂರ್ಯರು 
ಅವರು. ಇಂತಹ ಮನೆಯಲ್ಲೇ ಆಸಕ್ಕರಾಗಿರುವವರ ಬುದ್ಧಿಯು 
ತಾನಾಗಿಯೇ ಯಾರದೋ ಉಪದೇಶದಿಂದ ಅಥವಾ ನಿಮ್ಮಂತ 
ಹವರ ಸಂಗದಿಂದ ಭಗವಾನ್‌ ಶ್ರೀಕೃಷ್ಣನಲ್ಲಿ ತೊಡಗುವುದಿಲ್ಲ 
॥ ೩೦ ॥ ಇಂದ್ರಿಯಗಳಿಂದ ಕಂಡುಬರುವ ಬಾಹ್ಯವಿಷಯಗಳನ್ನೇ 
ಪರಮ ಇಷ್ಟವೆಂದು ತಿಳಿದವರು ಮೂರ್ಯತೆಯಿಂದ ಕುರುಡನ 
ಬೆನ್ನುಹತ್ತಿದ ಕುರುಡನಂತೆ ಹಳ್ಳಕ್ಕೆ ಬೀಳಲು ಸಾಗುತ್ತಿದ್ದಾರೆ. ವೇದ 
ವಾಣೀರೂಪವಾದ ಹಗ್ಗದಿಂದ-ಕಾಮ್ಯಕರ್ಮಗಳ ದೃಢವಾದ 
ಬಂಧನದಿಂದ ಬಂಧಿಸಲ್ಪಟ್ಟಿರುವರು. ಅವರಿಗೆ ತಮ್ಮ ಸ್ವಾರ್ಥ 
ಮತ್ತು ಪರಮಾರ್ಥ ಭಗವಾನ್‌ ವಿಷ್ಣುವೇ ಆಗಿದ್ದಾನೆಂಬುದೂ, 
ಅವನ ಪ್ರಾಪ್ತಿಯಿಂದ ತಮಗೆ ಎಲ್ಲ ಪುರುಷಾರ್ಥಗಳು ದೊರೆಯ 
ಬಹುದೆಂಬುದೂ ತಿಳಿಯದು. ॥ ೩೧ ॥ ಭಗವಂತನ ಚರಣ 
ಕಮಲಗಳನ್ನು ಸ್ಪರ್ಶಿಸುವ ಬುದ್ಧಿಯುಳ್ಳವರ ಜನ್ಮ-ಮರಣರೂಪ 
ವಾದ ಅನರ್ಥಗಳು ಪೂರ್ಣವಾಗಿ ನಾಶವಾಗಿ ಹೋಗುತ್ತವೆ. 
ಆದರೆ ವೈರಾಗ್ಯಶೀಲರಾದ ಭಗವತ್ಯೇಮೀ ಮಹಾತ್ಮರ ಪಾದಧೂಳಿ 
ಯಲ್ಲಿ ಸ್ನಾನವನ್ನು ಮಾಡದವರ ಬುದ್ಧಿಯು ಕಾಮ್ಯಕರ್ಮ 
ಗಳನ್ನೇ ಪೂರ್ಣವಾಗಿ ಸೇವಿಸಿದರೂ ಭಗವಚ್ಚರಣಗಳ ಸ್ಪರ್ಶವನ್ನು 
ಮಾಡಲಾರರು. ॥ ೩೨ ॥ 

ಪ್ರಹ್ಲಾದನು ಇಷ್ಟು ಹೆಳಿ ಸಮ್ಮನಾದನು. ಹಿರಣ್ಯಕಶಿಪು 
ಕ್ರೋಧಾಂಧನಾಗಿ ಅವನನ್ನು ತನ್ನ ತೊಡೆಯಿಂದ ಎತ್ತಿ ಭೂಮಿಗೆ 
ಅಪ್ಪಳಿಸಿದನು. ॥ ೩೩ ॥ ಪ್ರಹ್ಲಾದನ ಮಾತುಗಳು ಆತನಿಗೆ ಸಹಿಸ 
ಲಾಗಲಿಲ್ಲ ಅವನ ಕಣ್ಣುಗಳು ರೋಷದಿಂದ ಕೆಂಪಾದವು. ಅವನು 
ತನ್ನ ಸೇವಕರಿಗೆ ಆದೇಶಿಸಿದನು. ಎಲೈ ದೈತ್ಯರೇ! ಈತನನ್ನು 
ಇಲ್ಲಿಂದ ಹೊರಕ್ಕೆ ಕೊಂಡುಹೋಗಿ ಕೂಡಲೇ ಕೊಂದುಹಾಕಿರಿ, 
ಈತನು ಕೊಲ್ಲಲು ಯೋಗ್ಯನಾಗಿದ್ದಾನೆ. ॥ ೩೪ ॥ ನೋಡಿರಲ್ಲ! 
ನೀಚನಾದ ಇವನು ತನ್ನ ನೆಂಟರಿಷ್ಟರನ್ನೂ, ಸ್ನೇಹಿತರನ್ನೂ ತೊರೆದು 
ತನ್ನ ಚಿಕ್ಕಪ್ಪನನ್ನು ಕೊಂದುಹಾಕಿದ 'ವಿಷ್ಣುವಿನ ಚರಣಗಳನ್ನು 
ದಾಸನಂತ 'ಪೂಜಸುತ್ತಿದ್ದಾನಲ್ಲ! ನನ್ನ ಸೋದರನನ್ನು ವಧಿಸಿದ 
ವಿಷ್ಣುವೇ ಇವನ ರೂಪದಲ್ಲಿ ಬಂದಿರಅಿಕ್ಕಿಲ್ಲವಲ್ಲ! 1॥ ೩೫ ॥ ಈಗ 
ಈತನು ವಿಶ್ವಾಸಕ್ಕೆ ಯೋಗ್ಯನಲ್ಲ ಎದು ವರ್ಷ ವಯಸಿನವ 
ನಾಗಿರುವಾಗಲೇ 'ಡುವುದಕ್ಕೆ ಕಷ್ಟವಾದ ತನ್ನ ತಂದೆ-ತಾಯಿಯ 
ಸ್ನೇಹವನ್ನೇ ಮರೆತುಬಿಟ್ಟದ್ದಾನಲ್ಲ! ಇಂತಹ ಕೃತಪ್ಪನು ಆ ವಿಷ್ಣು 
ವಿಗಾದರೂ ಏನು ಒಳ್ಳೆಯದನ್ನು ಮಾಡಿಯಾನು ? ॥ ೩೬॥ 


"| ಪರಕೀಯನೇ ಆದರೂ ಔಷಧದಂತೆ ಹಿತವನ್ನು ಮಾಡಿದರೆ ಒಂದು 


ವಿಧದಿಂದ ಅವನು ಪುತ್ರನೇ ಆಗಿದ್ದಾನೆ. ಆದರೆ ತನ್ನ ಪುತ್ರನೇ 
ಅಹಿತವನ್ನು ಮಾಡತೊಡಗಿದರೆ ರೋಗದಂತೆ ಅವನು. ಶತ್ರುವೇ 
ಆಗಿದ್ದಾನೆ. ತನ್ನ ಶರೀರದ ಯಾವುದಾದರೂ ಅವಯವದಿಂದ 
ಇಡೀ ಶರೀರಕ್ಕೆ “ ಹಾನಿಯಾಗುವುದಿದ್ದರೆ ಅದನ್ನು ತುಂಡರಿಸಿಬಿಡ 


740 


ಸರ್ವೈರುಪಾಯೈರ್ಹಂತವ್ಯ: ಸಂಭೋಜಶಯನಾಸನೈಃ । 
ಸುಹ್ಫಲ್ಲಿಂಗಧರಃ ಶತ್ರುರ್ಮುನೇರ್ದುಪ್ಟಮಿವೇಂದ್ರಿಯಮ್‌ 
1೩೮ 1 


ನೈರ್ಯತಾಸ್ತೇ ಸಮಾದಿಷ್ಟಾ ಭರ್ತ್ರಾ ವೈ ಶೂಲಪಾಣಯಃ | 
ತಿಗೃದಂಷ್ಟಕರಾಲಾಸ್ಯಾಸ್ತಾಮ್ರಶ್ಚಶ್ರುಶಿರೋರುಹಾಃ 
AF un 


ನದಂತೋ ಭೈರವಾನ್ನಾದಾಂಶಿಂಧಿ ಭಿಂಧೀತಿ ವಾದಿನಃ । 
ಆಸೀನಂ ಚಾಹನಇ್‌ಶೂಲೈ: ಪ್ರಹ್ಲಾದಂಸರ್ವಮರ್ಮಸು 


1೪೦॥ 
ಪರೇ  ಬ್ರಹ್ನಣ್ಯನಿರ್ದೇಶ್ಛೇ ಭಗವತ್ಯಖಿಲಾತ್ಮನಿ । 
ಯುಕ್ವಾತ್ಮನ್ಯಫಲಾ ಆಸನ್ನಪುಣ್ಯಸ್ಯೇವ ಸತ್ಕ್ರಿಯಾಃ 

11 ೪೧॥ 
ಪ್ರಯಾಸೇ5ಪಹತೇ ತಸ್ಮಿಂದೈತ್ಯೇಂದ್ರಃ ಪರಿಶಂಕಿತಃ । 
ಚಕಾರ ತದ್ವಧೋಪಾಯಾನ್ನಿರ್ಬಂಧೇನ ಯುಧಿಷ್ಠಿರ 

॥೪೨॥ 
ದಿಗ್ಗಜೈರ್ದಂದಶೂಕೈಶ್ಚ ಅಭಿಚಾರಾವಪಾತನೈ: | 

8. ಚ 
ಮಾಯಾಭಿಃ ಸಂನಿರೋದ್ಧಶ್ಚ ಗರದಾನೈರಭೋಜನೈಃ 

1 ೪೩ ॥ 

ಹಿಮವಾಯ್ದಗ್ಗಿಸಲಿಲೈ: ಪರ್ವತಾಕ್ರಮಣ್ಯೆರಪಿ । 


ನ ಶಶಾಕ ಯದಾ ಹಂತುಮಪಾಪಮಸುರಃ: ಸುತಮ್‌ । 
ಚಿಂತಾಂ ದೀರ್ಪತಮಾಂ ಪ್ರಾಪ್ತಸ್ಪತರ್ತುಂ ನಾಭ್ಯಪದ್ಧತ 


nv 


ಏಷಮೇ ಬಹ್ನನಾಧೂಕ್ಸೋ ವಧೋಪಾಯಾಶ್ವ ನಿರ್ಮಿತಾಃ । 
ತೈಸೈರ್ದ್ರೋಹೈರಸದ್ಭರ್ಮೈರ್ಮುಕ್ತಃ ಸ್ವೇನೈವ ತೇಜಸಾ 
11 ೪೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಬೇಕು. ಏಕೆಂದರೆ, ಅದನ್ನು ತುಂಡರಿಸುವುದರಿಂದ ಉಳಿದ 
ಶರೀರವು ಸುಖವಾಗಿ ಬದುಕಬಲ್ಲದು. ॥ ೩೭ ॥ ಇವನು ಸ್ವಜನರ 
ವೇಷವನ್ನು ಧರಿಸಿ ಬಂದಿರುವ ಶತ್ರುವೇ ಆಗಿದ್ದಾನೆ. ಯೋಗಿಯ 
ಭೋಗಾಸಕ್ತವಾದ ಇಂದ್ರಿಯಗಳು ಅವನಿಗೆ ಅನಿಷ್ಠವನ್ನೇ ಮಾಡು 


. ವಂತೆಯೇ ಇವನು ನನ್ನ ಅಹಿತವನ್ನೇ ಮಾಡುವವನಾಗಿದ್ದಾನೆ. 


ಅದಕ್ಕಾಗಿ ಉಂಬಾಗ, ಮಲಗಿದಾಗ, ಕುಳಿತಿರುವಾಗ, ಯಾವುದೇ 
ಸಮಯದಲ್ಲಾದರೂ ಯಾವುದೇ ಉಪಾಯದಿಂದ ಇವನನ್ನು 
ಕೊಂದುಹಾಕಿರಿ. ॥ ೩೮ ॥ 

ಹಿರಣ್ಯಕಶಿಪು ದೈತ್ಯರಿಗೆ ಹೀಗೆ ಅಪ್ಪಣೆಮಾಡಿದಾಗ ತೀಕ್ಷ್ಣ 
ವಾದ ಕೋರೆದಾಡೆಗಳಿಂದಲೂ, ವಿಕರಾಳ ಮುಖದಿಂದಲೂ, 
ಕೆಂಪು-ಕೆಂಪಾದ ಗಡ್ಡ-ಮೀಸೆ-ಕೂದಲುಗಳುಳ್ಳ ದೈತ್ಯರು ಕೈಯಲ್ಲಿ 
ತ್ರಿಶೂಲವನ್ನು ಎತ್ತಿಕೊಂಡು "ಕೊಲ್ಲಿರಿ, ಕಡಿಯಿರಿ' ಎಂದು ಜೋರಾಗಿ 
ಕೂಗಿಕೊಳ್ಳತೊಡಗಿದರು. ಪ್ರಹ್ಲಾದನು ಸುಮ್ಮನೇ ಕುಳಿತಿದ್ದನು. 
ದೈತ್ಯರು ಅವನ ಎಲ್ಲ ಮರ್ಮಸ್ಥಾನಗಳಲ್ಲಿ ಶೂಲದಿಂದ ತಿವಿಯು 
ತ್ರಿದ್ದರು. ॥ ೩೯-೪೦ ॥ ಆಗ ಭಕ್ತ ಪ್ರಹ್ಲಾದನ ಚಿತ್ತವು - ಮನಸ್ಸು- 
ಮಾತುಗಳಿಗೆ ಅಗೋಚರನಾಗಿ, ಸರ್ವಾತ್ಮನಾಗಿ, ಸಮಸ್ತ ಶಕ್ತಿಗಳಿಗೆ 
ಆಧಾರನಾಗಿರುವ, ಪರಬ್ರಹ್ಮ ಪರಮಾತ್ಮನಲ್ಲಿ ನೆಟ್ಟುಹೋಗಿತ್ತು. 
ಆದುದರಿಂದ ಭಾಗ್ಯಹೀನರು ಮಾಡುವ ಮಹತ್ಕಾರ್ಯಗಳು 
ನಿಷ್ಠಲವಾಗುವಂತೆ ಅವರ ಎಲ್ಲ ಪ್ರಯಾಸಗಳು ವ್ಯರ್ಥವಾದುವು. 
॥ ೪೧ ॥ ಯುಧಿಷ್ಠಿರನೇ ! ಶೂಲಗಳ ಹೊಡೆತದಿಂದ ಪ್ರಹ್ಲಾದನ 
ಶರೀರದ ಮೇಲೆ ಯಾವುದೇ ಪರಿಣಾಮ ಆಗದಿದ್ದಾಗ ಹಿರಣ್ಯ 
ಕಶಿಪುವಿಗೆ ಭಾರೀ ಚಿಂತೆ-ಶಂಕೆಗಳು ಉಂಟಾದವು. ಈಗ ಅವನು 
ಪ್ರಹ್ಲಾದನನ್ನು ಕೊಂದುಹಾಕಲು ಹಟತೊಟ್ಟು ಬಗೆ-ಬಗೆಯ 
ಉಪಾಯಗಳನ್ನು ಮಾಡತೊಡಗಿದನು. ॥ ೪೨ ॥ ಆತನು ಆ 
ಬಾಲಕನನ್ನು ದಿಗ್ಗಜಗಳಿಂದ ತುಳಿಸಿದನು. ವಿಷಸರ್ಪಗಳಿಂದ ಕಚ್ಚಿಸಿ 
ದನು. ಪುರೋಹಿತರಿಂದ ಆಭಿಚಾರಿಕ ಕೃತ್ಯಗಳನ್ನು ಮಾಡಿಸಿದನು. 
ಪರ್ವತದ ಶಿಖರದಿಂದ ತಳ್ಳಿಸಿದನು. ಶಂಬರಾಸುರನಿಂದ ಅನೇಕ 
ವಿಧದ ಮಾಯೆಗಳನ್ನು ಮಾಡಿಸಿದನು. ಕತ್ತಲೆಯ ಕೋಣೆಯಲ್ಲಿ 
ಕೂಡಿಹಾಕಿದನು. ವಿಷವುಣಿಸಿದನು. ಆಹಾರಸೇವನೆಯನ್ನು ನಿಲ್ಲಿಸಿ 
ಬಿಟ್ಟನು. ॥ ೪೩ ॥ ಕೊರೆಯುವ ಮಂಜಿನಮೇಲೆ, ಧಗ-ಧಗನೆ 
ಉರಿಯುವ ಬೆಂಕಿಯಲ್ಲೂ ಹಾಗೂ ಸಮುದ್ರದಲ್ಲಿಯೂ ಮತ್ತೆ- 
ಮತ್ತೆ ಹಾಕಿಸಿದನು. ಬಿರುಗಾಳಿಗೆ ಒಡ್ಡಿದನು. ಪರ್ವತಗಳ ಕೆಳಗೆ 
ಅದುಮಿಸಿದನು. ಆದರೆ ಇವುಗಳಲ್ಲಿ ಯಾವುದೇ ಉಪಾಯ 
ಗಳಿಂದಲೂ ಅವನಿಂದ ನಿಷ್ಠಾಪನಾದ ತನ್ನ ಪುತ್ರನ ಕೂದಲನ್ನೂ 
ಕೊಂಕಿಸಲಾಗಲಿಲ್ಲ ತನ್ನ ವಿವಶತೆಯನ್ನು ಕಂಡು ಹಿರಣ್ಯಕಶಿಪುವಿಗೆ 
ಭಾರೀ ಚಿಂತೆ ಉಂಟಾಯಿತು. ಆ ಬಾಲಕನನ್ನು ವಧಿಸಲು 
ಆತನಿಗೆ ಬೇರಾವ ಉಪಾಯವೂ ತೋಚಲಿಲ್ಲ ॥ ೪೪ ॥ ಅವನು 
ಯೋಚಿಸತೊಡಗಿದನು - "ಇವನನ್ನು ನಾನು ಸಿಕ್ಕಾಬಟ್ಟೆಯಾಗಿ ಕೆಟ್ಟ 
ಮಾತುಗಳಿಂದ ಹಳಿಸಿದೆನು. ಕೊಂದುಹಾಕಲು ಅನೇಕ ಉಪಾಯ 
ಗಳನ್ನು ಮಾಡಿದೆ. ಆದರೆ ಇವನು ನನ್ನ ದ್ರೋಹ ಮತ್ತು ದುರ್ವ್ಯವ 
ಹಾರಗಳಿಂದ ಯಾರ ಉಪಾಯವು ಇಲ್ಲದೆ ತನ್ನ ಪ್ರಭಾವದಿಂದಲೇ 
ಬದುಕಿರುವನಲ್ಲ! ॥ ೪೫ ॥ 


5 ಅಧ್ಯಾಯ] ಸಪ್ತಮ ಸ್ಥಂಧ 741 


ವರ್ತಮಾನೋತವಿದೂರೇ ವೈ ಬಾಲೋತಪ್ಯಜಡಧೀರಯಮ್‌ I 
ನ ವಿಸ್ಮರತಿ ಮೇನನಾರ್ಯಂ ಶುನಃಶೇಪ ಇವ ಪ್ರಭುಃ 
1 ೪೬ ॥ 


ಇವನು ಬಾಲಕನಾಗಿದ್ದರೂ ತಿಳುವಳಿಕಸ್ಥನಾಗಿದ್ದು. ನನ್ನ 
ಬಳಿಯಲ್ಲೇ ನಿಶಂಕಭಾವದಿಂದ ಇರುತ್ತಾನೆ. ಏನೇ ಇರಲಿ, 
ಇವನಲ್ಲಿ ಖಂಡಿತವಾಗಿ ಏನೋ ಅದ್ಭುತವಾದ ಸಾಮರ್ಥ್ಯವಿದೆ. 
ಶುನಃಶೇಪನು* ತನ್ನ ತಂದೆಯ ನೀಚತನದ ದೌರ್ಜನ್ಯಗಳಿಂದ 
ಅವನ ವಿರೋಧಿಯಾದಂತೆಯೇ ಇವನೂ ಕೂಡ ನಾನು ಮಾಡಿದ 
ಅಪಕಾರಗಳನ್ನು ಮರೆಯಲಾರನು. ॥ ೪೬ ॥ ಇವನು ಯಾರಿಗೂ 
ಹೆದರುವುದಿಲ್ಲ ಇವನ ಮೃತ್ಯುವು ಆಗುವುದಿಲ್ಲ ಇವನ ಶಕ್ತಿಯನ್ನು 
ಅಳೆಯಲು ಸಾಧ್ಯವಾಗುವುದಿಲ್ಲ ಇವನ ವಿರೋಧದಿಂದ 
ಅವಶ್ಯವಾಗಿ ನನ್ನ ಮೃತ್ಯುವು ಆಗಬಹುದು ಅಥವಾ ಆಗದೆಯೂ 
ಇರಬಹುದು. ॥ ೪೭ ॥ ಹೀಗೆಲ್ಲಾಯೋಚಿಸುತ್ತಾ- ಯೋಚಿಸುತ್ತಾ 
ಅವನ ಮುಖವು ಸ್ವಲ್ಪ ಬಾಡಿತು. ಶುಕ್ರಾಚಾರ್ಯರ ಪುತ್ರರಾದ 
ಶಂಡ-ಅಮರ್ಕರು ಹಿರಣ್ಯಕಶಿಪು ತಲೆತಗ್ಗಿಸಿ ಕುಳಿತಿರುವುದನ್ನು 
ಕಂಡಾಗ ಅವರು ಏಕಾಂತದಲ್ಲಿ ಹೋಗಿ ಅವನಲ್ಲಿ ಹೀಗೆ 
ಹೇಳಿದರು -॥ ೪೮ ॥ "ಮಹಾರಾಜಾ! ನೀವೊಬ್ಬರೇ ಮೂರು 
ಲೋಕಗಳ ಮೇಲೆ ವಿಜಯವನ್ನು ಸಂಪಾದಿಸಿರುವಿರಿ. ನೀವು 
ಹುಬ್ಬು ಓರೆಮಾಡಿದರೆ ಸಾಕು, ಎಲ್ಲ ಲೋಕಪಾಲರು ನಡುಗಿ 
ಹೋಗುತ್ತಾರೆ. ಹೀಗೆ ಚಿತೆಪಡಲು ಯಾವ ಕಾರಣವೂ ನಮಗೆ 
ಕಾಣುವುದಿಲ್ಲ ಮಕ್ಕಳು ಆಟಗಾರಿಕೆಯಲ್ಲಿ ಮಾಡುವ ಸರಿ- 
ತಪ್ಪುಗಳನ್ನು ಕುರಿತು ಯಾರಾದರೂ ಚಿಂತೆ ಪಡುವರೇ ? ॥ ೪೯ ॥ 
ನಮ್ಮ ತಂದೆಯಾದ ಶುಕ್ರಾಚಾರ್ಯರು ಬರುವುದರೊಳಗೆ ಇವನು 
ಹೆದರಿ ಎಲ್ಲಾದರೂ ಹೋಗದಿರುವಂತೆ ಇವನನ್ನು ವರುಣಪಾಶ 
ಗಳಿಂದ ಬಂಧಿಸಿಡಿರಿ. ವಯಸ್ಸು ಆಗುತ್ತಾ-ಆಗುತ್ತಾ ಮತ್ತು ಗುರು 
ಹಿರಿಯರ ಸೇವೆ ಮಾಡುತ್ತಾ- ಮಾಡುತ್ತಾ ಮನುಷ್ಯರಿಗೆ ಬುದ್ಧಿ 
ಬರುವುದು. ॥ ೫೦ ॥ 

ಹಿರಣ್ಯಕಶಿಪು “ಹಾಗೆಯೇ ಆಗಲಿ' ಎಂದು ಹೇಳಿ ಗುರು 
ಪುತ್ರರ ಸಲಹೆಯನ್ನು ಒಪ್ಪಿಕೊಂಡು - “ಇವನಿಗೆ ಗೃಹಸ್ಥರಾದ 
ರಾಜರು ಆಚರಿಸಬೇಕಾದ ಧರ್ಮಗಳನ್ನೇ ಉಪದೇಶ ಮಾಡಿರಿ' 
ಎಂದು ಗುರುಪುತ್ರರಿಗೆ ಆದೇಶಮಾಡಿದನು. ॥ ೫೧ ॥ ಯುಧಿ 
ಷ್ಠಿರನೇ! ಅದಾದ ಬಳಿಕ ಪುರೋಹಿತರು ಅವನನ್ನು ಕರಕೊಂಡು 
ಪಾಠಶಾಲೆಗೆ ಹೋದರು ಮತ್ತು ಕ್ರಮವಾಗಿ ಧರ್ಮ, ಅರ್ಥ ಮತ್ತು 
ಕಾಮ - ಈ ಮೂರು ಪುರುಷಾರ್ಥಗಳ ಶಿಕ್ಷಣವನ್ನು ಕೊಡಲು 
ತೊಡಗಿದರು. ಪ್ರಹ್ಲಾದನು ಅಲ್ಲಿ ಅತ್ಯಂತ ನಮ್ರ ಸೇವಕನಂತೆ 
ಇರತೊಡಗಿದನು. ॥ ೫೨ ॥ ಆದರೆ ಗುರುಗಳ ಆ ಶಿಕ್ಷಣವು 
ಪ್ರಹ್ಲಾದನಿಗೆ ಮೆಚ್ಚಿಕೆಯಾಗಲಿಲ್ಲ ಏಕೆಂದರೆ ಗುರುಗಳು ಅವನಿಗೆ 
ಕೇವಲ ಅರ್ಥ, ಧರ್ಮ ಮತ್ತು ಕಾಮದ್ದೇ ಶಿಕ್ಷಣ ಕೊಡುತ್ತಿದ್ದರು. 
ಈ ಶಿಕ್ಷಣವು - ರಾಗ-ದ್ವೇಷಾದಿ ದ್ವಂದ್ವಗಳು ಮತ್ತು ವಿಷಯ 
ಭೋಗಗಳಲ್ಲಿ ರಸವನ್ನನುಭವಿಸುವಂತಹ ಜನರಿಗೆ ಮಾತ್ರವೇ 
ಇದೆ. ॥ ೫೩ ॥ 


ಅಪ್ರಮೇಯಾನುಭಾವೋತಯಮಕುತಶ್ಚಿದ್ದಯೋತಮರ:ಃ | 
ನೂನಮೇತದ್ದಿರೋಧೇನ ಮೃತ್ಯುರ್ಮೇ ಭವಿತಾನ ವಾ 
॥೪೭॥ 


ಇತಿ ತಂ ಚಿಂತಯಾ ಕಿಂಚಿನ್ಶಾನಶ್ರಿಯಮಧೋಮುಖಮ್‌ I 
ಶಂಡಾಮರ್ಕಾವೌಶನಸೌ ವಿವಿಕ್ವ ಇತಿ ಹೋಚತು: 
nu ೪೮ ॥ 


ಜಿತಂ ತ್ವಯೈಕೇನ ಜಗತ್ತಯಂ ಭ್ರುವೋ- 
ರ್ವಿಜೃಂಭಣತ್ರಸ್ತಸಮಸ್ಥಧಿಷ್ಟ್ಯಪಮ್‌ | 

ನ ತಸ್ಯ ಚಿಂತ್ಯಂ ತವ ನಾಥ ಚಕ್ಕಹೇ 
ನ ವೈ ಶಿಶೂನಾಂ ಗುಣದೋಷಯೋಃ ಪದಮ್‌ ॥ ೪೯ ॥ 


ಇಮಂ ತು ಪಾಶೈರ್ವರುಣಸ್ಯ ಬದ್ಭ್ಧಾ 
ನಿಧೇಹಿ ಭೀತೋ ನ ಪಲಾಯತೇ ಯಥಾ । 
ಬುದ್ದಿಶ್ವ ಪುಂಸೋ ವಯಸಾ55ರ್ಯಸೇವಯಾ 
ಯಾವದ್ಗುರುರ್ಭಾರ್ಗವ ಆಗಮಿಷ್ಯತಿ ॥ ೫೦॥ 


ತಥೇತಿ ಗುರುಪುತ್ರೋಕ್ತಮನುಜ್ನಾಯೇದಮಬ್ರವೀತ್‌ | 
ಧರ್ಮಾ ಹೃಸ್ಯೋಪದೇಷ್ಟವ್ಯಾ ರಾಜ್ಞಾಂ ಯೇ ಗೃಹಮೇಧಿನಾಮ್‌ 
11೫೧ ॥ 


ಧರ್ಮಮರ್ಥಂ ಚ ಕಾಮಂ ಚ ನಿತರಾಂ ಚಾನುಪೂರ್ವಶ: । 
ಪ್ರಹ್ಲಾದಾಯೋಚತೂ ರಾಜನ್‌ ಪ್ರಶ್ರಿತಾವನತಾಯ ಚ 
1೫೨ 1 


ಯಥಾ ತ್ರಿವರ್ಗಂ ಗುರುಭಿರಾತ್ಮನೇ ಉಪಶಿಕ್ಸಿತಮ್‌ । 
ನಸಾಧು ಮೇನೇ ತಚ್ಛಿಕಾಂ ದ್ವಂದ್ವಾರಾಮೋಪವರ್ಣಿತಾಮ್‌ 
Il ೫೩ ॥ 


ವವನು ಅಜೀಗರ್ತನ ನಡುವಣ ಪುತ್ತನಾಗಿದ್ದನು. ಅವನನ್ನು ತಂದೆಯು ವರುಣನ ಯಜ್ಞದಲ್ಲಿ ಬಲಿಕೊಡಲಿಕ್ಕಾಗಿ ಹರಿಶ್ಚಂದ್ರನ 
ಪುತ್ರ ರೋಹಿತಾಶ್ವನಿಗೆ ಬದಲಿಗೆ ಮಾರಿಬಿಟ್ಟಿದ್ದನು. ಆಗ ಅವನ ಮಾವ ವಿಶ್ವಾಮಿತ್ರರು ಅವನನ್ನು ಕಳಿಸಿದ್ದರು ಮತ್ತು ಅವನು ತನ್ನ ತಂದೆಗೆ 
ವಿರುದ್ಧನಾಗಿ ಅವನ ವಿಪಕ್ಷಿಯಾದ ವಿಶ್ವಾಮಿತ್ರರ ಗೋತ್ತವನ್ನು ಸೇರಿಕೊಂಡನು. ಈ ಕಥೆ ಮುಂದೆ ಒಂಭತ್ತನೇ ಸೃಂಧದ ಏಳನೆಯ ಅಧ್ಯಾಯದಲ್ಲಿ 


ಬರುವುದು. 


742 


ಯದಾ55ಚಾರ್ಯಃ ಪರಾವೃತ್ತೋ ಗೃಹಮೇಧೀಯಕರ್ಮಸು | 
ವಯಸ್ಕೆ ಎರ್ಬಾಲಕ್ಕೆಸತ ಸೋಪಹೂತ: ಕೃತಕ್ಷಣೈ: 
॥ ೫೪ ॥ 


ಅಥ ತಾನ್‌ ಶಕ್ಷ್ಯಯಾ ವಾಚಾ ಪ್ರತ್ಯಾಹೂಯ ಮಹಾಬುಧಃ। 
ಉವಾಚ ವಿದ್ವಾಂಸ್ಟನ್ನಿಷ್ಠಾಂ ಕೃಪಯಾ ಪ್ರಹಸನ್ನಿವ 
॥ ೫೫ ॥ 


ತೇ ತು ತದೌರವಾತರ್ವೇ ತ್ಯಕ್ತಕ್ರೀಡಾಪರಿಚ್ಚದಾಃ । 
ಬಾಲಾ ನ ದೂಷಿತಧಿಯೋ ದ್ವಂದ್ವಾರಾಮೇರಿತೇಹಿತ್ಛೈಃ 
॥ ೫೬ ॥ 


ಪರ್ಯುಪಾಸತ ರಾಜೇಂದ್ರ ತನ್ನ್ಯಸ್ತಹೃದಯೇಕ್ಷಣಾ: । 
ತಾನಾಹ ಕರುಣೋ ಮೈತ್ರೋ ಮಹಾಭಾಗವತೋತಸುರ: 
I ೫೭॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಒಂದು ದಿನ ಗುರುಗಳು ಮನೆಯ ಕೆಲಸಕ್ಕಾಗಿ ಎಲ್ಲೋ 
ಹೊರಗೆ ಹೋಗಿದ್ದರು. ಪಾಠಕ್ಕೆ ವಿರಾಮ ಸಿಕ್ಕಿದ್ದರಿಂದ ಸಮವ 
ಯಸ್ಸಿನ ಬಾಲಕರು ಪ್ರಹ್ಲಾದನನ್ನು ಆಟಕ್ಕಾಗಿ ಕರೆದರು. ॥ ೫೪ ॥ 
ಪರಮ ಜ್ಞಾನಿಯಾಗಿದ್ದ ಪ್ರಹ್ಲಾದನು ಆ ಹುಡುಗರ ಪ್ರೇಮವನ್ನು 
ಕಂಡು ಸಂತೋಷಗೊಂಡು ಸವಿಮಾತುಗಳಿಂದ ಅವರನ್ನೇ ತನ್ನ 


'ಬಳಿಗೆ ಬರಮಾಡಿಕೊಂಡನು. ಅವರ ಮತಿಯನ್ನೂ, ಗತಿಯನ್ನೂ 


ಬಲ್ಲವನಾದ್ದರಿಂದ ಅವರ ಮೇಲೆ ಕರುಣೆದೋರಿ ಮುಗುಳ್ನಗುತ್ತಾ 
ಅವರಿಗೆ ಉಪದೇಶ ಮಾಡತೊಡಗಿದನು. ॥ ೫೫ ॥ ಯುಧಿಷ್ಠಿರ! 
ಅವರೆಲ್ಲರೂ ಇನ್ನೂ ಬಾಲಕರಾಗಿದ್ದರು. ಅದರಿಂದ ರಾಗ-ದ್ವೇಷ 
ಪರಾಯಣ ವಿಷಯಭೋಗೀ ಪುರುಷರ ಉಪದೇಶದಿಂದ, ಕೃತಿ 
ಗಳಿಂದ ಅವರ ಬುದ್ಧಿಯು ಇನ್ನೂ ದೂಷಿತವಾಗಿರಲಿಲ್ಲ ಇದರಿಂದ 
ಹಾಗೂ ಪ್ರಹ್ಲಾದನ ಕಂತು ಆದರ ಬುದ್ದಿ ಇರುವುದರಿಂದ ಅವರೆ 
ಲ್ಲರೂ ಆಟದ ವಸ್ತುಗಳನ್ನು ಬಿಟ್ಟು ಪ್ರಹ್ಲಾದನ ಹತ್ತಿರ ಹೋಗಿ 
ಸುತ್ತಲೂ ಕುಳಿತುಕೊಂಡರು. ಪ್ರಹ್ಲಾದನ ಉಪದೇಶವನ್ನುಮನಸ್ಸಿಟ್ಟು 
ಕೇಳಲು ತುಂಬಾ ಪ್ರೇಮದಿಂದ ನೆಟ್ಟನೋಟದಿಂದ ಅವನನ್ನೇ 
ನೋಡತೊಡಗಿದರು. ಭಗವಂತನ ಪರಮ ಪ್ರೇಮಿಭಕ್ಷನಾದ 
ಪ್ರಹ್ಲಾದನ ಹೃದಯವು ಅವರ ಕುರಿತು ಕರುಣೆ ಮತ್ತು ಮೈತ್ರೀಭಾವ 
ದಿಂದತುಂಬಿಹೋಗಿತ್ತು. ಅವನು ಹೇಳತೊಡಗಿದನು - ॥ ೫೬-೫೭ ॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮಸ್ಕಂಧೇ ಪ್ರಹ್ಲಾದಾನುಚರಿತೇಪಂಚಮೋನಧ್ಯಾಯಃ॥ ೫ ॥ 


BN 
ಆರನೆಯ ಅಧ್ಯಾಯ 
ಪ್ರಹ್ಲಾದನು ಅಸುರಬಾಲಕರಿಗೆ ಮಾಡಿದ ಉಪದೇಶ 


ಪ್ರಹ್ಲಾದ ಉವಾಚ 
ಕೌಮಾರ ಆಚರೇತ್ಸಾಜ್ಲೋ ಧರ್ಮಾನ್ಸಾಗವತಾನಿಹ I 
ದುರ್ಲಭಂ ಮಾನುಷಂ ಜನ್ಮತದಪ್ಯಧ್ರುವಮರ್ಥದಮ್‌ 
॥ ೧ ॥ 


ಪ್ರಹ್ಲಾದನು ಹೇಳಿದನು - ಮಿತ್ರರೇ! ಈ ಪ್ರಪಂಚದಲ್ಲಿ 
ಮನುಷ್ಯಜನ್ನವು ಅತ್ಯಂತ ದುರ್ಲಭವಾದುದು. ಇದರ ಮೂಲಕ 


| ಅವಿನಾಶಿಯಾದ ಪರಮಾತ್ಮನ ಪ್ರಾಪ್ತಿಯಾಗಬಲ್ಲದು. ಆದರೆ 


ಇದು ಯಾವಾಗ ನಾಶವಾಗಿಬಿಡುವುದೋ ತಿಳಿಯದು. ಆದುದ 
ರಿಂದ ವಿವೇಕಿಯಾದವನು ಮುಷ್ಟಿನವರೆಗೂ, ಯೌವನಕ್ಕೂ ಕಾಯದೇ 
ಬಾಲ್ಯದಲ್ಲೇ ಭಗವಂತನನ್ನು ದೊರಕಿಸಿಕೊಡುವ ಭಾಗವತ 


ಧರ್ಮವನ್ನು ಅನುಷ್ಠಾನಮಾಡಬೇಕು. * ॥ ೧॥ 


* ಇದಕ್ಕೆ ಹಿಂದೆ ಈ ಕೆಳಗಿನ ಐದು ಶ್ಲೋಕಗಳು ಶ್ರೀಮದ್ಧಾಗವತದ ಪ್ರಾಚೀನ ಪ್ರತಿಗಳಲ್ಲಿ ಕಂಡುಬರುತ್ತವೆ. ವಿಜಯಧ್ವಜೀಯದಲ್ಲಿ ಇವುಗಳನ್ನು 


ಮಾನ್ಯಮಾಡಿದೆ. 


ಹಯಾರ್ಭಕಾ ಮೇ ಶೃಣುತ ವಚೋ ವಃ ಸರ್ವತಃ ಶಿವಮ್‌ 1 ವಯಸ್ಕಾನಕ್ಯತ ಮೃತಾನ್ವೀಡಾಂಧಾ ಮಾ ಪ್ರಮಾದ್ಯಥ ॥೧॥ 

ನ ಪುರಾ ವಿಷಶಂ ಬಾಲಾ ಆತ್ಮನೋರರ್ಥೇ ಪ್ರಿಯೆಷಿಣ: 1 ಗುರೂಕ್ತಮಪಿ ನ ಗ್ರಾಹ್ಯಂ ಯದನರ್ಥೆೇ5 ರ್ಥಕಲ್ಪನಮ್‌ 11 ೨ 

ಯದುಕ್ಕಾ ನ ಪ್ರಬುದ್ವೇತ ಸುಪ್ಪಸ್ವ ಜ್ಞಾನನಿದ್ರಯಾ 1 ನ ಶ್ರದ್ಧಧ್ಯಾನ್ನತಂ ತಸ್ಥ ಯಥಾಂಧೋ ಹ್ಯಂಧನಾಯಕ: ॥1೩॥ 

ಕಃ ಶತ್ರುಃ ಕ ಉದಾಸೀನ: ಕಿಂ ಮಿತ್ರಂ ಚೇಹ ಆತ್ಮನಃ 1 ಭವತ್ತ್ವಪಿ ನಯೈೆಃ ಕಿಂ ಸ್ಯಾದ್ಜೈವಂ ಸಂಪದ್ದಿಪತ್ಚದಮ್‌ ॥೪ ॥ 
I 


ಯೋನ ಹಿಂಸ್ಯಾದ್ಧರ್ಮಕಾಮಮಾತ್ಮಾನಂ ಸ್ಪಜನೇ ವಶಃ 


ಪುನಃ ಶ್ರೀಲೋಕಯೋರ್ಹೆತು: ಸ ಮುಕ್ತಾಂಧ್ಯೋತತಿದುರ್ಲಭಃ 11೫ 


(ಮುಂದಿನ ಪುಟದಲ್ಲಿ ಮುಂದುವರೆಯುತ್ತದೆ) 


6 ಅಧ್ಯಾಯ] 


ಯಥಾ ಹಿ ಪುರುಷಸ್ಕೇಹ ವಿಷ್ಣೋ: ಪಾದೋಪಸರ್ಪಣಮ್‌ । 
ಯದೇಷ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರಃ ಸುಹೃತ್‌ 
॥ ೨ ॥ 


ಸುಖಮೈಂದ್ರಿಯಕಂ ದೈತ್ಯಾ ದೇಹಯೋಗೇನ ದೇಹಿನಾಮ್‌ । 
ಸರ್ವತ್ರ ಲಭ್ಯತೇ ದೈವಾದ್ಯಥಾ ದುಃಖಮಯತ್ನತಃ 
॥ ೩ ॥ 


ತತ್ಪಯಾಸೋ ನ ಕರ್ತವ್ಯೋ ಯತ ಆಯುರ್ವ್ಯಯ: ಪರಮ್‌ । 
ನತಥಾ ವಿಂದತೇ ಕ್ಷೇಮಂ ಮುಕುಂದ ಚರಣಾಂಬುಜಮ್‌ 
11೪ ॥ 


ತತೋ ಯತೇತ ಕುಶಲಃ ಕ್ಷೇಮಾಯ ಭಯಮಾಶ್ರಿತಃ | 
ಶರೀರಂ ಪೌರುಷಂ ಯಾವನ್ನ ವಿಪದ್ಯೇತ ಪುಷ್ಕಲಮ್‌ 
॥ ೫ ॥ 


ಪುಂಸೋ ವರ್ಷಶತಂ ಹ್ಯಾಯುಸ್ತದರ್ಧಂ ಚಾಜಿತಾತ್ಗನಃ । 
ನಿಷ್ಠಲಂ ಯದಸೌ ರಾತ್ರ್ಯಾಂ ಶೇತೇ5ಂಧಂ ಪ್ರಾಪಿತಸ್ತಮಃ 
॥ ೬ ॥ 


ಸಪ್ತಮ ಸೃಂಧ 


743 


ಈ ಮನುಷ್ಯಜನ್ಮದಲ್ಲಿ ಭಗವಾನ್‌ ವಿಷ್ಣುವಿನ ಚರಣಗಳಲ್ಲಿ ಶರಣಾ 
ಗುವುದೇ ಜೀವನದ ಸಫಲತೆಯಾಗಿದೆ. "ಎಕೆಂದರೆ ಭಗವಂತನೇ 
ಸಮಸ್ತ ಪ್ರಾಣಿಗಳಿಗೂ ಸ್ವಾಮಿಯೂ, ಸ್ನೇಹಿತನೂ, ಪ್ರಿಯತ 
ಮನೂ, ಆತ್ಮನೂ ಆಗಿದ್ದಾನೆ. ॥೨॥ ಗೆಳೆಯರೇ | ಜೀವಿಯು 
ಯಾವುದೇ ಯೋನಿಯಲ್ಲಿದ್ದರೂ ಯಾವುದೇ ಪ್ರಯತ್ನದಿಲ್ಲದೆ, 
ನಿವಾರಿಸಿದರೂ ತಾನಾಗಿಯೇ : ದುಃಖವು ಸಿಗುವಂತೆಯೇ - ಪ್ರಾರ 
ಬ್ಲಾನುಸಾರವಾಗಿ ಎಲ್ಲೆಡೆಗಳಲ್ಲಿ ಇಂದ್ರಿಯಗಳಿಂದ ಭೋಗಿಸಲಾ 
ಗುವ ಸುಖವು ದೊರೆಯುತ್ತಾ ಇರುತ್ತದೆ. ॥ ೩ ॥ ಅದಕ್ಕಾಗಿ 
ಸಾಂಸಾರಿಕ ಸುಖದ ಉದ್ದೇಶದಿಂದ ಯಾವುದೇ ಪ್ರಯತ್ನ 
ಮಾಡುವ ಆವಶ್ಯಕತೆ ಇರುವುದಿಲ್ಲ ಏಕೆಂದರೆ, ತಾನಾಗಿಯೇ 
ಸಿಗುವಂತಹ ವಸ್ತುವಿಗಾಗಿ ಪರಿಶ್ರಮ ಪಡುವುದು ಆಯುಸ್ಸನ್ನೂ 
ಶಕ್ತಿಯನ್ನೂ ವ್ಯರ್ಥವಾಗಿ ಕಳಕೊಳ್ಳುವುದೇ ಆಗಿದೆ. ಇದರಲ್ಲೇ 
ಆಸಕ್ಷರಾದವರಿಗೆ ಭಗವಂತನ ಪರಮ ಕಲ್ಪಾ ಿಣಪ್ರದವಾದ ಚರಣ 
ಕಮಲಗಳ ಪ್ರಾಪ್ತಿಯಾಗುವುದಿಲ್ಲ ॥ ೪ ॥ ನಮ್ಮ ತಲೆಯ ಮೇಲೆ 
ಅನೇಕ ಪ್ರಕಾರದ ಭಯಗಳು ಅಡರಿವೆ. ಅದಕ್ಕಾಗಿ ಭಗವತ್ಸಾಸ್ತಿ 
ಗಾಗಿಯೇ ಮೀಸಲಾದ ಈ ಶರೀರವು ರೋಗ-ಶೋಕಗಳಿಂದ ಗಸ್ತ 
ವಾಗಿ ಮೃತ್ಯುವಿನ ದವಡೆಯಲ್ಲಿ ಬೀಳುವ ಮೊದಲೇ ಬುದ್ಧಿವಂತ 
ರಾದವರು ತಮ್ಮ ಶ್ರೇಯಸ್ಸಿಗಾಗಿ ಪ್ರಯತ್ನಮಾಡಬೇಕು. ॥ ೫ ॥ 
ಮನುಷ್ಯನ ಪೂರ್ಣ ಆಯುಸ್ಸು ನೂರುವರ್ಷ. ಇಂದ್ರಿಯಗಳನ್ನು 
ವಶಪಡಿಸಿ ಕೊಳ್ಳದಿರುವವರ ಆಯುಸ್ಲಿನ ಅರ್ಧಭಾಗವು ಹೀಗೆಯೇ 
ವ್ಯರ್ಥವಾಗಿ ಕಳೆದುಹೋಗುತ್ತದೆ. ಏಕೆಂದರೆ, ಅವರು ರಾತ್ರಿಯಲ್ಲಿ 
ಘೋರವಾದ ತಮೋಗುಣ-ಅಜ್ಞಾನದಿಂದ ಕಬಳಿಸಲ್ಪಟ್ಟು ನಿದ್ದೆ 
ಮಾಡುತ್ತಿರುತ್ತಾರೆ. ॥ ೬ ॥ ಬಾಲ್ಯದಲ್ಲಿ ಅವರಿಗೆ ತನ್ನ ಹಿತ-ಅಹಿತ 
ಜ್ಞಾನವಿರುವುದಿಲ್ಲ ಸ್ವಲ್ಪ ದೊಡ್ಡವರಾಗಿ ಕೌಮಾರ ಅವಸ್ಥೆಯಲ್ಲಿ 
ಆಟೋಟಗಳಲ್ಲೇ ತೊಡಗಿರುತ್ತಾರೆ. ಹೀಗೆ ಇಪ್ಪತ್ತು ವರ್ಷಗಳಾದರೋ 
ಅರಿಯದೆಯೇ ಕಳೆದುಹೋಗುತ್ತವೆ. ಮುದಿತನವು ಶರೀರವನ್ನು 


ಎಲ್ಫೆ ಬಾಲಕರೇ | ನನ್ನ ಮಾತನ್ನು ಕೇಳಿರಿ. ಇದರಿಂದ ನಿಮಗೆ ಎಲ್ಲ ಕಡೆಗಳಲ್ಲಿಯೂ ಮಂಗಳವುಂಟಾಗುವುದು. ಪರಮಪುರುಷಾರ್ಥವು 
ದೊರೆಯುವುದು. ಪರಮ ಶ್ರೇಯಸ್ಸು ಉಂಟಾಗುವುದು. “ಈಗ ಬಾಲ್ಯ; ಮುಂದೆ ನೋಡೋಣ' - ಎಂದು ಶ್ರೇಯಸ್ಸಿನ ಸಾಧನೆಯನ್ನು 
ಮುಂದೂಡಬಾರದು. ನಿಮ್ಮ ಜೊತೆಗಾರರು ಎಷ್ಟೋ ಮಂದಿ ಸತ್ರುಹೋಗಿರುವುದನ್ನು ನೋಡಿದಿರಿ. ಆಟ-ಪಾಟಗಳಲ್ಲೇ ಆಸಕ್ತರಾಗಿ ಶ್ರೇಯಸ್ಸಿನ 
ಬಗೆಗೆ ಕುರುಡರಾಗಿ ಎಚ್ಚರತಪ್ಪದಿರಿ. ಪೆರಾತನರಾದ ಬಾಲಕರು ತಮ್ಮ ಮನಸ್ಸನ್ನು ಆಟ-ಪಾಟಗಳಲ್ಲಿ ತೊಡಗಿಸುತ್ತಿರಲಿಲ್ಲ ಬಾಲ್ಯದಿಂದಲೂ 


ತಮ್ಮ ಪರಮ ಪ್ರಯೋಜನದ 'ಸಿದ್ದಿಯನ್ನೇ ಅವರು ಬಯಸುತ್ತಿದ್ದರು. ಪರಮಾತ್ಮ! 


ಜ್ಞಾನವನ್ನೇ ಕೋರುತ್ತಿದ್ದರು. “ನಾವೂ ಕೂಡ ಗುರುಗಳಾಗದ 


ಶಂಡಾಮರ್ಕರ ಉಪರೇಶದಲ್ಲಿ ಆಸಕ್ತರಾಗಿ ಅವರು ಬರುವ ಕಾಲದವರೆಗೆ ಮಾತ್ರ ಆಟವಾಡುತ್ತಿದ್ದೆ - ಎನ್ನುವಿರೋ ? ಅದೂ ಸರಿಯಲ್ಲ 
ಅವರು ಮೋಕ್ಚವನ್ನು ಬಿಟ್ಟು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗವನ್ನು ಮಾತ್ರ ಬೋಧಿಸುತ್ತಿದ್ದಾರೆ. ಅದು ಸಂಸಾರಕ್ಕೇ ಕಾರಣವಾಗುವುದು. 
ಆದುದರಿಂದ ಗುರುಗಳು ಹೇಳಿದರೂ ಅದನ್ನು ಗ್ರಹಿಸಬಾರದು. ಅದರಲ್ಲಿ ನಂಬಿಕೆಯನ್ನಿಟ್ಟರೆ ಅನರ್ಥದಲ್ಲಿ ತರವೆ. ವಿರುದ್ಧವಾದ ಭಾವನೆ 
ಯನ್ನು ಇಟ್ಟಂತಾಗುವುದು. ಯಾವನ ಮಾತುಗಳನ್ನು ಕೇಳಿದರೆ ಅಜ್ಞಾನವೆಂಬ ನಿದ್ರೆಯಿಂದ ಎಚ್ಚರಿಕೆ ಉಂಟಾಗುವುದಿಲ್ಲವೋ - ಅಂತಹವನ 
ಮಾತನ್ನು ಸರಿಯೆಂದು ನಂಬಬಾರದು. ಹಾಗೆ ನಂಬಿದರೆ ಕುರುಡನು ಕುರುಡರನ್ನು ಒಯ್ಯುವಂತೆ ಅನರ್ಥವೇ ಉಂಟಾಗುವುದು. ಇಲ್ಲಿ ಆತ್ಮನಿಗೆ 
ಶತ್ರುವು ಯಾರು? ಉದಾಸೀನನು ಯಾರು? ಮಿತ್ರನಾದರೂ ಯಾರು? ನಿಮ್ಮಲ್ಲಿಯೂ ಈ ಶತ್ರು ಮುಂತಾದವರು ಯಾರುಂಟು? 
ಈ ಶತ್ರು-ಮಿತ್ರಾದಿಗಳನ್ನು ಬೋಧಿಸುವ ನೀತಿಶಾಸ್ತ್ರಗಳಿಂದ ಏನು ತಾನೇ ಪ್ರಯೋಜನ? - "ನೀತಿಗಳಿಂದ ಆಪತ್ತಿನ ಪರಿಹಾರವೂ, ಸಂಪತ್ತಿನ 


ಪ್ರಾಪ್ತಿಯೂ ಆಗುವುದಲ್ಲವೇ 9' ಎಂದರೆ : ಹಾಗಲ್ಲ ದೈವವೇ ; 


ದೇವದೇವನಾದ ಶ್ರೀಮನ್ನಾರಾಯಣನೇ ಸಂಪತ್ತು ಮತ್ತು ವಿಪತ್ತುಗಳಿಗೆ 


ಆಶ್ರಯನು. ಆತನ ಅನುಗ್ರಹದಿಂದಲೇ ಅಜ್ಞಾನವೆಂಬ 'ವಪತಿನ ಪರಿಹಾರ ಮತ್ತು ಜ್ಞಾನವೆಂಬ ಸಂಪತ್ತಿನ ಲಾಧವುಂಟಾಗುವುದು. ತನ್ನ 
ರ ಅಥವಾ ಇಂದ್ರಿಯಾದಿಗಳಿಗೆ ಪರವಶನಾಗದೇ ಧರ್ಮಕಾಮನಾಗಿರುವ, ತನಗೆ ಅಧರ್ಮದಿಂದ ಅಥವಾ ಪ್ರವೃತ್ತಿಧರ್ಮದಿಂದ 


ಹಿಂಸೆಯನ್ನುಂಟುಮಾಡಿಕೊಳ್ಳದೇ ಇಹಲೋಕದ ಸಂಪತ್ತು ಮತ್ತು 
ಬಿಟ್ಟಿರುವ ವಿವೇಕಿಯು ಲೋಕದಲ್ಲಿ ದುರ್ಲಭನು. 


ಪರಲೋಕದ ಸುಖ-ಇವೆರಡಕ್ಕೂ ಕಾರಣವಾಗುವ, ಕುರುಡುತನವನ್ನು 


744 


ಶ್ರೀಮದ್ಭಾಗವತ 


[ ಅಧ್ಯಾಯ 6 


ಮುಗ್ಧಸ್ತ ಬಾಲ್ಕೇ ಕೌಮಾರೇ ಕ್ರೀಡತೋ ಯಾತಿ ವಿಂಶತಿಃ । 
ಜರಯಾ ಗ್ರಸ್ರದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿಃ 
॥ ೭ ॥ 


ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸಾ । 
ಶೇಷಂ ಗೃಹೇಷು ಸಕ್ತಸ್ಯ ಪ್ರಮತ್ತಸ್ಯಾಪಯಾತಿ ಹಿ 
“ 1 ೮ ॥ 


ಕೋ ಗೃಹೇಷು ಪುಮಾನ್‌ ಸಕ್ರಮಾತ್ಕಾನಮಜಿತೇಂದ್ರಿಯಃ । 
ಸ್ನೇಹಪಾಶೈರ್ದ್ವಡೈರ್ಬದ್ದಮುತಹೇತ ವಿಮೋಚಿತುಮ್‌ 
Ki ಲಲ [= a, 

WEF 


ಕೋ ನ್ಪರ್ಥತೃಷ್ನಾಂ ವಿಸೃಜೇತ್ಛಾಣೇಭ್ಯೋರಪಿ ಯ ಈಪಿತಃ । 
ಯಂ ಕ್ರೀಣಾತ್ಯಸುಭಿಃ ಪ್ರೇಷ್ಟೈಸಸಸ್ಕರಃ ಸೇವಕೋ ವಣಿಕ್‌ 
1 ೧೦ 


ಕಥಂ ಪ್ರಿಯಾಯಾ ಅನುಕಂಪಿತಾಯಾಃ 
ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್‌ 

ಸುಹೃತ್ಸು ಚ ಸ್ನೇಹಸಿತಃ ಶಿಶೂನಾಂ 
ಕಲಾಕ್ಚರಾಣಾಮನುರಕ್ತಚಿತ್ತಃ 


wu ೧೧॥ 


ಪುತ್ರಾನ್‌ಸ್ನರಂಸ್ತಾ ದುಹಿತೃರ್ಹ್ಯದಯ್ಯಾ 
ಭ್ರಾತ್ಮನ್ನಸ್ಫರ್ವಾ ಪಿತರೌ ಚ ದೀನೌ 
ಗೃಹಾನ್ಶನೋಜ್ಲೋರುಪರಿಚ್ಛದಾಂಶ್ಚ 
ವೃತ್ತೀಶ್ಚ ಕುಲ್ಯಾಃ ಪಶುಭೃತ್ಯವರ್ಗಾನ್‌ 
ಚ ಜೆ ಳ 


1 ೧೨ ॥ 


ತ್ಯಜೇತ ಕೋಶಸ್ಯದಿವೇಹಮಾನಃ 
ಕರ್ಮಾಣಿ ಲೋಭಾದವಿತೃಪ್ರಕಾಮಃ 1 
ಔಪಸ ್ವ್ಯಜೈಹ್ನ ಕಂ ಬಹು ಮನ್ಯಮಾನಃ 


ಕಥಂ ವಿರಜ್ಯೇತ ದುರಂತಮೋಹಃ ॥ ೧೩ ॥ 


ಕುಟುಂಬಪೋಷಾಯ ವಿಯನ್ನಿಜಾಯು- 
ರ್ನ ಬುಧ್ಯತೇsರ್ಥಂ ವಿಹತಂ ಪ್ರಮತ್ತಃ 

ಸರ್ವತ್ರ ತಾಪತ್ರಯದುಚುತಾತ್ಮಾ 
ನಿರ್ವಿದ್ಯ ತೇ ನ ಸ್ಥಶುಟುಂಬರಾಮಃ 


॥1 ೧೪ ॥ 


ಆವರಿಸಿದಾಗ ಕೊನೆಯ ಇಪ್ಪತ್ತು ವರ್ಷಗಳಲ್ಲಿ ಏನನ್ನೂ ಮಾಡುವ 
ಶಕ್ತಿ ಉಳಿಯುವುದಿಲ್ಲ ॥ ೭ ॥ ನಡುವಿನಲ್ಲಿ ಇನ್ನು ಉಳಿದಿರುವ 
ಸ್ವಲ್ಪ ಆಯುಸಿನಲ್ಲಿ ಎಂದೂ ಪೂರ್ಣವಾಗದ ದೊಡ್ಡ-ದೊಡ್ಡ 
ಕಾಮನೆಗಳಿವೆ. ಬಲವಂತವಾಗಿ ಹಿಡಿದಿಡುವ ಮೋಹವದಿದೆ. 
ಮನೆ-ಮಠದ ಆಸಕ್ಕಿ ಇದೆ. ಇವುಗಳಿಂದ ಜೀವಿಗೆ ಕರ್ತವ್ಯ 


ಯಾವುದು? ಅಕರ್ತವ್ಯ ಯಾವುದು ? ಎಂಬ ಜ್ಞಾನವೇ 


ಇರುವುದಿಲ್ಲ ಹೀಗೆ ಅಳಿದುಳಿದ ಆಯುಸ್ಸೂ ಕೂಡ ಕೈಬಿಟ್ಟು 
ಹೋಗುತ್ತದೆ. ॥ ೮ ॥ 

ದೈತ್ಯಬಾಲಕರೇ | ಜಿತೇಂದ್ರಿಯನಲ್ಲದೇ ಇರುವವನು ಮನೆ 
ವಾರ್ತೆಗಳಲ್ಲಿಆಸಕ್ತನಾಗಿ ಮಾಯಾ ಮಮತೆಯ ದೃಢವಾದ ಪಾಶ 
ದಲ್ಲಿ ಸಿಕ್ಕಿಕೊಂಡು ತನ್ನನ್ನು ಅದರಿಂದ ಬಿಡಿಸಿಕೊಳ್ಳುವ ಸಾಹಸ 
ವನ್ನು ಯಾರು ತಾನೇ ಮಾಡಿಯಾನು? ॥ ೯ ॥ ಕಳ್ಳರು, ಸೇವ 
ಕರು, ವ್ಯಾಪಾರಿಗಳು ತಮಗೆ ಅತ್ಯಂತ ಪ್ರಿಯವಾಗಿರುವ ಪ್ರಾಣ 
ಗಳನ್ನೇ ಪಣವಾಗಿಟ್ಟು ಹಣವನ್ನು ಕೂಡಿಹಾಕುತ್ತಾರೆ. ಅವರಿಗೆ 
ಅದು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯವಾಗಿರುವುದು. ಇಂತಹ 
ಹಣದ ದುರಾಸೆಯನ್ನು ಯಾರು ತಾನೇ ಬಿಡಬಲ್ಲರು 9 ॥ ೧೦॥ 
ತನ್ನ ಪ್ರಿಯಳಾದ ಪತ್ನಿಯ ಏಕಾಂತ ಸಹವಾಸ, ಆಕೆಯ ಪ್ರೇಮ 
ತುಂಬಿದ ಮಾತುಗಳು, ಸವಿಯಾದ ಸಲಹೆಗಳು - ಇವುಗಳಿಗೆ 
ತನ್ನನ್ನು ಕೊಟ್ಟುಕೊಂಡು, ಬಂಧು-ಮಿತ್ರರ ಸ್ನೇಹಪಾಶದಲ್ಲಿ ಕಟ್ಟು 
ಬಿದ್ದಿರುವವನು ಮತ್ತು ಎಳೆಮಕ್ಕಳ ತೊದಲು ಮಾತುಗಳಲ್ಲಿ 
ಲೋಭ ಹೊಂದಿರುವವನು ಅವುಗಳನ್ನು ಹೇಗೆ ತಾನೇ ಬಿಡ 
ಬಲ್ಲನು? ॥ ೧೧ ॥ ಅತ್ತೆಯ ಮನೆಗೆ ಹೋಗಿರುವ ತನ್ನ ಪ್ರಿಯ 
ಪುತ್ರಿಯರನ್ನೂ, ಪುತ್ರರನ್ನೂ ಸೋದರ-ಸೋದರಿಯರನ್ನೂ, 
ದೈನ್ಯಸ್ಥಿತಿಯಲ್ಲಿರುವ ತಂದೆ-ತಾಯಿಯರನ್ನೂ, ಬಹಳ ಸುಂದರ 
ವಾದ ಬಹುಮೂಲ್ಯವಾದ ಸಾಮಗ್ರಿಗಳಿಂದ ಸುಸಜ್ಜಿತವಾದ ಮನೆ 
ಯನ್ನೂ, ಕುಲಪರಂಪರೆಯಿಂದ ಬಂದಿರುವ ಜೀವಿಕೆಯ ಸಾಧನೆ 
ಗಳನ್ನೂ, ಪಶುಗಳನ್ನೂ ಮತ್ತು ಸೇವಕರನ್ನೂ ನಿರಂತರವಾಗಿ 
ಸ್ಫರಿಸುತ್ತಿರುವವನು ಹೇಗೆ ತಾನೇ ಇವುಗಳನ್ನು ಬಿಡಬಲ್ಲನು ? 
॥ ೧೨ ॥ ಜನನೇಂದ್ರಿಯ ಮತ್ತು ರಸನೇಂದ್ರಿಯಗಳ ಸುಖವನ್ನೇ 
ಸರ್ವಸ್ವವೆಂದು ತಿಳಿದಿರುವವನು, ಭೋಗವಾಸನೆಗಳು ಪೂರ್ಣ 
ವಾಗಿ ತೃಪ್ತಿ ಹೊಂದದವನು, ಲೋಭಕ್ಕೆ ಒಳಗಾಗಿ ಕರ್ಮದ ಮೇಲೆ 
ಕರ್ಮಗಳನ್ನು ಆಚರಿಸುತ್ತಾ ರೇಶ್ಡೆಯ ಹುಳುವಿನಂತೆ ತನ್ನನ್ನು ಇನ್ನೂ 
ಬಿಗಿಯಾದ ಬಂಧನದಲ್ಲಿ ಕಟ್ಟಿಹಾಕಿಕೊಂಡಿರುವವನು ಮತ್ತು 
ಎಲ್ಲೆಯಿಲ್ಲದ ಮೋಹವನ್ನು ಹೊಂದಿರುವವನು ಹೇಗೆ ತಾನೇ 
ವಿರಕ್ತನಾಗಿ ಅವುಗಳನ್ನು ತ್ಯಜಿಸಬಲ್ಲನು 9 ॥ ೧೩ ॥ "ಈ ಕುಟುಂಬ 


| ನನ್ನದಾಗಿದೆ' ಎಂಬ ಭಾವದಿಂದ ಅದರ ಪಾಲನೆ-ಪೋಷಣೆಗಳಿ 


ಗಾಗಿಯೇ ತನ್ನ ಅಮೂಲ್ಯವಾದ ಆಯುಸ್ಸನ್ನು ಪೋಲುಮಾಡು 
ತ್ತಾನೆ. ಜೀವನದ ವಾಸ್ತವಿಕ ಉದ್ದೇಶವೇ ಇದರಿಂದ ನಷ್ಟವಾಗುತ್ತಿದೆ 
ಎಂಬುದನ್ನೂ ಅವನು ಗಮನಿಸುವುದಿಲ್ಲ ಈ ಕುಟುಂಬದ 
ಪೋಷಣೆಯಿಂದ ಅವನಿಗೆ ಅಲ್ಪ-ಸ್ವಲ್ಪ ಸುಖವು ದೊರೆಯ 
ಬಹುದುದಾದರೂ ಅವನು ಹೋದೆಡೆಯಲ್ಲೆಲ್ಲಾ ತ್ರಿವಿಧತಾಪ 
ಗಳು ಅವನ ಹೃದಯವನ್ನು ಸುಡುತ್ತಾ ಇರುತ್ತವೆ. ಆದರೂ 


6 ಅಧ್ಯಾಯ] 


ಸಪ್ತಮ ಸೃಂಧ 


745 


ಕಾಕಾ ಹ ರಭಸುಪ್ರ ಪಜಸ ಚಾರ ತಾತ ಕಾಸ ಮಸ ಮರವ ಕ್‌ 


ವಿತ್ತೇಷು ನಿತ್ಯಾಭಿನಿವಿಷ್ಟಚೇತಾ 
ವಿದ್ವಾಂಶ್ಚ ದೋಷಂ ಪರವಿತ್ರಹರ್ತುಃ 
ಪ್ರೇತ್ಯೇಹ ್ಹಚಾಥಾಷ್ಯಜಿತೇಂದ್ರಿಯಸ್ತ- 
ದಶಾಂತಕಾಮೋ ಹರತೇ ಕುಟುಂಬೀ 


1 ೧೫ ॥ 


ವಿದ್ದಾನಪೀತ್ಸಂ ದನುಜಾಃ: ಕುಟುಂಬಂ 
ಪುಷ್ಪನ್‌ ಸ್ವಬೋಕಾಯ ನ ಕಲ್ಪತೇ ವೈ | 
ಯಃ ಸ್ವೀಯಪಾರಕೃವಿಭಿನ್ನಭಾವ- 
ಸಮಃ ಪ್ರಪದ್ಯೇತ ಯಥಾ ವಿಮೂಢಃ ॥ ೧೬॥ 
ಯತೋ ನ ಕಶ್ಚಿತ್ವ ಚ ಕುತ್ರಚಿದ್ವಾ 
ದೀನಃ ಸ್ವಮಾತ್ಮಾನಮಲಂ ಸಮರ್ಥ: 
ವಿಮೋಚಿತುಂ ಕಾಮದೃಶಾಂ ವಿಹಾರ- 
ಕ್ರೀಡಾಮೃಗೋ ಯನ್ನಿಗಡೋ ವಿಸರ್ಗ; ॥ ೧೭ ॥ 


ತತೋ ವಿದೂರಾತ್ಪರಿಹೃತ್ಯ ದೈತ್ಕಾ 
ದೈತ್ಯೇಷು ಸಂಗಂ ವಿಷಯಾತ್ಮಕೇಷು I 
ಉಪೇತ ನಾರಾಯಣಮಾದಿದೇವಂ 


ಸ ಮುಕ್ತಸಂಗೈರಿಷಿತೋ5 ಪವರ್ಗಃ 1 ೧೮ ॥ 


ನ ಹೃಚ್ಛುತಂ ಪ್ರೀಣಯತೋ ಬಹ್ವಾಯಾಸೋಸಸುರಾತ್ಮಜಾಃ। 
ಆತ್ಮತ್ವಾತ್ಪರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ 
oF un 
ಪರಾವರೇಷು ಭೂತೇಷು ಬ್ರಹ್ಮಾಂತಸ್ಥಾವರಾದಿಷು । 
ಭೌತಿಕೇಷು ವಿಕಾರೇಷು ಭೂತೇಷ್ಠಥ ಮಹತ್ತು ಚ 
॥1೨೦॥ 
ಗುಣೇಷು ಗುಣಸಾಮ್ಯೇಚ ಗುಣವ್ಯತಿಕರೇ ತಥಾ। 
ಏಕ ಏವ ಪರೋ ಹ್ಯಾತ್ಮಾ ಭಗವಾನೀಶ್ವರೋಠವ್ಯಯಃ 
I ೨೧ 1 


ಪ್ರತ್ಯಗಾತ್ಮಸ್ವರೂಪೇಣ ದೃಶ್ಯರೂಪೇಣ ಚ ಸ್ವಯಮ್‌ । 


ವ್ಯಾಪ್ಕವ್ಯಾಪಕನಿರ್ದೇಶ್ಯೋ ಹ್ಯನಿರ್ದೇಶ್ಯೋತವಿಕಲಿತಃ 
1 ೨೨ ॥ 

ಕೇವಲಾನುಭವಾನಂದಸ್ನರೂಪಃ ಪರಮೇಶ್ವರಃ । 

ಮಾಯಯಾಂತರ್ಹಿತ್ಛೆಶ್ವರ್ಯ ಈಯತೇ ಗುಣಸರ್ಗಯಾ 
॥॥ ೨೩ ॥ 


ತಸ್ಪಾತ್ತರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಮ್‌ । 
ಆಸುರಂ ಭಾವಮುನ್ನುಚ್ಛ ಯಯಾ ತುಪ್ಕತ್ಕಧೋಕ್ಚಜಃ 
॥1 ೨೪ ॥ 


ವೈರಾಗ್ಯವು ಉಂಟಾಗುವುದಿಲ್ಲವಲ್ಲ! ಎಂತಹ ವಿಡಂಬನೆ! ಈ 
ಕುಟುಂಬದ ಮಮತೆಯಲ್ಲಿ ಮುಳುಗಿದ ಮನುಷ್ಯನ ಮನಸ್ಸು 
ಸದಾ ಹಣದ ಚಿಂತೆಯಲ್ಲೇ ಆಸಕ್ತವಾಗಿರುತ್ತದೆ. ' ಮತ್ತೊಬ್ಬನ 
ಹಣವನ್ನು ಕದ್ದರೆ ಇಹ-ಪರಲೋಕಗಳಲ್ಲಿಯೂ ಅಪಾಯವೇ 
ಎಂಬುದನ್ನು ತಿಳಿದಿದ್ದರೂ ಇಂದ್ರಿಯ ಭೋಗಗಳ ಆಸೆಯಿಂದ 
ಆತನು ಕಳ್ಳತನವನ್ನು ಮಾಡುತ್ತಾನೆ. ಏಕೆಂದರೆ, ಆತನಿಗೆ ಕಾಮನೆ 
ಗಳನ್ನು ವಶದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ॥ ೧೪- 
೧೫ ॥ ಎಲ್ಫೆ ದೈತ್ಯಬಾಲಕರೇ | ಹೀಗೆ ತನ್ನ ಕುಟುಂಬದ ಪಾಲನೆ- 
ಪೋಷಣೆಯಲ್ಲೇ ಆಸಕ್ತನಾಗಿ ಭಗವಂತನ ಭಜನೆಯನ್ನು ಎಂದಿಗೂ 
ಮಾಡದೇ ಇರುವ ಮನುಷ್ಯನು ವಿದ್ವಾಂಸನಾಗಿದ್ದರೂ ಅವನಿಗೆ 
ಪರಮಾತ್ಮನ ಪ್ರಾಪ್ತಿಯು ಉಂಟಾಗುವುದಿಲ್ಲ ಏಕೆಂದರೆ, ಅವನಲ್ಲಿ 
ಸ್ವಕೀಯ-ಪರಕೀಯ ಎಂಬ ಭೇದ-ಭಾವನೆ ಇರುವುದರಿಂದ 
ಅವನಿಗೂ ಅಜ್ಜಾ ದಿಗಳಂತೆ ತಮಃಪ್ರಧಾನವಾದ ಗತಿಯೇ ದೊರ 
ಕುತ್ತದೆ. ॥ ೧೬॥ ಕಾಮಿನಿಯರ ಆಟದ ಮೃಗವಾಗಿ ಅವರ 
ಮನೋರಂಜನೆಗೆ ಸಾಧನವಾಗಿ, ಸಂತಾನದ ಸಂಕೋಲೆಯಲ್ಲಿ ಸಿಕ್ಕಿ 
ಹಾಕಿಕೊಳ್ಳುವ ಬಡಪಾಯಿಯಾದ ಮನುಷ್ಯನು ಯಾರೇ ಆದರೂ, 
ಎಲ್ಲೇ ಇದ್ದರೂ, ಯಾವುದೇ ರೀತಿಯಲ್ಲೂ ಅವನ ಉದ್ದಾರ 
ವಾಗುವುದಿಲ್ಲ ॥ ೧೭ ॥ ಅದಕ್ಕಾಗಿ ದೈತ್ಯಬಂಧುಗಳೇ! ನೀವೆ 
ಲ್ಲರೂ ವಿಷಯಾಸಕ್ತ ದೈತ್ಯರ ಸಂಗವನ್ನು ದೂರದಲ್ಲೇ ತೊರೆದು, 
ಆದಿದೇವನಾದ ಭಗವಾನ್‌ ನಾರಾಯಣನನ್ನು ಶರಣುಹೊಂದಿರಿ. 
ಏಕೆಂದರೆ, ಸಂಸಾರದ ಆಸಕ್ತಿಯನ್ನು ಬಿಟ್ಟಿರುವ ಮಹಾತ್ಮರಿಗೆ ಆ 
ಪರಮಾತ್ಮನೇ ಪರಮಪ್ರಿಯನು ಮತ್ತು ಪರಮಗತಿಯು. ॥೧೮॥ 

ಗೆಳೆಯರೇ | ಭಗವಂತನನ್ನು ಒಲಿಸಿಕೊಳ್ಳಲು ಯಾವುದೇ ಪರಿ 
ಶ್ರಮ ಮತ್ತು ಪ್ರಯತ್ನಗಳನ್ನು ಮಾಡಬೇಕಾಗಿಲ್ಲ ಏಕೆಂದರೆ, ಅವನು 
ಸಮಸ್ತ ಪ್ರಾಣಿಗಳ ಆತ್ಮನೇ ಆಗಿದ್ದಾನೆ. ಎಲ್ಲೆಡೆಗಳಲ್ಲಿ ಎಲ್ಲರ 
ಅಸ್ತಿತ್ವದ ರೂಪದಲ್ಲಿ ಸ್ವಯಂಸಿದ್ದನಾಗಿದ್ದಾನೆ. ॥ ೧೯ ॥ ಬ್ರಹ್ಮ 
ದೇವರಿಂದ ಹಿಡಿದು ಹುಲ್ಲುಕಡ್ಡಿಯವರೆಗಿನ ಎಲ್ಲ ಪ್ರಾಣಿಗಳಲ್ಲಿ 
ಪಂಚಭೂತಗಳಿಂದ ಉಂಟಾದ ವಸ್ತುಗಳಲ್ಲಿ ಪಂಚಭೂತಗಳಲ್ಲಿ 
ಸೂಕ್ಷ್ಮತನ್ಯಾತ್ರೆಗಳಲ್ಲಿ ಮಹತ್ತತ್ತ್ವದಲ್ಲಿ ತ್ರಿಗುಣಗಳಲ್ಲಿ ಮತ್ತು 
ಗುಣಗಳ ಸಾಮ್ಯಾವಸ್ಥೆಯಾದ ಪ್ರಕೃತಿಯಲ್ಲಿ ಓರ್ವನೇ ಅವಿನಾಶಿ 
ಯಾದ ಪರಮಾತ್ಮನು ಬೆಳಗುತ್ತಿದ್ದಾನೆ. ॥ ೨೦-೨೧ ॥ ಅಂತ 
ರ್ಯಾಮಿ ದೃಷ್ಟಾರೂಪದಿಂದ ಮತ್ತು ದೃಶ್ಯ ಜಗತ್ತಿನ ರೂಪ 
ದಲ್ಲಿಯೂ ಅವನೇ ಇದ್ದಾನೆ. ಸರ್ವಥಾ ಅನಿರ್ವಚನೀಯ 
ಹಾಗೂ ವಿಕಲ್ಲರಹಿತನಾಗಿದ್ದರೂ ದೃಷ್ಟಾಮತ್ವು ದೃಶ್ಯ, ವ್ಯಾಪ್ತ ಮತ್ತು 
ವ್ಯಾಪಕ ರೂಪದಲ್ಲಿ ಆತನನ್ನೇ ನಿರ್ದೆಶಿಸುತ್ತಾರೆ. ವಾಸ್ತವವಾಗಿ 
ಅವನಲ್ಲಿ ಒಂದೂ ವಿಕಲ್ಪವಿಲ್ಲ ॥ ೨೨ ॥ ಅವನು ಕೇವಲ ಅನುಭವ 
ಸ್ವರೂಪನೂ, ಆನಂದಸ್ವರೂಪನೂ ಆದ ಏಕಮಾತ್ರ ಪರಮೇಶ್ವ 
ರನೇ ಆಗಿದ್ದಾನೆ. ಗುಣಮಯ ಸೃಷ್ಟಿಯನ್ನು ಮಾಡುವ ಮಾಯೆ 
ಯಿಂದಲೇ ಅವನ ಐಶ್ವರ್ಯವು ಮುಚ್ಚಲ್ಪಟ್ಟಿದೆ. ಅದು ಹೋದೊ 
ಡನೆಯೇ ಅವನ ದರ್ಶನವಾಗುತ್ತದೆ. ॥ ೨೩ ॥ ಆದುದರಿಂದ 
ನೀವೆಲ್ಲರೂ ಆಸುರಭಾವವನ್ನು ಬಿಟ್ಟು ಎಲ್ಲ ಪ್ರಾಣಿಗಳಲ್ಲಿಯೂ 
ದಯೆಯನ್ನಿಡಿರಿ, ಸ್ನೇಹವನ್ನು ತೋರಿಸಿರಿ. ಇದರಿಂದಲೇ ಭಗ 
ವಂತನು ಪ್ರಸನ್ನನಾಗುವನು. ॥ ೨೪ ॥ ಅನಂತನಾದ ಆದಿನಾರಾ 
ಯಣನು ಸಂತುಷ್ಟನಾಗಿಬಿಟ್ಟರೆ ದೊರಕದೆ ಇರುವ ವಸ್ತುವು 


746 


ತುಷ್ಟೇ ಚ ತತ್ರ ಕಿಮಲಭ್ಯಮನಂತ ಆದ್ಯೇ 
ಕಿಂ ತೈರ್ಗುಣವೃತಿಕರಾದಿಹ ಯೇ ಸಸಿದ್ಧಾಃ I 


ಧರ್ಮಾದಯಃ ಕಿಮಗುಣೇನ ಚ ಕಾಂಕ್ಷಿತೇನ 
ಸಾರಂಜುಷಾಂ ಚರಣಯೋರುಪಗಾಯತಾಂ ನಃ ॥ ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಯಾವುದು ತಾನೇ ಇದ್ದೀತು ? ಧರ್ಮ, ಅರ್ಥ, ಕಾಮಗಳೆಂಬ 
ಪುರುಷಾರ್ಥಗಳಾದರೋ ತ್ರಿಗುಣಗಳ ಪರಿಣಾಮಗಳು. ಅವು 
ಪ್ರಯಾಸವಲ್ಲದೆ ತಾವಾಗಿಯೇ ದೊರಕುತ್ತವೆ. ನಾವು ಶ್ರೀಭಗ 
ವಂತನ ಚರಣಾಮೃತವನ್ನು ಸೇವಿಸುತ್ತಾ, ಆತನ ದಿವ್ಯನಾಮ 
ಗಳನ್ನೂ ಗುಣಗಳನ್ನೂ ಕೀರ್ತನೆ ಮಾಡುತ್ತಿದ್ದರೆ ನಮಗೆ ಮೋಕ್ಷದ 


| ಆವಶ್ಯಕತೆಯೂ ಇರುವುದಿಲ್ಲ ॥ ೨೫ ॥ ಶಾಸ್ತ್ರಗಳಲ್ಲಿ ಧರ್ಮ, 


ಧರ್ಮಾರ್ಥಕಾಮ ಅತಿ ಯೋಭಿಹಿತಸ್ತಿವರ್ಗ 
ಈಕ್ನಾತ್ರಯೀ ನಯದಮೌ ವಿವಿಧಾ ಚ ವಾರ್ತಾ । 

ಮನ್ಯೇ ತದೇತದಖಲಂ ನಿಗಮಸ್ಯ ಸತ್ಯಂ 
ಸ್ವಾತ್ಮಾರ್ಪಣಂ ಸಸುಹೃದಃ ಪರಮಸ್ಯ ಪುಂಸಃ ॥ ೨೬ ॥ 


ಜ್ಞಾನಂ ತದೇತದಮಲಂ ದುರವಾಪಮಾಹ 
ನಾರಾಯಣೋ ನರಸಖಃ ಕಿಲ ನಾರದಾಯ | 

ಏಕಾಂತಿನಾಂ ಭಗವತಸ್ತದಕಿಂಚನಾನಾಂ 
ಪಾದಾರವಿಂದರಜಸಾ5 5ಪ್ಲತದೇಹಿನಾಂ ಸಾತ್‌ ॥ ೨೭॥ 


ಶ್ರುತಮೇತನ್ಮಯಾ ಪೂರ್ವಂ ಜ್ಞಾನಂ ವಿಜ್ಞಾನಸಂಯುತಮ್‌ । 
ಧರ್ಮಂ ಭಾಗವತಂ ಶುದ್ಧಂ ನಾರದಾದ್ದೇವದರ್ಶನಾತ್‌ 
॥ ೨೮ ॥ 


ದೈೆತ್ಯಪುತ್ರಾ ಊಚುಃ 
ಪ್ರಹ್ನಾದತ್ರು ವಯಂ ಚಾಪಿ ನರ್ತೇತನ್ಯಂ ವಿದ್ಧಹೇ ಗುರುಮ್‌ । 


ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಮಪಿ ಹೀಶ್ಚರೌ 
॥ ೨೯ ॥ 


ಬಾಲಸ್ಕಾಂತಃಪುರಸ್ಸಸ್ಥ  ಮಹತ್ತಂಗೋ ದುರನ್ಹಯಃ। ' 
ಛಿಂದಿ ನಃ ಸಂಶಯಂ ಸೌಮ್ಯ ಸ್ಯಾಚ್ಛೇದ್ದಿಶ್ರಂಭಕಾರಣಮ್‌ 
I 0 1 


ಅರ್ಥ, ಕಾಮಗಳೆಂಬ ಮೂರು ಪುರುಷಾರ್ಥಗಳು ವರ್ಣಿಸಲ್ಪ 
ಟ್ಟಿವೆ. ಹಾಗೆಯೇ ಆತ್ಮವಿದ್ಯೆ, ಕರ್ಮಕಾಂಡ, ನ್ಯಾಯ (ತರ್ಕ 
ಶಾಸ್ತ್ರ, ದಂಡನೀತಿ ಮತ್ತು ಜೀವನದ ವಿವಿಧ ಸಾಧನೆಗಳು - 
ಇವೆಲ್ಲವೂ ವೇದದ ಪ್ರತಿಪಾದ್ಯ ವಿಷಯಗಳೇ ಆಗಿವೆ. ಆದರೆ ಇವು 
ಗಳು ತನ್ನ ಪರಮಹಿತೈಷಿ, ಪರಮಪುರುಷ ಭಗವಾನ್‌ ಶ್ರೀಹರಿ 
ಯಲ್ಲಿ ಆತ್ಮಸಮರ್ಪಣ ಮಾಡುವುದರಲ್ಲಿ ಸಹಾಯಕವಾದರೆ 
ಮಾತ್ರ ನಾನು ಇವುಗಳನ್ನು ಸತ್ಯ (ಸಾರ್ಥಕ)ವೆಂದು ತಿಳಿಯುತ್ತೇನೆ. 
ಇಲ್ಲದಿದ್ದರೆ ಇವೆಲ್ಲವೂ ನಿರರ್ಥಕವೇ ಸರಿ. ॥ ೨೬ ॥ ನಾನು ನಿಮಗೆ 
ಹೇಳಿರುವ ಈ ಭಾಗವತಧರ್ಮವು ಅತ್ಯಂತ ದುರ್ಲಭವಾದುದು. 
ಇದನ್ನು ಮೊದಲು ನರ-ನಾರಾಯಣರು ನಾರದರಿಗೆ ಉಪದೇಶಿ 
ಸಿದ್ದರು. ಯಾರು ಭಗವಂತನ ಅನನ್ಯ ಪ್ರೇಮಿ ಹಾಗೂ ಅಕಿಂಚನ 
ಭಕ್ತರ ಚರಣಕಮಲಗಳ ಧೂಳಿನಿಂದ ತಮ್ಮ ದೇಹಕ್ಕೆ ಅಭಿಷೇಕ 
ಮಾಡಿ ಕೊಳ್ಳುವರೋ ಅವರೆಲ್ಲರಿಗೂ ಈ ಜ್ಞಾನವು ದೊರೆಯು 
ವುದು. ॥ ೨೭ ॥ ಈ ವಿಜ್ಞಾನಸಹಿತ ಜ್ಞಾನವೇ ವಿಶುದ್ಧವಾದ ಭಾಗ 
ವತ ಧರ್ಮವಾಗಿದೆ. ಇದನ್ನುನಾನು ಭಗವಂತನ ದರ್ಶನ ಮಾಡು 
ವಂತಹ ದೇವರ್ಷಿ ನಾರದರ ಮುಖದಿಂದ ಕೇಳಿರುವೆನು. ॥ ೨೮ ॥ 

ಪ್ರಹ್ಲಾದನ ಸಹಪಾಠಿಗಳು ಕೇಳಿದರು - ಮಿತ್ರ ಪ್ರಹ್ಲಾದನೇ | 
ಈ ಇಬ್ಬರು ಗುರುಪುತ್ತರನ್ನು ಬಿಟ್ಟು ಬೇರೆ ಯಾರೇ ಗುರುವನ್ನು 
ನಾವಾಗಲೀ, ನೀನಾಗಲೀ ಅರಿಯೆವು. ಇವರೇ ನಮ್ಮೆಲ್ಲ ಬಾಲಕ 
ರಿಗೆ ಶಾಸಕರಾಗಿದ್ದಾರೆ. ॥ ೨೯ ॥ ನೀನಾದರೋ ಇನ್ನೂ ಸಣ್ಣ ವಯಸ್ಸಿ 
ನವನು. ಅಲ್ಲದೆ ಹುಟ್ಟಿನಿಂದಲೇ ಅರಮನೆಯಲ್ಲಿ ತಾಯಿಯ ಬಳಿ 
ಯಲ್ಲೇ ಇದ್ದವನು. ಹೀಗಿರುವಾಗ ನಿನಗೂ-ನಾರದರಿಗೂ ಭೇಟಿ 
ಯಾಯಿತು ಎಂಬುದು ಸ್ವಲ್ಪ ಅಸಂಗತದಂತೆ ತೋರುತ್ತದಲ್ಲ 
ಪ್ರಿಯನೇ। ಈ ವಿಷಯದಲ್ಲಿ ವಿಶ್ವಾಸ ಉಂಟಾಗುವಂತಹ 
ಯಾವುದಾದರೂ ಮಾತಿದ್ದರೆ ನೀನು ನಮಗೆ ಹೇಳಿ ನಮ್ಮ ಸಂಶಯ 
ವನ್ನು ಹೋಗಲಾಡಿಸು. ॥ ೩೦ ॥ 


ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸೃಂಧೇ ಪ್ರಹ್ಲಾದಾನುಚರಿತೇ ಷಷ್ಠೋ5 ಧ್ಯಾಯಃ ॥ ೬ ॥ 
ರಾಣಾನ ವಾ, 


ಏಳನೆಯ ಅಧ್ಯಾಯ 
ತಾಯಿಯ ಗರ್ಭದಲ್ಲಿದ್ದಾಗ ನಾರದರಿಂದ ಪಡೆದ ಉಪದೇಶವನ್ನು ಪ್ರಹ್ಲಾದನು ವರ್ಣಿಸಿದುದು 


ನಾರದ ಉವಾಚ 
ಏವಂ ದೈತ್ಯಸುತೈಃ ಪೃಷ್ಟೋ ಮಹಾಭಾಗವತೋತಸುರಃ । 
ಉವಾಚ ಸ್ಥಯಮಾನಸ್ತಾನ್‌ ಸ್ಥರನ್ನದನುಭಾಷಿತಮ್‌ 
W O01 


ನಾರದರು ಹೇಳುತ್ತಾರೆ - ಯುಧಿಷ್ಠಿರನೇ | ದೈತ್ಯಬಾಲಕರು 
ಹೀಗೆ ಪ್ರಶ್ನಿಸಿದಾಗ ಭಗವಂತನ ಪರಮಪ್ರೇಮೀ ಪ್ರಹ್ಲಾದನಿಗೆ 
ನನ್ನ ಮಾತು ನೆನಪಾಯಿತು. ಸ್ವಲ್ಪ ಮುಗುಳ್ನಕ್ಕು ಅವನು ಅವರಿಗೆ 
ಹೀಗೆಂದನು -॥ ೧ ॥ 


7 ಅಧ್ಯಾಯ] 


ಸಪ್ತಮ ಸೃಂಧ 


747 


ಪ್ರಹ್ಲಾದ ಉವಾಚ 
ಪಿತರಿ ಪ್ರಸ್ಥಿತೇತಸ್ಥಾಕಂ ತಪಸೇ ಮಂದರಾಚಲಮ್‌ । 
ಯುದ್ಧೋದ್ಯಮಂ ಪರಂ ಚಕ್ರುರ್ವಿಬುಧಾ ದಾನವಾನ್ಸತಿ 
॥ ೨ ॥ 
ಪಿಪೀಲಿಕೈರಹಿರಿವ ದಿಷ್ಟ್ಯಾ ಲೋಕೋಪತಾಪನಃ । 
ಪಾಪೇನ ಪಾಪೋ5 ಭಕ್ಷೀತಿ ವಾದಿನೋ ವಾಸವಾದಯಃ 
॥ ೩॥ 
ತೇಷಾಮತಿಬಲೋದ್ಯೋಗಂ ನಿಶಮ್ಯಾಸುರಯೂಥಪಾಃ | 
ವಧ್ಯಮಾನಾಃಸುರೈರ್ಭೀತಾ ದುದ್ರುವುಃ ಸರ್ವತೋದಿಶಮ್‌ 
॥1೪॥ 
ಕಲತ್ರಪುತ್ರಮಿತ್ರಾಪ್ತಾನ್ಸೃಹಾನ್ಪಶುಪರಿಚ್ಛದಾನ್‌ | 
ನಾವೇಕ್ಲಮಾಣಾಸ್ತಧಿತಾಃ ಸರ್ವೇ ಪ್ರಾಣಪರೀಪ್ಪವಃ 
॥ ೫ ॥ 
ವ್ಯಲುಂಪನ್‌ ರಾಜಶಿಬಿರಮಮರಾ ಜಯಕಾಂಕ್ಟಿಣಃ । 
ಇಂದ್ರಸ್ತು ರಾಜಮಹಿಷೀಂ ಮಾತರಂ ಮಮ ಚಾಗ್ರಹೀತ್‌ 
mk 
ನೀಯಮಾನಾಂ ಭಯೋದ್ವಿಗ್ನಾಂ ರುದತೀಂ ಕುರರೀಮಿವ | 
ಯದೃಚ್ಛಯಾ 5 ಗತಸ್ತತ್ರ ದೇವರ್ಷಿರ್ದದ್ದಶೇ ಪಥಿ 
॥ ೭॥ 
ಪ್ರಾಹ ಮೈನಾಂ ಸುರಪತೇ ನೇತುಮರ್ಹಸ್ಯನಾಗಸಮ್‌ । 
ಮುಂಚ ಮುಂಚ ಮಹಾಭಾಗ ಸತೀಂ ಪರಪರಿಗ್ರಹಮ್‌ 
॥ ೮॥ 
ಇಂದ್ರ ಉವಾಚ 
ಆಸ್ಟೇತಸ್ಕಾ ಜಠರೇ ವೀರ್ಯಮವಿಷಹ್ಯಂ ಸುರದ್ದಿಷಃ 


ಆಸ್ಕತಾಂ ಯಾವತ್ಸಸವಂ ಮೋಕ್ಸ್ಯೇತ ರ್ಥಪದವೀಂಗತಃ 
॥ ೯॥ 


ನಾರದ ಉವಾಚ 


ಅಯಂ ನಿಷ್ಠಿಲ್ಲಿಸಃ ಸಾಕ್ಸಾನ್ನಹಾಭಾಗವತೋಮಹಾನ್‌ I 
ತ್ವಯಾ ನ ಪ್ರಾಪ್ಯತೇ ಸಂಸ್ಥಾಮನಂತಾನುಚರೋ ಬಲೀ 

nu ೧೦ 1 
ಇತ್ಯುಕ್ತಸ್ತಾಂ ವಿಹಾಯೇಂದ್ರೋ ದೇವರ್ಷೇರ್ಮಾನಯನ್ವಚಃ । 
ಅನಂತಪ್ರಿಯಭಕ್ಸೈನಾಂ ಪರಿಕ್ರಮ್ಯ ದಿವಂ ಯಯ್‌ 

u ೧೧ ॥ 
ತತೋ ನೋ ಮಾತರಮೃಷಿಃ ಸಮಾನೀಯ ನಿಜಾಶ್ರಮಮ್‌ । 


ಆಶ್ವಾಸ್ಯೇಹೋಷ್ಯತಾಂ ವತ್ತೇ ಯಾವತ್ತೇ ಭರ್ತುರಾಗಮಃ 
1 ೧೨॥ 


ಪ್ರಹ್ಲಾದನು ಹೇಳಿದನು - ನಮ್ಮ ತಂದೆಯವರು ತಪಸ್ಸಿಗೆ 
ಮಂದರಾಚಲಕ್ಕೆ ಹೋಗಿದ್ದಾಗ ಇಂದ್ರಾದಿ ದೇವತೆಗಳು ದಾನವ 
ರೊಂದಿಗೆ ಯುದ್ಧಹೂಡಲು ಸಿದ್ಧರಾದರು. ॥ ೨ ॥ "ಇರುವೆಗಳು 
ಸರ್ಪವನ್ನು ತಿಂದುಹಾಕುವಂತೆ ಜನರಿಗೆ ಸಂತಾಪವನ್ನುಂಟು 
ಮಾಡುತ್ತಿದ್ದ ಪಾಪೀ ಹಿರಣ್ಯಕಶಿಪುವನ್ನು ಅವನ ಪಾಪಗಳೇ 
ತಿಂದುಹಾಕಿದವು. ಇದು ನಮ್ಮ ಭಾಗ್ಯ' ಎಂದು ದೇವತೆಗಳು 
ಹೇಳತೊಡಗಿದರು. ॥ ೩ ॥ ದೈತ್ಯಸೇನಾಪತಿಗಳಿಗೆ ದೇವತೆಗಳ 
ಭಾರೀ ತಯಾರಿಯ ಸಮಾಚಾರ ತಿಳಿದಾಗ ಅವರ ಸಾಹಸವು 
ಕರಗಿಹೋಯಿತು. ಅವರು ದೇವತೆಗಳನ್ನು ಇದಿರಿಸಲಾರದೇ 
ಹೋದರು. ದೇವತೆಗಳಿಂದ ಏಟುತಿಂದು ಪತ್ನಿಯರು, ಪುತ್ರರು, 
ಮಿತ್ರರು, ಗುರುಗಳು, ಅರಮನೆಗಳು, ಪಶುಗಳು ಮತ್ತು ಸಾಮಗ್ರಿ 
ಗಳು ಇವುಗಳ ಯಾವುದೇ ಪರಿವೆಯಿಲ್ಲದೆ, ಅವರೆಲ್ಲರೂ ತಮ್ಮ 
ಪ್ರಾಣಗಳನ್ನು ಉಳಿಸಿಕೊಳ್ಳಲಿಕ್ಕಾಗಿ ಬೇಗೆ ಬೇಗನೇ ಅತ್ತ-ಇತ್ತ 
ಓಡಿಹೋದರು. ॥ ೪-೫ ॥ ತಮ್ಮ ಗೆಲುವನ್ನು ಬಯಸುತ್ತಿದ್ದ 
ದೇವತೆಗಳು ದೈತ್ಯರಾಜನ ಅರಮನೆಯನ್ನು ಕೊಳ್ಳೆ ಹೊಡೆದರು. 
ಇಂದ್ರನಾದರೋ ರಾಜನ ಪಟ್ಟಮಹಿಷಿಯಾದ ನನ್ನ ತಾಯಿ 
ಕಯಾಧುವನ್ನು ಸೆರೆ ಹಿಡಿದನು. ॥ ೬ ॥ ನನ್ನ ತಾಯಿಯು 
ಭಯದಿಂದ ಹೆದರಿಕೊಂಡು ಕುರರೀಪಕ್ಷಿಯಂತೆ ಅಳುತ್ತಿದ್ದಳು. 
ಇಂದ್ರನು ಆಕೆಯನ್ನು ಬಲಾತ್ಕಾರವಾಗಿ ಕೊಂಡೊಯ್ಯುತ್ತಿದ್ದನು. 
ದೈವವಶದಿಂದ ದೇವರ್ಷಿಯಾದ ನಾರದರು ದಾರಿಯಲ್ಲಿ ಕಾಣಿಸಿ 
ಕೊಂಡು, ನನ್ನ ತಾಯಿಯನ್ನು ನೋಡಿದರು. ॥ ೭ ॥ ಅವರೆಂದರು 
— ದೇವೇಂದ್ರಾ | ಇವಳು ನಿರಪರಾಧಿಯಾಗಿದ್ದಾಳೆ. ಇವಳನ್ನು 
ಕೊಂಡುಹೋಗುವುದು ಉಚಿತವಲ್ಲ ಮಹಾಭಾಗನೇ | ಪತಿವ್ರತಾ 
ಶಿರೋಮಣಿಯೂ, ಪರನಾರಿಯೂ ಆದ ಇವಳನ್ನು ತಿರಸ್ಕರಿಸ 
ಬೇಡ. ಇವಳನ್ನು ಬಿಟ್ಟುಬಿಡು! ಬೇಗನೇ ಬಿಟ್ಟುಬಿಡು1॥ ೮ ॥ 

ದೇವೇಂದ್ರನು ಹೇಳಿದನು - ಇವಳ ಹೊಟ್ಟೆಯಲ್ಲಿ 
ದೇವತೆಗಳ ದ್ರೋಹಿಯಾದ ಹಿರಣ್ಯಕಶಿಪುವಿನ ಅತ್ಯಂತ ಪ್ರಭಾವ 
ಶಾಲಿಯಾದ ವೀರ್ಯವಿದೆ. ಇವಳು ಪ್ರಸವದವರೆಗೆ ನನ್ನ ಬಳಿ 
ಯಲ್ಲಿಇರಲಿ. ಮಗು ಹುಟ್ಟಿದಾಕ್ಷಣ ಅದನ್ನು ಕೊಂದು ಇವಳನ್ನು 
ಬಿಟ್ಟುಬಿಡುವೆ. ॥೯॥ 

ನಾರದರು ಹೇಳಿದರು - ಇವಳ ಗರ್ಭದಲ್ಲಿ ಭಗವಂತನ 
ಸಾಕ್ಟಾತ್‌ ಪರಮಪ್ರೇಮೀ ಭಕ್ತನೂ, ಸೇವಕನೂ, ಅತ್ಯಂತ ಬಲ 
ಶಾಲಿಯೂ, ಪುಣ್ಯಾತ್ಮನೂ ಆದ ಮಹಾತ್ಸನಿದ್ದಾನೆ. ಇವನನ್ನು 
ಕೊಲ್ಲುವ ಶಕ್ತಿಯು ನಿನ್ನಬಳಿ ಇಲ್ವ ॥ ೧೦ ॥ 

ದೇವರ್ಷಿ ನಾರದರ ಈ ಮಾತನ್ನುಕೇಳಿ ಅವರ ಮಾತನ್ನುಗೌರ 
ವಿಸಿ ಇಂದ್ರನು ನನ್ನ ತಾಯಿಯನ್ನು ಬಿಟ್ಟುಬಿಟ್ಟನು. ಇಷ್ಟಲ್ಲದೆ ಆಕೆಯ 
ಗರ್ಭದಲ್ಲಿ ಭಗವದ್ದಕ್ತನಿದ್ದಾನೆ ಎಂಬ ಭಾವನೆಯಿಂದ ಆಕೆಯನ್ನು 
ಪ್ರದಕ್ಷಿಣೆ ಬಂದು ತನ್ನ ಲೋಕಕ್ಕೆ ಹೊರಟು ಹೋದನು. ॥ ೧೧ ॥ 

ಅನಂತರ ದೇವಯಷಿ ನಾರದರು ನನ್ನ ತಾಯಿಯನ್ನು ತಮ್ಮ 
ಆಶ್ರಮಕ್ಕೆ ಕರೆದುಕೊಂಡುಹೋಗಿ ಸಮಾಧಾನಪಡಿಸಿ -"'ಮಗಳೇ! 
ನಿನ್ನಪತಿಯು ತಪಸ್ಸನ್ನು ಮುಗಿಸಿ ಹಿಂದಿರುಗಿ ಬರುವವರೆಗೆ ನೀನು 
ಇಲೇ ಇರು.' ॥ ೧೨ ॥ "ಹಾಗೆಯೇ ಆಗಲಿ' ಎಂದು ಹೇಳಿ ನನ್ನ 
ತಂದಯು ತಪಸ್ಸನ್ನು ಮುಗಿಸಿ ಬರುವವರೆವಿಗೂ ಆಕೆಯು 


748 


ತಥೇತ್ಯವಾತ್ತೀದ್ದೇವರ್ಷೇರಂತಿ ಸಾಪ್ಯಕುತೋಭಯಾ । 
ಯಾವದ್ದೈತ್ಯಪತಿರ್ಫೋರಾತ್ರಪಸೋ ನ ನ್ಯವರ್ತತ 
11 ೧೩ ॥। 


ಯಷಿಂ ಪರ್ಯಚರತ್ತತ್ರ ಭಕ್ತಾ 3 ಪರಮಯಾ ಸತೀ। 
ಅಂತರ್ವತ್ನೀ ಸ್ವಗರ್ಭಸ್ಯ ಕ್ಲೇಮಾಯೇಚ್ಛಾಪ್ರಸೂತಯೇ 


॥ ೧೪॥ 
ಖುಷಿ: ಕಾರುಣಿಕಸ್ಟಸ್ಯಾ: ಪ್ರಾದಾದುಭಯಮೀಶ್ವರಃ । 
ಧರ್ಮಸ್ಯ ತತ್ತ್ವಂ ಜ್ಞಾನಂ ಚ ಮಾಮಪ್ಪದ್ದಿಶ್ಯ ನಿರ್ಮಲಮ್‌ 

nu ೧೫ ॥ 


ತತ್ತು ಕಾಲಸ್ಯ ದೀರ್ಫ್ಥತ್ವಾತ್‌ ಸ್ವ್ರೀತ್ವಾನ್ಯಾತುಸ್ತಿರೋದಧೇ । 
ಖುಷಿಣಾನುಗೃಹೀತಂ ಮಾಂ ನಾಧುನಾಪ್ಯಜಹಾತ್ರ್ಮೃತಿಃ 

WW ೧೬ ॥ 
ಭವತಾಮಪಿ ಭೂಯಾನ್ನೇ ಯದಿ ಶ್ರದ್ಧಧತೇ ವಚಃ । 
ವೈಶಾರದೀ ಧೀಃ ಶ್ರದ್ಧಾತಃ ಸ್ವ್ರೀಬಾಲಾನಾಂ ಚಮೇ ಯಥಾ 

11 ೧೭॥ 
ಜನ್ಮಾದ್ಯಾಃ ಷಡಿಮೇ ಭಾವಾ ದೃಷ್ಟಾ ದೇಹಸ್ಯ ನಾತ್ಮನಃ [ 
ಫಲಾನಾಮಿವ ವೃಕ್ತಸ್ಯ ಕಾಲೇನೇಶ್ವರಮೂರ್ತಿನಾ 

॥ ೧೮ ॥ 


ಆತ್ಮಾ ನಿತ್ಯೋ5ವ್ಯಯಃ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯಃ | 


ಅವಿಕ್ರಿಯಃ ಸ್ವದ್ಧಗ್ಹೇತುರ್ವ್ಯಾಪಕೋಶಸಂಗ್ಯನಾವೃತಃ 
11೧೯॥ 
ಏತೈರ್ದಾದಶಭಿರ್ವಿದ್ದಾನಾತ್ಸನೋ ಲಕ್ಷಣ: ಪರೈಃ । 


ಅಪಂ ಮಮೇತ್ಯ ಸದ್ಭಾವಂ ದೇಹಾದೌ ಮೋಹಜಂ ತ್ಯಜೇತ್‌ 


॥| ೨೦ ॥' 
ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರಃ 
ಕ್ಷೇತ್ರೇಷು ಯೋಗೈೆಸದಭಿಜ್ಞ ಆಪ್ನುಯಾತ್‌ । 
ಕ್ಷೇತ್ರೇಷು ದೇಹೇಷು ತಥಾ5 5ತ್ಮಯೋಗ್ಯೈ- 
ರಧ್ಯಾತ್ಮವಿದೃಹ್ಠಗತಿಂ ಲಭೇತ ॥ ೨೧॥ 


ಅಷ್ಟ್‌ ಪ್ರಕೃತಯಃ ಪ್ರೋಕ್ತಾಸ್ತ್ರಯ ಏವ ಹಿ ತದ್ಗುಣಾಃ | 
ವಿಕಾರಾಃ ಷೋಡಶಾಚಾರ್ಯೈಃ ಪುಮಾನೇಕಃ ಸಮನ್ಹಯಾತ್‌ 
॥1 ೨೨ ॥ 


ದೇಹಸ್ತು ಸರ್ವಸಂಘಾತೋ ಜಗತ್ತಸ್ಫುರಿತಿ ದ್ವಿಧಾ । 
ಅತ್ತೈಃ ವ ಮೃಗ್ಯಃ ಪುರುಷೋ ನೇತಿ ನೇತೀತೃತತ್ವ ಜನ್‌ 
pl ೨೩ ॥ 


ಶ್ರೀಮದ್ದಾಗವತ 


[ ಅಧ್ಯಾಯ 7 


ನಿರ್ಭಯಳಾಗಿ ದೇವರ್ಷಿ ನಾರದರ ಆಶ್ರಮದಲ್ಲಿ ಇರ ತೊಡಗಿ 
ದಳು. ॥ ೧೩ ॥ ಗರ್ಭಿಣಿಯಾದ ನನ್ನ ತಾಯಿಯು ಗರ್ಭದಲ್ಲಿದ್ದ 
ಶಿಶುವಾದ ನನಗೆ ಮಂಗಳ ಉಂಟಾಗಲಿ ಮತ್ತು ಇಷ್ಟ ಬಂದ 
ಸಮಯದಲ್ಲಿ (ಅಂದರೆ ನನ್ನ ತಂದೆಯು ಹಿಂದಿರುಗಿದ ಬಳಿಕ) 
ಶಿಶುವು ಹುಟ್ಟಲಿ ಎಂಬ ಕಾಮನೆಯಿಂದ ನಾರದ ಮಹರ್ಷಿಗಳನ್ನು 


-| ಅತ್ಯಂತ ಭಕ್ತಿಯಿಂದ ಸೇವಿಸುತ್ತಿದ್ದಳು. ॥ ೧೪ ॥ 


ಪರಮ ಕಾರುಣಿಕರೂ, ಸರ್ವಸಮರ್ಥರೂ ಆದ ದೇವಯಷಿ 
ನಾರದರು ನನ್ನ ತಾಯಿಗೆ ಭಾಗವತ ಧರ್ಮದ ರಹಸ್ಯವನ್ನು 
ಹಾಗೂ ಪರಿಶುದ್ಧವಾದ ಜ್ಞಾನವನ್ನೂ ಉಪದೇಶಿಸಿದರು. ಉಪ 
ದೇಶಿಸುವಾಗ ನನ್ನನ್ನು ಉದ್ದರಿಸಲೋಸುಗ ಅವರ ದೃಷ್ಟಿಯು ನನ್ನ 
ಮೇಲೆಯೇ ಇತ್ತು. ॥ ೧೫ ॥ ಬಹಳ ಸಮಯ ಕಳೆದುಹೋದದ್ದ 
ರಿಂದಲೂ, ಸ್ಟ್ರೀಯಾಗಿದ್ದರಿಂದಲೂ ನನ್ನ ತಾಯಿಗೆ ಈಗ ಆ 
ಜ್ಞಾನದ ನೆನಪು ಉಳಿಯಲಿಲ್ಲ ಆದರೆ ದೇವರ್ಷಿಗಳ ವಿಶೇಷ 
ಕೃಪೆಗೆ ಪಾತ್ರನಾದ ನನಗೆ ಅದರ ವಿಸ್ಟೃತಿಯಾಗಲಿಲ್ಲ ॥ ೧೬ ॥ 
ನೀವುಗಳು ನನ್ನ ಮಾತಿನ ಮೇಲೆ ಶ್ರದ್ಧೆ ಇರಿಸುವವರಾದರೆ ನಿಮಗೂ 
ಆ ಜ್ಞಾನವು ಉಂಟಾಗಬಲ್ಲದು. ಏಕೆಂದರೆ ಶ್ರದ್ಧೆಯಿಂದಲೇ 
ಸ್ಟ್ರೀಯರ ಮತ್ತು ಬಾಲಕರ "ಬುದ್ಧಿಯೂ ಕೂಡ" ನನ್ನಂತೆಯೇ 
ಪೆದ್ಧವಾಗ ಬಲ್ಲದು. ॥ ೧೭॥ ಈಶ್ವರಮೂರ್ತಿಯಾದ. ಕಾಲನ 
ಪ್ರೇರಣೆಯಿಂದಲೇ ವೃಕ್ಷಗಳಲ್ಲಿ ಹಣ್ಣುಬಿಟ್ಟು, ಅಲ್ಲೇ ಇದ್ದು 
ಬೆಳೆದು, ಹಣ್ಣಾಗಿ ಕ್ಲೀ ಕ್ಷೀಣವಾಗಿ “ನಾಶಹೊಂದುವಂತೆಯೇ ದೇಹಕ್ಕೆ 
ಹುಟ್ಟು ಇರುವಿಕೆ, ಬೆಳೆವಣಿಗೆ, ಪರಿಣಾಮ, ಕ್ಷಯ ಮತ್ತು ನಾಶ 
ಎಂಬ “ಆರು ಭಾವವಿಕಾರಗಳು ಕಂಡು ಬರುತ್ತವೆ. ಆದರೆ ಈ 
ವಿಕಾರಗಳೊಂದಿಗೆ ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ ॥ ೧೮ ॥ 
ಆತ್ಮನು ನಿತ್ಯನೂ, ಅವಿನಾಶಿಯೂ, ಶುದ್ಧನೂ, ಅದ್ವಿತೀಯನೂ, 
ಕ್ಷೇತ್ರಜ್ಞನೂ, ಆಶ್ರಯನೂ, ನಿರ್ವಿಕಾರನೂ, ಸ್ವಯಂ ಪ್ರಕಾಶನೂ, 
ಎಲ್ಲರ ಕಾರಣನೂ, ವ್ಯಾಪಕನೂ, ಅಸಂಗನೂ ಮತ್ತು ಆವರಣ 
ರಹಿತನೂ ಆಗಿದ್ದಾನೆ. ॥ ೧೯ ॥ ಈ ಹನ್ನೆರಡು ಆತ್ಮನ ಶ್ರೇಷ್ಠ ಲಕ್ಷಣ 
ಗಳಾಗಿವೆ. ಇವುಗಳ ಮೂಲಕ ಆತ್ಮತತ್ವ್ವವನ್ನು ಅರಿತ ಮನುಷ್ಯನು 
ಶರೀರಾದಿಗಳಲ್ಲಿ ಅಜ್ಞಾನದಿಂದಾಗಿ ಉಂಟಾಗಿರುವ "ನಾನು- 
ನನ್ನದು' ಎಂಬ ಮಿಥ್ಕೆಯಾದ ಭಾವನೆಯನ್ನು ಬಿಟ್ಟುಬಿಡಬೇಕು. 
॥ ೨೦ ॥ ಚಿನ್ನದ ಗಣಿಯ ಕ್ಷೇತ್ರದಲ್ಲಿ ಕಲ್ಲುಗಳೊಂದಿಗೆ ಬೆರೆತಿರುವ 
ಚಿನ್ನವನ್ನು ತಜ್ಞನಾದ ಅಕ್ಕಸಾಲಿಗನು ಬಗೆ-ಬಗೆಯ ವಿಧಿಗಳಿಂದ 
ಪಡೆಯುವಂತೆಯೇ, ಅಧ್ಯಾತ್ಮತತ್ವ್ವವನ್ನು ತಿಳಿದಿರುವ ಮನುಷ್ಯನು 
ಆತ್ಮಪ್ರಾಪ್ತಿಯ ಉಪಾಯಗಳಿಂದ ತನ್ನ ಶರೀರರೂಪವಾದ ಕ್ಷೇತ್ರ 
ದಲ್ಲೇ ಪರಬ್ರಹ್ಮ ಪದವನ್ನು ಸಾಕ್ಷಾತ್ವರಿಸಿಕೊಳ್ಳುವನು. ॥ ೨೧ ॥ 

ಆಚಾರ್ಯರು ಮೂಲಪ್ರಕೃತಿ, ಮಹತ್ತತ್ವ, ಅಹಂಕಾರ ಮತ್ತು 
ಪಂಚತನ್ಮಾತ್ರೆಗಳು ಈ ಎಂಟು ತತ್ತ್ವಗಳನ್ನು ಪ್ರಕೃಕತಿಯೆಂದು ತಿಳಿಸಿ 
ರುವರು. ಅದರ ಸತ್ತ, ರಜ, ತಮಗಳೆಂಬ ಮೂರು ಗುಣ 
ಗಳಿದ್ದು ಹತ್ತು ಇಂದ್ರಿಯಗಳು, ಒಂದು ಮನಸ್ಸು ಮತ್ತು ಪಂಚ 
ಮಹಾಭೂತಗಳೆಂಬ ಹದಿನಾರು ವಿಕಾರಗಳಾಗಿವೆ. ಇವೆಲ್ಲವು 
ಗಳಲ್ಲಿ ಒಂದೇ ಪುರುಷತತ್ತ ಎವ ಸೇರಿಕೊಂಡಿದೆ. ॥ ೨೨ ॥ ಇವೆಲ್ಲ 

ದರ ಸಮುದಾಯವೇ ದೇಹವು. ದೇಹದಲ್ಲಿ ಸ್ಥಾವರದೇಹ, 

ಜಂಗಮದೇಹ ಎಂಬ ಎರಡು ಪ್ರಕಾರಗಳಿವೆ. ಇದರಲ್ಲೇ ಅಂತಃ 
ಕರಣ, ಇಂದ್ರಿಯಗಳು ಮುಂತಾದ ಅನಾತ್ಮವಸ್ತುಗಳನ್ನು “ಇದು 
ಆತ್ಮನಲ್ಲ ಹೀಗೆ ತೊರೆಯುತ್ತಾ ಆತ್ಮನನ್ನು ಹುಡುಕ ಬೇಕು. ॥ ೨೩ ॥ 


7 ಅಧ್ಯಾಯ] 


ಸಪ್ತಮ ಸೃಂಧ 


749 


ಅನ್ವಯವ್ಯತಿರೇಕೇಣ ವಿವೇಕೇನೋಶತಾ$sತ್ಗನಾ I 
ಸರ್ಗಸ್ಥಾನಸಮಾಮ್ನಾಯೈರ್ವಿಮೃಶದ್ಧಿರಸತ್ವರೈಃ 
॥| ೨೪ ॥| 


ಬುದ್ದೇರ್ಜಾಗರಣಂ ಸ್ಪಷ್ಟ ಸುಷುಪ್ತಿರಿತಿ ವೃತ್ತಯಃ I 
ತಾ ಯೇನೈವಾನುಭೂಯಂತೇ ಸೋಪಧ್ಯಕ್ಷ ಪುರುಷಃ ಪರಃ 
॥ ೨೫ 1 


ಏಭಿಸ್ಥಿವರ್ಣೈಃ ಪರ್ಯಸ್ಟೈರ್ಬುದ್ಧಿ ಭೇದ್ಧೆಃ ಕ್ರಿಯೋದ್ಧವೈ: । 
ಸ್ವರೂಪಮಾತ್ಮನೋ ಬುಧ್ಯೇದ್ಗಂದೈರ್ವಾಯುಮಿವಾನ್ವಯಾತ್‌ 
॥ಟ ೨೬ ॥ 


ಏತದ್ರಾ ರೋ ಹಿ ಸಂಸಾರೋ ಗುಣಕರ್ಮನಿಬಂಧನಃ । 
ಅಜ್ಞಾನಮೂಲೋತ ಪಾರ್ಥೋತಪಿ ಪುಂಸಃ ಸ್ವಪ್ನ ಇವೇಷ್ಯತೇ 
॥ ೨೭ 1 


ತಸ್ನಾದ್ಧವದ್ಧಿ; ಕರ್ತವ್ಯಂ ಕರ್ಮಣಾಂ ತ್ರಿಗುಣಾತ್ಮನಾಮ್‌ । 
ಬೀಜನಿರ್ಹರಣಂ ಯೋಗಃ ಪ್ರವಾಹೋಪರಮೋ ಧಿಯಃ 


1 ೨೮ ॥ 
ತತ್ರೋಪಾಯಸಹಸ್ರಾಣಾಮಯಂ ಭಗವತೋದಿತಃ।ಟ 
ಯದೀಶ್ವರೇ ಭಗವತಿ ಯಥಾ ಯೈರಂಜಸಾ ರತಿಃ 

॥ ೨೯ ॥ 


ಗುರುಶುಶ್ರೂಷಯಾ ಭಕ್ತ್ಯಾ ಸರ್ವಲಬ್ಧಾರ್ಪಣೇನ ಚ । 
ಸಂಗೇನ ಸಾಧುಭಕ್ಕಾನಾಮೀಶ್ವರಾರಾಧನೇನ ಚ 
೩೦ ॥ 


ಶ್ರದ್ಧಯಾ ತತ್ಕಥಾಯಾಂ ಚ ಕೀರ್ತನೈರ್ಗುಣಕರ್ಮಣಾಮ್‌ | 
ತತ್ಪಾದಾಂಬುರುಹಧ್ಯಾನಾತ್ತಲ್ಲಿಂಗೇಕ್ಟಾರ್ಹಣಾದಿಭಿ: 
1&0 


ಹರಿಃ ಸರ್ವೇಷು ಭೂತೇಷು ಭಗವಾನಾಸ್ತ ಈಶ್ವರಃ: । 
ಇತಿ ಭೂತಾನಿ ಮನಸಾ ಕಾಮೈಸ್ಟೆಃ ಸಾಧು ಮಾನಯೇತ್‌ 


1೩೨ 
ಏವಂ ನಿರ್ಜಿತಷಡ್ಪರ್ಗೈಃ ಕ್ರಿಯತೇ ಭಕ್ತಿರೀಶ್ವರೇ । 
ವಾಸುದೇವೇ ಭಗವತಿ ಯಯಾ ಸಂಲಭತೇ ರತಿಮ್‌ 

॥೩೩॥ 


[1739125 A 


ಆತ್ಮನು ಇವೆಲ್ಲದರಲ್ಲಿ ಸೇರಿಕೊಂಡಿದ್ದಾನೆ, ಆದರೆ ಅವನು 
ಎಲ್ಲಕ್ಕಿಂತ ಬೇರೆಯೇ ಆಗಿದ್ದಾನೆ. ಹೀಗೆ ಶುದ್ಧಬುದ್ಧಿಯಿಂದ 
ನಿಧಾನವಾಗಿ ಜಗತ್ತಿನ ಉತ್ತತ್ತಿ, ಸ್ಥಿತಿ, ಪ್ರಳಯದ ಕುರಿತು ವಿಚಾರ 
ಮಾಡಬೇಕು. ಆತುರಪಡಬಾರದು. ॥ ೨೪ ॥ ಜಾಗ್ರತ್‌, ಸ್ವಪ್ನ 
ಸುಷುಪ್ತಿ - ಇವು ಮೂರು ಬುದ್ಧಿಯ ವೃತ್ತಿಗಳು. ಯಾವುದರ 
ಮೂಲಕ ಈ ವೃತ್ತಿಗಳ ಅನುಭವವಾಗುತ್ತದೋ ಅದೇ ಎಲ್ಲಕ್ಕಿಂತ 
ಅತೀತನೂ, ಎಲ್ಲರ ಸಾಕ್ಷಿಯೂ ಆದ ಪರಮಾತ್ಮನು. ॥ ೨೫ ॥ 
ಸುವಾಸನೆಯಿಂದ ಅದರ ಆಶ್ರಯವಾದ ವಾಯುವಿನ ಅರಿ 
ವಾಗುವಂತೆಯೇ, ಬುದ್ಧಿಯ ಈ ಕರ್ಮಜನ್ಮ ಹಾಗೂ ಬದಲಾ 
ಗುತ್ತಿರುವ ಮೂರೂ ಅವಸ್ಥೆಗಳಿಂದ ಇವುಗಳಲ್ಲಿರುವ ಸಾಕ್ಷಿರೂಪ 
ದಿಂದ ಸೇರಿಕೊಂಡಿರುವ ಆತ್ಮನನ್ನು ತಿಳಿಯಬೇಕು. ॥ ೨೬ ॥ 
ಆತ್ಮನನ್ನು ಶರೀರದಿಂದಲೂ ಪ್ರಕೃತಿಯಿಂದಲೂ ಬೇರ್ಪಡಿಸದೆ 
ಇರುವುದರಿಂದಲೇ ಈ ಗುಣ-ಕರ್ಮಗಳಿಂದ ಉಂಟಾಗುವ 
ಹುಟ್ಟು-ಸಾವುಗಳ ಚಕ್ರವು ಉಂಟಾಗುವುದು. ಇದು ಅಜ್ಞಾನ 
ಮೂಲವೂ, ಮಿಥ್ಯೆಯೂ ಆಗಿದೆ. ಆದರೂ ಕನಸಿನಂತೆ ಜೀವನಿಗೆ 
ಇದರ ಪ್ರತೀತಿ ಉಂಟಾಗುತ್ತದೆ. ॥ ೨೭ ॥ 

ಅದಕ್ಕಾಗಿ ನೀವೆಲ್ಲರೂ ಮೊಟ್ಟಮೊದಲು ಈ ಗುಣಗಳನುಸಾರ 
ಉಂಟಾಗುವ ಕರ್ಮಗಳ ಬೀಜವನ್ನೇ ನಾಶಮಾಡಿ ಬಿಡಬೇಕು. 
ಇದರಿಂದ ಬುದ್ಧಿ-ವೃತ್ತಿಗಳ ಪ್ರವಾಹವೇ ನಿಂತುಹೋಗುತ್ತದೆ. 
ಇದನ್ನೇ ಬೇರೆ ಶಬ್ದಗಳಲ್ಲಿ ಯೋಗ ಅಥವಾ ಪರಮಾತ್ಮನೊಂದಿಗೆ 
ಮಿಲನವೆಂದು ಹೆಳುತ್ತಾರೆ. ॥ ೨೮ ॥ ಈ ತ್ರಿಗುಣಾತ್ಮಕವಾದ 
ಕರ್ಮಗಳ ಬೇರುಗಳನ್ನು ಕಿತ್ತು ಎಸೆಯಲು ಅಥವಾ ಬುದ್ಧಿಯ 
ವೃತ್ತಿಗಳ ಪ್ರವಾಹವನ್ನು ತಡೆಗಟ್ಟುವುದಕ್ಕೆ ಸಾವಿರಾರು ಸಾಧನೆಗಳು 
ಇವೆ; ಆದರೂ ಸರ್ವಶಕ್ಕಿವಂತ ಭಗವಂತನಲ್ಲಿ ಸ್ವಾಭಾವಿಕ 
ನಿಷ್ಕಾಮಪ್ರೇಮ ಉಂಟಾಗುವಂತಹ ಉಪಾಯವೇ ಸರ್ವಶ್ರೇಷ್ಠ 
ವಾಗಿದೆ. ಇದನ್ನು ಸ್ವಯಂ ಭಗವಂತನೇ ಅಪ್ಪಣೆ ಕೊಡಿಸಿರುವನು. 
॥ ೨೯ ॥ ಗುರುಗಳಿಗೆ ಮಾಡಿದ ಪ್ರೇಮಪೂರ್ವಕ ಸೇವೆ, ತನಗೆ 
ಸಿಕ್ಕಿರುವುದೆಲ್ಲವನ್ನೂ ಭಗವಂತನಿಗೆ ಅರ್ಪಿಸುವುದು, ಭಾಗವತೋ 
ತ್ತಮ ಮಹಾತ್ಮರ ಸತ್ಸಂಗ, ಭಗವಂತನ ಆರಾಧನೆ, ಅವನ ಕಥೆ 
ಯಲ್ಲಿ ಶ್ರದ್ಧೆ ಅವನ ಗುಣ-ಲೀಲೆಗಳ ಕೀರ್ತನೆ, ಅವನ ಚರಣ 
ಕಮಲಗಳ ಧ್ಯಾನ ಮತ್ತು ಅವನ ಮಂದಿರಮೂರ್ತಿಗಳ ಅರ್ಚನೆ- 
ದರ್ಶನ ಮುಂತಾದ ಸಾಧನೆಗಳಿಂದ ಭಗವಂತನಲ್ಲಿ ಸ್ವಾಭಾವಿಕ 
ಪ್ರೇಮವು ಉಂಟಾಗುತ್ತದೆ. ॥ ೩೦-೩೧ ॥ 

ಸರ್ವೇಶ್ವರನಾದ ಭಗವಾನ್‌ ಶ್ರೀಹರಿಯೇ ಎಲ್ಲ ಪ್ರಾಣಿ 
ಗಳಲ್ಲಿ ಬೆಳಗುತ್ತಿದ್ದಾನೆ ಎಂಬ ಭಾವನೆಯಿಂದ ಶಕ್ತಾ ನ್ನುಸಾರ ಎಲ್ಲ 
ಪ್ರಾಣಿಗಳ ಇಚ್ಛೆಯನ್ನು ಪೂರ್ಣಗೊಳಿಸಿ, ಅವರನ್ನು ಹೃತ್ಪೂರ್ವಕ 
ವಾಗಿ ಸಃ ನನಿಸಬೇಕು. ॥ ೩೨ ॥ ಕಾಮ, ಕ್ರೋಧ, ಲೋಭ, 
ಮೋಹ, ಮದ ಮತ್ತು ಮತ್ತರ ಈ ಆರು ಶತ್ರುಗಳನ್ನು ಗೆದ್ದು 
ಕೊಂಡು ಹೀಗೆ ಭಗವಂತನ ಸಾಧನ ಭಕ್ತಿಯ ಅನುಷ್ಠಾನ 
ಮಾಡುವವರಿಗೆ ಆ ಭಕ್ತಿಯಿಂದ ಭಗವಾನ್‌ ಶ್ರೀಕೃಷ್ಣನ ಚರಣ 
ಗಳಲ್ಲಿ ಅನನ್ಯ ಪ್ರೇಮದ ಪ್ರಾಪ್ತಿಯಾಗುತ್ತದೆ. ॥ ೩೩ ॥ 


750 


ನಿಶಮ್ಯ ಕರ್ಮಾಣಿ ಗುಣಾನತುಲ್ಯಾನ್‌ 
ವೀರ್ಯಾಣಿ ಲೀಲಾತನುಭಿಃ ಕೃತಾನಿ 1 
ಯದಾತಿಹರ್ಷೋತ್ಪುಲಕಾಶ್ರುಗದ್ಗದಂ 
ಪ್ರೋತ್ಕಂಠ ಉದ್ದಾಯತಿ ರೌತಿ ನೃತ್ಯತಿ ॥ ೩೪॥ 


ಯದಾ `' ಗ್ರಹಗಸ್ತ್ರ ಇವ ಕ್ಷಚಿದ್ದಸ- 
ತ್ಯಾಕ್ರಂದತೇ ಧ್ಯಾಯತಿ ವಂದತೇ ಜನಮ್‌ ॥ 
ಮುಹುಃ ಶ್ವನನ್ನಕ್ತಿ ಹರೇ ಜಗತ್ತತೇ 


ನಾರಾಯಣೇತ್ಯಾತ್ಮಮತಿರ್ಗತತ್ರಪಃ 1 ೩೫ ॥ 


ತದಾ ಪುಮಾನ್ಮುಕ್ರಸಮಸ್ತಬಂಧನ- 
ಸ್ಪದ್ಧಾವಭಾವಾನುಕೃತಾಶಯಾಕೃತಿಃ I 

ನಿರ್ದಗ್ಧಬೀಜಾನುಶಯೋ ಮಹೀಯಸಾ 
ಭಕ್ತಿಪ್ರಯೋಗೇಣ ಸಮೇತ್ಯಧೋಕ್ಷಜಮ್‌ ॥ ೩೬ ॥ 


ಅಧೋಕ್ಷಜಾಲಂಭಮಿಹಾಶುಭಾತ್ಮನಃ 

ಶರೀರಿಣಃ  ಸಂಸ್ಕತಿಚಕ್ತಶಾತನಮ್‌ (1 
ತದ್ಭಹ್ಮ ನಿರ್ವಾಣಸುಖಂ ವಿದುರ್ಬುಧಾ- 

ಸತೋ ಭಜಧ್ಧಂ ಹೃದಯೇ ಹೃದೀಶ್ಚರಮ್‌ ॥ ೩೭ ॥ 


ಕೋತತಿಪ್ರಯಾಸೋತಸುರಬಾಲಕಾ ಹರೇ- 


ರುಪಾಸನೇ ಸ್ವೇಹೃದಿ ಛಿದ್ರವತತಃ: 1 
ಸ್ಪಸ್ಯಾತ್ಸನಃ ಸಖ್ಯುರಶೇಷದೇಹಿನಾಂ 


ಸಾಮಾನ್ಯತಃ ಕಿಂ ವಿಷಯೋಪಪಾದನೈಃ ॥ ೩೮ ॥ 


ರಾಯಃ ಕಲತ್ರಂ ಪಶವಃ ಸುತಾದಯೋ 

ಗೃಹಾ ಮಹೀ ಕುಂಜರಕೋಶಭೂತಯಃ । 
ಸರ್ವೇರರ್ಥಕಾಮಾಃ ಕ್ಷಣಭಂಗುರಾಯುಷಃ 

ಕುರ್ವಂತಿ ಮರ್ತ್ಯಸ್ಯ ಕಿಯತ್ಚಿಯಂ ಚಲಾಃ ॥ ೩೯ 1 


ಏವಂ ಹಿ ಲೋಕಾಃ ಕ್ರತುಭಿಃ ಕೃತಾ ಅಮೀ 
ಕ್ಹಯಿಷ್ಣವ; ಸಾತಿಶಯಾ ನ ನಿರ್ಮಲಾಃ । 

ತಸ್ಮಾದದೃಷ್ಟಶ್ರುತದೂಷಣಂ ಪರಂ 
ಭಕ್ತೈಕಯೇಶಂ ಭಜತಾತ್ಸಲಬ್ದಯೇ u ೪0 


[1739]25 B 


ಶ್ರೀಮದ್ಭಾಗವತ 


[ಅಧ್ಯಾಯ 7 


ಭಗವಂತನ ಲೀಲಾಶರೀರಗಳಿಂದ ತೋರಿದ ಅದ್ಭುತ ಪರಾ 
ಕ್ರಮ, ಅವನ ಅನುಪಮಗುಣ ಮತ್ತು ಚರಿತ್ರೆಗಳ ಶ್ರವಣಗೈದು 
ಅತ್ಯಂತ ಆನಂದೋದ್ರೇಕದಿಂದ ಮನುಷ್ಯನು ಯಾವಾಗ 
ರೋಮಾಂಚಿತನಾಗಿ ಆನಂದದ ಕಣ್ಣೀರಿನಿಂದ ಕಂಠವು ಗದ್ಗದ 
ವಾಗಿ ಅವನು ಸಂಕೋಚವನ್ನು ಬಿಟ್ಟು ಗಟ್ಟಿಯಾಗಿ ಹಾಡುತ್ತಾ ಕೂಗಿ 
ಕೊಳ್ಳತೊಡಗುವನೋ ; ಯಾವಾಗ ಅವನು ಗ್ರಹಹಿಡಿದು ಹುಚ್ಚ 
ನಂತೆ ಕೆಲವೊಮ್ಮೆ ನಗುತ್ತಾ, ಕೆಲವೊಮ್ಮೆ ಅಳುತ್ತಾ, ಕೆಲವೊಮ್ಮೆ 
ಧ್ಯಾನಮಾಡಿದರೆ, ಕೆಲವೊಮ್ಮೆ ೦ದ ಜನರನ್ನು ವಂದಿಸು 
ತ್ತಾನೆಯೋ ; ಅವನು ಭಗವಂತನಲ್ಲೇ ತನ್ನಯನಾದಾಗ ಬಾರಿ- 
ಬಾರಿಗೂ ನಿಟ್ಟುಸಿರುಬಿಡುತ್ತಾ ಸಂಕೋಚವನ್ನು ಬಿಟ್ಟು "ಹರೇ! 
ಜಗತ್ತತೇ! ನಾರಾಯಣಾ || ಎಂದು ಕೂಗಿಕೊಳ್ಳುತ್ತಾನೋ, ಆಗ 
ಭಕ್ತಿಯೋಗದ ಮಹಾನ್‌ ಪ್ರಭಾವದಿಂದ ಅವನ ಎಲ್ಲ ಬಂಧನ 
ಗಳು ಹರಿದುಹೋಗುತ್ತವೆ ಮತ್ತು ಭಗವದ್ಭಾವವನ್ನೇ ಭಾವಿಸುತ್ತಾ 
ಅವನ ಹೃದಯವೂ ತದಾಕಾರ-ಭಗವನ್ನಯವಾಗಿ ಹೋಗುತ್ತದೆ. 
ಆಗ ಅವನ ಜನ್ಮ-ಮೃತ್ಯುಗಳ ಬೀಜಗಳ ಭಂಡಾರವೇ ಸುಟ್ಟು 
ಹೋಗುತ್ತದೆ ಹಾಗೂ ಅವನು ಭಗವಂತನನ್ನು ಪಡೆದುಕೊಳ್ಳು 
ವನು. ॥ ೩೪-೩೬ ॥ ಈ ಅಶುಭವಾದ ಸಂಸಾರದ ಕೆಸರಿನಲ್ಲಿ 
ಸಿಕ್ಕಿಕೊಂಡು ಅಶುಭಮಯನಾದ ಜೀವಿಗಾಗಿ ಭಗವಂತನ ಈ 
ಪ್ರಾಪ್ತಿಯು ಸಂಸಾರಚಕ್ರದಿಂದ ಬಿಡುಗಡೆ ಮಾಡುವಂತಹುದು. 
ಈ ಪರಮಾತ್ಮ ವಸ್ತುವನ್ನು ಕೆಲವು ವಿದ್ವಾಂಸರು ಬ್ರಹ್ಮವೆಂದೂ, 
ಕೆಲವರು ನಿರ್ವಾಣವೆಂದೂ, ಪರಮಸುಖವೆಂದೂ ಹೇಳುತ್ತಾರೆ. 
ಅದಕ್ಕಾಗಿ ಮಿತ್ರರೇ! ನೀವೆಲ್ಲರೂ ನಿಮ್ಮ-ನಿಮ್ಮ ಹೃದಯಗಳಲ್ಲಿ 
ಹೃದಯೇಶ್ವರ ಭಗವಂತನನ್ನು ಭಜಿಸಿರಿ. ॥ ೩೭ ॥ ಅಸುರ 
ಬಾಲಕರೇ | ನಮ್ಮ ಹೃದಯದಲ್ಲೇ ಆಕಾಶದಂತೆ ಬೆಳಗುತ್ತಿರುವ 
ಭಗವಂತನ ಭಜನೆ ಮಾಡುವುದರಲ್ಲಿ ಯಾವ ವಿಶೇಷ ಪರಿಶ್ರಮ 
ವಿದೆ ? ಅವನು ಸಮಾನವಾಗಿ ಸಮಸ್ತ ಪ್ರಾಣಿಗಳ ಅತ್ಯಂತ ಪ್ರೇಮಿ 
ಯಾಗಿದ್ದಾನೆ. ಹೆಚ್ಚೇನು ನಮ್ಮ ಆತ್ಮನೇ ಆಗಿರುವನು. ಅವನನ್ನು 
ಬಿಟ್ಟು ಭೋಗಸಾಮಗ್ರಿಗಳನ್ನು ಸಂಗ್ರಹಿಸಲಿಕ್ಕಾಗಿ ಅಲೆಯುವುದು 
ಅಯ್ಯೋ! ಅರರೇ |! ಎಷ್ಟು ಮೂರ್ಯತೆಯಾಗಿದೆ | ॥ ೩೮ ॥ 
ಅಯ್ಯಾ ಸೋದರರೇ! ಧನ, ಸ್ವೀ, ಪಶು, ಪುತ್ರರು, ಪುತ್ರಿಯರು, 
ಮನೆ, ಭೂಮಿ, ಆನೆ, ಭಂಡಾರ ಮತ್ತು ಬಗೆ-ಬಗೆಯ ವಿಭೂತಿ 
ಗಳು - ಹೆಚ್ಚೇನು, ಪ್ರಪಂಚದ ಸಮಸ್ತ ಧನ-ಭೋಗ- ಸಾಮಗ್ರಿ 
ಗಳು ಈ ಕ್ಷಣಭಂಗುರ ಮನುಷ್ಯನಿಗೆ ಏನು ಸುಖವನ್ನು ಕೊಡ 
ಬಲ್ಲವು ? ಅವು ಸ್ವತಃ ನಾಶವುಳ್ಳವುಗಳೇ ಆಗಿವೆ. ॥ ೩೯ ॥ 

ಈ ಲೋಕದ ಸಂಪತ್ತಿಯು ಪ್ರತ್ಯಕ್ಷವಾಗಿ ನಾಶವುಳ್ಳದ್ದಾಗಿರು 
ವಂತೆಯೇ ಯಜ್ಞಗಳಿಂದ ದೊರೆಯುವ ಸ್ವರ್ಗಾದಿ ಲೋಕಗಳೂ 
ನಾಶವುಳ್ಳವುಗಳೇ ಆಗಿವೆ. ಅವುಗಳಲ್ಲಿಯೂ ಮೇಲು-ಕೀಳು, 
ಚಿಕ್ಕದು-ದೊಡ್ಡದು ಎಂಬುದಿದೆ. ಅದಕ್ಕಾಗಿ ಅವೂ ಕೂಡ 
ನಿರ್ದೋಷವಲ್ಲ ನಿರ್ದೋಷನಾದರೋ ಕೇವಲ ಪರಮಾತ್ಮನೇ. 
ಯಾರೂ ಅವನಲ್ಲಿ ದೋಷವನ್ನು ನೋಡಿಲ್ಲ ಕೇಳಿಲ್ಲ ಆದ್ದರಿಂದ 
ಪರಮಾತ್ಮನ ಪ್ರಾಪ್ತಿಗಾಗಿ ಅನನ್ಯ ಭಕ್ತಿಯಿಂದ ಆ ಪರಮೇಶ್ವರ 
ಭಜನೆ ಮಾಡಬೇಕು. ॥ ೪೦ ॥ 


7 ಅಧ್ಯಾಯ] 


ಸಪ್ತಮ ಸೃಂಧ 


751 


EN AS 


ಯದಧ್ಯರ್ಥ್ಯೇಹ ಕರ್ಮಾಣಿ ವಿದ್ವನ್ಮಾನ್ಯಸಕ್ಫನ್ನರ: | 
ಕರೋತ್ಯತೋ ವಿಪರ್ಯಾಸಮಮೋಘಂ ವಿಂದತೇ ಫಲಮ್‌ 
Ww ೪೧॥ 


ಸುಖಾಯ ದುಖುಮೋಕ್ಷಾಯ ಸಂಕಲ್ಪ ಇಹ ಕರ್ಮಿಣಃ । 
ಸದಾ55ಪ್ನೋತೀಹಯಾ ದುಃಖಮನೀಹಾಯಾಃ: ಸುಖಾವೃತಃ 
11೪೨ 


ಕಾಮಾನ್ಯಾಮಯತೇ ಕಾಮ್ಕೈರ್ಯದರ್ಥಮಿಹ ಪೂರುಷಃ । 
ಸ ವ್ಳೆ ದೇಹಸ್ತು ಪಾರಕ್ಕೋ ಭಂಗುರೋ ಯಾತ್ಯಪೈತಿ ಚ 


॥1 ೪೩ ॥ 
ಕಿಮು ವ್ಯವಹಿತಾಪತ್ಯದಾರಾಗಾರಧನಾದಯಃ | 
ರಾಜ್ಯಂ ಕೋಶಗಜಾಮಾತ್ಯಚ್ಛತ್ಯಾಪ್ತಾ ಮಮತಾಸ್ಟದಾಃ 

1 ೪೪ 1 


ಕಿಮೇತೈರಾತ್ಮನಸ್ತುಚ್ಛೆ 2: ಸಹ ದೇಹೇನ ನಶ್ಚರೈಃ । 
ಅನರ್ಥೈರರ್ಥಸಂಕಾಶೈರ್ನಿತ್ಯಾನಂದಮಹೋದಧೇಃ 
॥1 ೪೫ 1 


ನಿರೂಪೃತಾಮಿಹ ಸ್ಪಾರ್ಥಃ ಕಿಯಾನ್‌ದೇಹಭ್ಯತೋತಸುರಾಃ | 
ನಿಷೇಕಾದಿಷ್ಠದಸ್ಥಾಸು ಕ್ಲಿಶ್ಯಮಾನಸ್ಕ ಕರ್ಮಭಿಃ 
॥ ೪೬॥ 


ಕರ್ಮಾಣ್ಯಾರಭತೇ ದೇಹೀ ದೇಹೇನಾತ್ಮಾನುವರ್ತಿನಾ । 


ಕರ್ಮಭಿಸ್ತನುತೇ ದೇಹಮುಭಯಂ ತ್ವವಿವೇಕತಃ 
1 ೪೭ ॥ 


ತಸ್ಮಾದರ್ಥಾಶ್ಚ ಕಾಮಾಶ್ಚ ಧರ್ಮಾಶ್ಚ ಯದಪಾಶ್ರಯಾಃ । 
ಭಜತಾನೀಹಯಾ5 5ತ್ಮಾನಮನೀಹಂ ಹರಿಮೀಶ್ವ್ಚರಮ್‌ 
॥ ೪೮॥ 


ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮೇಶ್ವರಃ ಪ್ರಿಯಃ 
ಭೂತೈರ್ಮಹದ್ಧಿ ಸ್ಪಕ್ಚತೈಃ ಕೃತಾನಾಂ ಜೀವಸಂಜ್ಞಿತಃ 
m೯ 


[1739125 ೦ 


ಇದಲ್ಲದೆ ತನ್ನನ್ನು ದೊಡ್ಡ ವಿದ್ವಾಂಸನೆಂದು ತಿಳಿದಿರುವ 
ಮನುಷ್ಯನು ಈ ಲೋಕದಲ್ಲಿ ಯಾವ ಉದ್ದೇಶದಿಂದ ಮತ್ತೆ-ಮತ್ತೆ 
ಅನೇಕ ಕರ್ಮಗಳನ್ನು ಮಾಡುತ್ತಾನೋ ಆ ಉದ್ದೇಶ ಪ್ರಾಪ್ತಿ 
ಯಾದರೋ ದೂರವುಳಿಯಿತು. ಬದಲಿಗೆ ಅವನಿಗೆ ವಿಪರೀತ 
ಫಲವೇ ದೊರೆಯುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ ॥ ೪೧ ॥ 
ಕರ್ಮದಲ್ಲಿ ಪ್ರವೃತ್ತನಾಗಲು ಸುಖಪಡೆಯುವುದು - ದುಃಖ 
ದಿಂದ ಬಿಡುಗಡೆ ಹೊಂದುವುದು - ಇವೆರಡೇ ಉದ್ದೇಶಗಳಿರು 
ತ್ತವೆ. ಆದರೆ ಮೊದಲು ಕಾಮನೆ ಇಲ್ಲದ ಕಾರಣ ಸುಖದಲ್ಲಿ 
ನಿಮಗ್ನನಾಗಿ ಇರುತ್ತಿದವನೂ ಈಗ ಕಾಮನೆಯ ಕಾರಣದಿಂದ 
ಇಲ್ಲಿ ಸದಾ-ಸರ್ವದಾ ದುಃಖವನ್ನೇ ಭೋಗಿಸಬೇಕಾಗುತ್ತದೆ. 
॥ ೪೨ ॥ ಮನುಷ್ಯನು ಈ ಲೋಕದಲ್ಲಿ ಸಾಮಕರ್ಮಗಳ ಮೂಲಕ 
ಯಾವ ಶರೀರಕ್ಕಾಗಿ ಭೋಗಗಳನ್ನು ಒದಗಿಸಲು ಬಯಸುವನೋ, 
ಆ ದೇಹವೂ ತನ್ನದಲ್ಲ ಬೇರೆಯವರದೇ ಆಗಿದೆ. ನರಿ-ನಾಯಿಗಳ 
ಭೋಜನವಾಗಿದ್ದು ನಾಶವುಳ್ಳದ್ದಾಗಿದೆ. ಯಾವಾಗಲೋ ದೊರೆ 
ಯುತ್ತದೆ, ಯಾವಾಗಲೋ ಅಗಲಿ ಹೋಗುತ್ತದೆ. ॥ ೪೩ ॥ 
ಶರೀರದ್ದೇ ಈ ಅವಸ್ಥೆಯಾದರೆ, ಇದರಿಂದ ಬೇರೆಯಾಗಿರುವ 
ಪತ್ನೀ, ಪುತ್ರ, ಮನೆ, ಧನ-ಸಂಪತ್ತು, ರಾಜ್ಯ, ಭಂಗಾರ, ಆನೆ- 
ಕುದುರೆ, ಮಂತ್ರಿಗಳು, ಸೇವಕರು, ಗುರುಗಳು ಮತ್ತು ತನ್ನವರು 
ಎಂದು ಹೇಳಿಕೊಳ್ಳುವ ಇತರರು - ಹೀಗೆಲ್ಲದರ ಕುರಿತು ಹೇಳುವು 
ದೇನಿದೆ? ॥ ೪೪ ॥ ಈ ತುಚ್ಛ ವಿಷಯಗಳು ಶರೀರದೊಂದಿಗೇ 
ನಾಶವಾಗಿ ಹೋಗುತ್ತವೆ. ಇವು ಪುರುಷಾರ್ಥದಂತೆ ಕಂಡು 
ಬಂದರೂ ವಾಸ್ತವವಾಗಿ ಅನರ್ಥರೂಪವೇ ಆಗಿದೆ. ಆತ್ಮನು 
ಸ್ವಯಂ ಅನಂತ ಆನಂದದ ಮಹಾನ್‌ ಸಮುದ್ರನಾಗಿದ್ದಾನೆ. ಅವ 
ನಿಗೆ ಈ ವಸ್ತುಗಳ ಆವಶ್ಯಕತೆಯಾದರೂ ಏನಿದೆ? ॥ ೪೫ ॥ 
ಸೋದರರೇ! ಜೀವನು ಗರ್ಭಾಧಾನದಿಂದ ಹಿಡಿದು ಮೃತ್ಯುವಿನ 
ವರೆಗೆ ಎಲ್ಲ ಅವಸ್ಥೆಗಳಲ್ಲಿ ತನ್ನಕರ್ಮಗಳ ಅಧೀನನಾಗಿ ಕ್ಲೇಶಗಳನ್ನೇ 
ಅನುಭವಿಸುತ್ತಾನೆ. ಅವನಿಗೆ ಈ ಪ್ರಪಂಚದಲ್ಲಿ ಸ್ವಾರ್ಥವಾದರೂ 
ಏನಿದೆ ? ಎಂಬುದನ್ನು ಸ್ವಲ್ಪ ವಿಚಾರಮಾಡಿರಿ. ॥ ೪೬ ॥ ಆ 
ಜೀವಿಯು ಸೂಕ್ಷ್ಮಶರೀರವನ್ನೇ ತನ್ನ ಆತ್ಮನೆಂದು ತಿಳಿದುಕೊಂಡು, 
ಅದರ ಮೂಲಕ ಅನೇಕ ಪ್ರಕಾರದ ಕರ್ಮಗಳನ್ನು ಮಾಡುತ್ತಾನೆ 
ಮತ್ತು ಕರ್ಮಗಳ ಕಾರಣದಿಂದಲೇ ಪುನಃ ಶರೀರವನ್ನೇ 
ಪಡೆಯುತ್ತಾನೆ. ಹೀಗೆ ಕರ್ಮದಿಂದ ಶರೀರ, ಶರೀರದಿಂದ ಕರ್ಮ 
ಈ ಪರಂಪರೆ ನಡೆಯುತ್ತಾ ಇರುತ್ತದೆ. ಅವಿವೇಕದಿಂದಲೇ 
ಹೀಗಾಗುತ್ತದೆ. ॥ ೪೭ ॥ 

ಅದಕ್ಕಾಗಿ ನಿಷ್ಕಾಮ ಭಾವದಿಂದ ನಿಷ್ಕ್ರಿಯನಾದ ಆತ್ಮಸ್ವರೂಪೀ 
ಭಗವಾನ್‌ ಶ್ರೀಹರಿಯ ಭಜನೆಯನ್ನು ಮಾಡಬೇಕು. ಅರ್ಥ, 
ಧರ್ಮ ಮತ್ತು ಕಾಮ - ಎಲ್ಲವೂ ಅವನಲ್ಲೇ ಆಶ್ರಿತವಾಗಿರುತ್ತವೆ. 
ಅವನ ಇಚ್ಛೆಯಲ್ಲದೆ ಅವು ಸಿಗಲಾರವು. ॥ ೪೮ ॥ ಭಗವಾನ್‌ 
ಶ್ರೀಹರಿಯು ಸಮಸ್ತ ಪ್ರಾಣಿಗಳ ಈಶ್ವರನೂ, ಆತ್ಮನೂ ಮತ್ತು 
ಪರಮ ಪ್ರಿಯತಮನೂ ಆಗಿರುವನು. ಅವನೇ ತಾನೇ ನಿರ್ಮಿಸಿದ 
ಪಂಚಭೂತಗಳು ಮತ್ತು ಸೂಕ್ಷಭೂತ ಇವುಗಳ ಮೂಲಕ 
ಉಂಟಾದ ಶರೀರದಲ್ಲಿ ಜೀವನೆಂಬ ಹೆಸರಿನಿಂದ ಕರೆಯಲ್ಪಡು 
ವನು. ॥೪೯॥ > 


752 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ದೇವೋ5ಸುರೋ ಮನುಷ್ಯೋವಾ ಯಕ್ಟೋ ಗಂಧರ್ವ ಏವ ಚ। 
ಭಜನ್ನುಕುಂದಚರಣಂ ಸಸ್ತಿಮಾನಾದ್ಯಥಾ ವಯಮ್‌ 
1 ೫೦ 1 


ನಾಲಂ ದ್ವಿಜತ್ತಂ ದೇವತ್ನಮೃಷಿತ್ತು ವಾಸುರಾತ್ಮಜಾಃ |. 
ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ನತಾ 
॥೫೧॥ 


ನ ದಾನಂ ನ ತಪೋ ನೇಜ್ಯಾ ನ ಶೌಚಂ ನ ವ್ರತಾನಿ ಚ। 
ಪ್ರೀಯತೇಠಮಲಯಾ ಭಕ್ತ್ಯಾ ಹರಿರನ್ಯದ್ವಿಡಂಬನಮ್‌ 
॥ ೫೨ ॥ 


ತತೋ ಹರೌ ಭಗವತಿ ಭಕ್ತಿಂ ಕುರುತ ದಾನವಾಃ । 
ಆತ್ಮೌಪಮ್ಮೇನ ಸರ್ವತ್ರ ಸರ್ವಭೂತಾತ್ಮನೀಶ್ಚರೇ 
॥ ೫೩ ॥ 


ದೈತೇಯಾ ಯಕ್ಷರಕ್ಷಾಂಸಿ ಸ್ತ್ರಿಯಃ ಶೂದ್ರಾ ವ್ರಜೌಕಸಃ 
w ೧ ಈ 

ಖಗಾ ಮೃಗಾಃ ಪಾಪಜೀವಾಃ ಸಂತಿ ಹ್ಯಚ್ಯುತತಾಂ ಗತಾಃ 

11೫೪ I 


ಏತಾವಾನೇವ ಲೋಕೇತಸ್ಥಿನ್ನುಂಸಃ ಸ್ವಾರ್ಥ: ಪರಃ ಸ್ಥ ಖಃ! 
ಏಕಾಂತಭಕ್ಕಿರ್ಗೋವಿಂದೇ ಯತ್ನರ್ವತ್ರ ತದೀಕ್ಷಣಮ್‌ 
n ೫೫ ॥ 


ದೇವತೆಗಳಾಗಲೀ, ದೈತ್ಯರಿರಲೀ, ಮನುಷ್ಯನಾಗಲೀ, ಯಕ್ಷ 
ಅಥವಾ ಗಂಧರ್ವರಾಗಿರಲೀ ಯಾವನೇ ಆದರೂ ಭಗವಂತನ ಚರಣ 
ಗಳನ್ನು ಸೇವಿಸುವವನು ನಮ್ಮಂತೆಯೇ ಕಲ್ಯಾಣಕ್ಕೆ ಪಾತ್ರನಾಗು 
ವನು. ॥ ೫೦ ॥ 

ದೈತ್ಯಬಾಲಕರೇ ! ಭಗವಂತನನ್ನು ಪ್ರಸನ್ನಗೊಳಿಸಲು ಬ್ರಾಹ್ಮಣತ್ವ 
ವಾಗಲೀ, ದೇವತ್ವವಾಗಲೀ, ಯಪಿತ್ವವಾಗಲೀ, ಸದಾಚಾರ 
ವಾಗಲೀ, ವಿವಿಧ ಜ್ಞಾನಗಳಿಂದ ಸಂಪನ್ನನಾಗುವುದಾಗಲೀ ಹಾಗೂ 
ದಾನ, ತಪಸ್ಸು, ಯಜ್ಞ, ಶಾರೀರಿಕ-ಮಾನಸಿಕ ಶೌಚ, ದೊಡ್ಡ- 
ದೊಡ್ಡ ಯಜ್ಞಗಳ ಅನುಷ್ಠಾನವಾಗಲೀ ಇವುಗಳು ಯಾವುದೂ 
ಸಮರ್ಥವಾಗುವುದಿಲ್ಲ ಭಗವಂತನು ಕೇವಲ ನಿಷ್ಕಾಮ ಪ್ರೇಮಾಭಕ್ಕಿ 
ಯಿಂದಲೇ ಪ್ರಸನ್ನನಾಗುವನು. ಉಳಿದೆಲ್ಲವೂ ವಿಡಂಬನೆಯೇ 
ಆಗಿದೆ. ॥ ೫೧-೫೨ ॥ ಅದಕ್ಕಾಗಿ ದಾನವ ಬಂಧುಗಳೇ | ಸಮಸ್ತ 
ಪ್ರಾಣಿಗಳನ್ನು ತನ್ನಂತೆಯೇ ತಿಳಿದು ಸರ್ವತ್ರ ವಿರಾಜಮಾನನಾದ 
ಸರ್ವಾತ್ಮಾಸರ್ವಶಕ್ತಿಸಂಪನ್ನಭಗ ವಂತನಲ್ಲಿ ಭಕ್ತಿಯನ್ನಿಡಿರಿ. ॥ ೫೩ ॥ 
ಭಗವಂತನ ಭಕ್ತಿಯ ಪ್ರಭಾವದಿಂದ ದೈತ್ಯರು, ಯಕ್ಕರು, ರಾಕ್ನಸರು, 
ಸ್ವ್ರೀಯರು, ಶೂದ್ರರು, ಗೋಪಾಲಕರು, ಪಕ್ಷಿಗಳು, ಮೃಗಗಳು 
ಹಾಗೂ ಇನ್ನೂ ಅನೇಕ ಪಾಪಿ ಜೀವಿಗಳೂ ಕೂಡ ಭಗವದ್ಭಾವವನ್ನು 
ಪಡೆದು ಕೊಂಡಿರುವರು. ॥ ೫೪ ॥ ಈ ಪ್ರಪಂಚದಲ್ಲಿ ಅಥವಾ 
ಮನುಷ್ಯಶರೀರದಲ್ಲಿ ಜೀವಿಗೆ ಎಲ್ಲಕ್ಕಿಂತ ದೊಡ್ಡ ಸ್ವಾರ್ಥ, ಅಂದರೆ 
- ಏಕಮಾತ್ರ ಪರಮಾರ್ಥವು ಭಗವಾನ್‌ ಶ್ರೀಕೃಷ್ಣನಲ್ಲಿ ಅನನ್ಯ 
ಭಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಆಗಿದೆ. ಆ ಭಕ್ತಿಯ 
ಸ್ವರೂಪವು ಸರ್ವದಾ, ಸರ್ವತ್ರ, ಎಲ್ಲ ವಸ್ತುಗಳಲ್ಲಿ ಭಗವಂತನನ್ನು 
ದರ್ಶಿಸುವುದಾಗಿದೆ. ॥ ೫೫ ॥ 


ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸ್ಕಂಧೇ 
ಪ್ರಹ್ಲಾದಾನುಚರಿತೇ ದೈತ್ಯಪುತ್ರಾನುಶಾಸನಂ ನಾಮ ಸಪ್ರಮೋ5ಧ್ಯಾಯಃ ॥ ೭ ॥ 


ವಾತಾ ಶ್ರ ಭೀತರ. 


ಎಂಟನೆಯ ಅಧ್ಯಾಯ 
ಶ್ರೀನರಸಿಂಹದೇವರ ಪ್ರಾದುರ್ಭಾವ, ಹಿರಣ್ಯಕಶಿಪುವಿನ ವಧೆ, ಬ್ರಹ್ಮಾದಿಗಳಿಂದ ಭಗವಂತನಸ್ತುತಿ 


ನಾರದ ಉವಾಚ 


ಅಥ ದೈತ್ಯಸುತಾಃ ಸರ್ವೇ ಶ್ರುತ್ವಾ ತದನುವರ್ಣಿತಮ್‌ । 
ಜಗೃಹುರ್ನಿರವದ್ಯತ್ಹಾನ್ನೆ ವ ಗುರ್ವನುಶಿಕ್ಸಿತಮ್‌ 


noun) 


ಅಥಾಚಾರ್ಯಸುತಸ್ರೇಷಾಂ ಬುದ್ದಿಮೇಕಾಂತಸಂಸ್ತಿತಾಮ್‌ । 
ಆಲಕ್ಚ್ಯ ಭೀತಸ್ತ ತೋ ರಾಜ್ಞ ಆವೇದಯದ್ಯಥಾ 
॥ ೨ ॥ 


[1739125 0 


ನಾರದರು ಹೇಳುತ್ತಾರೆ - ಪ್ರಹ್ಲಾದನ ಪ್ರವಚನವನ್ನು 
ಕೇಳಿ ದೈತ್ಯಬಾಲಕರು ಆಗಿನಿಂದಲೇ, ನಿರ್ದೋಷವಿದ್ದ ಕಾರಣ 
ಅವನ ಮಾತನ್ನು ಸರಿ ಎಂದು ಒಪ್ಪಿಕೊಂಡರು. ಗುರುಗಳ ದೂಷಿತ 
ವಾದ ಶಿಕ್ಷಣದ ಕಡೆಗೆ ಅವರು ಲಕ್ಷ್ಯವೇ ಕೊಡಲಿಲ್ಲ ॥ ೧॥ ಆ 
ಎಲ್ಲವಿದ್ಯಾರ್ಥಿಗಳ ಬುದ್ಧಿಯು ಭಗವಂತನಲ್ಲಿ. ಸ್ಥಿರವಾಗಿರುವುದನ್ನು 
ಕಂಡು ಗುರುಗಳು ತುಂಬಾ ಗಾಬರಿಗೊಂಡು, ಕೂಡಲೇ 
ಹಿರಣ್ಯಕಶಿಪುವಿನ ಬಳಿಗೆ ಹೋಗಿ ಅದನ್ನು ನಿವೇದಿಸಿಕೊಂಡರು. 
I ೨॥ ತನ್ನ ಪುತ್ರನ ಆ ಅಸಹ್ಯವೂ, ಅಪ್ರಿಯವೂ ಆಗಿದ್ದ ಅನೀತಿ 
ಯನ್ನು ಕಂಡು ದೈತ್ಯರಾಜನ ಶರೀರವು ಕ್ರೋಧದಿಂದ ಥರ- ಥರನೆ 


8 ಅಧ್ಯಾಯ] 


ಸಪ್ತಮ ಸ್ಕಂಧ 


753 


EES Ad 


ಶ್ರುತ್ವಾ ತದಪ್ರಿಯಂ ದೈತ್ಯೋ ದುಹಹಂ ತನಯಾನಯಮ್‌ । 
ಕೋಪಾವೇಶಚಲದ್ಧಾತ್ರಃ ಪುತ್ರಂ ಹಂತುಂ ಮನೋ ದಧೇ 
॥ ೩ ॥ 
ಕಪ್ಪಾ ಪರುಷಯಾ ವಾಚಾ ಪ್ರಹ್ಲಾದಮತದರ್ಹಣಮ್‌ । 
ಆಹೇಕ್ಷಮಾಣಃ ಪಾಪೇನ ತಿರಶ್ಚೀನೇನ ಚಕ್ಷುಷಾ 
॥೪॥ 
ಪ್ರಶ್ರಯಾವನತಂ ದಾಂತಂ ಬದ್ಧಾಂಜಲಿಮವಸ್ಸಿತಮ್‌ । 


ಸರ್ಪಃ ಪದಾಹತ ಇವ ಶ್ವಸನ್ನಕೃತಿದಾರುಣ: 
1 ೫ ॥ 
ಹೇ ದುರ್ವಿನೀತ ಮಂದಾತ್ಮನ್ಕುಲಭೇದಕರಾಧಮ I 


ಸ್ತಬ್ಧಂ ಮಚ್ಚಾಸನೋದ್ಧೂತಂ ನೇಷ್ಯೇ ತ್ವಾದ್ಯ ಯಮಕ್ಷಯಮ್‌ 
Hk 
ಕ್ರುದ್ಧಸ್ಕ ಯಸ್ಕ ಕಂಪಂತೇ ತ್ರಯೋ ಲೋಕಾಃ ಸಹೇಶ್ವರಾಃ | 

ತಸ್ಯ ಮೇರಭೀತವನ್ನೂಢ ಶಾಸನಂ ಕಿಂಬಲೋತತ್ಯಗಾಃ 
TNT 

ಪ್ರಹ್ಲಾದ ಉವಾಚ 

ನ ಕೇವಲಂ ಮೇ ಭವತಶ್ಚ ರಾಜನ್‌ 
ಸ ವೈ ಬಲಂ ಬಲಿನಾಂ ಚಾಪರೇಷಾಮ್‌ 

ಪರೇ5ವರೇ5ಮೀ ಸ್ಥಿರಜಂಗಮಾ ಯೇ 
ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ 


ಸ ಈಶ್ವರಃ ಕಾಲ ಉರುಕ್ರಮೋತಸಾ- 
ವೋಜಃ ಸಹಸತ್ತ್ವಬಲೇಂದ್ರಿಯಾತ್ಮಾ 
ಸ ಏವ ವಿಶೂ ಪರಮಃ ಸ್ಪಶಕ್ತಿಭಿಃ 
ಸೃಜತ್ಯವತ್ಯತ್ತಿ ಗುಣತ್ರಯೇಶ: 
ಜಹ್ಯಾಸುರಂ ಭಾವಮಿಮಂ ತ್ವಮಾತ್ಮನಃ 
ಸಮಂ ಮನೋ ಧತ್ವ ನ ಸಂತಿ ವಿದ್ವಿಷಃ 
ಯತೇಇಜಿತಾದಾತ್ಮನ ಉತ್ಪಥಸ್ಥಿತಾತ್‌ 
ತದ್ಧಿ ಹೃನಂತಸ್ಕ ಮಹತ್ತಮರ್ಹಣಮ್‌ 
ದಸ್ಕೂನ್‌ಪುರಾ ಷಣ್ಣ ವಿಜಿತ್ಯ ಲುಂಪತೋ 
ಮನ್ಯಂತ ಏಕೇ ಸ್ವಜಿತಾ ದಿಶೋ ದಶ। 
ಜಿತಾತ್ಮನೋ ಜ್ನಸ್ಥ ಸಮಸ್ಯ ದೇಹಿನಾಂ 
ಸಾಧೋ: ಸ್ಹಮೋಹಪ್ರಭವಾಃ ಕುತಃ ಪರೇ 
ಹಿರಣ್ಯಕಶಿಪುರುವಾಚ 
ವ್ಯಕ್ತಂ ತ್ವಂ ಮರ್ತುಕಾಮೋಪಸಿ ಯೋಂತತಿಮಾತ್ರಂ ವಿಕತ್ಮಸೇ | 


ಮುಮೂರ್ಷೂಣಾಂ ಹಿ ಮಂದಾತ್ಮನ್ನನು ಸುರ್ವಿಪ್ಪವಾ ಗಿರಃ 
11 ೧೨ ॥ 


nS 


॥ ೯ ॥ 


॥ ೧೦ I 


u ೧0 1 


ನಡುಗತೊಡಗಿತು. ಕೊನೆಗೆ ಈ ಪ್ರಹ್ಲಾದನನ್ನು ಈಗ ನನ್ನ ಕೈಯಾರೆ 
ಕೊಂದುಹಾಕಬೇಕೆಂದು ಅವನು ನಿಶ್ಚಯಿಸಿದನು. ॥ ೩ ॥ ಜಿತೇಂದ್ರಿಯ 
ನಾಗಿದ್ದ ಪ್ರಹ್ಲಾದ ಕುಮಾರನು ವಿನಯದಿಂದ ಕೈಜೋಡಿಸಿಕೊಂಡು 
ತಂದೆಯ ಮುಂದೆ ಸುಮ್ಮನೆ ನಿಂತಿದ್ದನು. ಸ್ವಭಾವದಿಂದಲೇ 
ಕ್ರೂರನಾಗಿದ್ದ ಹಿರಣ್ಯಕಶಿಪು - ನಿಂದೆ - ತಿರಸ್ಕಾರಗಳಿಗೆ ಯೋಗ್ಯ 
ನಲ್ಲದ ಸಾಧುಶಿರೋಮಣಿಯನ್ನು ಕಠೋರವಾಣಿಯಿಂದ ಗದರಿ 
ಸುತ್ತಾ ಏಟುತಿಂದ ಸರ್ಪದಂತೆ ಬುಸುಗುಟ್ಟತೊಡಗಿದನು. ಪಾಪಿಷ್ಠ 
ವಾದ ಓರೆನೋಟದಿಂದ ಅವನನ್ನೇ ನೋಡುತ್ತಾ ಹೀಗೆಂದನು - 
॥ ೪-೫ ॥ ಎಲವೋ ದುಷ್ಪ! ದುರಹಂಕಾರಿ! ಮೂರ್ಬ | ಕುಲ 
ಗೆಡುಕನೇ ! ತಾನು ಕೆಟ್ಟಿರುವುದಲ್ಲದೆ, ನಮ್ಮ ಕುಲದ ಬಾಲಕರನ್ನೂ 
ಕೆಡಿಸಲು ಬಯಸುತ್ತಿದ್ದೀಯೆ. ನನ್ನ ಆಜ್ಞೆಯನ್ನು ಉಲ್ಲಂಘಿಸುವ 
ದಿಟ್ಟತನವನ್ನು ತೋರಿದ್ದೀಯೆ. ಇದರ ಫಲವಾಗಿ ಇದೋ ನಿನ್ನನ್ನು 
ಈಗಲೇ ಯಮ ಸದನಕ್ಕೆ ಅಟ್ಟುತ್ತೇನೆ. ॥ ೬ ॥ ನಾನು ಸ್ವಲ್ಪಕೊಪ 
ಗೊಂಡರೂ ಮೂರು ಲೋಕಗಳೂ ಮತ್ತು ಲೋಕಪಾಲಕರೂ 
ಥರ-ಥರನೆ ನಡುಗುವರು. ಹೀಗಿರುವಾಗ ಎಲೈ ಮೂರ್ಬನೇ। 
ನೀನು ಯಾರ ಬಲದ ಮೇಲೆ ನಿರ್ಭಯನಂತೆ ನನ್ನ ಶಾಸನವನ್ನು 
ಮುರಿದಿದ್ದೀಯೇ 9 ಹೇಳು. ॥ ೭॥ 

ಪ್ರಹ್ಲಾದನು ಹೇಳಿದನು - ದೈತ್ಯರಾಜನೇ | ಬ್ರಹ್ಮದೇವರಿಂದ 
ಹಿಡಿದು ಹುಲ್ಲುಕಡ್ಡಿಯವರೆಗಿನ ಚರಾಚರ ಜೀವಿಗಳೆಲ್ಲವೂ 
ಶ್ರೀಭಗವಂತನಿಗೆ ಅಧೀನವಾಗಿವೆ. ಆತನೇ ಎಲ್ಲರಿಗೂ ಬಲವು. ನನ್ನ 
ಮತ್ತು ನಿನ್ನ ಬಲಗಳಿಗೆ ಮಾತ್ರವಲ್ಲದೇ ಇಡೀ ಜಗತ್ತಿನಲ್ಲಿರುವ 
ಎಲ್ಲ ಬಲಶಾಲಿಗಳ ಬಲಗಳಿಗೂ ಆತನದೇ ಬಲವು. ॥ ೮ ॥ 
ಆ ಮಹಾಪರಾಕ್ರಮಿ ಸರ್ವಶಕ್ತಿಯುಳ್ಳ ಪ್ರಭುವೇ ಕಾಲನಾಗಿದ್ದಾನೆ. 
ಸಮಸ್ತ ಪ್ರಾಣಿಗಳ ಇಂದ್ರಿಯಬಲ, ಮನೋಬಲ, ದೇಹಬಲ, 
ಧೈರ್ಯ ಹಾಗೂ ಇಂದ್ರಿಯಗಳೂ ಕೂಡ ಅವನೇ ಆಗಿದ್ದಾನೆ. ಆ 
ಪರಮೇಶ್ವರನೇ ತನ್ನ ಶಕ್ತಿಗಳ ಮೂಲಕ ಈ ವಿಶ್ವವನ್ನು ರಚಿಸಿ, ರಕ್ಷಿಸಿ, 
ಸಂಹರಿಸುತ್ತಾನೆ. ಅವನೇ ತ್ರಿಗುಣಗಳ ಒಡೆಯನಾಗಿದ್ದಾನೆ. ॥ ೯ ॥ 
ನೀನು ನಿನ್ನ ಅಸುರಭಾವವನ್ನು ಬಿಟ್ಟುಬಿಡು. ಎಲ್ಲರ ವಿಷಯದಲ್ಲಿ 
ಸಮಾನತೆಯನ್ನು ತೋರಿಸು. ಈ ಪ್ರಪಂಚದಲ್ಲಿ ತನ್ನ ವಶದಲ್ಲಿ 
ಇರದಿರುವ, ಕುಮಾರ್ಗದಲ್ಲೇ ಸಂಚರಿಸುವ ಮನಸ್ಸಿಗಿಂತಲೂ ಬೇರೆ 
ಶತ್ರುವಿಲ್ವ ಮನಸ್ಸಿನಲ್ಲಿ ಎಲ್ಲರ ಕುರಿತು ಸಮತೆಯ ಭಾವವನ್ನಿರಿಸು 
ವುದೇ ಭಗವಂತನ ಅತಿದೊಡ್ಡ ಪೂಜೆಯಾಗಿದೆ. ॥ ೧೦ ॥ ತಮ್ಮ 
ಸರ್ವಸ್ವವನ್ನು ಕೊಳ್ಳೆಹೊಡೆಯುವ ಈ ಆರು ಇಂದ್ರಿಯಗಳೆಂಬ 
ಕಳ್ಳರನ್ನು ಮೊದಲು ಗೆಲ್ಲದೆ "ನಾವು ಹತ್ತು ದಿಕ್ಕುಗಳನ್ನೂ ಗೆದ್ದಿದ್ದೇವೆ' 
ಎಂದು ಜಂಭಕೊಚ್ಚಿಕೊಳ್ಳುವವರು ಕಡು ಮೂರ್ಯರು. ಜ್ಞಾನಿಯೂ, 
ಜಿತೇಂದ್ರಿಯನೂ ಆಗಿರುವ ಮಹಾತ್ಮನು - ಸಮಸ್ತ ಪ್ರಾಣಿ 
ಗಳಲ್ಲಿಯೂ ಸಮತೆಯ ಭಾವವನ್ನು ಹೊಂದಿದವರಿಗೆ ಅಜ್ಞಾನ 
ದಿಂದ ಉಂಟಾಗುವ ಕಾಮ-ಕ್ರೋಧಾದಿ ಶತ್ರುಗಳೂ ಹುಟ್ಟಿ 
ಕೊಂಡರೂ ಸತ್ತೇಹೋಗುವರು. ಇನ್ನು ಹೊರಗಿನ ಶತ್ರುಗಳಾದರೋ 
ಹೇಗೆ ಉಳಿಯಬಲ್ಲರು? ॥ ೧೧ ॥ 

ಹಿರಣ್ಯಕಶಿಪು ಹೇಳಿದನು - ಎಲವೋ ಮಂದಬುದ್ದಿಯೇ! 
ನಿನ್ನ ಬೊಗಳುವಿಕೆಯು ಅತಿಯಾಯಿತು. ಈಗ ನೀನು ಸಾಯಲು 


754 


ಯಸ್ತ್ವಯಾ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ: । 
ಕ್ವಾಪೌ ಯದಿ ಸ ಸರ್ವತ್ರ ಕಸ್ಸಾತ್ತಂಭೇ ನ ದೃಶ್ಯತೇ 
॥| ೧೩ ॥ 


ಸೋಂಹಂ ವಿಕತ್ಮಮಾನಸ್ಯ ಶಿರಃ ಕಾಯಾದ್ಧರಾಮಿ ತೇ।.' 


ಗೋಪಾಯೇತ ಹರಿಸ್ತ್ವಾದ್ಯ ಯಸ್ತೇ ಶರಣಮೀಪಿತಮ್‌ 


I ೧೪ ॥ 
ಏವಂ ದುರುಕೈರ್ಮುಹುರರ್ದಯನ್ರುಷಾ 
ಸುತಂ ಮಹಾಭಾಗವತಂ , ಮಹಾಸುರಃ । 
ಖಡ್ಗಂ ಪ್ರಗೃಹ್ಯೋತ್ಸತಿತೋ ವರಾಸನಾತ್‌ 
ಸಂಭಂ ತತಾಡಾತಿಬಲಃ ಸ್ವಮುಷ್ಟಿನಾ ॥ ೧೫ ॥ 
ತದೈವ ತಸ್ಮಿನಿನದೋ5ತಿಭೀಷಣೋ 


ಬಭೂವ ಯೇನಾಂಡಕಟಾಹಮಸ್ಸುಟತ್‌ । 
ಯಂ ವೈ ಸ್ವಧಿಷ್ಠೊ ತ್ಲ್ಯೀಪಗತಂ ತ್ವಜಾದಯಃ 
ಶ್ರುತ್ವಾ ಸ್ಹಧಾಮಾಪ್ಯಯಮಂಗ ಮೇನಿರೇ ॥ ೧೬ ॥ 


ಸ ವಿಕ್ರಮನ್ನುತ್ರ್ತವಧೇಪ್ಪುರೋಜಸಾ 
ನಿಶಮ್ಯ ನಿರ್ರಾದಮಪೂರ್ವಮದ್ದುತಮ್‌ । 
ಅಂತಃ ಸಭಾಯಾಂ ನ ದದರ್ಶ ತತ್ನದಂ 
ವಿತತ್ರಸುರ್ಯೇನ ಸುರಾರಿಯೂಶಪಾಃ ॥ ೧೭ ॥ 


ಸತ್ತಂ ವಿಧಾತುಂ ನಿಜಭೃತ್ಯಭಾಷಿತಂ | 

ವ್ಯಾಪ್ತಂ ಚ ಭೂತೇಷ್ಟಬಿಲೇಷು ಚಾತ್ಮನಃ | 
ಅದೃಶ್ಯ ತಾತ್ಯದ್ಧುತರೂಪಮುದ್ದಹನ್‌ 

ಸಂಭೇ ಸಭಾಯಾಂ ನ ಮೃಗಂ ನ ಮಾನುಷಮ್‌ ॥ ೧೮ ॥ 


ಸ ಸತ್ತಮೇನಂ ಪರಿತೋಪಿ ಪಶ್ಯನ್‌ 

ಸ್ಪಂಭಸ್ಯ ಮಧ್ಯಾದನು ನಿರ್ಜಿಹಾನಮ್‌ । 
ನಾಯಂ ಮೃಗೋ ನಾಪಿ ನರೋ ವಿಚಿತ್ರ- 

ಮಹೋ ಕಿಮೇತನ್ನಮೃಗೇಂದ್ರರೂಪಮ್‌ ॥ ೧೯ ॥ 


ಮೀಮಾಂಸಮಾನಸ್ಯ ಸಮುತ್ಥಿ ತೋತಗ್ರತೋ 
ನೃಸಿಂಹರೂಪಸ್ತದಲಂ  ಭಯಾನಕಮ್‌ । 
ಪ್ರತಪ್ಪಚಾಮೀಕರಚಂಡಲೋಚನಂ 


ಸ್ಫುರತ್ತಚಾಕೇಸರಜೃಂಭಿತಾನನಮ್‌ u ೨೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಬಯಸುತ್ತಿರುವುದು ಸ್ಪಷ್ಟವಾಯಿತು. ಏಕೆಂದರೆ ಸಾಯಲು ಬಯ 
ಸುವವನೇ ಇಂತಹ ತಲೆ-ಬುಡವಿಲ್ಲದ ಮಾತುಗಳನ್ನು ಗಳಹುತ್ತಿರು 
ತ್ತಾರೆ. ॥ ೧೨ ॥ ಎಲ್ಪೆ ಮಂದಭಾಗ್ಯನೇ! ನನಗಿಂತಲೂ ಬೇರೆ 
ಇನ್ನಾವನೋ ಒಬ್ಬ ಜಗದೀಶ್ವರನಿರುವನೆಂದು ನೀನು ಹೆಳಿದೆ 
ಯಲ್ಲ! ಆ ಜಗದೀಶ್ವರನು ಎಲ್ಲಿದ್ದಾನೆ ? ಅವನು ಎಲ್ಲೆಲ್ಲಿಯೂ 
ಇರುವನೇ ? ಹಾಗಾದರೆ ಈ ಕಂಬದಲ್ಲಿ ಏಕೆ ಕಾಣಿಸುತ್ತಿಲ್ಲ? 
॥ ೧೩ ॥ ಸರಿ, ನಿನಗೆ ಈ ಕಂಬದಲ್ಲಿ ಕಾಣಿಸುತ್ತಿರುವನೇ ? 
ಎಲವೋ! ನೀನು ಏಕೆ ಹೀಗೆ ಜಂಬ ಕೊಚ್ಚಿಕೊಳ್ಳುವೆ, ನಾನು 
ಈಗೀಂದೀಗಲೇ ನಿನ್ನ ತಲೆಯನ್ನು ದೇಹದಿಂದ ಬೇರ್ಪಡಿಸುವೆನು. 
ನಿನಗೆ ಸರ್ವಸ್ವನಾದ ನಿನ್ನ ಅದ್ಭುತ ಭರವಸೆಗೆ ಪಾತ್ರನಾದ ಆ 
ಹರಿಯು ಹೇಗೆ ನಿನ್ನನ್ನು ಕಾಪಾಡುತ್ತಾನೋ ನೋಡೋಣ. 
॥ ೧೪ ॥ ಹೀಗೆ .ಆ ಮಹಾಬಲಶಾಲಿಯಾದ ದೈತ್ಯನು ಭಾಗವ 
ತೋತ್ತಮನಾದ ಪ್ರಹ್ಲಾದನನ್ನು ಕೋಪಾವೇಶದಿಂದ ಪದೇ-ಪದೇ 
ಜರೆಯುತ್ತಾ ಖಡ್ಗವನ್ನು ಎತ್ತಿಕೊಂಡು ಸಿಂಹಾಸನದಿಂದ ಮೇಲಕ್ಕೆ 
ನೆಗೆದು ಕಂಬವನ್ನು ಮುಷ್ಠಿಯಿಂದ ಜೋರಾಗಿ ಗುದ್ದಿದನು. 
॥ ೧೫ ॥ ಒಡನೆಯೇ ಅಲ್ಲಿ ಇಡೀ ಬ್ರಹ್ಮಾಂಡವೇ ಒಡೆದುಹೋಗು 
ತ್ವಿದೆಯೋ ಎಂಬಂತೆ ಭಯಂಕರವಾದ ಒಂದು ಶಬ್ದವು ಕೇಳಿ 
ಬಂತು. ಆ ಧ್ವನಿಯು ಲೋಕಪಾಲಕರ ಲೋಕಗಳಿಗೆ ತಲುಪಿದಾಗ 
ಅದನ್ನು ಕೇಳಿ ಬ್ರಹ್ಮಾದಿಗಳು ತಮ್ಮ ಲೋಕಗಳ ಪ್ರಳಯವೇ 
ಆಗುತ್ತಿದೆಯೋ ಎಂದು ಭಾವಿಸಿದರು. ॥ ೧೬ ॥ ಹರಣ್ಯಕಶಿಪು 
ಪ್ರಹ್ಲಾದನನ್ನು ಕೊಂದುಹಾಕಲೆಂದೇ ಭರ್ರನೇ ಚಿಮ್ಮಿದನು. ಆದರೂ 
ದೈತ್ಯಸೇನಾಪತಿಗಳನ್ನೂ ಭಯದಿಂದ ನಡುಗಿಸುತ್ತಿದ್ದ ಆ ಅಪೂರ್ವ, 
ಅದ್ಭುತ ಶಬ್ದವನ್ನು ಕೇಳಿ ಆತನು ಚಕಿತನಾಗಿ "ಯಾರು ಹೀಗೆ 
ಗರ್ಜಿಸುತ್ತಿದ್ದಾರೆ ?' ಎಂಬುದನ್ನು ನೋಡ ತೊಡಗಿದನು. ಆದರೆ 
ಅವನಿಗೆ ಸಭೆಯಲ್ಲಿ ಯಾರೂ ಕಾಣಿಸಲಿಲ್ಲ ॥ ೧೭ ॥ 

ಆಗಲೇ ತನ್ನ ಭೃತ್ಯನಾದ ಪ್ರಹ್ಲಾದನ ಮತ್ತು ಬ್ರಹ್ಮದೇವರ 
ಮಾತುಗಳನ್ನು ಸತ್ಯಗೊಳಿಸಲಿಕ್ಕಾಗಿ ಹಾಗೂ ಸಮಸ್ತ ಭೂತ 
ಗಳಲ್ಲಿ ವ್ಯಾಪಿಸಿರುವೆನೆಂಬುದನ್ನು ತೋರಿಸಲಿಕ್ಕಾಗಿ ಸಭೆಯಲ್ಲಿದ್ದ 
ಆ ಕಂಬದಲ್ಲಿ ಅತ್ಯದ್ಭುತವಾದ ರೂಪದಿಂದ ಭಗವಂತನು ಪ್ರಕಟ 
ಗೊಂಡನು. ಆ ರೂಪವು ಕೇವಲ ಮೃಗದಂತಿಲ್ಲ ಕೇವಲ ಮನುಷ್ಯ 
ನೆಂದೂ ಹೇಳುವಂತಿಲ್ಲ ॥ ೧೮ ॥ ಹಿರಣ್ಯಕಶಿಪು ಶಬ್ದಮಾಡು 
ವವನು ಯಾರು ಎಂದು ಸುತ್ತಲೂ ನೋಡುತ್ತಿರುವಾಗಲೇ 
ಕಂಬದಿಂದ ಹೊರಬಂದ ಆ ಅದ್ಭುತ ಪ್ರಾಣಿಯನ್ನು ನೋಡಿದನು. 
ಓಹೋ | ಇದೆಂತಹ ವಿಚಿತ್ರಪ್ರಾಣಿ ? ಇದು ಮನುಷ್ಯನೂ ಅಲ್ಲ 
ಮೃಗವೂ ಅಲ್ಲ ಮತ್ತೆ ಈ ನರ-ಸಿಂಹ ರೂಪದಲ್ಲಿರುವ ಅಲೌಕಿಕ 
ಜೀವವು ಯಾವುದು ? ಎಂದು ಯೋಚಿಸತೊಡಗಿದನು. ॥ ೧೯ ॥ 
ಹೀಗೆ ಚಿಂತೆಯಲ್ಲಿ ಮುಳುಗಿದ್ದಾಗಲೇ ಹಿರಣ್ಯಕಶಿಪುವಿನ ಎದು 
ರಿಗೇ ನರಸಿಂಹ ಭಗವಂತನು ಬಂದುನಿಂತನು. ಭಗವಂತನ ಆ 
ರೂಪವು ಭಯಂಕರವಾಗಿತ್ತು. ಅದರಲ್ಲಿ ಕಾದ ಚಿನ್ನದಂತೆ ಕೆಂಪು- 
ಹಳದಿ ಮಿಶ್ರವಾದ ಭೀಕರವಾದ ಕಣ್ಣುಗಳು, ಆಕಳಿಸುತ್ತಿದ್ದುದ 
ರಿಂದ ಕೇಸರಗಳು ಕೆದರಿ ಅತ್ತ-ಇತ್ತ ಅಲೆಗಳಂತೆ ಆಡುತ್ತಿದ್ದವು. 
॥ ೨೦ ॥ ಕರಾಳವಾದ ಕೋರೆದಾಡೆಗಳು, ಕತ್ತಿಯಂತೆ ರುಳ 


ಸಪ್ತಮ ಸೃಂಧ 


755 


8 ಅಧ್ಯಾಯ] 

ಕರಾಲದಂಪ್ಟಂ ಕರವಾಲಚಂಚಲ- 
ಕುರಾಂತಜಿಪ್ಟು ಭ್ರುತಟೀಮುಖೋಲ್ಡಣಮ್‌ । 

ಸ್ವಬ್ಬೋರ್ದ್ವಕರ್ಣಂ ಗಿರಿಕಂದರಾದ್ದುತ- 


ವ್ಯಾತ್ತಾಸ್ಕನಾಸಂ ಹನುಭೇದಭೀಷಣಮ್‌ ॥ ೨೧ ॥ 


ದಿವಿಸ್ಪೃಶತ್ಕ್ಯಾಯಮದೀರ್ಫ್ಥಪೀವರ- 
ಗ್ರೀವೋರುವಕ್ಚಸ್ಠಲಮಲ್ಪಮಧ್ಯಮಮ್‌ 1 

ಚಂದ್ರಾಂಶುಗೌರೈಶ್ಚುರಿತಂ ತನೂರುಹೈ- 
ರ್ವಿಶ್ನಗ್ಗುಜಾನೀಕಶತಂ ನಖಾಯುಧಮ್‌ ॥ ೨೨॥ 


ದುರಾಸದಂ ಸರ್ವನಿಜೇತರಾಯುಧ- 
ಪ್ರವೇಕವಿದ್ರಾವಿತದೈತ್ಯದಾನವಮ್‌ | 
ಪ್ರಾಯೇಣ ಮೇ5ಯಂ ಹರಿಣೋರುಮಾಯಿನಾ 
ವಧಃ ಸ್ಟತೋತನೇನ ಸಮುದ್ಯತೇನ ಕಿಮ್‌ ॥ ೨೩ ॥ 


ಏವಂ ಬ್ರುವಂಸ್ಸ ಭ್ಯೃಪತದ್ಧದಾಯುಧೋ 
ನದನ್ನಸಿಂಹಂ ಪ್ರತಿ ದೈತ್ಯಕುಂಜರಃ । 
ಅಲಕ್ಬಿಕೋತಗ್ನ್‌ ಪತಿತಃ ಪತಂಗಮೋ 


ಯಥಾ ನೃಸಿಂಹೌಜಸಿ ಸೋತಸುರಸ್ತದಾ ॥ ೨೪ ॥ 


ನ ತದ್ದಿಚಿತಂ ಖಲು ಸತ್ತಧಾಮನಿ 
ಸ್ವತೇಜಸಾ ಯೋ ನು ಪುರಾಪಿಬತ್ತಮಃ 

ತತೋತಭಿಪದ್ಯಾಭ್ಯಹನನ್ನಹಾಸುರೋ 
ರುಷಾ ನೃಸಿಂಹಂ ಗದಯೋರುವೇಗಯಾ 


1 ೨೫ ॥ 


ತಂ ವಿಕ್ರಮಂತಂ ಸಗದಂ ಗದಾಧರೋ 
ಮಹೋರಗಂ ತಾರ್ಕ್ವಸುತೋ ಯಥಾಗ್ರಹೀತ್‌ | 
ಸ ತಸ್ಯ ಹಸ್ರೋತ್ಸಲಿತಸ್ತದಾಸುರೋ 
ವಿಕ್ರೀಡತೋ ಯದ್ದದಹಿರ್ಗರುತ್ಥತಃ ॥೨೬॥ 
ಅಸಾಧ್ವಮನ್ಯಂತ ಹೃತೌಕಕೋಠಮರಾ 
ಘನಚ್ಛದಾ ಭಾರತ ಸರ್ವಧಿಷ್ಟ್ಯಪಾಃ | 
ತಂ ಮನ್ಯಮಾನೋ ನಿಜವೀರ್ಯಶಂಕಿತಂ 
ಯದ್ಭಸ್ತಮುಕ್ತೋ ನೃಹರಿಂ ಮಹಾಸುರಃ 
ಪುನಸ್ತಮಾಸಜ್ಜತ ಖಡ್ಗಚರ್ಮಣೀ 
ಪ್ರಗೃಹ್ಯ ವೇಗೇನ ಜಿತಶ್ರಮೋ ಮೃಧೇ ॥ ೨೭॥ 


ಪಿಸುತ್ತಾ ಚೂರಿಯ ಅಲಗಿನಂತೆ ತೀಕ್ಷ್ಣವಾದ ನಾಲಿಗೆಯಿತ್ತು. ಓರೆ 
ಯಾದ ಹುಬ್ಬುಗಳಿಂದ ಅವನ ಮುಖವು ಇನ್ನೂ ಭಯಾನಕ 
ವಾಗಿತ್ತು. ನಿಶ್ಚಲವಾಗಿ ಮೇಲಕ್ಕೆ ನಿಮಿರಿನಿಂತ ಕಿವಿಗಳು, ಅರಳಿದ 
ಮೂಗಿನ ಹೊಳ್ಳೆಗಳು, ತೆರೆದಿರುವ ಬಾಯಿಯು ಪರ್ವತ ಗುಹೆ 
ಯಂತೆ ಅದ್ಭುತವಾಗಿ ಕಾಣುತ್ತಿತ್ತು. ಸೀಳಿದ ಕೆನ್ನೆಗಳಿಂದ ಅವನ 
ರೂಪವು ರೌದ್ರತಮವಾಗಿತ್ತು. ॥ ೨೧ ॥ ಸ್ವರ್ಗವನ್ನು ಮುಟ್ಟುತ್ತಿದ್ದ 
ಏಶಾಲವಾದ ದೇಹ, ಉದ್ದವಾಗಿ ಪುಷ್ಪವಾದ ಕತ್ತು, ಅಗಲವಾದ 
ಎದೆ, ತೆಳುವಾದ ನಡು, ಚಂದ್ರಕಿರಣಗಳಂತೆ ಶರೀರದ ಮೇಲೆ 
ಥಳಥಳಿಸುತ್ತಿದ್ದ ಬಿಳಿಯ ಕೂದಲು, ಎಲ್ಲ ಕಡೆಗಳಲ್ಲಿಯೂ ಹರಡಿ 
ಕೊಂಡಿದ್ದ ನೂರಾರು ಭುಜಗಳು ಮತ್ತು ಅವುಗಳಲ್ಲಿ ಆಯುಧ 
ಗಳಂತೆ ಕಂಗೊಳಿಸುತ್ತಿದ್ದ ಉಗುರುಗಳು ಇದ್ದವು. ॥ ೨೨ ॥ ಆತನ 
ಬಳಿಯಲ್ಲಿ ಸುಳಿಯುವುದಕ್ಕೂ ಯಾರಿಗೂ ಧೈರ್ಯವು ಬರುತ್ತಿರ 
ಲಿಲ್ಲ ಸುದರ್ಶನ ಚಕ್ರದಿಂದ ಮತ್ತು ವಜ್ರವೇ ಮುಂತಾದ ಇತರ 
ಶ್ರೇಷ್ಠ ಆಯುಧಗಳಿಂದ ಅವನು ಎಲ್ಲ ದೈತ್ಯ-ದಾನವರನ್ನು ಓಡಿಸಿ 
ಬಿಟ್ಟನು. ಹಿರಣ್ಯಕಶಿಪು ಯೋಚಿಸತೊಡಗಿದನು - ಮಹಾ 
ಮಾಯಾವಿಯಾದ ವಿಷ್ಣುವೇ ನನ್ನನ್ನು ಕೊಂದುಹಾಕಲು ಈ 
ರೂಪ-ವೇಷದಿಂದ ಬಂದಿರಲಿಕ್ಕಿಲ್ಲವಲ್ಲ! ಏನಾದರೇನಂತೆ, ಈತನ 
ಯಾವ ಆಟವೂ ನನ್ನ ಬಳಿಯಲ್ಲಿ ನಡೆಯಲಿಕ್ಕಿಲ್ಲ ॥ ೨೩ ॥ 


ಹೀಗೆ ಅಂದುಕೊಂಡು ಸಿಂಹಗರ್ಜನೆಯನ್ನು ಮಾಡುತ್ತಾ ದೈತ್ಯ 
ರಾಜನಾದ ಹಿರಣ್ಯಕಶಿಪು ಕೈಯಲ್ಲಿ ಗದೆಯನ್ನೆತ್ರಿಕೊಂಡು ಶ್ರೀನರ 
ಸಿಂಹದೇವರ ಮೇಲೆ ಎಗರಿಬಿದ್ದನು. ಆದರೆ ಬೆಂಕಿಯನ್ನು ಆಕ್ರಮಿ 
ಸಲು ಹೋದ ಮಿಡತೆಯು ಅದರಲ್ಲಿ ಬಿದ್ದು ಅದೃಶ್ಯವಾಗು 
ವಂತೆಯೇ ಭಗವಂತನಾದ ನರಸಿಂಹನನ್ನು ಮುತ್ತಲು ಹೋದ 
ಅಸುರನು ಸ್ವಾಮಿಯ ತೇಜಸಿನಲ್ಲಿ ಮುಚ್ಚಿ ಹೋದನು. ॥ ೨೪ ॥ 
ಸಮಸ್ತ ಶಕ್ತಿಗಳಿಗೂ, ತೇಜಸ್ಸುಗಳಿಗೂ ಆಶ್ರಯನಾಗಿರುವ ಭಗ 
ವಂತನ ಸಂಬಂಧದಲ್ಲಿ ಇದು ಆಶ್ಚರ್ಯದ ವಿಷಯವಲ್ಲ ಏಕೆಂದರೆ, 
ಸೃಷ್ಟಿಯ ಪ್ರಾರಂಭದಲ್ಲಿ ಅವನು ತನ್ನ ತೇಜಸ್ಸಿನಿಂದ ಪ್ರಳಯಕ್ಕೆ 
ಕಾರಣವಾದ ತಮೋಗುಣ ರೂಪವಾದ ಘೋರ ಅಂಧಕಾರವನ್ನು 
ನುಂಗಿಹಾಕಿದ್ದನು. ಅನಂತರ ಆ ದೈತ್ಯನು ಅತಿಕ್ರೋಧದಿಂದ 
ದೇವನ ಬಳಿಗೆ ನೆಗೆದು, ಗದೆಯನ್ನು ಜೋರಾಗಿ ತಿರುಗಿಸುತ್ತಾ 
ಬಿರುಸಿನಿಂದ ನರಸಿಂಹ ಭಗವಂತನನ್ನು ಹೊಡೆದನು. ॥ ೨೫ ॥ 
ಆದರೆ ಭಗವಂತನು - ದೈತ್ಯನು ಹೊಡೆಯುತ್ತಿರುವಂತೆಯೇ ಗರು 
ಡನು ಸರ್ಪವನ್ನು ಹಿಡಿದುಕೊಳ್ಳುವಂತೆ ಭಗವಂತನು ಗದೆಯ 
ಸಹಿತ ಆತನನ್ನು ಒಡಿದುಕೊಂಡನು. ದೇವನು ದೈತ್ಯ ನೊಡನೆ ಆಟ 
ವಾಡ ತೊಡಗಿದಾಗ ಅವನು - ಆಟವಾಡುತ್ತಿರುವ ಗರುಡನ 
ಹಿಡಿತದಿಂದ ಹಾವು ತಪ್ಪಿಸಿಕೊಳ್ಳುವಂತೆ ಭಗವಂತನ ಕೈಯಿಂದ 
ತನ್ನನ್ನು ಬಿಡಿಸಿಕೊಂಡುಬಿಟ್ಟನು. ॥ ೨೬॥ ಯುಧಿಷ್ಠಿರನೇ | ಆ 
ಸಮಯದಲ್ಲಿ ಲೋಕಪಾಲಕರೆಲ್ಲರೂ ಮೋಡಗಳಲ್ಲಿ ಅವಿತು 
ಕೊಂಡು ಈ ಯುದ್ಧವನ್ನು ನೋಡುತ್ತಿದ್ದರು. ಅವರ ಸ್ವರ್ಗವ 
ನ್ನಾದರೋ ಹಿರಣ್ಯಕಶಿಪು ಮೊದಲೇ ಕಸಿದುಕೊಂಡಿದ್ದನು. 
ದೈತ್ಯನು ಭಗವಂತನ ಕೆ ಯಿಂದ ಜಾರಿಹೋದುದನ್ನು ನೋಡಿದಾಗ 
ಆವರು ಇನ್ನೂ ಹೆದರಿದರು. ಹಿರಣ್ಯಕಶಿಪುವೂ ನರಸಿಂಹನು 


756 


ತಂ ಶ್ಯೇನವೇಗಂ ಶತಚಂದ್ರವರ್ತೃಭಿ- 
ಶ್ಚರಂತಮಚ್ಛಿದ್ರಮುಪರ್ಯಧೋ ಹರಿಃ 1 


ಕೃತ್ವಾಟ್ಟಹಾಸಂ ಖರಮುತ ಶನೋಲ್ಪಣಂ 


ನಿಮೀಲಿತಾಕ್ಷಂ ಜಗೃಹೇ ಮಹಾಜವಃ ॥೨೮॥ 


ಎಷ್ಟು ರಂತಂ ಗ್ರಹಣಾತುರಂ ಹರಿ- 
ಕ್‌ 
ರ್ವ್ಯಾಲೋ ಯಥಾತsಮಿಂ ಕುಲಿಶಾಕೃತತ್ವಚಮ್‌ | 


ದ್ವಾರ್ಯೂರ ಆಪಾತ್ಯ ದದಾರ ಲೀಲಯಾ 


ನಖ್ಯೆರ್ಯಥಾಹಿಂ ಗರುಡೋ ಮಹಾವಿಷಮ್‌ ॥ ೨೯ ॥ 


ಸಂರಂಭದುಷ್ಟೇಕ್ಟೃಕರಾಲಲೋಚನೋ 
ವ್ಯಾತ್ತಾನನಾಂತಂ ವಿಲಿಹನ್ಸ್ವಜಿಹ್ಹಯಾ 1 
ಅಸ್ಪಗ್ಗವಾಕ್ತಾರುಣಕೇಸರಾನನೋ 
ಯಥಾಂತ್ರಮಾಲೀ ದ್ವಿಪಹತ್ಯಯಾ ಹರಿಃ ॥೩೦॥ 


ನಖಾಂಕುರೋತ್ಪಾಟಿತಹೃತ್ತರೋರುಹಂ 
ವಿಸೃಜ್ಯ ತಸ್ಯಾನುಚರಾನುದಾಯುಧಾನ್‌ | 
ಅಹನ್ನಮಂತಾನ್ನಖಶಸ್ಪಫಾರ್ಷಿಭಿ- 
ರ್ದೋರ್ದಂಡಯೂಥೋತನುಪಥಾನ್ನಹಸ್ತಶಃ W೩0೧ 


ಸಟಾವಧೂತಾ ಜಲದಾಃ ಪರಾಪತನ್‌- 
ಗ್ರಹಾಶ್ಚ ತದ್ದೃಷ್ಟಿವಿಮುಷ್ಠರೋಚಿಷಃ । 
ಅಂಭೋಧಯಃ ಶ್ವಾಸಹತಾ ವಿಚುಕ್ಟುಭು- 
ರ್ನಿರ್ಹ್ರಾದಭೀತಾ ದಿಗಿಭಾ ವಿಚುಕ್ರುಶು: ॥ ೩೨ ॥ 


ದ್ಯೌಸ್ತತಟೋತ್ಸಿಪ್ರವಿಮಾನಸಂಕುಲಾ 

ಪ್ರೋತ್ಸರ್ಪತ ಕಾಚ ಪದಾತಿಪೀಡಿತಾ । 
ಶೈಲಾಃ ಸಮುತ್ತೇತುರಮುಷ್ಯ ರಂಹಸಾ 

ತತ್ತೇಜಸಾ ಖಂ ಕಕುಭೋ ನ ರೇಜಿರೇ ॥ ೩೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ನನ್ನ ಬಲವೀರ್ಯದಿಂದ ಹೆದರಿಯೇ ನನ್ನನ್ನು ತನ್ನ ಕೈಯಿಂದ 
ಬಿಟ್ಟುಬಿಟ್ಟನು ಎಂದೇ ತಿಳಿದನು. ಹೀಗೆ ವಿಚಾರಮಾಡಿದ್ದರಿಂದ 
ಅವನ ಬಳಲಿಕೆ ದೂರವಾಯಿತು. ಮತ್ತೆ ಅವನು ಯುದ್ಧಕ್ಕಾಗಿ 
ಕತ್ತಿ-ಗುರಾಣಿಗಳನ್ನು ಹಿಡಿದುಕೊಂಡು ನರಸಿಂಹದೇವರ 


| ಕಡೆಗೆ ನುಗ್ಗಿದನು. ॥ ೨೭ ॥ ಆಗ ಅವನು ಗಿಡುಗಿನಂತೆ ಅತಿವೇಗ 


ದಿಂದ ಮೇಲೆ-ಕೆಳಗೆ ಕತ್ತಿ-ಗುರಾಣಿಗಳನ್ನು ತಿರುಗಿಸುವ ವರಸೆ 
ಗಳಿಂದ ಶತ್ರುವು ತನ್ನ ಮೇಲೆ ಆಕ್ರಮಣ ಮಾಡುವುದಕ್ಕೆ 
ಅವಕಾಶವೇ ಸಿಕ್ಕದಂತೆ ಮಾಡುತ್ತಿದ್ದನು. ಆಗ ಭಗವಂತನು ಗಟ್ಟಿ 
ಯಾಗಿ ಪ್ರಚಂಡ ಮತ್ತು ಭಯಂಕರ ಅಟ್ಟಹಾಸ ಮಾಡಿದನು. 
ಇದರಿಂದ ಹಿರಣ್ಯಕಶಿಪುವಿನ ಕಣ್ಣುಗಳು ಮುಚ್ಚಿ ಹೋದುವು. ಮತ್ತೆ 
ಅತಿರಭಸದಿಂದ ಜಿಗಿದು ಸರ್ಪವು ಇಲಿಯನ್ನು ಹಿಡಿಯುವಂತೆ 
ಭಗವಂತನು ಆತನನ್ನು ಹಿಡಿದು ಕೊಂಡನು. ವಜ್ರಾಯುಧದ 
ಏಟಿನಿಂದಲೂ ಯಾವಾತನ ಚರ್ಮವು ತರಚಲಿಲ್ಲವೋ ಅಂತಹ 
ಹಿರಣ್ಯಕಶಿಪು ಈಗ ಶ್ರೀನರಸಿಂಹನ ಪಂಜದಿಂದ ತನ್ನನ್ನು 
ಬಿಡಿಸಿಕೊಳ್ಳಲು ಚಡಪಡಿಸತೊಡಗಿದನು. ಭಗವಂತನು ಆತನನ್ನು 
ಸಭೆಯ ದ್ವಾರದ ಬಳಿಗೆ ಎಳೆದುಕೊಂಡು ಹೋಗಿ ಹೊಸ್ವಿಲಮೇಲೆ 
ಕುಳಿತು ತನ್ನ ತೊಡೆಯ ಮೇಲೆ ಕೆಡವಿಕೊಂಡು ಗರುಡನು 
ಮಹಾವಿಷಧಾರಿಯಾದ ಸರ್ಪವನ್ನು ಸೀಳಿಹಾಕುವಂತೆ - ಶ್ರೀನರ 
ಸಿಂಹನು ಲೀಲಾಜಾಲವಾಗಿ ತನ್ನ ಉಗುರುಗಳಿಂದಲೇ ಅವನ 
ಉದರವನ್ನು ಬಗೆದು ಸೀಳಿ ಹಾಕಿದನು. ॥ ೨೮-೨೯॥ ಆ 
ಸಮಯದಲ್ಲಿ ಅವನ ಕ್ರೋಧ ತುಂಬಿದ ವಿಕರಾಳ ಕಣ್ಣುಗಳ ಕಡೆಗೆ 
ನೋಡಲಾಗುತ್ತಿರಲಿಲ್ಲ ಅವನು ಚಾಚಿದ ನಾಲಿಗೆಯಿಂದ ತನ್ನ 
ತೆರೆದ ಬಾಯಿಯ ಎರಡೂ ಮೂಲೆಗಳನ್ನೂ ನೆಕ್ಕುತ್ತಿದ್ದನು. ರಕ್ತದ 
ಕಣಗಳಿಂದ ಅವನ ಬಾಯಿಯು ಮತ್ತು ಕತ್ತಿನ ಕೇಸರಗಳು 
ಕೆಂಪಗಾಗಿದ್ದವು. ಆನೆಯನ್ನು ಕೊಂದು ಅದರ ಕರುಳಬಳ್ಳಿ 
ಯನ್ನು ಕುತ್ತಿಗೆಗೆ ಹಾಕಿಕೊಂಡ ಸಿಂಹದಂತೆ - ಆ ನರಸಿಂಹನು 
ರುದ್ರ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದನು. ॥ ೩೦ ॥ ಅವನು 
ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಹಿರಣ್ಯಕಶಿಪುವಿನ ಹೃದಯ 
ವನ್ನು ಕಿತ್ತು ನೆಲಕ್ಕೆ ಒಗೆದುಬಿಟ್ಟನು. ಆಗ ಸಾವಿರಾರು ದೈತ್ಯ- 
ದಾನವರು ಕೈಗಳಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಂಡು ಭಗವಂತನ 
ಮೇಲೆ ಪ್ರಹಾರ ಮಾಡತೊಡಗಿದರು. ಆದರೆ ಭಗವಂತನು ತನ್ನ 
ಭುಜಗಳೆಂಬ ಸೈನ್ಯದಿಂದಲೂ, ಒದೆತಗಳಿಂದಲೂ, ಉಗುರು 
ಗಳೆಂಬ ಶಸ್ತ್ರಗಳಿಂದಲೂ ನಾಲ್ಕೂ ಕಡೆಗಳಲ್ಲಿಯೂ ಅವರನ್ನು 
ಕೊಂದು ಹಾಕಿದನು. ॥ ೩೧ ॥ 

ಯುಧಿಷ್ಠಿರನೇ ! ಆಗ ಭಗವಾನ್‌ ನರಸಿಂಹನ ಕತ್ತಿನ ಕೇಸರ 
ಗಳ ಅಪ್ಪಳಿಕೆಯಿಂದ ಮೋಡಗಳು ಚೆದುರಿಹೋದುವು. ಅವನ 
ಕಣ್ಣುಗಳ ಜ್ವಾಲೆಗಳಿಂದ ಸೂರ್ಯಾದಿ ಗ್ರಹರ ತೇಜಸ್ಸು ಮಂಕಾ 
ಯಿತು. ಅವನ ಉಸಿರಾಟದ ಹೊಡೆತದಿಂದ ಸಮುದ್ರಗಳು 
ಕ್ಟೋಭೆಗೊಂಡವು. ಅವನ ಸಿಂಹನಾದಕ್ಕೆ ಹೆದರಿ ದಿಗ್ಗಜಗಳು 
ಫೀಳಿಟ್ಟವು. ॥ ೩೨ ॥ ಅವನ ಕೇಸರಗಳಿಗೆ ಢಿಕ್ಕಿ ಹೊಡೆದು 
ದೇವತೆಗಳ ವಿಮಾನಗಳು ಅಸ್ತ-ವೃಸ್ತವಾದುವು. ಸ್ವರ್ಗವು 
ನಡುಗಿಹೋಯಿತು. ಅವನ ಪಾದಾಘಾತದಿಂದ ಭೂಕಂಪ 
ಉಂಟಾಯಿತು. ವೇಗದಿಂದ ಪರ್ವತಗಳು ಹಾರತೊಡಗಿದವು. 


8 ಅಧ್ಯಾಯ] 


ಸಪ್ತಮ ಸೃಂಧ 


757 


ತತಃ ಸಭಾಯಾಮುಪವಿಷ್ಠಮುತ್ತಮೇ 

ನೃಪಾಸನೇ ಸಂಭೃತತೇಜಸಂ ವಿಭುಮ್‌ । 
ಅಲಕ್ಕಿತದ್ವೈರಥಮತ್ಯಮರ್ಷಣಂ 

ಪ್ರಚಂಡ ವಕ್ರು ನ ಬಭಾಜ ಕಶ್ಚನ ॥೩೪॥ 


ನಿಶಮ್ಯ ಲೋಕತ್ರಯಮಸ್ತಕಜ್ಜದಂ 
ತಮಾದಿದೈತ್ಯಂ ಹರಿಣಾ ಹತಂ ಮೃಧೇ । 
ಪ್ರಹರ್ಷವೇಗೋತ್ಕಲಿತಾನನಾ ಮುಹುಃ 


ಪ್ರಸೂನವರ್ಷ್ಫೆರ್ವವೃಷುಃ ಸುರಸ್ಪಿಯಃ ॥ ೩೫ 1 
ತದಾ ವಿಮಾನಾವಲಿಭಿರ್ನಭಸ್ಥಲಂ 


ದಿದ್ಧಕ್ಷತಾಂ ಸಂಕುಲಮಾಸ ನಾಕಿನಾಮ್‌ । 
ಸುರಾನಕಾ ದುಂದುಭಯೋತಥ ಜಫ್ತಿರೇ 
ಗಂಧರ್ವಮುಖ್ಯಾ ನನ್ಫತುರ್ಜಗುಃ ಸ್ವಿಯಃ WAL I 


ತತ್ರೋಪವ್ರಜ್ಯ ವಿಬುಧಾ ಬ್ರಹ್ಮೇಂದ್ರಗಿರಿಶಾದಯಃ | 
ಖಷಯಃ ಪಿತರಃ ಸಿದ್ಧಾ ವಿದ್ಯಾಧರಮಹೋರಗಾಃ 
೩೭ 


ಮನವಃ ಪ್ರಜಾನಾಂ ಪತಯೋ ಗಂಧರ್ವಾಪುರಚಾರಣಾಃ । 
ಯಕ್ಚಾಃ ಕಿಂಪುರುಷಾಸ್ತಾತ ವೇತಾಲಾಃ ಸಿದ್ಧಕಿನ್ನರಾಃ 
H ೩೮ ॥ 


ತೇ ವಿಷ್ಣು ಪಾರ್ಷದಾಃ ಸರ್ವೇ ಸುನಂದಕುಮುದಾದಯಃ । 

ಮೂರ್ದ್ನಿ ಬದ್ಧಾಂಜಲಿಪುಟಾ ಆಸೀನಂ ತೀವ್ರತೇಜಸಮ್‌ । 

ಈಡಿರೇ ನರಶಾರ್ದೂಲಂ ನಾತಿದೂರಚರಾಃ ಪೃಥಕ್‌ 
॥೩೯॥ 


ಬ್ರಹ್ಮೋವಾಚ 


ನತೋತಸ್ಕ್ಯನಂತಾಯ ದುರಂತಶಕ್ಕಯೇ 
ವಚಿತ್ರವೀರ್ಯಾಯ ಪವಿತ್ರಕರ್ಮಣೇ 1 
ವಿಶಸ್ತ ಸರ್ಗಸ್ನಿತಿಸಂಯಮಾನ್ನುಣೈ: 
ವಲೆ ಐ Nn 


ಸಲೀಲಯಾ ಸಂದಧತೇ5ವ್ಯಯಾತ್ಮನೇ ॥1 ೪೦ ॥ 
ವ 


ಶ್ರೀರುದ್ರ ಉವಾಚ 
ಕೋಪಕಾಲೋ ಯುಗಾಂತಸ್ತೇ 
ಹತೋ5ಯಮಸುರೋಶಲ್ಪಕಃ | 
ತತ್ತುತಂ ಪಾಹ್ಯುಪಸೃತಂ 


ಭಕಂ ಭಕ್ತವತ್ತಲ ॥ ೪೧ ॥ 


ತೇ 


ಅವನ ತೇಜಸ್ಸಿನ ಮಿಂಚಿನಿಂದ ಆಕಾಶವೂ, ದಿಕ್ಕುಗಳೂ ಕಳೆಗುಂದಿ 
ಕತ್ತಲಾವರಿಸಿ ಕಾಣಿಸದೇ ಹೋದುವು. ॥ ೩೩ ॥ ಆ ಸಮಯದಲ್ಲಿ 
ನರಸಿಂಹ ಭಗವಂತನನ್ನು ಇದಿರಿಸುವವರು ಯಾರೂ ಕಂಡು 
ಬಂದಿಲ್ಲ ಆದರೂ ಅವನ ಕ್ರೋಧವು ಇನ್ನೂ ಹೆಚ್ಚುತ್ತಲೇ ಇತ್ತು. 
ಅವನು ಹಿರಣ್ಯಕಶಿಪುವಿನ ರಾಜಸಭೆಯ ಎತ್ತರವಾದ ಸಿಂಹಾ 
ಸನದ ಮೇಲೆ ಹೋಗಿ ಕುಳಿತನು. ಆಗ ಅವನ ಅತ್ಯಂತ ತೇಜಃ 
ಪುಂಜ ಮತ್ತು ಕ್ರೋಧದಿಂದ ತುಂಬಿದ ಭಯಂಕರ ವದನವನ್ನು 
ಕಂಡು ಅವನ ಬಳಿಗೆ ಹೋಗಿ ಸೇವೆ ಮಾಡಲೂ ಯಾರಿಗೂ 
ಧೈರ್ಯಬರಲಿಲ್ಲ ॥ ೩೪ ॥ 


ಯುಧಿಷ್ಠಿರನೇ! ಮೂರು ಲೋಕಗಳಿಗೂ ತಲೆನೋವಾಗಿದ್ದ 
ಆ ಆದಿದೈತ್ಯ ಹಿರಣ್ಯಕಶಿಪು ಯುದ್ಧದಲ್ಲಿ ಭಗವಂತನ ಕೈಯಿಂದ 
ಹತನಾದನೆಂಬ ಶುಭಸಮಾಚಾರವು ಸ್ವರ್ಗದ ದೇವಿಯರಿಗೆ 
ತಿಳಿದಾಗ ಆನಂದದಿಂದ ಅವರ ಮುಖಗಳು ಅರಳಿದವು. ಅವರು 
ಮತ್ತೆ-ಮತ್ತೆ ಭಗವಂತನ ಮೇಲೆ ಹೂವಿನ ಮಳೆಗರೆಯ ತೊಡಗಿ 
ದರು. ॥ ೩೫ ॥ ಭಗವಂತನ ದರ್ಶನಕ್ಕಾಗಿ ಬಂದ ದೇವತೆಗಳ 
ವಿಮಾನಗಳಿಂದ ಆಕಾಶವು ತುಂಬಿಹೋಯಿತು. ದೇವದುಂದು 
ಭಿಗಳು ಮೊಳಗಿದವು. ಗಂಧರ್ವರು ಗಾನ ಮಾಡತೊಡಗಿದರು. 
ಅಪ್ಸರೆಯರು ನರ್ತನ ಮಾಡ ತೊಡಗಿದರು. ॥ ೩೬ ॥ ಅದೇ 
ಸಮಯಕ್ಕೆ ಬ್ರಹ್ಮದೇವರು, ಸ್ವಾಮಿ ಶಂಕರನು, ಇಂದ್ರಾದಿದೇವತೆ 
ಗಳೂ, ಖುಷಿಗಳೂ, ಪಿತೃಗಳೂ, ಸಿದ್ದರೂ, ವಿದ್ಯಾಧರರೂ, ಮಹಾ 
ನಾಗರೂ, ಮನುಗಳೂ, ಪ್ರಜಾಪತಿಗಳೂ, ಗಂಧರ್ವರೂ, ಅಪ್ಪರೆ 
ಯರೂ, ಚಾರಣರೂ, ಯಕ್ಷರೂ, ಕಿಂಪುರುಷರೂ, ಬೇತಾಳರೂ, 
ಸಿದ್ಧರೂ, ಕಿನ್ನರರೂ ಹಾಗೂ ಸುನಂದ-ಕುಮುದ ಮೊದಲಾದ 
ಭಗವಂತನ ಪಾರ್ಷದರೂ, ನರಸಿಂಹ ಭಗವಂತನ ಬಳಿಗೆ 
ಬಂದರು. ಅವರೆಲ್ಲರೂ ತಲೆಯಮೇಲೆ ಕೈಜೋಡಿಸಿಕೊಂಡು 
ಸಿಂಹಾಸನದ ಮೇಲೆ ಬೆಳಗುತ್ತಿದ್ದ ಅತ್ಯಂತ ತೇಜಸ್ವೀ ನರಸಿಂಹ 
ನನ್ನು ಸ್ವಲ್ಪ ದೂರದಿಂದಲೇ ಬೇರೆ- ಬೇರೆಯಾಗಿ ಸ್ತುತಿಸ ತೊಡಗಿ 
ದರು. ॥ ೩೭-೩೯॥ 

ಬ್ರಹ್ಮದೇವರು ಹೇಳಿದರು - ಪ್ರಭೋ! ನಿನ್ನ ಶಕ್ತಿಯ ಪಾರ 
ವನ್ನು ಕಾಣಲು ಸಾಧ್ಯವಿಲ್ಲದ ಅನಂತನಾದ ದೇವನಿಗೆ ನಮ 
ಸ್ಕಾರವು. ನಿನ್ನ ಪರಾಕ್ರಮವು ವಿಚಿತ್ರವಾಗಿದ್ದು ಕರ್ಮಗಳು ಪವಿತ್ರ 
ವಾಗಿವೆ. ಗುಣಗಳ ಮೂಲಕ ನೀನು ಲೀಲೆಯಂದಲೇ 
ಸಮಸ್ತ ವಿಶ್ವದ ಉತ್ತತ್ತಿ, ಪಾಲನೆ, ಪ್ರಳಯಗಳನ್ನು ಯಥೋಚಿತ 
ವಾಗಿ ಮಾಡುತ್ತಿದ್ದರೂ, ನೀನು ಅವುಗಳೊಂದಿಗೆ ಯಾವ ಸಂಬಂಧ 
ವನ್ನೂ ಇರಿಸಿಕೊಳ್ಳುವುದಿಲ್ಲ ಸ್ವಯಂ ನಿರ್ವಿಕಾರನಾಗಿರುವೆ. 
ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ. ॥ ೪೦॥ 

ಶ್ರೀರುದ್ರದೇವರು ಹೇಳಿದರು - ನಿನ್ನ ಕೋಪವನ್ನು ಉಪ 
ಸಂಹಾರ ಮಾಡಿಕೋ. ನೀನು ಕ್ರೋಧವನ್ನು ಪ್ರಕಟಿಸುವ ಕಾಲ. 
ಮಹಾಪಳೆಯವಲ್ಲವೇ ? ಆದರೂ ಈ ತುಚ್ಚನಾದ ದೈತ್ಯನ ಮೇಲೆ 
ಕ್ರೋಧವನ್ನು ತೋರಿದೆ. ಆತನನ್ನು ಸಂಹಾರ ಮಾಡಿಯೂ 
ಆಯಿತು. ಅವನ ಪುತ್ರನು ನಿನಗೆ ಶರಣು ಬಂದಿರುವನು. 
ಭಕ್ತವತ್ಸಲ ಪ್ರಭೋ! ನೀನು ನಿನ್ನ ಈ ಭಕ್ತನನ್ನು ರಕ್ಷಿಸು. ॥ ೪೧ ॥ 


756 


ತಂ ಶ್ಯೇನವೇಗಂ ಶತಚಂದ್ರವರ್ಥೃಭಿ- 
ಶ್ಚರಂತಮಚ್ಛಿದ್ರಮುಪರ್ಯಧೋ ಹರಿಃ | 


ಕೃತ್ಪಾಟ್ಟಹಾಸಂ ಖರಮುತ್ತನೋಲ್ಪಣಂ 


ನಿಮೀಲಿತಾಕ್ಷಂ ಜಗೃಹೇ ಮಹಾಜವಃ ॥ ೨೮ ॥ 


ವಿ್ಣಶ್ಸುರಂತಂ ಗ್ರಹಣಾತುರಂ ಹರಿ- 
ರ್ವಾಲೋ ಯಥಾಂ5ಖುಂ ಕುಲಿಶಾಕೃತತ್ನಚಮ್‌ I 


ದ್ವಾರ್ಯೂರ ಆಪಾತೃ ದದಾರ ಲೀಲಯಾ 


ನಖೈರ್ಯಥಾಹಿಂ ಗರುಡೋ ಮಹಾವಿಷಮ್‌ ॥ ೨೯॥ 


ಸಂರಂಭದುಷ್ಟೇಕ್ಟೃಕರಾಲಲೋಚನೋ 
ವ್ಯಾತ್ತಾನನಾಂತಂ ವಿಲಿಹನ್ಸ ಖಹಹಯಾ [ 
ಅಸೃಗ್ಗವಾಕ್ತಾರುಣಕೇಸರಾನನೋ 
ಯಥಾಂತ್ರಮಾಲೀ ದ್ವಿಫಹತ್ಯಯಾ ಹರಿಃ ॥೩೦॥ 


ನಖಾಂಕುರೋತ್ಪಾಟಿತಹೃತರೋರುಹಂ 
ವಿಸೃಜ್ಯ ತಸ್ಯಾನುಚರಾನುದಾಯುಧಾನ್‌ | 
ಅಹನ್ನಮಂತಾನ್ನಖಶಸ್ತಫಾರ್ಷಿಭಿ- 
ರ್ದೋರ್ದಂಡಯೂಥೋತನುಪಥಾನ್ನಹಸಶಃ ॥೩೧॥ 


ಸಟಾವಧೂತಾ ಜಲದಾಃ ಪರಾಪತನ್‌- 
ಗ್ರಹಾಶ್ಚ ತದ್ದೃಷ್ಟಿವಿಮುಷ್ಠರೋಚಿಷಃ 
ಅಂಭೋಧಯಃ ಶ್ವಾಹಹತಾ ವಿಚುಕ್ಷುಭು- 


ರ್ನಿರ್ಪ್ರಾದಭೀತಾ ದಿಗಿಭಾ ವಿಚುಕ್ರುಶುಃ ॥ ೩೨ ॥ 
ದ್ಯೌಸ್ಪತಟೋತ್ಸಿಪ್ರ ಹವಿಮಾನಸಂಕುಲಾ 

ಪ್ರೋತರ್ಪತ ಕಾಚ ಪದಾತಿಪೀಡಿತಾ 1 
ಶೈಲಾಃ ಸಮುತ್ತೇತುರಮುಷ್ಯ ರಂಹಸಾ 

ತತ್ತೇಜಸಾ ಖಂ ಕಕುಭೋ ನ ರೇಜಿರೇ ॥ ೩೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ನನ್ನ ಬಲವೀರ್ಯದಿಂದ ಹೆದರಿಯೇ ನನ್ನನ್ನು ತನ್ನ ಕೈಯಿಂದ 
ಬಿಟ್ಟುಬಿಟ್ಟನು ಎಂದೇ ತಿಳಿದನು. ಹೀಗೆ ವಿಚಾರಮಾಡಿದ್ದರಿಂದ 
ಅವನ ಬಳಲಿಕೆ ದೂರವಾಯಿತು. ಮತ್ತೆ ಅವನು ಯುದ್ಧಕ್ಕಾಗಿ 
ಕತ್ತಿ-ಗುರಾಣಿಗಳನ್ನು ಹಿಡಿದುಕೊಂಡು ನರಸಿಂಹದೇವರ 
ಕಡೆಗೆ ನುಗ್ಗಿದನು. ॥ ೨೭ ॥ ಆಗ ಅವನು ಗಿಡುಗಿನಂತೆ ಅತಿವೇಗ 
ದಿಂದ ಮೇಲೆ-ಕೆಳಗೆ ಕತ್ತಿ-ಗುರಾಣಿಗಳನ್ನು ತಿರುಗಿಸುವ ವರಸೆ 
ಗಳಿಂದ ಶತ್ರುವು ತನ್ನ ಮೇಲೆ ಆಕ್ರಮಣ ಮಾಡುವುದಕ್ಕೆ 
ಅವಕಾಶವೇ ಸಿಕ್ಕದಂತೆ ಮಾಡುತ್ತಿದ್ದವು. ಆಗ ಭಗವಂತನು ಗಟ್ಟಿ 
ಯಾಗಿ ಪ್ರಚಂಡ ಮತ್ತು ಭಯಂಕರ ಅಟ್ಟಹಾಸ ಮಾಡಿದನು. 
ಇದರಿಂದ ಹಿರಣ್ಣ ೃಕಶಿಪುವಿನ ಕಣ್ಣುಗಳು ಮುಚ್ಚಿ ಹೋದುವು. ಮತ್ತೆ 
ಅತಿರಭಸದಿಂದ "ಜಿಗಿದು ಸ ರ್ಪವು ಇಲಿಯನ್ನು ಹಿಡಿಯುವಂತೆ 
ಭಗವಂತನು ಆತನನ್ನು ಹಿಡಿದು ಕೊಂಡನು. ವಜ್ರಾಯುಧದ 
ಏಟಿನಿಂದಲೂ ಯಾವಾತನ ಚರ್ಮವು ತರಚಲಿಲ್ಲವೋ ಅಂತಹ 
ಹಿರಣ್ಯಕಶಿಪು ಈಗ ಶ್ರೀನರಸಿಂಹನ ಪಂಜದಿಂದ ತನ್ನನ್ನು 
ಬಿಡಿಸಿಕೊಳ್ಳಲು ಚಡಪಡಿಸತೊಡಗಿದನು. ಭಗವಂತನು ಆತನನ್ನು 
ಸಭೆಯ ದ್ವಾರದ ಬಳಿಗೆ ಎಳೆದುಕೊಂಡು ಹೋಗಿ ಹೊಸ್ತಿಲಮೇಲೆ 
ಕುಳಿತು ತನ್ನ ತೊಡೆಯ ಮೇಲೆ ಕೆಡವಿಕೊಂಡು ಗರುಡನು 
ಮಹಾವಿಷಧಾರಿಯಾದ ಸರ್ಪವನ್ನು ಸೀಳಿಹಾಕುವಂತೆ - ಶ್ರೀನರ 
ಸಿಂಹನು ಲೀಲಾಜಾಲವಾಗಿ ತನ್ನ ಉಗುರುಗಳಿಂದಲೇ ಅವನ 
ಉದರವನ್ನು ಬಗೆದು ಸೀಳಿ ಹಾಕಿದನು. ॥ ೨೮-೨೯॥ ಆ 
ಸಮಯದಲ್ಲಿ ಅವನ ಕ್ರೋಧ ತುಂಬಿದ ವಿಕರಾಳ ಕಣ್ಣುಗಳ ಕಡೆಗೆ 
ನೋಡಲಾಗುತ್ತಿರಲಿಲ್ಲ ಅವನು ಚಾಚಿದ ನಾಲಿಗೆಯಿಂದ ತನ್ನ 
ತೆರೆದ ಬಾಯಿಯ ಎರಡೂ ಮೂಲೆಗಳನ್ನೂ ನೆಕ್ಕುತ್ತಿದ್ದನು. ರಕ್ಷದ 
ಕಣಗಳಿಂದ ಅವನ ಬಾಯಿಯು ಮತ್ತು ಕತ್ತಿನ ಸರಗಳು 
ಕೆಂಪಗಾಗಿದ್ದವು. ಆನೆಯನ್ನು ಕೊಂದು ಅದರ ಕರುಳಬಳ್ಳಿ 
ಯನ್ನು ಕುತ್ತಿಗೆಗೆ ಹಾಕಿಕೊಂಡ ಸಿಂಹದಂತೆ - ಆ ನರಸಿಂಹನು 
ರುದ್ರ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದನು. ॥ ೩೦ ॥ ಅವನು 
ತನ್ನ ತೀಕ್ಷವಾದ ಉಗುರುಗಳಿಂದ ಹಿರಣ್ಯಕಶಿಪುವಿನ ಹೃದಯ 
ವನ್ನು ಕಿತ್ತು ನೆಲಕ್ಕೆ ಒಗೆದುಬಿಟ್ಟನು. ಆಗ ಸಾವಿರಾರು ದೈತ್ಯ- 
ದಾನವರು ಕೈಗಳಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಂಡು ಭಗವಂತನ 


ಮೇಲೆ ಪ್ರಹಾರ ಮಾಡತೊಡಗಿದರು. ಆದರೆ ಭಗವಂತನು ತನ್ನ 


ಗ ಸೈನ್ಯದಿಂದಲೂ, ಒದೆತಗಳಿಂದಲೂ, ಉಗುರು. 
ಗಳೆಂಬ ಶಸ್ತ್ರಸಳಿಂದಲೂ ನಾಲ್ಕೂ ಕಡೆಗಳಲ್ಲಿಯೂ ಅವರನ್ನು 
ಕೊಂದು ಹಾಕಿದನು. ॥ ೩೧ ॥ 


ಯುಧಿಷ್ಠಿರನೇ ! ಆಗ ಭಗವಾನ್‌ ನರಸಿಂಹನ ಕತ್ತಿನ ಕೇಸರ 
ಗಳ ಅಪ್ಪಳಿಕೆಯಿಂದ ಮೋಡಗಳು ಚೆದುರಿಹೋದುವು. ಅವನ 
ಕಣ್ಣುಗಳ ಜ್ವಾಲೆಗಳಿಂದ ಸೂರ್ಯಾದಿ ಗ್ರಹರ ತೇಜಸ್ಸು ಮಂಕಾ 
ಯಿತು. ಅವನ ಉಸಿರಾಟದ ಹೊಡೆತದಿಂದ ಸಮುದ್ರಗಳು 
ಕ್ಟೋಭೆಗೊಂಡವು. ಅವನ ಸಿಂಹನಾದಕ್ಕೆ ಹೆದರಿ ದಿಗ್ಗಜಗಳು 
ಫೀಳಿಟ್ಟವು. ॥ ೩೨ ॥ ಅವನ ಕೇಸರಗಳಿಗೆ ಢಿಕ್ಕಿ ಹೊಡೆದು 
ದೇವತೆಗಳ ವಿಮಾನಗಳು ಆಸ್ತ-ವ್ಯಸ್ತವಾದುವು' ಸ್ವರ್ಗವು 
ನಡುಗಿಹೋಯಿತು. ಅವನ ಪಾದಾಘಾತದಿಂದ ಭೂಕಂಪ 
ಉಂಟಾಯಿತು. ವೇಗದಿಂದ ಪರ್ವತಗಳು ಹಾರತೊಡಗಿದವು. 


8 ಅಧ್ಯಾಯ] 


ಸಪ್ತಮ ಸ್ಕಂಧ 


757 


ತತಃ ಸಭಾಯಾಮುಪವಿಷ್ಠಮುತ್ತಮೇ 

ನೃಪಾಸನೇ ಸಂಭೃತತೇಜಸಂ ವಿಭುಮ್‌ । 
ಅಲಕ್ಕಿತದ್ವೈರಥಮತ್ಕ್ಯಮರ್ಷಣಂ 

ಪ್ರಚಂಡ ವಕ್ತ್ರಂ ನ ಬಭಾಜ ಕಶ್ಚನ 11೩೪ 
ನಿಶಮ್ಯ ಲೋಕತ್ರಯಮಸ್ತಕಜ್ಜರಂ 

ತಮಾದಿದೈತ್ಯಂ ಹರಿಣಾ ಹತಂ ಮೃಧೇ ಟ 
ಪ್ರಹರ್ಷವೇಗೋತ್ಕಲಿತಾನನಾ ಮುಹುಃ 

ಪ್ರಸೂನವರ್ಪೈರ್ವವೃಷು: ಸುರಸ್ವಿಯಃ ॥೩೫॥ 
ತದಾ ವಿಮಾನಾವಲಿಭಿರ್ನಭಸ್ಮಲಂ 

ದಿದ್ಧಕ್ಚತಾಂ ಸಂಕುಲಮಾಸ ನಾಕಿನಾಮ್‌ । 
ಸುರಾನಕಾ ದುಂದುಭಯೋತಥ ಜಫ್ತಿರೇ 

ಗಂಧರ್ವಮುಖ್ಯಾ ನನ್ಫತುರ್ಜಗುಃ ಸ್ಪಿಯಃ ॥ ೩೬ 1 


ತತ್ರೋಪವ್ರಜ್ಯ ವಿಬುಧಾ ಬ್ರಹ್ಮೇಂದ್ರಗಿರಿಶಾದಯ: । 
ಯಷಯಃ ಪಿತರಃ ಸಿದ್ಧಾ ವಿದ್ಯಾಧರಮಹೋರಗಾಃ 
॥೩೭॥ 


ಮನವಃ ಪ್ರಜಾನಾಂ ಪತಯೋ ಗಂಧರ್ವಾಪ್ತರಚಾರಣಾಃ । 
ಯಶ್ಚಾ ಕಿಂಪುರುಷಾಸ್ತಾತ ವೇತಾಲಾಃ ಸಿದ್ಧಕಿನ್ನರಾಃ 
॥೩೮॥ 


ತೇ ವಿಷ್ಣು ಪಾರ್ಷದಾಃ ಸರ್ವೇ ಸುನಂದಕುಮುದಾದಯಃ । 

ಮೂರ್ದಿ ಬದ್ದಾಂಜಲಿಪುಟಾ ಆಸೀನಂ ತೀವ್ರತೇಜಸಮ್‌ । 

ಈಡಿರೇ ನರಶಾರ್ದೂಲಂ ನಾತಿದೂರಚರಾಃ ಪೃಥಕ್‌ 
1೩೯॥ 


ಬ್ರಹ್ಮೋವಾಚ 
ನತೋತಸ್ಥ್ಯನಂತಾಯ ದುರಂತಶಕ್ಕಯೇ 
ವಿಚಿತ್ರವೀರ್ಯಾಯ ಪವಿತ್ರಕರ್ಮಣೇ 1 
ವಿಶಸ್ತ ಸರ್ಗಸಿತಿಸಂಯಮಾನುಣೆ: 
ವಳ € ಗಲ 


ಸ್ವಲೀಲಯಾ ಸಂದಧತೇ5ವ್ಯಯಾತ್ಮನೇ ॥ ೪೦॥ 


ಶ್ರೀರುದ್ರ ಉವಾಚ 
ಕೋಪಕಾಲೋ ಯುಗಾಂತಸ್ತೇ 
ಹತೋತsಯಮಸುರೋತಲ್ಲಕಃ | 
ತತ್ತುತಂ ಪಾಹ್ಯುಪಸ್ಫತಂ 
ಭಕ್ತಂ ಭಕ್ತವತ್ಸಲ 


ತೇ 1 ೪೧॥ 


ಅವನ ತೇಜಸ್ಸಿನ ಮಿಂಚಿನಿಂದ ಆಕಾಶವೂ, ದಿಕ್ಕುಗಳೂ ಕಳೆಗುಂದಿ 
ಕತ್ತಲಾವರಿಸಿ ಕಾಣಿಸದೇ ಹೋದುವು. ॥ ೩೩ ॥ ಆ ಸಮಯದಲ್ಲಿ 
ನರಸಿಂಹ ಭಗವಂತನನ್ನು ಇದಿರಿಸುವವರು ಯಾರೂ ಕಂಡು 
ಬಂದಿಲ್ಲ ಆದರೂ ಅವನ ಕ್ರೋಧವು ಇನ್ನೂ ಹೆಚ್ಚುತ್ತಲೇ ಇತ್ತು. 
ಅವನು ಹಿರಣ್ಯಕಶಿಪುವಿನ ರಾಜಸಭೆಯ ಎತ್ತರವಾದ ಸಿಂಹಾ 
ಸನದ ಮೇಲೆ ಹೋಗಿ ಕುಳಿತನು. ಆಗ ಅವನ ಅತ್ಯಂತ ತೇಜಃ 
ಪುಂಜ ಮತ್ತು ಕ್ರೋಧದಿಂದ ತುಂಬಿದ ಭಯಂಕರ ವದನವನ್ನು 
ಕಂಡು ಅವನ ಬಳಿಗೆ ಹೋಗಿ ಸೇವೆ ಮಾಡಲೂ ಯಾರಿಗೂ 
ಧೈರ್ಯಬರಲಿಲ್ಲ ॥ ೩೪ ॥ 


ಯುಧಿಷ್ಠಿರನೇ ! ಮೂರು ಲೋಕಗಳಿಗೂ ತಲೆನೋವಾಗಿದ್ದ 
ಆ ಆದಿದೈತ್ಯ ಹಿರಣ್ಯಕಶಿಪು ಯುದ್ಧದಲ್ಲಿ ಭಗವಂತನ ಕೈಯಿಂದ 
ಹತನಾದನೆಂಬ ಶುಭಸಮಾಚಾರವು ಸ್ವರ್ಗದ ದೇವಿಯರಿಗೆ 
ತಿಳಿದಾಗ ಆನಂದದಿಂದ ಅವರ ಮುಖಗಳು ಅರಳಿದವು. ಅವರು 
ಮತ್ತೆ-ಮತ್ತೆ ಭಗವಂತನ ಮೇಲೆ ಹೂವಿನ ಮಳೆಗರೆಯ ತೊಡಗಿ 
ದರು. ॥ ೩೫ ॥ ಭಗವಂತನ ದರ್ಶನಕ್ಕಾಗಿ ಬಂದ ದೇವತೆಗಳ 
ವಿಮಾನಗಳಿಂದ ಆಕಾಶವು ತುಂಬಿಹೋಯಿತು. ದೇವದುಂದು 
ಭಿಗಳು ಮೊಳಗಿದವು. ಗಂಧರ್ವರು ಗಾನ ಮಾಡತೊಡಗಿದರು. 
ಅಪ್ಪರೆಯರು ನರ್ತನ ಮಾಡ ತೊಡಗಿದರು. ॥ ೩೬ ॥ ಅದೇ 
ಸಮಯಕ್ಕೆ ಬ್ರಹ್ಮದೇವರು, ಸ್ವಾಮಿ ಶಂಕರನು, ಇಂದ್ರಾದಿದೇವತೆ 
ಗಳೂ, ಯಷಿಗಳೂ, ಪಿತೃಗಳೂ, ಸಿದ್ದರೂ, ವಿದ್ಯಾಧರರೂ, ಮಹಾ 
ನಾಗರೂ, ಮನುಗಳೂ, ಪ್ರಜಾಪತಿಗಳೂ, ಗಂಧರ್ವರೂ, ಅಪ್ಪರೆ 
ಯರೂ, ಚಾರಣರೂ, ಯಕ್ಷರೂ, ಕಿಂಪುರುಷರೂ, ಬೇತಾಳರೂ, 
ಸಿದ್ಧರೂ, ಕಿನ್ನರರೂ ಹಾಗೂ ಸುನಂದ-ಕುಮುದ ಮೊದಲಾದ 
ಭಗವಂತನ ಪಾರ್ಷದರೂ, ನರಸಿಂಹ ಭಗವಂತನ ಬಳಿಗೆ 
ಬಂದರು. ಅವರೆಲ್ಲರೂ ತಲೆಯಮೇಲೆ ಕೈಜೋಡಿಸಿಕೊಂಡು 
ಸಿಂಹಾಸನದ ಮೇಲೆ ಬೆಳಗುತ್ತಿದ್ದ ಅತ್ಯಂತ ತೇಜಸ್ವೀ ನರಸಿಂಹ 
ನನ್ನು ಸ್ವಲ್ಪ ದೂರದಿಂದಲೇ ಬೇರೆ-ಬೇರೆಯಾಗಿ ಸ್ತುತಿಸ ತೊಡಗಿ 
ದರು. ॥ ೩೭-೩೯॥ 

ಬ್ರಹ್ಮದೇವರು ಹೇಳಿದರು - ಪ್ರಭೋ! ನಿನ್ನ ಶಕ್ತಿಯ ಪಾರ 
ವನ್ನು ಕಾಣಲು ಸಾಧ್ಯವಿಲ್ಲದ ಅನಂತನಾದ ದೇವನಿಗೆ ನಮ 
ಸಾರವು. ನಿನ್ನ ಪರಾಕ್ರಮವು  ಏಚಿತ್ರವಾಗಿದ್ದು ಕರ್ಮಗಳು ಪವಿತ್ರ 
ವಾಗಿವೆ. ಗುಣಗಳ ಮೂಲಕ ನೀನು ಲೀಲೆಯಂದಲೇ 
ಸಮಸ್ಯ ವಿಶ್ವದ ಉತ್ಪತ್ತಿ, ಪಾಲನೆ, ಪ್ರಳಯಗಳನ್ನು ಯಥೋಚಿತ 
ವಾಗಿ | ಮಾಡುತ್ತಿದ್ದರೂ, ನೀನು ಅವುಗಳೊಂದಿಗೆ ಯಾವ ಸಂಬಂಧ 
ವನ್ನೂ ಇರಿಸಿಕೊಳ್ಳುವುದಿಲ್ಲ ಸ್ವಯಂ ನಿರ್ವಿಕಾರನಾಗಿರುವೆ. 
ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ. ॥ ೪೦॥ 

ಶ್ರೀರುದ್ರದೇವರು ಹೇಳಿದರು - ನಿನ್ನ ಕೋಪವನ್ನು ಉಪ 
ಸಂಹಾರ ಮಾಡಿಕೋ. ನೀನು ಕ್ರೋಧವನ್ನು ಪ್ರಕಟಿಸುವ ಕಾಲ, 
ಮಹಾಪ್ತಳಯವಲ್ಲವೇ ? ಆದರೂ ಈ ತುಚ್ಚನಾದ ದೈ ದೈತ್ಯನ ಮೇಲೆ 
ಕ್ರೋಧವನ್ನು ತೋರಿದೆ. ಆತನನ್ನು ಸಂಹಾರ ಮಾಡಿಯೂ 
ಯತು. "ಅವನ ಪುತ್ರನು ನಿನಗೆ ಶರಣು ಬಂದಿರುವನು. 
ಭಕ್ತವತ್ಸಲ ಪ್ರಭೋ!ನಿ ನೀನು ನಿನ್ನ ಈ ಭಕ್ತನನ್ನು ರಕ್ಷಿಸು. ॥ ೪೧॥ 


758 


ಇಂದ್ರ ಉವಾಚ 
ಪ್ರತ್ಯಾನೀತಾಃ ಪರಮ ಭವತಾ ತ್ರಾಯತಾ ನಃ ಸ್ವಭಾಗಾ 
ದೈತ್ಯಾಕ್ರಾಂತಂ ಹೃದಯಕಮಲಂ ತ್ವದ ಹಂ ಪ್ರತ್ಯಬೋಧಿ। 
ಕಾಲಗ್ರಸ್ತಂ ಕಿಯದಿದವುಹೋ ನಾಥ ಶುಶ್ರೂಷತಾಂ ತೇ 
ಮುಕ್ತಿಸ್ರೇಷಾಂ ನ ಹಿ ಬಹುಮತಾ ನಾರಸಿಂಹಾಪರ್ಯೆ: ಕಿಮ್‌ 
॥1 ೪೨ ॥ 
ಯಷಯ ಊಚುಃ 
ತ್ವಂ ನಸ್ತಪಃ ಪರಮಮಾತ್ಮ ಯದಾತ್ಮತೇಜೋ 
ಯೇನೇದಮಾದಿಪುರುಷಾತೃಗತಂ ಸಸರ್ಜ । 
ತದ್ವಿಪ್ರಲುಪ್ರಮಮುನಾದ್ಯ ಶರಣ್ಯಪಾಲ 
ರಕ್ಷಾಗೃಹೀತವಪುಷಾ ಪುನರನ್ನಮಂಸ್ಥಾ ॥ ೪೩ 1 


ಪಿತರ ಊಚುಃ 


ಶ್ರಾದ್ಧಾನಿ ನೋಠಧಿಬುಭುಜೇ ಪ್ರಸಭಂತನೂಜೈ- 

ರ್ದತ್ತಾನಿ ತೀರ್ಥಸಮಯೇತಪ್ಯಸಿಬತ್ತಿಲಾಂಬು । 
ತಸ್ಕೋದರಾನ್ನ ಖವಿದೀರ್ಣವಪಾದ್ಯ ಆರ್ಚ್ಛತ್‌ 

ತಸ್ಮೈ ನಮೋ ನೃಹರಯೇತಖಲಧರ್ಮಗೋಪೆ ಕ್ವ ೪೪ ॥ 


ಸಿದ್ಧಾ ಊಚುಃ 


ಯೋ ನೋ ಗತಿಂ ಯೋಗಸಿದ್ಧಾಮಸಾಧು- 
ರಹಾರಷೀದ್‌ ಯೋಗತಪೋಬಲೇನ । 
ನಾನಾದರ್ಪಂ ತಂ ನಖೈರ್ನಿರ್ದದಾರ 


ತಸ್ಮೈ ತುಭ್ಯಂ ಪ್ರಣತಾಃ ಸ್ಟೋ ನೃಸಿಂಹ ॥ ೪೫ ॥ 


ವಿದ್ಯಾಧರಾ ಊಚುಃ 
ವಿದ್ಯಾಂ ಪೃಥಗ್ಗಾರಣಯಾನುರಾದ್ದಾಂ 
ನೃಷೇಧದಜ್ಞೋ ಬಲವೀರ್ಯದೃಪ್ತಃ 1 
ಸ ಯೇನ ಸಂಖ್ಯೇ ಪಶುವದ್ಧತಸ್ತಂ 
ಮಾಯಾನ್ಸಸಿಂಹಂ ಪ್ರಣಾತಾಃ ಸ್ಥ ನಿತ್ಯಮ್‌ ॥ ೪೬ ॥ 


ನಾಗಾ ಊಚುಃ 


ಯೇನ ಪಾಪೇನ ರತ್ನಾನಿ ಸ್ವ್ರೀರತ್ನಾನಿ ಹೃತಾನಿ ನಃ । 
ತದ್ದಕ್ಷೇಪಾಟನೇನಾಸಾಂ ದತ್ತಾನಂದ ನಮೋಸ್ತುತೇ 
॥ ೪೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಇಂದ್ರನು ಹೇಳಿದನು - ಓ ಪುರುಷೋತ್ತಮಾ | ನೀನು 
ನಮ್ಮನ್ನು ರಕ್ಷಿಸಿದ್ದೀಯೆ. ನೀನು ನಮ್ಮ ಯಜ್ಞಭಾಗಗಳನ್ನು ಹಿಂದಿ 
ರುಗಿಸಿ ಕೊಟ್ಟಿರುವೆ, ಅವು ವಾಸ್ತವವಾಗಿ ಅಂತರ್ಯಾಮಿ ಯಾದ 
ನಿನ್ನದೇ ಆಗಿವೆ. ದೈತ್ಯರ ಆತಂಕದಿಂದ ಮುಚ್ಚಿಹೋಗಿದ್ದ ನಮ್ಮ 
ಹೃದಯಕಮಲಗಳನ್ನು ನೀನು ಅರಳುವಂತೆ ಮಾಡಿರುವೆ. ಅವೂ 
ಕೂಡ ನಿನ್ನ ವಾಸಸ್ಥಾನಗಳೇ ಆಗಿವೆ. ನಮ್ಮಗಳಿಗೆ ಪುನಃ ದೊರೆತ ಈ 
ಸ್ವರ್ಗಾದಿ ರಾಜ್ಯವೆಲ್ಲವೂ ಕಾಲಕ್ಕೆ ತುತ್ತಾಗಿದೆ. ನಿನ್ನ ಸೇವಕ 
ರಾದವರಿಗೆ ಇದೇನು ಮಹಾ! ಸ್ವಾಮಿಯೇ! ನಿನ್ನ ಸೇವೆಯನ್ನು 
ಬಯಸುವವರು ಮುಕ್ತಿಯನ್ನು ಆದರಿಸುವುದಿಲ್ಲ ಮತ್ತೆ ಬೇರೆ 
ಭೋಗಗಳಾದರೋ ಅವರಿಗೆ ಆವಶ್ಯಕತೆ ಏನಿದೆ? ॥ ೪೨ ॥ 

ಖಷಿಗಳು ಹೇಳಿದರು - ಓ ಶರಣಾಗತವತ್ತಲನೇ | ಪುರು 
ಷೋತ್ತಮನೇ | ನಿನ್ನಲ್ಲಿ ಲೀನವಾಗಿದ್ದ ಜಗತ್ತನ್ನು ನೀನು ತಪಸ್ಸಿನ 
ಮೂಲಕವೇ ಮತ್ತೆ ಸೃಷ್ಟಿಮಾಡಿ, ಕರುಣೆಯಿಂದ ಅದೇ ಆತ್ಮತೇ 
ಜೋರೂಪವಾದ ಶ್ರೇಷ್ಠ ತಪಸ್ಸಿನ ಉಪದೇಶವನ್ನು ನಮಗೆಲ್ಲರಿಗೂ 
ಕರುಣಿಸಿದ್ದೆ ಈ ದೈತ್ಯನು ಆ ತಪಸ್ಸನ್ನೇ ಲುಪ್ತಗೊಳಿಸಿಬಿಟ್ಟಿದ್ದನು. ಆ 
ತಪಸ್ಸಿನ ರಕ್ಷಣೆಗಾಗಿಯೇ ಅವತಾರತಾಳಿ ನೀನು ಮತ್ತೆ ಆ ತಪಸ್ಸಿನ 
ಉಪದೇಶವನ್ನೇ ಅನುಮೋದಿಸಿರುವೆ ॥ ೪೩ ॥ 

ಪಿತೃಗಳು ಹೇಳಿದರು - ಪ್ರಭೋ | ನಮ್ಮ ಪುತ್ರರು ನಮಗಾಗಿ 
ಪಿಂಡಪ್ರದಾನ ಮಾಡಿದಾಗ ಈ ದುಷ್ಟದೈತ್ಯನು ಅವನ್ನು ಬಲವಂತ 
ವಾಗಿ ಕಿತ್ತುಕೊಂಡು ತಿಂದುಬಿಡುತ್ತಿದ್ದನು. ಅವರು ಪವಿತ್ರವಾದ 
ಪುಣ್ಯತೀರ್ಥಗಳಲ್ಲಿ ತರ್ಪಣವನ್ನೂ ತಿಲಾಂಜಲಿಯನ್ನೂ ಕೊಡುತ್ತಿ 
ದ್ದರೆ ಅದನ್ನೂ ಈತನು ಕುಡಿದುಬಿಡುತ್ತಿದ್ದನು. ಇಂದು ನೀನು ನಿನ್ನ 
ಉಗುರುಗಳಿಂದ ಅವನ ಹೊಟ್ಟೆಯನ್ನು ಬಗೆದು ಅವೆಲ್ಲವನ್ನೂ 
ನಮಗೆ ಹಿಂದಿರುಗಿಸಿದ್ದೀಯೆ. ಸಮಸ್ತ ಧರ್ಮಗಳ ಏಕಮಾತ್ರ ರಕ್ಷಕ 
ನಾದ ನರಸಿಂಹದೇವನೇ | ನಿನಗೆ ನಾವು ನಮಸ್ಕರಿಸುತ್ತೇನೆ. ೪೪॥ 

ಸಿದ್ಧರು ಹೇಳಿದರು - ಓ ನರಸಿಂಹಸ್ವಾಮಿಯೇ | ಈ 
ದುಷ್ಟನು ತನ್ನ ಯೋಗ ಮತ್ತು ತಪಸ್ಸಿನ ಬಲದಿಂದ ನಮ್ಮ ಯೋಗ 
ಸಿದ್ಧ ಗತಿಗಳನ್ನು ಕಸಿದುಕೊಂಡಿದ್ದನು. ನೀನು ನಿನ್ನ ನಖಗಳಿಂದ ಆ 
ದುರಹಂಕಾರಿಯನ್ನು ಸೀಳಿಹಾಕಿದೆ. ನಾವೆಲ್ಲರೂ ನಿನ್ನ ಚರಣಾರ 
ವಿಂದಗಳಲ್ಲಿ ವಿನಮ್ರರಾಗಿ ನಮಸ್ಕರಿಸುತ್ತಿದ್ದೇವೆ. ॥ ೪೫ ॥ 

ವಿದ್ಯಾಧರರು ಹೇಳಿದರು - ಈ ಮೂರ್ಪ್ಯ ಹಿರಣ್ಯಕಶಿಪು 
ತನ್ನ ಬಲ ಪರಾಕ್ರಮಗಳ ದುರಹಂಕಾರದಿಂದ ಮತ್ತನಾಗಿದ್ದನು. 
ನಾವುಗಳು ವಿವಿಧ ಧಾರಣೆಗಳಿಂದ ಪಡೆದುಕೊಂಡಿದ್ದ ವಿದ್ಯೆಗಳನ್ನು 
ಇವನು ವ್ಯರ್ಥಗೊಳಿಸಿದ್ದನು. ನೀನು ಯುದ್ಧದಲ್ಲಿ ಯಜ್ಞಪಶುವಿ 
ನಂತೆ ಇವನನ್ನು ನಾಶಗೊಳಿಸಿದೆ. ತನ್ನ ಲೀಲೆಯಿಂದ ನರಸಿಂಹನಾದ 


| ನಿನಗೆ ನಾವು, ನಿತ್ಯ ನಿರಂತರ ವಂದನೆಗಳನ್ನು ಸಲ್ಲಿಸುತ್ತೇವೆ. ॥ ೪೬ ॥ 


ನಾಗಗಳು ಹೇಳಿದರು - ಈ ಪಾಪಿಯು ನಮ್ಮ ಮಣಿಗಳನ್ನು 
ಮತ್ತು ನಮ್ಮ ಶ್ರೇಷ್ಠ ಸುಂದರಸ್ವೀಯರನ್ನು ಕಸಿದುಕೊಂಡಿದ್ದನು. 
ಇಂದು ಅವನ ಎದೆಯನ್ನು ಸೀಳಿ ನೀನು ನಮ್ಮ ಪತ್ನಿಯರಿಗೆ 
ಬಹಳ ಆನಂದವನ್ನು ಕೊಟ್ಟಿರುವೆ. ಪ್ರಭೋ! ನಾವು ನಿನಗೆ 
ನಮಸ್ಕರಿಸುತ್ತೇವೆ. ॥ ೪೭ ॥ 


8 ಅಧ್ಯಾಯ] 


ಸಪ್ತಮ ಸೃಂಧ 


759 


ಮನವ ಊಚುಃ 
ಮನವೋ ವಯಂ ತವ ನಿದೇಶಕಾರಿಣೋ 
ದಿತಿಜೇನ ದೇವ ಪರಿಭೂತಸೇತವ: । 
ಭವತಾ ಖಲಃ ಸ ಉಪಸಂಹೃತಃ ಪ್ರಭೋ 
ಕರವಾಮ ತೇ ಕಿಮನುಶಾಧಿ ಕಿಂಕರಾನ್‌ ॥ ೪೮ ॥ 


ಪ್ರಜಾಪತಯ ಊಚುಃ 
ಪ್ರಜೇಶಾ ವಯಂ ತೇ ಪರೇಶಾಭಿಸೃಷ್ಟಾ 
ನ ಯೇನ ಪ್ರಜಾ ವೈ ಸೃಜಾಮೋ ನಿಷಿದ್ದಾಃ । 
ಸ ಏಷ ತ್ವಯಾ ಭಿನ್ನವಕ್ಷಾ ನು ಶೇತೇ 
ಜಗನ್ಮಂಗಲಂ ಸತ್ತಮೂರ್ತೇತವತಾರ; ॥೪೯॥ 


ಗಂಧರ್ವಾ ಊಚುಃ 
ವಯಂ ವಿಭೋ ತೇ ನಟನಾಟ್ಯಗಾಯಕಾ 
ಯೇನಾತ್ಮಸಾದ್ವೀರ್ಯಬಲೌಜಸಾ ಕೃತಾಃ | 
ಸ ಏಷ ನೀತೋ ಭವತಾ ದಶಾಮಿಮಾಂ 


ಕಿಮುತ್ತಥಸ್ಥು ಕುಶಲಾಯ ಕಲ್ಪತೇ ॥೫೦॥ 
ಚಾರಣಾ ಊಚುಃ 
ಹರೇ ತವಾಂಘ್ರಿಪಂಕಜಂ ಭವಾಪವರ್ಗಮಾಶ್ರಿತಾಃ । 
ಯದೇಷ ಸಾಧುಹೃಚ್ಛಯಸ್ತ ಹಾಸುರಃ ಸಮಾಪಿತಃ 
1೫೧ 
ಯಕ್ಷಾ ಊಚುಃ 
ವಯಮನುಚರಮುಖ್ಯಾಃ ಕರ್ಮಭಿಸ್ಟೇ ಮನೋಜಿ ೈ- 
ಸ ಇಹ ದಿತಿಸುತೇನ ಪ್ರಾಪಿತಾ ವಾಹಕತ್ವಮ್‌ । 


ಸತು ಜನಪರಿತಾಪಂ ತತೃತಂ ಜಾನತಾ ತೇ 
ನರಹರ ಉಪನೀತ: ಪಂಚತಾಂ ಪಂಚವಿಂಶ ॥ ೫೨ ॥ 


ಕಿಂಪ್ರರುಷಾ ಊಚುಃ 
ವಯಂ ಕಿಂಪುರುಷಾಸ್ತ್ವಂ ತು ಮಹಾಪುರುಷ ಈಶ್ವರ: । 
ಅಯಂ ಕುಪುರುಷೋ ನಷ್ಟೋ ಧಿಕ್ಕೃತಃ ಸಾಧುಭಿರ್ಯದಾ 
॥೫೩॥ 
ವೈತಾಲಿಕಾ ಊಚುಃ 
ಸಭಾಸು ಸತ್ರೇಷು ತವಾಮಲಂ ಯಶೋ 
ಗೀತ್ವಾ ಸಪರ್ಯಾಂ ಮಹತೀಂ ಲಭಾಮಹೇ । 
ಯಸ್ತಾಂ ವ್ಯನೈಷೀದ್ಭ ಖಮೇಷ ದುರ್ಜನೋ 
ದಿಷ್ಟ್ಯಾ ಹತಸ್ಥೇ ಭಗವನ್ಯಥಾ55ರಮಯಃ u ೫೪ ॥ 


ಮನುಗಳು ಹೇಳಿದರು - ಓ ದೇವಾಧಿದೇವನೇ ! ನಾವು ನಿನ್ನ 
ಆಜ್ಞಾಕಾರಿ ಮನುಗಳು. ಈ ದೈತ್ಯನು ನಮ್ಮಗಳ ಧರ್ಮ 
ಮರ್ಯಾದೆಗಳನ್ನು ಭಂಗಗೊಳಿಸಿಬಿಟ್ಟಿದ್ದು. ನೀನು ಆ ದುಷ್ಟ 
ನನ್ನು ಸಂಹರಿಸಿ ದೊಡ್ಡ ಉಪಕಾರವನ್ನು ಮಾಡಿರುವೆ. ಪ್ರಭೋ! 
ನಾವು ನಿನ್ನ ಸೇವಕರಾಗಿದ್ದೇವೆ. ನಿನಗೆ ಏನು ಸೇವೆ ಮಾಡೋಣ? 
ಅಪ್ಪಣೆ ಕೊಡಿಸು. ॥ ೪೮ ॥ 

ಪ್ರಜಾಪತಿಗಳು ಹೇಳಿದರು - ಓ ಪರಮೇಶ್ವರಾ! ನೀನೇ 
ನಮ್ಮನ್ನು ಪ್ರಜಾಪತಿಗಳನ್ನಾಗಿ ನೇಮಿಸಿದ್ದೆ ಆದರೆ ಇವನು ತಡೆದು 
ದರಿಂದ ನಾವು ಪ್ರಜೆಗಳನ್ನು ಸೃಷ್ಟಿಮಾಡಲಾಗುತ್ತಿರಲಿಲ್ಲ ನೀನು 
ಇವನ ಎದೆಯನ್ನು ಸೀಳಿದಾಗ ಇವನು ಎಂದೆಂದಿಗೂ ನೆಲಕ್ಕೊರ 
ಗಿದನು. ಸತ್ವಮಯ ಮೂರ್ತಿಯನ್ನು ಧರಿಸುವ ಪ್ರಭುವೇ | ನಿನ್ನ 
ಈ ಅವತಾರವು ಜಗತ್ತಿನ ಮಂಗಳಕ್ಕಾಗಿಯೇ ಆಗಿದೆ. ॥ ೪೯॥ 

ಗಂಧರ್ವರು ಹೇಳಿದರು - ಪ್ರಭೋ । ನಾವು ನಿನಗೆ ಸೇರಿದ 
ಸಂಗೀತಗಾರರು, ನಿನಗಾಗಿ ನಾಟ್ಯ-ಗೀತ-ವಾದ್ಯಗಳನ್ನು ನುಡಿಸಿ, 
ಅಭಿನಯಿಸುವ ಸೇವಕರು. ಈ ದೈತ್ಯನು ತನ್ನ ಬಲ-ವೀರ್ಯ- 
ಪರಾಕ್ರಮಗಳಿಂದ ನಮ್ಮನ್ನು ತನ್ನ ಗುಲಾಮರನ್ನಾಗಿಸಿಕೊಂಡಿದ್ದನು. 
ಆ ದುಷ್ಟುಗೆ ತಕ್ಕ ಶಾಸ್ತ್ರಿಯನ್ನೇ ಮಾಡಿದೆ. ಕುಮಾರ್ಗದಲ್ಲಿ ನಡೆಯು 
ವವರಿಗೆ ಎಂದಾದರೂ ಕಲ್ಯಾಣ ಉಂಟಾದೀತೇ | ॥ ೫೦॥ 

ಚಾರಣರು ಹೇಳಿದರು - ಪ್ರಭುವೇ | ಸಜ್ಜನರಿಗೆ ಹೃದಯ 
ಶೂಲೆಯಾಗಿದ್ದ ಈ ದುಷ್ಟನನ್ನು ನೀನು ಮುಗಿಸಿಬಿಟ್ಟೆ ಅದಕ್ಕಾಗಿ 
ನಾವು ಹುಟ್ಟು-ಸಾವುಗಳ ರೂಪವಾದ ಸಂಸಾರಚಕ್ರದಿಂದ 
ಬಿಡುಗಡೆಗೊಳಿಸುವಂತಹ ನಿನ್ನ ಈ ಚರಣಾರವಿಂದಗಳಲ್ಲಿ 
ಶರಣಾಗಿದ್ದೇವೆ. ॥ ೫೧ ॥ 

ಯಕ್ಷರು ಹೇಳಿದರು - ಓ ಭಗವಂತನೇ | ನಾವು ನಮ್ಮ ಶ್ರೇಷ್ಠ 
ಕರ್ಮಗಳಿಂದ ನಿನ್ನ ಸೇವಕರಲ್ಲಿ ಮುಖ್ಯರೆಂದು ಪರಿಗಣಿಸಲ್ಪಟ್ಟಿ 
ದ್ವೆವು. ಆದರೆ ಹಿರಣ್ಯಕಶಿಪು ನಮ್ಮನ್ನು ತನ್ನ ಪಲ್ಲಕ್ಕಿಯನ್ನು ಹೊರುವ 
ಬೋವಿಗಳಾಗಿಸಿಕೊಂಡಿದ್ದನು. ಪ್ರಕೃತಿಯ ನಿಯಾಮಕ ಪರಮಾ 
ತ್ಥನೇ! ಇದರಿಂದ ನಿನ್ನವರಾದ ನಮಗೆ ಉಂಟಾಗಿದ್ದ ಕಷ್ಟಗಳನ್ನು 
ತಿಳಿದೇ ನೀನು ಈ ದುಷ್ಟನನ್ನು ಸಂಹಾರಮಾಡಿದೆ. ॥ ೫೨ ॥ 

ಕಿಂಪುರುಷರು ಹೇಳಿದರು - ಪ್ರಭೋ! ನಾವು ಅತ್ಯಂತ 
ತುಚ್ಚರಾದ ಕಿಂಪುರುಷರಾಗಿದ್ದೇವೆ. ನೀನು ಸರ್ವಶಕ್ಷಿವಂತನಾದ 
ಪನ ಈ ಕಿಂಪುರುಷನು ಸಾಧುಗಳ ಧಿಕ್ಕಾರಕ್ಕೆ- ತಿರ 

ರಕ್ಕೆ ಪಾತ್ರನಾದಾಗ ಆ ಅಸುರಾಧಮನನ್ನು ನೀನು ನಾಶಮಾಡಿ 
ಹಸಿ 1೫೩॥ 

"ವೈತಾಲಿಕರು ಹೇಳಿದರು - ಓ ಭಗವಂತಾ! ದೊಡ್ಡ-ದೊಡ್ಡ 
ಸಭೆಗಳಲ್ಲಿ ಮತ್ತು ಜ್ಞಾನಯಜ್ಞಗಳಲ್ಲಿ ನಿನ್ನ ನಿರ್ಮಲ. ಕೀರ್ತಿ 
ಯನ್ನು ಹಾಡಿ-ಹೊಗಳಿ ನಾವು ಪ್ರತಿಷ್ಯ-ಸಂಭಾವನೆಗಳನ್ನು ಪಡೆ 
ಯುತ್ತಿದ್ದವು. ಈ ದುಷ್ಪನು ನಮ್ಮ ಜೀವನೋಪಾಯವನ್ನೇ 
ನಾಶಮಾಡಿಬಿಟ್ಟಿದ್ದನು. ಸ. ಜಿತ ಈ ದುಷ್ಟನನ್ನು ನೀನು 
ಬೇರುಸಹಿತ ಕಿತ್ತು ಬಿಸಾಡಿದೆ. ಇದು ಎಂತಹ ಸೌಭಾಗ್ಯದ 
ಮಾತಾಗಿದೆ. ॥ ೫೪ ॥ 


760 
ಕೆನ್ನರಾ ಊಚುಃ 
ವಯಮೀಶ ಕಿನ್ನರಗಣಾಸ್ತವಾನುಗಾ 
ದಿತಿಜೇನ ವಿಷ್ಟಿಮಮುನಾನುಕಾರಿತಾಃ I 


ಭವತಾ ಹರೇ ಸ ವೃಜನೋಠವಸಾದಿತೋ 
ನರಸಿಂಹ ನಾಥ ವಿಭವಾಯ ನೋ ಭವ ॥ ೫೫ ॥ 


ವಿಷ್ಣುಪಾರ್ಷದಾ ಊಚುಃ 


ಅದ್ಯೈತದ್ಧರಿನರರೂಪಮದ್ದುತಂ ತೇ 

ದೃಷ್ಟಂ ನಃ ಶರಣದ ಸರ್ವಲೋಕಶರ್ಮ । 
ಸೋತಯಂ ತೇ ವಿಧಿಕರ ಈಶ ವಿಪ್ರಶಪ್ತ- 

ಸ್ಪಸ್ಯೇದಂ ನಿಧನಮನುಗ್ರಹಾಯ ವಿದ್ಧ ॥ ೫೬॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಕಿನ್ನರರು ಹೇಳಿದರು - ಕಿನ್ನರರಾದ ನಾವು ನಿನ್ನ ಸೇವಕರು. 
ಈ ದೈತ್ಯನು ನಮ್ಮಿಂದ ಬಿಟ್ಟಿಕೆಲಸವನ್ನು ಮಾಡಿಸುತ್ತಿದ್ದನು. 
ಭಗವಂತಾ ! ನೀನು ಕೃಪೆದೋರಿ ಇಂದು ಈ ಪಾಪಿಯನ್ನು ನಾಶ 
ಪಡಿಸಿದೆ. ಪ್ರಭೋ | ನೀನು ಹೀಗೆಯೇ ನಮ್ಮ ಅಭ್ಯುದಯವನ್ನು 
ಮಾಡುತ್ತಾ ಇರು. ॥ ೫೫ ॥ 
`` ಭಗವಂತನ ಪಾರ್ಷದರು ಹೇಳಿದರು - ಓ ಶರಣಾಗತ 
ವತ್ಸಲಾ | ಸಮಸ್ತ ಲೋಕಗಳಿಗೆ ಶಾಂತಿಯನ್ನು ಪ್ರದಾನ ಮಾಡು 
ವಂತಹ ನಿನ್ನ ಈ ಅಲೌಕಿಕ ನರಸಿಂಹರೂಪವನ್ನು ನಾವು ಇಂದೇ 
ನೋಡಿದೆವು. ಭಗವಂತಾ | ಈ ದೈತ್ಯನು ನಿನ್ನ ಆ ಆಜ್ಞಾಕಾರಿ 
ಸೇವಕನೇ ಆಗಿದ್ದನು. ಇವನಿಗೆ ಸನಕಾದಿಗಳು ಶಾಪವನ್ನು ಕೊಟ್ಟಿ 
ದ್ದರು. ನೀನು ಕೃಪೆಮಾಡಿ ಇವನ ಉದ್ದಾರಕ್ಕಾಗಿಯೇ ಇವನನ್ನು 
ವಧಿಸಿದ್ದೀಯೆ ಎಂದೇ ನಾವು ತಿಳಿಯುತ್ತೇವೆ. ॥ ೫೬ ॥ 


ಎಂಟನೆಯ ಅಧ್ಯಾ ಯವು ಮುಗಿಯಿತು. ॥1 ೮॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸೃಂಧೇ 
ಪ್ರಹ್ಲಾದಾನುಚರಿತೇ ದೈತ್ಯರಾಜವಧೇ ನೃಸಿಂಹಸ್ರವೋ ನಾಮಾಷ್ಟದೋ5 ಧ್ಯಾಯಃ॥ ೮ ॥ 


BS 
ಒಂಭತ್ತನೆಯ ಅಧ್ಯಾಯ 
ಪ್ರಹ್ಲಾದನು ಮಾಡಿದ ಶ್ರೀನರಸಿಂಹದೇವರ ಸ್ತುತಿ 
ನಾರದ ಉವಾಚ ನಾರದರು ಹೇಳಿದರು - ಯುಧಿಷ್ಠಿರನೇ ! ಹೀಗೆ ಬ್ರಹ್ಮ 
ಏವಂ ಸುರಾದಯಃ ಸರ್ವೇ ಬ್ರಹ್ಮರುದ್ರಪುರಹರಾಃ | ದೇವರೂ, ರುದ್ರದೇವರೂ ಮೊದಲಾದ ಎಲ್ಲ ದೇವತೆಗಳೂ 
ನೋಪೈತುಮಶಕನ್ನನ್ನುಸಂರಂಭಂ  ಸುದುರಾಸದಮ್‌ | ಭಗವಾನ್‌ ನರಸಿಂಹನನ್ನು ಸ್ಟೋತ್ರಮಾಡಿದರೂ ಅವನ ಕ್ರೋಧಾ 
( 


॥ ೧ ॥ 


ಸಾಕ್ಸಾಚ್ಛೀಃ ಪ್ರೇಷಿತಾ ದೇವೈರ್ದೃಷ್ಟ್ವಾತನ್ಮಹದದ್ದುತಮ್‌ । 
ಅದೃಷ್ಟಾಶ್ರುತಪೂರ್ವತ್ವಾತ್ಸಾ ನೋಪೇಯಾಯ ಶಂಕಿತಾ 
॥ ೨ ॥ 


ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತಮಂತಿಕೇ । 
ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಮ್‌ 


॥1 ೩ ॥ 
ತಥೇತಿ ಶನಕ್ಕೆ ರಾಜನ್ಮಹಾಭಾಗವತೋಕ5ರ್ಭಕಃ । 
ಉಪೇತ್ಯ ಭುವಿ ಕಾಯೇನ ನನಾಮ ವಿದ್ಭೃತಾಂಜಲಿಃ 

॥ ೪ ॥ 


ವೇಶವನ್ನು ಶಾಂತಗೊಳಿಸಲು ಸಾಧ್ಯವಾಗಲಿಲ್ಲ ಅವನ ಬಳಿಗೆ 
ಹೋಗಲೂ ಅವರಿಂದ ಶಕ್ಕವಾಗಲಿಲ್ಲ ಆತನನ್ನು ಹೊಂದುವು 


“ದಂತೂ ಅತಿಕಷ್ಟವಾಗಿತ್ತು. ॥ ೧ ॥ ದೇವತೆಗಳು ಅವನನ್ನು ಶಾಂತ 


ಗೊಳಿಸಲು ಸ್ವಯಂ ಲಕ್ಷ್ಮೀದೇವಿಯನ್ನು ಕಳಿಸಿದರು. ಆಕೆಯು 
ಹೋಗಿ ನರಸಿಂಹಭಗವಂತನ ಆ ಅದ್ಭುತ ಮಹಾನ್‌ರೂಪವನ್ನು 
ನೋಡಿದಾಗ ಭಯದಿಂದ ಅವಳಿಗೂ ಕೂಡ ಬಳಿಗೆ ಹೋಗಲಾಗ 
ಲಿಲ್ಲ ಅವಳು ತನ್ನ ಸ್ವಾಮಿಯ ಇಂತಹ ಭಯಂಕರ ರೂಪವನ್ನು 
ಎಂದೂ ನೋಡಿರಲಿಲ್ಲ, ಕೇಳಿರಲಿಲ್ಲ ॥ ೨ ॥ ಆಗ ಬ್ರಹ್ಮದೇವರು 
ತನ್ನ ಬಳಿಯಲ್ಲೇ ನಿಂತಿದ್ದ ಪ್ರಹ್ಲಾದನನ್ನು ಕುರಿತು - "ಮಗು | ನಿನ್ನ 
ತಂದೆಯ ಮೇಲಲ್ಲವೇ ಭಗವಂತನು ಕುಪಿತನಾಗಿದ್ದನು. ಈಗ 
ನೀನೇ ಅವನ ಬಳಿಗೆ ಹೋಗಿ ಅವನನ್ನು ಶಾಂತಗೊಳಿಸು' ಎಂದು 
ಹೇಳಿ ಅವನನ್ನು ಭಗವಂತನ ಬಳಿಗೆ ಕಳಿಸಿದರು. ॥ ೩ ॥ 
ಪರಮಭಾಗವತ ಶ್ರೇಷ್ಠನಾದ ಪ್ರಹ್ಲಾದನು “ಅಪ್ಪಣೆ' ಎಂದು ಹೇಳಿ 
ಮೆಲ್ಲಗೆ ಭಗವಂತನ ಬಳಿಗೆ ಹೋಗಿ ಕೈಜೋಡಿಸಿಕೊಂಡು 
ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರಮಾಡಿದನು. ॥೪॥ 


9 ಅಧ್ಯಾಯ] 


ಸಪ್ತಮ ಸೃಂಧ 


761 


ಸ್ವಸಾದಮೂಲೇ ಪತಿತಂ ತಮರ್ಭಕಂ 
ವಿಲೋಕ್ಯ ದೇವಃ ಕೃಪಯಾ ಪರಿಪುತಃ । 
ಉತ್ಸಾಪ್ಯ ತಚ್ಛೀಷ್ಠ ರ್ಸ್ಯ್ಯದಧಾತ್ಮರಾಂಬುಜಂ 


ಕಾಲಾಹಿವಿತ್ರಸಧಿಯಾಂ ಕೃತಾಭಯಮ್‌ 11 ೫ ॥ 
ಸ ತತ್ಕರಸ್ಪರ್ಶಧುತಾಖಿಲಾಶುಭಃ 

ಸಪದ್ಯಭಿವ್ಯಕ್ತಪರಾತ್ಮದರ್ಶನ: | 
ತತ್ನಾದಪದ್ಧಂ ಹೃದಿ ನಿರ್ವತೋ ದಧೌ 

ಹೃಷ್ಠತ್ತನುಃ ಕಿನ್ನಹ್ಟದಶ್ರುಲೋಚನಃ WEN 
ಅಸ್ಸೌಷೀದ್ಧರಿಮೇಕಾಗ್ರಮನಸಾ ಸುಸಮಾಹಿತಃ | 
ಪ್ರೇಮಗದ್ಗದಯಾ ವಾಚಾ ತನ್ನ್ವ್ಯಸ್ಪಹೃದಯೇಕ್ಷಣ: 

॥ ೭ ॥ 
ಪ್ರಹ್ಲಾದ ಉವಾಚ 


ಬ್ರಹ್ಮಾದಯಃ ಸುರಗಣಾ ಮುನಯೋಕಥಸಿದ್ಧಾ 
ಸತ್ತ್ವೈಕತಾನಮತಯೋ ವಚಸಾಂ ಪ್ರವಾಹ: । 

ನಾರಾಧಿತುಂ ಪುರುಗುಣೈರಧುನಾಪಿ ಪಿಪು: 
ಕಿಂತೋಷ್ಟುಮರ್ಹತಿಸಮೇ ಹರಿರುಗ್ರಜಾತೇಃ ॥ ೮ ॥ 


ಮನ್ಯೇ ಧನಾಭಿಜನರೂಪತಪಃಶ್ರುತೌಜಃ 

ತೇಜಃ ಪ್ರಭಾವಬಲಪೌರುಷಬುದ್ಧಿಯೋಗಾಃ। 
ನಾರಾಧನಾಯ ಹಿ ಭವಂತಿ ಪರಸ್ಕ ಪುಂಸೋ 

ಭಕಾ ್ಯ್ಯ ತುತೋಷ ಭಗವಾನ್ಗಜಯೂಥಪಾಯ ॥ ೯॥ 


ಎಿಪ್ರಾದ್ಹಿಷಡ್ಲುಣಯುತಾದರವಿಂದನಾಭ- 
ಪಾದಾರವಿಂದವಿಮುಖಾಚ್ಛೃಫಚಂ ವರಿಷ್ಠಮ್‌ । 

ಮನ್ಯೇ ತದರ್ಪಿತಮನೋವಚನೇಹಿತಾರ್ಥ- 
ಪ್ರಾಣಂ ಪುನಾತಿ ಸ ಕುಲಂ ನ ತು ಭೂರಿಮಾನಃ ॥ ೧೦ ॥ 


ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ 

ಮಾನಂ ಜನಾದವಿದುಷಃ ಕರುಣೋ ವೃಣೀತೇ । 
ಯದ್ಯಜ್ಜನೋ ಭಗವತೇ ವಿದಧೀತ ಮಾನಂ 

ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಃ॥ ೧೧ ॥ 


ಹೀಗೆ ಆ ಬಾಲಕನು ತನ್ನ ಪಾದಮೂಲದಲ್ಲಿ ಅಡ್ಡಬಿದ್ದಿರುವುದನ್ನು 
ಕಂಡು ದೇವದೇವನ ಹೃದಯವು ಕರುಣೆಯಿಂದ ತುಂಬಿಬಂತು. 
ಆತನು ಆ ಬಾಲಕನನ್ನು ಎಬ್ಬಿಸಿ ಕಾಳಸರ್ಪಕ್ಕೆ ಹೆದರಿದವರಿಗೆ 
ಅಭಯಪ್ರದಾನವನ್ನು ಮಾಡುವ ತನ್ನ ಕರಕಮಲವನ್ನು ಅವನ 
ಶಿರದಲ್ಲಿರಿಸಿದನು. ॥ ೫ ॥ ಭಗವಂತನ ಕರಕಮಲಗಳ ಸ್ಪರ್ಶ 
ವಾಗುತ್ತಲೇ ಪ್ರಹ್ನಾದನಲ್ಲಿ ಉಳಿದಿದ್ದ ಅಲ್ಪ-ಸ್ವಲ್ಪ ಅಶುಭ ಸಂಸ್ಕಾರ 
ಗಳು ತೊಳೆದುಹೋದುವು. ಒಡನೆಯೇ ಆತನಿಗೆ ಪರಮಾತ್ಮನ 
ತತ್ವದ ಸಾಕ್ಟಾತ್ಕಾರವಾಯಿತು. ಅವನು ಪರಮಪ್ರೇಮದ 
ಆನಂದದಲ್ಲಿ ಮುಳುಗಿ ಭಗವಂತನ ಚರಣಕಮಲಗಳನ್ನು ತನ್ನ 
ಹೃದಯದಲ್ಲಿ ಧರಿಸಿಕೊಂಡನು. ಆಗ ಅವನ ಶರೀರವೆಲ್ಲ ಪುಳಕಿತ 
ವಾಗಿ, ಹೃದಯದಲ್ಲಿ ಪ್ರೇಮದ ಪ್ರವಾಹ ಹರಿಯತೊಡಗಿತು 
ಮತ್ತು ಕಣ್ಣುಗಳಿಂದ ಆನಂದಾಶ್ರುಗಳು ಹರಿಯ ತೊಡಗಿತು. 
॥ ೬ ॥ ಪ್ರಹ್ಲಾದನು ಭಾವತುಂಬಿದ ಹೃದಯ ಮತ್ತು ರೆಪೆಮಿಟು 
ಕಿಸದ ಕಣ್ಣುಗಳಿಂದ ಭಗವಂತನನ್ನು ನೋಡುತ್ತಲೇ ಇದ್ದನು. 
ಭಾವಸಮಾಧಿಯಿಂದ ಸ್ವಯಂ ಏಕಾಗ್ರವಾದ ಮನಸ್ಸಿನಿಂದ 
ಅವನು ಭಗವಂತನ ಗುಣಗಳನ್ನು ಚಿಂತಿಸುತ್ತಾ ಪ್ರೇಮಗದ್ಗದ 
ವಾಣಿಯಿಂದ ಹೀಗೆ ಸ್ತುತಿಸಿದನು. ॥ ೭ ॥ 
ಪ್ರಹ್ಲಾದನು ಹೇಳಿದನು - ಬ್ರಹ್ಮಾದಿದೇವತೆಗಳು, ಯಷಿ- 
ಮುನಿಗಳ, ಸಿದ್ಧಪುರುಷರ ಬುದ್ಧಿಯು ನಿರಂತರ ಸತ್ತ್ವಗುಣದಲ್ಲೇ 
ನೆಲೆಸಿರುತ್ತದೆ. ಹೀಗಿದ್ದರೂ ಅವರಿಂದ ತಮ್ಮ ಧಾರಾಪ್ರವಾಹ 
ಸ್ತುತಿಗಳಿಂದ ಮತ್ತು ತಮ್ಮ ನಾನಾ ಗುಣಾತಿಶಯಗಳಿಂದ ನಿನ್ನನ್ನು 
ಇಷ್ಟರವರೆಗೆ ಸಂತುಷ್ಠಗೊಳಿಸಲಾಗಲಿಲ್ಲ ಮತ್ತೆ ನಾನಾದರೋ 
ಘೋರ ಅಸುರ ಜಾತಿಯಲ್ಲಿ ಹುಟ್ಟಿರುವೆನು. ನಾನು ಶ್ರೀಹರಿ 
ಯನ್ನು ಸಂತುಷ್ಟಗೊಳಿಸಲು ಸಾಧ್ಯವೇ? ॥ ೮॥ ಧನ, ಶ್ರೇಷ್ಠಕುಲ, 
ರೂಪ, ತಪಸ್ಸು ವಿದ್ಯೆ, ಓಜಸ್ಸು, ತೇಜಸ್ಸು, ಪ್ರಭಾವ, ಬಲ, 
ಪೌರುಷ, ಬುದ್ದಿ ಮತ್ತು ಯೋಗ ದ "ಇವೆಲ್ಲ ಗುಣಗಳು 
ಪರಮಪುರುಷ 'ಭಗವಂತನನ್ನು ಸಂತುಷ್ಟಗೊಳಿಸಲು ಸಮರ್ಥ 
ವಾಗಲಾರವು ಎಂದೇ ನಾನು ತಿಳಿಯುತ್ತೇನೆ. ಆದರೆ ಭಕ್ತಿ 
ಯಿಂದಲೇ ಭಗವಂತನು ಗಜೇಂದ್ರನ ಮೇಲೆಯೂ ಸಂತುಷ್ಟ 
ನಾಗಿದ್ದನು. ॥ ೯ ॥ ಈ ಹನ್ನೆರಡು ಗುಣಗಳಿಂದ ಕೂಡಿದ 
ಬ್ರಾಹ್ಮಣನು ಭಗವಂತನಾದ * ಕ್ಷಮಲನಾಭನ ಚರಣಕಮಲ 
ಗಳಿಂದ ವಿಮುಖನಾಗಿದ್ದರೆ, ಅವನಿಗಿಂತ ತನ್ನ ಮನ, ವಚನ, 
ಕರ್ಮ, ಧನ ಮತ್ತು ಪ್ರಾಣಗಳನ್ನು ಭಗವಂತನ ಚರಣಗಳಲ್ಲಿ 
ಅರ್ಪಿಸಿದ ಚಾಂಡಾಲನೇ ಶ್ರೇಷ್ಠನೆಂದು ನಾನು ತಿಳಿಯುತ್ತೇನೆ. 
ಏಕೆಂದರೆ, ಆ ಚಾಂಡಾಲನಾದರೋ ತಾನು ಪವಿತ್ರನಾಗುವು 
ದೊಂದಿಗೆ ತನ್ನ ಕುಲವನ್ನೂ ಪವಿತ್ರಗೊಳಿಸುತ್ತಾನೆ. ಆದರೆ ದುರಭಿ 
ಮಾನಿಯಾದ ""ವ್ರಾಹ್ಮಣನಾದರೋ ತನ್ನನ್ನೂ ಕೂಡ ಪವಿತ್ರವಾಗಿಸಿ 
ಕೊಳ್ಳಲಾರನು. ॥ ೧೦ ॥ ಸ್ವಸ್ವರೂಪದಲ್ಲಿದ್ದು ಅದರ: ಅನುಭವ 
ದಲ್ಲೇ ಪರಿಪೂರ್ಣನಾಗಿರುವ ಆ ಮಹಾಪ್ರಭುವಿಗೆ ಕ್ಷುದ್ರ 
ಪುರುಷರು ಮಾಡುವ ಆರಾಧನೆಯ ಅಪೇಕ್ಷೆಯೇನೂ ಇಲ್ಲ 
ಆದರೂ ಕರುಣಾಪೂರ್ಣನಾಗಿರುವ ಈತನು ಭಕ್ತರ 
ಹಿತಕ್ಕಾಗಿ ಅವರು ಮಾಡುವ ಪೂಜೆಯನ್ನು ಸರಳಹೃದಯದಿಂದ 


762 


ತಸ್ಮಾದಹಂ ವಿಗತವಿಕ್ಷವ ಈಶ್ವರಸ್ಯ 

ಸರ್ವಾತ್ಮನಾ ಮಹಿ ಗೃಣಾಮಿ ಯಥಾಮನೀಷಮ್‌ । 
ನೀಚೋ5ಜಯಾ ಗುಣವಿಸರ್ಗಮನುಪ್ರವಿಷ್ಟ 

ಪೂಯೇತ ಯೇನ ಹಿ ಪುಮಾನನುವರ್ಣಿತೇನ ॥ ೧೨ ॥ 


ಸರ್ವೇ ಹ್ಯಮೀ ವಿಧಿಕರಾಸ್ತವ ಸತ್ತ ಧಾಮ್ನೋ 
ಬ್ರಹ್ಮಾದಯೋ ವಯಮಿವೇಶ ನ ಚೋದ್ಧಿಜಂತಃ । 
ಕ್ಷೇಮಾಯ ಭೂತಯ ಉತಾತೃಸುಖಾಯ ಚಾಸ್ಯ 


ವಿಕ್ರೀಡಿತಂ ಭಗವತೋ ರುಚಿರಾವತಾರೈ: ॥ ೧೩ ॥ 


ತದ್ಯಚ್ಛ ಮನ್ಶುಮಸುರತ್ಚ ಹತಸ್ತ್ಯಯಾದ್ಯ 
ಮೋದೇತ ಸಾಧುರಪಿ ವೃಶ್ಲಿಕಸರ್ಪಹತ್ಯಾ I 
ಲೋಕಾಶ್ಚ ನಿರ್ವೃತಿಮಿತಾಃ ಪ್ರತಿಯಂತಿ ಸರ್ವೇ 
ರೂಪಂ ನೃಸಿಂಹ ವಿಭಯಾಯ ಜನಾಃ ಸ್ಥರಂತಿ ॥ ೧೪॥ 


ನಾಹಂ ಬಿಭೇಮ್ಯಜಿತ ತೇರತಿಭಯಾನಕಾಸ್ಕ- 
ಜಿಹ್ವಾರ್ಸನೇತ್ರಭ್ರುಕುಟೀರಭಸೋಗ್ರದಂಷ್ಟಾತ್‌ । 

ಆಂತ್ರಸ್ರಜಃ ಕ್ಷತಜಕೇಸರಶಂಕುಕರ್ಣಾ- 
ನ್ನಿರ್ಹಾದಭೀತದಿಗಿಭಾದರಿಭಿನ್ನಖಾಗ್ರಾತ್‌ ॥1 ೧೫ ॥ 


ತ್ರಸ್ತೋತಸ್ಟ್ರಹಂ ಕೃಪಣವತ್ತಲ ದುಷಹೋಗ್ರ- 
ಸಂಸಾರಚಕ್ರಕದನಾದ್ಗಸತಾಂ ಪ್ರಣೀತಃ । 
ಬದ್ಧ ಸ್ಟರ್ಮಭಿರುಶತ್ತಮತೇರಂಫ್ರಿಮೂಲಂ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಸ್ವೀಕರಿಸುತ್ತಾನೆ. ಮುಖವು ಸುಂದರವಾಗಿದ್ದರೆ ಅದು ಕನ್ನಡಿಯಲ್ಲಿ 
ಕಾಣುವ ತನ್ನ ಪ್ರತಿಬಿಂಬವನ್ನೂ ಸುಂದರವಾಗಿಸುತ್ತದೆ. ಹಾಗೆಯೇ 
ಶ್ರೀಭಗವಂತನನ್ನು ಸತ್ಯ-ಶಿವ-ಸುಂದರನಾಗಿ ಪೂಜಿಸಿದರೆ ಆ 
ಸತ್ಯ-ಶಿವ-ಸೌಂದರ್ಯಗಳು ಭಕ್ಷನಿಗೂ ಬಂದುಸೇರುತ್ತವೆ. ॥ ೧೧ ॥ 
ಅದಕ್ಕಾಗಿ ನಾನು ಶ್ರೀಭಗವಂತನನ್ನು ಸ್ತುತಿಸುವುದಕ್ಕೆ ಸರ್ವಥಾ 
ಅಯೋಗ್ಯನೂ, ಅನಧಿಕಾರಿಯೂ ಆಗಿದ್ದರೂ — ನನ್ನ ಬುದ್ಧಿಶಕ್ತಿಗೆ 
ಅನುಗುಣವಾಗಿ ಯಾವ ಶಂಕೆಯೂ ಇಲ್ಲದೇ ಈತನ ಮಹಿಮೆ 
ಯನ್ನು ಕೊಂಡಾಡುತ್ತಿದ್ದೇನೆ. ಈ ಮಹಿಮೆಯ ಗಾನಕ್ಕೆ ಎಷ್ಟು ಪ್ರಭಾವ 
ವಿದೆಯೆಂದರೆ - ಅವಿದ್ಯೆಯಿಂದ ಸಂಸಾರಚಕ್ರದಲ್ಲಿ ಸಿಕ್ಕಿಕೊಂಡಿರುವ 
ಜೀವನು ತತ್ಕಾಲದಲ್ಲೇ ಪವಿತ್ರವಾಗಿ ಹೋಗುತ್ತಾನೆ. ॥ ೧೨ ॥ 

ಓ ಭಗವಂತಾ! ನೀನು ಸತ್ತ್ವಗುಣಕ್ಕೆ ಆಶ್ರಯನಾಗಿರುವೆ. 
ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ನಿನ್ನ ಆಜ್ಞಾಕಾರೀ ಭಕ್ತರಾಗಿದ್ದಾರೆ. 
ಇವರು ನಮ್ಮಂತೆ ಉದ್ವೇಗವಲ್ಲದೆ, ದ್ವೇಷವಿಲ್ಲದೆ ನಿನ್ನ ಸೇವೆಯನ್ನು 
ಮಾಡುತ್ತಾರೆ. ನೀನು ಅತಿಸುಂದರವಾದ ದೊಡ್ಡ-ದೊಡ್ಡ ಅವ 
ತಾರಗಳನ್ನು ಮಾಡಿ ಈ ಜಗತ್ತಿಗೆ ಕಲ್ಯಾಣವನ್ನೂ, ಏಳಿಗೆಯನ್ನೂ 
ಆತ್ಮಾನಂದವನ್ನೂ ಅನುಗ್ರಹಿಸುವುದಕ್ಕಾಗಿಯೇ ಬಗೆ-ಬಗೆಯ 
ಲೀಲೆಗಳನ್ನು ಮಾಡುತ್ತಿರುವೆ. ಈ ನರಸಿಂಹಾವತಾರವೂ ಅತ್ಯಂತ 
ದಿವ್ಯವಾದ ಲೀಲೆಯೇ. ॥ ೧೩ ॥ ಯಾವ ಅಸುರನನ್ನು ಕೊಲ್ಲುವು 
ದಕ್ಕಾಗಿ ನೀನು ಕ್ರೋಧ ಗೊಂಡೆಯೋ ಅವನು ವಧಿಸಲ್ಪಟ್ಟನು. 
ಈಗ ನೀನು ನಿನ್ನ ಕ್ರೋಧವನ್ನು ಶಾಂತಗೊಳಿಸು. ಹಾವು- ಚೇಳುಗಳ 
ಸಾವಿನಿಂದ ಸಜ್ಜನರೂ ಕೂಡ ಸುಖಿಗಳಾಗುವಂತೆಯೇ ಈ ದೈತ್ಯನ 
ಸಂಹಾರದಿಂದ ಎಲ್ಲ ಜನರಿಗೂ ತುಂಬಾ ಸುಖವು ಉಂಟಾಗಿದೆ. 
ಈಗ ಎಲ್ಲರೂ ನಿನ್ನ ಶಾಂತಸ್ವರೂಪವನ್ನು ದರ್ಶಿಸಲು ದಾರಿ 
ನೋಡುತ್ತಿದ್ದಾರೆ. ಓ ನರಸಿಂಹ! ಭಯದಿಂದ ಮುಕ್ತರಾಗಲು 
ಭಕ್ತರು ನಿನ್ನಈ ರೂಪವನ್ನುಸ್ಥರಿಸುವರು. ॥ ೧೪ ॥ ಪರಮಾತ್ಮನೇ! 
ನಿನ್ನ ಮುಖವು ಅತಿಭಯಂಕರವಾಗಿದೆ. ನಾಲಿಗೆಯು ಭೀಕರವಾಗಿ 
ಹೊರಕ್ಕೆ ಚಾಚಿದೆ. ಕಣ್ಣುಗಳು ಸೂರ್ಯನಂತೆ ಹೊಳೆಯುತ್ತಿವೆ. 


| ಹುಬ್ಬುಗಳು ಮೇಲಕ್ಕೆದ್ದಿವೆ. ಕೋರೆದಾಡೆಗಳು ಕೂರಾಗಿವೆ 


(ತೀಕ್ಷ್ಣವಾಗಿವೆ). ನೀನು ಧರಿಸಿರುವ ಕರುಳಮಾಲೆಗಳು, ರಕ್ತದಿಂದ 
ತೊಯ್ದಿರುವ ಕೇಸರಗಳು, ಮೇಲಕ್ಕೆ ನಿಮಿರಿನಿಂತಿರುವ ಕಿವಿಗಳು, 
ದಿಗ್ಗಜಗಳನ್ನು ಭಯಪಡಿಸುವ ಸಿಂಹ ಗರ್ಜನೆ ಮತ್ತು ಶತ್ರುಗಳನ್ನು 
ಸೀಳಿಹಾಕುವಂತಹ ಉಗುರುಗಳು - ಇವೆಲ್ಲ ಅತಿಭಯಂಕರ 
ವಾಗಿದ್ದರೂ ನಾನು ಇವುಗಳನ್ನು ಕಂಡು ಸ್ವಲ್ಹವೂ ಭಯಪಡುವು 
ದಿಲ್ಲ ॥ ೧೫ ॥ ದೀನಬಂಧುವೇ ! ಆದರೆ ನಾನು ಈ ಅಸಹ್ಯವೂ, 
ಉಗ್ರವೂ ಆದ ಸಂಸಾರಚಕ್ರದಲ್ಲಿ ಬಿದ್ದು ಕಬ್ಬಿನಂತೆ ಅಗಿಯಲಡು 


"| ತ್ಲಿರುವುದರಿಂದ ಕರ್ಮಪಾಶಗಳಿಗೆ ಸಿಲುಕಿ ಈ ಭಯಂಕರವಾದ 


ಜಂತುಗಳ ಮಧ್ಯದಲ್ಲಿ ಬಿದ್ದಿದ್ದೇನೆ. ನನ್ನ ಸ್ವಾಮಿಯೇ! ನೀನು 
ಪ್ರಸನ್ನನಾಗಿ ಸಮಸ್ತ ಜೀವಿಗಳಿಗೂ ಏಕೈಕ ರಕ್ಷಕವಾದ ಮೋಕ್ಷ 
ಸ್ವರೂಪವೇ ಆಗಿರುವ ನಿನ್ನ ಪಾದಾರವಿಂದಗಳಲ್ಲಿ ನನ್ನನ್ನು ಎಂದು 
ಕರೆಸಿ ಕೊಳ್ಳುವೆ? ॥ ೧೬ ॥ ಪ್ರಭೋ! ಅನಂತ! ನಾನು 


ಪ್ರೀತೋ5ಪವರ್ಗಶರಣಂ ಹ್ವಯಸೇ ಕದಾ ನು ॥ ೧೬ ॥ ಇಷ್ಟರವರೆಗೆ ಹುಟ್ಟಿದ ಎಲ್ಲ ಯೋನಿಗಳಲ್ಲಿಯೂ ಇಷ್ಟಪದಾರ್ಥ 


9 ಅಧ್ಯಾಯ] 


ಸಪ್ತಮ ಸೃಂಧ 


763 


ಯಸ್ಸಾತ್ಲಿಯಾಪ್ರಿಯವಿಯೋಗಸಯೋಗಜನ್ಯ- 


ಶೋಕಾಗ್ನಿನಾ ಸಕಲಯೋನಿಷು ದಹ್ಯಮಾನಃ 1 
ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ 
ಭೂಮನ್‌ ಭ್ರಮಾಮಿವದಮೇ ತವದಾಸ್ಕಯೋಗಮ್‌ ॥ ೧೭ ॥ 


ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯಾ 
ಲೀಲಾಕಥಾಸ್ತವ ನೃಸಿಂಹ ವಿರಿಂಚಗೀತಾಃ । 
ಅಂಜಸ್ತಿತರ್ಮ್ಯನುಗೃಣನ್ನುಣವಿಪ್ರಮುಕ್ತೋ 
ದುರ್ಗಾಣಿ ತೇ ಪದಯುಗಾಲಯಹಂಸಸಂಗಃ ॥ ೧೮ ॥ 


ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ 
ನಾರ್ತಸ್ಯ ಚಾಗದಮುದನ್ನತಿ ಮಜ್ಜತೋ ನೌಃ। 
ತಪ್ಪಸ್ಯ ತತ್ಛತಿವಿಧಿರ್ಯ ಇಹಾಂಜಸೇಷ್ಟ- 
ಸ್ಮಾವದ್ದಿಭೋ ತನುಭ್ಛತಾಂ ತ್ವದುಪೇಕಿತಾನಾಮ್‌ 1 OF I 


ಇ 


ಯಸ್ಮಿನತೋ ಯರ್ಹಿ ಯೇನ ಚಯಸ್ಕ ಯಸ್ಥಾದ್‌ 
ಯಸ್ಕೈ ಯಥಾ ಯದುತ ಯಸ್ತಪರ: ಪರೋವಾ। 

ಭಾವಃ ಕರೋತಿ ವಿಕರೋತಿ ಪೃಥಕ್ಷ್ಯಭಾವಃ 
ಸಂಚೋದಿತಸ್ಥದಖಿಲಂ ಭವತಃ ಸ್ವರೂಪಮ್‌ ॥ ೨೦॥ 


ಮಾಯಾ ಮನಃಸೃಜತಿ ಕರ್ಮಮಯಂ ಬಲೀಯಃ 
ಕಾಲೇನ ಚೋದಿತಗುಣಾನುಮತೇನ ಪುಂಸಃ। 
ಛಂದೋಮಯಂ ಯದಜಯಾರ್ಪಿತಷೋಡಶಾರಂ 
ಸಂಸಾರಚಕ್ರಮಜ ಕೋತತಿತರೇತ್ತ್ವದನ್ಯಃ ॥ ೨೧ ॥ 


ಗಳ ಅಗಲಿಕೆ, ಅನಿಷ್ಟ ಪದಾರ್ಥಗಳ ಸಂಯೋಗದಿಂದ ಉಂಟಾದ 
ಶೋಕದ ಬೆಂಕಿಯಲ್ಲಿ ಬೇಯುತ್ತಾ ಬಂದಿದ್ದೇನೆ. ಈ ದುಃಖಗಳನ್ನು 
ಹೋಗಲಾಡಿಸಲು ಬಳಸಿದ ಔಷಧಗಳೂ ದುಃಖರೂಪವೇ 
ಆಗಿವೆ. ಇದರ ಪರಿಹಾರಕ್ಕಾಗಿ ನಿನ್ನ ಆತ್ಯಂತಿಕ ದಾಸರಾದ ನಾರ 
ದಾದಿ ಮಹಾತ್ಮರ ಸಂಗವು ಸದಾಕಾಲ ನನಗೆ ದೊರಕುತ್ತಿರಲಿ. 
ಅದರಿಂದ ನಿನ್ನ ದಿವ್ಕಲೀಲೆಗಳ ಚರ್ಚೆ ನಡೆಯುತ್ತಾ, ಆತ್ಮ 
ಸ್ವರೂಪದ ಅರಿವು ಉಂಟಾದೀತು. ॥ ೧೭ ॥ ಪ್ರಭೋ! ನೀನು 
ನಮಗೆ ಅತ್ಯಂತ ಪ್ರಿಯನಾದವನು. ಅಹೈತುಕ ಹಿತೈಷಿಯೂ, 
ಪರಮಮಿತ್ರನೂ ಆಗಿರುವೆ. ನೀನೇ ನಿಜವಾಗಿ ಎಲ್ಲರ ಪರಮಾ 
ರಾಧ್ಯನಾಗಿರುವ ಪರದೇವತೆಯು. ಬ್ರಹ್ಮದೇವರಿಂದ ಗಾನಮಾಡ 
ಲ್ಪಟ್ಟ ನಿನ್ನ ಲೀಲಾ-ಕಥೆಗಳನ್ನು ಹಾಡುತ್ತಾ ನಾನು ತುಂಬಾ ಸುಲಭ 
ವಾಗಿ ರಾಗವೇ ಮುಂತಾದ ಪ್ರಾಕೃತಗುಣಗಳಿಂದ ಮುಕ್ತನಾಗಿ ಈ 
ಸಂಸಾರದ ಸಂಕಷ್ಟಗಳಿಂದ ದಾಟಿ ಬಿಡುವೆನು. ಏಕೆಂದರೆ, ನಿನ್ನ 
ಚರಣಯುಗಳಗಳಲ್ಲಿ ವಾಸ ಮಾಡುವ ಭಕ್ತರಾದ ಪರಮಹಂಸ 
ಮಹಾತ್ಮರ ಸಂಗವಾದರೋ ನನಗೆ ದೊರೆಯುತ್ತಲೇ ಇರುವುದು. 
॥ ೧೮ ॥ ಭಗವಾನ್‌ ನರಸಿಂಹನೇ! ಈ ಲೋಕದಲ್ಲಿ ಜೀವಿಗಳ 
ದುಃಖಗಳನ್ನು ಹೋಗಲಾಡಿಸಲು ಮಾಡಲಾಗುವ ಉಪಾಯ 
ಗಳೆಲ್ಲವನ್ನು ನೀನು ಉಪೇಕ್ಷೆ ಮಾಡಿದರೆ ಕ್ಷಣಕಾಲವೂ 
ಉಳಿಯಲಾರವು. ನೀನು ಉಪೇಕ್ಷೆ ಮಾಡಿದರೆ ತಂದೆ-ತಾಯಿಗಳು 
ಬಾಲಕನನ್ನು ರಕ್ಷಿಸಲಾರರು, ಔಷಧಿಯು ರೋಗವನ್ನು ಗುಣಪಡಿಸ 
ಲಾರದು. ಕಡಲಿನಲ್ಲಿ ಮುಳುಗುತ್ತಿರುವವನನ್ನು ಹಡಗು ಕಾಪಾಡ 
ಲಾರದು. ॥ ೧೯ ॥ ಸತ್ವ್ವಾದಿ ಗುಣಗಳಿಂದ ಬೇರೆ-ಬೇರೆ ಸ್ವಭಾವ 
ವುಳ್ಳ ಶ್ರೇಷ್ಠ ಬ್ರಹ್ಮಾದಿಗಳು ಮತ್ತು ಕಾಲವೇ ಮುಂತಾದ ಕನಿಷ್ಟ 
ಕರ್ತೃಗಳಿದ್ದಾರೋ, ಅವರೆಲ್ಲರನ್ನೂ ಪ್ರೇರಿಸುವವನು ನೀನೇ ಆಗಿ 
ದ್ವೀಯೆ. ನಿನ್ನ ಪ್ರೇರಣೆಯಿಂದ ಅವರು ಯಾವುದನ್ನು ಆಧರಿಸಿ, 
ಯಾವ ಕಾರಣದಿಂದ, ಯಾವ ಉಪಕರಣಗಳಿಂದ ಯಾವ 
ಸಮಯದಲ್ಲಿ, ಯಾವ ಸಾಧನಗಳಿಂದ ಯಾವ ಸಹಾಯ 
ದಿಂದ, ಯಾವ ಪ್ರಯೋಜನಕ್ಕಾಗಿ ಯಾವ ವಿಧಿಯಿಂದ, 
ಏನೇನನ್ನು ಸೃಷ್ಟಿಸುತ್ತಾರೋ ಅಥವಾ ವಿಕಾರಗೊಳಿಸುತ್ತಾರೋ 
ಅದೆಲ್ಲವೂ ನಿನ್ನ ಸ್ವರೂಪವೇ ಆಗಿದೆ. ॥ ೨೦ ॥ 

ಓ ಜನ್ಮರಹಿತನಾದ ಪ್ರಭುವೇ! ಪುರುಷನ ಅನುಮತಿಯಂತೆ 
ಕಾಲನ ಮೂಲಕ ಗುಣಗಳಲ್ಲಿ ಕ್ಟೋಭೆಯು ಉಂಟಾದಾಗ 
ಮಾಯೆಯು ಮನಃಪ್ರಧಾನವಾದ ಲಿಂಗಶರೀರವನ್ನು ನಿರ್ಮಾಣ 
ಮಾಡುತ್ತಾಳೆ. ಈ ಲಿಂಗಶರೀರವು ಬಲಶಾಲಿಯೂ, ಕರ್ಮ 
ಮಯವೂ, ಅನೇಕ ನಾಮ-ರೂಪಗಳಲ್ಲಿ ಆಸಕ್ತವೂ, ಛಂದೋಮ 
ಯವೂ ಆಗಿದೆ. ಇದೇ ಅವಿದ್ಯೆಯಿಂದ ಕಲ್ಲಿತ ಮನಸ್ಸು, ಹತ್ತು 
ಇಂದ್ರಿಯಗಳು, ಐದು ತನ್ಮಾತ್ರೆಗಳು - ಈ ಹದಿನಾರು ವಿಕಾರ 
ರೂಪವಾದ ಅರೆಪಟ್ಟಿಗಳಿಂದ ಕೂಡಿದ ಸಂಸಾರಚಕ್ರವಾಗಿದೆ. 
ನಿನ್ನಿಂದ ಬೇರೆಯಾಗಿದ್ದು ಈ ಮನರೂಪ ಸಂಸಾರಚಕ್ರವನ್ನು 
ಯಾರುತಾನೇ ದಾಟಿಹೋದಾನು 9 ॥ ೨೧ ॥ ಸರ್ವಶಕ್ತಿಯುಳ್ಳ 
ಪ್ರಭೋ! ಮಾಯೆಯು ಈ ಹದಿನಾರು ಅರೆಗಳುಳ್ಳ 
ಸಂಸಾರಚಕ್ತದಲ್ಲಿ ನನ್ನನ್ನು ಕೆಡವಿ ಕಬ್ಬಿನಂತೆ ಹಿಂಡುತ್ತಿದೆ. ನೀನು ನಿನ್ನ 


764 


ಸತ್ವಂ ಹಿ ನಿತೃವಿಜಿತಾತ್ಮಗುಣಃ ಸ್ವಧಾಮ್ನಾ 
ಕಾಲೋ ಪಶೀಕೃತವಿಸೃಜ್ಯ ವಿಸರ್ಗಶಕ್ತಿಃ 1 

ಚಕ್ರೇ ವಿಸೃಷ್ಟಮಜಯೇಶ್ಚರ ಷೋಡಶಾರೇ 
ನಿಷ್ಪೀಡ್ಕಮಾನಮುಪಕರ್ಷ ವಿಭೋ ಪ್ರಪನ್ನಮ್‌ ॥ ೨೨ ॥ 


ದೃಷ್ಟಾ ಮಯಾ ದಿವಿ ವಿಭೋಪಖಿಲಧಿಪ್ಪ ನ್ಸೈಪಾನಾ- 
ಮಾಯುಃಶ್ರೀಯೋ ವಿಭವಇಚ್ಛತಿ ಯಾನ್‌ಜನೋ5ಯಮ್‌। 

ಯೇತಸೃತ್ತಿತುಃ ಕುಪಿತಹಾಸವಿಜೃಂಭಿತಭ್ರೂ- 
ವಿಸ್ಫೂರ್ಜಿತೇನ ಲುಲಿತಾಃ ಸ ತು ತೇ ನಿರಸ್ತಃ ॥ ೨೩ ॥ 


ತಸ್ನಾದಮೂಸ್ತನುಭ್ಯತಾಮಹಮಾಶಿಷೋಜ್ಞ 
ಆಯುಃಶ್ರಿಯಂ ವಿಭವಮೈಂದ್ರಿಯಮಾವಿರಿಂಚಾತ್‌ I 

ನೇಚ್ಛಾಮಿ ತೇ ವಿಲುಲಿತಾನುರುವಿಕ್ರಮೇಣ 
ಕಾಲಾತ್ಮನೋಪನಯ ಮಾಂ ನಿಜಭೃತ್ಯಪಾರ್ಶ್ವಮ್‌ ॥ ೨೪ ॥ 


ಕುತ್ರಾಶಿಷಃ ಶ್ರುತಿಸುಖಾ ಮೃಗತ್ಛಷ್ಟಿರೂಪಾಃ 

ಕ್ಷೇದಂ ಕಲೇವರಮಶೇಷರುಜಾಂ ವಿರೋಹಃ। 
ನಿರ್ವಿದ್ಯತೇ ನತು ಜನೋ ಯದಪೀತಿ ವಿದ್ವಾನ್‌ 

ಕಾಮಾನಲಂ ಮಧುಲವೈ: ಶಮಯನ್‌ದುರಾಪೈ: I ೨೫ ॥ 


ಕ್ವಾಹಂ ರಜಃಪ್ರಭವ ಈಶ ತಮೋ ಧಿಕೇತಸ್ಕಿನ್‌ 
ಜಾತಃ ಸುರೇತರಕುಲೇ ಕ್ವ ತವಾನುಕಂಪಾ । 

ನ ಬ್ರಹ್ಮಣೋ ನ ತು ಭವಸ್ಯ ನ ವೈ ರಮಾಯಾ 
ಯನ್ಭೇಠರ್ಪಿತಃ ಶಿರಸಿ ಪದ್ಧಕರಃ ಪ್ರಸಾದಃ ॥ ೨೬ ॥ 


ನೈಷಾ ಪರಾವರಮತಿರ್ಭವತೋ ನನು ಸ್ಕಾ- 
ಜಂತೋರ್ಯಥಾ5ತತ್ಮಸುಹದೋ ಜಗತಸ್ತಥಾಪಿ। - 

ಸಂಸೇವಯಾ ಸುರತರೋರಿವ ತೇ ಪ್ರಸಾದಃ 
ಸೇವಾನುರೂಪಮುದಯೋ ನ ಪರಾವರತ್ವಮ್‌ ॥ ೨೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಚೈತನ್ಯಶಕ್ತಿಯಿಂದ ಬುದ್ಧಿಯು ಸಮಸ್ತ ಗುಣಗಳನ್ನು ಸದಾ ಗೆದ್ದವ 
ನಾಗಿ, ಕಾಲರೂಪದಿಂದ ಸಾಧ್ಯ-ಸಾಧನಗಳೆಲ್ಲವನ್ನೂ ಸ್ವಾಧೀನ 
ದಲ್ಲಿಟ್ಟುಕೊಂಡಿರುವವನು. ಇಂತಹ ನಿನ್ನನ್ನು ನಾನು ಶರಣು 
ಹೊಂದಿರುವೆನು. ನನ್ನನ್ನು ಈ ಮಾಯಾಚಕ್ರದಿಂದ ದಾಟಿಸಿ ನಿನ್ನ 
ಸನ್ನಿಧಿಗೆ ಸೆಳೆದುಕೋ ಸ್ವಾಮಿ! ॥ ೨೨॥ ಓ ಭಗವಂತಾ। 


ಸಂಸಾರದ ಜನರು ಯಾವುದನ್ನು ಪಡೆಯಲು ಹಾತೊರೆಯುತ್ತಿರು 


ತ್ತಾರೋ ಆ ಸ್ವರ್ಗದಲ್ಲಿ ಸಿಗಬಹುದಾದ ಸಮಸ್ಯ ಲೋಕಪಾಲರ 
ಆಯುಸ್ತು, ಸಂಪತ್ತು, ಐಶ್ವರ್ಯ ಎಲ್ಲವನ್ನೂ ನಾನು ನೋಡಿ 
ಯಾಯಿತು. ನನ್ನ ತಂದೆಯು ಸ್ವಲ್ಪ ಕೋಪಗೊಂಡು ನಕ್ಕಾಗ, 
ಆತನು ಹುಬ್ಬುಗಳನ್ನು ಸ್ವಲ್ಪ ಓರೆಯಾಗಿಸಿದರೆ - ಅವರೆಲ್ಲರೂ 
ಚೆಲ್ಲಾಪಿಲ್ಲಿಯಾಗಿ ಚದುರಿಹೋಗುತ್ತಿದ್ದರು. ಅಂತಹ ಮಹಾ ಪರಾ 
ಕ್ರಮಶಾಲಿಯಾದ ನನ್ನ ತಂದೆಯನ್ನೇ ನೀನು ಸಂಹಾರ ಮಾಡಿ 
ಬಿಟ್ಟೆ. ॥ ೨೩ ॥ ಪ್ರಪಂಚದ ಜನರು ಬಯಸುವಂತಹ ಬ್ರಹ್ಮ 
ಲೋಕದವರೆಗಿನ ಆಯುಸ್ಸು ಸಂಪತ್ತು, ಐಶ್ವರ್ಯ, ಇಂದ್ರಿಯ 
ಗಳ ಭೋಗ - ಇವು ಯಾವುದನ್ನೂ ನಾನು ಬಯಸುವುದಿಲ್ಲ 
ಏಕೆಂದರೆ, ನೀನು ಮಹಾಬಲಶಾಲಿಯಾದ ಕಾಲನ ರೂಪವನ್ನು 
ಧರಿಸಿ ಅವೆಲ್ಲವನ್ನೂ ಕಬಳಿಸುವೆ ಎಂಬುದು ನನಗೆ ಗೊತ್ತು. 
ಅದಕ್ಕಾಗಿ ನಿನ್ನ / ಸೇವಕರ ಸನ್ನಿಧಿಗೆ ನನ್ನನ್ನು ಕರೆದುಕೊಂಡು 
ಹೋಗು. ॥ ೨೪ ॥ ವಿಷಯ ಸುಖಭೋಗಗಳ ಮಾತುಗಳು ಕೇಳು 
ವುದಕ್ಕೇನೋ ಚೆನ್ನಾಗಿರುತ್ತವೆ. ಆದರೆ ವಾಸ್ತವವಾಗಿ ಅವು 
ಬಿಸಿಲ್ಲುದುರೆಯ ನೀರಿನಂತೆ ಆಗಿವೆ. ಅವುಗಳನ್ನು ಭೋಗಿಸಲು 
ಸಾಧನವಾದ ಶರೀರವಾದರೋ ಎಲ್ಲ ರೋಗಗಳಿಗೆ ನೆಲೆವೀಡಾ 
ಗಿದೆ. ಇವೆರಡೂ ಕೃಣಭಂಗುರವೂ ಅಸಾರವೂ ಎಂದು 
ತಿಳಿದಿದ್ದರೂ ಕೂಡ ಮನುಷ್ಯನಿಗೆ ಇವುಗಳಲ್ಲಿ ವೈರಾಗ್ಯ ಉಂಟಾಗು 
ವುದಿಲ್ಲ ಆತನು ಅತಿಕಷ್ಟದಿಂದ ದೊರೆಯುವ ವಿಷಯಭೋಗಗಳ 
ಸಣ್ಣ-ಪುಟ್ಟ ಸಿಹಿಜೇನಿನ ತೊಟ್ಟುಗಳಿಂದ ತನ್ನ ಕಾಮವೆಂಬ 
ಅಗ್ನಿಯನ್ನು ಆರಿಸಲು ಪ್ರಯತಿಸುತ್ತಿದ್ದಾನೆ. ॥ ೨೫ ॥ ಪ್ರಭೋ! 


| ತಮೋಗುಣೀ ಅಸುರ ವಂಶದಲ್ಲಿ ರಜೋಗುಣದಿಂದ ಕೂಡಿ 


ಜನಿಸಿದ ನಾನೆಲ್ಲಿ? ನಿನ್ನ ಪರಮಶ್ರೇಷ್ಠವಾದ ಕೃಪೆಯೆಲ್ಲಿ? 
ಎಂತಹ ಧನ್ಯನು ನಾನು! ಬ್ರಹ್ಮದೇವರು, ಶಂಕರಪ್ರಭು, ಲಕ್ಷ್ಮೀ 
ದೇವಿ - ಇವರ ಶಿರಸ್ಸಿನ ಮೇಲೆ ಇರಿಸದೇ ಇದ್ದ ಸಕಲ 
ಸಂತಾಪಹರವಾದ ನಿನ್ನ ಅನುಗ್ರಹ ಹಸ್ತಪದ್ಧವನ್ನು ನನ್ನ ತಲೆಯ 
ಮೇಲೆ ಇರಿಸಿದೆಯಲ್ಲಾ! ॥ ೨೬ ॥ ನೀನು ಎಲ್ಲರಿಗೂ ಆತ್ಮನಾಗಿ 
ಎಲ್ಲರಿಗೂ ನಿಷ್ಕಾರಣ ಪ್ರೇಮಿಯಾಗಿದ್ದೀಯೆ. ಆದುದರಿಂದ 
ಸಂಸಾರಿ ಜೀವಿಗಳಲ್ಲಿರುವಂತೆ ನಿನ್ನಲ್ಲಿ ಮೇಲು-ಕೀಳು ಎಂಬ 
ಭೇದಭಾವನೆಯಿಲ್ಲ ಆದರೂ ನೀನು ಕಲ್ಪವೃಕ್ಚದಂತೆ ಸೇವೆ 
ಮಾಡುವುದರಲ್ಲಿ ತಾನೇ ಕರುಣೆ-ಅನುಗ್ರಹವನ್ನು ಹರಿಸುವೆ. 
ತಮ್ಮ-ತಮ್ಮ ಸೇವೆಗೆ ಅನುಗುಣವಾಗಿ ಅವರು ನಿನ್ನ ಅನುಗ್ರಹ 
ವನ್ನು ಸಂಪಾದಿಸಿರುವರು. ಆ ಅನುಗ್ರಹಕ್ಕೆ ಜಾತಿ, ಕುಲ, ವಿದ್ಯೆ 
ಮುಂತಾದವುಗಳಿಂದ ಬರುವ ಮೇಲು-ಕೀಳು ಭಾವನೆಗಳು 
ಕಾರಣವಾಗುವುದಿಲ್ಲ ॥ ೨೭॥ 


9 ಅಧ್ಯಾಯ] 


ಏವಂ ಜನಂ ನಿಪತಿತಂ ಪ್ರಭವಾಹಿಕೂಪೇ 
ಕಾಮಾಭಿಕಾಮಮನು ಯಃ ಪ್ರಪತನ್ನಸಂಗಾತ್‌ | 

ಕೃತ್ವಾನ 5ತ್ಮಹಾತ್ನುರರ್ಷಿಣಾ ಭಗವನ್ಸಹೀತಃ 
ಸೋತಹಂಕಥಂನು ವಿಸೃಜೇ ತವ ಭೃತ್ಯಸೇವಾಮ್‌ ॥ ೨೮ ॥ 


ಮತ್ತಾ )pಂರಕ್ಟಣಮನಂತ ಪಿತುರ್ವಧಶ್ಚ 
ಮನ್ಯೇ ಸ್ವನ್ಛತ್ಯಯುಷಿವಾಕ್ಕಮೃತಂ ವಿಧಾತುಮ್‌ । 
ಖಡ್ಗಂ ಪ್ರಗೃಹ್ಯ ಯದವೋಚದಸದ್ದಿಧಿತ್ತು- 
ಸ್ತಾ ಮೀಶ್ಷರೋ ಮದಪರೋತವತುಕಂಹರಾಮಿ ॥ ೨೯ ॥ 


ಏಕಸ್ತಮೇವ ಜಗದೇತದಮುಷ್ಯ ಯತ್ತ್ವ- 
ಮಾದ್ಯಂತಯೋಃ ಪೃಥಗವಸ್ಯಸಿ ಮಧ್ಯತಶ್ಚ I 
ಸೃಷ್ಟ್ವಾ ಗುಣವೃತಿಕರಂ ನಿಜಮಾಯಯೇದಂ 


ನಾನೇವ ತೈರವಸಿತಸ್ತದನುಪ್ರವಿಷ್ಟ ॥೩೦॥ 
ತ್ವಂವಾ ಇದಂ ಸದಸದೀಶ ಭವಾಂಸ್ರತೋ5ನ್ಯೋ 
ಮಾಯಾ ಯದಾತ್ಮಪರಬುದ್ಧಿರಿಯಂ ಹ್ಯಪಾರ್ಥಾ। 
ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ 
1&0 


ತದ್ವೈ ತದೇವ ವಸುಕಾಲವದಷ್ಟಿತರ್ವೋಃ 


ನೃಸ್ಕೇದಮಾತ್ಮನಿ ಜಗದ್ದಿಲಯಾಂಬುಮದ್ಯೇ 
ಶೇಷೇ5 5ತ್ಯನಾ ನಿಜಸುಖಾನುಭವೋ ನಿರೀಹಃ 

ಯೋಗೇನ ಮೀಲಿತದ್ಭಗಾತ್ಮನಿಪೀತನಿದ್ರ- 
ಸ್ತುರ್ಯೀಸ್ಥಿತೋನತುತಮೋನಗುಣಾಜ್ಚಯಕ್ಷೇ ॥೩೨॥ 


ತಸ್ಯೈವ ತೇ ವಪುರಿದಂ ನಿಜಕಾಲಶಕ್ತ್ಯಾ 
ಸಂಚೋದಿತಪ್ರಕೃತಿಧರ್ಮಣ ಆತ್ಮಗೂಢಮ್‌ 

ಅಂಭಸ್ಯನಂತಶಯನಾದ್ದಿರಮತ್ತಮಾಧೇ- 
ರ್ನಾಭೇರಭೂತ್ವಕಣಿಕಾವಟವನ್ನಹಾಬ್ದಮ್‌ ॥ ೩೩ ॥ 


ಸಪ್ತಮ ಸ್ಥಂಧ 


765 


ಓ ಭಗವಂತನೇ! ಈ ಸಂಸಾರವೆಂಬುದು ಒಂದು ಕತ್ತಲೆ 
ತುಂಬಿದ ಬಾವಿಯಾಗಿದೆ. ಇದರಲ್ಲಿಕಾಲರೂಪೀ ಸರ್ಪವು ಕಚ್ಚಲು 
ಸದಾ ಸಿದ್ಧವಾಗಿರುವುದು. ವಿಷಯಭೋಗಗಳನ್ನು ಬಯಸುವ 
ಜನರು ಇದರಲ್ಲೇ ಬಿದ್ದಿರುವರು. ನಾನೂ ಕೂಡ ಪ್ರಸಂಗವಶಾತ್‌ 
ಅವರ ಹಿಂದೆ ಅದರಲ್ಲೇ ಬೀಳುವವನಾಗಿದ್ದೆ ಆದರೆ ಭಗವತಾ | 
ದೇವಯಷಿ ನಾರದರು ನನ್ನನ್ನು ತನ್ನವನಾಗಿಸಿಕೊಂಡು ಅದರಿಂದ 
ರಕ್ಷಿಸಿದರು. ಹೀಗಿರುವಾಗ ನಾನು ನಿನ್ನ ಭಕ್ತಜನರ ಸೇವೆಯನ್ನು 
ಹೇಗೆ ತಾನೇ ಬಿಟ್ಟೇನು ? ॥ ೨೮ ॥ ಓ ಅನಂತಪ್ರಭುವೇ! ನನ್ನ 
ತಂದೆಯು ಅಸತ್ಕಾರ್ಯವನ್ನುಮಾಡುವುದಕ್ಕಾಗಿ ನಡುಕಟ್ಟಿ ಕೈಯಲ್ಲಿ 
ಖಡ್ಗವನ್ನು ಧರಿಸಿಕೊಂಡು - "ಎಲವೋ | ನನ್ನನ್ನು ಬಿಟ್ಟು ಬೇರೆ 
ದೇವರು ಇದ್ದರೆ ನಿನ್ನನ್ನು ಅವನು ಕಾಪಾಡಲೀ. ನಾನು ನಿನ್ನ 
ತಲೆಯನ್ನು ಕೊಚ್ಚಿಹಾಕುತ್ತೇನೆ' ಎಂದು ಹೇಳಿದಾಗ, ನೀನು ನನ್ನ 
ಪ್ರಾಣಗಳನ್ನು ರಕ್ಷಿಸಿ, ನನ್ನ ತಂದೆಯನ್ನು ವಧಿಸಿದೆ. ನೀನು ನಿನ್ನ ಭೃತ್ಯ 
ರಾದ ಸನಕಾದಿ ಮಹರ್ಷಿಗಳ ಮಾತನ್ನು ಈಡೇರಿಸಿ ಸತ್ಯಗೊಳಿಸು 
ವುದಕ್ಕಾಗಿಯೇ ಹಾಗೆ ಮಾಡಿದೆ ಎಂದು ಭಾವಿಸುತ್ತೇನೆ. ॥ ೨೯ ॥ 

ಓ ಭಗವಂತನೇ | ಈ ಸಂಪೂರ್ಣ ಜಗತ್ತೆಲ್ಲವೂ ನೀನೊಬ್ಬನೇ 
ಆಗಿದ್ದೀಯೆ. ಎಲ್ಲವೂ ನಿನ್ನ ವಿಸ್ತಾರವೇ ಆಗಿದೆ. ಇದರ ಆದಿ 
ಯಲ್ಲಿಯೂ, ಅಂತ್ಯದಲ್ಲಿಯೂ, ಮಧ್ಯದಲ್ಲಿಯೂ ನೀನೇ ಇರುತ್ತಿ 
ದ್ವೀಯೆ. ನಿನ್ನಮಾಯಾಶಕ್ಕಿಯಿಂದ ಈ ತ್ರಿಗುಣಾತ್ಮಕವಾದ ಜಗತ್ತನ್ನು 
ಸೃಷ್ಟಿಮಾಡಿ ಅದರ ಒಳಹೊಕ್ಕು ಒಬ್ಬನೇ ಆಗಿದ್ದರೂ ನಾನಾ ರೂಪ 
ಗಳಲ್ಲಿರುವಂತೇತೋರುತ್ತಿರುವೆ. ॥ ೩೦ ॥ ಭಗವಂತಾ! ಕಾರ್ಯ- 
ಕಾರಣರೂಪದಿಂದ ಕಂಡುಬರುವುದೆಲ್ಲವೂ ನೀನೇ ಆಗಿರುವೆ ಮತ್ತು 
ಇದಕ್ಕಿಂತ ಬೇರೆಯಾಗಿರುವ ಪರತತ್ವ್ವವೂ ನೀನೇ ಆಗಿರುವೆ. ತಾನು 
_ ಬೇರೆಯವನು ಎಂಬ ಭೇದಭಾವವೂ ಅರ್ಥಹೀನ ಶಬ್ದಗಳ 
ಮಾಯೆಯೇ ಆಗಿದೆ. ಏಕೆಂದರೆ, ಯಾರಿಂದ, ಯಾವುದಕ್ಕೆ ಜನ್ಮ, 
ಸ್ಥಿತಿ, ಲಯ ಮತ್ತು ಪ್ರಕಾಶಗಳು ಉಂಟಾಗುತ್ತವೋ, ಅದು ಅದರ 
ಸ್ವಃ ರೂಪವೇ ಆಗಿರುತ್ತದೆ. ಬೀಜ ಮತ್ತು ವೃಕ್ಷ ಕಾರ್ಯ ಹಾಗೂ 
ಕಾರಣ ದೃಷ್ಟಿಯಿಂದ ಭಿನ್ನವಾಗಿದ್ದರೂ ಗಂಧ, ತನ್ನಾತ್ರೆಯ ದೃಷ್ಟಿ 
ಯಿಂದ ಎರಡೂ ಒಂದೇ ಆಗಿದೆ. ॥ ೩೧॥ 

ಓ ಭಗವಂತನೇ! ನೀನು ಈ ಇಡೀ ವಿಶ್ವವನ್ನು ತನ್ನಲ್ಲಿಯೇ 
ಸೇರಿಸಿಕೊಂಡು ಆತ್ಮಸುಖವನ್ನು ಅನುಭವಿಸುತ್ತಾ ನಿಷ್ಕಿಯನಾಗಿ 
ಪ್ರಳಯಜಲದಲ್ಲಿ: ಪವಡಿಸುವೆ. ಆಗ ತನ್ನ ಸ್ವಯಂಸಿದ್ದ ಯೋಗದಿಂದ 
ಬಾಹ್ಯದೃಷ್ಟಿಯನ್ನು ಮುಚ್ಚಿ ನೀನು ನಿನ್ನ ಸ್ವರೂಪಪ್ರಕಾಶದಲ್ಲಿ ನಿದ್ರೆ 
ಯನ್ನು ಲಯಗೊಳಿಸಿ, ತುರೀಯವಾದ ಪರಬ್ರಹ್ಮಪದದಲ್ಲಿ ನೆಲೆಸಿ 
ರುವೆ. ಆಸಮಯದಲ್ಲಿನೀನು ತಮೋಗುಣದಿಂದ ಕೂಡಿರುವುದಿಲ್ಲ 
ಹಾಗೂ ವಿಷಯಗಳನ್ನು ಸ್ವೀಕರಿಸುವುದಿಲ್ಲ ॥ ೩೨॥ ನೀನು ನಿನ್ನ 
ಕಾಲ ಶಕ್ತಿಯಿಂದ ಪ್ರಕೃತಿಯ ಗುಣಗಳನ್ನು ಪ್ರೇರಿಸುವುದರಿಂದ ಈ 
ಬ್ರಹ್ಮಾಂಡವೂ ನಿನ್ನ ಶರೀರವೇ ಆಗಿದೆ. ಸೃಷ್ಟಿಗೆ ಮೊದಲು ಇದು ನಿನ್ನ 
ಲ್ಲಿಯೇ ಲೀನವಾಗಿತ್ತು. ಪ್ರಳಯ ಕಾಲದ ಜಲದಲ್ಲಿ ಶೇಷಶಯ್ಯೆಯಲ್ಲಿ 
ಪವಡಿಸಿದ ನೀನು ಯೋಗನಿದ್ರೆಯ ಸಮಾಧಿಯನ್ನು ತ್ಯಜಿಸಿದಾಗ 
ಆಲದ ಬೀಜದಿಂದ ವಿಶಾಲವಾದ ಆಲದ ಮರವು ಹೊರಬರುವಂತೆ 
ನಿನ್ನನಾಭಿಯಿಂದ ಬ್ರಹ್ಮಾಂಡ ಕಮಲವು ಉತ್ಪನ್ನವಾಯಿತು.॥ ೩೩. ॥ 


766 


ತತ್ತಂಭವಃ ಕವಿರತೋ5 ನ್ಯದಪಶ್ಯಮಾನ- 

ಸ್ಟ್ವಾಂ ಬೀಜಮಾತ್ಮನಿ ತತಂ ಸ್ವಬಹಿರ್ವಿಚಿಂತ್ಯ । 
ನಾವಿಂದದಬ್ಬಶತಮಪ್ಪು ನಿಮಜ್ಜಮಾನೋ 

ಜಾತೇರಂಕುರೇ ಕಥಮುಹೋಪಲಭೇತ ಬೀಜಮ್‌ ॥ ೩೪ ॥ 


ಸ ತ್ವಾತ್ಮಯೋನಿರತಿವಿಸ್ಥಿತ ಆಸ್ಥಿ ತೋರಬ್ಬಂ 
ಕಾಲೇನ ತೀವ್ರತಪಸಾ ಪರಿಶುದ್ಧಭಾವಃ । 
ತ್ವಾಮಾತ್ಮನೀಶ ಭುವಿ ಗಂಧಮಿವಾತಿಸೂಕ್ಷ್ಮಂ 
ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ ॥ ೩೫ ॥ 


ಏವಂ ಸಹಸ್ರವದನಾಂಘ್ರಿಶಿರುಕರೋರು- 
ನಾಸಾಸ್ಕಕರ್ಣನಯನಾಭರಣಾಯುಧಾಢ್ಠಮ್‌ । 
ಮಾಯಾಮಯಂ ಸದುಪಲಕ್ಸಿತಸಂನಿವೇಶಂ 
ದೃಷ್ಟ್ವಾ ಮಹಾಪುರುಷಮಾಪ ಮುದಂ ವಿರಿಂಚಃ ॥ ೩೬ ॥ 


ತಸ ಭವಾನ್ಹಯಶಿರಸ್ತನುವಂ ಚ ಬಿಭ್ರ- 
ದ್ವೇದದ್ರುಹಾವತಿಬಲೌ ಮಧುಕೈಟಭಾಖ್ಕ್‌ I 
ಹತ್ವಾಂ5ನಯಚ್ಛುತಿಗಣಾಂಸ್ತು ರಜಸ್ತಮಶ್ಚ 
ಸತ್ತ್ವಂ ತವ ಪ್ರಿಯತಮಾಂ ತನುಮಾಮನಂತಿ ॥ ೩೭ ॥ 


ಇತ್ಥಂ ನೃತಿರ್ಯಗೃಷಿದೇವರುಷಾವತಾರೈ- 
ರ್ಲೊಕಾನ್ವಿಭಾವಯಸಿ ಹಂಸಿ ಜಗತ್ಫತೀಪಾನ್‌ I 
ಧರ್ಮಂ ಮಹಾಪುರುಷ ಪಾಸಿ ಯುಗಾನುವೃತ್ತಂ 
ಛನ್ನು ಕಲೌ ಯದಭವಸ್ವೀ ಯುಗೋಥ ಸ ತ್ವಮ್‌ ॥ ೩೮ ॥ 


ನೈತನ್ಮನಸ್ತವ ಕಥಾಸು ವಿಕುಂಠನಾಥ 
ಸಂಪ್ರೀಯತೇ ದುರಿತದುಷ್ಟಮಸಾಧು ತೀವ್ರಮ್‌ । 

ಕಾಮಾತುರಂ ಹರ್ಷಶೋಕಭಯೈಷಣಾರ್ತಂ 

ತಸ್ನಿನ್ನಥಂ ತವ ಗತಿಂ ವಿಮೃಶಾಮಿ ದೀನಃ ॥೩೯॥ 


ಶ್ರೀಮದ್ಭಾಗವತ 


[ಅಧ್ಯಾಯ 9 


ಅದರಲ್ಲಿ ಸೂಕ್ಷ್ಮದರ್ಶಿಯಾದ ಬ್ರಹ್ಮದೇವರು ಪ್ರಕಟ 
ಗೊಂಡರು. ಅವರಿಗೆ ಕಮಲವಲ್ಲದೆ ಬೇರೆ ಏನೂ ಕಾಣಿಸದಿದ್ದಾಗ 
ತನ್ನಲ್ಲೇ ಬೀಜರೂಪದಿಂದ ವ್ಯಾಪ್ತನಾದ ನಿನ್ನನ್ನು ತಿಳಿಯದೇ 
ಹೋದರು. ನಿನ್ನನ್ನು ತಮ್ಮಿಂದ ಹೊರಗಿನವನು ಎಂದು ಭಾವಿಸಿ 
ನೀರಿನೊಳಗೆ ಮುಳುಗಿ ನೂರು ವರ್ಷಗಳವರೆಗೆ ಹುಡುಕುತ್ತಲೇ 
ಇದ್ದರು. ಆದರೆ ಅಲ್ಲಿ ಅವರಿಗೆ ಏನೂ ಸಿಗಲಿಲ್ಲ ಹೇಗೆ ತಾನೇ 
ಸಿಕ್ಕೀತು ? ಬೀಜವು ಮೊಳೆತು ಬೆಳೆದ ಬಳಿಕ ಅದರಲ್ಲಿ ವ್ಯಾಪಿಸಿ 
ಕೊಂಡಿರುವ ಬೀಜವನ್ನು ಯಾರಾದರೂ ಹೊರಗೆ ಬೇರೆಯಾಗಿ 
ಹೇಗೆ ನೋಡಬಲ್ಲರು? ॥ ೩೪ ॥ ಬ್ರಹ್ಮದೇವರಿಗೆ ತುಂಬಾ 
ಆಶ್ಚರ್ಯವಾಯಿತು. ಅವರು ಸೋತು ಹೋಗಿ ಕಮಲದ ಮೇಲೆ 
ಬಂದು ಕುಳಿತರು. ಬಹಳ ಕಾಲ ಕಳೆದ ಬಳಿಕ ತೀವ್ರವಾದ ತಪಸ್ಸನ್ನು 
ಮಾಡಿದ್ದರಿಂದ ಅವರ ಹೃದಯವು ಪರಿಶುದ್ಧವಾದಾಗ ಅವರಿಗೆ 
ಭೂತ, ಇಂದ್ರಿಯಗಳು ಮತ್ತು ಅಂತಃ ಕರಣರೂಪವಾದ ತನ್ನ 
ಶರೀರದಲ್ಲಿಯೇ ಹಾಸುಹೊಕ್ಕಾಗಿ ತುಂಬಿ ಕೊಂಡಿರುವ ನಿನ್ನ 
ಸೂಕ್ಷ್ಮರೂಪದ ಸಾಕ್ಟಾತ್ಯಾರವಾಯಿತು. ಪೃಥಿವಿಯಲ್ಲಿ ವ್ಯಾಪಿಸಿ 
ಕೊಂಡಿರುವ ಅದರ ಅತಿಸೂಕ್ಷ್ಮ ತನ್ನಾತ್ರೆಯಾದ ಗಂಧವನ್ನು ಅರಿ 
ಯುವಂತೆ ನಿನ್ನನ್ನು ಅರಿತುಕೊಂಡರು. ॥ ೩೫ ॥ 

ನಿನ್ನ. ಲೀಲಾಮಯಮೂರ್ತಿಯಾದ ಐಏರಾಟ್‌ಪುರುಷ 
ರೂಪದ ಸಾಕ್ಟಾತ್ಕಾರ ಅವರಿಗಾಯಿತು. ಸಾವಿರಾರು ಮುಖಗಳು, 
ಸಾವಿರಾರು ತಲೆಗಳು, ಸಾವಿರಾರು ಕಿವಿ-ಕಣ್ಣು-ಮೂಗು- 
ಬಾಯಿಗಳು, ಸಾವಿರಾರು ಕೈ-ಕಾಲುಗಳು ಮತ್ತು ಸಾವಿರಾರು 
ಭೂಷಣಾಯುಧಗಳಿಂದ ಕೂಡಿ ಹದಿನಾಲ್ಕು ಲೋಕಗಳನ್ನು ತನ್ನ 
ಅಂಗಾಂಗಗಳ ರೂಪದಲ್ಲಿ ಹೊಂದಿದ್ದ ಅದ್ಭುತರೂಪವದು. 
ಮಹಾಪುರುಷನಾದ ನಿನ್ನ ಆ ರೂಪವನ್ನು ನೋಡಿ ಬ್ರಹ್ಮದೇವರಿಗೆ 
ತುಂಬಾ ಆನಂದವುಂಟಾಯಿತು. ॥ ೩೬ ॥ ರಜೋಗುಣ ಮತ್ತು 
ತಮೋಗುಣರೂಪಿಗಳಾದ ಮಧು, ಕೈಟಭರೆಂಬ ಇಬ್ಬರು ದೈತ್ಯರು 
ಭಾರೀ ಬಲಶಾಲಿಗಳಾಗಿದ್ದರು. ಅವರು ವೇದಗಳನ್ನು ಕದ್ದು 
ಕೊಂಡು ಹೋದಾಗ ನೀನು ಹಯಗ್ರೀವ ಅವತಾರವನ್ನು ತಾಳಿ, 
ಅವರಿಬ್ಬರನ್ನೂ ಕೊಂದು ಸತ್ತ್ವಗುಣರೂಪವಾದ ಶ್ರುತಿಗಳನ್ನು 
(ವೇದಗಳನ್ನು ಬ್ರಹ್ಮದೇವರಿಗೆ ಹಿಂದಿರುಗಿಸಿಕೊಟ್ಟೆ ಆ ಸತ್ತ್ವ 
ಗುಣವೇ ನಿನ್ನ ಅತ್ಯಂತ ಪ್ರಿಯಶರೀರವೆಂದು ಮಹಾತ್ಮರು ಹೀಗೆ 
ವರ್ಣಿಸುತ್ತಾರೆ. ॥ ೩೭ ॥ ಎಲ್ಲೆ ಮಹಾಪುರುಷನೇ | ಹೀಗೆ ನೀನು 
ಮನುಷ್ಯ, ಪಶು-ಪಕ್ಷಿ ಯಷ, ದೇವತೆ ಮತ್ತು ಮತ್ತ ಶ್ಯ ಮುಂತಾದ 
ಅನೇಕ ಅವತಾರಗಳನ್ನು ಎತ್ತಿ ಲೋಕಗಳನ್ನು ಪಾಲಿಸಿ, ವಿಶ್ವದ 
ದ್ರೋಹಿಗಳನ್ನು ಸಂಹಾರಮಾಡುತ್ತೀಯೆ. ಈ ಅವತಾರಗಳ 
ಮೂಲಕ ನೀನು ಪ್ರತಿಯೊಂದು ಯುಗದಲ್ಲಿಯೂ ಅದರ ಧರ್ಮ 


ಗಳನ್ನು ರಕ್ಷಿಸುತ್ತೀಯೆ. ಕಲಿಯುಗದಲ್ಲಿ ನೀನು ಮರೆಯಾಗಿ 


ಗುಪ್ತರೂಪದಿಂದಲೇ ಇರುತ್ತೀಯೆ. ಅದಕ್ಕಾಗಿ ನಿನಗೆ "ತ್ರಿಯುಗ' 
ಎಂಬ ಒಂದು ಹೆಸರೂ ಇದೆ. ॥ ೩೮ ॥ 

ಓ ವೈಕುಂಠಪತಿಯೇ | ನನ್ನ ಈ ಮನಸ್ಸು ನಿನ್ನ ಕಥೆಗಳನ್ನು 
ಕೇಳಿ ರಸಾನುಭವವನ್ನು ಪಡುತ್ತಿಲ್ಲ ಪಾಪವಾಸನೆಗಳಿಂದ 
ಕಲುಪಿತಗೊಂಡಿದೆ. ದುಷ್ಪತನದಿಂದ ತುಂಬಿದೆ. ಸಾಮಾನ್ಯವಾಗಿ 


9 ಅಧ್ಯಾಯ] 


ಜಿಹ್ಹೈತೋರಚ್ಯುತ ವಿಕರ್ಷತಿ ಮಾವತೃಪ್ತಾ 
ಶಿಶ್ನೋರನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್‌ | 
ಫ್ರಾಣೋದನೃತಶ್ವಪಲದ್ಧಕ್ಕ, ಚ ಕರ್ಮಶ- 
ರ್ಬಹ್ವ್ಯಃ ಸಪತ್ತ್ವ ಇವ ಗೇಹಪತಿಂ ಲುನಂತಿ ॥ ೪೦ ॥ 


ಏವಂ ಸ್ವಳರ್ಮಪತಿತಂ ಭವವೈತರಣ್ಯಾ- 
ಮನ್ಯೋನ್ಯಜನ್ಮಮರಣಾಶನಭೀತಭೀತಮ್‌ | 
ಪಶ್ಯನ್‌ಜನಂ ಸ್ಪಫರವಿಗ್ರಹವೈರಮೈತ್ರಂ 
ಹಂತೇತಿ ಪಾರಚರ ಪೀಪೃಹಿ ಮೂಢಮದ್ಯ ॥ ೪೧ ॥ 


ಕೋ ನ್ಸ್ರ ತೇ5ಖಿಲಗುರೋ ಭಗವನ್ವಯಾಸ 
ಉತ್ತಾರಣೇತಸ್ಯ ಭವಸಂಭವಲೋಪಹೇತೋ: | 
ಮೂಢೇಷು ವೈ ಮಹದನುಗ್ರಹ ಆರ್ತಬಂಧೋ 
ಕಿಂ ತೇನ ತೇ ಪ್ರಿಯಜನಾನನುಸೇವತಾಂ ನಃ ॥ ೪೨ ॥ 


ನೈವೋದ್ವಿಚೇ ಪರ ದುರತ್ಯಯವೈತರಣ್ಯಾ- 
ಸ ಸ್ಪದ್ವೀರ್ಯಗಾಯನಮಹಾಮೃತಮಗ್ಗಚತ್ತಃ | 
ಶೋಚೇ ತತೋ ವಿಮುಖಚೇತಸಇಂದ್ರಿಯಾರ್ಥ- 
ಮಾಯಾಸುಖಾಯ ಭರಮುದ್ವಹತೋವಿಮೂಢಾನ್‌ ॥ ೪೩ ॥ 


ಸಪ್ತಮ ಸೃಂಧ 


767 


ಕಾಮಾತುರವೇ ಆಗಿದ್ದು ಸುಖ, ದುಖ, ಭಯ, ಇಹ ಲೋಕ- 
ಪರಲೋಕ, ಹಣ, ಹೆಂಡತಿ, ಮಕ್ಕಳು ಮುಂತಾದ ಚಿಂತೆಗಳಿಂದ 
ಕಳವಳಪಡುತ್ತಿದೆ. ಇದರಿಂದಾಗಿ ನಾನು ದೀನನಾಗಿದ್ದೇನೆ. ಇಂತಹ 
ಮನಸ್ಸಿನಿಂದ ನಿನ್ನ ಸ್ವರೂಪವನ್ನು ಹೇಗೆ ಚಿಂತಿಸಲಿ? ॥೩೯॥ 
ಓ ಅಚ್ಯುತಾ! ಎಂದೆಂದಿಗೂ ತೃಪ್ತಿಹೊಂದದ ಈ ನಾಲಿಗೆ ನನ್ನನ್ನು 
ರುಚಿಕರ ರಸಗಳ ಕಡೆಗೆ ಸೆಳೆಯುತ್ತಿದೆ. ಜನನೇಂದ್ರಿಯವು 
ಸುಂದರ ಸ್ತೀಯರ ಕಡೆಗೆ ಚರ್ಮವು ಸುಕೋಮಲ ಸ್ವರ್ಶಕ್ಕಾಗಿ, 
ಹೊಟ್ಟೆ ಊಟದ ಕಡೆಗೆ, ಕಿವಿಗಳು ಮಧುರ ಸಂಗೀತಕ್ಕಾಗಿ, 
ಮೂಗು ಸುವಾಸನೆಗಳ ಕಡೆಗೆ, ಈ ಚಪಲನೇತ್ರಗಳು ಸೌಂದ 
ರ್ಯದ ಕಡೆಗೆ ನನ್ನನ್ನು ಸೆಳೆಯುತ್ತಾ ಇವೆ. ಇಷ್ಟೇ ಅಲ್ಲದೆ 
ಕರ್ಮೇಂದ್ರಿಯಗಳೂ ತಮ್ಮ-ತಮ್ಮ ವಿಷಯಗಳ ಕಡೆಗೆ ಕೊಂಡು 
ಹೋಗಲು ಆತುರ ಪಡುತ್ತಿವೆ. ಗೃಹಸ್ಥನಾದ ಪತಿಯನ್ನು ಆತನ 
ಬಹುಮಂದಿ ಪತ್ನಿಯರು ತಮ್ಮ-ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಿರು 
ವಂತೆ ನನ್ನ ಸ್ಥಿತಿಯಾಗಿದೆ. ॥ ೪೦॥ ಹೀಗೆ ಈ ಜೀವನು ತನ್ನ 
ಕರ್ಮಗಳ ಬಂಧನದಲ್ಲಿ ಸಿಕ್ಕಿಬಿದ್ದು ಸಂಸಾರವೆಂಬ ವೈತರಣೀ 
ನದಿಯಲ್ಲಿ ಬಿದ್ದಿರುವನು. ಹುಟ್ಟಿನ ನಂತರ ಸಾವು, ಸಾವಿನನಂತರ 
ಹುಟ್ಟು ಎಂಬ ಇವೆರಡರ ಮೂಲಕ ಕರ್ಮಗಳನ್ನು ಭೋಗಿಸುತ್ತಾ 
ಭಯಗೊಂಡಿರುವನು. ಇದು ನನ್ನದು - ಇದು ಪರರದು 
ಎಂಬ ಭೇದ-ಭಾವನೆಯಿಂದ ಕೂಡಿಕೊಂಡು ಕೆಲವರೊಂದಿಗೆ 
ಮಿತ್ರತ್ವವಿದ್ದರೆ, ಕೆಲವರೊಡನೆ ಶತ್ರುತ್ವವನ್ನು ಹೊಂದಿದ್ದಾನೆ. 
ನೀನು ಈ ಮೂಢಜೀವಿಯ ದುರ್ದಶೆಯನ್ನು ನೋಡಿ ಕರುಣೆ 
ಯಿಂದ ಕರಗಬೇಕು. ಈ ಭವನದಿಯಿಂದ ಆಚೆಗೆ ಇರುವ 
ಭಗವಂತನೇ | ಈ ಪ್ರಾಣಿಗಳನ್ನೂ ಅಲ್ಲಿಗೆ ದಾಟಿಸು. ॥ ೪೧ ॥ 
ಜಗದ್ಗುರುವೇ | ನೀನು ಈ ಸೃಷ್ಟಿಯ ಉತ್ಪತ್ರಿ, ಸಿತಿ ಮತ್ತು 
ರಕ್ಷಣೆಗಳನ್ನು ಮಾಡುತ್ತಿರುವನು. ಇಂತಹ ಸ್ಥಿತಿಯಲ್ಲಿ ಈ ಜೀವಿ 
ಗಳನ್ನು ಈ * ಭವನದಿಯಿಂದ ದಾಟಿಸಿಬಿಡಲು ನಿನಗೆ ಪ್ರಯಾಸ 
ವೇನು? ದೀನಜನರ ಪರಮಹಿತೈಷಿ ಪ್ರಭೋ! ದಾರಿಗಾಣದೆ 
ಅಲೆಯುತ್ತಿರುವ ಮೂಢರು ತಾನೇ ಮಹಾಪುರುಷರ 
ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಬೇಕು ! ನಮಗೆ ಅದರ 
ಆವಶ್ಯಕತೆಯಿಲ್ಲ ಏಕೆಂದರೆ, ನಾವು ನಿನಗೆ ಪ್ರಿಯರಾದ ಭಕ್ತರ 
ಸೇವೆಯಲ್ಲಿ ತೊಡಗಿದ್ದೇವೆ. ಅದರಿಂದ ದಾಟಿ ಹೋಗಲು ನಮಗೆ 
ಎಂದಿಗೂ ಚಿಂತೆಗೆ ಅವಕಾಶವಿಲ್ಲ ॥ ೪೨॥ ಎಲ್ಫೆ ಪರಮಾತ್ಮನೇ | 
ಈ ಸಂಸಾರವೆಂಬ ವೈತರಣೀ ನದಿಯನ್ನು ದಾಟುವುದು ಇತರರಿಗೆ 
ಖಂಡಿತವಾಗಿ ಕಪ್ಪವೇ. ಆದರೆ ನಾನು “ಇದಕ್ಕೆ ಸ್ವಲ್ಪವೂ ಭಯ 
ಪಡುವುದಿಲ್ಲ ಏಕೆಂದರೆ, ನನ್ನ ಚಿತ್ತವು ಈ ವೈತರಣಿಯಲ್ಲಿ ಇಲ್ಲ 

ಅದು - ಸ್ವರ್ಗದ ಅಮೃತವನ್ನೂ ಡೆ ತಿರಸ್ಕರಿಸುವಂತಹ 
ಪರಮಾಮೃತರೂಪವಾದ ನನ ಲೀಲೆಗಳ ಗಾನದಲ್ಲೇ ಮುಳುಗಿದೆ. 

ನಿನ್ನ ಗುಣಗಾನದಿಂದ ವಿಮುಖರಾಗಿದ್ದು ಇಂದ್ರಿಯಗಳ ವಿಷಯ 
ಗಳ ) ಮಿಥ್ಯಾಸುಖವನ್ನು ಪಡೆದುಕೊಳ್ಳಲಿಕ್ಕಾಗಿ ತಮ್ಮತಲೆಯ ಮೇಲೆ 
ಇಡೀ ಸಂಸಾರದ ಭಾರವನ್ನು ಹೊರಡುತ್ತಿರುವ ಆ ಮೂಢ ಪ್ರಾಣಿ 

ಗಳಿಗಾಗಿ ನಾನು ಶೋಕಿಸುತ್ತಾ ಇದ್ದೇನೆ. ॥ ೪೩ ॥ 


768 


ಪ್ರಾಯೇಣ ದೇವ ಮುನಯಃ ಸ್ವವಿಮುಕ್ತಿಕಾಮಾ 

ಮೌನಂ ಚರಂತಿ ವಿಜನೇ ನ ಪರಾರ್ಥನಿಷ್ಠಾಃ | 
ನೈತಾನ್ವಿಹಾಯ ಕೃಪಣಾನ್ವಿಮುಮುಕ್ಸ ಏಕೋ 

ನಾನ್ಯಂ ತ್ವದಸ್ಯ ಶರಣಂ ಭ್ರಮತೋತನುಪಶ್ಯೇ ॥ ೪೪ ॥ 


ಯನ್ಸೈಥುನಾದಿ ಗೃಹಮೇಧಿಸುಖಂ ಹಿ ತುಚ್ಛಂ 
ಕಂಡೂಯನೇನ ಕರಯೋರಿವ ದುಃಖದುಃಖಮ್‌ | 

ತೃಪ್ಯಂತಿ ನೇಹ ಕೃಪಣಾ ಬಹುದುಃಖಭಾಜಃ 
ಕಂಡೂತಿವನ್ನನಸಿಜಂ ವಿಷಹೇತ ಧೀರಃ ॥ ೪೫ ॥ 


ಮೌನವ್ರತಶ್ರುತತಪೋ5 ಧೈಯನಸ್ವಧರ್ಮ- 
ವ್ಯಾಖ್ಯಾರಹೋಜಪಸಮಾಧಯ ಆಪವರ್ಗ್ಯಾಃ । 

ಪ್ರಾಯಃ ಪರಂ ಪುರುಷೇ ತ್ವಜಿತೇಂದ್ರಿಯಾಣಾಂ 
ವಾರ್ತಾ ಭವಂತ್ಯುತ ನವಾತ್ರ ತು ದಾಂಭಿಕಾನಾಮ್‌ ॥ ೪೬ ॥ 


ರೂಪೇ ಇಮೇ ಸದಸತೀ ತವ ವೇದಸ್ಥಷ್ಟೇ 
ಬೀಜಾಂಕುರಾವಿವ ನ ಚಾನ್ಯದರೂಪಕಸ್ಯ । 
ಯುಕ್ತಾಃ ಸಮಕ್ಚಮುಭಯತ್ರ ವಿಚಿನ್ನತೇ ತ್ವಾಂ 
ಯೋಗೇನ ವಹ್ನಿಮಿವ ದಾರುಷು ನಾನೃತಃಸ್ಕಾತ್‌ ॥ ೪೭ ॥ 


ತಂ ವಾಯುರಗ್ನಿರವನಿರ್ವಿಯದಂಬುಮಾತ್ರಾಃ 
ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನುಗ್ರಹಶ್ಚ । 
ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್‌ 
ನಾನ್ಯತ್ತ ಸಸ್ಯಪಿ ಮನೋವಚಸಾ ನಿರುಕ್ತಮ್‌ ॥ ೪೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಪ್ರಭುವೇ! ದೊಡ್ಡ-ದೊಡ್ಡಯಷಿ, ಮುನಿಗಳು ಸಾಮಾನ್ಯವಾಗಿ 
ತಮ್ಮ ಮುಕ್ತಿಗಾಗಿ ನಿರ್ಜನವಾದ ಅರಣ್ಯಕ್ಕೆ ಹೋಗಿ ಮೌನವ್ರತ 
ವನ್ನು ಅವಲಂಬಿಸುತ್ತಾರೆ. ಇತರರ ಒಳಿತಿಗಾಗಿ ಯಾವುದೇ ವಿಶೇಷ 
ಪ್ರಯತ್ನವನ್ನು ಮಾಡುವುದಿಲ್ಲ ಆದರೆ ನನ್ನ ಸ್ಥಿತಿಯೇ ಬೇರೆ 
ಯಾಗಿದೆ. ದಾರಿ ತಪ್ಪಿರುವ ಈ ಬಡಪಾಯಿಗಳನ್ನು ಬಿಟ್ಟು ಒಬ್ಬಂಟಿಗ 
ನಾಗಿಯೇ ಮುಕ್ಕಿಹೊಂದುವಂತಹ ಲೋಭಿಯು ನಾನಲ್ಲ ಹೀಗೆ 
ಅಲೆದಾಡುತ್ತಿರುವ ಈ ಪ್ರಾಣಿಗಳಿಗೆ ನಿನ್ನ ಹೊರತಾಗಿ ಬೇರೆ ಯಾವ 
ರಕ್ಷಕನೂ ನನಗೆ ಕಂಡುಬರುವುದಿಲ್ಲ ॥ ೪೪ ॥ 

ಗೃಹಸ್ಥರಿಗೆ ಸಿಗುವ ಮೈಥುನವೇ ಮುಂತಾದ ಸುಖಗಳು 
ಅತ್ಯಂತ ತುಚ್ಛವೂ, ದುಃಖರೂಪವೂ ಆಗಿವೆ. ತುರಿಕೆಯನ್ನು ಹೋಗ 
ಲಾಡಿಸಲು ಎರಡೂ ಕೈಗಳಿಂದ ತುರಿಸಿಕೊಳ್ಳುವವನಿಗೆ ಮೊದಲು 
ಸ್ವಲ್ಪ ಸುಖದಂತೆ ಅನಿಸಿದರೂ ಅನಂತರ ಉರಿಯ ದುಃಖವೇ 
ಉಂಟಾಗುತ್ತದೆ. ಆದರೆ ತಪ್ಪುದಾರಿಗೆ ಬಿದ್ದಿರುವ ಈ ಅಜ್ಜಾನೀ 
ಜನರು ಅನೇಕ ದುಃಖಗಳನ್ನು ಭೋಗಿಸಿಯೂ ಈ ವಿಷಯಗಳಿಂದ 
ಬೇಸರಪಡುವುದಿಲ್ಲ ಧೀರಪುರುಷರಾದರೋ ತುರಿಕೆಯನ್ನು 
ಸಹಿಸಿಕೊಳ್ಳುವಂತೆ ಕಾಮಾದಿ ವೇಗಗಳನ್ನು ಸಹಿಸಿಕೊಳ್ಳುತ್ತಾರೆ. 
ಸಹಿಸಿಕೊಳ್ಳುವುದರಿಂದಲೇ ಅವುಗಳ ನಾಶವಾಗುತ್ತದೆ. ॥ ೪೫ ॥ 
ಓ ಪುರುಷೋತ್ತಮಾ | ಮೌನ, ಬ್ರಹ್ಮಚರ್ಯ, ಶಾಸ್ತ್ರ ಶ್ರವಣ, 
ತಪಸ್ಸು, ಸ್ವಾಧ್ಯಾಯ, ಸ್ವಧರ್ಮಪಾಲನೆ, ಯುಕ್ತಿಗಳಿಂದ ಶಾಸ್ತ್ರ 
ಗಳ ವ್ಯಾಖ್ಯೆ, ಏಕಾಂತಸೇವನೆ, ಜಪ ಮತ್ತು ಸಮಾಧಿ - ಈ ಹತ್ತೂ 
ಮೋಕ್ಷಕ್ಕೆ ಸಾಧನೆಗಳೆಂದು ಪ್ರಸಿದ್ಧವಾಗಿದೆ. ಆದರೆ ಇಂದ್ರಿಯಗಳು 
ವಶದಲ್ಲಿ ಇಲ್ಲದಿರುವವರಿಗೆ ಇವೆಲ್ಲವೂ ಜೀವನಕ್ಕೆ ಸಾಧನೆಗಳು - 
ವ್ಯಾಪಾರ ಮಾತ್ರವೇ ಆಗಿಬಿಡುವವು. ದಾಂಭಿಕರಿಗಾದರೋ 
ಅವರ ಮೋಸವು ಬಯಲಾಗುವವರೆಗೂ ಜೀವನೋಪಾಯಗಳಾ 
ಗಿದ್ದು ಅನಂತರ ಯಾವ ಪ್ರಯೋಜನಕ್ಕೂ ಬರದೇ ಹೋಗುವವು. ॥ ೪೬ ॥ 
ಬೀಜ ಮತ್ತು ಮೊಳಕೆಗಳಂತೆ ಕಾರ್ಯ ಮತ್ತು ಕಾರಣ ಇವೆರಡು 
ನಿನ್ನ ರೂಪಗಳೆಂದು ವೇದಗಳು ಹೇಳುತ್ತವೆ. ವಾಸ್ತವವಾಗಿ ನೀನು 
ಪ್ರಾಕೃತರೂಪಗಳಿಂದ ರಹಿತನಾಗಿರುವೆ. ಆದರೆ ಈ ಕಾರ್ಯ- 
ಕಾರಣ ರೂಪಗಳನ್ನು ಬಿಟ್ಟು ನಿನ್ನ ಜ್ಞಾನವನ್ನು ಪಡೆಯುವುದಕ್ಕೆ 
ಬೇರಾವ ಸಾಧನೆಯೂ ಇಲ್ಲ ಅರಣಿಮಂಥನ ದಿಂದ ಅಗ್ನಿಯನ್ನು 
ಪ್ರಕಟಿಸುವಂತೆಯೇ ಯೋಗಿಗಳು ಭಕ್ತಿ ಯೋಗದ ಸಾಧನೆಯಿಂದ 
ಕಾರ್ಯ ಮತ್ತು ಕಾರಣ ಇವೆರಡರಲ್ಲೇ ನಿನ್ನನ್ನು ಹುಡುಕಿ ತೆಗೆಯು 
ತ್ತಾರೆ. ಏಕೆಂದರೆ, ವಾಸ್ತವವಾಗಿ ಇವೆ ರಡೂ ನಿನ್ನಿಂದ ಬೇರೆಯಲ್ಲ 
ನಿನ್ನ ಸ್ವರೂಪವೇ ಆಗಿದೆ. ॥ ೪೭ ॥ ಪ್ರಭೋ! ಅನಂತ! ವಾಯು, 
ಅಗ್ನಿ, ಪೃಥಿವಿ, ಆಕಾಶ, ಜಲ, ಪಂಚತನ್ಸಾತ್ರೆಗಳು, ಪ್ರಾಣ, 
ಇಂದ್ರಿಯಗಳು, ಮನಸ್ಸು ಚಿತ್ತ, ಅಹಂಕಾರ, ಸಮಸ್ತ ಜಗತ್ತು 


ಹಾಗೂ ಸಗುಣ-ನಿರ್ಗುಣ - ಹೀಗೆ ಲ್ಲವೂ ಕೇವಲ ನೀನೇ 


ಆಗಿರುವೆ. ಹೆಚ್ಚೇನು ಮನಸ್ಸು ಮತ್ತು ಮಾತಿನ ಮೂಲಕ ಏನೆಲ್ಲ 
ನಿರೂಪಿಸಲಾಗುವುದೋ ಅದೆಲ್ಲವೂ ನಿನ್ನಿಂದ ಹೊರತಾಗಿಲ್ಲ 
॥ ೪೮ ॥ ವಿಶಾಲವಾದ ಕೀರ್ತಿಯುಳ್ಳ ಮಹಾವಿಷ್ಣುವೇ | ಈ 
ಸತ್ತ್ವಾದಿ ಗುಣಗಳು ಮತ್ತು ಈ ಗುಣಗಳ ಪರಿಣಾಮವಾದ 
ಮಹತ್ವತ್ವ್ವಾದಿಗಳು, ದೇವತೆಗಳು, ಮನುಷ್ಯರು ಹಾಗೂ ಮನಸ್ಸೇ 


9 ಅಧ್ಯಾಯ] 


ಸಪ್ತಮ ಸ್ಮಂಧ 


769 


ನೈತೇ ಗುಣಾ ನಗುಣಿನೋ ಮಹದಾದಯೋ ಯೇ 

ಸರ್ವೇ ಮನಃಪ್ರಭ್ಛತಯಃ ಸಹದೇವವರ್ತ್ಯಾಃ । 
ಆದ್ಯಂತವಂತ ಉರುಗಾಯ ವಿದಂತಿ ಹಿತ್ವಾ 

ಮೇವಂ ವಿಮೃಶ್ಯ ಸುಧಿಯೋ ವಿರಮಂತಿ ಶಬ್ದಾತ್‌ ॥ ೪೯ ॥ 


ತತ್ತೇರರ್ಹತ್ತಮ ನಮಸ್ರುತಿಕರ್ಮಪೂಜಾಃ 

ಕರ್ಮ ಸ್ವೃತಿಶ್ವರಣಯೋಃ ಶ್ರವಣಂ ಕಥಾಯಾಮ್‌ । 
ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ 

ಭಕ್ತಿಂ ಜನಃ ಪರಮಹಂಸಗತೌ ಲಭೇತ ॥ ೫೦॥ 


ನಾರದ ಉವಾಚ 


ಏತಾವದ್ವರ್ಣಿತಗುಣೋ ಭಕಾ ್ಯ ಭಕ್ತೇನ ನಿರ್ಗಣಃ । 
ಪ್ರಹ್ನಾದಂ ಪ್ರಣತಂ ಪ್ರೀತೋ ಯತಮನ್ಯುರಭಾಷತ 
1 ೫೦ 


ಶ್ರೀಭಗವಾನುವಾಚ 


ಪ್ರಹ್ಲಾದ ಭದ್ರ ಭದ್ರಂ ತೇ ಪ್ರೀತೋ5ಹಂ ತೇ5ಸುರೋತ್ತಮ | 
ವರಂ ವೃಣೀಷ್ಟಾಭಿಮತಂ ಕಾಮಪೂರೋತಸ್ಕ್ಯಹಂ ನೃಣಾಮ್‌ 
1 ೫೨ ॥ 


ಮಾಮಪ್ರೀಣತ ಆಯುಷ್ಠನ್‌ದರ್ಶನಂ ದುರ್ಲಭಂ ಹಿ ಮೇ। 
ದೃಷ್ಟ್ವಾ ಮಾಂ ನ ಪುನರ್ಜಂತುರಾತ್ಮಾನಂ ತಪ್ಪಮರ್ಹತಿ 
॥ ೫೩॥ 


ಪ್ರೀಣಂತಿ ಹೃಥ ಮಾಂ ಧೀರಾಃ ಸರ್ವಭಾವೇನ ಸಾಧವಃ । 
ಶ್ರೇಯಸ್ಕಾಮಾ ಮಹಾಭಾಗಾಃ ಸರ್ವಾಸಾಮಾಶಿಷಾಂ ಪತಿಮ್‌ 
11೫೪ ॥ 


ನಾರದ ಉವಾಚ 


ಏವಂ ಪ್ರಲೋಭ್ಯಮಾನೋತಪಿ ವರೈರ್ಲೋಕಪ್ರಲೋಭಕನೈಃ 1 
ಏಕಾಂತಿತ್ವಾದ್ದಗವತಿ ನೈಚ್ಛತ್ತಾನಸುರೋತ್ತಮಃ 
॥ ೫೫ ॥ 


ಮುಂತಾದ ಯಾವುದೂ ನಿನ್ನ ಸ್ವರೂಪವನ್ನು ಅರಿಯುವುದಕ್ಕೆ 
ಸಮರ್ಥವಲ್ಲ ಏಕೆಂದರೆ, ಇವೆಲ್ಲವೂ ಆದಿ-ಅಂತ್ಯಗಳಿರುವುವು 
ಮತ್ತು ನೀನು ಅನಾದಿಯೂ, ಅನಂತನೂ ಆಗಿರುವೆ. ಹೀಗೆ 
ವಿಚಾರಮಾಡಿ ಜ್ಞಾನಿಗಳು ಶಬ್ದಜಾಲವನ್ನು ನಿಲ್ಲಿಸಿ ಮೌನವಾಗು 
ವರು. ॥ ೪೯ ॥ ಪರಮಪೂಜ್ಯವಾದ ಪರ ಮಾತ್ಮನೇ | ನಮಸ್ಕಾರ, 
ಸ್ತುತಿ, ಸಮಸ್ತ್ರ ಕರ್ಮಗಳ ಸಮರ್ಪಣ, ಸೇವೆ-ಪೂಜೆ, 
ಚರಣಕಮಲಗಳ ಚಿಂತನೆ ಮತ್ತು ಲೀಲಾ-ಕಥೆಗಳ ಶ್ರವಣ - ಇವು 
ಆರು ನಿನ್ನ ಸೇವೆಯ ಅಂಗಗಳಾಗಿವೆ. ಈ ಷಡಂಗ ಸೇವೆಯಲ್ಲದೆ 
ನಿನ್ನ ಚರಣಕಮಲಗಳ ಭಕ್ತಿಯು ಹೇಗೆ ದೊರೆಯ ಬಲ್ಲದು। 
ಪ್ರಭೋ | ನೀನಾದರೋ ನಿನ್ನ ಪರಮಪ್ರಿಯ ಭಕ್ತರ, 
ಪರಮಹಂಸರ ಸರ್ವಸ್ವವೇ ಆಗಿರುವೆ. ॥ ೫೦ ॥ 

ನಾರದರು ಹೇಳುತ್ತಾರೆ - ಹೀಗೆ ಭಕ್ತಪ್ರಹ್ಲಾದನು ಪ್ರಕೃತಿ 
ಮತ್ತು ಪ್ರಾಕೃತಗುಣಗಳಿಂದ ರಹಿತನಾದ ಪರಮಾತ್ಮನ ಸ್ವರೂಪ 
ಗುಣಗಳನ್ನು ಪರಮಪ್ರೇಮದಿಂದ ಸ್ತೋತ್ರಮಾಡಿ, ಬಳಿಕ ಅವನು 
ಭಗವಂತನ ಚರಣಗಳಲ್ಲಿ ತಲೆಬಾಗಿಸಿ ಸುಮ್ಮನಾದನು. ನರಸಿಂಹ 
ಭಗವಂತನ ಕ್ರೋಧವು ಶಾಂತವಾಗಿ ಅವನು ತುಂಬಾ ಪ್ರಸನ್ನತೆ 
ಯಿಂದ, ಪ್ರೇಮದಿಂದ ಹೀಗೆಂದನು. ॥ ೫೧ ॥ 

ಶ್ರೀನರಸಿಂಹ ಭಗವಂತನು ಹೇಳಿದನು - ಭದ್ರ ಪ್ರಹ್ಲಾದನೇ | 
ನಿನಗೆ ಮಂಗಳವಾಗಲಿ. ಆಸುರೋತ್ತಮನೇ | ನಾನು ನಿನ್ನ ಮೇಲೆ 
ಅತ್ಯಂತ ಪ್ರಸನ್ನನಾಗಿರುವೆನು. ನಿನಗೆ ಅಭೀಷ್ಟವಾದ ವರವನ್ನು 
ಕೇಳಿಕೋ. ನಾನು ಜೀವಿಗಳ ಇಚ್ಛೆಯನ್ನು ಪೂರ್ಣಗೊಳಿಸು 
ವವನು. ॥ ೫೨ ॥ ಆಯುಷ್ಠಂತನೇ | ನನ್ನನ್ನು ಪ್ರಸನ್ನಗೊಳಿಸದಿರು 
ವವನಿಗೆ ನನ್ನ ದರ್ಶನವು ಬಹಳ ಕಷ್ಟ. ಆದರೆ ನನ್ನ ದರ್ಶನ 
ವಾಗುತ್ತಲೇ ಮತ್ತೆ ಪ್ರಾಣಿಗಳ ಹೃದಯದಲ್ಲಿ ಯಾವುದೇ ತಾಪವೂ 
ಇರುವುದಿಲ್ಲ ॥ ೫೩ ॥ ನಾನು ಸಮಸ್ತ ಮನೋರಥಗಳನ್ನು ಪೂರ್ಣ 
ಗೊಳಿಸುವವನು. ಅದಕ್ಕಾಗಿ ಶ್ರೇಯಸ್ಸನ್ನು ಬಯಸುವ ಭಾಗ್ಯವಂತ 
ರಾದ ಸಾಧುಗಳು ಜೀತೇಂದ್ರಿಯರಾಗಿ, ತಮ್ಮ ಎಲ್ಲ ವೃತ್ತಿಗಳಿಂದ 
ನನ್ನನ್ನು ಪ್ರಸನ್ನಗೊಳಿಸಲಿಕ್ಕಾಗಿಯೇ ಪ್ರಯತ್ನಿಸುತ್ತಾರೆ. ॥ ೫೪ i 

ಶ್ರೀನಾರದರು ಹೇಳಿದರು - ಯುಧಿಷ್ಠಿರನೇ! ಅಸುರಕುಲ 
ಭೂಷಣನಾದ ಪ್ರಹ್ಹಾದನು ಭಗವಂತನ ಅನನ್ಯ ಭಕ್ತನಾಗಿದ್ದನು. 
ಅದಕ್ಕಾಗಿ ದೊಡ್ಡ-ದೊಡ್ಡ ಜನರನ್ನು ಪ್ರಲೋಭನೆಗೊಳಿಸುವಂತಹ 
ವರಗಳ ಮೂಲಕ ಪ್ರಲೋಭನೆಗೊಳಿಸಿದರೂ ಅವನು ಅದನ್ನು 
ಬಯಸಲಿಲ್ಲ ॥ ೫೫ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸೃಂಧೇ 
ಪ್ರಹ್ನಾದಚರಿತೇ ಭಗವತ್ತವೋ ನಾಮ ನವಮೋತಧ್ಯಾಯಃ॥ ೯॥ 


BS 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಹತ್ತನೆಯ ಅಧ್ಯಾಯ 


ಪ್ರಹ್ಲಾದನ ರಾಜ್ಯಾಭಿಷೇಕ ಮತ್ತು ತ್ರಿಪುರ ದಹನದ ಕಥೆ 


770 
ನಾರದ ಉವಾಚ 
ಭಕ್ತಿಯೋಗಸ್ಯ ತತ್ತರ್ವಮಂತರಾಯತಯಾರ್ಭಕ: । 
ಮನ್ಯಮಾನೋ ಹೃಷೀಕೇಶಂ ಸ್ಥಯಮಾನ ಉವಾಚ ಹ 
॥೧॥ 
ಪ್ರಹ್ಲಾದ ಉವಾಚ 


ಮಾಮಾಂಪ್ರಲೋಭಯೋತ್ಸತ್ನಾಂ5ಸಕ್ತಂಕಾಮೇಷು ತೈರ್ವರೈ: | 
ತತ್ಸಗಭೀತೋ ನಿರ್ವಿಣ್ಣೋ ಮುಮುಕ್ಳುಸ್ತಾಮುಪಾಶ್ರಿತಃ 
॥ ೨ ॥ 


ಭೃತ್ಯಲಕ್ಷಣಜಿಜ್ಞಾಸುರ್ಭಕ್ತಂ ಕಾಮೇಷ್ಟತಚೋದಯತ್‌ । 
ಭವಾನ್‌ ಸಂಸಾರಬೀಜೇಷು ಹೃದಯಗ್ರಂಥಿಷು ಪ್ರಭೋ 
॥ ೩ ॥ 


ನಾನ್ಯಥಾ ತೇ5ಖಲಗುರೋ ಘಟೇತ ಕರುಣಾತ್ಮನ: 
ಯಸ್ತ ಆಶಿಷ ಆಶಾಸ್ತ್ರೇ ನ ಸ ಭೃತ್ಯಃ ಸ ವೈ ವಣಿಕ್‌ 
| ೪॥ 


ಆಶಾಸಾನೋ ನ ವೈ ಭೃತ್ಯಃ ಸ್ಪಾಮಿನ್ಯಾಶಿಷ ಆತ್ಮನಃ 
ನ ಸ್ವಾಮೀ ಭೃತ್ಯತಃ ಸ್ವಾಮ್ಯಮಿಚ್ಛನ್ಯೋ ರಾತಿ ಚಾಶಿಷಃ 
- 1 ೫ ॥ 


ಅಹಂ ತ್ವಕಾಮಸ್ತ ಸಕ್ತಸ ಫಿ ಚ ಸ್ವಾಮ್ಯನಪಾಶ್ರಯಃ। 
ನಾನ್ಯಥೇಹಾವಯೋರರ್ಥೋ ರಾಜಸೇವಕಯೋರಿವ 
॥ ೬ ॥ 


ಯದಿ ರಾಸೀಶ ಮೇ ಕಾಮಾನ್ನಧಾಂಸ್ಥಂ ವರದರ್ಷಭ ।ಟ 
ಕಾಮಾನಾಂ ಹೃದ್ಯಸಂರೋಹಂ ಭವತಸ್ತು ವೃಣೇ ವರಮ್‌ 
1 ೭ ॥ 


ಇಂದ್ರಿಯಾಣಿ ಮನಃ ಪ್ರಾಣ ಆತ್ಮಾ ಧರ್ಮೊ ದೃತಿರ್ಮತಿಃ | 
ಹ್ರೀಃ ಶ್ರೀಸ್ತೇಜಃ ಸ್ಮೃತಿಃ ಸತ್ಯಂ ಯಸ್ಯ ನಶ್ಯಂತಿ ಜನ್ಮನಾ 
॥ ೮ ॥ 


ವಿಮುಂಚತಿ ಯದಾ ಕಾಮಾನ್ಮಾನವೋ ಮನಸಿ ಸ್ಥಿತಾನ್‌ । 
ತರ್ಹ್ಯೇವ ಪುಂಡರೀಕಾಕ್ಷ ಭಗವತ್ತ್ವಾಯ ಕಲ್ಪತೇ 
Wen 


ನಾರದರು ಹೇಳುತ್ತಾರೆ - ಯುಧಿಷ್ಠಿರನೇ | ಪ್ರಹ್ಲಾದನು 
ಬಾಲಕನಾಗಿದ್ದರೂ ವರವನ್ನು ಬೇಡುವುದು ಪ್ರೇಮಾ-ಭಕ್ತಿಯಲ್ಲಿ 
ವಿಘವಾಗಿದೆ ಎಂದು ತಿಳಿದಿದ್ದನು. ಅದಕ್ಕಾಗಿ ಅವನು ನಸು 
ನಗುತ್ತಾ ಶ್ರೀಭಗವಂತನಲ್ಲಿ ಹೀಗೆ ವಿಜ್ಞಾಫಿಸಿಕೊಂಡನು. ॥ ೧॥ 

ಪ್ರಹ್ಲಾದನು ಹೇಳಿದನು - ಪ್ರಭೋ! ಈಗಾಗಲೇ ಕಾಮ 
ಭೋಗಗಳಲ್ಲಿ ಆಸಕ್ಷನಾಗಿರುವ ನನಗೆ ಈ ವರಗಳ ಮೂಲಕ ಇನ್ನೂ 
ಆಸೆ ಹುಟ್ಟಿಸಬೇಡ. ನಾನು ಆ ಸಂಗಕ್ಕೆ ಹೆದರಿ, ಅವುಗಳಿಂದಾಗುವ 
ತೀವ್ರವೇದನೆಯನ್ನು ಅನುಭವಿಸಿ, ಅವುಗಳಿಂದ ಬಿಡುಗಡೆ 
ಹೊಂದುವ ಆಸೆಯಿಂದ ನಿನ್ನಲ್ಲಿ ಶರಣಾಗಿದ್ದೇನೆ. ॥ ೨ ॥ ಭಗ 
ವಂತಾ | ನನ್ನಲ್ಲಿ ಭಕ್ತಿಯ ಲಕ್ಷಣಗಳು ಇವೆಯೋ, ಇಲ್ಲವೋ 
ಎಂದು ತಿಳಿಯಲಿಕ್ಕಾಗಿ ನೀನು ನಿನ್ನ ಭಕ್ತನಿಗೆ ವರವನ್ನು ಕೇಳಲು 
ಪ್ರೇರೇಪಿಸಿದೆ. ಈ ವಿಷಯ ಭೋಗಗಳು ಹೃದಯದ ಗಂಟನ್ನು 
ಇನ್ನೂ ಬಲಪಡಿಸುವುವು ಹಾಗೂ ಮತ್ತೆ-ಮತ್ತೆ ಜನ್ಮ-ಮೃತ್ಯುವಿನ 
ಚಕ್ರದಲ್ಲಿ ಬೀಳಿಸುವಂತಹುದು. ॥ ೩ ॥ ಜಗದ್ಗುರುವೇ | ನೀನು 
ವರವನ್ನು ಬೇಡಿಕೋ ಎಂದು ಹೇಳಿರುವುದು ನನ್ನನ್ನು 
ಪರೀಕ್ಷಿಸುವುದಲ್ಲದೆ ಬೇರೆ ಯಾವ ಕಾರಣವೂ ಇರಲಾರದು. 
ಏಕೆಂದರೆ ನೀನು ಪರಮ ದಯಾಳುವಾಗಿರುವೆ. (ತನ್ನ ಭಕ್ತರನ್ನು 
ಭೋಗಗಳಲ್ಲಿ ಸಿಕ್ಕಿಸುವಂತಹ ವರವನ್ನು ನೀನು ಹೇಗೆ 
ಕೊಡಬಲ್ಲೆ?) ತನ್ನ ಕಾಮನೆಗಳನ್ನು ನಿನ್ನಿಂದ ಪೂರ್ಣಗೊಳಿಸಿ 
ಕೊಳ್ಳುವವನು ಸೇವಕನೇ ಅಲ್ಲ ಅವನಾದರೋ ಕೊಟ್ಟು-ಕೊಳ್ಳುವ 
ವ್ಯಾಪಾರಿಯೇ ಸರಿ. ॥ ೪ ॥ ಒಡೆಯನಿಂದ ತನ್ನ ಕಾಮನೆಗಳನ್ನು 
ನೆರವೇರುವಂತೆ ಬಯಸುವವನು ಸೇವಕನೇ ಅಲ್ಲ ಮತ್ತು ಸೇವಕ 
ನಿಂದ ಸೇವೆ ಮಾಡಿಸಿಕೊಳ್ಳಲು ಒಡೆಯನಾದವನು ಅವನ 
ಕಾಮನೆಗಳನ್ನು ಪೂರ್ಣಗೊಳಿಸುವವನು ಸ್ವಾಮಿಯೂ ಅಲ್ಲ 
॥೫॥ ನಾನು ನಿನ್ನ ನಿಷ್ಕಾಮ ಸೇವಕನಾಗಿದ್ದೇನೆ. ನೀನು ನನ್ನ 
ನಿರಪೇಕ್ಷ ಸ್ವಾಮಿಯಾಗಿರುವೆ. ರಾಜ ಮತ್ತು ಅವನ ಸೇವಕರ 
ಪ್ರಯೋಜನಕ್ಕಾಗಿ ಸ್ವಾಮಿ. ಸೇವಕ ಸಂಬಂಧವಿರುವಂತೆ ನನ್ನ 
ಮತ್ತು ನಿನ್ನ ಸಂಬಂಧ ಅಲ್ಲವೇ ಅಲ್ವ ॥ ೬ ॥ ವರದಾನಿಗಳಲ್ಲಿ 
ಶಿರೋಮಣಿಯಾದ ಸ್ವಾಮಿಯೇ! ನೀನು ನನಗೆ ಇಚ್ಛಿತ 
ವರವನ್ನು ಕೊಡಲು ಬಯಸುವೆಯಾದರೆ - "ನನ್ನ ಹೃದಯದಲ್ಲಿ 
ಯಾವುದೇ ಕಾಮನೆಯ ಬೀಜವೂ ಮೊಳೆಯದೆ ಹೋಗಲಿ' 
ಎಂಬ ವರವನ್ನು ಕರುಣಿಸು. ॥ ೭ ॥ ಹೃದಯದಲ್ಲಿ ಯಾವುದೇ 


| ಕಾಮನೆಯ ಉದಯವಾಗುತ್ತಲೇ ಇಂದ್ರಿಯಗಳು, ಮನಸ್ಸು 


ಪ್ರಾಣ, ದೇಹ, ಧರ್ಮ, ಧೈರ್ಯ, ಬುದ್ಧಿ ಲೈ ಲಜ್ಜೆ , ಶ್ರೀ, ತೇಜ, 
ಸ್ಮೃತಿ ಮತ್ತು ಸತ್ಯ - ಇವೆಲ್ಲವೂ ನಾಶವಾಗಿ ಹೋಗುತ್ತವೆ. ॥ ೮ ॥ 
ಪುಂಡರೀಕಾಕ್ಷನೇ | ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಕಾಮನೆ 
ಗಳನ್ನು ಪರಿತ್ಯಾಗಮಾಡಿದಾಗಲೇ ಅವನು ಭಗವತ ಶ್ಹ್ವರೂಪವನ್ನು 
ಪಡೆದುಕೊಳ್ಳುವನು. WE 


10 ಅಧ್ಯಾಯ) 


ನಮೋ ಭಗವತೇ ತುಭ್ಯಂ ಪುರುಷಾಯ ಮಹಾತ್ಮನೇ । 
ಹರಯೇತದ್ದುತಸಿಂ ಹಾಯ ಬ್ರಹ್ಮಣೇ ಪರಮಾತ್ಮನೇ 
॥೧೦॥ 
ನೃಸಿಂಹ ಉವಾಚೆ 


ನೈಕಾಂತಿನೋ ಮೇ ಮಯಿ ಜಾತ್ತಿಹಾಶಿಷ 
ಆಶಾಸತೇರಮುತ್ರ ಚ ಯೇ ಭದದ್ವಿದಾಃ 

ಅಥಾಪಿ ಮನ್ಸಂತರಮೇತದತ್ರ 
ದೈತ್ಯೇಶ್ವರಾಣಾಮನುಭುಂಕ್ಚ್ವ ಭೋಗಾನ್‌ 


॥1 ೧೧ ॥ 


ಕಥಾ ಮದೀಯಾ ಜುಷಮಾಣಃ ಪ್ರಿಯಾಸ್ತ್ವ: 
ಮಾವೇಶ್ಯ ಮಾಮಾತ್ಮನಿ ಸಂತಮೇಕಮ್‌ 

ಸರ್ವೇಷು ಭೂತೇಷ್ಠಧಿಯಜ್ನಮೀಶಂ 
ಯಜಸ್ವ ಯೋಗೇನ ಚ ಕರ್ಮ ಹಿನ್ನನ್‌ 


॥ ೧೨॥ 


ಭೋಗೇನ ಪುಣ್ಯಂ ಕುಶಲೇನ ಪಾಪಂ 
ಕಲೇವರಂ ಕಾಲಜವೇನ ಹಿತ್ವಾ । 

ಕೀರ್ತಿಂ ವಿಶುದ್ಧಾಂ ಸುರಲೋಕಗೀತಾಂ 
ವಿತಾಯ ಮಾಮೇಷ್ಠಸಿ ಮುಕ್ತಬಂಧಃ ॥ ೧೩॥ 

ಯ ಏತತ್ವೀರ್ತಯೇನ್ನಹ್ಯಂ ತ್ವಯಾ ಗೀತಮಿದಂ ನರಃ । 


ತ್ಹಾಂಚ ಭನ ಚ ಸ್ಫರನ್ಯಾಲೇ ಕರ್ಮಬಂಧಾತ್ಸಮುಚ್ಛತೇ 


॥ ೧೪ ॥ 
ಪ್ರಹ್ಲಾದ ಉವಾಚ 
ವರಂ ವರಯ ಏತತ್ತೇ ವರದೇಶಾನೃಹೇಶ್ವರ I 
ಯದನಿಂದತ್ಲಿತಾ ಮೇ ತ್ವಾಮವಿದ್ವಾಂಸ್ತೇಜ ಐಶ್ಚರಮ್‌ 
11 ೧೫ ॥ 


ವಿದ್ಯಾಮರ್ಷಾಶಯಃ ಸಾಕ್ಟಾತ್ತರ್ವಲೋಕಗುರುಂ ಪ್ರಭುಮ್‌ । 


ಭ್ರಾತ್ಮಹೇತಿ ಮೃಷಾದ್ಧ ೃಷ್ಠಿಸ ಸ್ತ ಗೇ ಮಯಿ ಚಾಘವಾನ್‌ 
1 ೧೬ ॥। 


ತಸ್ಕಾತ್ತಿತಾ ಮೇ ಪೂಯೇತ ದುರಂತಾದ್ದುಸ್ತರಾದಘಾತ್‌ | 
ಪೂತಸ್ತೇ5ಪಾಂಗಸಂದೃಷ್ಟಸ್ತದಾ *“ಕೃಪಣವತ್ಸಲ 
I 6೭ Il 


ಶ್ರೀಭಗವಾನುವಾಚ 


ತ್ರೀಪಪ್ರಭಿಃ ಪಿತಾ ಪೂತಃ ಪಿತೃಭಿಃ ಸಹ ತೇಠನಘ ! 


ಯತ್ನಾಧೋಸಸ್ಯ ಗೃಹೇ ಜಾತೋ -ಭವಾನ್ವೈ ಕುಲಪಾವನಃ 
1 ೧೮॥ 


ಸಪ್ತಮ ಸ್ಕಂಧ 


771 


ಭಗವಂತಾ | ನಿನಗೆ ನಮಸ್ಕಾರವು. ನೀನು ಎಲ್ಲರ ಹೃದಯ 
ದಲ್ಲಿ ಬೆಳಗುವವನೂ, ಉದಾರ ಶಿರೋಮಣಿಯೂ, ಸ್ವಯಂ 
ಪರಬ್ರಹ್ಮ ಪರಮಾತ್ಮನೂ ಆಗಿರುವೆ. ಅದ್ಭುತ ನರಸಿಂಹ ರೂಪವನ್ನು 
ಧರಿಸಿರುವ ಶ್ರೀಹರಿಯ ಚರಣಗಳಲ್ಲಿ ನಾನು ಮತ್ತೆ-ಮತ್ತೆ 
ನಮಸ್ಕರಿಸುತ್ತಿದ್ದೇನೆ. ॥ ೧೦ ॥ 

ಭಗವಾನ್‌ ನರಸಿಂಹನು ಹೇಳಿದನು - ನಿನ್ನಂತಹ ನನ್ನ 
ಏಕಾಂತಭಕ್ತರು ಈ ಲೋಕ ಅಥವಾ ಪರಲೋಕದ ಯಾವುದೇ 
ವಸ್ತುವಿಗಾಗಿ ಎಂದಿಗೂ ಯಾವುದೇ ಕಾಮನೆ ಮಾಡುವುದಿಲ್ಲ 
ಹೀಗಿದ್ದರೂ ಹೆಚ್ಚಲ್ಲ, ಕೇವಲ ಒಂದು ಮನ್ವಂತರದವರೆಗೆ ನನ್ನ 
ಸಂತೋಷಕ್ಕಾಗಿ ನೀನು ಈ ಲೋಕದಲ್ಲಿ ದೈತ್ಕಾ ಧಿಪತಿಗಳ ಸಮಸ್ಯ 
ಭೋಗಗಳನ್ನು ಸ್ವೀಕರಿಸು. ॥ ೧೧ ಸಮಸ್ತ ಪ್ರಾಣಿಗಳ ಹೃದಯ 
ದಲ್ಲಿಯಜ್ಞಗ ಗಳ 'ಭೋಕ್ತಾ ಈಪ್ವ ರರೂಪದಲ್ಲಿ ನಾನೇ ವಿರಾಜಮಾನ 
ನಾಗಿದ್ದೇನೆ. ನೀನು ನಿನ್ನ ಹೃದಯದಲ್ಲಿ ನನ್ನನ್ನು ನೋಡುತ್ತಾ, ನಿನಗೆ 
ಪ್ರಿಯವಾದ ನನ್ನ ಲೀಲಾ-ಕಥೆಗಳನ್ನು ಕೇಳುತ್ತಾ ಇರು. ಸಮಸ್ತ 
ಕರ್ಮಗಳ ಮೂಲಕ ನನ್ನನ್ನೇ ಆರಾಧಿಸುತ್ತಾ, ಹೀಗೆ ನಿನ್ನ ಪ್ರಾರಬ್ಧ 
ಕರ್ಮವನ್ನು ಕಳೆದುಕೋ. ॥ ೧೨ ॥ ಭೋಗದ ಮೂಲಕ ಪುಣ್ಯ 
ಕರ್ಮಗಳ ಫಲವನ್ನೂ ನಿಷ್ಕಾಮಕರ್ಮಗಳ ಮೂಲಕ ಪಾಪವನ್ನೂ 
ನಾಶಮಾಡುತ್ತಾ, ಸಮಯಟಂದಾಗ ಶರೀರವನ್ನು ತ್ಯಜಿಸಿ ಸಮಸ್ಯೆ 
ಬಂಧನಗಳಿಂದ ಮುಕ್ತನಾಗಿ ನೀನು ನನ್ನ ಬಳಿಗೆ "ರುವಿಯಣೆ. 
ವತ್ತ! ಭಾಗವತೋತ್ತಮನಾದ ನಿನ್ನ ಪರಿಶುದ್ಧ ಕೀರ್ತಿಯನ್ನು 
ದೇವಲೋಕದಲ್ಲಿಯೂ ಗಾನಮಾಡುವರು. ॥ ೧೩॥ ನೀನು 
ಮಾಡಿದ ನನ್ನ ಈ ಸ್ತುತಿಯನ್ನು ಯಾವ ಮನುಷ್ಯನು ಕೀರ್ತಿಸು 
ವನೋ, ಜೊತೆಗೆ ನನ್ನನ್ನು ಮತ್ತು ನಿನ್ನನ್ನು  ಸ್ವರಿಸುವನೋ ಅವನು 
ಸಮಯಬಂದಾಗ ಕರ್ಮಗಳ ಬಂಧನದಿಂದ ಮುಕ್ತನಾಗಿ 
ಹೋಗುವನು. ॥ ೧೪ ॥ 

ಪ್ರಹ್ಲಾದನು ಹೇಳಿದನು - ಮಹೇಶ್ವರನೇ! ನೀನು ವರ 
ಕೊಡುವವರ ಸ್ವಾಮಿಯಾಗಿರುವೆ. ನಿನ್ನಲ್ಲಿ ನಾನು ಇನ್ನೊಂದು 
ವರವನ್ನು ಬೇಡುವೆನು. ನನ್ನ ತಂದೆಯು ನಿನ್ನ ಈಶ್ವರೀಯ 
ತೇಜವನ್ನು ಮತ್ತು ಸರ್ವಶಕ್ಷಿವಂತನಾದ ಚರಾಚರಗುರುವಾದ 
ಸ್ವಯಂ ನನ್ನನ್ನು ತ೪ಯದೆ ತುಂಬಾ ನಿಂದಿಸಿದನು. 'ಈ ವಿಷ್ಣುವು 
ನನ್ನ ತಮ್ಮನನ್ನು. ಕೊಂದು ಹಾಕಿದನು' ಎಂಬ ಮಿಥ್ಯಾ ದೃಷ್ಟಿಯು 
ಇದ್ದ ಕಾರಣ ತಂದೆಯು ಕ್ರೋಧದ ವೇಗವನ್ನು ಸಹಿಸುವುದರಲ್ಲಿ 
ಅಸಮರ್ಥನಾಗಿದ್ದನು. ಇದರಿಂದ ಅವನು ನಿನ್ನ ಭಕ್ತನಾದ ಕಾರಣ 
ನನ್ನಲ್ಲಿ ದ್ರೋಹಮಾಡಿದನು. ॥ ೧೫-೧೬ I *ದೀನಬಂಧುವೇ ! 
ನನ್ನ ದೃಷ್ಟಿಯು ಬೀಳುತ್ತಲೇ ಅವನು ಪವಿತ್ರನಾಗಿದ್ದರೂ ಬೇಗನೇ 
ನಾಶವಾಗದಿರುವ ಆ "ದುಸ್ತರ ದೋಷದಿಂದ ನನ್ನ ತಂದೆಯು 
ಶುದ್ಧವಾಗಲೀ ಎಂದು ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ॥೧೭॥ 

ನರಸಿಂಹ ಭಗವಂತನು ಹೇಳಿದನು - ಪುಣ್ಣಾ ತ್ಸನಾದ 
ಪ್ರಹ್ಲಾದನೇ | ನಿನ್ನ ತಂದೆಯು ಸ್ವಯಂ ಪವಿತ್ರನಾಗಿ ಉದ್ದಾರ 
ವಾದನು, ಇದರಲ್ಲಿ ಹೇಳುವುದೇನಿದೆ ? ಅವನ ಇಪ್ಪತ್ತೊಂದು 
ತಲೆಮಾರಿನ ಪಿತೃಗಳೂ ಇರುತ್ತಿದ್ದರೆ ಇವನೊಂದಿಗೆ “ಅವರೂ 

ಉದ್ಭಾರವಾಗುತ್ತಿದ್ದರು. ಏಕೆಂದರೆ, “ಕುಲವನ್ನು ಪವಿತ್ರಗೊಳಿಸುವ 
ನಿನ್ನಂತಹ ಪುತ್ರನನ್ನು ಅವನು ಪಡೆದಿದ್ದನು. |! 6 I 


772 


ಯತ್ರ ಯತ್ರ ಚ ಮದ್ದಕ್ತಾಃ ಪ್ರಶಾಂತಾಃ ಸಮದರ್ಶಿನಃ । 
ಸಾಧವಃ ಸಮುದಾಚಾರಾಸ್ತೇ ಪೂಯಂತ್ಯಪಿ ಕೀಕಟಾಃ 

i 0೯ 

ಸರ್ವಾತ್ಮನಾ ನ ಹಿಂಸಂತಿ ಭೂತಗ್ರಾಮೇಷು ಕಿಂಚನ । 
ಉಚ್ಛಾವಚೇಷು ದೈತ್ಯೇಂದ್ರ ಮದ್ಭಾವೇನ ಗತಸ್ಪೃಹಾಃ 

| ॥ ೨೦ ॥ 

ಭವಂತಿ ಪುರುಷಾ ಲೋಕೇ ಮದ್ದಕ್ತಾಸ್ಟ್ಯಾ ಮನುವ್ರತಾಃ । 
ಭವಾನ್ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪದ್ಧಕ್‌ 

1 ೨೧॥ 

ಕುರು ತ್ವಂ ಪ್ರೇತಕಾರ್ಯಾಣಿ ಪಿತುಃ. ಪೂತಸ್ಯ ಸರ್ವಶಃ 

ಮದಂಗಸ್ಪರ್ಶನೇನಾಂಗ ಲೋಕಾನ್ಯಾಸ್ಯತಿ ಸುಪ್ರಜಾಃ 

॥| ೨೨ ॥ 

ಪಿತ್ರ್ಯಂ ಚ ಸ್ಥಾನಮಾತಿಷ್ಠ ಯಥೋಕ್ತಂ ಬ್ರಹ್ಮವಾದಿಭಿಃ । 
ಮಯ್ಯಾವೇಶ್ಯ ಮನಸ್ತಾತ ಕುರು ಕರ್ಮಾಣಿ ಮತ್ತರಃ 

i ೨೩ ॥ 


ನಾರದ ಉವಾಚ 


ಪ್ರಹ್ಲಾದೋಅಪಿ ತಥಾ ಚಕ್ರೇ ಪಿತುರ್ಯತ್ಸಾಂಪರಾಯಿಕಮ್‌ । 
ಯಥಾಂ5ಹ ಭಗವಾನ್ರಾಜನ್ನಭಿಷಿಕ್ಟೋ ದ್ವಿಜೋತ್ತಮೈ: 

॥ ೨೪ ॥ 
ಪ್ರಸಾದಸುಮುಖಂ ದೃಷ್ಟ್ವಾ ಬ್ರಹ್ಮಾ ನರಹರಿಂ ಹರಿಮ್‌ । 
ಸ್ತುತ್ವಾ ವಾಗ್ಗಿ; ಪವಿತ್ರಾಭಿಃ ಪ್ರಾಹ ದೇವಾದಿಭಿರ್ವೃತಃ 

॥1 ೨೫ ॥ 

ಬ್ರಹ್ಮೋವಾಚ 
ದೇವ ದೇವಾಖಲಾಧ್ಯಕ್ಷ ಭೂತಭಾವನ ಪೂರ್ವಜ । 
ದಿಷ್ಟ್ಯಾ ತೇ ನಿಹತಃ ಪಾಪೋ ಲೋಕಸಂತಾಪನೋಸಸುರಃ 

॥ ೨೬ ॥ 
ಯೋತಸೌ ಲಬ್ಧವರೋ ಮತ್ತೋ ನ ವಧ್ಯೋ ಮಮ ಸೃಷ್ಟಿನಿಃ 


ತಪೋಯೋಗಬಲೋನ್ನದ್ಧಃ ಸಮಸ್ಸನಿಗಮಾನಹನ್‌ 
1 ೨೭ ॥ 
ದಿಷ್ಟ್ಯಾಸ್ಯ ತನಯಃ ಸಾಧುರ್ಮ- 
ಹಾಭಾಗವತೋತರ್ಭಕಃ | 
ತ್ವಯಾ ವಿಮೋಚಿತೋ ಮೃತ್ಯೋ- 
ರ್ದಿಷ್ಟ್ವಾ ತ್ವಾಂ ಸಮಿತೋತಧುನಾ ॥ ೨೮ ॥ 
ಏತದ್ವಪುಸ್ತೇ ಭಗವನ್‌ಧ್ಯಾಯತಃ ಪ್ರಯತಾತ್ಮನಃ । 


ಸರ್ವತೋ ಗೋಪ್ಪ ಸಂತ್ರಾಸಾನ್ಭೃತ್ಯೋರಪಿ ಜಿಘಾಂಸತಃ 
ಸ ॥ ೨೯ ॥ 


ಶ್ರೀಮದ್ಧಾಗವತ 


[ ಅಧ್ಯಾಯ 10 


ಪ್ರಶಾಂತರೂ, ಸಮದರ್ಶಿಗಳೂ, ಸುಖವಾಗಿ ಸದಾಚಾರ 
ವನ್ನು ಪಾಲಿಸುವವರೂ ನನ್ನ ಪ್ರೇಮೀ ಭಕ್ತರು ಎಲ್ಲೆಲ್ಲಿ 
ವಾಸಿಸುತ್ತಾರೋ, ಆ ಸ್ಥಾನವು ಕೀಕಟವೇ ಆಗಿದ್ದರೂ ಪವಿತ್ರವಾಗಿ 
ಹೋಗುತ್ತದೆ. ॥ ೧೯ ॥ ದೈತ್ಯರಾಜನೇ | ನನ್ನ ಭಕ್ತಿಭಾವದಿಂದ 
ಕಾಮನೆಗಳು ನಾಶವಾದವರು ಸರ್ವತ್ರ ಆತ್ಮಭಾವ ಉಂಟಾದ 
ಕಾರಣ ಸಣ್ಣ-ದೊಡ್ಡ ಯಾವುದೇ ಪ್ರಾಣಿಗೆ ಯಾವ ವಿಧ 
ದಿಂದಲೂ ಕಷ್ಟಕೊಡುವುದಿಲ್ಲ ॥ ೨೦ ॥ ಪ್ರಪಂಚದಲ್ಲಿ ನಿನ್ನ ಅನು 
ಯಾಯಿ ಆಗುವವರೂ ಕೂಡ ನನ್ನ ಭಕ್ತರಾಗಿ ಹೋಗುವರು. 
ಮಗು! ನೀನು ನನ್ನ ಎಲ್ಲ ಭಕ್ತರಲ್ಲಿ ಆದರ್ಶನಾಗಿರುವೆ. ॥ ೨೧ ॥ 
ನನ್ನ ಅಂಗಸರ್ಶದಿಂದ ನಿನ್ನ ತಂದೆಯು ಪೂರ್ಣವಾಗಿ ಪವಿತ್ರವಾಗಿ 
ಹೋಗಿದ್ದರೂ ನೀನು ಅವನ ಅಂತ್ಯೇಷ್ಟಿ ಕರ್ಮಗಳನ್ನು ಮಾಡು. 
ನಿನ್ನಂತಹ ಸಂತಾನದಿಂದಾಗಿ ಅವನಿಗೆ ಉತ್ತಮ ಲೋಕಗಳೇ ದೊರೆ 
ಯುವುವು. ॥ ೨೨ ॥ ವತ್ಸ! ನೀನು ನಿನ್ನ ತಂದೆಯ ಸ್ಥಾನದಲ್ಲಿ 
ಪಟ್ಟಾಭಿಷಿಕ್ಷನಾಗು. ವೇದವಾದಿಗಳಾದ ಮುನಿಗಳ ಆಜ್ಞೆಯಂತೆ 
ನನ್ನಲ್ಲಿ ನಿನ್ನ ಮನಸನ್ನಿರಿಸಿ, ನನ್ನಲ್ಲಿ ಶರಣಾಗಿ, ನನ್ನ ಸೇವೆಗಾಗಿಯೇ 
ನಿನ್ನ ಎಲ್ಲ ಕಾರ್ಯವನ್ನು ಮಾಡುತ್ತಿರು. ॥ ೨೩ ॥ 

ನಾರದರು ಹೇಳಿದರು - ಯುಧಿಷ್ಠಿರನೇ ! ಭಗವಂತನ ಆಜ್ಞೆ 
ಯಂತೆ ಪ್ರಹ್ಲಾದನು ತನ್ನ ತಂದೆಯ ಅಂತ್ಯೇಷ್ಟಿ ಕ್ರಿಯೆಗಳನ್ನು 
ಮಾಡಿದನು. ಇದಾದ ಬಳಿಕ ಶ್ರೇಷ್ಠಬ್ರಾಹ್ಮಣರು ಅವನಿಗೆ ರಾಜ್ಯಾ 
ಭಿಷೇಕವನ್ನು ಮಾಡಿದರು. ॥ ೨೪ ॥ ಇದೇ ಸಮಯದಲ್ಲಿ ದೇವತೆ 
ಗಳು, ಖಷಿಗಳು ಮುಂತಾದವರೊಂದಿಗೆ ಬ್ರಹ್ಮದೇವರು ನರ 
ಸಿಂಹ ಭಗವಂತನ ಪ್ರಸನ್ನವದನವನ್ನು ಕಂಡು ಪವಿತ್ರವಚನಗಳಿಂದ 
ಅವನನ್ನು ಸ್ತುತಿಸಿ, ಅವನಲ್ಲಿ ಇಂತೆಂದರು. ॥ ೨೫ ॥ 

ಬ್ರಹ್ಮದೇವರು ಹೇಳಿದರು - ದೇವತೆಗಳಿಗೂ ಆರಾಧ್ಯನಾದ 
ಭಗವಂತನೇ | ನೀನು ಸರ್ವಾಂತರ್ಯಾಮಿಯೂ, ಜೀವರಿಗೆ 
ಜೀವನದಾತ್ಫವೂ, ನನಗೆ ಪಿತನೂ ಆಗಿರುವೆ. ಈ ಪಾಪೀ ದೈತ್ಯನು 
ಜನರನ್ನು ತುಂಬಾ ಸತಾಯಿಸುತ್ತಿದ್ದನು. ನೀನು ಇವನನ್ನು ಸಂಹಾರ 


ಮಾಡಿದುದು ದೊಡ್ಡ ಸೌಭಾಗ್ಯದ ಮಾತಾಗಿದೆ. ॥ ೨೬ ॥ "ನನ್ನ 


ಸೃಷ್ಟಿಯ ಯಾವುದೇ ಪ್ರಾಣಿಯು ನಿನ್ನನ್ನು ವಧಿಸಲಾರದು' ಎಂಬ 
ವರವನ್ನು ನಾನು ಇವನಿಗೆ ಕೊಟ್ಟಿದ್ದೆ ಇದರಿಂದ ಇವನು ಉನ್ಮತ್ತ 
ನಾಗಿದ್ದನು. ತಪಸ್ಸು ಯೋಗ ಮತ್ತು ಬಲದಿಂದಾಗಿ ಉಚ್ಛ ತ್ಭೈಂಖಲ 
ನಾಗಿ ಇವನು ವೇದವಿಧಿಗಳನ್ನು ನಿರ್ಮೂಲನಗೊಳಿಸಿದ್ದನು. 
॥ ೨೭ ॥ ಇವನ ಪುತ್ರನೂ ಪರಮಭಾಗವತನೂ, ಶುದ್ಧ 
ಹೃದಯನೂ ಆದ ಮಗು ಪ್ರಹ್ಲಾದನನ್ನು ನೀನು ಸಾವಿನ ದವಡೆ 
ಯಿಂದ ಬಿಡಿಸಿದುದು ದೊಡ ಸೌಭಾಗ್ಯದ ಮಾತಾಗಿದೆ ಹಾಗೂ 
ಅವನು ಈಗ ನಿನ್ನಲ್ಲಿ ಶರಣುಹೊಂದಿರುವುದು ಕೂಡ ಅತ್ಯಂತ 
ಆನಂದದ ಮತ್ತು ಮಂಗಳಕರ ವಿಷಯವೇ ಆಗಿದೆ. ॥ ೨೮ ॥ 
ಭಗವಂತಾ! ನಿನ್ನ ಈ ನರಸಿಂಹರೂಪವನ್ನು ಏಕಾಗ್ರ ಮನಸ್ಸಿನಿಂದ 
ಧ್ಯಾನಿಸುವವನು ಎಲ್ಲ ಬಗೆಯ ಭಯದಿಂದ ರಕ್ಷಿತನಾಗುವನು. 
ಕೊಲ್ಲಲು ಬಂದಿರುವ ಮೃತ್ಯುವೂ ಕೂಡ ಅವನಿಗೆ ಯಾವ 
ಕೆಡುಕನ್ನು ಮಾಡಲಾರದು. ॥ ೨೯ ॥ 


10 ಅಧ್ಯಾಯ] 


ಸಪ್ತಮ ಸೃಂಧ 


773 


ನೃಸಿಂಹ ಉವಾಚ 


ಮೈವಂ ವರೋತಸುರಾಣಾಂ ತೇ ಪ್ರದೇಯಃ ಪದ್ಧಸಂಭವ । 
ವರಃ ಕ್ರೂರನಿಸರ್ಗಾಣಾಮಹೀನಾಮಮೃತಂ ಯಥಾ 
Wao n 
ನಾರದ ಉವಾಚ 


ಇತ್ಯುಕ್ತಾ 8 ಭಗವಾನ್ರಾಜಂಸ್ತತ್ತೆ ಕೈವಾಂತರ್ದಧೇ ಹರಿಃ 

ಅದೃಶ್ಯಃ ಸರ್ವಭೂತಾನಾಂ ಪೂಜಿತಃ ಪರಮೇಷ್ಠಿನಾ 

uu 

ತತಃ ಸಂಪೂಜ್ಯ ಶಿರಸಾ ವವಂದೇ ಪರಮೇಷ್ಠಿನಮ್‌ 

ಭವಂ ಪ್ರಜಾಪತೀನ್‌ ದೇವಾನ್ಹಹ್ಲಾದೋ ಭಗವತ್ಕಲಾಃ 

1೩೨ ॥ 

ತತಃ ಕಾವ್ಯಾದಿಭಿಃ ಸಾರ್ಧಂ ಮುನಿಭಿಃ ಕಮಲಾಸನಃ 

ದೈತ್ಯಾನಾಂ ದಾನವಾನಾಂ ಚ ಪ್ರಹ್ಲಾದಮಕರೋತ್ಸತಿಮ್‌ 

1 ೩೩ 1 

ಪ್ರತಿನಂದ್ಯ ತತೋ ದೇವಾಃ ಪ್ರಯುಜ್ಯ ಪರಮಾಶಿಷಃ 

ಸ್ವಧಾಮಾನಿ ಯಯೂ ರಾಜನ್ಪಹ್ಮಾದ್ಯಾಃ ಪ್ರತಿಪೂಜಿತಾಃ 

11೩೪! 

ಏವಂ ತೌ ಪಾರ್ಷದೌ ವಿಷ್ಣೋಃ ಪುತ್ತತು ಪ್ರಾಪಿತೌ ದಿತೇಃ । 
ಹೃದಿ ಸ್ಥಿತೇನ ಹರಿಣಾ ವೈರಭಾವೇನ ತೌ ಹತೌ 

1 ೩೫ ॥ 

ಪುನಶ್ಚ ವಿಪ್ರಶಾಪೇನ ರಾಕ್ಚಸೌ ತೌ ಬಭೂವತುಃ ॥ 
ಕುಂಭಕರ್ಣದಶಗ್ರೀವ್‌ ಹತೌ ತೌ ರಾಮವಿಕ್ರಮೈಃ 

॥೩೬॥ೃ 

ಶಯಾನ್‌ೌ ಯುಧಿ ನಿರ್ಭಿನ್ನಹೃದಯೌ ರಾಮಸಾಯಕ್ಕೆ: । 
ತಚ್ಚಿತೌ ಜಹತುರ್ದೇಹಂ ಯಥಾ ಪ್ರಾಕ್ಷನಜನ್ನನಿ 

1೩೭ ॥ 

ತಾವಿಹಾಥ ಪುನರ್ಜಾತ್‌ ಶಿಶುಪಾಲಕರೂಷಜೌ । 
ಹರೌ ವೈರಾನುಬಂಧೇನ ಪಶ್ಯತಸ್ತೇ ಸಮೀಯತುಃ 

॥೩೮॥ 

ಏನಃ ಪೂರ್ವಕೃತಂ ಯತ್ತದ್ರಾಜಾನಃ ಕೃಷ್ಣವೈರಿಣಃ 

ಹುಸ್ತ ಫತೇ ತದಾತ್ಮಾನಃ ಕೀಟಃ ಪೇಶಸ್ಯತೋ ಯಥಾ 

॥1೩೯॥ 

ಯಥಾ ಯಥಾ ಭಗವತೋ ಭಕಾ ಎ ಪರಮಯಾಭಿದಾ 

ನೃಪಾಶ್ಚೈದ್ಯಾದಯ: ಸಾತ್ಮ 19 ಹರೇಸ್ಪಚ್ಛಿಂತಯಾ ಯಯುಃ 

i ೪೦॥ 


ಶ್ರೀನರಸಿಂಹದೇವರು ಹೇಳಿದರು - ಚತುರ್ಮುಖ 
ಬ್ರಹ್ಮನೇ! ನೀನು ದೈತ್ಯರಿಗೆ ಇಂತಹ ವರವನ್ನು ಕೊಡಬೇಡ. 
ಸ್ವಭಾವದಿಂದಲೇ ಕ್ರೂರರಾದವರಿಗೆ ಕೊಟ್ಟ ವರವು ಹಾವಿಗೆ 
ಹಾಲೆರೆದಂತೆ ಆಗುವುದು. ॥ ೩೦ ॥ 

ನಾರದರು ಹೇಳಿದರು - ಯುಧಿಷ್ಠಿರನೇ | ನರಸಿಂಹ ಭಗ 
ವಂತನು ಇಷ್ಟು ಹೇಳಿ, ಬ್ರಹ್ಮದೇವರಿಂದ ಪೂಜೆಗೊಂಡು ಯಾವ 
ಪ್ರಾಣಿಗಳಿಗೂ, ಕಾಣಿಸದಿರುವಂತೆ ಅಲ್ಲಿಯೇ ಅಂತರ್ಧಾನ 
ಹೊಂದಿದನು. ॥ ೩೧ ॥ ಇದಾದ ನಂತರ ಪ್ರಹ್ಲಾದನು ಭಗವತ್ತ್ವ 
ರೂಪರಾದ ಬ್ರಹ್ಮಾ-ಶಂಕರ, ಪೊಸತು, ಮತ್ತು ದೇವತೆಗಳು 
ಹೀಗೆ ಎಲ್ಲರ ಪೂಜೆಮಾಡಿ ps ಶಿರಸಾಷ್ಟಾಂಗ ನಮಸ್ಕಾರ 
ಮಾಡಿದನು. ॥ ೩೨ ॥ ಆಗ ಶುಕ್ರಾಚಾರ್ಯರೇ ಪ 
ಮುನಿಗಳೊಂದಿಗೆ ಬ್ರಹ್ಮದೇವರು ಪ್ರಹ್ಲಾದನನ್ನು ಸಮಸ್ತ ದಾನವರ 
ಮತ್ತು ದೈತ್ಯರ ಅಧಿಪತಿಯಾಗಿಸಿದರು. ॥ ೩೩ ॥ ಅನಂತರ 

ಬ್ರಹ್ಮಾದಿ ದೇವತೆಗಳು ಪ್ರಹ್ಲಾದನನ್ನು ಅಭಿನಂದಿಸುತ್ತಾ, ಅವನಿಗೆ 
ಶುಭಾಶೀರ್ವಾದಗಳನ್ನು ಕೊಟ್ಟರು... ಪ್ರಹ್ಲಾದನಿಂದ ಎಲ್ಲರೂ 
ಯಥಾಯೋಗ್ಯ ಸತ್ಕಾರವನ್ನು ಸ್ವೀಕರಿಸಿ ತಮ್ಮ-ತಮ್ಮ ಲೋಕಗಳಿಗೆ 
ಹೊರಟು ಹೋದರು. ॥ ೩೪ ॥ 

ಯುಧಿಷ್ಠಿರನೇ ! ಹೀಗೆ ಭಗವಂತನ ಪಾರ್ಷದರಾದ ಜಯ- 
ವಿಜಯರಿಬ್ಬರೂ ದಿತಿಯಪುತ್ರರಾಗಿ ದೈತ್ಯರಾಗಿದ್ದರು. ಅವರು 
ಭಗವಂತನಲ್ಲಿ ವೈರಭಾವವನ್ನಿರಿಸಿದ್ದರು. ಅವರ ಹೃದಯದಲ್ಲಿ 
ನೆಲೆಸಿರುವ ಭಗವಂತನು ಅವರ ಉದ್ದಾರ ಮಾಡಲಿಕ್ಕಾಗಿಯೇ 
ಅವರನ್ನು ಸಂಹರಿಸಿದ್ದನು. ॥ ೩೫ ॥ ಯಪಿಗಳ ಶಾಪದಿಂದ ಅವರ 
ಮುಕ್ತಿಯು ಆಗದೆ ಅವರು ಮತ್ತೆ ಕುಂಭಕರ್ಣ ಮತ್ತು ರಾವಣರ 
ರೂಪದಲ್ಲಿ ರಾಕೃಸರಾದರು. ಆ ಸಮಯದಲ್ಲಿ ಭಗವಾನ್‌ 
ಶ್ರೀರಾಮನು ಪರಾಕ್ರಮದಿಂದ ಅವರನ್ನು ಮುಗಿಸಿಬಿಟ್ಟನು. 
1೩೬ ಯುದ್ಧದಲ್ಲಿ ಭಗವಾನ್‌ ರಾಮನ ಬಾಣಗಳಿಂದ ಅವರ 
ಹೃದಯವು ಒಡೆದುಹೋಯಿತು. ಅವರು ಹಿಂದಿನ ಜನ್ನದಂತೆ 
ಭಗವಂತನನ್ನು ಸ್ಮರಿಸುತ್ತಾ ತಮ್ಮ ಶರೀರವನ್ನು ತ್ಯಜಿಸಿದರು. 
॥೩೭॥ ಆ ಈಗ. ಈ ಯುಗದಲ್ಲಿ ಹತಂ ಮತ್ತು 
ದಂತವಕ್ಕರ ರೂಪದಲ್ಲಿ ಹುಟ್ಟಿದ್ದರು. 'ಭಗವಂತನ ಕುರಿತು 
ವೈರಭಾವ ಉಂಟಾದ ಕಾರಣ ನನ್ನ ಎದುರಿನಲ್ಲೇ ಅವರು ಅವನಲ್ಲಿ 
ಒಂದಾಗಿಹೋದರು. ॥೩೮॥ ಯುಧಿಷ್ಠಿರ! ಶ್ರೀಕೃಷ್ಣನಲ್ಲಿ ಶತ್ರುತ್ವ 
ವಿರಿಸಿಕೊಂಡ ರಾಜರೆಲ್ಲರೂ ಅಂತ್ಯಸಮಯದಲ್ಲಿ ಶ್ರೀಕೃಷ್ಣನ 
ಸ್ಮರಣೆಯಿಂದ ತದ್ರೂಪರಾಗಿ ತಮ್ಮ 'ಪೂರ್ವಕೃತ "ಪಾಪಗಳಿಂದ 
ಎಂದೆಂದಿಗೂ ಮುಕ್ತರಾಗಿ ಹೋದರು. ದುಂಬಿಯು ಹಿಡಿದು 
ತಂದು ಗೂಡಿನಲ್ಲಿ ಕೂಡಿಹಾಕಿದ ಹುಳುವು ಭಯದಿಂದ ದುಂಬಿ 
ಯನ್ನೇ ಚಿಂತಿಸುತ್ತಾ ದುಂಬಿಯೇ ಆಗುವಂತೆ ಅವನಂತೆ ಆದರು. 
॥ ೩೯ ॥ ಭಗವಂತನ ಪ್ರಿಯಭಕ್ತರು ತಮ್ಮ ಭೇದ-ಭಾವರಹಿತ 
ಅನನ್ಯ ಭಕ್ತಿಯ ಮೂಲಕ ಭಗವತ್ತ್ವರೂಪವನ್ನು ಪಡೆದುಕೊಂಡಂತೆ 
ವಾಲೇ ಮುಂತಾದ ರಾಜರೂ ಕೂಡ ಭಗವಂತನ ವೈರದಿಂದ 
ಉಂಟಾದ ಅನನ್ಯ ಚಿಂತನದಿಂದ ಭಗವಂತನ ಸಾರೂಪ್ಯವನ್ನೇ 
ಪಡೆದುಕೊಂಡರು. ॥ ೪೦ ॥ 


774 


ಆಖ್ಯಾತಂ ಸರ್ವಮೇತತ್ತೇ ಯನ್ಮಾಂ ತ್ವಂ ಪರಿಪೃಷ್ಟವಾನ್‌ । 
ದಮಘೋಷಸತಾದೀನಾಂ ಹರೇಃ ಸಾತ್ವೃಮಪಿ ದ್ವಿಜಾಮ್‌ 

1 ೪೧ I 
ಏಷಾ ಬ್ರಹ್ಮಣ್ಯದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ । 
ಅವತಾರಕಥಾ ಪುಣ್ಯಾ ವಧೋ ಯತ್ರಾದಿದೈತ್ಯಯೋಃ 


॥೪೨॥ 
ಪ್ರಹ್ಲಾದಸ್ಯಾನುಚರಿತಂ ಮಹಾಭಾಗವತಸ್ಯ ಚ । 
ಭಕ್ಕಿರ್ಜಾನಂ ವಿರಕ್ಕಿಶ್ಚ ಯಾಥಾತ್ಯಂ ಚಾಸ್ಯ ವೈ ಹರೇಃ 

1 ೪೩ 1 


ಸರ್ಗಸ್ಥಿತ್ಯಪ್ಯಯೇಶಸ್ಯ ಗುಣಕರ್ಮಾನುವರ್ಣನಮ್‌ । 
ಪರಾವರೇಪಾಂ ಸ್ಥಾನಾನಾಂ ಕಾಲೇನ ವೃತ್ಯಯೋ ಮಹಾನ್‌ 

॥| ೪೪ ॥ 
ಧರ್ಮೋ ಭಾಗವತಾನಾಂ ಚ ಭಗವಾನ್ಯೇನ ಗಮ್ಯತೇ | 
ಆಖ್ಯಾನೇಶ ಸ್ಥಿನಮಾಮ್ನಾತಮಾಧ್ಯಾತ್ಮಿಕಮಶೇಷತ: 

1 ೪೫ ॥ 
ಯ ಏತತ್ತುಣ್ಯಮಾಖ್ಯಾನಂ ವಿಷ್ಣೋರ್ವೀರ್ಯೊೋಪಬ್ಬಂಹಿತಮ್‌ I 
ಕೀರ್ತಯೇಚ್ಛದ್ಧಯಾ ಶ್ರುತ್ಹಾಕರ್ಮಪಾಶೈರ್ವಿಮುಚ್ಛತೇ 

॥1 ೪೬ ॥ 
ಏತದ್ಯ ಆದಿಪುರುಷಸ್ಯ ಮೃಗೇಂದ್ರಲೀಲಾಂ 

`ದೈತ್ಯೇಂದ್ರಯೂಥಪವಧಂ ಪ್ರಯತಃ ಪಠೇತ । 

ದೈತ್ಯಾತ್ಮಜಸ್ಯ ಚ ಸತಾಂ ಪ್ರವರಸ್ಯ ಪುಣ್ಯಂ 


ಶ್ರುಶ್ನಾನುಭಾವಮಕುತೋಭಯಮೇತಿ ಲೋಕಮ್‌ ॥ ೪೭ ॥ | 


ಯೂಯಂ ನೃಲೋಕೇ ಬತ ಭೂರಿಭಾಗಾ 

ಲೋಕಂ ಪುನಾನಾ ಮುನಯೋ ನಭಿಯಂತಿ । 
ಯೇಷಾಂ ಗೃಹಾನಾವಸತೀತಿ ಸಾಕ್ಟಾ; 

ದ್ಲೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಮ್‌ ॥ ೪೮ ॥ 


ಸ ವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಗ- 
ಕೈವಲ್ಕನಿರ್ವಾಣಸುಖಾನುಭೂತಿಃ I 
ಪ್ರಿಯಃ ಸುಹೃದ್ಧ ಖಲು ಮಾತುಲೇಯ 
ಆತ್ಮಾರ್ಹಣೀಯೋ ವಿಧಿಕೃದ್ಧುರುಶ್ಚ ॥1೪೯॥ 
ನ ಯಸ್ಯ ಸಾಕ್ಟಾದ್ಧವಪದ್ಧಜಾದಿಭೀ 
ರೂಪಂ ಧಿಯಾ ವಸ್ತುತಯೋಪವರ್ಣಿತಮ್‌ । 
ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ 
ಪ್ರಸೀದತಾಮೇಷ ಸ ಸಾತತಾಂ ಪತಿಃ ॥ ೫೦॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಯುಧಿಷ್ಠಿರನೇ ! ಭಗವಂತನಲ್ಲಿ ದ್ವೇಷಮಾಡುತ್ತಿದ್ದ ಶಿಶು 
ಪಾಲರೇ ಮುಂತಾದವರಿಗೆ ಶ್ರೀಭಗವಂತನ ಸಾರೂಪ್ಯ ಮುಕ್ಕಿಯು 
ಹೇಗೆ ಉಂಟಾಯಿತು ? ಎಂದು ನೀನು ಕೇಳಿದ್ದೆ ಅದಕ್ಕೆ ನಾನು 
ಉತ್ತರ ನೀಡಿಯಾಯಿತು. ॥ ೪೧ ॥ ಆದಿದೈತ್ಯರಾದ ಹಿರಣ್ಯಾಕ್ಕ- 
ಹಿರಣ್ಯಕಶಿಪುಗಳ ವಧೆಯನ್ನು ವರ್ಣಿಸುವ ಈ ಕಥೆಯು ಬ್ರಹ್ಮಣ್ಯ 
ದೇವನಾದ ಶ್ರೀಕ್ಕ ಕೃಷ್ಣಪರಮಾತ್ಮನ ಪರಮಪವಿತ್ರ ಅವತಾರಚರಿತ್ರವೇ 
ಆಗಿದೆ. ॥ ೪೨ ॥ ಈ ಪ್ರಸಂಗದಲ್ಲಿ ಮಹಾಭಾಗವತೋತ್ತಮನಾದ 
ಪ್ರಹ್ಲಾದನ ಚರಿತ್ರೆಯನ್ನು, ಭಕ್ತಿ, ಜ್ಞಾನ, ವೈರಾಗ್ಯ ಹಾಗೂ 
ಪ್ರಪಂಚದ ಸೃಷ್ಟಿ, ಸ್ಥಿತಿ, ಪ್ರಳೆಯಗಳ ಸ್ವಾಮಿಯಾದ ಶ್ರೀಹರಿಯ 
ಯಥಾರ್ಥ ಸ್ವರೂಪವನ್ನೂ ದಿವ್ಯಗುಣಗಳನ್ನೂ, ಲೀಲೆಗಳನ್ನೂ 
ವರ್ಣನೆ ಮಾಡಿದೆ. ಈ ಆಖ್ಯಾ ನದಲ್ಲಿ ದೇವತೆಗಳ, ದೈತ್ಯರ ಪದವಿ 
ಯಲ್ಲಿ ಕಾಲಕ್ರಮದಲ್ಲಿ ES ಪರಿವರ್ತನೆಯನ್ನು 
ನಿರೂಪಿಸಲಾಯಿತು. ॥ ೪೩-೪೪ ॥ ಭಗವಂತನನ್ನು ದೊರಕಿಸುವ 
ಭಾಗವತಧರ್ಮವನ್ನೂ ವರ್ಣಿಸಿದ್ದೇನೆ. ಅಧ್ಯಾತ್ಮಕ್ಕೆ ಸಂಬಂಧ 
ಪಟ್ಟಂತೆ ತಿಳಿಯಬೇಕಾದ ವಿಷಯಗಳನ್ನು ಇಲ್ಲಿ ಹೇಳಲಾಗಿದೆ. 
॥ ೪೫ ॥ ಭಗವಂತನ ಪರಾಕ್ರಮದಿಂದ ಪೂರ್ಣವಾದ ಈ 
ಪವಿತ್ರವಾದ ಆಖ್ಯಾನವನ್ನು ಶ್ರದ್ಧೆಯಿಂದ ಕೀರ್ತಿಸುವವನು, 
ಶ್ರವಣಿಸುವವನು ಕರ್ಮಬಂಧನದಿಂದ ಬಿಡುಗಡೆಹೊಂದು 
ವನು. ॥ ೪೬॥ ಪರಮಪುರುಷ ಪರಮಾತ್ಮನ ಈ ನರಸಿಂಹ ಲೀಲೆ 
ಯನ್ನೂ, ಸೇನಾಪತಿಗಳ ಸಹಿತ ಹಿರಣ್ಯಕಶಿಪುವಿನ ವಧೆಯನ್ನೂ 
ಸಂತಶಿರೋಮಣಿ ಪ್ರಹ್ಲಾದನ ಪಾವನವಾದ ಪ್ರಭಾವವನ್ನೂ 
ಏಕಾಗ್ರವಾದ ಮನಸಿನಿಂದ ಓದುವವನಿಗೆ, ಕೇಳುವವನಿಗೆ 
ಭಗವಂತನ ಅಭಯಪ್ರದವಾದ ಶ್ರೀವೈಕುಂಠಥ ಧಾಮವು 
ದೊರೆಯುವುದು. ॥ ೪೭ ॥ 

ಯುಧಿಷ್ಠಿರನೇ ! ಈ ಮನುಷ್ಯಲೋಕದಲ್ಲಿ ನಿಮ್ಮಗಳ ಭಾಗ್ಯವು 
ಅತ್ಯಂತ ಪ್ರಶಂಸನೀಯವಾಗಿದೆ. ಏಕೆಂದರೆ, ನಿಮ್ಮ ಮನೆಯಲ್ಲಿ 
ಸಾಕ್ಟಾತ್‌ ಪರಬ್ರಹ್ಮ ಪರಮಾತ್ಮನು ಮನುಷ್ಯರೂಪವನ್ನು ಧರಿಸಿ 
ಗುಪ್ತವಾಗಿ ವಾಸಿಸುತ್ತಾನೆ. ಇದರಿಂದ ಇಡೀ ಪ್ರಪಂಚವನ್ನು ಪವಿತ್ರ 
ಗೊಳಿಸುವಂತಹ ಯಷಿ- ಮುನಿಗಳು ಮೇಲಿಂದ-ಮೇಲೆ ಅವನ 
ದರ್ಶನ ಪಡೆಯಲು ಎಲ್ಲೆಡೆಗಳಿಂದ ನಿಮ್ಮ ಬಳಿಗೆ ಬರುತ್ತಾ 
ಇರುತ್ತಾರೆ. ॥ ೪೮ ॥ ದೊಡ್ಡ-ದೊಡ್ಡ ಮಹಾಪುರುಷರು ಯಾವ 
ನನ್ನು ನಿರಂತರವಾಗಿ ಹುಡುಕುತ್ತಿರುವರೋ, ಯಾರು ಮಾಯೆಯ 
ಲೇಶವೂ ಇಲ್ಲದ ಪರಮ ಶಾಂತ, ಪರಮಾನಂದಾನು 
ಭವಸ್ವರೂಪ, ಪರಬ್ರಹ್ಮ ಪರಮಾತ್ಮನೇ ಆಗಿರುವನೋ, ಅವನು 
ನಿಮಗೆ ಪ್ರಿಯನೂ, ಹಿತೈಷಿಯೂ, ಸೋದರತ್ತೆಯ ಮಗನೂ, 
ಪೂಜ್ಯನೂ, ಆಜ್ಞಾಕಾರಿಯೂ, ಗುರುವೂ ಮತ್ತು ಸ್ವಯಂ ಆತ್ಮನೂ 
ಆದ ಶ್ರೀಕೃಷ್ಣ ಪೇ ಆಗಿದ್ದಾನೆ. ॥ ೪೯ ॥ "ಇವನು ಹೀಗೆಯೇ 


"ಇದ್ದಾನೆ ಎಂಬ ಇವನ ಸ ರೂಪವನ್ನು  ಬ್ರಹ್ಮರುದ್ರಾ ದಿಗಳೂ ತಮ್ಮ 


ಬುದ್ಧಿಶಕ್ತಿಯಿಂದ ಹೇಗೆ ವರ್ಣಿಸಬಲ್ಲರು 9 ಹೀಗಿರುವಾಗ ನಾವಾ 
ದರೋ: ಹೇಗೆ ವರ್ಣಿಸಬಲ್ಲೆವು ? ನಾವುಗಳು ಮೌನ, ಭಕ್ತಿ ಮತ್ತು 
ಸಂಯಮದಿಂದ ಅವನಿಗೆ ನಮಸ್ಕರಿಸುತ್ತೇವೆ. "ಅದನ್ನೇ 
ಪೂಜೆಯೆಂದು ಕರುಣೆಯಿಂದ ಸ್ವೀಕರಿಸಿ ಭಕ್ತ ವತ್ತಲನಾದ ಭಗ 
ವಂತನು ನಮ್ಮ ಮೇಲೆ ಪ್ರಸನ್ನನಾಗಲಿ. ॥ ೫೦ ॥ 


10 ಅಧ್ಯಾಯ] 


ಸಪ್ತಮ ಸೃಂಧ 


775 


ಸ ಏಷ ಭಗವಾನ್ರಾಜನ್ವತನೋದ್ದಿಹತಂ ಯಶಃ | 
ಪುರಾ ರುದ್ರಸ್ಯ ದೇವಸ್ಯ ಮಯೇನಾನಂತಮಾಯಿನಾ 
11೫೧॥ 
ರಾಜೋವಾಚ 


ಕಸ್ಮಿನ್ನರ್ಮಣಿ ದೇವಸ್ಯ ಮಯೋತಹನ್‌ ಜಗದೀಶಿತುಃ | 
ಯಥಾ ಚೋಪಚಿತಾ ಕೀರ್ತಿ: ಕೃಷ್ಣೇನಾನೇನ ಕಥೃತಾಮ್‌ 
1೫೨ ॥ 
ನಾರದ ಉವಾಚ 


ನಿರ್ಜಿತಾ ಅಸುರಾ ದೇವೈರ್ಯುಧ್ಯನೇನೋಪಬ್ಬಂಹಿತೈ: I 
ಮಾಯಿನಾಂ ಪರಮಾಚಾರ್ಯಂ ಮಯಂ ಶರಣಮಾಯಯು: 
11೫೩ 1 


ಸ ನಿರ್ಮಾಯ ಪುರಸ್ತಿಸ್ರೋ ಹೈಮೀರೌಪ್ಯಾಯಸೀರ್ವಿಭು: । 
ದುರ್ಲಕಾ ಶ್ವ ಪಾಯಸಂಯೋಗಾ ದುರ್ವಿತರ್ಕ್ಯಪರಿಚ್ಛದಾಃ 
11 ೫೪ ॥| 


ತಾಭಿಸ್ತೇ5ಸುರಸೇನಾನ್ಯೋ ಲೋಕಾಂಸ್ಟ್ರೀನ್ಷೇಶ್ವರಾನ್ಸೃಪ । 
ಸ್ಮರಂತೋ ನಾಶಯಾನ್‌ ಚಕ್ರುಃ ಪೂರ್ವವೈರಮಲಕ್ಷಿತಾಃ 
11 ೫೫ ॥ 


ತತಸ್ತೇ ಸೇಶ್ಚರಾ ಲೋಕಾ ಉಪಾಸಾದ್ಯೇಶ್ವರಂ ವಿಭೋ ಟ 
ತ್ರಾಹಿ ನಸ್ತಾವಕಾನ್‌ದೇವ ವಿನಷ್ಟಾಂಸಿಪುರಾಲಯ್ಯೆ: 
॥೫೬॥ 


ಅಥಾನುಗೃಹ್ಯ ಭಗವಾನ್ಮಾ ಭೈಷ್ಟೇತಿ ಸುರಾನ್ವಿಭುಃ । 
ಶರಂ ಧನುಷಿ ಸಂಧಾಯ ಪುರೇಷ್ಟಸ್ವಂ ವ್ಯಮುಂಚತ 


1 ೫೭ 1 
ತತೋಶಗ್ನಿವರ್ಣಾ ಇಷವ 
ಉತ್ಪೇತುಃ ಸೂರ್ಯಮಂಡಲಾತ್‌ ।ಟ 
ಯಥಾ ಮಯೂಖಸಂದೋಹಾ 
ನಾದೃಶ್ಯಂತ ಪುರೋ ಯತಃ 11೫೮॥ 


ತೈಃ ಸ ನ್ಸಷ್ಟಾ ವ್ಯಸವಃ ಸರ್ವೇ ನಿಪೇತುಃ ಸ್ಮ ಪುರೌಕಸಃ I 
i ES ಮಯಃ ಃ ಕೂಪರಸೇಂಕ್ಕಿಪತ್‌ 


u ೫೯ 1 
ಸಿದ್ದಾಮೃತರಸಸ್ಪಷ್ಟಾ ವಜ್ರಸಾರಾ ಮಹ್‌ೌಜಸಃ। 
ಉತ್ತಸುರ್ಮೇಘದಲನಾ ವೈದ್ಯುತಾ ಇವ ವಹ್ನಯಃ 

॥1 ೬೦ ॥ 


ಯುಧಿಷ್ಠಿರನೇ! ಹಿಂದೆ ಮಹಾಮಾಯಾವಿಯಾದ ಮಯಾ 
ಸುರನು ಶ್ರೀರುದ್ರದೇವರ ಕೀರ್ತಿಗೆ ಕಲಂಕವನ್ನು ತರಲು 
ಬಯಸಿದಾಗ ಈ ಭಗವಂತನೇ ಅವರ ಕೀರ್ತಿಯನ್ನು ಮತ್ತೆ ರಕ್ಷಿಸಿ 
ವಿಸ್ತಾರಪಡಿಸಿದನು. ॥ ೫೧॥ 

ಯುಧಿಷ್ಠಿರ ಮಹಾರಾಜನು ಕೇಳಿದನು - ನಾರದರೇ! 
ಮಯದಾನವನು ಯಾವ ಕಾರ್ಯದಲ್ಲಿ ವಿಶ್ವೇಶ್ವರನಾದ ರುದ್ರ 
ದೇವರ ಕೀರ್ತಿಯನ್ನು ಕೆಡಿಸಲು ಬಯಸಿದ್ದನು? ಮತ್ತು 
ಭಗವಾನ್‌ ಶ್ರೀಕೃಷ್ಣನು ಯಾವ ಎಧದಿಂದ ಅವರ ಕೀರ್ತಿಯನ್ನು 
ರಕ್ಷಿಸಿದನು? ಎಂಬುದನ್ನು ಕೃಪೆಯಿಟ್ಟು ತಿಳಿಸಿರಿ. ॥ ೫೨ ॥ 

ನಾರದರು ಹೇಳಿದರು - ಹಿಂದೊಮ್ಮೆ ಭಗವಾನ್‌ ಶ್ರೀಕೃಷ್ಣನ 
ಶಕ್ತಿಯನ್ನು ಪಡೆದುಕೊಂಡು ದೇವತೆಗಳು ಯುದ್ಧದಲ್ಲಿ ಅಸುರ 
ರನ್ನು ಗೆದ್ದುಕೊಂಡಿದ್ದರು. ಆಗ ಅಸುರರೆಲ್ಲರೂ ಮಾಯಾವಿಗಳ 
ಪರಮಗುರು ಮಯ ದಾನವನಿಗೆ ಶರಣಾದರು. ॥ ೫೩ ॥ 
ಮಹಾಶಕ್ತಿಶಾಲಿ ಮಯಾಸುರನು ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣ 
ಗಳಿಂದ ಮೂರು ವಿಚಿತ್ರವಾದ ವಿಮಾನಗಳನ್ನು ರಚಿಸಿದನು. ಆ 
ವಿಮಾನಗಳೆಂದರೆ ಮೂರು ಪುರಗಳೇ ಆಗಿದ್ದವು. ಅವುಗಳು 
ಬಂದು-ಹೋಗುವುದು ಯಾರಿಗೂ ತಿಳಿಯದಷ್ಟು ವಿಲಕ್ಷಣ 
ವಾಗಿದ್ದವು. ಅವುಗಳಲ್ಲಿ ಅಪರಿಮಿತವಾದ ಯುದ್ಧದ ಸಾಮಗ್ರಿ 
ಗಳು ತುಂಬಿದ್ದವು. ॥ ೫೪ ॥ ಯುಧಿಷ್ಠಿರನೇ | ದೈತ್ಯಸೇನಾಪತಿಗಳ 
ಮನಸ್ಸಿನಲ್ಲಿ ಮೂರೂ ಲೋಕಗಳ ಬಗ್ಗೆ ಹಾಗೂ ಲೋಕಪಾಲರ 
ಬಗ್ಗೆ ವೈರಭಾವವು ಇದ್ದೇ ಇತ್ತು. ಈಗ ಅದನ್ನು ನೆನೆದು ಆ ಮೂರು 
ವಿಮಾನಗಳಿಂದ ಅವರು ಅವುಗಳಲ್ಲಿ ಅಡಗಿದ್ದುಕೊಂಡು 
ಎಲ್ಲರನ್ನೂ ನಾಶಪಡಿಸತೊಡಗಿದರು. ॥ ೫೫ ॥ ಅಗ ಲೋಕಪಾಲ 
ರೊಂದಿಗೆ" ಎಲ್ಲ ಪ್ರಜೆಯೂ ಭಗವಾನ್‌ ಶಂಕರನಲ್ಲಿ ಶರಣು 
ಹೊಕ್ಕರು ಮತ್ತು ಅವನಲ್ಲಿ ಪ್ರಾರ್ಥಿಸಿದರು - 'ಪ್ರಭೋ! ತ್ರಿಪುರ 
ಗಳಲ್ಲಿ ಇರುವ ಅಸುರರು ನಮ್ಮನ್ನು ನಾಶಪಡಿಸುತ್ತಿದ್ದಾರೆ. ನಾವು 
ನಿನ್ನವರೇ ಆಗಿದ್ದೇವೆ. ಆದ್ದರಿಂದ ಮಹಾದೇವಾ | ನಮ್ಮನ್ನು 
ರಕ್ಷಿಸು” ॥ ೫೬ I 

"ಅವರ ಪ್ರಾರ್ಥನೆಯನ್ನು ಕೇಳಿ ಭಗವಾನ್‌ ಶಂಕರನು - 
'ಹೆದರಬೇಡಿರಿ' ಎಂದು ಕೃಪಾಪೂರ್ಣವಾಗಿ ಅವರಿಗೆ ಅಭಯ 
ವನ್ನೂ ಇತ್ತು, ಮತ್ತೆ ಅವನು ಧನುಸ್ಲಿಗೆ ಬಾಣವನ್ನು ತೊಟ್ಟು 
ಮೂರೂ ಪುರಗಳ ಮೇಲೆ ಪ್ರ ಪ್ರಯೋಗಿಸಿದನು. ॥ ೫೭ ॥ ಅವನಲ 
ಬಾಣದಿಂದ ES ಹೊರ ಸೂಸುವ ಕಿರಣ 
ಗಳಂತೆ ಬೇರೆ ಅನೇಕ ಬಾಣಗಳು ಹೊರಟವು. ಬೆಂಕಿಯ ಜ್ವಾಲೆ 
ಗಳನ್ನೇ ಉಗುಳುತ್ತಿದ್ದ ಆ ಬಾಣಗಳಿಂದಾಗಿ ಆ ಪುರಗಳು ಕಾಣಿಸ 
ದಾದವು. ॥ ೫೮ ॥ ಆ ಬಾಣಗಳ ಸ್ಪರ್ಶದಿಂದ ವಿಮಾನದಲ್ಲಿ 
ವಾಸಿಸುವವರೆಲ್ಲರೂ ಗತಪ್ರಾಣರಾಗಿ ” ಬಿದ್ದುಬಿಟ್ಟರು. ಅನೇಕ 
ಉಪಾಯಗಳನ್ನು ಬಲ್ಲಂತಹ ಮಾಯಾವಿಯು 'ತಾನೇ ನಿರ್ಮಿಸಿದ 
ಅಮೃತದ ಕುಂಡಕ್ಕೆ ಆ ದೈತ್ಯರನ್ನು ಎತ್ತಿ ಹಾಕಿದನು. ॥ ೫೯ ॥ ಆ 
ಸಿದ್ಧ ಅಮೃತರಸದ ಸರ್ಶವಾಗುತ್ತರೇ ಅಸುರರ ಶರೀರಗಳು 
ಅತ್ಯೆಂತ ತೇಜಸ್ವಿಯೂ, ವಜ್ರದಂತೆ ಸುದ್ಧಢವೂ ಆಯಿತು. 
ಮೋಡಗಳನ್ನು “ಚದುರಿಸುವ ಮಿಂಚಿನಂತೆ ಅವರು ಎದ್ದು 
ನಿಂತರು. ॥ ೬ ೭೦ ॥ 


776 


ವಿಲೋಕ್ಯ ಭಗ್ನಸಂಕಲ್ಪಂ ವಿಮನಸ್ಕಂ ವೃಷಧ್ವಜಮ್‌ | 
ತದಾಯಂ ಭಗವಾನ್ನಿಷ್ಲುಸ್ತತ್ರೋಪಾಯಮಕಲ್ಲಯತ್‌ 
॥ ೬೧॥ 
ವತ್ಸ ಆಸೀತ್ರದಾ ಬ್ರಹ್ಮಾ ಸ್ವಯಂ ವಿಷ್ಣುರಯಂ ಹಿ ಗೌಃ । 
ಪ್ರವಿಶ್ಯ ತ್ರಿಪುರಂ ಕಾಲೇ ರಸಕೂಪಾಮೃತಂ ಪಪೌ 
॥ ೬೨ ॥ 
ತೇ5ಸುರಾ ಹ್ಯಪಿ ಪಶ್ಯಂತೋ ನ ನ್ಯಷೇಧನ್ನಿಮೋಹಿತಾಃ | 


ತದ್ವಿಜ್ಞಾರ ಮಹಾಯೋಗೀ ರಸಪಾಲಾನಿದಂ ಜಗೌ 
- 11೬೩ 
ಸ್ವಯಂ ವಿಶೋಕಃ ಶೋಕಾರ್ತಾನ್‌ 
ಸ್ಫರನ್‌ದೈವಗತಿಂ ಚ ತಾಮ್‌ | 
ದೇವೋ5ಸುರೋ ನರೋತನ್ಕೋ ವಾ 
ನೇಶ್ಚರೋತಸ್ತೀಹ ಕಶ್ಚನ ॥೬೪॥ 
ಆತ್ಮನೋರನ್ಯಸ್ಥ ವಾ ದಿಷ್ಟಂ ದೈವೇನಾಪೋಹಿತುಂ ದ್ವಯೋಃ | 
ಅಥಾಸೌ ಶಕ್ತಿಭಿಃ ಸ್ವಾಭಿಃ ಶಂಭೋಃ ಪ್ರಾಧಾನಿಕಂ ವ್ಯಧಾತ್‌ 
1 ೬೫ 1 


ಧರ್ಮಜ್ಞಾ ್ಲಿನವಿರಕ್ಷ್ಯ ಎದ್ದಿತಪೋವಿದ್ಯಾಕ್ರಿಯಾದಿಭಿ: | 
ರಥಂ ಸೂತಂ ಧ್ವಜಂ ವಾಹಾನ್‌ ಧನುರ್ವರ್ಮ ಶರಾದಿ ಯತ್‌ 
॥ ೬೬ ॥ 
ಸನ್ನದ್ಧೋ ರಥಮಾಸ್ಥಾಯ ಶರಂ ಧನುರುಪಾದದೇ ಟ 
ಶರಂ ಧನುಷಿ ಸಂಧಾಯ ಮುಹೂರ್ತೇ ಭಿಜಿತೀಶ್ವಧಃ 
೬೭ I 
ದದಾಹ ತೇನ ದುರ್ಭೇದ್ಯಾ ಹರೋತಥ ತ್ರಿಪುರೋ ನೃಪ । 
ದಿವಿ ದುಂದುಭಯೋ ನೇದುರ್ವಿಮಾನಶತಸಂಕುಲಾಃ 
11೬೮ ॥ 
ದೇವರ್ಷಿಪಿತೃಸಿದ್ಧೇಶಾ ಜಯೇತಿ ಕುಸುಮೋತ್ಕರೈ: । 
ಅವಾಕಿರನ್‌ಜಗುರ್ಷೃಷ್ಟಾ ನನ್ಫತುಶ್ಚಾಪರೋಗಣಾಃ 
ಕ WF 
ಏವಂ ದಗ್ಧ್ವಾ ಪುರಸ್ತಿಸ್ರೋ ಭಗವಾನ್ಪುರಹಾ ನೃಪ। 
ಬ್ರಹ್ಮಾದಿಭಿಃ ಸ್ತೂಯಮಾನಃ ಸ್ಪಧಾಮ ಪ್ರತ್ಯಪದ್ಯತ 
1 ೭೦ 1 
ಏವಂ ವಿಧಾನ್ಯಸ್ಯ ಹರೇಃ ಸ್ವಮಾಯಯಾ 
ವಿಡಂಬಮಾನಸ್ಯ ನೃಲೋಕಮಾತ್ಮನಃ | 
ವೀರ್ಯಾಣಿ ಗೀತಾನ್ಯ ಖಭಿರ್ಜಗದುರೋ- 
ರ್ಲೋಕಾನ್ನುನಾನಾನ್ಯಪರಂ ವದಾಮಿ ಕಿಮ್‌ ॥ ೭೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 10 


ಭಗವಾನ್‌ ಶ್ರೀಕೃಷ್ಣನು- ಮಹಾದೇವನಾದರೋ ತನ್ನಸಂಕಲ್ಪವು 
ಪೂರ್ಣಗೊಳ್ಳದಿರುವ ಕಾರಣ ಚಿಂತಾಮಗ್ಗನಾಗಿರುವುದನ್ನು 
ಕಂಡಾಗ ಆ ಅಸುರರನ್ನುಗೆಲ್ಲಲಿಕ್ಕಾಗಿ ಅವನು ಒಂದು ಯುಕ್ತಿಯನ್ನು 
ಹೂಡಿದನು. ॥ ೬೧ ॥ ಇದೇ ಭಗವಾನ್‌ ವಿಷ್ಣುವು ಒಂದು ಹಸುವಿನ 
ರೂಪವನ್ನು ತಾಳಿದನು ಮತ್ತು ಬ್ರಹ್ಮದೇವರು ಕರುವಿನ ರೂಪವನ್ನು 
ಧರಿಸಿದರು. ಅವರಿಬ್ಬರೂ ಮಧ್ಯಾಹ್ನದ ಸಮಯದಲ್ಲಿ ಆ ತ್ರಿಪುರ 
ಗಳನ್ನು ಪ್ರವೇಶಿಸಿ ಆ ಸಿದ್ಧರಸದ ಕುಂಡದ ಎಲ್ಲ ಅಮೃತವನ್ನು 
ಕುಡಿದು ಬಿಟ್ಟರು. ॥ ೬೨ ॥ ಅದನ್ನು ಕಾಯುತ್ತಿದ್ದ ದೈತ್ಯರು 
ಇವರಿಬ್ಬರನ್ನು ನೋಡುತ್ತಿದ್ದರೂ ಭಗವಂತನ ಮಾಯೆಯಿಂದ 
ಮೋಹಿತರಾಗಿ ಇವರನ್ನು; ತಡೆಯದಾದರು. ಸರ್ವ ಉಪಾಯಗಳನ್ನು 
ತಿಳಿಯುವವರಲ್ಲಿ ಶ್ರೇಷ್ಠನಾದ ಮಯಾಸುರನಿಗೆ ಈ ಸಂಗತಿ 
ಅರಿವಾದಾಗ ಭಗವಂತನ ಈ ಲೀಲೆಯನ್ನು ಸ್ಥರಿಸುತ್ತಾ ಅವನಿಗೆ 
ಶೋಕವು ಉಂಟಾಗಲಿಲ್ಲ ಶೋಕಿಸುತ್ತಿರುವ ಅಮೃತ ರಕ್ಷಕರಲ್ಲಿ 
ಹೇಳಿದನು - ಅಯ್ಯಾ! ದೇವತೆಗಳು, ಅಸುರರು, ಮನುಷ್ಯರು 
ಅಥವಾ ಯಾವುದೇ ಪ್ರಾಣಿಯೂ ಕೂಡ ತನಗಾಗಲೀ - ಪರರಿ 
ಗಾಗಲೀ ಇಬ್ಬರಿಗೂ ವಿಧಿಯು ವಿಧಿಸಿದ ಪ್ರಾರಬ್ಧವನ್ನು ಅಳಿಸ 
ಲಾರರು. ಏನಾಗಬೇಕಿತ್ತೋ ಅದು ಆಗಿಹೋಯಿತು. ಶೋಕಿಸಿ 
ಏನು ಮಾಡುವುದಿದೆ ? ಇದಾದ ಬಳಿಕ ಭಗವಾನ್‌ ಶ್ರೀಕೃಷ್ಣನು 
ತನ್ನ ಶಕ್ತಿಗಳ ಮೂಲಕ ಭಗವಾನ್‌ ಶಂಕರನ ಯುದ್ಧದ ಸಾಮಗ್ರಿಗಳನ್ನು 
ಸಿದ್ಧಪಡಿಸಿದನು. ॥ ೬೩-೬೫ ॥ ಅವನು ಧರ್ಮದಿಂದ ರಥವನ್ನೂ, 
ಜ್ಞಾನದಿಂದ ಸಾರಥಿಯನ್ನೂ ೆ ವೈರಾಗ್ಯದಿಂದ ಧ್ವಜವನ್ನೂ ಕ 
ಐಶ್ವರ್ಯದಿಂದ ಕುದುರೆಗಳನ್ನೂ, ತಪಸ್ಸಿನಿಂದ ಧನುಸ್ನನ್ನೂ ; 
ವಿದ್ಯೆಯಿಂದ ಕವಚವನ್ನೂ, ಕ್ರಿಯೆಯಿಂದ ಬಾಣಗಳನ್ನು ಮತ್ತು 
ಬೇರೆ-ಬೇರೆ ಶಕ್ತಿಗಳಿಂದ ಬೇರೆ-ಬೇರೆ ವಸ್ತುಗಳನ್ನು ನಿರ್ಮಾಣ 
ಮಾಡಿದನು. ॥ ೬೬ ॥ ಈ ಸಾಮಗ್ರಿಗಳಿಂದ ಸನ್ನದ್ಧನಾಗಿ ಭಗವಾನ್‌ 
ಶಂಕರನು ಅಭಿಜಿತ್‌ ಮುಹೂರ್ತದಲ್ಲಿ ಧನುಸಿಗೆ ಬಾಣವನ್ನು 
ಹೂಡಿ ಆ ದುರ್ಭೇದ್ಯ ವಾದ ಮೂರೂ ವಿಮಾನಗಳನ್ನು ಭಸ್ಮಮಾಡಿ 
ಬಿಟ್ಟನು. ಯುಧಿಷ್ಠಿರನೇ ! ಆಗಲೇ ಸ್ವರ್ಗದಲ್ಲಿ ದೇವದುಂದುಭಿ 
ಗಳು ಮೊಳಗಿದವು. ನೂರಾರು ವಿಮಾನಗಳು ಮಹಾದೇವರನ್ನು 
ಅಭಿನಂದಿಸಲು ನೆರೆದವು. ॥ ೬೭-೬೮ ॥ ದೇವತೆಗಳು, ಯಷಗಳು, 
ಪಿತೃಗಳು, ಸಿದ್ಧೇಶ್ವರರು, ಆನಂದದಿಂದ ಜಯ-ಜಯಕಾರವನ್ನು 
ಮಾಡುತ್ತಾ ಹೂವಿನ ಮಳೆಯನ್ನು ಸುರಿಸಿದರು. ಅಪ್ಸರೆಯರು 
ಹಾಡುತ್ತಾ ಕುಣಿಯತೊಡಗಿದರು. ॥ ೬೯ ॥ ಯುಧಿಷ್ಠಿರನೇ 1ಹೀಗೆ 
ಆ ಮೂರು ಪುರಗಳನ್ನೂ ಸುಟ್ಟು ಭಗವಾನ್‌ ಶಂಕರನು "ಪುರಾರಿ' 
ಎಂಬ ಹೆಸರನ್ನು ಗಳಿಸಿದನು ಮತ್ತು ಬ್ರಹ್ಮಾದಿದೇವತೆಗಳ ಸ್ತುತಿ 
ಯನ್ನು ಕೇಳುತ್ತಾ ತನ್ನ ಧಾಮಕ್ಕೆ ಬಿಜಯಂಗೈದನು. ॥ ೭೦ ॥ ಆತ್ಮ 
ಸ್ವರೂಪನಾದ ಜಗದ್ಗುರು ಭಗವಾನ್‌ ಶ್ರೀಕೃಷ್ಣನು ಹೀಗೆ ತನ್ನ 
ಮಾಯೆಯಿಂದ ಮನುಷ್ಯರಂತೆ ಲೀಲೆಗಳನ್ನು ಮಾಡುತ್ತಾನೆ. ಖಷಿ 


ಗಳು ಆ ಅನೇಕ ಲೋಕಪಾವನ ಲೀಲೆಗಳನ್ನು ಹಾಡುತ್ತಾ ಇರುತ್ತಾರೆ. 


ಈಗ ನಾನು ನಿನಗೆ ಮತ್ತೇನು ಹೇಳಲಿ 9 ಕೇಳು. ॥ ೭೧ ॥ 
ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮಸ್ಕಂಧೇ 
ಯುಧಿಷ್ಠಿರ-ನಾರದಸಂವಾದೇ ತ್ರಿಪುರವಿಜಯೋ ನಾಮ ದಶಮೋತ ಧ್ಯಾಯಃ॥ ೧೦ ॥ 
— ವಾಸಾ 


11 ಅಧ್ಯಾಯ] ಸಪ್ತಮ ಸೃಂಧ 777 
ಹ 
ನ್ನೊಂದನೆಯ ಅಧ್ಯಾಯ 
ಮಾನವಧರ್ಮ, ವರ್ಣಧರ್ಮ, ಸ್ವ್ರೀಧರ್ಮ ಇವುಗಳ ನಿರೂಪಣೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಭಗವನ್ಮಯನಾದ 
ಚ್‌ ಪ್ರಹ್ಲಾದನ ಕುರಿತಾದ ಸಾಧುಸಭೆಯಲ್ಲಿ ಸಮ್ಮಾನಿತವಾದ ಪ 
ಭ್ಯ ವ ಕ ಹ ಚರಿತ್ರೆಯನ್ನು ಕೇಳಿ, ಸಂತಶಿರೋಮಣಿ ಯುಧಿಷ್ಠಿರನಿಗೆ ಸ 
ತ್ರಮಾಗ್ರಣ್ಯ ಉರುಕ್ರಮಾತ್ಮನ: । ಆನಂದವಾಯಿತು. ಅವನು ನಾರದರಲ್ಲಿಮತ್ತೆ ಕೇಳಿದನು-॥ ೧॥ 
ಯುಧಿಷ್ಠಿರೋ ದೈತ್ಯಪತೇರ್ಮುದಾ ಯುತಃ ಯುಧಿಷ್ಠಿರನು ಕೇಳಿದನು - ಪೂಜ್ಯರೇ! ಈಗ ನಾನು 


ಪಪ್ರಚ್ಛ ಭೂಯಸ್ತನಯಂ ಸ್ವಯಂಭುವಃ ॥ ೧ ॥ 


ಯುಧಿಷ್ಠಿರ ಉವಾಚ 


ಭಗವನ್‌ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಮ್‌ । 
ವರ್ಣಾಶ್ರಮಾಚಾರಯುತಂ ಯತ್ನುಮಾನ್ವಿಂದತೇ ಪರಮ್‌ 


1 ೨ ॥ 
ಭವಾನ್ಹಚಾಪತೇಃ ಸಾಕ್ಟಾದಾತ್ಮಜಃ ಪರಮೇಷ್ಠಿನಃ । 
ಸುತಾನಾಂ ಸಮ್ಮತೋ ಬ್ರಹ್ಮನ್‌ಸ್ತಪೋಯೋಗಸಮಾಧಿಭಿಃ 

1 ೩॥ 


ನಾರಾಯಣಪರಾ ವಿಪ್ರಾ ಧರ್ಮಂ ಗುಹ್ಯಂ ಪರಂ ವಿದುಃ । 
ಕರುಣಾಃ ಸಾಧವಃ ಶಾಂತಾಃ ತ್ವದ್ದಿಧಾ ನ ತಥಾಪರೇ 
NT 


ನಾರದ ಉವಾಚ 


ನತಾ ಿಭಗವತೇತಜಾಯ ಲೋಕಾನಾಂ ಧರ್ಮಹೇತವೇ । 
ವೆ ಕ್ಸ ಸನಾತನಂ ಧರ್ಮಂ ನಾರಾಯಣಮುಖಾಚ್ಚುತಮ್‌ 


॥ ೫ ॥ 
ಯೋಕವತೀರ್ಯಾತ್ಮನೋಠಂಶೇನ 
ದಾಕ್ಟಾಯಣ್ಯಾಂ ತು ಧರ್ಮತಃ 1 
ಲೋಕಾನಾಂ ಸ್ಪಸ್ತಯೇತಧ್ಯಾಸ್ಟೇ 
ತಪೋ ಬದರಿಕಾಶ್ರಮೇ ॥ ೬ ॥ 


ಧರ್ಮಮೂಲಂಹಿ ಭಗವಾನ್ನರ್ವವೇದಮಯೋ ಹರಿಃ । 


ಸ್ಮೃತಂ ಚ ತದ್ದಿದಾಂ ರಾಜನ್ಯೇನ ಚಾತ್ಸಾ ಪ್ರಸೀದತಿ 
॥ ೭॥ 


ಸತ್ಯಂ ದಯಾ ತಪಃ ಶೌಚಂ ತಿತಿಕ್ಷೇಕ್ಲಾ ಶಮೋ ದಮಃ ॥ 


ಅಹಿಂಸಾ ಬ್ರಹ್ಮಚರ್ಯಂ ಚ ತ್ಯಾಗ; ಸ್ವಾದ್ಯಾಯ ಆರ್ಜವಮ್‌ 
॥ ೮॥ 


ವರ್ಣ ಮತ್ತು ಆಶ್ರಮಗಳ ಸದಾಚಾರದೊಂದಿಗೆ ಮನುಷ್ಯರ ಸನಾ 
ತನ ಧರ್ಮವನ್ನು ಕೇಳಲಿಚ್ಛಿಸುತ್ತೇನೆ. ಏಕೆಂದರೆ, ಧರ್ಮದಿಂದಲೇ 
ಮನುಷ್ಯನಿಗೆ ಜ್ಞಾನ, ಭಗವತ್ತೇಮ, ಸಾಕ್ಸಾತ್‌ ಪರಮಪುರುಷ 
ಭಗವಂತನ ಪ್ರಾಷ್ಟಿಯು ಉಂಟಾಗುತ್ತದೆ. ॥ p ॥ ನೀವು ಸ್ವಯಂ 
ಪ್ರಜಾಪತಿ ಬ್ರಹ್ಮದೇವರ ಪುತ್ತರಾಗಿರುವಿರಿ. ನಾರದರೇ | "ನಮ್ಮ 
ತಪಸ್ಸು, ಯೋಗ, ಸಮಾಧಿಯ ಕಾರಣದಿಂದಾಗಿ ಅವರು ತಮ್ಮ 
ಇತರ ಪುತ್ರರಿಗಿಂತ ನಿಮ್ಮನ್ನು ಹೆಚ್ಚು ಸಮ್ಮಾನಿಸುವರು. ೩ ॥ 
ನಿಮ್ಮಂತಹ ಪರಾಯಣರೂ, ದಯಾಳುಗಳೂ, ಸದಾಚಾರ 
ಸಂಪನ್ನರೂ, ಶಾಂತರೂ ಆಗಿರುವ ನೀವು ಬ್ರಾಹ್ಮಣ ಧರ್ಮದ 
ಅತಿಗೋಪ್ಯವಾದ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದಿರುವಂತೆ 
ಬೇರೆ ಯಾರೂ ತಿಳಿಯಲಾರರು. ॥ ೪ ॥ 

ನಾರದರು ಹೇಳಿದರು - ಯುಧಿಷ್ಠಿರನೇ | ಜನ್ಮರಹಿತನಾದ 
ಭಗವಂತನೇ ಸಮಸ್ತ ಧರ್ಮಗಳ ಮೂಲಕಾರಣನಾಗಿದ್ದಾನೆ. 
ಆ ಪ್ರಭುವೇ ಚರಾಚರ ಜಗತ್ತಿನ ಕಲ್ಯಾಣಕ್ಕಾಗಿ ಧರ್ಮ ಮತ್ತು 
ದಕ್ಷಪುತ್ರಿಯಾದ ಮೂರ್ತಿ ದೇವಿಯಲ್ಲಿ ತನ್ನ ಅಂಶದಿಂದ ಅವ 
ತರಿಸಿ ಬದರಿಕಾಶ್ರಮದಲ್ಲಿ ತಪಸ್ತುಮಾಡುತ್ತಾ ಇರುವನು. ಆ 
ನಾರಾಯಣಮುನಿಯನ್ನು ನಮಸ್ಕರಿಸಿ, ಅವರ ಬಾಯಿಂದಲೇ 
ಕೇಳಿರುವ ಸನಾತನಧರ್ಮವನ್ನು ನಾನು ವರ್ಣಿಸುತ್ತೇನೆ. ॥ ೫-೬ ॥ 
ಯುಧಿಷ್ಠಿರನೇ ! ಸರ್ವವೇದಸ್ವರೂಪನಾದ ಭಗವಾನ್‌ 
ಶ್ರೀಹರಿಯೂ, ಅವನ ತತ್ತ್ವವನ್ನರಿತ ಮಹರ್ಷಿಗಳು ರಚಿಸಿದ ಸತಿ 
ಗಳೂ ಮತ್ತು ಯಾವುದರಿಂದ ಮನಸಿಗೆ ಪ್ರಸನ್ನತೆ ಉಂಟಾಗು 
ತ್ವದೋ ಆ ಕರ್ಮವು ಧರ್ಮಕ್ಕೆ ಮೂಲವಾದುದು. ॥ ೭॥ 

ಎಲ್ಫೆ ರಾಜನೇ! ಧರ್ಮಕ್ಕೆ ಮೂವತ್ತು ಲಕ್ಷಣಗಳನ್ನು ಶಾಸ್ತ್ರ 
ಗಳಲ್ಲಿ ಹೇಳಲಾಗಿದೆ - ಸತ್ಯ, ದಯೆ, ತಪಸ್ಸು. ಶೌಚ, "ಅಕ್ಷಿ 
ಉಚಿತ-ಅನುಚಿತಗಳ ವರ ಮನಸಿನ ಮತ್ತು ಇಂದ್ರಿಯಗಳ 
ಸಂಯಮ, ಅಹಿಂಸಾ, ಬ್ರಹ್ಮಚರ್ಯ, ತ್ಯಾಗ, ಸ್ವಾಧ್ಯಾಯ 
ಸರಳತೆ, ಸಂತೋಷ, ಸಮದರ್ಶಿತ್ವ, ಮಹಾತ್ಮರ ಸೇವೆ, ನಿಧಾನ 
ವಾಗಿ ಸಾಂಸಾರಿಕ ಭೋಗಗಳ ಚೇಷ್ಟೆಗಳಿಂದ ನಿವೃತ್ತಿ, ಮನುಷ್ಯರ 
ಅಭಿಮಾನಪೂರ್ಣ ಪ್ರಯತ್ನಗಳ ಫಲವು ವಿರುದ್ಧವಾಗಿಯೇ 
ಉಂಟಾಗುವುದು ಎಂಬ ವಿಚಾರ, ಮೌನ, ಆತ್ಮಚಿಂತನೆ, ಪ್ರಾಣಿ 
ಗಳಿಗೆ ಅನ್ನವೇ ಮುಂತಾದವುಗಳನ್ನು ಯಥಾಯೋಗ್ಯವಾಗಿ ಹಂಚಿ 
ಕೊಡುವುದು, pis ಮತ್ತು ವಿಶೇಷವಾಗಿ ಮನುಷ್ಯರಲ್ಲಿ 
ತನ್ನ ಆತ್ಮನ ಹಾ ಇಷ್ಟದೇವರ 'ಭಾವ, ಸಂತರ ಪರಮಾಶ್ರಯ 
ಭಗವಾನ್‌ ನಾಮ-ಗುಣ-ಲೀಲೆ ಮುಂತಾದವುಗಳ 


778 ಶ್ರೀಮದ್ಭಾಗವತ [ ಅಧ್ಯಾಯ 11 


ಸಂತೋಷಃ ಸಮದ್ಧಕ್ಷೇವಾ ಗ್ರಾಮ್ಮೇಹೋಪರಮ: ಶನೈ: । 
ನೃಣಾಂ ವಿಪರ್ಯಯೇಹೇಕ್ಷಾ ಮೌನಮಾತ್ಮವಿಮರ್ಶನಮ್‌ 
1 ೯॥ 
ಅನ್ನಾದ್ಯಾದೇಃ ಸಂವಿಭಾಗೋ ಭೂತೇಭೃಶ್ಚ ಯಥಾರ್ಹತಃ । 
ತೇಷ್ಟಾತ್ಮದೇವತಾಬುದ್ಧಿ] ಸುತರಾಂ ನೃಷು ಪಾಂಡವ 
೧೦ 


ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂ ಗತೇಃ । 
ಸೇವೇಜ್ಯಾವನತಿರ್ದಾಸ್ಯಂ ಸಖ್ಯಮಾತ್ಸಸಮರ್ಪಣಮ್‌ 
೧೧ 1 


ನೃಕಾಮಯಂ ಪರೋ ಧರ್ಮಃ ಸರ್ವೇಷಾಂ ಸಮುದಾಹೃತಃ | 

ತ್ರಿಂಶಲ್ಲಕ್ಷಣವಾನ್ರಾಜನರ್ವಾತ್ಮಾ ಯೇನ ತುಷ್ಯತಿ 
೧೨ ೧ 

ಸಂಸ್ಕಾರಾ ಯದವಿಚ್ಛಿನ್ನಾ ಸ ದ್ವಿಜೋತಜೋ ಜಗಾದ ಯಮ್‌ । 


ಇಜ್ಯಾಧ್ಯಯನದಾನಾನಿ ವಿಹಿತಾನಿ ದ್ವಿಜನ್ಮನಾಮ್‌ । 
ಜನ್ಮಕರ್ಮಾವದಾತಾನಾಂ ಕ್ರಿಯಾಶ್ಚಾಶ್ರಮಚೋದಿತಾಃ 


ಶ್ರವಣ, ಕೀರ್ತನೆ, ಸ್ಮರಣೆ, ಅವನ ಸೇವೆ, ಪೂಜೆ ಮತ್ತು ನಮಸ್ಕಾರ, 
ಅವನ ಕುರಿತು ದಾಸ್ಯ, ಸಖ್ಯ, ಆತ್ಮಸಮರ್ಪಣ - ಈ ಮೂವತ್ತು 
ಬಗೆಯ ಆಚರಣೆಯು ಮನುಷ್ಯರೆಲ್ಲರ ಪರಮಧರ್ಮವಾಗಿದೆ. 
ಇವುಗಳ ಪಾಲನೆಯಿಂದ ಸರ್ವಾತ್ಮನಾದ ಭಗವಂತನು ಪ್ರಸನ್ನ 
ನಾಗುತ್ತಾನೆ. ॥ ೮-೧೨ ॥ 

ಧರ್ಮರಾಜನೇ! ಯಾರ ವಂಶದಲ್ಲಿ ಅಖಂಡವಾಗಿ 
ಸಂಸ್ಕಾರಗಳು ಆಗುತ್ತಾ ಬಂದಿವೆಯೋ, ಯಾರನ್ನು ಬ್ರಹ್ಮದೇವರು 
ಸಂಸ್ಕಾರಕ್ಕೆ ಯೋಗ್ಯರೆಂದು ಸ್ವೀಕರಿಸಿರುವರೋ, ಅವರನ್ನು "ದ್ವಿಜ' 
ರೆಂದು ಹೇಳುತ್ತಾರೆ. ಜನ್ನ ಮತ್ತು ಕರ್ಮಗಳಿಂದ ಶುದ್ಧರಾದ 
ದ್ವಿಜರಿಗಾಗಿ ಯಜ್ಞ ಅಧ್ಯಯನ, ದಾನ ಮತ್ತು ಬ್ರಹ್ಮಚರ್ಯವೇ 
ಮುಂತಾದ ಎಲ್ಲ ಆಶ್ರಮಗಳ ವಿಶೇಷ ಧರ್ಮ-ಕರ್ಮಗಳೂ 
ವಿಹಿತವಾಗಿವೆ. ॥ ೧೩ ॥ ಅಧ್ಯಯನ, ಅಧ್ಯಾಪನ, ದಾನ ಪಡೆ 
ಯುವುದು, ದಾನ ಮಾಡುವುದು, ಯಜ್ಞಮಾಡುವುದು, ಯಜ್ಞ 
ಮಾಡಿಸುವುದು - ಈ ಆರು ಕರ್ಮಗಳು ಬ್ರಾಹ್ಮಣನದ್ದಾಗಿವೆ. 
ಕ್ಷತ್ರಿಯನು ದಾನವನ್ನು ತೆಗೆದುಕೊಳ್ಳಬಾರದು. ಪ್ರಜೆಗಳನ್ನು 
ರಕ್ಷಿಸುವ ಕೃತ್ರಿಯನ ಜೀವನ ನಿರ್ವಾಹವು ಬ್ರಾಹ್ಮಣನನ್ನು ಬಿಟ್ಟು 
ಉಳಿದೆಲ್ಲರಿದ ಯಥಾಯೋಗ್ಯ ತೆರಿಗೆ, ದಂಡ (ಜುಲ್ಮಾನೆ) 
ಮುಂತಾದವುಗಳ ಮೂಲಕ ನಡೆಯುತ್ತದೆ. ॥ ೧೪ ॥ ವೈಶ್ಯರು 
ಸದಾಕಾಲ ಬ್ರಾಹ್ಮಣವಂಶೀಯರ ಅನುಯಾಯಿಗಳಾಗಿದ್ದು 


I ೧೩ ॥ ಗೋರಕ್ಷಣೆ, ಕೃಷಿ ಮತ್ತು ವ್ಯಾಪಾರದ ಮೂಲಕ ತಮ್ಮ ಜೀವನ 
ವನ್ನು ನಡೆಸಬೇಕು. ಶೂದ್ರರ ಧರ್ಮವು ದ್ವಿಜಾತಿಯರ ಸೇವೆ. 
ಸ್ಕಾಧ್ಯಯನಾದೀನಿ ಷಡನೃಸ್ಯಾಪ್ರತಿಗ್ರಹಃ । ಚ 
Ke, ಜುಹೂ ಸಾಪ | ' | ಅವನ ಜೀವನ ನಿರ್ವಹಣೆಯನ್ನು ಅವನ ಒಡೆಯನು ಮಾಡು 
ರಾಜ್ಞೋ ವೃತ್ತಿಃ ಪ್ರಜಾಗೋಷ್ಟರವಿಪ್ರಾದ್ವಾ | | 3ನೆ! ೧೫॥ ಬ್ರಾಹ್ಮಣನಿಗೆ - ವಾರ್ತಾ” ಶಾಲೀನ” 
| 


ಯಾಯಾವರ* ಮತ್ತು ಶಿಲೋಂಛನ** ಎಂಬ ನಾಲ್ಕು 
ಬಗೆಯ ವೃತ್ತಿಗಳನ್ನು ಜೀವನ ನಿರ್ವಾಹಕ್ಕೆ ಹೇಳಲಾಗಿವೆ. 
ಇವುಗಳಲ್ಲಿ ಮುಂದು-ಮುಂದಿನ ವೃತ್ತಿಗಳು ಹಿಂದು-ಹಿಂದಿನ 
ಗಳಿಂದ ಶ್ರೇಷ್ಠವಾಗಿವೆ. ॥ ೧೬ ॥ ಕೆಳವರ್ಣದ ಮನುಷ್ಯನು 
ಆಪತ್ಕಾಲವಿಲ್ಲದೆ ಉತ್ತಮ ವರ್ಣದವರ ವೃತ್ತಿಗಳನ್ನೂ ಅವಲಂಬಿಸ 
ಬಾರದು. ಕೃತ್ರಿಯನು ದಾನ ಪಡೆಯುವುದನ್ನು ಬಿಟ್ಟು ಬ್ರಾಹ್ಮಣರ 
ಉಳಿದ ಐದೂ ವೃತ್ತಿಗಳನ್ನು ಅವಲಂಬಿಸಬಹುದು. ಆಪತ್ಕಾಲದಲ್ಲಿ 
ಎಲ್ಲರೂ ಎಲ್ಲರ ವೃತ್ತಿಗಳನ್ನೂ ಸ್ವೀಕರಿಸಬಹುದು. ॥ ೧೭ ॥ ಯತ, 
ಅಮೃತ, ಮೃತ, ಪ್ರಮೃತ ಮತ್ತು ಸತ್ಯಾನೃತ - ಇವುಗಳಲ್ಲಿ 
ಯಾವುದೇ ವೃತ್ತಿಯನ್ನು ಅವಲಂಬಿಸಿದರೂ ಶ್ವಾನವೃತ್ತಿಯನ್ನು 
ಎಂದೂ ಅವಲಂಬಿಸಬಾರದು. ॥ ೧೮ ॥ ಮಂಡಿಯಲ್ಲಿ ಚೆಲ್ಲಿ 
ಹೋದ ಧಾನ್ಯವನ್ನು (ಉಂಛ) ಹಾಗೂ ಹೊಲದಲ್ಲಿ ಬಿದ್ದಿರುವ 
ಧಾನ್ಯವನ್ನು (ಶಿಲ) ಪೆಕ್ಕಿತಂದು ಶಿಲೋಂಛ ವೃತ್ತಿಯಿಂದ ಜೀವನ 
ನಿರ್ವಾಹ ಮಾಡುವುದು "ಖುತ'ವಾಗಿದೆ. ಬೇಡದೆಯೇ ಏನಾ 
ದರೂ ಸಿಕ್ಕಿದರೆ ಅದನ್ನು ಅಯಾಚಿತ (ಶಾಲೀನ) ವೃತ್ತಿಯಿಂದ 
ಜೀವನನಿರ್ವಾಹ ಮಾಡುವುದು, "ಅಮೃತ'ವಾಗಿದೆ. ನಿತ್ಯವೂ 
* 7 - ಯಜ್ಞಾಅಧ್ಯಯನಾದಿಗಳನ್ನೂ ಮಾಡಿಸಿ ಹಣ ಪಡೆಯುವುದು. * - ಯಾಚಿಸದೇ ಏನಾದರೂ ಸಿಕ್ಕಿದರೆ ಅದರಲ್ಲೇ ನಿರ್ವಾಹ ಮಾಡುವುದು. 
ಹತ ಪ್ರತಿದಿನವು ಧಾನ್ಯಾದಿಗಳನ್ನು ಬೇಡಿತರುವುದು. * - ರೈತನು ಹೊಲದಲ್ಲಿ ಕಟಾವುಮಾಡಿ ಧಾನ್ಯವನ್ನು ಮನೆಗೆ ಕೊಂಡುಹೋದ ಬಳಿಕ 
ಭೂಮಿಯಲ್ಲಿ ಬಿದ್ದಿರುವ ಕಾಳುಗಳನ್ನು "ಶಿಲ' ಹಾಗೂ ಮಂಡಿಯಲ್ಲಿ ಬಿದ್ದಿರುವ ಧಾನ್ಯವನ್ನು 'ಉಂಛ' ಎಂದು ಹೇಳುತ್ತಾರೆ. ಆ ಶಿಲ ಮತ್ತು 
ಉಂಛಗಳನ್ನು ಹೆಕ್ಕಿ ತಂದು ತನ್ನ ಜೀವನ ನಿರ್ವಾಹ ಮಾಡುವುದು "ಶಿಲೋಂಛನ' ವ್ರತ್ತಿ ಎಂದು ಹೇಳುತ್ತಾರೆ. 


ವೈಶ್ಯಸ್ತು ವಾರ್ತಾವೃತ್ತಿಶ್ಚ ನಿತ್ಯಂ ಬ್ರಹ್ಮಕುಲಾನುಗಃ । 
ಶೂದ್ರಸ್ಯ ದ್ವಿಜಶುಶ್ರೂಷಾ ವೃತ್ತಿಶ್ಚಸ್ವಾಮಿನೋ ಭವೇತ್‌ 


॥1 ೧೫ ॥ 


ವಾರ್ತಾ ವಿಚಿತ್ರಾ ಶಾಲೀನಯಾಯಾವರಶಿಲೋಂಛನಮ್‌ । 
ವಿಪ್ರವೃತ್ತಿಶ್ಚಶುರ್ಧೇಯಂ ಶ್ರೇಯಸೀ ಚೋತ್ತರೋತ್ತರಾ 
॥ ೧೬॥ 


ಜಘನ್ಯೋ ನೋತ್ತಮಾಂ ವೃತ್ತಿಮನಾಪದಿ ಭಜೇನ್ನರಃ । 
ಖುತೇ ರಾಜನ್ಯಮಾಪತ್ತು ಸರ್ವೇಷಾಮಪಿ ಸರ್ವಶಃ 
11 ೧೭ ॥ 


ಖತಾಮೃತಾಭ್ಯಾಂ ಜೀವೇತ ಮೃತೇನ ಪ್ರಮೃತೇನ ವಾ | 


ಸತ್ಯಾನೃತಾಭ್ಯಾಂ ಜೀವೇತ ನ ಶ್ವವೃತ್ತಾ ರ್ಯ ಕಥಂಚನ 
॥ ೧೮ ॥ 


11 ಅಧ್ಯಾಯ] 


ಸಪ್ತಮ ಸ್ಥಂಧ 


779 


ಯತಮುಂಛಶಿಲಂ ಪ್ರೋಕ್ಸಮಮೃತಂ ಯದಯಾಚತಮ್‌ । 
ಮೃತಂ ತು ನಿತ್ಯಯಾಚ್ಞಾಸ್ಯಾತ್ಮಮೃತಂ ಕರ್ಷಣಂ ಸ್ಮೃತಮ್‌ 
॥1 ೧೯ ॥ 
ಸತ್ಯಾನೃತಂ ತು ವಾಣಿಜ್ಯಂ ಶ್ರವೃತ್ತಿರ್ನೀಚಸೇವನಮ್‌ 1 
ವರ್ಜಯೇತ್ರಾಂ ಸದಾ ವಿಪ್ರೋ ರಾಜನೃಶ್ಚ ಜುಗುಪ್ಪಿತಾಮ್‌ । 
ಸರ್ವವೇದಮಯೋ ವಿಪ್ರಃ ಸರ್ವದೇವಮಯೋ ನೃಪಃ 
॥ ೨೦ ॥ 


ಶಮೋ ದಮಸ್ತಪಃ ಶೌಚಂ ಸಂತೋಷಃ ಕ್ಹಾಂತಿರಾರ್ಜವಮ್‌ | 
ಜ್ಞಾನಂ ದಯಾಚ್ಯುತಾತೃತ್ರಂ ಸತ್ಯಂ ಚ ಬ್ರಹ್ಮಲಕ್ಷಣಮ್‌ 
11 ೨೧॥ 


ಶೌರ್ಯಂ ವೀರ್ಯಂ ಧೃತಿಸ್ಟೇಜಸ್ಟ್ಯಾಗ ಆತ್ಮಜಯಃ ಕ್ಷಮಾ! 
ಬ್ರಹ್ನಣ್ಯತಾ ಪ್ರಸಾದಶ್ಚ ರಕ್ಷಾ ಚ ಕ್ಷತ್ರಲಕ್ಷಣಮ್‌ 


12೨ 1 
ದೇವಗುರ್ವಚ್ಯುತೇ ಭಕ್ತಿಸ್ವಿವರ್ಗಪರಿಪೋಷಣಮ್‌ । 
ಆಸ್ತಿಕ್ಯಮುದ್ಯಮೋ ನಿತ್ಯಂ ನೈಪುಣಂ ವೈಶ್ಯಲಕ್ಷಣಮ್‌ 

॥ ೨೩ ॥ 


ಶೂದ್ರಸ್ಯ ಸಂನತಿಃ ಶೌಚಂ ಸೇವಾ ಸ್ವಾಮಿನ್ಯಮಾಯಯಾ | 
ಅಮಂತ್ರ ಯಜ್ಞೋ ಹೃಸ್ತೇಯಂ ಸತ್ಯಂ ಗೋವಿಪ್ರರಕ್ಷಣಮ್‌ 


॥ ೨೪ ॥ 
ಸ್ವ್ರೀಕಾಂ ಚ ಫತಿದೇವಾನಾಂ ತಚ್ಛುಕ್ರೂಷಾನುಕೂಲತಾ | 
ತೆದ್ದಂಧುಪ್ಟನುವ್ದತ್ತಿಶ್ಚ ನಿತ್ಯಂ ತದ್ವತಧಾರಣಮ್‌ 

11 ೨೫ ॥ 
ಸಂಮಾರ್ಜನೋಪಲೇಪಾಭ್ಯಾಂ ಗೃಹಮಂಡಲವರ್ತನ್ಳೆಃ 1 
ಸ್ವಯಂ ಚ ಮಂಡಿತಾ ನಿತ್ಯಂ ಪರಿಮೃಷ್ಟಪರಿಚ್ಚದಾ 

॥ ೨೬ 


ಕಾಮೈರುಚ್ಚಾವಚ್ಛೆಃ ಸಾಧ್ವೀ ಪ್ರಶ್ರಯೇಣ ದಮೇನ ಚ । 
ವಾಕ್ಕೈಃಸತ್ಯೈಃ ಪ್ರಿಯ್ಯೆಃ ಪ್ರೇಮ್ನಾಕಾಲೇ ಕಾಲೇ ಭಜೇತ್ರತಿಮ್‌ 
॥ ೨೭ 


ಸಂತುಷ್ಟಾಲೋಲುಪಾ ದಕ್ಷಾ ಧರ್ಮಜ್ಞಾಪ್ರಿಯಸತ್ಕವಾಕ್‌ । 


ಅಪ್ರಮತ್ತಾ ಶುಚಿಃ ಸ್ಪಿಗ್ತಾ ಪತಿಂ ತ್ವಪತಿತಂ ಭಜೇತ್‌ 
॥ ೨೮ ॥ 


ಯಾ ಪತಿಂ ಹರಿಭಾವೇನ ಭಜೇಚ್ಛೀರಿವ ತತ್ತರಾ! 
ಹರ್ಯಾತ್ಮನಾ ಹರೇರ್ಲೋಕೇ ಪತ್ಕಾ  ಶ್ರೀರಿವ ಮೋದತೇ 
॥ ೨೯॥ 


ಬೇಡಿತರುವುದು ಅರ್ಥಾತ್‌ 'ಯಾಯಾವರ' ವೃತ್ತಿಯಿಂದ 
ಜೀವನ ನಡೆಸುವುದು 'ಮೃತ'ವಾಗಿದೆ. ಕೃಷಿಯೇ ಮುಂತಾದವು 
ಗಳಿಂದ "ವಾರ್ತಾ' ವೃತ್ತಿಯಿಂದ ಜೀವನ ನಡೆಸುವುದು "ಪ್ರಮೃತ' 
ವಾಗಿದೆ. ॥ ೧೯ ॥ ವಾಣಿಜ್ಯವು 'ಸತ್ಯಾನೃತ'ವಾಗಿದೆ. ಕೆಳವರ್ಣ 
ದವರ ಸೇವೆಮಾಡುವುದು 'ಶ್ವಾನವೃತ್ತಿ'ಯಾಗಿದೆ. ಬ್ರಾಹ್ಮಣರು 
ಮತ್ತು ಕೃತ್ರಿಯರು ಈ ಕೊನೆಯ ನಿಂದಿತವೃತ್ತಿಯನ್ನು ಎಂದಿಗೂ 
ಆಶ್ರಯಿಸಬಾರದು. ಏಕೆಂದರೆ, ಬ್ರಾಹ್ಮಣನು ಸರ್ವವೇದಮಯ 
ನಾಗಿದ್ದರೆ, ಕ್ಷತ್ರಿಯನು ಸರ್ವದೇವಮಯನಾಗಿದ್ದಾನೆ. ॥ ೨೦ ॥ 

ಶಮ, ದಮ, ತಪಸ್ಸು ಶೌಚ, ಸಂತೋಷ, ಕ್ಷಮೆ, ಸರಳತೆ, 
ಜ್ಞಾನ, ದಯೆ, ಭಗವತ್ತರಾಯಣತೆ, ಮತ್ತು ಸತ್ಯ - ಇವು ಬ್ರಾಹ್ಮ 
ಣನ ಲಕ್ಷಣಗಳಾಗಿವೆ. ॥ ೨೧ ॥ ಯುದ್ಧದಲ್ಲಿ ಉತ್ಸಾಹ, ವೀರತೆ, 
ಧೀರತೆ, ತೇಜಸ್ವಿತೆ, ತ್ಯಾಗ, ಮನಸ್ಸಿನ ಜಯ, ಕ್ಷಮೆ, ಬ್ರಾಹ್ಮಣರ 
ಕುರಿತು ಭಕ್ತಿ, ಅನುಗ್ರಹ, ಮತ್ತು ಪ್ರಜಾರಕ್ಷಣೆ - ಇವು ಕತ್ರಿಯರ 
ಲಕ್ಷಣಗಳು. ॥ ೨೨ ॥ ದೇವತೆ, ಮತ್ತು ಭಗವಂತನ ಕುರಿತು 
ಭಕ್ತಿ, ಅರ್ಥ, ಧರ್ಮ ಮತ್ತು ಕಾಮ - ಮೂರೂ ಪುರುಷಾರ್ಥ 
ಗಳನ್ನು ರಕ್ಷಿಸುವುದು, ಆಸ್ತಿಕತೆ, ಉದ್ಯೋ ಗಶೀಲತೆ, ವ್ಯಾವಹಾರಿಕ 
ನಿಪುಣತೆ - ಇವು ವೈಶ್ಯರ ಲಕ್ಷಣಗಳಾಗಿವೆ. ॥ ೨೩ ॥ ಮೇಲಿನ 
ವರ್ಣದವರ ಮುಂದೆ ನಮ್ರವಾಗಿರುವುದು. ಪವಿತ್ರತೆ, ಒಡೆಯನ 
ನಿಷ್ಠಪಟ ಸೇವೆ, ವೈದಿಕ ಮಂತ್ರಗಳಿಲ್ಲದೆ ಯಜ್ಞಮಾಡುವುದು, 
ಕಳ್ಳತನ ಮಾಡದಿರುವುದು, ಸತ್ಯ ಹಾಗೂ ಗೋ-ಬ್ರಾಹ್ಮಣರ 
ರಕ್ಷಣೆ - ಇವು ಶೂದ್ರನ ಲಕ್ಷಣಗಳು. ॥ ೨೪ ॥ 

ಪತಿಯ ಸೇವೆ ಮಾಡುವುದು, ಅವನಿಗೆ ಅನುಕೂಲಳಾಗಿ 
ರುವುದು ಪತಿಯ ಸಂಬಂಧಿಗಳನ್ನು ಸಂತೋಷಪಡಿಸುವುದು, 
ಸದಾಕಾಲ ಪತಿಯ ನಿಯಮಗಳನ್ನು "ರಕ್ಷಿಸುವುದು - ಇವು ಪತಿ 
ಯನ್ನೇ ಈಶ್ವರನೆಂದು ತಿಳಿದಿರುವ 'ಪತಿವ್ರತಾ ಸ್ತ್ರೀಯರ ಧರ್ಮ 
ವಾಗಿದೆ. I ೨೫ ॥ ಸಾದ್ವಿ ಯಾದ ಹೆಂಗಸು ಮನೆಯನ್ನು ಗುಡಿಸಿ, 
ಸಾರಿಸಿ, ಒರೆಸಿ ಮಂಡಲ ರಂಗವಲ್ಲಿಗಳಿಂದ ಓರಣ “ವಾಗಿಟ್ಟು 
ಕೊಳ್ಳುವಿಕೆ, ಮನೋಹರವಾದ ಉಡಿಗೆ, ತೊಡಿಗೆಗಳಿಂದ ಶರೀರ 
ವನ್ನು ” ಅಲಂಕರಿಸಿಕೊಳ್ಳುವಿಕ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಇಡು 
ವುದು ಮುಂತಾದವುಗಳನ್ನು ಮಾಡಬೇಕು. ॥ ೨೬॥ ತನ್ನ ಪತಿ 
ದೇವರ ಸಣ್ಣ-ದೊಡ್ಡ ಇಚ್ಛೆಗಳನ್ನು ಸಮಯಾನುಸಾರ ಪೂರೈಸು 
ವುದು, ವಿನಯ, ಇಂದ್ರಿಯ ಸಂಯಮ, ಸತ್ಯ ಹಾಗೂ ಪ್ರಿಯ 
ವಾದ ಮಾತುಗಳಿಂದ ಪ್ರೇಮಪೂರ್ವಕವಾಗಿ ಪತಿಯ ಸೇವೆಮಾಡ 
ಬೇಕು. ॥ ೨೭ ॥ ಕನಾ ಸಂತುಷ್ಠಳಾಗಿದ್ದು ಯಾವುದೇ 
ವಸ್ತುವಿಗಾಗಿ ಆಸೆ ಪಡಬಾರದು. ಎಲ್ಲ “ ಕಾರ್ಯಗಳಲ್ಲಿಯೂ 
ದಕ್ಷಾಗಿದ್ದು ಧರ್ಮಜ್ಞಳಾಗಿರಬೇಕು. ಸತ್ಯ ಹಾಗೂ ಪ್ರಿಯವನ್ನೇ 
ನುಡಿಯಬೆಕು. ತನ್ನ ಕರ್ತವ್ಯಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. 
ಪವಿತ್ರಳಾಗಿದ್ದು, ಪ್ರೇಮದಿಂದ ತುಂಬಿದವಳಾಗಿ ಪತಿಯು 
ಧರ್ಮಭಷ್ಟನಾಗದೇ ಇದ್ದರೆ ಆತನ ಸಹವಾಸ ಮಾಡಬೇಕು. 
॥ ೨೮ ॥ ಹೆಂಡತಿಯು ಲಕ್ಷ್ಮೀ ನೇದೇವಿಯಂತೆ ಪತಿಪರಾಯಣೆಯಾಗಿ 
ತನ್ನ ಪತಿಯನ್ನು ಸಾಕ್ಟಾತ್‌ ಭಗವಂತನ ಸ್ವರೂಪ ಪವೆಂದು ತಿಳಿದು 
ಸೇವೆ ಮಾಡುವವರ ಪತಿಯು ವೈಕುಂಠ ಪೊಣದಲ್ಲಿ ಭಗವತ್ವರೂಪ 
ವನ್ನು ಪಡೆದುಕೊಳ್ಳುವನು. ಅವಳು ಲಕ್ಷ್ಮೀಯಂತೆ ಅವನೊಂದಿಗೆ 
ಅನಂದವಾಗಿರುವಳು. ॥೨೯॥ 


780 


ವೃತ್ತಿಃ ಸಂಕರಜಾತೀನಾಂ ತತ್ತತ್ಕುಲಕೃತಾ ಭವೇತ್‌ | 
ಅಚೌರಾಣಾಮಪಾಪಾನಾಮಂತ್ಯಜಾಂತೇ5ವಸಾಯಿನಾಮ್‌ 

'` 1೩೦ 

ಪ್ರಾಯಃ ಸ್ವಭಾವವಿಹಿತೋ ನೃಣಾಂ ಧರ್ಮೋ ಯುಗೇ ಯುಗೇ। 
ವೇದದ್ಭಗ್ಳಿ ಸತೋ ರಾಜನ್ವೇತ್ಯ ಚೇಹ ಚ ಶರ್ಮಕೃತ್‌ 

೩0 

ವೃತ್ನಾ ್ಯ್ಯ ಸ್ವಭಾವಕೃತಯಾ ವರ್ತಮಾನಃ ಸ್ವಕರ್ಮಕೃತ್‌ | 
ಹಿತ್ವಾಸ್ವಭಾವಜಂ ಕರ್ಮ ಶನೈರ್ನಿರ್ಗುಣತಾಮಿಯಾತ್‌ 


॥ ೩೨ ॥ 
ಉಪ್ಯಮಾನಂ ಮುಹುಃ ಕ್ಷೇತ್ರಂ 
| ಸ್ವಯಂ ನಿರ್ವೀರ್ಯತಾಮಿಯಾತ್‌ ಟ 
ನ ಕಲ್ಪತೇ ಪುನಃ ಸೂತ್ಯೈ 
ಉಪ್ರಂ ಬೀಜಂ ಚ ನಶ್ಯತಿ 1೩೩ ॥ 


ಏವಂ ಕಾಮಾಶಯಂ ಚಿತ್ತಂ ಕಾಮಾನಾಮತಿಸೇವಯಾ । 
ವಿರಜ್ಯೇತ ಯಥಾ ರಾಜನ್ನಾಗ್ನಿವತ್ಕಾಮಬಿಂದುಭಿಃ 
॥1೩೪॥ 
ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿವ್ಯಂಜಕಮ್‌ । 
ಯದನೃತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್‌ 
I ೩೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಯುಧಿಷ್ಠಿರನೇ! ಕಳ್ಳತನವೇ ಮುಂತಾದ ಪಾಪಗಳನ್ನು 
ಆಚರಿಸದೇ ಇರುವ ಅಂತ್ಯಜ, ಚಾಂಡಲರೇ ಮುಂತಾದ 
ವರ್ಣಸಂಕರ ಜಾತಿಗಳಿಗೂ ಅವರವರ ವಂಶಪರಂಪರೆಯಿಂದ 
ಬಂದಿರುವ ವೃತ್ತಿಗಳೇ ಅವರ ಜೀವನೋಪಾಯಗಳು. ॥ ೩೦ ॥ 
ವೇದದರ್ಶಿ ಖುಷಿ-ಮುನಿಗಳು ಸಾಮಾನ್ಯವಾಗಿ ಯುಗ-ಯುಗ 
ಗಳಲ್ಲಿ ಮನುಷ್ಯರ ಸ್ವಭಾವಕ್ಕನುಸಾರ ಧರ್ಮದ ವ್ಯವಸ್ಥೆ 
ಮಾಡಿರುವರು. ಆ ಧರ್ಮವೇ ಅವರಿಗೆ ಇಹ-ಪರಲೋಕಗಳಲ್ಲಿ 
ಕಲ್ಯಾಣಕಾರಿಯಾಗಿದೆ. ॥ ೩೧ ॥ ಸ್ವಾಭಾವಿಕ ವೃತ್ತಿಯನ್ನು ಆಶ್ರಯಿಸಿ 
ತಮ್ಮ ಸ್ವಧರ್ಮವನ್ನು ಪಾಲಿಸುವವರು - ನಿಧಾನವಾಗಿ ಆ 
ಸ್ವಾಭಾವಿಕ ಕರ್ಮಗಳಿಂದಲೂ ಮೀರಿದವರಾಗಿ ತ್ರಿಗುಣಾತೀತರೇ 
ಆಗುವರು. ॥ ೩೨ ॥ ಮಹಾರಾಜಾ | ಮತ್ತೆ-ಮತ್ತೆ ಉಳುವುದ 
ರಿಂದ ಹೊಲವು ಶಕ್ತಿಹೀನವಾಗಿ, ಅದರಲ್ಲಿ ಬಿತ್ತಿದ ಬೀಜವು 
ಮೊಳೆಯವುದೂ ನಿಂತುಹೋಗುತ್ತದೆ. ಹಾಗೆಯೇ ವಾಸನೆಗಳ 
ಭಂಡಾರವಾದ ಈ ಚಿತ್ರವು ವಿಷಯಗಳನ್ನು ಮಿತಿಮೀರಿ ಸೇವಿಸು 
ವುದರಿಂದ ಆ ಬಗೆಗೆ ಬೇಸರಹೊಂದವುದು. ಆದರೆ ಸ್ವಲ್ಪ ಭೋಗ 
ಗಳಿಂದ ಹೀಗಾಗುವುದಿಲ್ಲ ಒಂದೇ-ಒಂದು ಬೊಟ್ಟು ತುಪ್ಪ 
ಹಾಕುವುದರಿಂದ ಬೆಂಕಿಯು ನಂದಿಹೋಗುವುದಿಲ್ಲ ಆದರೆ 
ಒಮ್ಮೆಲೇ ಹೆಚ್ಚು ತುಪ್ಪ ಸುರಿದರೆ ಅದು ನಂದಿ ಹೋದೀತು. 
॥ ೩೩-೩೪ ॥ ಮೇಲೆ ಹೇಳಲಾದ ಲಕ್ಷಣಗಳು ಎಲ್ಲಿ ಕಂಡು 
ಬಂದರೂ ಅವನನ್ನು ಆ ವರ್ಣದವನೆಂದು ತಿಳಿಯಬೆಕು. ॥ ೩೫ ॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸಂಧೇ 
ಯುಧಿಷ್ಠಿರ- ನಾರದಸಂವಾದೇ ಸದಾಚಾರನಿರ್ಣಯೋ ನಾಮೈಕಾದಶೋ5 ಧ್ಯಾಯಃ॥ ೧೧ ॥ 


— ವಾರ್ಸಾ 


ಹನ್ನೆರಡನೆಯ ಅಧ್ಯಾಯ 
ಬ್ರಹ್ಮಚರ್ಯ ಮತ್ತು ವಾನಪ್ರಸ್ಥ. ಆಶ್ರಮಗಳ ವರ್ಣನೆ 


ನಾರದ ಉವಾಚ 


ಬ್ರಹ್ಮಚಾರೀ ಗುರುಕುಲೇ ವಸನ್‌ದಾಂತೋ ಗುರೋರ್ಹಿತಮ್‌ | 
ಆಚರನ್‌ದಾಸವನ್ನೀಚೋ ಗುರೌ ಸುದೃಢಸೌಹೃದಃ 
uw ೧॥ 


ಸಾಯಂ ಪ್ರಾತರುಪಾಸೀತ ಗುರ್ವಗ್ನೃರ್ಕಸುರೋತ್ತಮಾನ್‌ । 
ಉಭೇ ಸಂಧ್ಯೇ ಚ ಯತವಾಗ್ಧಪನ್‌ ಬ್ರಹ್ಮ ಸಮಾಹಿತಃ 
॥ ೨ ॥ 


ಛಂದಾಂಸ್ಕಧೀಯೀತ ಗುರೋರಾಹೂತಶ್ಟೇತ್ಸುಯಂತ್ರಿತಃ I 
ಉಪಕ್ರಮೇತವಸಾನೇ ಚ ಚರಣೌ ಶಿರಸಾ ನಮೇತ್‌ 
1 ೩ ॥ 


ನಾರದ ಮಹರ್ಷಿಗಳು ಹೇಳುತ್ತಾರೆ - ಧರ್ಮರಾಜನೇ | 
ಗುರುಕುಲದಲ್ಲಿ ವಾಸಿಸುವ ಬ್ರಹ್ಮಚಾರಿಯು ತನ್ನ ಇಂದ್ರಿಯಗಳನ್ನು 
ವಶದಲ್ಲಿರಿಸಿಕೊಂಡು, ದಾಸನಂತೆ ತನ್ನನ್ನು ಚಿಕ್ಕವನೆಂದು ತಿಳಿದು, 
ಗುರುಗಳ ಚರಣಗಳಲ್ಲಿ ದೃಢವಾದ ಭಕ್ತಿಯನ್ನಿರಿಸಿ, ಅವರ ಹಿತದ 
ಕಾರ್ಯವನ್ನೇ ಮಾಡುತ್ತಾ ಇರಬೇಕು. ॥ ೧ ॥ ಸಾಯಂಕಾಲಮತ್ತು 
ಪ್ರಾತಣಾಲಗಳಲ್ಲಿಗುರು, ಅಗ್ನಿ ಸೂರ್ಯ ಮತ್ತು ಶ್ರೇಷ್ಠದೇವತೆಗಳ 


, ಉಪಾಸನೆ ಮಾಡಬೇಕು. ಮೌನವಾಗಿದ್ದು ಏಕಾಗ್ರತೆಯಿಂದ 


ಗಾಯತ್ರಿಯ ಜಪವನ್ನು ಮಾಡುತ್ತಾ ಎರಡೂ ಹೊತ್ತಿನಲ್ಲಿ 
ಸಂಧ್ಯಾವಂದನೆ ಮಾಡಬೇಕು. ॥ ೨ ॥ ಗುರುಗಳು ಕರೆದಾಗಲೇ 
ಪೂರ್ಣವಾಗಿ ಅನುಶಾಸನದಲ್ಲಿದ್ದು ಕೊಂಡು ಅವರಿಂದ ವೇದವನ್ನು 
ಕಲಿಯಬೇಕು. ವೇದಪಾಠದ ಮೊದಲಿಗೆ ಮತ್ತು ಕೊನೆಯಲ್ಲಿ 
ಗುರುಗಳ ಚರಣಗಳಲ್ಲಿ ತಲೆಯನ್ನಿಟ್ಟು ನಮಸ್ಕರಿಸಬೇಕು. ॥೩॥ 


12 ಅಧ್ಯಾಯ] 


ಸಪ್ತಮ ಸ್ಥಂಧ 


781 


ಮೇಖಲಾಜಿನವಾಸಾಂಸಿ ಜಟಾದಂಡ ಕಮಂಡಲೂನ್‌ । 
ಬಿಭ್ಛಯಾದುಪವೀತಂ ಚ ದರ್ಭಪಾಣಿರ್ಯಥೋದಿತಮ್‌ 
॥ ೪ ॥ 


ಸಾಯಂ ಪ್ರಾತಶ್ನರೇದ್ವೈಕ್ಷಂ ಗುರವೇ ತನ್ನಿವೇದಯೇತ್‌ । 
ಭುಂಜೀತ ಯದ್ಯನುಜ್ಞಾತೋ ನೋ ಚೇದುಪವಸೇತ್ವಚಿತ್‌ 
1 ೫ ॥ 


ಸುಶೀಲೋ ಮಿತಭುಗ್ಗಕ್ತಃ ಶ್ರದಧಾನೋ ಜಿತೇಂದ್ರಿಯಃ । 
ಯಾವದರ್ಥಂ ವ್ಯವಹರೇತ್‌ ಸ್ವೀಷು ಸ್ವೀನಿರ್ಜಿತೇಷು ಚ 


॥ ೬ ॥ 
ವರ್ಜಯೇತ್ಸಮದಾಗಾಥಾಮಗೃಹಸ್ನೋ ಬೃಹದ್ವತಃ | 
ಇಂದ್ರಿಯಾಣಿ ಪ್ರಮಾಥೀನಿ ಹರಂತ್ಯಪಿ ಯತೇರ್ಮನಃ 

॥ ೭ ॥ 


ಕೇಶಪ್ರಸಾಧನೋನ್ಫರ್ದಸ್ನಪನಾಭ್ಯಂಜನಾದಿಕಮ್‌ 
ಗುರುಸ್ವೀಭಿರ್ಯುವತಿಭಿಃ ಕಾರಯೇನ್ನಾತ್ಮನೋ ಯುವಾ 
HS ॥ 


ನನ್ನಗ್ಗಿಃ ಪ್ರಮದಾ ನಾಮ ಫೃತಕುಂಭಸಮಃ ಪುಮಾನ್‌ 
ಸುತಾಮಪಿ ರಹೋ ಜಹ್ಯಾದನ್ಯದಾ ಯಾವದರ್ಥಕೃತ್‌ 
nen 


ಕಲ್ಪಯಿತ್ತಾಧ ತ್ಗನಾ ಯಾವದಾಭಾಸ ಸಮಿದಮೀಶ್ಚರಃ 
ದ್ವೈತಂ ತಾವನ್ನ ವಿರಮೇತ್ತತೋ ಹೃಸ್ಯ ವಿಷರ್ಯಯಃ 


॥1 ೧೦ 
ಏತತ್ತರ್ವಂ ಗೃಹಸ್ಥಸ್ಯ ಸಮಾಮ್ನಾತಂ ಯತೇರಪಿ | 
ಗುರುವೃತ್ತಿರ್ವಿಕಲ್ಲೇನ ಗೃಹಸ್ಪಸ್ಕರ್ತುಗಾಮಿನಃ 

100 


ಅಂಜನಾಭ್ಯಂಜನೋನ್ಫರ್ದಸ್ತ್ರವಲೇಪಾಮಿಷಂ ಮಧು । 
ಸ್ರಗ್ಗಂಧಲೇಪಾಲಂಕಾರಾನ್‌ಸ್ಟ್ರಜೇಯುರ್ಯೇ ದೃತವ್ರತಾಃ 
॥ ೧೨॥ 


ಉಷಿತ್ವೈವಂ ಗುರುಕುಲೇ ದ್ವಿಜೋತಧೀತ್ಯಾವಬುಧ್ಯ ಚ! 


ತ್ರಯೀಂಸಾಂಗೋಪನಿಷದಂ ಯಾವದರ್ಥಂ ಯಥಾಬಲಮ್‌ 
॥ ೧೩ ॥ 


[1739126 A 


ಶಾಸ್ತ್ರದ ಆಜ್ಞೆಯಂತೆ ಮೇಖಲೆ, ಮೃಗಚರ್ಮ, ವಸ್ತ್ರ ಜಟೆ, 
ದಂಡ, ಕಮಂಡಲು, ಯಜ್ಞೊ ಸ್ಲೀಪವೀತ ಹಾಗೂ ಕೈಯಲ್ಲಿ ದರ್ಭೆ 
ಗಳ ಪವಿತ್ರಕವನ್ನು ಧರಿಸಬೇಕು. ॥ ೪ ॥ ಸಾಯಂಕಾಲ ಮತ್ತು 
ಪ್ರಾತಣಾಲಗಳಲ್ಲಿ ಭಿಕ್ಷೆಯನ್ನು ಎತ್ತಿತಂದು ಅದನ್ನು ಗುರುಗಳಿಗೆ 
ಅರ್ಪಿಸಬೇಕು. ಅವರು ಅಪ ಪಣ ಮಾಡಿದಾಗ ಭೋಜನ ಮಾಡ 
ಬೇಕು. ಇಲ್ಲದಿದ್ದರೆ ಉಪವಾಸವಿರಬೇಕು. ॥ ೫ ॥ ತನ್ನ ಶೀಲವನ್ನು 
ಕಾಪಾಡಿಕೊಳ್ಳಬೇಕು. ಮಿತವಾಗಿ ಭೋಜನ ಮಾಡಬೇಕು. ತನ್ನ 
ಕೆಲಸಗಳನ್ನು” ನಿಷ್ಠೆಯಿಂದ ಮಾಡಬೇಕು. ಶ್ರದ್ಧೆ ಇರಿಸಬೇಕು. 
ಇಂದ್ರಿಯಗಳನ್ನು ತನ್ನ ವಶದಲ್ಲಿರಿಸಕೊಳ್ಳಬೇಕು. 'ಸ್ರೀಯರೊಂದಿಗೆ 
ಮತ್ತು ಸ್ತ್ರೀಯರ ವಶದಲ್ಲಿರುವವರೊಂದಿಗೆ ಆವಶ್ಯಕತೆ ಇದ್ದಪ್ಪೇ 
ವ್ಯವಹಾರವಿಟ್ಟುಕೊಳ್ಳಬೇಕು. ॥ ೬॥ ಗೃಹ ಹಸ್ಥನಾಗದೆ "ಬ್ರಹ್ಮಚರ್ಯ 
ವ್ರತದಲ್ಲೀ ಇರುವವನು ಸ್ತೀಯರ ಚರ್ಚೆಗಳಿಂದ ದೂರವಿರಬೇಕು. 
ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾಗಿರುವುವು. ಇವು ಪ್ರಯತ್ನ 
ಪೂರ್ವಕ ಸಾಧನೆ ಮಾಡುವವರ ಮನಸ್ಸನ್ನೂ ಕೂಡ ಸೆಳೆದು 
ಕೊಳ್ಳುವುವು. ॥ ೭ ॥ ಯುವಕನಾದ ಬ್ರಹ್ಮಚಾರಿಯು ಯುವತಿ 
ಯರಾದ ಗುರುಪತ್ನಿಯರಿಂದ ಕೂದಲು ಬಾಚಿಸಿ ಕೊಳ್ಳುವುದು, 
ಶರೀರ ತಿಕ್ಕಿಸಿಕೊಳ್ಳುವುದು, ಸ್ನಾನ ಮಾಡಿಸಿಕೊಳ್ಳುವುದು, ಎಣ್ಣೆ 
ಹಚ್ಚಿಸಿಕೊಳ್ಳುವುದು ಮುಂತಾದ ಕಾರ್ಯಗಳನ್ನು ಮಾಡಿಸಿಕೊಳ್ಳ 
ಬಾರದು. ॥ ೮ ॥ ಸ್ತ್ರೀಯರು ಬೆಂಕಿಯಂತಿದ್ದು ಪುರುಷರು 
ತುಪ್ಪದ ಗಡಿಗೆಯಂತಿದ್ದಾರೆ. ಏಕಾಂತದಲ್ಲಿ ತನ್ನ ಮಗಳೊಂದಿಗೂ 
ಇರಬಾರದು. ಆಕೆಯು ಏಕಾಂತದಲ್ಲಿರದಿದ್ದರೂ ಅವಳೊಂದಿಗೆ 
ಆವಶ್ಯಕದಷ್ಟೇ ಇರಬೇಕು. ॥ ೯ ॥ ಜೀವನು ಆತ್ಮ ಸಾಕ್ಟಾತ್ಕಾರದ 
ಮೂಲಕ ಈ ದೇಹ-ಇಂದ್ರಿಯಗಳನ್ನು ಪ್ರತೀತಿ ಮಾತ್ರವೆಂದು 
ನಿಶ್ಚಯಿಸಿ ಸ್ವತಂತ್ರನಾಗುವವರೆಗೆ “ನಾನು ಪುರುಷ ನಾಗಿದ್ದೇನೆ, 
ಈಕೆಯು ಸ್ಟೀಯಾಗಿದ್ದಾಳೆ' ಎಂಬ ದ್ವೆ ತವು ಅಳಿಯುವುದಿಲ್ಲ 
ಅಲ್ಲಿಯವರೆಗೆ ಇಂತಹ ಪುರುಷರು ಸ್ತ್ರೀಯ ಸಂಸರ್ಗದಲ್ಲಿ ಇದ್ದರೆ 
ಅವನಿಗೆ ಅವಳಲ್ಲಿ ಭೋಗ್ಯಬುದ್ಧಿಯು ಉಂಟಾಗುವುದೂ 
ನಿಶ್ಚಿತವಾಗಿದೆ. ॥೧೦॥ 

ಈ ಶೀಲರಕ್ಷಣೆಯೇ ಮುಂತಾದ ಗುಣಗಳು ಗೃಹಸ್ಥನಿಗೂ 
ಮತ್ತು ಸಂನ್ಯಾಸಿಗೂ ಕೂಡ ನಿಯತವಾಗಿವೆ. ಗುರುಕುಲದಲ್ಲಿದ್ದು 
ಗುರುವಿನ ಸೇವೆ, ಶುಶ್ರೂಷೆಗಳಲ್ಲೇ ನಿರತನಾಗಿರುವುದು ಗೃಹಸ್ಥನಿಗೆ 
ವೈಕಲ್ಪಿಕ, ಅನಿವಾರ್ಯವಲ್ಲ ಏಕೆಂದರೆ, ಖಯತುಗಮನದಿಂದಾಗಿ 
ಅವನಿಗೆ ಅಲ್ಲಿಂದ ಬೇರೆಯಾಗಬೇಕಾಗುತ್ತದೆ. ॥ ೧೧ ॥ ಬ್ರಹ್ಮ 
ಚರ್ಯವ್ರತವನ್ನು ಕೈ ಕೈಗೊಂಡಿರುವವನು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ಳ 
ಬಾರದು. ಮೈಗೆ ಎಣ್ಣೆ ಹಚ್ಚಿಕೊಳ್ಳಬಾರದು. 'ಸೀಯರ ಚಿತ್ರಗಳನ್ನು 
ಕರದು. ಮದ್ಯ” ಮಾಂಸವನ್ನು ಸೇವಿಸ ಸಲೇಬಾರದು. 
ಹೂಮಾಲೆ, ಅತ್ತರು, ಹ ಮತ್ತು ಆಭೂಷಣಗಳನ್ನು ತೊರೆ 
Kel 1 ಹೀಗೆ ಗುರುಕುಲದಲ್ಲಿ ವಾಸಮಾಡಿ 

ಜಾತಿಯಾದವನು ತನ್ನ ಶಕ್ತಿ ಮತ್ತು ಆವಶ್ಯಕತೆಗನುಸಾರ ವೇದ 
Fy ವೇದಾಂಗಗಳಾದ - ಶಿಕ್ಷಾ, ವ್ಯಾಕರಣ, ಛಂದಸ್ಸು ನಿರುಕ್ತ, 
ಜ್ಯೋತಿಷ್ಯ ಕಲ್ಪ- ಇವುಗಳನ್ನೂ, ” ಉಪಿಷತ್ತುಗಳನ್ನೂ ಅಧ್ಯಯನ 
ಮಾಡಿ ಜ್ಞಾನವನ್ನು ಗಳಿಸಬೇಕು. ॥ ೧೩ ॥ 


೧೨ 1 


782 


ದತ್ತಾ 8 ವರಮನುಜ್ಞಾತೋ ಗುರೋಃ ಕಾಮಂ ಯದೀಶ್ಚರ: I 
ಗೃಹಂ ವನಂ ವಾ ಪ್ರವಿಶೇತೃದ್ರಜೇತ್ರತ್ರ ವಾ ವಸೇತ್‌ 
॥1 ೧೪ ॥ 


ಅಗ್ನೌ ಗುರಾವಾತ್ಮನಿ ಚ ಸರ್ವಭೂತೇಷ್ಟಧೋಕ್ಬ್ಟಜಮ್‌ | 


ಭೂತೈಃ ಸ್ವಧಾಮಭಿಃ ಪಶ್ಶ್ಯೇದಪ್ರವಿಷ್ಟಂ ಪ್ರವಿಷ್ಠದತ್‌ 
॥ ೧೫ ॥ 


ಏವಂವಿಧೋ ಬ್ರಹ್ಮಚಾರೀ ವಾನಪ್ರಸ್ನೋ ಯತಿರ್ಗ್ಗಹೀ । 


ಚರನ್ನಿದಿತವಿಜ್ಞಾನಃ ಪರಂ . ಬ್ರಹ್ಮಾಧಿಗಚ್ಛತಿ 
॥ ೧೬ ॥ 


ವಾನಪ್ರಸ್ಥಸ್ಯ ವಕಾ ಮಿ ನಿಯಮಾನ್ನುನಿಸಮ್ಮತಾನ್‌ 1 
ಯಾನಾತಿಷ್ಠನ್ನುನಿರ್ಗಚ್ಛೇದೃಷಿಲೋಕಮಿಹಾಂಜಸಾ 
॥1 ೧೭ ॥ 


ನ. ಕೃಷ್ಣಪಚ್ಛಮಶ್ಲೀಯಾದಕೃಷ್ಣಂ ಚಾಪ್ಯಕಾಲತಃ । 
ಅಗ್ನಿಪಕ್ಕಮಥಾಮಂ ವಾ ಅರ್ಕಪಕ್ಚಮುತಾಹರೇತ್‌ 
1 ೧೮॥ 


ವನ್ಯೆ ಶ್ನರುಪುರೋಡಾಶಾನ್ನಿರ್ವಪೇತ್ಕಾಲಚೋದಿತಾನ್‌ | 
ಲಬ್ಬೇ ನವೇ ನವೇತನ್ನಾದ್ಯೇ ಪುರಾಣಂ ತುಂ ಪರಿತ್ಯಜೇತ್‌ 
॥೧೯॥ 


ಅಗ್ಫೃರ್ಥಮೇವ ಶರಣಮುಟಜಂ ವಾದ್ರಿಕಂದರಾಮ್‌ । 
ಶ್ರಯೇತ ಹಿಮವಾಯಗ್ನಿವರ್ಪಾರ್ಕಾತಪಷಾಟ್ಟಯಮ್‌ 
॥ ೨೦॥ 


ಕೇಶರೋಮನಖಶ್ನಶ್ರುಮಲಾನಿ ಜಟಿಲೋ ದಧತ್‌ ಟ 
ಕಮಂಡಲ್ವಜಿನೇ ದಂಡವಲ್ಕಲಾಗ್ನಿಪರಿಚ್ಛದಾನ್‌ 
॥ ೨೧ 1 


ಚರೇದ್ವನೇ ದ್ವಾದಶಾಬ್ದಾನಷ್ಟೌ ವಾ ಚತುರೋ ಮುನಿಃ | 
ದ್ವಾವೇಕಂ ವಾ ಯಥಾ ಬುದ್ಧಿರ್ನ ವಿಪದ್ಯೇತ ಕೃಚ್ಛತಃ 
॥ ೨೨ ॥ 


ಯದಾಕಲ್ಪ ಸ್ವತ್ರಿಯಾಯಾಂ ವ್ಯಾಧಿಭಿರ್ಜರಯಾಥವಾ | 
ಆನ್ವೀಕ್ಛ್ಯಾಂ ವಾ ವಿದ್ಯಾಯಾಂ ಕುರ್ಯಾದನಶನಾದಿಕಮ್‌ 
॥ ೨೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಅನಂತರ ಸಾಮರ್ಥ್ಯವಿದ್ದರೆ ಗುರುಗಳು ಕೇಳಿದಷ್ಟು ಗುರು 
ದಕ್ಷಿಣೆಯನ್ನು ಕೊಡಬೇಕು. ಮತ್ತೆ ಅವರ ಅನುಮತಿಯನ್ನು 
ಪಡೆದು ಗೃಹಸ್ಥಾಶ್ರಮ, ವಾನಪ್ರಸ್ಥ ಅಥವಾ ಸಂನ್ಯಾಸ ಆಶ್ರಮ 
ಗಳಲ್ಲಿ ಪ್ರವೇಶಿಸಲಿ. ಅಥವಾ ಆಜೀವನ ಬ್ರಹ್ಮಚರ್ಯವನ್ನು ಪಾಲಿ 
ಸುತ್ತಾ ಅದೇ ಆಶ್ರಮದಲ್ಲಿ ಇರಬಹುದು. ॥ ೧೪ ॥ ಭಗವಂತನು 
ಸ್ವರೂಪತಃ ಸರ್ವತ್ರ ಏಕರಸನಾಗಿ ನೆಲೆಸಿದ್ದಾನೆ. ಆದ್ದರಿಂದ ಅವನು 
ಎಲ್ಲಿಗೂ ಪ್ರವೇಶಿಸುವುದು ಅಥವಾ ಹೊರಟುಹೋಗುವುದ 
ಆಗಲಾರದು. ಹೀಗಿದ್ದರೂ ಅಗ್ನಿ ಗುರು, ಆತ್ಮಾ ಮತ್ತು ಸಮಸ್ತ 
ಪ್ರಾಣಿಗಳಲ್ಲಿ ತನ್ನ ಆಶ್ರಿತ ಜೀವರೊಂದಿಗೆ ಅವನು ವಿಶೇಷರೂಪ 
ದಿಂದ ವಿರಾಜಿಸುತ್ತಿದ್ದಾನೆ. ಅದಕ್ಕಾಗಿ ಇವುಗಳನ್ನು ಪರಮಾತ್ಮ 
ಭಾವದಿಂದ ನೋಡಬೇಕು. ॥.೧೫ ॥ ಹೀಗೆ ಆಚರಿಸುವುದರಿಂದ 
ಬ್ರಹ್ಮಚಾರಿಯಾಗಲೀ, ವಾನಪ್ರಸ್ಥನಾಗಲೀ, ಸಂನ್ಯಾಸಿಯಾಗಲೀ 
ಅಥವಾ ಗೃಹಸ್ಥನಾಗಲೀ ವಿಜ್ಞಾನಸಂಪನ್ನನಾಗಿ ಪರಬ್ರಹ್ಮತತ್ತ್ವದ 
ಅನುಭವವನ್ನು ಪಡೆದುಕೊಳ್ಳುತ್ತಾನೆ. ॥ ೧೬ ॥ 

ಈಗ ನಾನು ಖುಷಿಗಳ ಮತಾನುಸಾರವಾಗಿ ವಾನಪ್ರಸ್ಥ ಆಶ್ರ 
ಮದ ನಿಯಮಗಳನ್ನು ಹೇಳುತ್ತೇನೆ. ಇವುಗಳ ಆಚರಣೆಯಿಂದ 
ವಾನಪ್ರಸ್ಥ ಆಶ್ರಮಿಯು ಅನಾಯಾಸವಾಗಿ ಯಷಿಗಳ ಲೋಕವಾದ 
ಮಹರ್ಲೊಕವನ್ನು ಹೊಂದುವನು. ॥ ೧೭ ॥ ವಾನಪ್ರಸ್ಥಾಶ್ರಮಿಯು 
ಉತ್ತಿರುವ ನೆಲದಲ್ಲಿ ಬೆಳೆದ ಅಕ್ಕಿ ಗೋಧಿ ಮುಂತಾದ ಧಾನ್ಯ 
ಗಳನ್ನು ತಿನ್ನಕೂಡದು. ಉಳದೇ ಉತ್ಪನ್ನವಾದ ಧಾನ್ಯವೂ ಕೂಡ 
ಅಕಾಲದಲ್ಲಿ ಬೆಳೆದಿದ್ದರೆ ಅದನ್ನು ಕೂಡ ತಿನ್ನಬಾರದು. ಬೆಂಕಿಯಲ್ಲಿ 
ಬೇಯಿಸಿದ ಅಥವಾ ಹಸಿಯಾದ ಧಾನ್ಯವನ್ನೂ ತಿನ್ನಬಾರದು. 
ಕೇವಲ ಸೂರ್ಯನ ತಾಪದಿಂದ ಪಕ್ವವಾದ ಕಂದ, ಮೂಲ, ಫಲ 
ಮುಂತಾದವುಗಳನ್ನೇ ಸೇವಿಸಬೇಕು. ॥ ೧೮ ॥ ಕಾಡಿನಲ್ಲಿ ತಾನಾ 
ಗಿಯೇ ಬೆಳೆದ ಧಾನ್ಯಗಳಿಂದ ನಿತ್ಯ-ನೈಮಿತ್ರಿಕ ಚರು ಮತ್ತು ಪುರೋ 
ಡಾಶವನ್ನು ಸಿದ್ಧಗೊಳಿಸಿ ಹವನ ಮಾಡಬೇಕು. ಹೊಸದಾಗಿ ಅನ್ನ 
ಫಲ, ಪುಷ್ಪ ಮುಂತಾದವುಗಳು ಸಿಗಲು ಪ್ರಾರಂಭವಾದಾಗ ಸಂಗ್ರ 
ಹಿಸಿಟ್ಟ ಹಳೆಯ ಆಹಾರವನ್ನು ತ್ಯಜಿಸಿಬಿಡಬೇಕು. ॥ ೧೯ ॥ ಅಗ್ನಿ 
ಹೋತ್ರದ ಅಗ್ನಿಯ ರಕ್ಷಣೆಗಾಗಿಯೇ ಮನೆಯನ್ನು , ಪರ್ಣಕುಟಿ 


| ಯನ್ನು ಅಥವಾ ಪರ್ವತದ ಗುಹೆಯನ್ನು ಆಶ್ರಯಿಸಬೇಕು. ಸ್ವತಃ 


ಚಳಿ, ಗಾಳಿ, ಮಳೆ ಬಿಸಿಲುಗಳನ್ನು ಸಹಿಸಿಕೊಳ್ಳಬೇಕು. ॥ ೨೦ ॥ 
ತಲೆಯಲ್ಲಿ ಜಟೆಯನ್ನು ಧರಿಸಬೇಕು ಮತ್ತು ಕೂದಲು, 
ರೋಮ, ಉಗುರು ಹಾಗೂ ಗಡ್ಡ-ಮೀಸೆಗಳನ್ನು ಕತ್ತರಿಸಬಾರದು. 
ಮೈಕೊಳೆಯನ್ನೂ ಕೂಡ ತೆಗೆಯಬಾರದು. ಕಮಂಡಲು, ಮೃಗ 
ಚರ್ಮ, ದಂಡ, ವಲ್ಕಲ-ವಸ್ತ್ರ ಮತ್ತು ಅಗ್ನಿಹೋತ್ರದ ಸಾಮಗ್ರಿ 
ಗಳನ್ನು ಮಾತ್ರವೇ ತನ್ನ ಬಳಿ ಇರಿಸಿಕೊಳ್ಳಬೇಕು. ॥ ೨೧॥ ವಿಚಾರ 
ಶೀಲನಾದ ಮನುಷ್ಯನು ಹನ್ನೆರಡು, ಎಂಟು, ನಾಲ್ಕು, ಎರಡು 
ಅಥವಾ ಒಂದು ವರ್ಷದವರೆಗೆ ವಾನಪ್ರಸ್ಥಾಶ್ರಮದ ನಿಯಮ 
ಗಳನ್ನು ಪಾಲಿಸಬೇಕು. ಎಲ್ಲಾದರೂ ಹೆಚ್ಚು ತಪಸ್ಸಿನ ಕ್ಲೇಶಗಳನ್ನು 
ಸಹಿಸುವುದರಿಂದ ಬುದ್ಧಿಯು ಕೆಟ್ಟುಹೋಗದಂತೆ ಗಮನವಿರಿಸ 
ಬೇಕು. ॥ ೨೨ ॥ 

ವಾನಪ್ರಸ್ಥಾಶ್ರಮವನ್ನು ಕೈಗೊಂಡ ಮನುಷ್ಯನಿಗೆ ರೋಗದ 
ಅಥವಾ ಮುಪ್ಪಿನ ಕಾರಣದಿಂದ ತನ್ನ ಕರ್ಮಗಳನ್ನು ಪೂರ್ಣ 
ಗೊಳಿಸಲು ಮತ್ತು ವೇದಾಂತವಿಚಾರ ಮಾಡುವ ಸಾಮರ್ಥ್ಯವು 


12 ಅಧ್ಯಾಯ] ಸಪ್ತಮ ಸೃಂಧ 783 


ಆತ್ಮನೃಗ್ನೀನ್ನಮಾರೋಪ್ಯ  ಸಂನ್ಯಸ್ಕಾಪಂಮಮಾತ್ಮತಾಮ್‌ । 
ಕಾರಣೇಷು ನೃಸೇತಮೃಕ್ಷಂಘಾತಂ ತು ಯಥಾರ್ಹತಃ 
॥| ೨೪ ॥ 


ಉಳಿಯದಿದ್ದಾಗ ಅವನು ಉಪವಾಸವೇ ಮುಂತಾದ ವ್ರತವನ್ನು 
ಆಚರಿಸಬೇಕು. ॥ ೨೩ ॥ ಉಪವಾಸದ ಮೊದಲಿಗೆ ಅವನು ತನ್ನ 
ಆಹವನೀಯ ಮುಂತಾದ ಅಗ್ನಿಗಳನ್ನು ತನ್ನ ಆತ್ಮನಲ್ಲಿ ಲೀನಗೊಳಿಸಿ 
ಕೊಳ್ಳಬೇಕು. “ನಾನು ಮತ್ತು ನನ್ನದು' ಇವನ್ನು ತ್ಯಾಗಮಾಡಿ 
ಶರೀರವನ್ನು ಅದರ ಕಾರಣಭೂತ ತತ್ತ್ವಗಳಲ್ಲಿ ಯಥೋಚಿತವಾಗಿ 
ಚೆನ್ನಾಗಿ ಲೀನಗೊಳಿಸಬೇಕು. ॥ ೨೪ ॥ ಜಿತೇಂದ್ರಿಯನಾದವನು 
ತನ್ನ ಶರೀರದ ಛಿದ್ರಾಕಾಶಗಳನ್ನು ಮಹಾಕಾಶದಲ್ಲಿ, ಪ್ರಾಣಗಳನ್ನು 
ವಾಯುವಿನಲ್ಲಿ, ಉಷ್ಣತೆಯನ್ನು ಅಗ್ನಿಯಲ್ಲಿ ರಕ್ತ, ಕಫ, ಕೀವು 
ಮುಂತಾದ ಜಲಕ್ಕೆ ಸೇರಿದ ತತ್ತ ಗಳನ್ನು ಜಲದಲ್ಲಿ ಮತ್ತು 
ಮೂಳೆಯೇ ಮುಂತಾದ ಫನಪದಾರ್ಥಗಳನ್ನು ಪೃಥಿವಿಯಲ್ಲಿ 
ಲೀನಗೊಳಿಸಬೇಕು. ॥ ೨೫ ॥ ಹೀಗೆಯೇ ವಾಣಿ ಮತ್ತು ಅದರ 
ಕರ್ಮ ಭಾಷಣವನ್ನು ಅದರ ಅಧಿಷ್ಠಾತ್ವ ದೇವತೆ ಅಗ್ನಿಯಲ್ಲಿಯೂ, 
ಕೈ ಮತ್ತು ಅದರಿಂದಾಗುವ ಕಲಾ-ಕೌಶಲ್ಯವನ್ನು ಇಂದ್ರನಲ್ಲಿಯೂ, 
ಕಾಲು ಮತ್ತು ಅದರ ಗತಿ (ನಡೆ)ಯನ್ನು ಕಾಲಸ್ವರೂಪನಾದ 
ಎಷ್ಟುವಿನಲ್ಲಿಯೂ, ರತಿ ಮತ್ತು ಉಪಸ್ಥವನ್ನು ಪ್ರಜಾಪತಿಯಲ್ಲಿಯೂ, 
ಪಾಯು ಮತ್ತು ಮಲೋತ್ಸರ್ಗವನ್ನು ಅದರ ಆಶ್ರಯಕ್ಕನುಸಾರ 
ಮೃತ್ಯುವಿನಲ್ಲಿಯೂ ಲೀನಗೊಳಿಸಬೇಕು. ಶ್ರೋತ್ರ ಮತ್ತು 
ಅದರಿಂದ ಕೇಳುವ ಶಬ್ದವನ್ನು ದಿಕ್ಕುಗಳಲ್ಲಿಯೂ, ಸ್ಪರ್ಶ ಮತ್ತು 
ತ್ವಚೆಯನ್ನು ವಾಯುವಿನಲ್ಲಿಯೂ, ನೇತ್ರಸಹಿತ ರೂಪವನ್ನು 
ಜ್ಯೋತಿಯಲ್ಲಿಯೂ, ಮಧುರವೇ ಮುಂತಾದ ರಸಗಳ ಸಹಿತ * 
ರಸನೇಂದ್ರಿಯವನ್ನು ಜಲದಲ್ಲಿ ಹಾಗೂ ಯುಧಿಷ್ಠಿರನೇ! 
ಫ್ರಾಣೇಂದ್ರಿಯ ಹಾಗೂ ಅದರಂದ ಮೂಸಲಾಗು ಗಂಧವನ್ನು 
ಪೃಥಿವಿಯಲ್ಲಿ ಲೀನಗೊಳಿಸಬೇಕು. ॥ ೨೬-೨೮ ॥ ಮನೋರಥ 
ಗಳೊಂದಿಗೆ ಮನಸ್ಸನ್ನು ಚಂದ್ರನಲ್ಲಿಯೂ, ಅರಿವಿಗೆ ಬರುವ 
ಪದಾರ್ಥಗಳ ಸಹಿತ ಬುದ್ದಿಯನ್ನು ಬ್ರಹ್ಮನಲ್ಲಿಯೂ ಹಾಗೂ 
ಅಹಂತೆ ಮತ್ತು ಮಮತಾರೂಪ ಕ್ರಿಯೆಗಳನ್ನು ಮಾಡುವ 
ಅಹಂಕಾರವನ್ನು ಅದರ ಕರ್ಮಗಳೊಂದಿಗೆ ರುದ್ರನಲ್ಲಿಯೂ ಲೀನ 
ಗೊಳಿಸಬೇಕು. ಹೀಗೆಯೇ ಚೈತನ್ಯಸಹಿತ ಚಿತ್ತವನ್ನು ಕ್ಷೇತ್ರಜ್ಞ 
(ಜೀವ)ನಲ್ಲಿ ಮತ್ತು ಗುಣಗಳ ಕಾರಣ ವಿಕಾರಿಯಂತೆ ಕಂಡು 
ಬರುವ ಜೀವವನ್ನು ಪರಬ್ರಹ್ಮನಲ್ಲಿ ಲೀನಗೊಳಿಸಿ ಬಿಡಬೆಕು.॥ ೨೯ ॥ 
ಜೊತೆಗೆ ಪೃಥಿವಿಯನ್ನು ಜಲದಲ್ಲಿ, ಜಲವನ್ನು ಅಗ್ನಿಯಲ್ಲಿ ಅಗ್ನಿ 
ಯನ್ನು ವಾಯುವಿನಲ್ಲಿ ವಾಯುವನ್ನು ಆಕಾಶದಲ್ಲಿ, ಆಕಾಶವನ್ನು 
ಅಹಂಕಾರದಲ್ಲಿ, ಅಹಂಕಾರವನ್ನು ಮಹತ್ತತ್ತ ದಲ್ಲಿ. ಮಹತ್ತತ್ತ್ವ 
ವನ್ನು ಅವ್ಯಕ್ಷದಲ್ಲಿ ಮತ್ತು ಅವ್ಯಕ್ತವನ್ನು ಅವಿನಾಶಿಯಾದ 
ಪರಮಾತ್ಮನಲ್ಲಿ ಲಯಗೊಳಿಸಬೇಕು. ॥ ೩೦ ॥ ಈ ವಿಧವಾಗಿ ಅವಿ 
ನಾಶಿಯಾದ ಪರಮಾತ್ಮನ ರೂಪದಲ್ಲಿ ಉಳಿದಿರುವ ಚಿದ್ವಸ್ತುವೇ 


ಖೇ ಖಾನಿ ವಾಯೌ ನಿಃಶ್ವಾಸಾಂಸ್ತೇಜಸ್ಯೂಷ್ಮಾಣಮಾತ್ಮವಾನ್‌ | 
ಅಪ ಕ್ಷಸ್ಪಕ್ಕೇಷ್ಠಪೂಯಾನಿ ಕೌ ಶೇಷಂ ಯಥೋದ್ಧವಮ್‌ 
॥ ೨೫ ॥ 


ವಾಚಮಗ್ಗೌ ಸವಕ್ಷವ್ಯಾಮಿಂದ್ರೇ ಶಿಲ್ಪಂ ಕರಾವಪಿ 1 
ಪದಾನಿ ಗತ್ಯಾ ವಯಸಿ ರತ್ಯೋಪಸ್ಥಂ ಪ್ರಜಾಪತೌ 
ಯ 
॥| ೨೬ ॥ 


ಮೃತ್ಕೌ ಪಾಯುಂ ವಿಸರ್ಗಂ ಚ ಯಥಾಸ್ಥಾನಂ ಎನಿರ್ದಿಶೇತ್‌ । 
ದಿಕ್ಷು ಶ್ರೋತ್ರಂ ಸನಾದೇನ ಸ್ಪರ್ಶಮಧ್ಯಾತ್ಮನಿ ತ್ವತಮ್‌ 
1 ೨೭ ॥ 


ರೂಪಾಣಿ ಚಕ್ಷುಷಾ ರಾಜನ್‌ ಜ್ಯೋತಿಷ್ಯಭಿನಿವೇಶಯೇತ್‌ | 


ಅಪ್ಪ ಪ್ರಚೇತಸಾ ಜಿಹ್ವಾಂ ಫ್ರೇಯೈರ್ಫ್ರಾಣ ಂ ಕ್ಲಿತೌ ನಸೇತ್‌ 
8 ॥ ೨೮ ॥ 


ಮನೋ ಮನೋರಥ್ಯೆಶ್ನಂದ್ರೇ ಬುದ್ಧಿಂ ಬೋಧ್ಯೈಃ ಕವೌ ಪರೇ | 

ಕರ್ಮಾಣ್ಯಧ್ಯಾತ್ಮನಾ ರುದ್ರೇ ಯದಹಂಮಮತಾಕ್ರಿಯಾ । 

ಸತ್ತ್ವೇನ ಚಿತ್ತಂ ಕ್ಲೇತ್ರಜ್ಞೇ ಗುಣೈರ್ವೈಕಾರಿಕಂ ಪರೇ 
॥೨೯॥ 


ಅಪ್ಪ ಕ್ಲಿತಿಮಪೋ ಜ್ಯೋತಿಷ್ಯದೋ ವಾಯೌ ನಭಸ್ಯಮುಮ್‌ । 
ಕೂಟಸೇ ತಚ್ಚ ಮಹತಿ ತದವ್ಯಕ್ಷೇತಕ್ಷರೇ ಚ ತತ್‌ 
೧ ಚ ಇ 
॥೩೦॥ 


* ಇಲ್ಲಿ ಮೂಲದಲ್ಲಿ “ಪ್ರಚೇತಸಾ' ಪದವಿದೆ. ಅದರ ಅರ್ಥ "ವರುಣನ ಸಹಿತ' ಎಂದಾಗುತ್ತದೆ. ವರುಣನು ರಸನೇಂದ್ರಿಯದ ಅಧಿಷ್ಠಾತ್ಸ 
ನಾಗಿದ್ದಾನೆ. ಶ್ರೀಧರಸ್ವಾಮಿಯೂ ಇದೇ ಮತವನ್ನು ಸ್ವೀಕರಿಸಿರುವರು. ಆದರೆ ಈ ಪ್ರಸಂಗದಲ್ಲಿ ಸರ್ವತ್ರ ಇಂದ್ರಿಯ ಮತ್ತು ಅದರ 
ವಿಷಯದ ಅಧಿಷ್ಠಾತೃದೇವತೆಯಲ್ಲಿ ಲಯಗೊಳಿಸಲು ಹೇಳಲಾಗಿದೆ. ಮತ್ತೆ ರಸನೇಂದ್ರಿಯಕ್ಕಾಗಿಯೇ ಹೊಸ ಕ್ರಮ ಯತ್ರ ಸನಂ 
ತಿಳಿಯುವುದಿಲ್ಲ ಅದಕ್ಕಾಗಿ ಇಲ್ಲಿ ಶ್ರೀವಿಶ್ವನಾಥ ಚಕ್ರವರ್ತಿಯ ಮತಾನುಸಾರ 'ಪ್ರಚೇತಸಾ' ಪದದ ('ಪ್ರಕೃಷ್ಣಂ ಚೇತೋ ಯತ್ರ ಸ ಭಾ 
ಮಧುರಾದಿರಸಸ್ತೇನ' -ಯಾವುದರ ಕಡೆಗೆ ಚಿತ್ತವು ಹೆಚ್ಚಾಗಿ ಅಕೃಷ್ಣವಾಗುವ ಆ ಮಧುರಾದಿ ರಸ 'ಪ್ರಚೇತಸ್‌' ಆಗಿದೆ. ಅದರ ಸಹಿತ) 
ಈ ವಿಗ್ಗಹಕ್ಕನುಸಾರ ಪ್ರಸ್ತುತ ಅರ್ಥವನ್ನು ಮಾಡಲಾಗಿದೆ ಮತ್ತು ಇದೇ ಯುಕ್ತಿಯುಕ್ತವೆಂದೂ ತಿಳಿಯುತ್ತದೆ. 


೨10ರ ೪7'] 
[1739126 ೦ ಜತ: 


784 ಶ್ರೀಮದ್ಭಾಗವತ [ ಅಧ್ಯಾಯ 13 
ಇತ್ಯಕ್ಷರತಯಾ$$ತ್ಗ್ಥಾನಂ  ಚಿನ್ನಾತ್ರಮವಶೇಷಿತಮ್‌ | | ಆತ್ಮಾ ಆಗಿದೆ. ಅದು ನಾನೇ ಆಗಿದ್ದೇನೆ - ಹೀಗೆ ತಿಳಿದುಕೊಂಡು 
ಲಯ ಎ 
ಜ್ಞಾತ್ವಾದ್ವಯೋ5ಥ ವಿರಮೇದ್ದಗ್ಗಯೋನಿರಿವಾನಲಃ | ಅದ್ವಿತೀಯ ಭಾವದಲ್ಲಿ ನೆಲೆಗೊಳ್ಳಬೇಕು. ತನ್ನ ಆಶ್ರಯವಾದ 
ks 11 ೩೧ ॥ | ಕಾಷ್ಠಾದಿಗಳು ಭಸ್ಮವಾಗಿ ಹೋದಮೇಲೆ ಅಗ್ನಿಯು ಶಾಂತವಾಗಿ ತನ್ನ 
ಸ್ವರೂಪದಲ್ಲಿ ಸ್ಥಿತವಾಗುವಂತೆ ಅವನೂ ಸ್ವ-ಸ್ವರೂಪದಲ್ಲಿ ನೆಲೆ 
_ಗೊಂಡು ಮುಕ್ಕನಾಗಬೇಕು. ॥ ೩೧ ॥ 
ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 
ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸೃಂಧೇ 
ಯುಧಿಷ್ಠಿರ- ನಾರದಸಂವಾದೇ ಸದಾಚಾರನಿರ್ಣಯೋ ನಾಮ ದ್ಲಾದಶೋತಧ್ಯಾಯಃ॥ ೧೨ ॥ 
—ತಿ್ರಿೀಾಾಾ 
ಹದಿಮೂರನೆಯ ಅಧ್ಯಾಯ 
ಯತಿಧರ್ಮದ ನಿರೂಪಣೆ ಮತ್ತು ಅವಧೂತ-ಪ್ರಹ್ಲಾದ ಸಂವಾದ 
ನಾರದ ಉವಾಚ ನಾರದರು ಹೇಳುತ್ತಾರೆ - ಧರ್ಮರಾಜನೇ | ವಾನಪ್ರಸ್ಥ 
ಮುನಿಗೆ ಬ್ರಹ್ಮವಿಚಾರದ ಸಾಮರ್ಥ್ಯವಿದ್ದರೆ ಶರೀರಬಿಟ್ಟು ಉಳಿ 
ಕಲ್ಪಸ್ನೇವಂ ಪರಿವ್ರಜ್ಯ ದೇಹಮಾತ್ರಾವಶೇಷಿತಃ ! | ದಲ್ಲವನ್ನು ತ್ಯಾಗಮಾಡಿ ಸಂನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. 
ಗ್ರಾಮೈಕರಾತ್ರವಿಧಿನಾ ನಿರಪೇಕೃಶ್ನರೇನ್ನಹೀಮ್‌ | ಯಾವುದೇ ವಸ್ತು, ವ್ಯಕ್ತಿ, ಸ್ಥಾನ, ಸಮಯದ ಅಪೇಕ್ಷೆಯನ್ನಿಡದೆ 


॥ ೧ ॥ 


ಬಿಭ್ಛಯಾದ್ಯದ್ಯಸೌ ವಾಸಃ ಕೌಪೀನಾಚ್ಛಾದನಂ ಪರಮ್‌ । 
ತೃಕ್ತಂ ನ ದಂಡ ಲಿಂಗಾದೇರನೃತ್ವಿಂಚಿದನಾಪದಿ 
॥ ೨ ॥॥ 


ಏಕ ಏವ ಚರೇದ್ಧಿಕ್ಷುರಾತ್ಥಾರಾಮೋತನಪಾಶ್ರಯಃ 
ಸರ್ವಭೂತಸುಹೃಚ್ಛಾಂತೋ ನಾರಾಯಣಪರಾಯಣಃ 
॥ ೩ ॥ 


ಪಶ್ಯೇದಾತ್ಮನ್ಯದೋ ವಿಶ್ವಂ ಪರೇ ಸದಸತೋರವ್ಯಯೇ | ' 


ಆತ್ಮಾನಂ ಚ ಪರಂ ಬ್ರಹ್ಮ ಸರ್ವತ್ರ ಸದಸನ್ಮಯೇ 
n ೪ 1 
ಸುಪ್ರಪ್ರಬೋಧಯೋಃ ಸಂಧಾವಾತ್ಮಸೋ ಗತಿಮಾತ್ಸದ್ದಕ್‌ | 
ಪಶ್ಯನ್‌ ಬಂಧಂ ಚ ಮೋಕ್ಷಂ ಚ ಮಾಯಾಮಾತ್ರಂ ನ ವಸ್ತುತಃ 
॥ ೫ ॥ 


ನಾಭಿನಂದೇದ್ದುವಂ ಮೃತ್ಯುಮಧ್ರುವಂ ವಾಸ್ಕ ಜೀವಿತಮ್‌ । 
ಕಾಲಂ ಪರಂ ಪ್ರತೀಕ್ಷಿತ ಭೂತಾನಾಂ ಪ್ರಭವಾಷ್ಕಯಮ್‌ 
RT 


ನಾಸಚ್ಛಾಸ್ಟೇಷು ಸಜ್ಜೇತ ನೋಪಜೀವೇತ ಜೀವಿಕಾಮ್‌ । 
ವಾದವಾದಾಂಸ್ಕ್ಯ ಜೇತ್ತರ್ಕಾನಕ್ಷಂ ಕಂ ಚನ ಸಂಶ್ರಯೇತ್‌ 
॥ ೭ ॥ 


ಒಂದು ಹಳ್ಳಿಯಲ್ಲಿ ಒಂದು ರಾತ್ರಿ ಮಾತ್ರ ತಂಗುವ ನಿಯಮವನ್ನು 
ಕೈಗೊಂಡು ಭೂಮಿಯಲ್ಲಿ ಸಂಚರಿಸಬೇಕು. ॥ ೧ ॥ ಅವನು ವಸ್ತ್ರ 
ವನ್ನು ಧರಿಸುವುದಿದ್ದರೆ ಗುಹ್ಯಾಂಗಗಳನ್ನು ಮುಚ್ಚುವಂತಹ 
ಕೌಪೀನವನ್ನು ಮಾತ್ರ ಧರಿಸಬೇಕು. ಯಾವುದೇ ಆಪತ್ತು ಇಲ್ಲದಿ 
ದ್ದರೆ ದಂಡ- ಕಮಂಡಲುಗಳೇ ಮುಂತಾದ ಆಶ್ರಮದ ಚಿಹ್ನೆಗಳನ್ನು 
ಬಿಟ್ಟು ತಾನು ತ್ಯಜಿಸಿದ ಯಾವ ವಸ್ತುವನ್ನು ಪರಿಗ್ರಹಿಸಬಾರದು. 
1೨1 ಸಂನ್ಯಾಸಿಯು ಎಲ್ಲ ಪ್ರಾಣಿಗಳಿಗೂ ಹಿತೈಷಿಯಾಗಿದ್ದು 
ಶಾಂತನಾಗಿರಬೇಕು. ಭಗವತ್ಸರಾಯಣನಾಗಿ, ಯಾರ ಆಶ್ರಯ 
ವನ್ನು ಪಡೆಯದೆ ತನ್ನ ಆತ್ಮಸ್ವರೂಪದಲ್ಲೇ ರಮಿಸುತ್ತಾ ಒಬ್ಬಂಟಿಗ 
ನಾಗಿ ಸಂಚರಿಸಬೇಕು. ॥ ೩ ॥ ಈ ಸಮಸ್ತ ವಿಶ್ವವು ಕಾರ್ಯ- 
ಕಾರಣಗಳಿಂದ ಅತೀತನಾದ ಪರಮಾತ್ಮನಲ್ಲಿ ನೆಲೆಸಿದೆ ಎಂದು 
ತಿಳಿಯಬೇಕು. ಕಾರ್ಯ-ಕಾರಣಸ್ವರೂಪವಾದ ಈ ಜಗತ್ತಿನಲ್ಲಿ 
ಬ್ರಹ್ಮಸ್ವರೂಪನಾದ ತನ್ನ ಆತ್ಮನು ತುಂಬಿರುವನೆಂದು ನೋಡ 
ಬೇಕು. ॥ ೪ ॥ ತಕ ಸಂನ್ಯಾಸಿಯು ಸುಷುಪ್ತಿ ಮತ್ತು 
ಎಚ್ಚರದ ಸಂಧಿಯಲ್ಲಿ ತನ್ನ ಸ್ಥ ಸ್ವರೂಪವನ್ನು ಅನುಭವಿಸಬೇಕು. 
ಬಂಧ ಮತ್ತು ಮೋಕ್ಷ ಇವರಡೂ ಕೇವಲ" ಮಾಯೆಯಾಗಿದೆ. 
ವಸ್ತುತಃ ಏನೂ ಇಲ್ಲ “ಎಂದು ತಿಳಿಯಬೇಕು. ॥ ೫ ॥ ಶರೀರಕ್ಕೆ 
ಅವಶ್ಯವಾಗಿ ಬರುವ ಮೃತ್ಯುವಿನ ಕುರಿತು ಮತ್ತು ಅನಿಶ್ಚಿತ ಜೀವನದ 
ಕುರಿತು ಚಿಂತಿಸಬಾರದು. ಕೇವಲ ಸಮಸ್ಥ ಪ್ರಾಣಿಗಳ ಉತ್ಪತ್ರಿ 
ಹಾಗೂ ನಾಶದ ಕಾರಣನಾದ ಕಾಲನನ್ನು ಪ್ರತೀಕ್ಷೆ ಮಾಡುತ್ತಾ 
ಇರಬೇಕು. ॥ ೬ ॥ ಅಸತ್‌-ಅನಾತ್ಮ ವಸ್ತುಗಳನ್ನು ಪ್ರತಿಪಾದನೆ 
ಮಾಡುವ ಶಾಸ ಸ್ವಗಳನ್ನು  ಪ್ರೀತಿಸ ಸಬಾರದು. ತನ್ನ ಜೀವನ ಸ 
ಕ್ಕಾಗಿ ಯಾವುದೇ ವೃತ್ತಿಯನ್ನು ಅವಲಂಬಿಸಬಾರದು. ಕೇವಲ 
ವಾದ-ವಿವಾದಕ್ಕಾಗಿಯೇ ಯಾವುದೇ ತರ್ಕಮಾಡಬಾರದು. 
ಪ್ರಪಂಚದಲ್ಲಿ ಯಾರ ಪಕ್ಷವನ್ನೂ ವಹಿಸಬಾರದು. ॥ ೭ ॥ 


13 ಅಧ್ಯಾಯ] 


ಸಪ್ತಮ ಸ್ಕಂಧ 


785 


ನ ಶಿಷ್ಯಾನನುಬದ್ದೀತ ಗ್ರಂಥಾನ್ಸೈವಾಭ್ಯಸೇದ್ದಹೂನ್‌ । 
ನ ವ್ಯಾಖ್ಯಾಮುಪಯುಂಜೀತ ನಾರಂಭಾನ್ನಾರಭೇತ್ಶ್ವಚಿತ್‌ 

॥ ೮॥ 
ನ ಯತೇರಾಶ್ರಮಃ ಪ್ರಾಯೋ ಧರ್ಮಹೇತುರ್ಮಹಾತ್ಮನ: । 
ಶಾಂತಸ್ಯ ಸಮಚಿತ್ತಸ್ಯ ಬಿಭ್ಛಯಾದುತ ವಾ ತ್ಯಜೇತ್‌ 

॥ ೯॥ 
ಅವ್ವಕ್ಕಲಿಂಗೋ ವ್ಯಕ್ತಾರ್ಥೋ ಮನೀಷ್ಯುನ್ನತ್ರಬಾಲವತ್‌ | 
ಕವಿರ್ಮೂಕವದಾತ್ಗಾನಂ ಸ ದೃಷ್ಟಾ ್ರ ದರ್ಶಯೇನ್ಸಣಾಮ್‌ 


॥ 00 
ಅತ್ರಾಪ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಪ್ರಹ್ಲಾದಸ್ಯ ಚ ಸಂವಾದಂ ಮುನೇರಾಜಗರಸ್ಯ ಚ 

॥ ೧೧ ॥ 


ತಂ ಶಯಾನಂ ಧರೋಪಸ್ಟೇ ಕಾವೇರ್ಯಾಂ ಸಹ್ಯಸಾನುನಿ । 
ರಜಸ್ಪಲೈಸ್ತನೂದೇಶೈರ್ನಿಗೂಢಾಮಲತೇಜಸಮ್‌ 


॥ ೧೨॥ 
ದದರ್ಶ ಲೋಕಾನ್ವಿಚರಲ್ಲೋಕತತ್ತ್ವವಿವಿತ್ಸಯಾ । 
ವೃತೋತಮಾತ್ಮೈಃ ಕತಿಪಯೈೆಃ ಪ್ರಹ್ಹಾದೋ ಭಗವತ್ತಿಯಃ 

n ೧೩॥ 


ಕರ್ಮಣಾ ತಕೃತಿಭಿರ್ವಾಚಾ ಲಿಂಗೈರ್ವರ್ಣಾಶ್ರಮಾದಿಭಿ: | 
ನ ವಿದಂತಿ ಜನಾಯಂವೈ ಸೋತಸಾವಿತಿ ನ ವೇತಿ ಚ 
1 ೧೪ ॥ 


ತಂ ನತ್ವಾಭ್ಯರ್ಚ್ಯ ವಿಧಿವತ್ಟಾದಯೋಃ ಶಿರಸಾ ಸ್ಮಶನ್‌ | 
ವಿವಿತ್ತುರಿದಮಪ್ರಾಕ್ಷೀನ್ನಹಾಭಾಗವತೋತಸುರಃ 
॥ ೧೫ ॥ 


ಬಿಭರ್ಷಿ ಕಾಯಂ ಪೀವಾನಂ ಸೋದ್ಯಮೋ ಭೋಗವಾನ್ಯಥಾ। 
ವಿತ್ತಂ ಚೈವೋದ್ಯಮವತಾಂ ಭೋಗೋ ವಿತ್ತವತಾಮಿಹ I 
ಭೋಗಿನಾಂ ಖಲು ದೇಹೋತಯಂ ಪೀವಾ ಭವತಿ ನಾನ್ಯಥಾ 

॥ O೬ ॥ 


ನ ತೇ ಶಯಾನಸ್ಯ ನಿರುದ್ಯಮಸ್ಯ 
ಬ್ರಹ್ಠನ್ನು ಹಾರ್ಥೋ ಯತ ಏವ ಭೋಗ: । 
ಅಭೋಗಿನೋ5ಯಂ ತವ ವಿಪ್ರ ದೇಹಃ 
ಪೀವಾ ಯತಸ್ತದ್ದದ ನಃ ಕ್ಷಮಂ ಚೇತ್‌ ॥ ೧೭॥ 
ಕವಿಃ ಕಲ್ಲೋ ನಿಪುಣದೃಕ್ಷಿತ್ರಪ್ರಿಯಕಥಃ ಸಮಃ । 
ಲೋಕಸ್ಯ ಕುರ್ವತಃ ಕರ್ಮ ಶೇಷೇ ತದ್ವೀಕ್ಕಿತಾಪಿ ವಾ 
॥ ೧೮ ॥ 


ಶಿಷ್ಯ ಮಂಡಳಿಯನ್ನು ಕೂಡಿಸಬಾರದು. ಬಹಳ ಗ್ರಂಥಗಳನ್ನು 
ಅಭ್ಯಾಸ ಮಾಡಕೂಡದು. ವ್ಯಾಖ್ಯಾನ-ಉಪನ್ಯಾಸವನ್ನು ಮಾಡ 
ಬಾರದು. ದೊಡ್ಡ-ದೊಡ್ಡ ಕೆಲಸಗಳನ್ನು-ಯೋಜನೆಗಳನ್ನು ಕೈಗೊಳ್ಳ 
ಬಾರದು. ॥ ೮ ॥ ಶಾಂತನೂ, ಸಮದರ್ಶಿಯೂ, ಮಹಾತ್ಮನೂ 
ಆದ ಸಂನ್ಯಾಸಿಗೆ ಯಾವುದೇ ಆಶ್ರಮದ ಬಂಧನವು ಧರ್ಮದ 
ಕಾರಣವಾಗುವುದಿಲ್ಲ ಅವನು ತನ್ನ ಆಶ್ರಮದ ಚಿಹ್ನೆಗಳನ್ನು 
ಬೇಕಾದರೆ ಧರಿಸಬಹುದು, ಬೇಡವಾದರೆ ಬಿಟ್ಟುಬಿಡಬಹುದು. 
॥ ೯ ॥ ಅವನ ಬಳಿಯಲ್ಲಿ ಯಾವುದೇ ಆಶ್ರಮದ ಚಿಹ್ನೆಗಳು ಇಲ್ಲ 
ದಿದ್ದರೂ ಅವನು ಆತ್ಮಾನುಸಂಧಾನದಲ್ಲಿ ಮುಳುಗಿರಬೇಕು. 
ಅತ್ಯಂತ ವಿಚಾರಶೀಲನಾಗಿದ್ದರೂ ಹುಚ್ಚನಂತೆ, ಬಾಲಕನಂತೆ ಕಾಣಿಸಿ 
ಕೊಳ್ಳಬೇಕು. ಕವಿ (ಜ್ಞಾನಿ)ಯಾಗಿ ಸುಂದರವಾಗಿ ಮಾತಾಡಬಲ್ಲವ 
ನಾಗಿದ್ದರೂ ಇತರರಿಗೆ ಮೂಕನಂತೆ ತೋರಿಸಿಕೊಳ್ಳಬೇಕು. ॥ ೧೦ ॥ 

ಯುಧಿಷ್ಠಿರನೇ ! ಈ ವಿಷಯದಲ್ಲಿ ಮಹಾತ್ಮರು ಒಂದು 
ಪ್ರಾಚೀನ ಇತಿಹಾಸವನ್ನು ಹೇಳುತ್ತಾರೆ. ಅದು ಅವಧೂತ ಶಿಖಾ 
ಮಣಿ ದತ್ತಾತ್ರೇಯಮುನಿಗಳಿಗೂ, ಭಕ್ತರಾಜ ಪ್ರಹ್ಲಾದನಿಗೂ 
ನಡೆದ ಸಂವಾದವಾಗಿದೆ. ॥ ೧೧ ॥ ಒಮ್ಮೆ ಭಗವಂತನ ಪರಮ 
ಪ್ರೇಮಿ ಪ್ರಹ್ಲಾದನು ತನ್ನ ಕೆಲವು ಮಂತ್ರಿಗಳೊಂದಿಗೆ ಜನರ 
ಹೃದಯದ ಮಾತನ್ನು ತಿಳಿಯಲಿಕ್ಕಾಗಿ ಲೋಕಸಂಚಾರ ಮಾಡುತ್ತಿ 
ದ್ದನು. ಆಗ ಅವನಿಗೆ ಸಹ್ಯಪರ್ವತದ ತಪ್ಪಲಿನಲ್ಲಿ ಕಾವೇರಿನದಿಯ 
ದಡದಲ್ಲಿ ನೆಲದಮೇಲೆ ಮಲಗಿದ್ದ ಓರ್ವ ಮುನಿಯು ದೃಷ್ಟಿಗೆ 
ಬಿದ್ದನು. ಅವರ ಶರೀರದ ನಿರ್ಮಲ ತೇಜಸ್ಸು - ಮೈಯೆಲ್ಲ 
ಧೂಳುತುಂಬಿದ್ದರಿಂದ ಮರೆಯಾಗಿತ್ತು. ॥ ೧೨-೧೩ ॥ ಅವರ 
ಕರ್ಮ, ಆಕಾರ, ಮಾತು, ವರ್ಣಾಶ್ರಮಾದಿಗಳ ಚಿಹ್ನೆಗಳಿಂದ 
ಇವರು ಯಾರೋ ಸಿದ್ಧಪುರುಷರಾಗಿದ್ದಾರೋ, ಅಲ್ಲವೋ ಎಂದು 
ಸಾಮಾನ್ಯಜನರು ತಿಳಿಯುತ್ತಿರಲಿಲ್ಲ ॥ ೧೪ ॥ ಪರಮ ಭಾಗವ 
ತೋತ್ತಮನಾದ ಅಸುರರಾಜ ಪ್ರಹ್ಲಾದನು ಅವರ ಚರಣಗಳಲ್ಲಿ 
ಶಿರವನ್ನಿಟ್ಟು ನಮಸ್ಕಾರಮಾಡಿ, ವಿಧಿಪೂರ್ವಕವಾಗಿ ಅವರನ್ನು 
ಪೂಜಿಸಿ ತತ್ತ್ವವನ್ನು ತಿಳಿಯುವ ಇಚ್ಛೆಯಿಂದ ಹೀಗೆ ಪ್ರಶ್ನಿಸಿ 
ದನು. ॥ ೧೫ ॥ ಓ ಭಗವಂತರೇ | ತಮ್ಮ ಶರೀರವು ಉದ್ಯಮೀ 
ಮತ್ತು ಭೋಗೀ ಪುರುಷರಂತೆ ಹೃಷ್ಟ-ಪುಷ್ಪವಾಗಿದೆ. ಉದ್ಯೋಗ 
ಮಾಡುವವರಿಗೆ ಧನ ಸಿಗುತ್ತದೆ, ಧನಿಕರಿಗೇ ಭೋಗಗಳು ದೊರೆ 
ಯುತ್ತವೆ ಮತ್ತು ಭೋಗಿಗಳ ಶರೀರವೇ ಹೃಷ್ಟ-ಪುಷ್ಪವಾಗಿರುತ್ತದೆ. 
ಇದು ಪ್ರಪಂಚದ ನಿಯಮವಾಗಿದೆ. ಬೇರೆ ಯಾವ ಕಾರಣ 
ದಿಂದಲೂ ಹೀಗಾಗಲು ಸಾಧ್ಯವಿಲ್ಲ ॥ ೧೬ ॥ ಪೂಜ್ಯರೇ! ನೀವು 
ಯಾವ ಉದ್ಯೋಗವನ್ನೂ ಮಾಡದೆ ಹೆಬ್ಬಾವನಂತೆ ಬಿದ್ದುಕೊಂಡಿ 
ರುವಿರಿ. ಇದರಿಂದ ನಿಮ್ಮ ಬಳಿಯಲ್ಲಿ ಧನವೂ ಇಲ್ಲ ಮತ್ತೆ ಭೋಗ 
ಗಳು ನಿಮಗೆ ಎಲ್ಲಿಂದ ಬರಬೇಕು? ಭೂಸುರರೇ ! ಭೋಗ 
ವಿಲ್ಲದೆಯೇ ನಿಮ್ಮ ಶರೀರವು ಇಷ್ಟು ಹೃಷ್ಣ-ಪುಪ್ಪ ಹೇಗಿದೆ ? ನಾವು 
ಕೇಳಲು ಯೋಗ್ಯರಾಗಿದ್ದರೆ ಅವಶ್ಯವಾಗಿ ಹೇಳುವ ಕೃಪೆಮಾಡ 
ಬೇಕು. ॥ ೧೭ ॥ ತಾವು ಕವಿಗಳೂ, ವಿದ್ವಾಂಸರೂ, ಸಮರ್ಥರೂ, 
ಚತುರರೂ ಆಗಿದ್ದೀರಿ. ನಿಮ್ಮ ಮಾತುಗಳು ಅದ್ಭುತವೂ, ಪ್ರಿಯವೂ 
ಆಗಿರುತ್ತದೆ. ಇಂತಹ ಸ್ಥಿತಿಯಲ್ಲಿ ನೀವು ಇಡೀ ಜಗತ್ತು ಕರ್ಮ 
ಮಾಡುತ್ತಾ ಇರುವುದನ್ನು ನೋಡಿಯೂ ಸಮಭಾವದಿಂದ ಮಲಗಿ 
ಕೊಂಡೇ ಇರುವಿರಲ್ಲ | ಇದರ ಕಾರಣವೇನು? ॥ ೧೮ ॥ 


786 


ನಾರದ ಉವಾಚ 
ಸ ಇತ್ನಂ ದೈತ್ಯಪತಿನಾ ಪರಿಪೃಷ್ಟೋ ಮಹಾಮುನಿಃ । 
ಸ್ಮಯಮಾನಸ್ರಮಭ್ಯಾಹ ತದ್ದಾಗಮೃತಯಂತ್ರಿತಃ 
oF 
ಬ್ರಾಹ್ಮಣ ಉವಾಚ 
ವೇದೇದಮಸುರಶ್ರೇಷ್ಠ ಭವಾನ್ನನ್ವಾರ್ಯಸಮೃತಃ । 
ಈಹೋಪರಮಯೋರ್ಸ್ವಣಾಂ ಪದಾನ್ಯಧ್ಯಾತ್ಮ ಚಕ್ನುಷಾ 
w ೨೦ ॥ 


ಯಸ್ಯ ನಾರಾಯಣೋ ದೇವೋ ಭಗವಾನ್ಹೃದ್ಧತಃ ಸದಾ 
ಭಕಾ ಸ ಕೇವಲಯಾಜ್ಞಾನಂ ಧುನೋತಿ ಧ್ವಾಂತಮರ್ಕವತ್‌ 
2೧ ॥ 


ಅಥಾಪಿ ಬ್ರೂಮಹೇ ಪ್ರಶ್ನಾನ್‌ಸವ ರಾಜನ್ಯಥಾಶ್ರುತಮ್‌ । 
ಸಂಭಾವನೀಯೋ ಹಿ ಭವಾನಾತ್ಮನಃ ಶುದ್ಧಿಮಿಚ್ಛಶಾಮ್‌ 


॥ ೨೨ 11 
ತೃಷ್ಣಯಾ ಭವವಾಹಿನ್ಯಾ 
ಯೋಗೈ ಈ ಕಾಮೈರಪೂರಯಾ | 
ಕರ್ಮಾಣಿ ಕಾರ್ಯಮಾಣೋsಹಂ 
ನಾನಾಯೋನಿಷು ಯೋಜಿತ: ॥ ೨೩॥ 


ಯದೃಚ್ಛಯಾ ಲೋಕಮಿಮಂ ಪ್ರಾಪಿತಃ ಕರ್ಮಬಿರ್ಭಮನ್‌ । 
ಸ್ಪರ್ಗಾಪವರ್ಗಯೋರ್ದ್ವಾರಂ ತಿರಶ್ಚಾಂ ಪುನರಸ್ಕ ಚ 
॥ ೨೪ ॥ 


. ಅತ್ರಾಪಿ ದಂಪತೀನಾಂ ಚ ಸುಖಾಯಾನ್ಯಾಪನುತ್ತಯೇ । 
ಕರ್ಮಾಣಿ ಕುರ್ವತಾಂ ದೃಷ್ಟ್ವಾನಿವೃತ್ತೋತಸ್ಥಿವಿಪರ್ಯಯಮ್‌ 
॥ ೨೫ ॥ 


ಸುಖಮಸ್ಕಾತ್ಮನೋ ರೂಪಂ ಸರ್ವೇಹೋಪರತಿಸ್ತನುಃ । 


ಮನಃಸಂಸ್ಪರ್ಶಜಾನ್‌ದೃಷ್ಟಾ ನಿ ಭೋಗಾನ್ನ ನ್ನಫ್ರ್ಯಾಮಿ ಸಂವಿಶನ್‌ 
॥ ೨೬ ॥ 


ಇತ್ಯೇತದಾತ್ಮನಃ ಸ್ವಾರ್ಥಂ ಸಂತಂ ವಿಸ್ಕೃತ್ಯ ವೈ ಪುಮಾನ್‌ । 
ಎಚಿತ್ರಾಮಸತಿದ್ದೆ ತೇ ಘೋರಾಮಾಪ್ನೋತಿ ಸಂಸ್ಕೃತಿಮ್‌ 
॥ ೨೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ನಾರದರು ಹೇಳಿದರು - ಧರ್ಮನಂದನಾ | ಪ್ರಹ್ಲಾದನು 
ಮಹಾಮುನಿ ದತ್ತಾತ್ರೇಯರಲ್ಲಿ ಹೀಗೆ ಪ್ರಶ್ನೆಮಾಡಿದಾಗ ಅವರು 
ಇವನ ಅಮೃತಮಯ ವಾಣಿಗೆ ವಶರಾಗಿ ಮುಗುಳ್ನಗುತ್ತಾ 
ಹೀಗೆಂದರು - ॥ ೧೯॥ 

ದತ್ತಾತ್ರೇಯರು ಹೇಳಿದರು - ಎಲೈ ಅಸುರೋತ್ತಮನೇ | 


ಎಲ್ಲ ಶ್ರೇಷ್ಠ ಪುರುಷರೂ ನಿನ್ನನ್ನು ಸಮ್ಮಾನಿಸುವರು. ಕರ್ಮಗಳ 


ಪ್ರವೃತ್ತಿ ಮತ್ತು ನಿವೃತ್ತಿ ಇವುಗಳ ಯಾವ ಫಲ ಮನುಷ್ಯನಿಗೆ ಸಿಗುತ್ತದೆ 
ಎಂಬುದು ನೀನು ನಿನ್ನ ಜ್ಞಾನದೃಷ್ಟಿಯಿಂದ ತಿಳಿದೇ ಇರುವೆ. 
॥ ೨೦॥ ನಿನ್ನ ಅನನ್ಯ ಭಕ್ತಿಯಿಂದ ದೇವಾಧಿದೇವ ಭಗವಾನ್‌ 
ನಾರಾಯಣನು ಸದಾ ನಿನ್ನ ಹೃದಯದಲ್ಲಿ ಬೆಳಗುತ್ತಾ, 
ಸೂರ್ಯನು ಅಂಧಕಾರವನ್ನು ನಾಶಮಾಡಿಬಿಡುವಂತೆ ನಿನ್ನ 
ಅಜ್ಞಾನವನ್ನು ನಾಶಪಡಿಸುತ್ತಿದ್ದಾನೆ. ॥ ೨೧ ॥ ಆದರೂ ಪ್ರಹ್ಲಾದ | 
ನಾನು ತಿಳಿದಿರುವಂತೆ ನಿನ್ನ ಪ್ರಶ್ನೆಗಳ ಉತ್ತರಗಳನ್ನು ಕೊಡುವೆ. 
ಏಕೆಂದರೆ, ಆತ್ಮಶುದ್ಧಿಯ ಅಭಿಲಾಷಿಗಳು ನಿನ್ನನ್ನು ಅವಶ್ಯವಾಗಿ 
ಸಮ್ಮಾನಿಸಬೇಕು. ॥ ೨೨ ॥ 

ಪ್ರಹ್ಲಾದನೇ | ತೃಷ್ಣೆಯು ಇಚ್ಛಾನುಸಾರ ಭೋಗಗಳು 
ಪ್ರಾಪ್ತವಾದರೂ ಪೂರ್ಣವಾಗದಿರುವಂತಹ ಒಂದು ವಸ್ತು ಆಗಿದೆ. 
ಅದರಿಂದಲೇ ಹುಟ್ಟು-ಸಾವುಗಳ ಚಕ್ರದಲ್ಲಿ ಅಲೆಯಬೇಕಾಗು 
ತ್ತದೆ. ತೃಷ್ಣೆಯು ನನ್ನಿಂದ ಎಷ್ಟು ಕರ್ಮಗಳನ್ನು ಮಾಡಿಸಿತೋ 
ತಿಳಿಯದು. ಅವುಗಳಿಂದಾಗಿಯೇ ಎಷ್ಟು ಯೋನಿಗಳಲ್ಲಿ ನನ್ನನ್ನು 
ಬೀಳಿಸಿದೆಯೋ 9? ತಿಳಿಯದು. ॥ ೨೩ ॥ ಕರ್ಮಗಳ ಕಾರಣ 
ದಿಂದ ಅನೇಕ ಯೋನಿಗಳಲ್ಲಿ ಅಲೆಯುತ್ತಾ ಕೊನೆಗೆ ದೈವವಶ 
ದಿಂದ ನನಗೆ - ಸ್ವರ್ಗ, ಮೋಕ್ಷ, ತಿರ್ಯಕ್‌ ಯೋನಿ ಹಾಗೂ 
ಈ ಮಾನವದೇಹದ ಪ್ರಾಪ್ತಿಯ ದ್ವಾರವಾದ ಈ ಮನುಷ್ಯಯೋನಿ 
ದೊರೆತಿದೆ. ಇದರಲ್ಲಿ ಪುಣ್ಯಮಾಡಿದರೆ ಸ್ವರ್ಗ, ಪಾಪಮಾಡಿದರೆ 
ಪಶು-ಪಕ್ಷಿ ಮುಂತಾದ ಯೋನಿಗಳು, ನಿವೃತ್ತನಾದರೆ ಮೋಕ್ಷ 
ಮತ್ತು ಎರಡು ರೀತಿಯ ಕರ್ಮಗಳನ್ನು ಮಾಡಿದರೆ ಪುನಃ 
ಮನುಷ್ಯಯೋನಿಯೇ ದೊರೆಯಬಲ್ಲದು. ॥ ೨೪ ॥ ಆದರೆ 
ಪ್ರಪಂಚದ ಸ್ವೀ-ಪುರುಷರೆಲ್ಲರೂ ಸುಖದ ಪ್ರಾಪ್ತಿಗಾಗಿ ಮತ್ತು 
ದುಃಖದ ನಿವೃತ್ತಿಗಾಗಿಯೇ ಕರ್ಮಗಳನ್ನು ಮಾಡುತ್ತಾರೆ. ಆದರೂ 
ಫಲವು ಅದಕ್ಕೆ ವಿಪರೀತವೇ ಆಗಿಹೋಗುತ್ತದೆ. ಅವರು ಇನ್ನೂ 
ದುಃಖದಲ್ಲೇ ಬಿದ್ದುಹೋಗುವರು. ಅದಕ್ಕಾಗಿ ನಾನು ಕರ್ಮ 
ಗಳಿಂದ ನಿವೃತ್ತನಾಗಿಬಿಟ್ಟಿದ್ದೇನೆ. ॥ ೨೫ ॥ 

ಸುಖವೇ ಆತ್ಮನ ಸ್ವರೂಪವಾಗಿದೆ. ಸಮಸ್ತ ವ್ಯಾಪಾರಗಳಿಂದ 
ನಿವೃತಿಯೇ ಆತ್ಮನ ಶರೀರ - ಅದು ಆತ್ಮನಾಗುವ ಸ್ಥಾನವಾಗಿದೆ. 
ಅದಕ್ಕಾಗಿ ಎಲ್ಲ ಭೋಗಗಳನ್ನು ಮನೋರಾಜ್ಯಮಾತ್ರವೆಂದು 
ತಿಳಿದು ನಾನು ನನ್ನ ಪ್ರಾರಬ್ಧವನ್ನು ಅನುಭವಿಸುತ್ತಾ ಬಿದ್ದುಕೊಂಡಿ 
ರುವನು. ॥ ೨೬ ॥ ಮನುಷ್ಯನು ತನ್ನ ನಿಜವಾದ ಸ್ವಾರ್ಥ 
ಅರ್ಥಾತ್‌ ತನ್ನ ಸ್ವರೂಪವೇ ಆದ ಸುಖವನ್ನು ಮರೆತು ಈ ಮಿಭ್ಯೆ 
ಯಾದ ದ್ವೆ ಅತೆವನ್ನೇ ಸತ್ಯವೆಂದು ತಿಳಿಯುತ್ತಾ ಅತ್ಯಂತ ಭಯಂ 
ಕರವೂ, ವಿಚಿತವೂ ಆದ ಜನ್ಮ-ಮೃತ್ಯುಗಳಲ್ಲಿ ಅಲೆಯುತ್ತಾ 
ಇರುತ್ತಾನೆ. ॥ ೨೭ ॥ 


13 ಅಧ್ಯಾಯ] 


ಸಪ್ತಮ ಸೃಂಧ 


787 


ಜಲಂ ತದುದ್ದ್ಧನೈಶ್ನನ್ನಂ ಹಿತ್ವಾಚ್ಲೋ ಜಲಕಾಮ್ಯಯಾ I 
ಮೃಗತ್ಯಪ್ಪಾಮುಪಾಧಾವೇದ್ಯಥಾನೃತ್ರಾರ್ಥದೃಕ್ಷ ೫: 


1 2೮ ॥ 
ದೇಹಾದಿಭಿರ್ದೈವತಂತ್ಲೆ ಶೈ ರಾತ್ಸನಃ ಸುಖಮೀಹತಃ | 
ದುಃಖಾತ್ಕಯಂ ಚಾನೀಶಸ್ಯ ಕ್ರಿಯಾ ಮೋಘಾಃಕೃತಾಃ ಕೃತಾಃ 

॥೨೯॥ 
ಆಧ್ಯಾತ್ಮಿಕಾದಿಭಿರ್ದುಜಖೈರವಿಮುಕ್ತಸ್ಯ ಕರ್ಹಿಚಿತ್‌ | 
ಮರ್ತೃಸ್ಥ ಕೃಚ್ಚೋಪನಕೈರರ್ಶೈಃ ಕಾಮಃ: ಕ್ರಿಯೇತ ಕಿಮ್‌ 

I ೩೦ ॥ 


ಪಶ್ಯಾಮಿ ಧನಿನಾಂ ಕ್ಷೇಶಂ ಲುಬ್ಬಾನಾಮಜಿತಾತ್ಮನಾಮ್‌ | 
ಭಯಾದಲಬ್ಬನಿದ್ರಾಣಾಂ ಸರ್ವತೋಂಭಿವಿಶಂಕಿನಾಮ್‌ 
11 ೩೧॥ 


ರಾಜತಶ್ಟೋರತಃ ಶತ್ರೋಃ ಸ್ವಜನಾತ್ಪಶುಪಕ್ಷಿತಃ । 
ಚ ಇ ಯ 


ಅರ್ಥಿಭ್ಯಃ ಕಾಲತಃ ಸ್ವಸ್ಟಾನಿತ್ಯಂ ಪ್ರಾಣಾರ್ಥವದ್ವಯಮ್‌ 


॥ ೩೨ ॥ 
ಶೋಕಮೋಹಭಯಕ್ರೋಧ- 
ರಾಗಕ್ಷೈಬೃಶ್ರಮಾದಯ: | 
ಯನ್ಮೂಲಾಃ , ಸ್ಯುರ್ನಣಾಂ ಜಹ್ಯಾತ್‌ 
ಸ್ಪ ಹಾಂ ಪ್ರಾಣಾರ್ಥಯೋರ್ಬುಧಃ ॥ ೩೩॥ 
ಮಧುಕಾರಮಹಾಸರ್ಪೌ 
ಲೋಕೇಶಸ್ಥಿನ್ನೋ ಗುರೂತ್ತಮ್‌ೌ | 
ವೈರಾಗ್ಯಂ ಪರಿತೋಷಂ ಚ 

1೩೪ 


ಪ್ರಾಪ್ತಾ ಯಚ್ಛಿಕ್ಷಖಾ ವಯಮ್‌ 


ವಿರಾಗ ಸರ್ವಕಾಮೇಜ್ಯಃ ಶಿಕ್ಷೋ ಮೇ ಮಧುವ್ರತಾತ್‌ । 
ಕೃಚ್ಛಾಪ ಪಂ ಮಧುವದ್ದಿತ್ತಂ ಹತ್ವಾಪ್ಯನ್ಯೋ ಹರೇತ್ಪತಿಮ್‌ 
11 ೩೫ 11 


ಅನೀಹಃ ಪರಿತುಷ್ಟಾತ್ಮಾ ಯದೃಚ್ಛೋಪನತಾದಹಮ್‌ I 


ನೋ ಚೇಚ್ಛಯೇ ಬಹ್ಹಹಾನಿ ಮಹಾಹಿರಿವ ಸತ್ತ ಫಾನ್‌ 
॥ ೩೬ ॥ 


ಕ್ವಚಿದಲ್ಪಂ ಕ್ವತಿದ್ದೂ೦ಿ ಭುಂಜೇತನ್ನಂ ಸ್ವಾದ್ವಸ್ವಾದು ವಾಟ 
ಕೃಚಿದ್ದೂರಿಗುಣೋಪೇತಂ ಗುಣಹೀನಮುತ ಕ್ವಚಿತ್‌ 
1೩೭ ॥ 


ಅಜ್ಞಾನೀ ಮನುಷ್ಯನು ನೀರಿನಲ್ಲಿರುವ ಜೊಂಡು, 
ಪಾಚಿಗಳಿಂದ ಮುಚ್ಚಿಹೋದ ನೀರನ್ನು ನೀರೆಂದು ತಿಳಿಯದೆ, 
ಬಿಸಿಲ್ಲುದುರೆಯ ಕಡೆಯ ಓಡುವಂತೆಯೇ ತನ್ನ ಆತ್ಮನಿಗಿಂತ 
ಭಿನ್ನವಾದ ವಸ್ತುಗಳಲ್ಲಿ ಸುಖವನ್ನು ತಿಳಿಯುವವನು ಆತ್ಮನನ್ನು 
ಬಿಟ್ಟು ವಿಷಯಗಳ ಕಡೆಗೆ ಓಡುತ್ತಾ ಇದ್ದಾನೆ. ॥ ೨೮ ॥ ಭಕ್ತ 
ಪ್ರಹ್ಲಾದನೇ | ಶರೀರಾದಿಗಳಾದರೋ ಪ್ರಾರಬ್ಧಕ್ಕೆ ಅಧೀನವಾಗಿವೆ. 
ಅವುಗಳ ಮೂಲಕ ತನಗಾಗಿ ಸುಖವನ್ನು ಪಡೆಯಲು ಮತ್ತು 
ದುಃಖವನ್ನು ಹೋಗಲಾಡಿಸಲು ಬಯಸುವವನು ಎಂದಿಗೂ ತನ್ನ 
ಕಾರ್ಯದಲ್ಲಿ ಸಫಲನಾಗುವುದಿಲ್ಲ ಅವನು ಬಾರಿ-ಬಾರಿಗೂ 
ಹ ಕರ್ಮಗಳೆಲ್ಲ ವ್ಯರ್ಥವಾಗಿ ಹೋಗುತ್ತವೆ. ॥ ೨೯ ॥ 
ಮನುಷ್ಯನನ್ನು ಸದಾಕಾಲ ಶಾರೀರಿಕ, ಮಾನಸಿಕ ಮುಂತಾದ 
ದುಃಖಗಳು ಆಕ್ರಮಿಸಿಕೊಂಡಿರುತ್ತವೆ. ಅವನು ಸಾವನ್ನಂತೂ 
ಅಪ್ಪಲೇಬೇಕು. ಹೀಗಿರುವಾಗ ಆತನು ಅತಿಕಷ್ಟಪಟ್ಟು ಪರಿಶ್ರಮ 
ದಿಂದ ಸ್ವಲ್ಪ ಧನ-ಭೋಗಗಳನ್ನು ಗಳಿಸಿಕೊಂಡರೂ ಏನು 
ಲಾಭವಿದೆ ? ॥ ೩೦ ॥ ಲೋಭಿಗಳು ಮತ್ತು ಇಂದ್ರಿಯಗಳಿಗೆ ವಶ 
ರಾದ ಶ್ರೀಮಂತರ ದುಃಖವನ್ನಂತೂ ನಾನು ನೋಡುತ್ತಾ ಇರು 
ತ್ತೇನೆ. ಭಯದಿಂದಾಗಿ ಅವರಿಗೆ ನಿದ್ದೆಯೇ ಬರುವುದಿಲ್ಲ ಅವರಿಗೆ 
ಎಲ್ಲರ ಮೇಲೂ ಸಂದೇಹವೇ ಇರುತ್ತದೆ. ॥ ೩೧ ॥ ಜೀವನ ಮತ್ತು 
ಧನದ ಲೋಭಿಯಾದವನು - ರಾಜ, ಕಳ್ಳ, ಶತ್ರು, ಸ್ವಜನರು, 
ಪಶು-ಪಕ್ಷಿ ಯಾಚಕ ಮತ್ತು ಕಾಲ- ಇವುಗಳಿಗೆ ಹೆದರುತ್ತಾ ಇರು 
ತ್ತಾನೆ. ಅಷ್ಟೇ ಅಲ್ಲ - "ನಾನೆಲ್ಲಿಯಾದರೂ ತಪ್ಪುಮಾಡಿ, ಹೆಚ್ಚು 
ಖರ್ಚುಮಾಡಿಬಿಟ್ಟೇನೋ' ಎಂಬ ಆಶಂಕೆಯಿಂದ ತನ್ನ ಕುರಿತೂ 
ಕೂಡ ಭಯಪಡುತ್ತಾ ಇರುತ್ತಾನೆ. ॥ ೩೨ ॥ ಅದಕ್ಕಾಗಿ ಶೋಕ, 
ಮೋಹ, ಭಯ, ಕ್ರೋಧ, ರಾಗ, ಹೇಡಿತನ, ಶ್ರಮ - ಇವುಗಳಿಗೆ 
ತುತ್ತಾಗಬೇಕಾಗುವುದು. ಬುದ್ಧಿವಂತನಾದ ಮನುಷ್ಯ ನು-ಆಧನ 
ಮತ್ತು ಜೀವನದ ಆಸೆಯನ್ನು 'ತೃಜಸಿಬಿಡಬೇಕು. u 44 1 
ಈ ಲೋಕದಲ್ಲಿ ಅಜಗರ (ಹೆಬ್ಬಾವು) ಮತ್ತು ಜೇನುನೊಣ 
ಇವೆರಡೂ ಎಲ್ಲರಿಗಿಂತ ದೊಡ್ಡ ಗುರುಗಳು ನನಗೆ. ಅವುಗಳ ಶಿಕ್ಷಣ 
ದಿಂದ ನಮಗೆ ವೈರಾಗ್ಯ ಮತ್ತು ಸಂತೋಷಗಳು ಉಂಟಾಗಿವೆ. 
॥ ೩೪ ॥ ಜೇನುನೊಣವು ಜೇನುತುಪ್ಪವನ್ನು ಸಂಗ್ರಹಿಸುವಂತೆಯೇ 
ಜನರು ಅತಿಕಷ್ಟದಿಂದ ಹಣವನ್ನು ಸಂಗ್ರಹಿಸುತ್ತಾರೆ. ಆದರೆ ಬೇರೆ 
ಯಾರೋ ಆ ಧನರಾಶಿಯ ಒಡೆಯನನ್ನು ಕೊಂದು ಅದನ್ನು ಕಿತ್ತು 
ಕೊಳ್ಳುವನು. ಇದರಿಂದ ನಾನು - 'ವಿಷಯ ಭೋಗಗಳಿಂದ 
ವಿರಕ್ಷನೇ ಆಗಿರಬೇಕು' ಎಂಬ ಪಾಠವನ್ನು ಕಲಿತೆ. ॥ ೩೫ ॥ 
ನಾನು ಅಜಗರದಂತೆ ನಿಶ್ಚೇಷ್ಠಿತನಾಗಿ ಬಿದ್ದುಕೊಂಡಿರುತ್ತೇನೆ. 
ದೈವವಶದಿಂದ ಏನಾದರೂ ಸಿಕ್ಕಿದರೆ ಅದರಲ್ಲೇ ಸಂತುಪ್ಪನಾಗಿರು 
ತ್ತೇನೆ. ಏನೂ ಸಿಗದಿದ್ದರೆ ಅನೇಕ ದಿನಗಳವರೆಗೆ ಧೈರ್ಯವಹಿಸಿ 
ಹೀಗೆಯೇ ಬದ್ದುಕೊಂಡಿರುತ್ತೇನೆ. ॥ ೩೬ ॥ ಕೆಲವೊಮ್ಮೆ ಕಡಿಮೆ 
ಅನ್ನ ತಿಂದರೆ, ಕೆಲವೊಮ್ಮೆ ಹೆಚ್ಚು. ಅದೂ ಕೂಡ ಎಂದಾದರೂ 
ರುಚಿಕರವಾಗಿದ್ದರೆ, ಎಂದಾದರೂ ನೀರಸ, ಸಪ್ಪೆ, ಕೆಲವೊಮ್ಮೆ 
ಅನೇಕ ಗುಣಗಳಿಂದ ಕೂಡಿದ್ದರೆ, ಕೆಲವೊಮ್ಮೆ ಸರ್ವಥಾ ಗುಣ 
ಹೀನ. । ೩೭ ॥ 


788 


ಶ್ರದ್ಧಯೋಪಾಹೃತಂ ಕ್ವಾಪಿ ಕದಾಚಿನ್ಮಾನವರ್ಜಿತಮ್‌ । 
ಭುಂಜೇ ಭುಕ್ತ್ಯಾಥ ಕಸ್ಮಿಂಶ್ಚಿದ್ದಿವಾ ನಕ್ತಂ ಯದೃಚ್ಛಯಾ 
॥೩೮॥ 


ಕೌಮಂ ದುಕೂಲಮಜಿನಂ ಚೀರಂ ವಲ್ಕಲಮೇವ ವಾ | 
ವಸೇತನ್ಯದಪಿ ಸಂಪ್ರಾಪ್ತಂ ದಿಷ್ಟಭಕ್ತುಷ್ಟಧೀರಹಮ್‌ 
॥ ೩೯ ॥ 


ಕೃಚಿಚ್ಛಯೇ ಧರೋಪಸ್ಥೇ ತೃಣಪರ್ಣಾಶ್ಚಭಸ್ಮಸು । 
ಕೃಚಿತ್ನಾಪಾದಪರ್ಯಂಕೇ ಕಶಿಪೌ ವಾ ಪರೇಚ್ಛಯಾ 
1 ೪O 


ಕೃಚಿತ್ಲಾತೋತನುಲಿಪ್ತಾಂಗಃ ಸುವಾಸಾಃ ಸ್ರಗ್ವ್ಯಲಂಕೃತಃ 1 
ರಥೇಭಾಶ್ಚೈಶ್ಚರೇ : ಕ್ವಾಪಿ ದಿಗ್ದಾಸಾ ಗ್ರಹವದ್ವಿಭೋ 
॥ ೪೧॥ 


ನಾಹಂ ನಿಂದೇ ನ ಚ ಸೌಮಿ ಸ್ವಭಾವವಿಷಮಂ ಜನಮ್‌ । 
ಏತೇಷಾಂ ಶ್ರೇಯ ಆಶಾಸೇ ಉತ್ಕಕಾತ್ಯಂ ಮಹಾತ್ಮನಿ 
॥ ೪೨॥ 


ವಿಕಲ್ಲಂ ಜುಹುಯಾಚ್ಛಿತೌ ತಾಂ ಮನಸ್ಕರ್ಥವಿಭ್ರಮೇ ॥ . 


ಮನೋ ವೈಕಾರಿಕೇ ಹುತ್ವಾತನ್ಮಾಯಾಯಾಂ ಜುಹೋತ್ಕನು ಕೃ 
1 YA 1 


ಆತ್ಮಾನುಭೂತೌ ತಾಂ ಮಾಯಾಂ ಜುಹುಯಾತ್ರತೃದೃಜ್ಜುನಿಃ । 
ತತೋ ನಿರೀಹೋ ವಿರಮೇತಾ ಿಮುಭೂತ್ಯಾ ತ್ಮಿ ಸ್ಥಿತಃ 
॥ ೪೪ ॥ 


ಸ್ವಾತ್ಮವೃತ್ತಂ ಮಯೇತ್ನಂ ತೇ ಸುಗುಪ್ತಮಪಿ ವರ್ಣಿತಮ್‌ । 
ವ್ಯಪೇತಂ ಲೋಕಶಾಸಾ ಿಭ್ಯಾಂ ಭವಾನ್ಹಿ ಭಗವತ್ವರಃ 
1 ೪೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಕೆಲವೊಮ್ಮೆ ತುಂಬಾ ಶ್ರದ್ಧೆಯಿಂದ ದೊರೆತ ಅನ್ನವನ್ನು ತಿಂದರೆ, 
ಕೆಲವೊಮ್ಮೆ ಅಪಮಾನದಿಂದ ದೊರೆತ ಅನ್ನವನ್ನು ತಿನ್ನುತ್ತೇನೆ. 
ಕೆಲವೊಮ್ಮೆ ತಾನಾಗಿಯೇ ದೊರೆತಾಗ, ಕೆಲವೊಮ್ಮೆ ಹಗಲಿನಲ್ಲಿ, 
ಕೆಲವೊಮ್ಮೆ ರಾತ್ರೆಯಲ್ಲಿ ಭೋಜನ ಮಾಡುತ್ತೇನೆ. ಕೆಲವೊಮ್ಮೆ 


ಒಂದು ಊಟಮಾಡಿದರೆ ಕೆಲವೊಮ್ಮೆ ಎರಡುಬಾರಿ ಭುಂಜಿ 


ಸುತ್ತೇನೆ. ॥ ೩೮ ॥ ನಾನು ನನ್ನ ಪ್ರಾರಬ್ಧದ ಭೋಗದಲ್ಲೇ 
ಸಂತೋಷವಾಗಿರುತ್ತೇನೆ. ಅದರಿಂದ ನನಗೆ ರೇಷ್ಮೆ ಅಥವಾ 
ಹತ್ತಿಯ, ಮೃಗಚರ್ಮ ಅಥವಾ ನಾರುಬಟ್ಟೆ ಅಥವಾ ಬೇರೇ 
ನಾದರೂ ವಸ್ತ್ರವು ಒದಗಿಬರುತ್ತದೋ ಅದನ್ನೇ ಉಟ್ಟುಕೊಳ್ಳುತ್ತೇನೆ. 
॥ ೩೯ ॥ ಕೆಲವೊಮ್ಮೆ ನಾನು ಭೂಮಿಯಲ್ಲಿ ಹುಲ್ಲಿನಮೇಲೆ, 
ಎಲೆಗಳಮೇಲೆ, ಕಲ್ಲಿನಮೇಲೆ, ಬೂದಿಯರಾಶಿಯಲ್ಲೇ ಬಿದ್ದು 
ಕೊಂಡಿರುತ್ತೇನೆ. ಕೆಲವೊಮ್ಮೆ ಇತರರ ಇಚ್ಛೆಯಂತೆ ಅರಮನೆಯಲ್ಲಿ 
ಮಂಚದಲ್ಲಿ ಹಾಸಿಗೆಗಳಲ್ಲಿ ಮಲಗಿರುತ್ತೇನೆ. ॥ ೪೦ ॥ ದೈತ್ಯ 
ರಾಜನೇ | ಕೆಲವೊಮ್ಮೆ ಸ್ನಾನಮಾಡಿ ಶುಚಿಯಾಗಿ, ಗಂಧವನ್ನು ಹಚ್ಚಿ 
ಕೊಂಡು, ಸುಂದರ ವಸ್ತ್ರಗಳನ್ನು ಉಟ್ಟು, ಹೂವಿನ ಹಾರವನ್ನು 
ಧರಿಸಿಕೊಂಡು, ಒಡವೆಗಳನ್ನು ತೊಟ್ಟು ರಥ, ಆನೆ, ಕುದುರೆಗಳನ್ನು 
ಏರಿಕೊಂಡು ಹೋಗುತ್ತಿರುತ್ತೇನೆ. ಆದರೆ ಕೆಲವೊಮ್ಮೆ ದಿಗಂಬರ 
ನಾಗಿ ಪಿಶಾಚಿಯಂತೆ ಓಡಾಡುತ್ತೇನೆ. ॥ ೪೧ ॥ ಮನುಷ್ಯರ 
ಸ್ವಭಾವಗಳು ಬೇರೆ-ಬೇರೆಯಾಗಿರುತ್ತವೆ. ಆದ್ದರಿಂದ ನಾನು 
ಯಾರನ್ನೂ ನಿಂದಿಸುವುದಿಲ್ಲ ಸ್ತುತಿಸುವುದೂ ಇಲ್ಲ ನಾನು ಕೇವಲ 
ಇವರ ಪರಮಕಲ್ಯಾಣ ಮತ್ತು ಪರಮಾತ್ಮನಲ್ಲಿ ಏಕತೆಯನ್ನು 
ಬಯಸುತ್ತೇನೆ. ॥ ೪೨ ॥ 

ಸತ್ಯವನ್ನು ಅನುಸಂಧಾನ ಮಾಡುವ ಮನುಷ್ಯನಿಗೆ ಕಂಡು 
ಬರುವ ನಾನಾ ಪದಾರ್ಥಗಳು ಮತ್ತು ಅವುಗಳ ಭೇದ-ವಿಭೇದ 
ಗಳನ್ನು ಚಿತ್ತವೃತ್ತಿಯಲ್ಲಿಹೋಮಮಾಡಬೇಕು. ಚಿತ್ರವೃತ್ತಿಯನ್ನು ಈ 
ಪದಾರ್ಥಗಳ ಸಂಬಂಧವಾಗಿ ವಿವಿಧ ಭ್ರಮೆಗಳನ್ನು ಉಂಟು 
ಮಾಡುವ ಮನಸ್ಸಿನಲ್ಲಿ ಮನಸ್ಸನ್ನು ಸಾತ್ತ್ವಿಕ ಅಹಂಕಾರದಲ್ಲಿ 
ಸಾತ್ತ್ವಿಕ ಅಹಂಕಾರವನ್ನು ಮಹತ್ತ್ವತ್ವ್ವದ ಮೂಲಕ ಮಾಯೆಯಲ್ಲಿ 
ಹವನ ಮಾಡಬೇಕು. ಹೀಗೆ ಇವೆಲ್ಲ ಭೇದ-ವಿಭೇದಗಳು ಮತ್ತು 
ಅವುಗಳ ಕಾರಣ ಮಾಯೆಯೇ ಆಗಿದೆ ಹೀಗೆ ನಿಶ್ಚಯಮಾಡಿ ಮತ್ತೆ 
ಆ ಮಾಯೆಯನ್ನು ಆತ್ಮಾನುಭೂತಿಯಲ್ಲಿ ಸ್ವಾಹಾಮಾಡಬೇಕು. 
ಈ ವಿಧವಾಗಿ ಆತ್ಮಸಾಕ್ಷಾತ್ಕಾರದ ಮೂಲಕ ಆತ್ಮಸ್ವರೂಪದಲ್ಲಿ 
ನೆಲೆಸಿ ಕರ್ಮರಹಿತನಾಗಿ ವಿಶ್ರಾಂತಿಯನ್ನು ಹೊಂದಬೇಕು. 
॥ ೪೩-೪೪ ॥ ಎಲೈ ಪ್ರಹ್ಲಾದ! ನನ್ನ ಈ ಆತ್ಮವೃತ್ತಾಂತವು ಅತ್ಯಂತ 
ಗೋಪ್ಯವೂ, ಲೋಕ ಮತ್ತು ಶಾಸ್ತ್ರಗಳ ಮರ್ಯಾದೆಯನ್ನು 
ಮೀರಿದ್ದರೂ, ನೀನು ಭಗವತ್ರರಾಯಣನಾದ ಸಾಧುಶ್ರೇಷ್ಠನಾಗಿರು 
ವುದರಿಂದ ನಿನಗೆ ಇದನ್ನು ವರ್ಣಿಸಿರುವೆನು. ॥ ೪೫ ॥ 


14 
Lo ಸಕು ಸಾಯವಯ 


ನಾರದ ಉವಾಚ ನಾರದರು ಹೇಳಿದರು - ಯುಧಿಷ್ಠಿರನೇ | ಪ್ರಹ್ಲಾದನು ದತ್ತಾ 
ತ್ರೇಯಮುನಿಗಳಿಂದ ಪರಮಹಂಸರ ಈ ಧರ್ಮವನ್ನು ಶ್ರವಣಿಸಿ, 
ಧರ್ಮಂ ಪಾರಮಹಂಸ್ಯ ಂವೈ ಮುನೇಃ ಶ್ರುತ್ವಾಸುರೇಶ್ವರ: । ಅವರನ್ನು ಪೂಜಿಸಿ, ಅವರಿಂದ ಬೀಳ್ಕೊಂಡು, ಪರಮಸಂತೋಷ 
ಪೂಜಯಿತ್ವಾತತಃ ಪ್ರೀತ ಆಮಂತ್ರ್ಯ ಪ್ರಯಯೌ ಗೃಹಮ್‌ ದಿಂದ ತನ್ನ ರಾಜಧಾನಿಗೆ ಮರಳಿದನು. ॥ ೪೬ ॥ 
11 ೪೬ ॥ ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ಬಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸ್ಮಂಧೇ 
ಯುಧಿಷ್ಠಿರ-ನಾರದಸಂವಾದೇ ಯತಿಧರ್ಮೇ ತ್ರಯೋದಶೋತಧ್ಯಾಯಃ॥ ೧೩ ॥ 


Be ಬ್ರಾಾ........ 


ಹದಿನಾಲ್ಕನೆಯ ಅಧ್ಯಾಯ 
ಗ್ರಹಸ್ಥಾಶ್ರಮದ ಸದಾಚಾರ 


ಯುಧಿಷ್ಠಿರ ಉವಾಚ ಯುಧಿಷ್ಠಿರರಾಜನು ಕೇಳಿದನು - ದೇವಯಪಿಗಳಾದ ನಾರ 

ಗೃಹಸ್ಥ ಏತಾಂ ಪದವೀಂ ವಿಧಿನಾ ಯೇನ ಚಾಂಜಸಾ | Fk oc Tw ಸು ಕ ಢವ 

ಯಿತ ಹ NE ಬೂ ಇಂ ರಸ 
೨ ೪ ದನ್ನು ಕೃಪೆಯಿಟ್ಟು ತಿಳಿಸಬೇಕು. ॥ ೧ ॥ 

॥ ೧ ॥ | ನಾರದರು ಹೇಳಿದರು - ಯುಧಿಷ್ಠಿರನೇ | ಮನುಷ್ಯನು ಗೃಹ 

ನಾರದ ಉವಾಚ ಸ್ಥಾಶ್ರಮದಲ್ಲಿ ಇದ್ದು, ಗೃಹಸ್ಥ ಧರ್ಮಕ್ಕೆ ಅನುಗುಣವಾಗಿ ಎಲ್ಲ 


ಗೃಹೇಷ್ವವಸ್ಥಿತೋ ರಾಜನ್‌ ಕ್ರಿಯಾಃ ಕುರ್ವನ್‌ ಗೃಹೋಚತಾ: | | *ೆಲಸವನ್ನು ಮಾಡಲಿ. ಆದರೆ ಆ ಎಲ್ಲಿ ಕರ್ಮಗಳನ್ನು ಭಗವತಿ 


ವಾಸುದೇವಾರ್ಪಣಂ ಸಾಕಾದುಪಾಸೀತ ಮಹಾಮುನೀನ್‌ ಸಮರ್ಪಿಸಿ, ದೊಡ್ಡ-ದೊಡ್ಡ ಸಂತ-ಮಹಾತ್ಮರ ಸೇವೆಯನ್ನು 
(ಕ ತ್ತ ಮಾಡುತ್ತಿರಬೇಕು. 1.೨ ॥ ಅವಕಾಶವು ದೊರೆತಾಗ ಪ್ರಶಾಂತ 


ಚಿತ್ರರಾದ ಸಾಧು-ಸಜ್ಜನರ ಸಹವಾಸದಲ್ಲಿರುತ್ತಾ Kae 
ಶ್ರೀಭಗವಂತನ ಲೀಲಾ-ಕಥಾಮೃತವನ್ನು ಶ್ರದ್ದೆಯಿಂದ ಮತ್ತೆ-ಮತ್ತೆ 
ಶೃಣ್ವನ್‌ ಭಗವತೋತಭೀಕ್ಷ್ಮಮವತಾರಕಥಾಮೃತಮ್‌ | | ಕ್ವಂಸತ್ರಾ ಇರಬೇಕು. ॥ ೩ ॥ ಕನಸಿನಿಂದ ಎಚ್ಚರಗೊಂಡ ಮನುಷ್ಯನು 
ಶ್ರದ್ದಧಾನೋ ಯಥಾಕಾಲಮುಪಶಾಂತಜನಾವೃತಃ | ಕನಸಿನ ಸಂಬಂಧಿಗಳೊಂದಿಗೆ ಆಸಕ್ಷನಾಗಿರುವುದಿಲ್ಲ ಹಾಗೆಯೇ 
॥| ೩ ॥ | ಸತ್ತಂಗದಿಂದ ಬುದ್ಧಿಯು ಶುದ್ಧವಾಗುತ್ತಾ ಹೋದಂತೆ ಶರೀರ, 

ಪತ್ನೀ, ಪುತ್ರ, ಧನ ಮುಂತಾದ 'ಆಸಕಿಯನ್ನು ಬಿಟ್ಟು ಬಿಡಬೇಕು. 

ಸತ್ತಂಗಾಚ್ಛನಕ್ಕೆ: ಸಂಗಮಾತ್ಮಜಾಯಾತ್ಮಜಾದಿಷು । ಏಕೆದರೆ ಒಂದಲ್ಲ ಒಂದುದಿನ ಇವುಗಳು ಬಿಟ್ಟು ಹೋಗುವಂತ 


ವಿಮುಚ್ಛೇನ್ನುಚ್ಛಮಾನೇಷು ಸ್ವಯಂ ಸ್ವಪ್ಟವದುತ್ಛಿತ: ಹವುಗಳೇ ಆಗಿವೆ. ॥ ೪ ॥ ಬುದ್ಧಿವಂತನಾದ "ಮನು ಷ್ಯನು 
1 ೪॥ ಆವಶ್ಯಕತೆ ಇದ್ದಷ್ಟೇ ಮನೆಯ ಮತ್ತು ಶರೀರದ ಸೇವೆಮಾಡ ಬೇಕು. 


ಹೆಚ್ಚಾಗಬಾರದು. ಒಳಗಿನಿಂದ ವಿರಕ್ಕನಾಗಿದ್ದು ಹೊರಗಿ ನಿಂದ 


ಯಾವದರ್ಥಮುಪಾಸೀನೋ ದೇಹೇ ಗೇಹೇ ಚ ಪಂಡಿತಃ | ಆಸಕ್ರನಾಗಿರುವಂತೆ ಇತರ ಜನರೊಂದಿಗೆ ಸಾಮಾನ್ಯ ಮನುಷ್ಯರಂತೆ 
ವ್ಯವಹರಿಸುತ್ತಾ ಇರಬೇಕು. ॥ ೫ ॥ ತಂದೆ-ತಾಯಿ, ಅಣ್ಣ-ತಮ್ಮಂದಿರು, 


ವಿರಕ್ತೋ ರಕ್ತವತ್ತತ್ರ ನೃಲೋಕೇ ನರತಾಂ ನೃಸೇತ್‌ ಸ _ ಮಿತ್ರರು, ಸ್ವಜನರು ಮತ್ತು ಇತರರು ಏನೇ ಹೇಳಿದರೂ 
॥॥ ೫ 1! | ದಾ ಬಯಸಿದರೂ ಒಳಗಿನಿಂದ ಮಮತೆಯನ್ನು ಇಟ್ಟು 

ಕೊಳ್ಳದೆ ಅದನ್ನು ಅನುಮೋದಿಸುತ್ತಿರಬೇಕು. ॥ ೬ ॥ 
ಜ್ಞಾತೆಯ: ಪಿತರೌ ಪುತ್ರಾ ಭ್ರಾತರಃ ಸುಹೃದೋ5ಪರೇ । | ಬುದ್ಧಿವಂತನಾದ ಮನುಷ್ಯನು ದೇವತೆಗಳಿಂದಲೂ, ಭೂಮಿ 
ಯದ್ದದಂತಿ ಯದಿಚ್ಛಂತಿ ee: ನಿರ್ಮಮಃ | ಯುಂದಲೂ, ಅಂತರಿಕ್ಚದಿಂದಲೂ ತನಗ ದೊರಕುವ ಅನ್ನ-ಚಿನ್ನ 
॥ ೬ ॥| | ಗಳೇ ಮುಂತಾದ ಎಲ್ಲ ದ್ರವ್ಯಸಂಪತ್ತುಗಳನ್ನು ಶ್ರೀಭಗವಂತನ. 


790 


ದಿವ್ಯಂ ಭೌಮಂ ಚಾಂತರಿಕ್ಚಂ ವಿತ್ತಮಚುತನಿರ್ಮಿತಮ್‌ । 
ತತ್ಸರ್ವಮುಪಭುಂಜಾನ ಏತತ್ಕುರ್ಯಾತ್ಸತೋ ಬುಧಃ 
॥1 ೭ ॥ 


ಯಾವದಿಯೇತ ಜಠರಂ ತಾವತ ಶತಂ ಹಿ ದೇಹಿನಾಮ್‌ । 
ಅಧಿಕಂ ಯೋ ಭಿಮನ್ಯೇತ ಸ ಸ್ತೇನೋ ದಂಡಮರ್ಹತಿ 


1 ೮ ॥ 
ಮೃಗೋಷ್ಪಖರಮರ್ಕಾಖುಸರೀಸ್ಪಪ್ಪಗಮಕ್ಕಿಕಾಃ I 
` ಆತ್ಮನಃ ಪುತ್ರವತ್ತಶ್ವೇತೈರೇಷಾಮಂತರಂ ಕಿಯತ್‌ 

॥ ೯ ॥ 


ತ್ರಿವರ್ಗಂ ನಾತಿಕೃಚ್ಛೇಣ ಭಜೇತ ಗೃಹಮೇಧ್ಯಪಿ 1 
ಯಥಾದೇಶಂ ಯಥಾಕಾಲಂ ಯಾವದೆ ಶೈ ವೋಪಪಾದಿತಮ್‌ 
I ೧೦ I 


ಆಶ್ಲಾಘಾಂತೇಠವಸಾಯಿಭ್ಯಃ ಕಾಮಾನ್ನಂವಿಭಜೇದ್ಯಥಾ । 
ಅಪ್ಕೇಕಾಮಾತ್ಮನೋ ದಾರಾಂ ನೃಣಾಂ ಸತ್ತಗ್ರಹೋ ಯತಃ 
1 ೧೧ 11 


ಜಹ್ಯಾದ್ಯದರ್ಥೇ ಸ್ವಪ್ರಾಣಾನ್ವನ್ಯಾದ್ವಾ ಪಿತರಂ ಗುರುಮ್‌ ॥ 
ತಸ್ಯಾಂ ಸತ್ವಂ ಸ್ವ ಯಾಂ ಜಹ್ಯಾದ್ಯಸ್ತೇನ ಹ್ಯಜಿತೋ ಜಿತಃ 
॥ ೧೨ ॥ 


ಕೃಮಿವಿಡ್ನಸ್ನನಿಷ್ಠಾಂತಂ ಕ್ವೇದಂ ತುಚ್ಛಂ ಕಲೇವರಮ್‌ । 
ಕ್ವ ತದೀಯರತಿರ್ಭಾರ್ಯಾ ಕ್ವಾಯಮಾತ್ಮಾ ನಭಶ್ನದಿಃ 
n ೧೩ ॥ 


ಸಿದೆ ತ್ಭೈರ್ಯಜ್ಞಾವಶಿಷ್ಟಾರ್ಸ್ಯೆಃ ಕಲ್ಪಯೇದ್ವೃತ್ತಿಮಾತ್ಮನ: I 
ಶೇಷೇ ಸ್ಪತ್ತಂ ತ್ಯಜನ್ನಾ ಜಃ ಪದವೀಂ ಮಹತಾಮಿಯಾತ್‌ 
॥ ೧೪ ॥ 


ದೇವಾನೃಷೀನ್ಸೃ ಭೂತಾನಿ ಪಿತೃನಾತ್ಮಾನಮನ್ಹಹಮ್‌ | 
ಸ್ವವೃತ್ತಾ ಸ್ಯಗತವಿತ್ತೇನ ಯಜೇತ ಪುರುಷಂ ಪೃಥಕ್‌ 
11 ೧೫ 1 


ಯರ್ಹ್ಯಾತ್ಮನೋಂಧಿಕಾರಾದ್ಯಾ: ಸರ್ವಾಃ ಸ್ಕುರ್ಯಜ್ಞಸಂಪದಃ। 
ವೈತಾನಿಕೇನ ವಿಧಿನಾ ಅಗ್ನಿಹೋತ್ರಾದಿನಾ ಯಜೇತ್‌ ' 
11೧೬ ॥ 


ನ ಹ್ಯಗ್ಗಿಮುಖತೋತಯಂ ವೈ ಭಗವಾನ್ಪರ್ವಯಜ್ಞಭುಕ್‌ | 
ಇಜ್ಯೇತ ಹವಿಷಾ ರಾಜನ್ಯಥಾ ವಿಪ್ರಮುಖೇ ಹುತ್ಯೆಃ 
1 ೧೭॥ 


ಶ್ರೀಮದ್ಭಾಗವತ 


[ಅಧ್ಯಾಯ 14 


ವರಪ್ರದಾನವೆಂದು ಸ್ವೀಕರಿಸಿ ಪ್ರಾರಬ್ಧಕ್ಕನುಸಾರವಾಗಿ ಅವನ್ನು 
ಉಪಭೋಗಿಸುತ್ತಾ, ಸಂಗ್ರಹಿಸದೆ, ಹಿಂದೆ ಹೇಳಿದ ಸಾಧುಸೇವೆ 
ಮುಂತಾದ ಕಾರ್ಯಗಳಲ್ಲಿ ತೊಡಗಿಸಬೇಕು. ॥ ೭ ॥ ಮನುಷ್ಯ 
ರಿಗೆ ಎಷ್ಟರಿಂದ ಅವರ ಹಸಿವು ಇಂಗಬಹುದೋ ಅಷ್ಟೇ ಧನದ 
ಮೇಲೆ ಅವನಿಗೆ ಅಧಿಕಾರವಿರುವುದು. ಇದಕ್ಕಿಂತ ಹೆಚ್ಚಿನ ಸಂಪ 


ತ್ತನ್ನು ತನ್ನದೆಂದು ತಿಳಿಯುವವನು ಕಳ್ಳನೇ ಸರಿ. ಅವನು ದಂಡಾ 


ರ್ಹನು. ॥ ೮ ॥ ಜಿಂಕೆ ಒಂಟೇ, ಕತ್ತೆ, ಕಪಿ, ಇಲಿ, ಸರ್ಪವೇ 
ಮುಂತಾದ ಹರಿದಾಡುವ ಪ್ರಾಣಿ, ಪಕ್ಷಿ ಮತ್ತು ಸೊಳ್ಳೆ ಮುಂತಾದ 
ವುಗಳನ್ನು ತನ್ನ ಪುತ್ರರಂತೇ ಭಾವಿಸಬೇಕು. ಅವುಗಳಿಗೂ ಮತ್ತು ತನ್ನ 
ಪುತ್ರರಿಗೂ ಏನು ಮಹಾ ವ್ಯತ್ಯಾಸ? ॥ ೯ ॥ ಗೃಹಸ್ಥನಾದ ಮನು 
ಷ್ಯನೂ ಕೂಡ ಧರ್ಮ, ಅರ್ಥ ಮತ್ತು ಕಾಮ ಇವುಗಳಿಗಾಗಿ 
ಮಿತಿಮೀರಿ ಕಷ್ಟಪಡಬಾರದು. ದೇಶ, ಕಾಲ, ಅದೃಷ್ಟಗಳಿಗೆ ತಕ್ಕಂತೆ 
ದೊರೆತುದರಲ್ಲೇ ಸಂತೋಷಪಟ್ಟುಕೊಳ್ಳಬೇಕು. ॥ ೧೦ ॥ ತನ್ನ 
ಸಮಸ್ತ ಭೋಗ-ಸಾಮಗ್ರಿಗಳನ್ನು ನಾಯಿ, ಪತಿತ ಮತ್ತು ಚಾಂಡಾ 
ಲರವರೆಗೆ ಎಲ್ಲ ಪ್ರಾಣಿಗಳಿಗೆ ಯಥಾಯೋಗ್ಯವಾಗಿ ಹಂಚಿಯೇ 
ತಾನು ಉಪಯೋಗಿಸಬೇಕು. ಹೆಚ್ಚೇನು ತನ್ನವಳೇ ಎಂದು ತಿಳಿದು 
ಕೊಂಡಿರುವ ಪತ್ನಿಯನ್ನೂ ಕೂಡ ದೋಷದವಿಲ್ಲದೇ ಇರುವ ರೀತಿ 
ಯಲ್ಲಿ ಅತಿಥಿಗಳ ಸೇವೆಯಲ್ಲಿ ನಿಯೋಜಿಸಬೇಕು. ॥ ೧೧ ॥ 
ಜನರು ಹೆಂಡತಿಗಾಗಿ ತನ್ನ ಪ್ರಾಣಗಳನ್ನಾದರೂ ಕೊಟ್ಟಾರು. ಅವಳಿ 
ಗಾಗಿ ತಂದೆ-ತಾಯಿಗಳನ್ನು ಮತ್ತು ಗುರುಗಳನ್ನು ಕೊಂದು 
ಹಾಕುವರು. ಅಂತಹ ಪತ್ನಿಯಲ್ಲಿರುವ ಮಮತೆಯನ್ನು ಗೆದ್ದವನು 
ಸರ್ವವಿಜಯಿಯಾದ ಭಗವಂತನನ್ನೂ ಕೂಡ ಗೆದ್ದು ಕೊಂಡಂತೆ. 
॥ ೧೨ ॥ ಈ ಶರೀರವು ಕೊನೆಗೆ ಕ್ರಿಮಿ, ಕೀಟ ಮಲ ಅಥವಾ 
ಬೂದಿಯ ರಾಶಿಯಾಗಿಬಿಡುವುದು. ಇಂತಹ ತುಚ್ಛವಾದ ಶರೀರ 
ಮತ್ತು ಅದರ ರತಿಗೆ ಕಾರಣಳಾದ ಆ ಸ್ವೀಯೆಲ್ಲಿ? ಮತ್ತು ತನ್ನ 
ಮಹಿಮೆಯಿಂದ ಆಕಾಶವನ್ನೂ ಆವರಿಸಿಕೊಂಡಿರುವ ಅನಂತ 
ನಾದ ಆತ್ಮನಲ್ಲಿ? ॥ ೧೩॥ 

ಗೃಹಸ್ಥನು ಪ್ರಾರಬ್ಧದಿಂದ ದೊರೆತ ಮತ್ತು ಪಂಚ ಮಹಾ 
ಯಜ್ಞಗಳಿಂದ ಮಿಗಿದ ಅನ್ನದಿಂದಲೇ ತನ್ನ ಜೀವನ ನಿರ್ವಹಿಸ 
ಬೇಕು. ಇದಲ್ಲದೆ ಬೇರೆ ಯಾವುದೇ ವಸ್ತುವನ್ನು ತನ್ನ ಸ್ವತ್ತನ್ನಾಗಿ 
ಭಾವಿಸದಿರುವ ಬುದ್ಧಿವಂತರಾದ ಮನುಷ್ಯರು ಸಂತರಿಗೆ ದೊರೆ 
ಯುವ ಉತ್ತಮಗತಿಯನ್ನು ಪಡೆಯುವರು. ॥ ೧೪ ॥ ತನ್ನ 
ವರ್ಣಾಶ್ರಮವಿಹಿತ ವೃತ್ತಿಯಿಂದ ದೊರೆತ ಸಾಮಗ್ರಿಗಳಿಂದ ಪ್ರತಿ 
ದಿನವೂ ದೇವತೆಗಳಿಗೂ, ಖುಷಿಗಳಿಗೂ, ಮನುಷ್ಯರಿಗೂ, ಭೂತ 
ಗಣಗಳಿಗೂ, ಪಿತೃಗಳಿಗೂ ಮತ್ತು ತನ್ನ ಆತ್ಮಕ್ಕೂ ಪೂಜೆಯನ್ನು 
ಸಲ್ಲಿಸಬೇಕು. ಇದು ಪರಮೇಶ್ವರನೊಬ್ಬನದೇ ಬೇರೆ-ಬೇರೆ ರೂಪ 
ಗಳಲ್ಲಿ ಮಾಡುವ ಆರಾಧನೆಯಾಗಿದೆ. ॥ ೧೫ ॥ ತನಗೆ ಅಧಿಕಾರ 
ವಿದ್ದರೆ ಯಜ್ಞಕ್ಕ್‌ಾಗಿ ಆವಶ್ಯಕವಾದ ಎಲ್ಲ ವಸ್ತುಗಳು ದೊರಕಿದ್ದರೆ 
ದೊಡ್ಡ-ದೊಡ್ಡ ಯಜ್ಞಗಳು ಅಥವಾ ಅಗ್ನಿಹೋತ್ರ ಮುಂತಾದವು 
ಗಳ ಮೂಲಕ ಭಗವಂತನನ್ನು ಆರಾಧಿಸಬೇಕು. ॥ ೧೬ ॥ 

ಯುಧಿಷ್ಠಿರನೇ | ಸಮಸ್ತ ಯಜ್ಞಗಳ ಭೋಕ್ತಾ ಭಗವಂತನೇ 
ಆಗಿದ್ದಾನೆ. ಆದರೂ ಬ್ರಾಹ್ಮಣನ ಮುಖದಲ್ಲಿ ಅರ್ಪಿಸಲ್ಪಟ್ಟ 
ಹವಿಷ್ಯಾನ್ನದಿಂದ ಅವನಿಗೆ ತೃಪ್ತಿಯುಂಟಾಗುವಂತೆ ಅಗ್ನಿಮುಖ 
ದಲ್ಲಿ ಹವನ ಮಾಡುವುದರಿಂದ ಉಂಟಾಗುವುದಿಲ್ಲ ॥ ೧೭ ॥ 


14 ಅಧ್ಯಾಯ] 


ಸಪ್ತಮ ಸೃಂಧ 


791 


ತಸ್ಮಾದ್ಭಾಹ್ಮಣದೇವೇಷು ಮರ್ತ್ಯಾದಿಷು ಯಥಾರ್ಹತಃ | 
ತೈಸ್ಸೈಃ ಕಾಮೈರ್ಯಜಸ್ಟೈನಂ ಕ್ಷೇತ್ರಜ್ನಂ ಬ್ರಾಹ್ಮಣಾನನು 
॥ ೧೮ ॥ 


ಕುರ್ಯಾದಾಪರಪಕ್ಬೀಯಂ ಮಾಸಿ ಪ್ರೌಷ್ಠಪದೇ ದ್ವಿಜಃ । 
ಶ್ರಾದ್ಧಂ ಪಿತ್ರೋರ್ಯಥಾವಿತ್ತಂ ತದ್ಧಂಧೂನಾಂ ಚ ವಿತ್ತವಾನ್‌ 
11 ೧೯ ॥ 


ಅಯನೇ ವಿಷುವೇ ಕುರ್ಯಾದ್ವತೀಪಾತೇ ದಿನಕ್ಚಯೇ I 
ಚಂದ್ರಾದಿತ್ಯೋಪರಾಗೇ ಚ ದ್ವಾದಶೀಶ್ರವಣೇಷು ಚ 
॥ ೨೦॥ 


ತೃತೀಯಾಯಾಂ ಶುಕ್ಲಪಕ್ಷೇ ನವಮ್ಯಾಮಥ ಕಾರ್ತಿಕೇ । 
ಚತಸೃಷ್ಟಪ್ಯಷ್ಟಕಾಸು ಹೇಮಂತೇ ಶಿಶಿರೇ ತಥಾ 
1 ೨೧ ॥ 


ಮಾಘೇ ಚ ಸಿತಸಪ್ರಮ್ಯಾಂ ಮಘಾರಾಕಾಸಮಾಗಮೇ । 
ರಾಕಯಾ ಚಾನುಮತ್ಯಾ ವಾ ಮಾಸರ್ಕ್ಟಾಣಿ ಯುತಾನೃಷಿ 
॥ ೨೨ ॥ 


ದ್ವಾದಶ್ಯಾಮನುರಾಧಾ ಸ್ಕಾಚ್ಛವಣಸ್ತಿಸ್ರ ಉತ್ತರಾಃ । 
ತಿಸೃಷ್ಟೇಕಾದಶೀ ವಾಠ5ಸು ಜನ್ಪ್ಮಕ್ರೋಣಯೋಗಯುಕ್‌ 
4 ೨೩॥ 


ತ ಏತೇ ಶ್ರೇಯಸಃ ಕಾಲಾ ನೃಣಾಂ ಶ್ರೇಯೋವಿವರ್ಧನಾಃ | 
ಕುರ್ಯಾತರ್ವಾತ್ಸನೈತೇಷು ಶ್ರೇಯೋತಮೋಘಂತದಾಯುಷಃ 
1 ೨೪ 


ಏಷು ಸ್ನಾನಂ ಪೋ ಹೋಮೋ ವ್ರತಂ ದೇವದ್ವಿಜಾರ್ಚನಮ್‌ । 
ಪಿತೃದೇವನೃ್ಬಭೂತೇಭ್ಯೋ ಯದ್ದತ್ತಂ ತದ ಶ್ವೃನಶ್ಚರಮ್‌ 
॥ ೨೫ ॥ 


ಸಂಸ್ಕಾರಕಾಲೋ ಜಾಯಾಯಾ ಅಪತೃಸ್ಯಾತ್ಮನಸ್ತಥಾ 1 
ಪ್ರೇತಸಂಸ್ಥಾ ಮೃತಾಹಶ್ಚ ಕರ್ಮಣ್ಯಭ್ಯುದಯೇ ನೃಪ 
wu ೨೬॥ 


ಅಥ ದೇಶಾನ್ಸದಕ್ಷಾ ಮಿ ಧರ್ಮಾದಿಶ್ರೇಯಆವಹಾನ್‌ | 
ಸ ವೈ ಪುಣ್ಯತಮೋ ದೇಶಃ ಸತ್ವಾತ್ರಂ ಯತ್ರ ಲಭ್ಯತೇ 
॥ ೨೭ ॥ 


ಅದಕ್ಕಾಗಿ ಬ್ರಾಹ್ಮಣ, ದೇವತೆ, ಮನುಷ್ಯ ಮುಂತಾದ ಎಲ್ಲ ಪ್ರಾಣಿ 
ಗಳಿಗೆ ಯಥಾಯೋಗ್ಯ ಅವರಿಗೆ ಉಪಯುಕ್ತ ಸಾಮಗ್ರಿಗಳಿಂದ 
ಅವರೆಲ್ಲರ ಹೃದಯದಲ್ಲಿ ಅಂತರ್ಯಾಮಿರೂಪದಿಂದ ವಿರಾಜ 
ಮಾನನಾದ ಭಗವಂತನನ್ನು ಪೂಜಿಸಬೇಕು. ಇವುಗಳಲ್ಲಿ ಪ್ರಧಾನತೆ 
ಬ್ರಾಹ್ಮಣನದೇ ಆಗಿರಬೇಕು. ॥ ೧೮ ॥ 

ಶ್ರೀಮಂತನಾದ ದ್ವಿಜನು ತನ್ನ ಧನಕ್ಕೆ ಅನುಸಾರವಾಗಿ ಭಾದ್ರ 
ಪದಮಾಸದ ಕೃಷ್ಣಪಕ್ಚದಲ್ಲಿ ತನ್ನ ಮಾತಾ-ಪಿತಾ ಹಾಗೂ ಅವರ 
ಬಂಧುಗಳನ್ನು ಉದ್ದೇಶಿಸಿ ಮಹಾಲಯ ಶ್ರಾದ್ಧವನ್ನು ಮಾಡಬೇಕು. 
॥ ೧೯ ॥ ಇದಲ್ಲದೆ ಅಯನ (ಮಕರಸಂಕ್ರಾಂತಿ ಮತ್ತು ಕರ್ಕಾಟಕ 
ಸಂಕ್ರಾಂತಿ)ಗಳಲ್ಲಿ, ವಿಷುವ (ತುಲಾ ಮತ್ತು ಮೇಷ ಸಂಕ್ರಾಂತಿ) 
ಗಳಲ್ಲಿ, ವ್ಯಶೀಪಾತ, ದಿನಕ್ಷಯ, ಚಂದ್ರಗ್ರಹಣ, ಸೂರ್ಯಗ್ರಹಣ 
ಗಳ ಸಮಯದಲ್ಲಿ ದ್ವಾದಶಿ, ಶ್ರವಣ, ಧನಿಷ್ಯಾ ಅನುರಾಧಾ 
ನಕ್ಷತ್ರಗಳಲ್ಲಿ ವೈಶಾಖ ಶುಕ್ಲ ತೃತೀಯೆ (ಅಕ್ಷೆಯತದಿಗೆ)ಯಲ್ಲಿ ತ 
ಕಾರ್ತೀಕ ಶುಕ್ಲ ನವಮೀ (ಅಕ್ಚಯನವಮಿ)ಯಲ್ಲಿ, ಮಾರ್ಗಶಿರ, 
ಪುಷ್ಯ, ಮಾಘ, ಫಾಲ್ಗುಣ ಈ ನಾಲ್ಕು ಮಾಸಗಳ ಕೃಷ್ಣ ಅಷ್ಟಮಿ 
ಗಳಲ್ಲಿ, ಮಾಘ ಶುಕ್ಲ ಸಪ್ತಮಿ, ಮಾಘಮಾಸದ ಮಘಾನಕ್ಷತ್ರ 
ಯುಕ್ತ ಪೌರ್ಣಿಮೆಯಲ್ಲಿ ಮತ್ತು ಮಾಸ ನಕ್ಫತ್ರ ಚಿತ್ರಾ, ವಿಶಾಖಾ, 
ಜ್ಯೇಷ್ಠ ಮುಂತಾದ ನಕ್ಕತ್ರಗಳಿಂದ ಕೂಡಿದ ಪೌರ್ಣಿಮೆಗಳಲ್ಲಿ 
ದ್ವಾದಶೀ ತಿಥಿಗೆ ಅನುರಾಧಾ, ಶ್ರವಣ, ಉತ್ತರಾಫಲ್ಗುನೀ, ಉತ್ತರಾ 
ಷಾಢಾ, ಉತ್ತರಾಭಾದ್ರಪದಾ ನಕ್ಷತ್ರಗಳ ಯೋಗವು ಇರುವ 
ಸಮಯದಲ್ಲಿ, ಏಕಾದಶೀ ತಿಥಿಗೆ ಮೂರು ಉತ್ತರಾ ನಕ್ಷತ್ರ 
ಗಳೊಡನೆಯೂ ಅಥವಾ ಜನ್ಮನಕ್ಷತ್ರ, ಇಲ್ಲದೇ ಶ್ರವಣಾನಕ್ತತ್ರ 
ದೊಡನೆ ಯೋಗವಿರುವ ಸಮಯದಲ್ಲಿ ಪಿತ್ಳಗಣಗಳನ್ನು ಉದ್ದೇ 
ಶಿ ಶ್ರಾದ್ಧಮಾಡುವುದು ಯೋಗ್ಯವೂ ಶ್ರೇಷ್ಠವೂ ಆಗಿದೆ. ಈ 
ಯೋಗಗಳು ಕೇವಲ ಶ್ರಾದ್ಧಕ್ಕಿ ಮಾತ್ರ ಯೋಗ್ಯವಲ್ಲದೆ ಎಲ್ಲ ಪುಣ್ಯ 
ಕರ್ಮಗಳ ಆಚರಣೆಗೂ ಉಪಯೋಗಿಯಾಗಿವೆ. ಇವು 
ಶ್ರೇಯಸ್ಸಿನ ಸಾಧನೆಗೆ ಉಪಯುಕ್ತವು ಮತ್ತು ಶುಭವನ್ನು ವೃದ್ಧಿ 
ಪಡಿಸುವುವು. ಈ ಸಮಯಗಳಲ್ಲಿ ತನ್ನ ಸಂಪೂರ್ಣಶಕ್ತಿಯನ್ನು 
ತೊಡಗಿಸಿ ಶುಭಕರ್ಮಗಳನ್ನು ಮಾಡಬೇಕು. ಇದರಲ್ಲೇ ಜೀವನದ 
ಸಫಲತೆ ಇದೆ. ॥ ೨೦-೨೪ । ಈ ಪರ್ವಕಾಲಗಳಲ್ಲಿ ಮಾಡ 
ಲಾಗುವ ಸ್ನಾನ, ಜಪ, ಹೋಮ, ವ್ರತ ಹಾಗೂ ದೇವ-ಬ್ರಾಹ್ಮಣರ 
ಪೂಜೆ ಇವುಗಳಿಂದ ಮತ್ತು ದೇವತೆಗಳಿಗೆ, ಪಿತೃಗಳಿಗೆ, ಮನುಷ್ಯರಿಗೆ 
ಮತ್ತು ಪ್ರಾಣಿಗಳಿಗೆ ಅರ್ಪಿಸಲ್ಪಡುವ ಪದಾರ್ಥಗಳಿಂದ ಅಕ್ಷಯ 
ವಾದ ಫಲವು ದೊರೆಯುತ್ತದೆ. ॥ ೨೫ ॥ ಯುಧಿಷ್ಠಿರನೇ! ಇದೇ 
ಪ್ರಕಾರ ಪತ್ನಿಯ ಪುಂಸವನ ಮುಂತಾದ, ಸಂತಾನದ ಜಾತಕರ್ಮ 
ಮುಂತಾದ, ತನ್ನ ಯಜ್ಲದೀಕ್ಷೆ ಮುಂತಾದ ಸಂಸ್ಕಾರಗಳ ಸಮಯ 
ದಲ್ಲಿ, ಪ್ರೇತಕರ್ಮಗಳಲ್ಲಿ, ವಾರ್ಷಿಕ ಪಿತೃಶ್ರಾದ್ಧದ ದಿನ, ಅಥವಾ 
ಇತರ ಮಾಂಗಲಿಕ ಕರ್ಮಗಳಲ್ಲಿ ದಾನ-ಧರ್ಮಗಳನ್ನು 
ವಿಶೇಷವಾಗಿ ಮಾಡಬೇಕು. ॥ ೨೬ ॥ 

ಧರ್ಮರಾಯಾ! ಈಗ ನಾನು ಧರ್ಮವೇ ಮುಂತಾದ 
ಶ್ರೇಯಸನ್ನುಂಟುಮಾಡುವಂತಹ ಸ್ಥಾನಗಳನ್ನು ವರ್ಣಿಸುತ್ತೇನೆ. 
ಸತ್ಪಾತ್ರರು ಎಲ್ಲಿ ಸಿಗುತ್ತಾರೋ ಅದು ಎಲ್ಲಕ್ಕಿಂತ ಪವಿತ್ರವಾದ 
ದೇಶವು. ॥ ೨೭ ॥ 


792 


ಬಿಂಬಂ ಭಗವತೋ ಯತ್ರ ಸರ್ವಮೇತಚ್ಛರಾಚರಮ್‌ । 
ಯತ್ರ ಹ ಬ್ರಾಹ್ಮಣಕುಲಂ ತಪೋವಿದ್ಯಾದಯಾನ್ನಿತಮ್‌ 
॥ ೨೮ ॥ 
ಯತ್ರ ಯತ್ರ ಹರೇರರ್ಚಾ ಸ ದೇಶಃ ಶ್ರೇಯಸಾಂ ಪದಮ್‌ । 
ಯತ್ರ ಗಂಗಾದಯೋ ನದ್ಯಃ ಪುರಾಣೇಷು ಚ ವಿಶ್ರುತಾಃ 
॥೨೯॥ 
ಸರಾಂಸಿ  ಪುಷ್ಕರಾದೀನಿ ಕ್ಷೇತ್ರಾಣ್ಯರ್ಹಾಶ್ರಿತಾನ್ಮುತ । 
ಕುರುಕ್ಷೇತ್ರಂ ಗಯಶಿರಃ ಪ್ರಯಾಗಃ ಪುಲಹಾಶ್ರಮಃ 
॥೩೦॥ 
ನೈಮಿಷಂ ಫಾಲ್ಗುನಂ ಸೇತುಃ ಪ್ರಭಾಸೋ5ಥ ಕುಶಸ್ಥಲೀ I 
ವಾರಾಣಸೀ ಮಧುಪುರೀ ಪಂಪಾ ಬಿಂದುಸರಸ್ತಥಾ 
೩0 
ನಾರಾಯಣಾಶ್ರಮೋ ನಂದಾ ಸೀತಾರಾಮಾಶ್ರಮಾದಯಃ । 
ಸರ್ವೇ ಕುಲಾಚಲಾ ರಾಜನ್ಮಹೇಂದ್ರಮಲಯಾದಯಃ 
1೩೨ ॥ 
ಏತೇ ಪುಣ್ಯತಮಾ ದೇಶಾ ಹರೇರರ್ಚಾಶ್ರಿತಾಶ್ಚ ಯೇ । 
ಏತಾನ್‌ದೇಶಾನ್ನಿಷೇವೇತ ಶ್ರೇಯಸ್ಕಾಮೋ ಹ್ಯಭೀಕ್ಷ ಶಃ। 
ಧರ್ಮೋ ಹೃತ್ರೇಹಿತಃ ಪುಂಸಾಂ ಸಹಸ್ರಾಧಿಫಲೋದಯಃ 
H ೩೩ 
ಪಾತ್ರಂ ತತ್ರ ನಿರುಕ್ತಂ ವೈ ಕವಿಭಿಃ ಪಾತ್ರವಿತ್ತಮೈಃ । 
ಹರಿರೇವೈಕ ಉರ್ವೀಶ ಯನ್ನಯಂ ವೈ ಚರಾಚರಮ್‌ 
॥೩೪॥ 
ದೇವರ್ಷ್ಯರ್ಹತ್ಸು ವೈ ಸತ್ತು ತತ್ರ ಬ್ರಹ್ನಾತ್ಸಜಾದಿಷು । 
ರಾಜನ್ಯದಗ್ರಪೂಜಾಯಾಂ ಮತಃ ಪಾತ್ರತಯಾಚ್ಯುತಃ 
1 ೩೫ ॥ 


ಜೀವರಾಶಿಭಿರಾಕೀರ್ಣ ಆಂಡಕೋಶಾಂಫ್ರಿಪೋ ಮಹಾನ್‌ ।' 


ತನ್ಮೂಲತ್ವಾದಚ್ಯುತೇಜ್ಯಾ ಸರ್ವಜೀವಾತ್ಮತರ್ಪಣಮ್‌ 


॥೩೬। 
ಪುರಾಣ್ಯನೇನ ಸೃಷ್ಟಾನಿ ನೃತಿರ್ಯಗೃಷಿದೇವತಾಃ । 
ಶೇತೇ ಜೀವೇನ ರೂಪೇಣ ಪುರೇಷು ಪುರುಷೋ ಹ್ಯಸೌ 

1 ೩೭ ॥ 
ತೇಷ್ಟೇಷು ಭಗವಾನ್ರಾಜನ್‌ ತಾರತಮ್ಯೇನ ವರ್ತತೇ । 
ತಸ್ಮಾತಾತ್ರಂ ಹಿ ಪುರುಷೋ ಯಾವಾನಾತ್ಮಾ ಯಥೇಯತೇ 

11೩೮ ॥ 


ದೃಷ್ಟ್ವಾ ತೇಷಾಂ ಮಿಥೋ ನ್ವಣಾಮವಜ್ಞಾನಾತ್ಮತಾಂ ನೃಪ । 
ತ್ರೇತಾದಿಷು ಹರೇರರ್ಚಾ ಕ್ರಿಯಾಯ್ಕೆ ಕವಿಭಿಃ ಕೃತಾ 
॥1೩೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಈ ಚರಾಚರ ಜಗತ್ತಿಗೆ ಆಶ್ರಯನಾಗಿರುವ ಭಗವಂತನ 
ಅರ್ಚಾಮೂರ್ತಿ ಇರುವ ದೇಶವು, ತಪಸ್ಸು ವದ್ಯ, ದಯೆ 
ಮುಂತಾದ ಗುಣಗಳಿಂದ ಕೂಡಿದ ಬ್ರಾಹ್ಮಣರ ಪರಿವಾರಗಳು 
ನೆಲೆಸಿರುವ ಸ್ಥಳಗಳು, ಪುರಾಣಗಳಲ್ಲಿ ಪ್ರಸಿದ್ಧವಾದ ಗಂಗಾದಿ 
ನದಿಗಳಿರುವ ಜಾಗಗಳು - ಇವೆಲ್ಲವುಗಳೂ ಪರಮ ಶ್ರೇಯಸ್ಕರ 
ವಾದುವುಗಳು. ॥ ೨೮-೨೯ ॥ ಪುಷ್ಕರವೇ ಮುಂತಾದ ಸರೋವರ 
ಗಳು, ಸಿದ್ಧಪುರುಷರಿಂದ ಸೇವಿತವಾದ ಕ್ಷೇತ್ರಗಳು, ಕುರುಕ್ಷೇತ್ರ, 
ಗಯಾ, ಪ್ರಯಾಗ, ಪುಲಹಾಶ್ರಮ (ಸಾಲಿಗ್ರಾಮ ಕ್ಷೇತ್ರ), ನೈಮಿ 
ಷಾರಣ್ಯ, ಫಾಲ್ಗುಣಕ್ಷೇತ್ರ, ಸೇತುಬಂಧ ರಾಮೇಶ್ವರ, ಪ್ರಭಾಸ, 
ದ್ವಾರಕೆ, ಕಾಶೀ, ಮಹುರೆ, ಪಂಪಾಸರೋವರ, ಬಿಂದುಸರೋ 
ವರ, ಬದರಿಕಾಶ್ರಮ, ಅಲಕನಂದಾ - ಇವೇ ಪುಣ್ಯಕ್ಷೇತ್ರಗಳು ; 
ಅಯೋಧ್ಯೆ, ಚಿತ್ರಕೂಟ, ಮುಂತಾದ ಸೀತಾರಾಮಾಶ್ರಮ ಕ್ಷೇತ್ರ 
ಗಳು, ಮಹೇಂದ್ರ, ಮಲಯವೇ ಮುಂತಾದ ಸಮಸ್ತ ಕುಲ 
ಪರ್ವತಗಳು, ಭಗವಂತನ ಅರ್ಚಾವತಾರಗಳಿರುವ ಜಾಗಗಳು - 
ಇವೆಲ್ಲವುಗಳೂ ಅತ್ಯಂತ ಪವಿತ್ರವಾದ ದೇಶಗಳು. ॥ ೩೦-೩೩ ॥ 

ಯುಧಿಷ್ಠಿರನೇ ! ಸತ್ತಾತ್ರರು ಯಾರು? ಎಂದು ನಿರ್ಣಯಿ 
ಸುವ ಸಂದರ್ಭದಲ್ಲಿ ಶ್ರೇಷ್ಠರಾದ ತಜ್ನರು "ಶ್ರೀಹರಿಯೊಬ್ಬನೇ 
ಸತ್ತಾತ್ರನು" ಎಂದು ಸಾರುತ್ತಾರೆ. ಈ ಚರಾಚರ ಜಗತ್ತೆಲ್ಲವೂ ಆ 
ಹರಿಮಯವೇ ಆಗಿದೆ. ॥ ೩೪ ॥ ಈಗ ನಿನ್ನ ಯಜ್ಞಧ ವಿಷಯ 
ವನ್ನೇ ನೋಡು. ಆ ಯಜ್ಞದಲ್ಲಿ ದೇವತೆಗಳು, ಯಷಿಗಳು, 
ಸಿದ್ಧರು, ಸನಕಾದಿಗಳು ಉಪಸ್ಥಿತರಾಗಿದ್ದರೂ ಅಗ್ರಪೂಜೆಗಾಗಿ ಭಗ 
ವಾನ್‌ ಶ್ರೀಕೃಷ್ಣನನ್ನೇ ಸತ್ತಾತ್ರನೆಂದು ತಿಳಿಯಲಾಯಿತು. ॥ ೩೫ ॥ 
ಅಸಂಖ್ಯ ಜೀವಿಗಳಿಂದ ತುಂಬಿರುವ ಈ ಬ್ರಹ್ನಾಂಡವೆಂಬ 
ಮಹಾವೃಕ್ಕಕ್ಕೆ ಭಗವಾನ್‌ ಶ್ರೀಕೃಷ್ಣನೊಬ್ಬನೇ ಮೂಲ (ಬೇರು) 
ವಾಗಿದ್ದಾನೆ. ಅದರಿಂದ ಅವನ ಪೂಜೆಯಿಂದ ಸಮಸ್ತ ಜೀವಿಗಳ 
ಆತ್ಮನು ತೃಪ್ರನಾಗುತ್ತಾನೆ. ॥ ೩೬ ॥ ಈತನೇ ಮನುಷ್ಯ, ಪಶು-ಪಕ್ಷಿ 
ಖಷಿ, ದೇವತೆಗಳು ಮುಂತಾದವುಗಳ ಶರೀರವೆಂಬ ಪುರಗಳನ್ನು 
ರಚಿಸಿ, ಅವನೇ ಈ ಪುರಗಳಲ್ಲಿ ಜೀವರೂಪದಿಂದ ಶಯನ 
ಮಾಡಿರುವನು. ಅದರಿಂದಲೇ ಅವನಿಗೆ 'ಪುರುಷ ' ಎಂಬ ಒಂದು 
ಹೆಸರೂ ಇದೆ. ॥ ೩೭ ॥ ಯುಧಿಷ್ಠಿರನೇ ! ಭಗವಂತನು ಏಕರಸ 
ನಾಗಿದ್ದರೂ ಈ ಮನುಷ್ಯಾದಿ ಶರೀರಗಳಲ್ಲಿ ಅವುಗಳ ಭಿನ್ನತೆ 
ಯಿಂದಾಗಿ ತಾರತಮ್ಯದಿಂದ ಕೂಡಿರುವವನಂತೆ ಕಾಣುತ್ತಾನೆ. 
ಅದಕ್ಕಾಗಿ ಪಶು-ಪಕ್ಷಿ ಮುಂತಾದ ಶರೀರಗಳಿಗಿಂತ ಮನುಷ್ಯನೇ 
ಶ್ರೇಷ್ಠ ಪಾತ್ರನಾಗಿದ್ದಾನೆ. ಮನುಷ್ಯರಲ್ಲಿಯೂ ಯಾರಲ್ಲಿ ಭಗ 
ವಂತನೆ “ಅಂಶವು ತಪಸ್ತು-ಯೋಗಾದಿ ಎಷ್ಟು ಹೆಚ್ಚು ಕಂಡು 
ಬರುತ್ತದೋ ಅವನು ಅಷ್ಟೇ ಶ್ರೇಷ್ಠನಾಗಿದ್ದಾನೆ. ॥ ೩೮ ॥ 

ಧರ್ಮರಾಯಾ | ತ್ರೇತಾಯುಗವೇ ಮುಂತಾದ ಯುಗ 
ಗಳಲ್ಲಿ ಮನುಷ್ಯರು ಪರಸ್ಫರ ಒಬ್ಬರನ್ನೊಬ್ಬರು ಅಪಮಾನ ಮಾಡು 
ವುದನ್ನು ನೋಡಿ ವಿದ್ವಾಂಸರು ಆ ಜನರಿಗೆ ಉಪಾಸನೆಯ 
ಸಿದ್ಧಿಗಾಗಿ ಭಗವಂತನ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿದರು. ॥ ೩೯ ॥ 


15 ಅಧ್ಯಾಯ] 


ತತೋತರ್ಚಾಯಾಂ ಹರಿಂ ಕೇಚಿತ್ತಂಶ್ರದ್ದಾಯ ಸಪರ್ಯಯಾ । 
ಉಪಾಸತ ಉಪಾಸ್ತಾಪಿ ನಾರ್ಥದಾ ಪುರುಷದ್ವಿಷಾಮ್‌ 
॥1 ೪೦ ॥ 


ಪುರುಷೇಷ್ಟಸಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದುಃ । 
ತಪಸಾ ವಿದ್ಯಯಾ ತುಪ್ಪಾ ಧತ್ತೇ ವೇದಂ ಹರೇಸ್ತನುಮ್‌ 
॥೪೧॥ 


ನನ್ನಸ್ಯ ಬ್ರಾಹ್ಮಣಾ ರಾಜನೃಷ್ಪಸ್ಥ ಜಗದಾತ್ಮನಃ । 
ಪುನಂತಃ ಪಾದರಜಸಾ ತ್ರಿಲೋಕೀಂ ದೈವತಂ ಮಹತ್‌ 
॥ ೪೨॥ 


ಸಪ್ತಮ ಸೃಂಧ 


793 


ಅಂದಿನಿಂದ ಎಷ್ಟೋ ಜನರು ಅತ್ಯಂತ ಶ್ರದ್ಧೆ ಮತ್ತು ಸಾಮಗ್ರಿ 
ಗಳಿಂದ ಪ್ರತಿಮೆಯಲ್ಲೇ ಭಗವಂತನನ್ನು ಪೂಜಿಸುತ್ತಾರೆ. ಆದರೆ 
NS ದೆ ಷಮಾಡುವವನಿಗೆ ಪ್ರತಿಮೆಯ ಉಪಾಸನೆ 
ಮಾಡಿದರೂ ಸಿದ್ಧಿ Nd ॥ ೪೦॥ 

ಯುಧಿಷ್ಠಿರನೇ ! ಮನುಷ್ಯರಲ್ಲಿಯೂ ಬ್ರಾಹ್ಮಣನೇ ವಿಶೇಷ 
ಸತ್ತಾತ್ರನೆಂದು ತಿಳಿಯಲಾಗಿದೆ. ಏಕೆಂದರೆ, ಅವನು ತನ್ನ ತಪಸ್ಸು 
ವಿದ್ಯೆ ಸಂತೋಷವೇ ಮುಂತಾದ ಗುಣಗಳಿಂದ ಭಗವಂತನ ವೇದ 
ರೂಪೀ ಶರೀರವನ್ನು ಧರಿಸಿರುತ್ತಾನೆ. ॥ ೪೧ ॥ ಮಹಾರಾಜ | 
ನಮ್ಮ-ನಿಮ್ಮ ಮಾತಿರಲಿ, ಈ ಸರ್ವಾತ್ಮನಾದ ಭಗವಾನ್‌ ಶ್ರೀಕೃಷ್ಣ 
ನಿಗೂ ಕೂಡ ಬ್ರಾಹ್ಮಣರೇ ಇಷ್ಟದೇವರಾಗಿದ್ದಾರೆ. ಏಕೆಂದರೆ, ಅವರ 
ಚರಣಧೂಳಿಯಿಂದ ಮೂರುಲೋಕಗಳೂಪವಿತ್ರವಾಗುತ್ತವೆ. ॥ ೪೨ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸೃಂಧೇ 


ಸದಾಚಾರನಿರ್ಣಯೋ ನಾಮ ಚತುರ್ದಶೋತಧ್ಯಾ 


ಯಃ ॥ ೧೪ ॥ 


ವಾನ ವಾರ್‌ 


ಹದಿನೈದನೆಯ ಅಧ್ಯಾಯ 
ಗೃಹಸ್ಥರಿಗಾಗಿ ಮೋಕ್ಚಧರ್ಮದ ವರ್ಣನೆ 


ನಾರದ ಉವಾಚ 


ಕರ್ಮನಿಷ್ಠಾ ದ್ವಿಜಾಃ ಕೇಚಿತ್ತಪೋನಿಷ್ಕಾ ನೃಪಾಪರೇ । 
ಸ್ವಾಧ್ಯಾಯೇ5ನ್ಕೇ ಪ್ರವಚನೇ ಯೇ ಕೇಜಿಜ್ಞಾ ್ಲಿನಯೋಗಯೋಃ 
॥ ೧॥ 


ಜ್ಞಾನನಿಷ್ಠಾಯ ದೇಯಾನಿ ಕವಾ ವ್ಯಾನ್ಯಾನಂತ್ಯಮಿಚ್ಛತಾ | 


ದೈವೇ ಚ ತದಭಾವೇ ಸ್ಯಾದಿತರೇಭ್ಯೋ ಯಥಾರ್ಹತ: 
॥ ೨ ॥ 


ದ್ವೌದೈವೇ ಪಿತ್ಛಕಾರ್ಯೇ ತ್ರೀನೇಕೈಕಮುಭಯತ್ರ ವಾ | 
ಭೋಜಯೇತ್ತುಸಮೃದ್ಧೋತಷಿಶ್ರಾದ್ಧೇ ಕುರ್ಯಾನ್ನವಿಸ್ತರಮ್‌ 
॥ ೩ ॥ 


ದೇಶಕಾಲೋಚಿತಶ ಶ್ರದ್ದಾದವ್ಯ ಪಾತ್ರಾರ್ಹಣಾನಿ ಚ 1 


ಸಮೃಗ್ಗವಂತಿ ನೈತಾನಿ ವಿಸ್ತರಾತ್ಮಜನಾರ್ಪಣಾತ್‌ 
॥ ೪ ॥ 


ದೇಶೇ ಕಾಲೇ ಚ ಸಂಪ್ರಾ ಪ್ರೇ ಮುನ್ಯ ನ್ನಂ ಹರಿದೈವತಮ್‌ I 


ಶ್ರದ್ಧಯಾ ವಿಧಿವತಾತ್ರೇ ನೃಸ್ತಂ ಕಾಮಧುಗಕ್ಸಯಮ್‌ 
॥ ೫ ॥ 


ನಾರದರು ಹೇಳುತ್ತಾರೆ ಎ ಯುಧಿಷ್ಠಿರನೇ | ಕೆಲವು ದ್ವಿಜರ 
ನಿಷ್ಠೆ ಕರ್ಮದಲ್ಲಾದರೆ, ಕೆಲವರಲ್ಲಿ ತಪಸ್ಸಿನಲ್ಲಿ ಕೆಲವರಲ್ಲಿ ವೇದ 
ಗಳ ಅಧ್ಯಯನ-ಪ್ರವಚನಗಳಲ್ಲಿ ಕೆಲವರಲ್ಲಿ ಆತ್ಮಜ್ಞಾನ 
ಸಂಪಾದನೆಯಲ್ಲಿ ಕೆಲವರಲ್ಲಿ ಯೋಗದಲ್ಲಿ ನಿಷ್ಠೆ ಇರುತ್ತದೆ. 
WO ll ಶ್ರಾದ್ಧ ಅಥವಾ ದೇವರ. ಪೂಜೆಗಳೇ ಮುಂತಾದ ಕರ್ಮಗಳ 
ಅಕ್ಷಯ ಫಲವನ್ನು ಬಯಸುವ ಗೃಹಸ್ಥನಾದವನು ಜ್ಞಾನನಿಷ್ಠ 
ದ್ವಿಜನಿಗೆ ಹವ್ಯ- -ಕವ್ಯಗಳನ್ನು ಸಮರ್ಪಿಸಬೇಕು. ಅವರು ಸಿಗದಿ 
ದ್ದಾಗ ಜೋಗಿ ಪ್ರವಚನಕಾರ ಮುಂತಾದವರಿಗೆ ಯಥಾ 
ಯೋಗ್ಯ, ಯಥಾಕ್ರಮದಲ್ಲಿ ದಾನಮಾಡಬೇಕು. ॥ ೨ ॥ ದೇವತಾ 
ಕಾರ್ಯದಲ್ಲಿ ಇಬ್ಬರು ಮತ್ತು ಪಿತ್ಠಕಾರ್ಯದಲ್ಲಿ ಮೂರು ಅಥವಾ 
ಎರಡರಲ್ಲಿಯೂ ಒಂದೊಂದು ಬ್ರಾಹ್ಮಣರಿಗೆ ಭೋಜನ 
ಮಾಡಿಸಬೇಕು. ತುಂಬಾ ಶ್ರೀಮಂತನಾಗಿದ್ದರೂ ಶ್ರಾದ್ಧಕರ್ಮದಲ್ಲಿ 
ಹೆಚ್ಚು ವಿಸ್ತಾರವನ್ನು ಮಾಡಬಾರದು. ॥ ೩ ॥ ಏಕೆಂದರೆ, 
ನೆಂಟರಿಗೆ, ಸ್ವಜನರಿಗೆ" ಕೊಡುವುದರಿಂದ, ಶ್ರಾದ್ಧವಿಸ್ತಾರ ಮಾಡು 
ವುದರಿಂದ ದೇಶ-ಕಾಲೋಚಿತ ಶ್ರದ್ಧೆ ಪದಾರ್ಥ, ಪಾತ್ರ ಮತ್ತು 
ಪೂಜೆ ಸರಿಯಾಗಿ ನಡೆಯುವುದಿಲ್ಲ ॥ ೪ ॥ ಸರಿಯಾದ ದೇಶ” 
ಕಾಲಗಳು ಕೂಡಿಬಂದಾಗ ಯಷಿ- ಮುನಿಗಳಿಗೆ ಭೋಜನಯೋಗ್ಯ 
ವಾದ ಹವಿಷ್ಯಾನ್ನವನ್ನು ಭಗವಂತನಿಗೆ ನಿವೇದನೆಮಾಡಿ, ಶ್ರದ್ಧೆ 
ಯಿಂದ ವಿಧಿವತ್ತಾಗಿ ಸತ್ತಾತ್ರರಿಗೆ ಕೊಡಬೇಕು. ಅದು ಸಮಸ್ತ 
ಕಾಮನೆಗಳನ್ನು ಪೂರ್ಣಗೊಳಿಸುವಂತಹುದು ಮತ್ತು ಅಕ್ಚಯವಾ 
ಗುತ್ತದೆ. ॥ ೫1 ದೇವತೆಗಳಿಗೆ, ಖುಷಿಗಳಿಗೆ, ಪಿತ್ಯಗಳಿಗೆ.. ಬೇರೆ 
ಪ್ರಾಣಿಗಳಿಗೆ ಸ್ವ ಸ್ವಜನರಿಗೆ ಅನ್ನವನ್ನು ನೀಡುವಾಗ ಮತ್ತು ತನಗಾಗಿ 


794 


ದೇವರ್ಷಿಪಿತ್ಸಭೂತೇಭ್ಯ ಆತ್ಮನೇ ಸ್ಪಜನಾಯ ಚ ಟ 
ಅನ್ನಂ ಸಂವಿಭಜನ್ನಶ್ವೇತರ್ವಂ ತತ್ಪುರುಷಾತ್ಮಕಮ್‌ 
Hutu 


ನ ದದ್ಯಾದಾಮಿಷಂ ಶ್ರಾದ್ಧೇ ನ ಚಾದ್ಯಾದ್ಧರ್ಮತತ್ತ್ವವಿತ್‌ । 
ಮುನ್ಯನ್ನೈಃ ಸ್ಯಾತ್ತರಾ ಪ್ರೀತಿರ್ಯಥಾ ನ ಪಶುಹಿಂಸಯಾ 
॥ ೭ ॥ 


ನೈತಾದೃಶಃ ಪರೋ ಧರ್ಮೋ ನೃಣಾಂ ಸದ್ಭರ್ಮಮಿಚ್ಛತಾಮ್‌ ] 
ನ್ಯಾಸೋ ದಂಡಸ್ಕ ಭೂತೇಷು ಮನೋವಾಕ್ಕಾಯಜಸ್ಯ ಯಃ 
ಕ ॥ ೮ ॥ 


ಏಕೇ ಕರ್ಮಮಯಾನ್‌ ಯಜ್ಞಾನ್‌ ಜಾ ನಿನೋ ಯಜ್ಞವಿತ್ತಮಾಃ । 
ಆತ್ಮಸಂಯಮನೇ5 ನೀಹಾ ಜುಹ್ಪತಿ ಜಾ ್ಲನದೀಪಿತೇ 
1 ೯ ॥| 


ದ್ರವ್ಯಯಜ್ನೆ ಕ್ಸೈರ್ಯಕ್ಟ್ಯಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತಿ । 
ಏಷ ಮಾಕರುಣೋ ಹನ್ಯಾದತಜ್ಜೊ ಶೀ ಹೃಸುತ್ಛಬ್ಬುವಮ್‌ 
I ೧೦॥ 


ತಸ್ಮಾದ್ದೆ ಕೈವೋಪಪನ್ನೇನ ಮುನ್ಯನ್ನೇನಾಪಿ ಧರ್ಮವಿತ್‌ । 
ಸಂತುಷ್ಟೋ5 ಹರಹಃ ಕುರ್ಯಾನ್ನಿತ್ಯನೈಮಿತ್ತಿಕೀಃ ಕ್ರಿಯಾಃ 


1 ೧೧॥ 
ವಿಧರ್ಮಃ ಪರಧರ್ಮಶ್ಚ 
ಆಭಾಸ ಉಪಮಾ ಛಲಃ । 
ಅಧರ್ಮಶಾಖಾಃ ಪಂಚೇಮಾ 
ಧರ್ಮಜೊ ಸೀರ ಧರ್ಮವತ ಶ್ರ್ಯಜೇತ್‌ ॥ ೧೨ ॥ 


ಧರ್ಮಬಾಧೋ ವಿಧರ್ಮಃ ಸ್ಕಾತ್ವರಧರ್ಮೋಠನ್ಯಚೋದಿತಃ | 
ಉಪಧರ್ಮಸ್ತು ಪಾಖಂಡೋ ದಂಭೋವಾ ಶಬ್ದಭಿಚ್ಛಲಃ 
॥1 ೧೩ ॥ 


ಯಸ್ತಿ ಯಾ ಕೃತಃ ಪುಂಭಿರಾಭಾಸೋ ಹ್ಯಾಶ್ರಮಾತ್ತಥಕ್‌ । 
ಸ್ವಭಾವವಿಹಿತೋ ಧರ್ಮಃ ಕಸ್ಯ ನೇಷ್ಟು ಪ್ರಶಾಂತಯೇ 
1 ೧೪ ॥ 


ಧರ್ಮಾರ್ಥಮಪಿ ನೇಹೇತ ಯಾತ್ರಾರ್ಥಂ ವಾಧನೋ ಧನಮ್‌। 
ಅನೀಹಾನೀಹಮಾನಸ್ಯ ಮಹಾಹೇರಿವ ವೃತ್ತಿದಾ 
1 ೧೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ತೆಗೆದಿರಿಸಿದಾಗಲೂ ಅವರೆಲ್ಲರನ್ನೂ ಪರಮಾತ್ಮಸ್ವರೂಪರೆಂದೇ 
ನೋಡಬೇಕು. ॥ ೬॥ 

ಧರ್ಮದ ಮರ್ಮವನ್ನು ಅರಿತಿರುವವರು ಶ್ರಾದ್ಧದಲ್ಲಿಮಾಂಸ 
ವನ್ನು ಅರ್ಪಿಸಬಾರದು ಮತ್ತು ಸ್ವತಃ ತಾನು ಕೂಡ ತಿನ್ನಬಾರದು. 
ಏಕೆಂದರೆ ಪಿತೃಗಳಿಗೆ, ಯಷಿ-ಮುನಿಗಳಿಗೆ ಯೋಗ್ಯವಾದ 


` ಹವಿಷ್ಯಾನ್ನದಿಂದ ಪ್ರಸನ್ನತೆ ಉಂಟಾಗುವಂತೆ ಪಶು-ಹಿಂಸೆಯಿಂದ 


ಆಗುವುದಿಲ್ಲ ॥ ೭ ॥ ಸದ್ಧರ್ಮವನ್ನು ಪಾಲಿಸಬೇಕೆಂದು ಬಯ 
ಸುವ ಜನರಿಗೆ ಯಾವುದೇ ಪ್ರಾಣಿಗೂ ಮನಸಿನಿಂದ, ಮಾತಿನಿಂದ, 
ಶರೀರದಿಂದ ಯಾವ ವಿಧದಿಂದಲೂ ಕಷ್ಟ ಕೊಡಬಾರದು. 
ಇದರಿಂದ ಮಿಗಿಲಾದ ಬೇರೆ ಯಾವ ಧರ್ಮವು ಇಲ್ಲ ॥ ೮॥ 
ಇದರಿಂದಲೇ ಕೆಲ-ಕೆಲವರು ಯಜ್ಞತತ್ವ್ವವನ್ನು ಬಲ್ಲಜ್ಞಾನಿಗಳು 
ಜ್ಞಾನದ ಮೂಲಕ ಪ್ರಜ್ವಲಿತ ಆತ್ಮಸಂಯಮವೆಂಬ ಅಗ್ನಿಯಲ್ಲಿ ಈ 
ಕರ್ಮಮಯ ಯಜ್ಞಗಳನ್ನು ಹೋಮಮಾಡಿಬಿಡುತ್ತಾರೆ ಮತ್ತು 
ಬಾಹ್ಯ ಕರ್ಮಕಲಾಪಗಳಿಂದ ಉಪರತರಾಗುತ್ತಾರೆ. ॥ ೯ ॥ 
ಯಾರಾದರೂ ಪಶುಬಲಿ ಇತ್ಯಾದಿ ಸಾಮಗ್ರಿಗಳಿಂದ ಯಜ್ಞ 
ಮಾಡಲು ಬಯಸಿದಾಗ ಎಲ್ಲ ಪ್ರಾಣಿಗಳು ಹೆದರಿಹೋಗುತ್ತವೆ. 
ಅವುಗಳು ಯೋಚಿಸುತ್ತವೆ - ಇವನು ತನ್ನ ಪ್ರಾಣಗಳನ್ನು ಪೋಷಿ 
ಸುವ ನಿರ್ದಯೀ ಮೂರ್ಯನು ನಮ್ಮನ್ನು ಖಂಡಿತವಾಗಿ ಕೊಂದು 
ಬಿಟ್ಟಾನು ಎಂದುಕೊಳ್ಳುವವು. ॥ ೧೦ ॥ ಅದಕ್ಕಾಗಿ ಧರ್ಮಜ್ಞ 
ನಾದವನು - ಪ್ರತಿದಿನವು ಪ್ರಾರಬ್ಧದ ಮೂಲಕ ದೊರೆತ ಮುನಿ 
ಜನೋಚಿತವಾದ ಹವಿಷ್ಯಾನ್ನದಿಂದಲೇ ತನ್ನ ನಿತ್ಯ-ನೈಮಿತ್ರಿಕ ಕರ್ಮ 
ಗಳನ್ನು ಮಾಡಿ, ಅದರಿಂದಲೇ ಸಂತುಷ್ಟನಾಗಿರುವುದೇ ಉಚಿತ 
ವಾಗಿದೆ. ॥ ೧೧ ॥ 

ವಿಧರ್ಮ, ಪರಧರ್ಮ, ಆಭಾಸ, ಉಪಮೆ ಮತ್ತು ಛಲ - 
ಎಂಬ ಈ ಐದು ಅಧರ್ಮದ ಶಾಖೆಗಳು. ಧರ್ಮಜ್ಞನಾದ ಮನು 
ಷ್ಯನು ಅಧರ್ಮದಂತೆ ಇವುಗಳನ್ನು ತ್ಯಜಿಸಿಬಿಡಬೇಕು. ॥ ೧೨ ॥ 
ಯಾವ ಕಾರ್ಯವನ್ನು ಧರ್ಮಬುದ್ಧಿಯಿಂದ ಮಾಡಿದರೂ ತನ್ನ 
ಧರ್ಮದಲ್ಲಿ ಬಾಧೆ ಉಂಟಾದರೆ ಅದು 'ವಿಧರ್ಮ'ವಾಗಿದೆ. 
ಯಾರೋ ಬೇರೆಯವರಿಂದ ಇತರರಿಗೆ ಉಪದೇಶಿಸಲ್ಪಟ್ಟ ಧರ್ಮವು 
"ಪರಧರ್ಮ'ವಾಗಿದೆ. ಪಾಷಂಡ ಮತ್ತು ಡಾಂಭಿಕತೆ ಯನ್ನು "ಉಪ 
ಧರ್ಮ' ಅಥವಾ "ಉಪಮಾ' ಎಂದು ಹೇಳುತ್ತಾರೆ. ಶಾಸ್ಥವಚನ 
ಗಳನ್ನು ಬೇರೆ ಪ್ರಕಾರದಿಂದ ಅರ್ಥೈಸುವುದು 'ಛಲ'ವಾಗಿದೆ. 
॥ ೧೩ ॥ ಮನುಷ್ಯನು ತನ್ನ ಆಶ್ರಮಕ್ಕೆ ವಿಪರೀತವಾಗಿ ಸ್ವೇಚ್ಛೆಯಿಂದ 
ಯಾವುದನ್ನು ಧರ್ಮವೆಂದು ತಿಳಿಯುತ್ತಾನೋ ಅದು "ಆಭಾಸ 
ವಾಗಿದೆ. ತಮ್ಮ-ತಮ್ಮ ಸ್ವ ಭಾವಕ್ಕನುಕೂಲವಾದ ವರ್ಣಾಶ್ರಮೋ 
ಚಿತ ಧರ್ಮಗಳು ಯಾರಿಗೆ ತಾನೇ ಶಾಂತಿಯನ್ನು ಉಂಟು 
ಮಾಡುವುದಿಲ್ಲ? ॥ ೧೪ ॥ 

ಧರ್ಮಾತ್ಮ ಮನುಷ್ಯನು ನಿರ್ಧನನಾಗಿದ್ದರೂ ಧರ್ಮಕ್ಕಾಗಿ 
ಅಥವಾ ಶರೀರನಿರ್ವಾಹಕ್ಕಾಗಿ, ಹಣವನ್ನು ಗಳಿಸುವ ಪ್ರಯತ್ನ ಮಾಡ 
ಬಾರದು. ಏಕೆಂದರೆ, ಯಾವುದೇ ರೀತಿಯ ಪ್ರಯತ್ನ ಮಾಡ 
ದೆಯೇ ಹೆಬ್ಬಾವಿನ ಜೀವನ ನಡೆಯುವಂತೆಯೇ ನಿವೃತ್ತಿ 
ಪರಾಯಣ ಮನುಷ್ಯನ ನಿವೃತ್ತಿಯೇ ಅವನ ಜೀವನ ನಿರ್ವಹಣೆ 
ಮಾಡುತ್ತದೆ. ॥ ೧೫ ॥ 


15 ಅಧ್ಯಾಯ] 


ಸಪ್ತಮ ಸೃಂಧ 


795 


ಸಂತುಷ್ಠಸ್ಯ ನಿರೀಹಸ್ಯ ಸ್ವಾತ್ಮಾರಾಮಸ್ಯ ಯತ್ನುಖಮ್‌ । 
ಕುತಸತ್ಕಾಮಲೋಭೇನ ಧಾಮೋರರ್ಥೇಹಯಾ ದಿಶಃ 
1 ೧೬॥ 


ಸದಾ ಸಂತುಷ್ಠಮನಸ: ಸರ್ವಾಃ ಸುಖಮಯಾ ದಿಶಃ । 
ಶರ್ಕರಾಕಂಟಕಾದಿಭ್ಯೋ ಯಥೋಪಾನತ್ನದಃ ಶಿವಮ್‌ 
1 ೧೭ ॥ 


ಸಂತುಷ್ಟ ಕೇನ ವಾ ರಾಜನ್ನ ವರ್ತೆತಾಪಿ ವಾರಿಣಾ । 
ಪಸ ಕೃೃಜೈಹ್ವ್ಯಕಾರ್ಪಣ್ಯಾದ್ಯ ಕೃಹಪಾಲಾಯತೇ ಜನಃ 
॥ ೧೮ ॥ 


ಅಸಂತುಷ್ಪಸ್ಯ ವಿಪ್ರಸ್ಯ ತೇಜೋ ವಿದ್ಯಾ ತಪೋ ಯಶಃ । 
ಸ್ರವಂತೀಂದ್ರಿಯಲೌಲ್ಕೇನ ಜ್ಞಾನಂ ಚೈವಾವಕೀರ್ಯತೇ 
॥೧೯॥ 


ಕಾಮಸ್ಕಾಂತಂ ಚ ಕ್ಚುತ್ರಡ್ಚ್ರಾಂ ಕ್ರೋಧಸ್ಯ್ಕೈತತ್ಸಲೋದಯಾತ್‌ । 
ಜನೋ ಯಾತಿ ನ ಲೋಭಸ್ಯ ಜಿತ್ವಾಭುಕ್ತಾ ದಿಶೋ ಭುವಃ 
॥ ೨೦॥ 


ಪಂಡಿತಾ ಬಹವೋ ರಾಜನ್ನಹುಜ್ಞಾ ಸಂಶಯಚ್ಛಿದಃ I 
ಸದಸತ್ತತಯೋತಪ್ಯೇಕೇ ಅಸಂತೋಷಾತ್ಚತಂತ್ಯಧಃ 
॥1 ೨೧॥ 


ಅಸಂಕಲ್ಪಾಜ್ಮಯೇತ್ಕಾಮಂ ಕ್ರೋಧಂ ಕಾಮವಿವರ್ಜನಾತ್‌ । 
ಅರ್ಥಾನರ್ಥೇಕ್ಟಯಾ ಲೋಭಂ ಭಯಂ ತತ್ತ್ಯಾವಮರ್ಶನಾತ್‌ 
12೨ 


ಆನ್ಹೀಕ್ಷಿಕ್ಕಾ ಶೋಕಮೋಹೌ ದಂಭಂ ಮಹದುಪಾಸಯಾ ಟ 


ಯೋಗಾಂತರಾಯಾನೌನೇನ ಹಿಂಸಾಂ ಕಾಯಾದ್ಯನೀಹಯಾ 
॥ ೨೩1 


ಕೃಪಯಾ ಭೂತಜಂ ದುಃಖಂ ದೈವಂ ಜಹ್ನಾ ಿತಮಾಧಿನಾ | 


ಆತ್ಮಣಂ ಯೋಗವೀರ್ಯೆಣ ನಿದ್ರಾಂ ಸತ್ತ ಚ ನಿಷೇವಯಾ 
॥ ೨೪ ॥ 


ರಜಸ್ತಮಶ್ವ ಸತ್ತ್ವೇನ ಸತ್ತ್ವಂ ಚೋಪಶಮೇನ ಚ ।ಟ 


ಏತತರ್ವಂ ಗುರೌ ಭಕ್ತ್ಯಾ ಪುರುಷೋ ಹ್ಯಂಜಸಾ ಜಯೇತ್‌ 
॥ ೨೫ ॥ 


ತನ್ನ ಆತ್ಮನಲ್ಲೇ ರಮಿಸುತ್ತಾ ಕರ್ಮರಹಿತನಾಗಿ ಸಂತುಷ್ಟ 
ನಾಗಿರುವ ಮನುಷ್ಯನಿಗೆ ಸಿಗುವ ಸುಖವು, ಕಾಮನೆಗಳಿಂದಲೂ, 
ಲೋಭದಿಂದಲೂ ಹಣಕ್ಕಾಗಿ ಹಂಬಲಿಸುತ್ತಾ ಅಲ್ಲಿ-ಇಲ್ಲಿ ಎಲ್ಲೆಡೆ 
ಅಲೆಯುತ್ತಿರುವ ಮನುಷ್ಯನಿಗೆ ಹೇಗೆ ತಾನೇ ಸಿಗಬಲ್ಲದು? 
॥ ೧೬ ॥ ಕಾಲಿಗೆ ಎಕ್ಕಡಗಳನ್ನು ಧರಿಸಿಕೊಂಡು ನಡೆಯುವವನಿಗೆ 
ಕಲ್ಲು-ಮುಳ್ಳುಗಳ ಯಾವುದೇ ಭಯವು ಇರುವುದಿಲ್ಲ 
ಅಂತೆಯೇ ಮನಸ್ಸಿನಲ್ಲಿ ಸಂತೋಷವಿರುವವನಿಗೆ ಎಂದೆಂದಿಗೂ 
ಮತ್ತು ಎಲ್ಲೆಡೆಗಳಲ್ಲಿಯೂ ಸುಖವೇ ಸುಖವಿದೆ; ದುಃಖವು 
ಇಲ್ಲವೇ ಇಲ್ಲ ॥ ೧೭ ॥ ಯುಧಿಷ್ಠಿರನೇ ! ಮನುಷ್ಯನು ಕೇವಲ 
ನೀರಿನಿಂದಲೇ ಸಂತುಷ್ಠಾಗಿದ್ದು ತನ್ನ ಜೀವನ ನಿರ್ವಾಹ ಏಕೆ 
ಮಾಡಿಕೊಳ್ಳುವುದಿಲ್ಲವೋ ತಿಳಿಯದು. ಆದರೆ ರಸನೇಂದ್ರಿಯ 
ಮತ್ತು ಜನನೇಂದ್ರಿಯಗಳ ಆಸೆಗಳನ್ನು ತೀರಿಸುವ ಅಲ್ಲ ಸುಖಕ್ಕೆ 
ಒಳಗಾಗಿ ಮನೆಕಾಯುವ ನಾಯಿಯಂತೆ ಆಗುವನು. ॥ ೧೮ ॥ 
ಸಂತೋಷಿಯಲ್ಲದ ಬ್ರಾಹ್ಮಣನು ಇಂದ್ರಿಯಗಳ ಲೋಲುಪತೆ 
ಯಿಂದ ಅವನ ತೇಜ, ವಿದ್ಯೆ, ತಪಸ್ಸು, ಕೀರ್ತಿ ಇವುಗಳು ಕ್ಷೀಣಿಸಿ 
ಬಿಡುವುವು ಮತ್ತು ವಿವೇಕವನ್ನು ಕಳೆದುಕೊಳ್ಳುವನು. ॥ ೧೯ ॥ 
ಹಸಿವು, ಬಾಯಾರಿಕೆ ಇಂಗಿಹೋದ ಬಳಿಕ ತಿನ್ನುವ-ಕುಡಿಯುವ 
ಕಾಮನೆ ಮುಗಿದುಹೋಗುತ್ತದೆ. ಕ್ರೋಧವೂ ತನ್ನ ಕೆಲಸವನ್ನು 
ಪೂರ್ಣಗೊಳಿಸಿ ಶಾಂತವಾಗುವುದು. ಆದರೆ ಮನುಷ್ಯನು ಪೃಥಿ 
ವಿಯ ಎಲ್ಲ ದಿಕ್ಕುಗಳನ್ನು ಗೆದ್ದುಕೊಂಡು, ಭೋಗಿಸಿದರೂ ಅವನ 
ಲೋಭವು ಕೊನೆಗೊಳ್ಳುವುದಿಲ್ಲ ॥ ೨೦ ॥ ಅನೇಕ ವಿಷಯ 
ಗಳನ್ನು ಬಲ್ಲವನಾಗಿ, ಸಂಶಯಗಳನ್ನು ಸಮಾಧಾನಪಡಿಸಿಕೊಂಡು 
ಮನಸ್ಸಿನಲ್ಲಿ ಶಾಸ್ಟೊಕ್ತವಾದ ಅರ್ಥವನ್ನು ನಿಶ್ಚಯಿಸಿಕೊಂಡಿರು 
ವವರು, ವಿದ್ವತ್ನಭೆಗಳ ಅಧ್ಯಕ್ಷರಾದ ದೊಡ್ಡ-ದೊಡ್ಡ ವಿದ್ವಾಂ 
ಸರೂ ಕೂಡ ಅಸಂತೋಷದ ಕಾರಣ ಪತನಹೊಂದುವರು. ॥ ೨೧ ॥ 

ಧರ್ಮನಂದನಾ ! ಸಂಕಲ್ಪಗಳ ಪರಿತ್ಯಾಗದಿಂದ ಕಾಮವನ್ನೂ 
ಕಾಮನೆಗಳ ತ್ಯಾಗದಿಂದ ಕ್ರೋಧವನ್ನೂ ಸಂಸಾರಿಗಳು ಹೇಳುವ 
'ಅರ್ಥ'ವನ್ನು ಅನರ್ಥವೆಂದು ತಿಳಿದುಕೊಂಡು ಲೋಭವನ್ನೂ 
ಮತ್ತು ತತ್ವದ ವಿಚಾರದಿಂದ ಭಯವನ್ನೂ ಗೆದ್ದುಕೊಳ್ಳಬೇಕು. 
॥ ೨೨॥ ಅಧ್ಯಾತ್ಮವಿದ್ಯೆಯಿಂದ ಶೋಕ-ಮೋಹಗಳನ್ನೂ ಸಂತರ 
ಉಪಾಸನೆಯಿಂದ ದಂಭವನ್ನೂ ಮೌನದಿಂದ ಯೋಗದ ನ 
ಗಳನ್ನೂ ಮತ್ತು ಶರೀರ-ಪ್ರಾಣ ಮುಂತಾದವುಗಳನ್ನು ನಿಶ್ಚೆ 
ಗೊಳಿಸಿ ಹಿಂಸೆಯನ್ನು ಜಯಿಸಿಕೊಳ್ಳಬೇಕು. ॥ ೨೩ ॥ ನ 
ದುಃಖವನ್ನು ದಯೆಯ ಹತ ಆಧಿದೈವಿಕ ವೇದನೆಯನ್ನು 
ಸಮಾಧಿಯಿಂದ, ಆಧ್ಯಾತ್ಮಿಕ ದುಃಖವನ್ನು ಯೋಗಬಲದಿಂದ 
ಹಾಗೂ ನಿದ್ರೆಯನ್ನು ಸಾತ್ವಿ ಕ ಭೋಜನ, ಸ್ಥಾನ ಸಂಗ ಮುಂತಾದ 
ವುಗಳ ಸೇವನೆಯಿಂದ ಗದ್ದುಕೊಳ್ಳಬೇಕು. 1 ೨೪ ॥ ಸತ್ತ್ವಗುಣ 
ದಿಂದ ರಜೋಗುಣ-ತಮೋಗುಣಗಳನ್ನು ಮತ್ತು ಕಾಂತಿಯ 
ಮೂಲಕ ಸತ್ತ್ವ ಗುಣದ ಮೇಲೆ ವಿಜಯವನ್ನು ಪಡೆಯಬೇಕು. 
ಶ್ರೀಗುರುಗಳಲ್ಲರುವ ಭಕ್ತಿಯಿಂದ ಸಾಧಕನು ಇವೆಲ್ಲ ದೋಷಗಳ 
ಮೇಲೆ ಸುಲಭವಾಗಿ ವಿಜಯವನ್ನು ಪಡೆಯಬಲ್ಲನು. ॥ ೨೫ ॥ 


796 


ಯಸ್ಯ ಸಾಕ್ಟಾದ್ಧಗವತಿ ಜ್ಞಾನದೀಪಪ್ರದೇ ಗುರೌ। 
ಮರ್ತ್ಯಾಸದ್ದೀಃ ಶ್ರುತಂ ತಸ್ಯ ಸರ್ವಂ ಕುಂಜರಶೌಚವತ್‌ 
॥ ೨೬ ॥ 


ಏಷ ವೈ ಭಗವಾನಾಕ್ಸಾತ್‌ 
ಪ್ರಧಾನಪುರುಷೇಶ್ಚರಃ | 
ಯೋಗೇಶ್ವರೈರ್ವಿಮೃಗ್ಯಾಂಘ್ರಿ- 
ರ್ಲೋಕೋ ಯಂ ಮನ್ಯತೇ ನರಮ್‌ ॥ ೨೭॥ 


ಷಡ್ಡರ್ಗಸಂಯಮೈಕಾಂತಾಃ ಸರ್ವಾ ನಿಯಮಚೋದನಾಃ । 
ತದಂತಾ ಯದಿ ನೋ ಯೋಗಾನಾವಹೇಯು: ಶ್ರಮಾವಹಾಃ 
u ೨೮ ॥ 


ಯಥಾ ವಾರ್ತಾದಯೋ ಹ್ಯರ್ಥಾ ಯೋಗಸ್ಕಾರ್ಥಂ ನಬಿಭ್ರತಿ। 
ಅನರ್ಥಾಯ ಭವೇಯುಸ್ತೇ ಪೂರ್ತಮಿಷ್ಟಂ ತಥಾಸತಃ 
॥೨೯॥ 


ಯಶ್ಚಿತ್ರವಿಜಯೇ ಯತ್ತಃ ಸ್ಯಾನ್ಗಿಸಂಗೋತಪರಿಗ್ರಹಃ । 
ಏಕೋ  ವಿವಿಕ್ಷಶರಣೋ ್ಹಿಕ್ಬುರ್ಭಿಕ್ಟಾಮಿತಾಶನಃ 
1೩೦॥ 


ದೇಶೇ ಶುಚೌ ಸಮೇ ರಾಜನ್ನಂಸ್ಥಾಪ್ಯಾಸನಮಾತ್ನನಃ | 
ಸ್ಥಿರಂ ಸಮಂ ಸುಖಂ ತಸ್ಮಿನ್ನಾಸೀತರ್ಜ್ವಂಗಓಮಿತಿ 
॥೩೧॥ 


ಪ್ರಾಣಾಪಾನೌ ಸನ್ನಿರುಂಧ್ಯಾತ್ಪೂರಕುಂಭಕರೇಚಕ್ಕೆಃ | 
ಯಾವನ್ಮನಸ್ಪೃಜೇತ್ಕಾಮಾನ್ಸನಾಸಾಗ್ರನಿರೀಕ್ಷಣಃ 


11 ೩೨ ॥। 


ಯತೋ ಯತೋ ನಿಃಸರತಿ ಮನಃ ಕಾಮಹತಂ ಭ್ರಮತ್‌ | 
ತತಸ್ತತ ಉಪಾಹೃತ್ಯ ಹೃದಿ ರುಂಧ್ಯಾಚ್ಛನೈರ್ಬುಧಃ 
i1೩೩ 1 


ಏವಮಭ್ಯಸತಶ್ತಿತ್ತಂ ಕಾಲೇನಾಲ್ಲೀಯಸಾ ಯತೇಃ 1 
ಅನಿಶಂ ತಸ್ಯ ನಿರ್ವಾಣಂ ಯಾತ್ಯನಿಂಧನವಹ್ಲಿವತ್‌ - 
It ೩೪ 1 


ಕಾಮಾದಿಭಿರನಾವಿದ್ದಂ ಪ್ರಶಾಂತಾಖಿಲವೃತ್ತಿ ಯತ್‌ । 
ಚಿತ್ತಂ ಬ್ರಹ್ಮ ಸುಖಸ್ಟೃಷ್ಟಂ ನೈವೋತ್ತಿಷ್ಠೇತ ಕರ್ಹಿಚಿತ್‌ 
11 ೩೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಹೃದಯದಲ್ಲಿ ಜ್ಞಾನದ ದೀಪವನ್ನು ಹಚ್ಚುವ ಗುರುದೇವನು 
ಸಾಕ್ಟಾಕ್‌ ಭಗವಂತನೇ ಆಗಿರುವನು. ಅವರನ್ನು ಮನುಷ್ಯನೆಂದು 
ತಿಳಿಯುವ ದುರ್ಬುದ್ದಿಯುಳ್ಳ ಮನುಷ್ಯನ ಸಮಸ್ತ ಶಾಸ್ತಶ್ರವಣವು 

ಧ್‌ ೪ ಡು ಈ ಸ 
ಗಜಸ್ನಾನದಂತೆ ವ್ಯರ್ಥವೇ ಆಗುವುದು. ॥ ೨೬ ॥ ದೊಡ್ಡ-ದೊಡ್ಡ 
ಯೋಗೇಶ್ವರರು ಯಾರ ಚರಣಕಮಲಗಳನ್ನು ಅನುಸಂಧಾನ 


` ಮಾಡುವರೋ, ಪ್ರಕೃತಿ-ಪುರುಷರ ಅಧೀಶ್ವರನೋ ಅಂತಹ ಭಗ 


ವಂತನೇ ಗುರುದೇವರ ರೂಪದಲ್ಲಿ ಪ್ರಕಟನಾಗಿರುವನು. ಇವನನ್ನು 
ಜನರು ಭ್ರಮೆಯಿಂದ ಮನುಷ್ಯನೆಂದು ಭಾವಿಸುವರು. ॥ ೨೭ ॥ 

ಶಾಸ್ತ್ರಗಳಲ್ಲಿ ಎಷ್ಟು ನಿಯಮಸಂಬಂಧೀ ಆದೇಶಗಳಿವೆಯೋ 
ಅವುಗಳ ಏಕಮಾತ್ರ ತಾತ್ಪರ್ಯವು - ಕಾಮ, ಕ್ರೋಧ, ಲೋಭ, 
ಮೋಹ, ಮದ, ಮತ್ತರ - ಈ ಆರು ಶತ್ರುಗಳನ್ನು ಗೆದ್ದುಕೊಳ್ಳು 
ವುದು ಅಥವಾ ಐದು ಇಂದ್ರಿಯಗಳು, ಒಂದು ಮನಸ್ಸು- ಹೀಗೆ 
ಆರನ್ನು ವಶಪಡಿಸಿಕೊಳ್ಳುವುದೇ ಆಗಿದೆ. ಹೀಗಾದ ಬಳಿಕವೂ ಆ 
ನಿಯಮಗಳ ಮೂಲಕ ಭಗವಂತನ ಧ್ಯಾನ-ಚಿಂತನೆಗಳು ಪ್ರಾಪ್ತ 
ವಾಗದಿದ್ದರೆ, ಅವುಗಳನ್ನು ಕೇವಲ ಶ್ರಮವೆಂದೇ ತಿಳಿಯ 
ಬೇಕು. ॥ ೨೮ ॥ ಕೃಷಿ, ವ್ಯಾಪಾರ ಮುಂತಾದವುಗಳು ಮತ್ತು 
ಅದರ ಫಲಗಳೂ ಕೂಡ ಯೋಗಸಾಧನೆಯ ಫಲವಾದ ಭಗವ 
ತ್ವಾಪ್ತಿ ಅಥವಾ ಮುಕ್ತಿಯನ್ನು ಕೊಡಲಾರವೋ, ಅಂತೆಯೇ ದುಷ್ಟ 
ಮನುಷ್ಯನ ಶ್ರೌತ-ಸ್ಮಾರ್ತ ಕರ್ಮಗಳೂ ಕೂಡ ಶ್ರೇಯಸ್ಥರವಾಗು 
ವುದಿಲ್ಲ ಬದಲಿಗೆ ವಿರುದ್ಧ ಫಲವನ್ನೇ ಕೊಡುವುವು. ॥ ೨೯ ॥ 

ತನ್ನ ಮನಸ್ಸಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಲಿಕ್ಕಾಗಿ 
ಹೊರಟಿರುವ ಮನುಷ್ಯನು ಆಸಕ್ತಿ ಮತ್ತು ಪರಿಗ್ರಹವನ್ನು ತ್ಯಜಿಸಿ 
ಸಂನ್ಯಾಸವನ್ನು ಸ್ವೀಕರಿಸಿಬೇಕು. ಏಕಾಂತದಲ್ಲಿ ಒಬ್ಬಂಟಿಗನಾಗಿ 
ಇದ್ದು, ಭಿಕ್ಷೆ ಎತ್ತಿ ಶರೀರನಿರ್ವಾಹ ಮಾತ್ರಕ್ಕೆ ಸ್ವಲ್ಪಮತ್ತು ಪರಿಮಿತ 
ಭೋಜನವನ್ನು ಸೇವಿಸಬೇಕು. ॥ ೩೦ ॥ ಯುಧಿಷ್ಠಿರನೇ ! ಶುಚಿ 
ಯಾಗಿ ಸಮತಟ್ಟಾಗಿರುವ ಭೂಮಿಯಲ್ಲಿ ತನ್ನ ಆಸನವನ್ನು ಹಾಸಿ 
ಕೊಂಡು, ಅದರ ಮೇಲೆ ನೇರವಾಗಿ, ಸ್ಥಿರವಾಗಿ, ಸಮವಾಗಿ , 
ಸುಖಕರವಾದ ಯೋಗಾಸನದಲ್ಲಿ ಕುಳಿತುಕೊಂಡು ಓಂಕಾರವನ್ನು 
ಜಪಿಸಬೇಕು. ॥ ೩೧ ॥ ಮನಸ್ಸು ಸಂಕಲ್ಪ-ವಿಕಲ್ಪಗಳನ್ನು ಬಿಟ್ಟು 
ಬಿಡುವ ತನಕ ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿನೆಟ್ಟು ಪೂರಕ, ಕುಂಭಕ 
ಮತ್ತು ರೇಚಕದ ಮೂಲಕ ಪ್ರಾಣ ಹಾಗೂ ಅಪಾನದ ಗತಿಯನ್ನು 
ತಡೆಗಟ್ಟಬೇಕು. ॥ ೩೨ ॥ ಕಾಮದ ಆಘಾತದಿಂದ ಗಾಯಗೊಂಡ 
ಮನಸ್ಸು ಎಲ್ಲೆಲ್ಲಿ ಸುತ್ತಾಡುತ್ತಾ ಅಲೆಯುವುದೋ, ಅಲ್ಲಲ್ಲಿಂದ 
ಅದನ್ನು ಹಿಂದಿರುಗಿಸಿ ಮೆಲ್ಲ; ಮೆಲ್ಲನೆ ಹೃದಯದಲ್ಲಿ ನೆಲೆಗೊಳಿಸ 
ಬೇಕು. ॥ ೩೩ ಸಾಧಕನು ನಿರಂತರವಾಗಿ ಹೀಗೆ ಅಭ್ಯಾಸ ಮಾಡು 
ವಾಗ ಕಟ್ಟಗೆ ಇಲ್ಲದೆ ಬೆಂಕಿಯು ಆರಿಹೋಗುವಂತೆಯೇ ಸ್ವಲ್ಪ 
ಸಮಯದಲ್ಲೇ ಅವನೆ ಚಿತ್ತವು ಶಾಂತವಾಗಿ ಹೋಗುತ್ತದೆ. ॥ ೩೪ ॥ 
ಹೀಗೆ ಕಾಮವಾಸನೆಗಳು ಏಟುಕೊಡುವುದನ್ನು ನಿಲ್ಲಿಸಿದಾಗ ಮತ್ತು 
ಸಮಸ್ತ ವೃತ್ತಿಗಳು ಅತ್ಯಂತ ಶಾಂತವಾಗಿ ಹೋದಾಗ ಚಿತ್ರವು ಬ್ರಹ್ಮಾ 
ನಂದದ ಸ್ಪರ್ಶದಲ್ಲಿ ಮುಳುಗಿಹೋಗುವುದು, ಮತ್ತೆ ಅದು 
ಎಂದಿಗೂ ಅಲ್ಲಿಂದ ಎದ್ದು ಬರುವುದಿಲ್ಲ ॥ ೩೫ ॥ 


15 ಅಧ್ಯಾಯ] 


ಸಪ್ತಮ ಸೃಂಧ 


797 


ಯಃ ಪ್ರವ್ರಜ್ಯ ಗೃಹಾತ್ಪೂರ್ವಂ ತ್ರಿರ್ಗಾವಪನಾತ್ಸುನ: I 
ಯದಿ ಸೇವೇತ ತಾನ್ನಿಕ್ಸುಃ ಸ ವೈ ವಾಂತಾಶ್ಯಪತ್ರಪ: 
॥1 ೩೬ ॥ 


ಯೈಃ ಸ್ಪದೇಹಃ ಸ್ಮತೋ ನಾತ್ಮಾಮರ್ತ್ಯೋ ವಿಟ್‌ಕೃಮಿಭಸ್ಮಸಾತ್‌ | 


ತ' ಏನಮಾಶ್ಯಾತೃತ್ವಾ ಶ್ಲಾಘಯಂತಿ 'ಹ್ಯಸತ್ತಮಾಃ 


1 ೩೭ ॥ 


ಗೃಹಸ್ಥಸ್ಯ ಕ್ರಿಯಾತ್ಕಾಗೋ ವ್ರತತ್ಯಾಗೋ ವಟೋರಪಿ | 
ತಪಸ್ವಿನೋ ಗ್ರಾಮಸೇವಾ ಭಿಕ್ಟೋರಿಂದ್ರಿಯಲೋಲತಾ 
॥೩೮॥ 


ಆಶ್ರಮಾಪಸದಾ ಹ್ಯೇತೇ ಖಲ್ವಾಶ್ರಮವಿಡಂಬಕಾಃ । 
ದೇವಮಾಯಾವಿಮೂಢಾಯ್ತಾನುಪೇಕ್ಷೇತಾನುಕಂಪಯಾ 
1೩೯1 


ಆತ್ಮಾನಂ ಚೇದ್ವಿಜಾನೀಯಾತ್ನರಂ ಜ್ಞಾನಧುತಾಶಯಃ I 
ಕಿಮಿಚ್ಛನ್ನಸ್ಯ ವಾ ಹೇತೋರ್ದೇಹಂ ಪುಷ್ಠಾತಿ ಲಂಪಟ: 
WOU 


ಆಹುಃ ಶರೀರಂ ರಥಮಿಂದ್ರಿಯಾಣಿ 
ಹಯಾನಭೀಷೂನ್ಮನ ಇಂದ್ರಿಯೇಶಮ್‌ । 
ವರ್ತಾನಿ ಮಾತ್ರಾ ಧಿಷಣಾಂ ಚ ಸೂತಂ 
ಸತ್ತ್ವಂ ಬೃಹದ್ದಂಧುರಮೀಶಸೃಷ್ಟಮ್‌ ॥ ೪೧॥ 
ಅಕ್ಡಂ ದಶಪ್ರಾಣಮಧರ್ಮಧರ್ಮೌ 
ಚಕ್ರೇ5ಭಿಮಾನಂ ರಥಿನಂ ಚ ಜೀವಮ್‌ ।ಟ 
ಧನುರ್ಹಿ ತಸ್ಯ ಪ್ರಣವಂ ಪಠಂತಿ 
ಶರಂ ತು ಜೀವಂ ಪರಮೇವ ಲಕ್ಸ್ಯಮ್‌ ॥ ೪೨॥ 


ರಾಗೋ ದ್ವೇಷಶ್ಚ ಲೋಭಶ್ಚ 
ಶೋಕಮೋಹೌ ಭಯಂ ಮದ: । 
ಮಾನೋತವಮಾನೋತಸೂಯಾ ಚ 
ಮಾಯಾ ಹಿಂಸಾ ಚ ಮತ್ತರ ॥೪೩॥ 
ರಜಃ ಪ್ರಮಾದ: ಕ್ಷುನ್ನಿದ್ರಾ ಶತ್ರವಸ್ತೇವಮಾದಯಃ | 
ರಜಸ್ತಮಃ ಪ್ರಕೃತಯಃ ಸತ್ತ್ವಪ್ರಕೃತಯಃ ಕ್ವಚಿತ್‌ 
1 ೪೪॥ 


ಯಾವ ಸಂನ್ಯಾಸಿಯು ಮೊದಲಿಗೆ ಧರ್ಮ, ಅರ್ಥ ಮತ್ತು 
ಕಾಮ ಇವುಗಳ ಮೂಲ ಕಾರಣವಾದ ಗೃಹಸ್ಥಾಶ್ರಮವನ್ನು ತ್ಯಜಿಸಿ, 
ಪುನಃ ಅದನ್ನೇ ಸೇವಿಸತೊಡಗಿದರೆ, ನಿರ್ಲಜ್ಜನಾದ ಅವನು ತಾನು 
ಉಗುಳಿದುದನ್ನೇ ತಿನ್ನುವ ನಾಯಿಯೇ ಆಗಿದ್ದಾನೆ. ॥ ೩೬ ॥ 
ಯಾರು ತನ್ನ ಶರೀರವನ್ನು ಅನಾತ್ಯಾ ಮೃತ್ಯುಗ್ರಸ್ತ ಮತ್ತು ಮಲ, 
ಕ್ರಿಮಿಗಳು, ಬೂದಿ ಎಂದು ತಿಳಿದಿದ್ದರೋ, ಅದನ್ನು ಮತ್ತೆ ಆತ್ಮಾ 
ಎಂದು ತಿಳಿದು ಪ್ರಶಂಸೆ ಮಾಡತೊಡಗಿದರೆ ಅವನು ಮೂಢನೇ 
ಸರಿ. ॥ ೩೭ ॥ ಕರ್ಮತ್ಯಾಗಿಯಾದ ಗೃಹಸ್ಥನು, ವ್ರತತ್ಯಾಗಿಯಾದ 
ಬ್ರಹ್ಮಚಾರಿ, ಊರಿನಲ್ಲಿ ವಾಸಿಸುವ ತಪಸ್ವೀ (ವಾನಪ್ಪಸ್ಸ) ಮತ್ತು 
ಇಂದ್ರಿಯಲೋಲುಪನಾದ ಸಂನ್ಯಾಸಿ ಇವರು ನಾಲ್ವರೂ ಆಶ್ರಮ 
ಗಳಿಗೆ ಕಲಂಕಪ್ರಾಯರಾಗಿದ್ದಾರೆ. ವ್ಯರ್ಥವಾಗಿಯೇ ಆಶ್ರಮಗಳ 
ವೇಷವನ್ನು ಧರಿಸಿದವರು. ಭಗವಂತನ ಮಾಯೆಯಿಂದ ಮೋಹಿತ 
ರಾದ ಆ ಮೂಢರಲ್ಲಿ ಕನಿಕರಗೊಂಡು ಅವರ ವಿಷಯದಲ್ಲಿ 
ಉದಾಸೀನನಾಗಿರಬೇಕು. ॥ ೩೮-೩೯ ॥ ಆತ್ಮಜ್ಞಾನದಿಂದ ಎಲ್ಲ 
ವಾಸನೆಗಳನ್ನು ನಿರ್ಮೂಲನಗೊಳಿಸಿಕೊಂಡು ಪರಮಾತ್ಮ ಸಾಕ್ಷಾ 
ತ್ಕಾರಸುಖದ ಅನುಭವವನ್ನು ಪಡೆದ ಯಾವನೂ ಇಂದ್ರಿಯ 
ಲಂಪಟನಾಗುವುದಿಲ್ಲ ಆತನು ಯಾವ ವಿಷಯದ ಬಯಕೆ 
ಯಿಂದ ಮತ್ತು ಯಾವ ಭೋಕ್ಸವಿನ ತೃಪ್ತಿಗಾಗಿ ಇಂದ್ರಿಯ ಲಂಪಟ 
ನಾಗಿ ತನ್ನ ಶರೀರವನ್ನು ಪೋಷಿಸಿಯಾನು ? ॥ ೪೦ ॥ 

ಪರಮಾತ್ಮನ ಸಿದ್ಧಿಗಾಗಿ ಮಾಡುವ ಸಾಧನೆಯಲ್ಲಿ ಈ 
ಶರೀರವೇ ರಥವು-ಇಂದ್ರಿಯಗಳೇ ಕುದುರೆಗಳು, ಇಂದ್ರಿಯಗಳ 
ಒಡೆಯ ಮನಸ್ಸು ಲಗಾಮು. ಶಬ್ದಾದಿ ವಿಷಯಗಳೇ ಮಾರ್ಗವು. 
ಬುದ್ಧಿಯೇ ಸಾರಥಿ, ಚಿತ್ರವೇ ಭಗವಂತನಿಂದ ನಿರ್ಮಿತವಾದ 
ಕಟ್ಟುವ ವಿಶಾಲ ವಾದ ಹಗ್ಗ ಹತ್ತು ಪ್ರಾಣಗಳೇ ಅಚ್ಚುಮರ, 
ಧರ್ಮ-ಅಧರ್ಮ ಗಳೇ ಚಕ್ರಗಳು. ಇದರ ಅಭಿಮಾನೀ ಜೀವನೇ 
ರಥಿಯೆಂದು ಹೇಳ ಲಾಗಿದೆ. ಓಂಕಾರವೇ ಆ ರಥಿಯ ಧನುಸ್ಸು 
ಶುದ್ಧ ಜೀವಾತ್ಮನೇ ಬಾಣ ಮತ್ತು ಪರಮಾತ್ಮನೇ ಗುರಿಯಾಗಿದೆ 
ಎಂದು ಉಪನಿಷತ್ತು ಗಳು ಹೇಳುತ್ತವೆ. (ಈ ಓಂಕಾರದ ಮೂಲಕ 
ಅಂತರಾತ್ಮನನ್ನು ಪರ ಮಾತ್ಥನಲ್ಲಿ ಲೀನಗೊಳಿಸಬೆಕು.) ॥ ೪೧-೪೨ ॥ 
ರಾಗ, ದ್ವೇಷ ಲೋಭ, ಶೋಕ, ಮೋಹ, ಭಯ, ಮದ, ಮಾನ, 
ಅಪಮಾನ, ಬೇರೆಯವರ ಗುಣಗಳಲ್ಲಿ ದೋಷ ನೋಡುವುದು 
ಛಲ, ಹಿಂಸೆ, ಇತರರ ಉನ್ನತಿಯನ್ನು ಕಂಡು ಹೊಟ್ಟೆಯುರಿ, ತೃಷ್ಟೆ 
ಪ್ರಮಾದ, ಹಸಿವು, ನಿದ್ದೆ - ಇವೆಲ್ಲವೂ ಜೀವಿಯ ಶತ್ರುಗಳು. 
ಇವುಗಳಲ್ಲದೆ ಇನ್ನೂ ಅನೇಕ ಶತ್ರುಗಳು ಅವನಿಗಿವೆ. ಅವುಗಳಲ್ಲಿ 
ರಜೋಗುಣ, ತಮೋಗುಣವೃತ್ತಿಗಳೇ ಹೆಚ್ಚಾಗಿವೆ. ಕೆಲ-ಕೆಲವು 
ಸತ್ವಗುಣ ಪ್ರಧಾನವೂ ಆಗಿರುತ್ತವೆ. ॥ ೪೩-೪೪ ॥ ಈ 
ಮನುಷ್ಯಶರೀರವೆಂಬ ರಥವು ತನ್ನ ವಶದಲ್ಲಿದ್ದು ಇಂದ್ರಿಯ, 
ಮನಸ್ಸು - ಮುಂತಾದ ಎಲ್ಲ ಸಾಧನೆಗಳು ಚೆನ್ನಾಗಿರುವಷ್ಟರೊಳಗೆ 
ಶ್ರೀಗುರುದೇವರ ಚರಣ ಕಮಲಗಳ ಸೇವೆ-ಪೂಜೆಗಳಿಂದ 
ಹರಿತವಾಗಿ ಮಾಡಲ್ಪಟ್ಟ ಜ್ಞಾನ ವೆಂಬ ತೀಕ್ಷ್ಣವಾದ. ಖಡ್ಗವನ್ನು 
ಎತ್ತಿಕೊಂಡು ಶ್ರೀಭಗವಂತನ ಬಲ ದಿಂದ ಈ ಎಲ್ಲ ಶತ್ರುಗಳನ್ನು 
ನಾಶಪಡಿಸಿ, ತನ್ನ ಸ್ವಾರಾಜ್ಯವೆಂಬ ಸಿಂಹಾಸನದಲ್ಲಿ 


798 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಯಾವನ್ಸೃಕಾಯರಥಮಾತ್ಮವಶೋಪಕಲ್ಪಂ 

ಧತ್ತೇ ಗರಿಷ್ಠ ಚರಣಾರ್ಚನಯಾ ನಿಶಾತಮ್‌ । 
ಜ್ಞಾನಾಸಿಮಚ್ಛುತಬಲೋ ದಧದಸ್ತಶತ್ರು: 

ಸ್ವಾರಾಜ್ಯತುಪ್ಪ ಉಪಶಾಂತ ಇದಂ ವಿಜಹ್ಯಾತ್‌ ॥ ೪೫ ॥ 


ನೋ ಚೇತ್ವಮತ್ತಮಸದಿಂದ್ರಿಯವಾಜಿಸೂತಾ 
ನೀತ್ವೋತ್ಸಥಂ ವಿಷಯದಸ್ಯುಷು ನಿಕ್ಸಿಪಂತಿ । 

ತೇ ದಸ್ಕಮಸಹಯಸೂತಮಮುಂ ತಮೋತಂಧೇ 
ಸಂಸಾರಕೂಪ ಉರುಮೃತ್ಯುಭಯೇ ಕ್ಲಿಪಂತಿ 1 ೪೬॥ 


ಪ್ರವೃತ್ತಂ ಚ ನಿವೃತ್ತಂ ಚ ದ್ವಿವಿಧಂ ಕರ್ಮ ವೈದಿಕಮ್‌ । 
ಆವರ್ತೇತ ಪ್ರವೃತ್ತೇನ ನಿವೃತ್ತೇನಾಶ್ನುತೇನಮೃತಮ್‌ 
11 ೪೭ ॥ 


ಹಿಂಸ್ರಂ ದ್ರವ್ಯಮಯಂ ಕಾಮ್ಯಮಗ್ನಿಹೋತ್ರಾದ್ಯಶಾಂತಿದಮ್‌ । 
ದರ್ಶಶ್ವ ಪೂರ್ಣಮಾಸಶ್ವ ಚಾತುರ್ಮಾಸ್ಯಂ ಪಶುಃ ಸುತಃ 
॥1 ೪೮ ॥ 


ಏತದಿಷ್ಟಂ ಪ್ರವೃತ್ತಾಖ್ಯಂ ಹುತಂ ಪ್ರಹುತಮೇವ ಚ 
ಪೂರ್ತಂ ಸುರಾಲಯಾರಾಮಕೂಪಾಜೀವ್ಯಾದಿಲಕ್ಷಣಮ್‌ 
॥೪೯॥ 


ದ್ರವ್ಯಸೂಕ್ಷ್ಮವಿಪಾಕಶ್ಚ ಧೂಮೋ  ರಾತ್ರಿರಪಕ್ಷಯ: 
ಅಯನಂ ದಕ್ಷಿಣಂ ಸೋಮೋ ದರ್ಶ ಓಷಧಿವೀರುಧಃ 
1 ೫೦॥ 


ಅನ್ನಂ ರೇತ ಇತಿ ಕ್ಲೇಶ ಪಿತೃಯಾನಂ ಪುನರ್ಭವಃ 
ಏಕೈಕಶ್ಯೇನಾನುಪೂರ್ವಂ ಭೂತ್ವಾಭೂತ್ವೇಹ ಜಾಯತೇ 
॥೫೧॥ 


ನಿಷೇಕಾದಿಶ್ಚಶಾನಾಂತೈ: ಸಂಸ್ಕಾರೈಃ ಸಂಸ್ಕೃತೋ ದ್ವಿಜಃ 
ಇಂದ್ರಿಯೇಷು ಕ್ರಿಯಾಯಜ್ಞಾನ್‌ ಜ್ಞಾನದೀಪೇಷು ಜುಹ್ಹತಿ 
11 ೫೨॥ 


ವಿರಾಜಮಾನನಾಗಬೇಕು. ಮತ್ತೆ ಪುನಃ ಅತ್ಯಂತ ಶಾಂತಭಾವದಿಂದ 
ಈ ಶರೀರವನ್ನು ಪರಿತ್ಯಾಗಮಾಡ ಬೇಕು. ॥ ೪೫ ॥ ಇಲ್ಲದಿದ್ದರೆ 
ಸ್ವಲ್ಪವೇ ಪ್ರಮಾದ ಉಂಟಾದರೂ ಈ ಇಂದ್ರಿಯಗಳೆಂಬ ದುಷ್ಟ 
ಕುದುರೆಗಳು ಮತ್ತು ಅವುಗಳೊಂದಿಗೆ ಮಿತ್ರತೆಯುಳ್ಳ ಬುದ್ಧಿ 
ರೂಪೀ ಸಾರಥಿಯು ರಥದ ಒಡೆಯ ಜೀವನನ್ನು ವಿರುದ್ಧವಾದ 
ದಾರಿಯಲ್ಲಿ ಕೊಂಡೊಯ್ದು ವಿಷಯ ರೂಪೀ ದರೋಡೆಗಾರರ 
ಕೈಗೊಪ್ಪಿಸುವರು. ಆ ಕಳ್ಳರು ಸಾರಥಿ ಮತ್ತು ಕುದುರೆಗಳೊಂದಿಗೆ 
ಈ ಜೀವನನ್ನು ಮೃತ್ಯುವಿಗಿಂತಲೂ ಅತ್ಯಂತ ಭಯಂಕರವಾದ 
ಸಂಸಾರವೆಂಬ ಕಗ್ಗತ್ತಲೆಯ ಬಾವಿಯೊಳಗೆ ತಳ್ಳಿಬಿಡುವರು. ॥ ೪೬ ॥ 

ವೈದಿಕ ಕರ್ಮಗಳಲ್ಲಿ ಎರಡು ವಿಧಗಳಿವೆ. ಒಂದು ಪ್ರವೃತ್ತಿಪರ 
ವಾದುದು. ಇದು ವೃತ್ತಿಗಳನ್ನು ಅವುಗಳ ವಿಷಯಗಳ ಕಡೆಗೆ 
ಕೊಂಡೊಯ್ಯುವುದು. ಇನ್ನೊಂದು ನಿವೃತ್ತಿಪರವಾದುದು. ಇದು 
ವೃತ್ತಿಗಳನ್ನು ಅವುಗಳ ವಿಷಯಗಳಿಂದ ಹಿಂದಿರುಗಿಸಿ ಶಾಂತ 
ಹಾಗೂ ಆತ್ಮಸಾಕ್ಟಾತ್ಕಾರಕ್ಕೆ ಯೋಗ್ಯವಾಗಿಸುತ್ತದೆ. ಪ್ರವೃತ್ತಿಪರ 
ಕರ್ಮಮಾರ್ಗದಿಂದ ಮತ್ತೆ-ಮತ್ತೆ ಹುಟ್ಟು-ಸಾವುಗಳು ಒದಗು 
ತ್ತವೆ ಮತ್ತು ನಿವೃತ್ತಿಪರ ಭಕ್ತಿಮಾರ್ಗ ಅಥವಾ ಜ್ಞಾ ಮಾರ್ಗದಿಂದ 
ಪರಮಾತ್ಮನ ಪ್ರಾಪ್ತಿಯುಂಟಾಗುತ್ತದೆ. ॥ ೪೭ ॥ ಶ್ಯೇನಯಾಗಾದಿ 
ಹಿಂಸಾಮಯ ಕರ್ಮ, ಅಗ್ನಿಹೋತ್ರ, ದರ್ಶ, ಪೂರ್ಣಮಾಸ, 
ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ, ವೈಶ್ವದೇವ, 
ಬಲಿಹರಣ ಮುಂತಾದ ದ್ರವ್ಯಮಯ ಕರ್ಮಗಳನ್ನು "ಇಷ್ಟವೆಂದು 
ಹೇಳುತ್ತಾರೆ. ದೇವಾಲಯ, ಹೂದೋಟ, ಕೆರೆ-ಕಟ್ಟೆ ಮುಂತಾದವು 
ಗಳನ್ನು ನಿರ್ಮಿಸುವುದು, ಅರವಟ್ಟಿಗೆ ಇರಿಸುವುದು ಮುಂತಾದವು 
ಗಳು "ಪೂರ್ತ' ಕರ್ಮಗಳಾಗಿವೆ. ಇವೆಲ್ಲವೂ ಪ್ರವೃತ್ತಿಪರವಾದ 
ಕರ್ಮಗಳಾಗಿವೆ. ಸಕಾಮಭಾವದಿಂದ ಇವುಗಳನ್ನು ಆಚರಿಸಿದರೆ 
ಇವು ಅಶಾಂತಿಗೆ ಕಾರಣವಾಗುತ್ತವೆ. ॥ ೪೮-೪೯ ॥ ಪ್ರವೃತ್ತಿ 
ಪರಾಯಣನಾದ ಮನುಷ್ಯನು ಸತ್ತಮೇಲೆ ಚರು-ಪುರೋಡಾಶ 
ಮುಂತಾದ ಯಜ್ಞಸ್ಪಂಬಂಧೀ ದ್ರವ್ಯಗಳ ಸೂಕ್ಷ್ಮವಾದ ಭಾಗದಿಂದ 
ಉಂಟಾದ ಶರೀರವನ್ನು ಧರಿಸಿ ಧೂಮಾಭಿಮಾನಿದೇವತೆಗಳ 
ಬಳಿಗೆ ಹೋಗುತ್ತಾನೆ. ಮತ್ತೆ ಕ್ರಮವಾಗಿ ರಾತ್ರಿ, ಕೃಷ್ಣಪಕ್ಷ ದಕ್ಷಿಣಾ 
ಯನ - ಇವುಗಳ ಅಭಿಮಾನಿದೇವತೆಗಳ ಬಳಿಗೆ ಹೋಗಿ ಚಂದ್ರ 
ಲೋಕಕ್ಕೆ ತಲುಪುತ್ತಾನೆ. ಅಲ್ಲಿಯ ಭೋಗಗಳು ಮುಗಿದಾಗ ಅಮಾ 
ವಾಸ್ಯೆಯ ಚಂದ್ರನಂತೆ ಕ್ಷೀಣನಾಗಿ ಮಳೆಯ ಮೂಲಕ ಕ್ರಮವಾಗಿ 
ಔಷಧಿ, ಲತೆಗಳು, ಅನ್ನ ಮತ್ತು ವೀರ್ಯರೂಪದಲ್ಲಿ ಪರಿಣಾಮ 
ಹೊಂದಿ ಪಿತ್ಳಯಾನದಿಂದ ಪುನಃ ಸಂಸಾರದಲ್ಲಿ ಹುಟ್ಟುವನು. 
॥ ೫೦-೫೧ ॥ ಯುಧಿಷ್ಠಿರನೇ! ಗರ್ಭಾಧಾನದಿಂದ ಹಿಡಿದು 
ಅಂತ್ಯೇಷ್ಟಿವರೆಗೆ ಎಲ್ಲ ಸಂಸ್ಕಾರಗಳು ಯಾರಿಗೆ ಆಗುತ್ತವೋ 
ಅವನಿಗೆ "ದ್ವಿಜ' ಎಂದು ಹೇಳುತ್ತಾರೆ. ಅವರಲ್ಲಿ ಕೆಲವರು ಹಿಂದೆ 
ಹೇಳಿದ ಪ್ರವೃತ್ತಿಮಾರ್ಗವನ್ನು ಅನುಷ್ಠಾನಮಾಡಿದರೆ, ಕೆಲವರು 
ಮುಂದೆ ಹೇಳಲಿರುವ ನಿವೃತ್ತಿಮಾರ್ಗವನ್ನು ಅನುಸರಿಸುತ್ತಾರೆ. 
ನಿವೃತ್ತಿ ಪರಾಯಣ ಮನುಷ್ಯನು ಇಷ್ಟ-ಪೂರ್ತ ಮುಂತಾದ ಕರ್ಮ 
ಗಳಿಂದ ಉಂಟಾಗುವ ಸಮಸ್ತ ಯಜ್ಞಗಳನ್ನು ವಿಷಯಗಳ ಜ್ಞಾನ 
ಮಾಡಿಸುವ ಇಂದ್ರಿಯಗಳಲ್ಲಿ ಹವನ ಮಾಡುತ್ತಾನೆ. ॥ ೫೨ ॥ 


15 ಅಧ್ಯಾಯ) 


ಸಪ್ತಮ ಸೃಂಧ 


799 


ಇಂದ್ರಿಯಾಣಿ ಮನಸ್ಕೂರ್ಮೌ ವಾಚಿ ವೈಕಾರಿಕಂ ಮನಃ | 
ವಾಚಂ ವರ್ಣಸಮಾಮ್ನಾಯೇ ತಮೋಂಕಾರೇ ಸ್ವರೇ ನ್ಯಸೇತ್‌ 1 
ಓಂಕಾರಂ ಬಿಂದೌ ನಾದೇ ತಂತಂತು ಪ್ರಾಣೇ ಮಹತ್ಯಮುಮ್‌ 

u ೫೩ 1 


ಅಗ್ನಿ ಸೂರ್ಯೋ ದಿವಾ ಪ್ರಾಹ್ನ 
ಶುಕ್ಲೋ ರಾಕೋತ್ತರಂ ಸ್ವರಾಟ್‌ | 
ವಿಶ್ವಶ್ವ ತೈಜಸಃ ಪ್ರಾಜ್ಞ 
ಸುರ್ಯ ಆತ್ಮಾ ಸಮನ್ವಯಾತ್‌ u ೫೪ ॥ 


ದೇವಯಾನಮಿದಂ ಪ್ರಾಹುರ್ಭೂತ್ವಾ ಭೂತ್ವಾನುಪೂರ್ವಶಃ | 
ಆತ್ಮಯಾಜ್ಯುಪಶಾಂತಾತ್ಮಾ ಹ್ಯಾತ್ಮಸ್ಕೋ ನ ನಿವರ್ತತೇ 
॥ ೫೫ ॥ 


ಯ ಏತೇ ಪಿತೃದೇವಾನಾಮಯನೇ ವೇದನಿರ್ಮಿತೇ ॥ 
ಶಾಸ್ತ್ರೇಣ ಚಕ್ಷುಷಾ ವೇದ ಜನಸ್ಫೋತಪಿ ನ ಮುಹ್ಯತಿ 


॥1 ೫೬ ॥ 
ಆದಾವಂತೇ ಜನಾನಾಂ ಸದ್‌- 
ಬಹಿರಂತಃ ಪರಾವರಮ್‌ । 
ಜ್ಞಾನಂ ಜ್ಞೇಯಂ ವಚೋ ವಾಚ್ಯಂ 
ತಮೋ ಜ್ಯೋತಿಸ್ತ ಮಂ ಸ್ವಯಮ್‌ ॥ ೫೭ ॥ 


ಆಬಾಧಿತೋತಪಿ ಹ್ಯಾಭಾಸೋ ಯಥಾ ವಸ್ತುತಯಾ ಸ್ಥ ಹ! 
ದುರ್ಫಟತ್ವಾದೈಂದ್ರಿಯಕಂ ತದ್ದದರ್ಥವಿಕಲ್ಲಿತಮ್‌ 
॥ ೫೮ ॥ 


ಇಂದ್ರಿಯಗಳನ್ನು ದರ್ಶನಾದಿ ಸಂಕಲ್ಪರೂಪೀ ಮನಸಿನಲ್ಲಿ 
ವೈಕಾರಿಕ ಮನಸ್ಸನ್ನು ಪರಾವಾಣಿಯಲ್ಲೂ ಮತ್ತು ಪರಾವಾಣಿ 
ಯನ್ನು ವರ್ಣಸಮುದಾಯದಲ್ಲಿ ವರ್ಣಸಮುದಾಯವನ್ನು 
"ಅ-ಉ-ಮ್‌' ಈ ಮೂರು ಸ್ವರಗಳ ರೂಪದಲ್ಲಿರುವ ಓಂಕಾರ 
ದಲ್ಲಿ, ಓಂಕಾರವನ್ನು ಬಿಂದುವಿನಲ್ಲಿ ಬಿಂದುವನ್ನು ನಾದದಲ್ಲಿ 
ನಾದವನ್ನು  ಸೂತ್ರಾತ್ಮೆ ಪ ಪ್ರಾಣದಲ್ಲಿ ಹಾಗೂ ಪ್ರಾಣವನ್ನು ಬ್ರಹ್ಮನಲ್ಲಿ 
ಲೀನಗೊಳಿಸುತ್ತಾನೆ. ॥ ೫೩. ॥ ಆ ನಿವೃತ್ತಿನಿಷ್ಠ ಜ್ಞಾನಿಯು ಕ್ರಮ 
ವಾಗಿ ಅಗ್ನಿ, ಸೂರ್ಯ, ಹಗಲು, ಸಾಯಂಕಾಲ, ಶುಕ್ಲಪಕ್ಷ 
ಪೌರ್ಣಮಿ ಮತ್ತು ಉತ್ತರಾಯಣದ ಅಭಿಮಾನಿದೇವತೆಗಳ ಬಳಿಗೆ 
ಹೋಗಿ ಬ್ರಹ್ಮಲೋಕಕ್ಕೆ ತಲುಪುತ್ತಾನೆ. ಅಲ್ಲಿಯ ಭೋಗಗಳು ಮುಗಿ 
ದಾಗ ಅವನು ಸ್ಥೂಲೋಪಾಧಿಕ "ವಿಶ್ವ' ವೆಂಬ ತನ್ನ ಸ್ಥೂಲ ಉಪಾಧಿ 
ಯನ್ನು ಸೂಕ್ಷ್ಮದಲ್ಲಿ ಲೀನಗೊಳಿಸಿ, ಸೂಕ್ಷೋಪಾಧಿಕ "ತೈಜಸ 
ನಾಗುತ್ತಾನೆ. ಮತ್ತೆ ಸೂಕ್ಷ್ಮ ಉಪಾಧಿಯನ್ನು ಕಾರಣದಲ್ಲಿ ಲಯ 
ಗೊಳಿಸಿ, ಕಾರಣೋಪಾಧಿಕ "ಪ್ರಾಜ್ಞ ರೂಪದಿಂದ ಸ್ಥಿತನಾಗು 
ತ್ತಾನೆ. ಮತ್ತೆ ಎಲ್ಲರ ಸಾಕ್ಷಿರೂಪದಿಂದ ಸರ್ವತ್ರ ತುಂಬಿಹೋದ 
ಕಾರಣ ಸಾಕ್ಷಿಯ ಸ್ವರೂಪದಲ್ಲೇ ಕಾರಣೋಪಾಧಿಯನ್ನು ಲಯ 
ಗೊಳಿಸಿ ತುರೀಯ ರೂಪದಲ್ಲಿ ಸ್ಥಿತನಾಗುತ್ತಾನೆ. ಹೀಗೆ ದೃಶ್ಯಗಳು 
ಲಯವಾಗಿ ಹೋದಮೇಲೆ ಅವನು ಶುದ್ಧ ಆತ್ಮನಾಗಿ ಉಳಿಯು 
ವನು. ಇದೇ ಮೋಕ್ಷಪದವಾಗಿದೆ. ॥ ೫೪ ॥ ಇದನ್ನು “ದೇವಯಾನೆ' 
ಮಾರ್ಗವೆಂದು ಹೇಳುತ್ತಾರೆ. ಈ ಮಾರ್ಗದಿಂದ ಹೋಗು ವವರು 
ಆತ್ಮೋಪಾಸಕ ಸಂಸಾರದಿಂದ ನಿವೃತ್ತರಾಗಿ ಕ್ರಮವಾಗಿ ಒಬ್ಬರಿಂದ 
ಮತ್ತೊಬ್ಬದೇವತೆಯ ಬಳಿಗೆ ಹೋಗುತ್ತಾ , ಬಹ್ಮ ಲೋಕಕ್ಕೆ ಹೋಗಿ 
ನೆಲೆಗೊಳ್ಳುವನು. ಅವನು ಪ್ರವೃತ್ತಿಮಾರ್ಗಿಯಂತೆ ಮತ್ತೆ ಹುಟ್ಟು- 
ಸಾವುಗಳ ಚಕ್ರದಲ್ಲಿ ಬೀಳುವುದಿಲ್ಲ ॥ ೫೫ ॥ 

ಈ ಪಿತೃಯಾನ ಮತ್ತು ದೇವಯಾನ ಮಾರ್ಗಗಳೆರಡೂ 
ವೇದೋಕ್ತವೇ ಆಗಿವೆ. ಶಾಸ್ತ್ರೀಯ ದೃಷ್ಟಿಯಿಂದ ಇವನ್ನು ತತ್ತ್ವತಃ 
ಅರಿತುಕೊಳ್ಳುವವನು ಶರೀರದಲ್ಲೇ ಸ್ಥಿತನಾಗಿದ್ದರೂ ಮೋಹಿತ 
ನಾಗುವುದಿಲ್ಲ ॥ ೫೬ ॥ ಶರೀರಗಳು ಹುಟ್ಟುವ ಮೊದಲೂ ಕೂಡ 
ಕಾರಣರೂಪದಿಂದ ಮತ್ತು ಅವುಗಳು ಅಂತ್ಯವಾದ ಬಳಿಕವೂ 
ಅವುಗಳ ಅವಧಿರೂಪದಿಂದ ಯಾವುದು ಸ್ವಯಂ ಇರುತ್ತದೋ, 
ಯಾವುದು ಭೋಗರೂಪದಿಂದ ಹೊರಗೆ ಮತ್ತು ಭೋಕ್ತಾರೂಪ 
ದಿಂದ ಒಳಗಡೆ ಹಾಗೂ ಉಚ್ಚ-ನೀಚ, ತಿಳಿಯುವುದು- 
ತಿಳಿಯುವ ವಿಷಯ, ವಾಣಿ-ವಾಣಿಯ ವಿಷಯ, ಅಂಧಕಾರ- 
ಪ್ರಕಾಶ ಮುಂತಾದ ವಸ್ತುಗಳ ರೂಪದಲ್ಲಿ ಏನೆಲ್ಲ ದೊರೆಯು 
ತ್ವದೋ ಅವೆಲ್ಲ ಸ್ವಯಂ ಪರಮಾತ್ಮನೇ ಆಗಿದ್ದಾನೆ. ॥ ೫೭ ॥ 
ಕನ್ನಡಿಯೇ ಮುಂತಾದವುಗಳಲ್ಲಿ ಕಾಣುವ ಪ್ರತಿಬಿಂಬವು ವಿಚಾರ 
ಮತ್ತು ಯುಕ್ತಿಯಿಂದ ಬಾಧಿತವಾಗುತ್ತದೆ. ಅದರಲ್ಲಿ ಅವರ 
ಅಸ್ತಿತ್ವ ವೇ ಇಲ್ಲ ಆದರೂ ಅದು ವಸ್ತುವಿನ ರೂಪದಲ್ಲಿ ಕಂಡು 

ಬರುತ್ತದೆ. ಹಾಗೆಯೇ ಇಂದ್ರಿಯಗಳ “ಮೂಲಕ ಕಂಡುಬರುವ 
ವಸ್ತುಗಳ ಭೇದ-ಭಾವಗಳೂ ವಿಚಾರ, ಯುಕ್ತಿ ಮತ್ತು ಆತ್ಮಾನುಭ 
ವದಿಂದ ಅಸಂಭವವಾಗಿರುವ ಕಾರಣ ವಾಸ್ತವವಾಗಿ "ಇಲ್ಲದಿದ್ದರೂ 
ಸತ್ಯದಂತೆ ಕಂಡುಬರುತ್ತದೆ. ॥ ೫೮ ॥ 


800 


ಕಿತ್ಯಾದೀನಾಮಿಹಾರ್ಥಾನಾಂ ಛಾಯಾ ನ ಕತಮಾಪಿ ಹಿ। 
ನಸಂಘಾತೋ ವಿಕಾರೋತಪಿನ ಪೃಥಜ್ನಾನ್ನಿಶೋ ಮೃಷಾ 
11೫೯ ॥ 


ಧಾತವೋರಠವಯವಿತ್ವಾಚ್ಚ ತನ್ನಾತ್ರಾವಯವೈರ್ವಿನಾ I 
ನ ಸುರ್ಹಸತ್ಯವಯವಿನ್ಯಸನ್ನವಯವೋತ ತತಃ 
11 ೬೦ ॥| 


ಸ್ಕಾತ್ನಾದೃಶ್ಯಭ್ರಮಸ್ತಾವದ್‌ ವಿಕಲ್ಟೇ ಸತಿ ವಸ್ತುನಃ । 
ಜಾಗ್ರತ್ಸಾ ಫೌ ಯಥಾ ಸ್ವಪ್ನೇ ತಥಾ ವಿಧಿನಿಷೇಧತಾ 
॥೬೧॥ 


ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾ55ತ್ಥನಃ । 
ವರ್ತಯನಾ ಫಿ ನುಭೂತ್ಪೇಹ ತ್ರೀನ್ಸಫ್ನಾನ್‌ಧುನುತೇ ಮುನಿಃ 
೬೨ 


ಕಾರ್ಯಕಾರಣವಸ್ತೆ 2 ಖೈಮರ್ಶನಂ ಪಟತಂತುವತ್‌ | 


ಅವಸ್ತು ತಾದ್ದಿಕಲ್ಪಸ್ಯ ಭಾವಾದ್ವೆ ಟಂ ತದುಚ್ಛತೇ 
I ೬೩ ॥ 


ಯದ್ಭಹ್ಮಣಿ ಪರೇ ಸಾಕ್ಟಾತರ್ವಕರ್ಮಸಮರ್ಪಣಮ್‌ 1 
ಮನೋವಾಕ್ತನುಭಿಃ ಪಾರ್ಥ ಕ್ರಿಯಾದ್ವೈತಂ ತದುಚ್ಛತೇ 
೬೪ I 


ಯಾಸುತಾದೀನಾಮನ್ಶೇಷಾಂ ಸರ್ವದೇಹಿನಾಮ್‌ ಟ 
ಯತ್ನ್ನಾರ್ಥಕಾಮಯೋರೈಕ್ಳಂ ದ್ರವ್ಯಾದ್ವೈತಂ ತದುಚ್ಛತೇ 
॥1 ೬೫ ॥ 


ಯದ್ಯಸ್ಯ ವಾನಿಷಿದ್ದಂ ಸ್ಯಾದ್ಯೇನ ಯತ್ರ ಯತೋ ನೃಪ | 
ಸ ತೇನೇಹೇತ ಕರ್ಮಾಣಿ ನರೋ ನಾನ್ಯೈರನಾಪದಿ 
1೬೬1 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಪೃಥಿವಿಯೇ ಮುಂತಾದ ಪಂಚಭೂತಗಳಿಂದ ಈ ಶರೀರದ 
ನಿರ್ಮಾಣವಾಗಲಿಲ್ಲ ವಾಸ್ತವಿಕ ದೃಷ್ಟಿಯಿಂದ ನೋಡಿದರೆ ಅದು 
ಈ ಪಂಚಭೂತಗಳ ಸಮುದಾಯವೂ ಅಲ್ಲ ಮತ್ತು ವಿಕಾರ 
ಅಥವಾ ಪರಿಣಾಮವೂ ಅಲ್ಲ ಏಕೆಂದರೆ, ಇದು ತನ್ನ ಅವಯವ 
ಗಳಿಂದ ಬೇರೆಯಾಗಿಲ್ಲ ಮತ್ತು ಅವುಗಳಲ್ಲಿ ಸೇರಿಕೊಂಡೂ ಇಲ್ಲ 


` ಆದ್ದರಿಂದ ಮಿಥ್ಕೆಯಾಗಿದೆ. ॥ ೫೯ ॥ ಹೀಗೆಯೇ ಶರೀರದ ಕಾರಣ 


ರೂಪೀ ಪಂಚಭೂತಗಳೂ ಕೂಡ ಅವಯವಿಯಾದ್ದಂಂದ ತನ್ನ 
ಅವಯವಗಳಿಂದ - ಸೂಕ್ಷ್ಮ ಭೂತಗಳಿಂದ ಭಿನ್ನವಾಗಿಲ್ಲ ಅವಯ 
ವರೂಪವೇ ಆಗಿವೆ. ಎಷ್ಟೇ ಹುಡುಕಿದರೂ ಅವಯವಗಳಲ್ಲದೆ 
ಅವಯವಿಯ ಅಸ್ತಿತ್ವವು ದೊರೆಯುವುದಿಲ್ಲ ಅದು ಅಸತ್ತೆಂದೇ 
ಸಿದ್ಧವಾಗುತ್ತದೆ. ಆಗ ಈ ಅವಯವಗಳೂ ಅಸತ್ಯವೆಂದು ತಾನಾ 
ಗಿಯೇ ಸಿದ್ಧವಾಗುತ್ತದೆ. ॥ ೬೦ ॥ ಅಜ್ಞಾನದ ಕಾರಣ ಒಂದೇ 
ಪರಮತತ್ವ್ವದಲ್ಲಿ ಅನೇಕ ವಸ್ತುಗಳ ಭೇದಗಳು ಕಂಡುಬರುತ್ತಾ 
ಇರುವ ತನಕ ಯಾವ ವಸ್ತುವು ಮೊದಲಿಗೆ ಇತ್ತೋ ಅದು ಈಗಲೂ 
ಇದೆ ಎಂಬ ಭ್ರಮೆಯೂ ಇರಬಲ್ಲದು ಮತ್ತು ಸ್ವಪ್ಪದಲ್ಲಿಯೂ 
ಹೇಗೆ ಜಾಗ್ರತ್‌, ಸ್ವಪ್ನ ಮುಂತಾದ ಅವಸ್ಥೆಗಳ ಬೇರೆ-ಬೇರೆ ಅನು 
ಭವಗಳು ಆಗಿಯೇ ಆಗುತ್ತದೆ ಹಾಗೂ ಅವುಗಳಲ್ಲಿಯೂ ವಿಧಿ 
ನಿಷೇಧದ ಶಾಸ್ತ್ರಇರುತ್ತದೆ - ಹಾಗೆಯೇ ಈ ಭಿನ್ನತೆಗಳ ಅಸ್ತಿತ್ವದ 
ಮೋಹ ಇರುವ ತನಕ ಇಲ್ಲಿಯೂ ವಿಧಿನಿಷೇಧದ ಶಾಸ್ತ್ರವು ಇದ್ದೇ 
ಇರುತ್ತದೆ. ॥ ೬೧ ॥ 

ಯಾರು ವಿಚಾರಶೀಲನಾದ ಮನುಷ್ಯನು ಸ್ವಾನುಭೂತಿಯಿಂದ 
ಆತ್ಮನ ತ್ರಿವಿಧ ಅದ್ವೈತಗಳ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ - 
ಅದು ಜಾಗ್ರತ್‌, ಸ್ವಪ್ನ ಸುಷುಪ್ತಿ ಮತ್ತು ದ್ರಷ್ಟಾ, ದರ್ಶನ ಮತ್ತು 
ದೃಶ್ಯದ ಭೇದರೂಪೀ ಸ್ವಪ್ಪವನ್ನು ತೊಡೆದುಹಾಕುತ್ತದೆ. ಭಾವಾ 
ದ್ವೈತ, ಕ್ರಿಯಾದ್ವೈತ ಮತ್ತು ದ್ರವ್ಯಾದ್ವೈತ - ಎಂಬ ಮೂರು 
ಪ್ರಕಾರದ ಅದ್ವೈತಗಳಿವೆ. ॥ ೬೨ ॥ ವಸ್ತವು ಸೂತ್ರರೂಪವೇ ಆಗಿ 
ರುವಂತೆಯೇ ಕಾರ್ಯವು ಕಾರಣಮಾತ್ರವೇ ಆಗಿದೆ. ಏಕೆಂದರೆ, 
ಭೇದವಾದರೋ ವಾಸ್ತವವಾಗಿ ಇಲ್ಲವೇ ಇಲ್ಲ ಹೀಗೆ ಎಲ್ಲದರ 
ಏಕತೆಯ ವಿಚಾರವೇ "ಭಾವಾದ್ವೈತ'ವಾಗಿದೆ. ॥ ೬೩ ॥ ಯುಧಿ 
ಹ್ಠಿರನೇ! ಮನಸ್ಸು ಮಾತು ಮತ್ತು ಶರೀರಗಳಿಂದಾಗುವ ಎಲ್ಲ 
ಕರ್ಮಗಳು ಸ್ವಯಂ ಪರಬ್ರಹ್ಮ ಪರಮಾತ್ಮನಲ್ಲೇ ಆಗುತ್ತಾ ಇವೆ, 
ಅದರಲ್ಲೇ ಅಧ್ಯಸ್ತವಾಗಿದೆ - ಈ ಭಾವದಿಂದ ಸಮಸ್ಯ ಕರ್ಮ ಗಳನ್ನು 
ಸಮರ್ಪಿಸುವುದು 'ಕ್ರಿಯಾದ್ವೈತೆವಾಗಿದೆ. ॥ ೬೪॥ ಪ್ನೀ- 
ಪುತ್ರಾದಿ ನೆಂಟರಿಷ್ಟರು ಹಾಗೂ ಪ್ರಪಂಚದ ಬೇರೆ ಸಮಸ್ತ ಪ್ರಾಣಿ 
ಗಳ ಹಾಗೂ ತನ್ನ ಸ್ವಾರ್ಥ ಮತ್ತು ಭೋಗಗಳು ಒಂದೇ ಆಗಿವೆ. 
ಅವುಗಳಲ್ಲಿತನ್ನದು ಹಾಗೂ ಪರರದು ಎಂಬ ಭೇದವೇ ಇಲ್ಲ- ಈ 
ವಿಧದ ವಿಚಾರ "ದ್ರವ್ಯಾದ್ವೈತ 'ವಾಗಿದೆ. ॥ ೬೫ ॥ 

ಯುಧಿಷ್ಠಿರನೇ! ಯಾವ ಮನುಷ್ಯನಿಗೆ ಯಾವ ದ್ರವ್ಯವನ್ನು 
ಯಾವ ಸಮಯದಲ್ಲಿ ಯಾವ ಉಪಾಯದಿಂದ ಯಾರಿಂದ ಸ್ವೀಕ 
ರಿಸುವುದು ಶಾಸ್ತ್ರದ ಆಜ್ಞೆಗೆ ವಿರುದ್ಧವಲ್ಲವೋ ಅವನು ಅದ 
ರಿಂದಲೇ ಎಲ್ಲ ಕಾರ್ಯಗಳನ್ನು ನೆರವೇರಿಸಿಕೊಳ್ಳಬೇಕು. ಆಪತ್ಕಾಲ 
ವನ್ನು ಬಿಟ್ಟು ಇದರಿಂದ ಬೇರೆಯದನ್ನು ಮಾಡಬಾರದು. ॥ ೬೬ ॥ 


15 ಅಧ್ಯಾಯ] 


ಸಪ್ತಮ ಸ್ಕಂಧ 


801 


ಏತೈರನ್ಯೆ ಶ್ವ ವೇದೋಕ್ರೈರ್ವರ್ತಮಾನ: ಸ್ವಕರ್ಮಭಿಃ । 
ಗೃಹೇತಪ್ಯಸ್ಯ ಗತಿಂ ಯಾಯಾದ್ರಾಜನ್‌ಸ್ಪದಕ್ರಿಭಾಜ್ನರ: 


೬೭ 
ಯಥಾ ಹಿ ಯೂಯಂ ನೃಪದೇವ ದುಸ್ತ್ಯಜಾ- 
ದಾಪದ್ಧಣಾದುತ್ತರತಾತ್ಮನ: ಪ್ರಭೋಃ 1 
ಯತ್ಪಾದಪಂಕೇರುಹಸೇವಯಾ ಭವಾ- 
ನಹಾರ್ಷೀನ್ನಿರ್ಜಿತದಿಗ್ಗಜಃ ಕ್ರತೂನ್‌  ॥ ೬೮॥ 


ಅಹಂ ಪುರಾಭವಂ ಕಶ್ಚಿದ್ದಂಧರ್ವ ಉಪಬರ್ಹಣಃ | 
ನಾಮಾತೀತೇ ಮಹಾಕಲ್ಲೇ ಗಂಧರ್ವಾಣಾಂ ಸುಸಮ್ಮತಃ 
WF 


ರೂಪಪೇಶಲಮಾಧುರ್ಯಸೌಗಂಧ್ಯಪ್ರಿಯದರ್ಶನಃ 1 
ಸ್ತ್ರೀಣಾಂ ಪ್ರಿಯತಮೋ ನಿತ್ಯಂ ಮತ್ತಸ್ತು ಪುರುಲಂಪಟಃ 
॥೭೦॥ 


ಏಕದಾ ದೇವಸತ್ರೇ ತು ಗಂಧರ್ವಾಪರಸಾಂ ಗಣಾಃ 
ಉಪಹೂತಾ ವಿಶ್ವಗ್ವಿರ್ಹರಿಗಾಥೋಪಗಾಯನೇ 
॥ ೭೧॥ 


ಅಹಂ ಚ ಗಾಯಂಸದ್ದಿದ್ದಾನ್‌ ಸ್ವೀಜಃ ಪರಿವೃತೋ ಗತಃ । 

ಜ್ಞಾತ್ವಾ ವಿಶ್ವಸೃಜಸ್ತನ್ನೇ ಹೇಲನಂ ಶೇಪುರೋಜಸಾ 1 

ಯಾಹಿ ತ್ವಂ ಶೂದ್ರತಾಮಾಶು ನಪ್ಪಶ್ರೀಃ ಕೃತಹೇಲನಃ 
1೭೨ ॥ 


ತಾವದ್ದಾಸ್ಯಾಮಹಂ ಜಜ್ಞೇ ತತ್ರಾಪಿ ಬ್ರಹ್ಮವಾದಿನಾಮ್‌ । 
ಶುಶ್ರೂಷಯಾನುಷಂಗೇಣ ಪ್ರಾಪ್ರೋ5ಹಂ ಬ್ರಹ್ಮಪುತ್ರತಾಮ್‌ 
1೭೩ 


ಧರ್ಮಸ್ತೇ ಗೃಹಮೇಧೀಯೋ ವರ್ಣಿತಃ ಪಾಪನಾಶನಃ | 


ಗೃಹಸ್ಥೋ ಯೇನ ಪದವೀಮಂಜಸಾ ನ್ಯಾಸಿನಾಮಿಯಾತ್‌ 
1೭೪ ॥ 


ಮಹಾರಾಜಾ! ಭಗವದ್ದಕ್ಷ ಮನುಷ್ಯನು ವೇದದಲ್ಲಿ ಹೇಳಲ್ಪಟ್ಟ ಈ 
ಕರ್ಮಗಳನ್ನು ಹಾಗೂ ಬೇರೆ-ಬೇರೆ ಸ್ವಕರ್ಮಗಳನ್ನು ಅನುಷ್ಠಾನ 
ಮಾಡುತ್ತಾ ಮನೆಯಲ್ಲಿ ಇದ್ದರೂ ಕೂಡ ಶ್ರೀಕೃಷ್ಣನ ಗತಿಯನ್ನು 
ಪಡೆದುಕೊಳ್ಳುವನು. ॥ ೬೭ ॥ ಯುಧಿಷ್ಠಿರನೇ | ನೀನು ನಿನ್ನ 
ಸ್ವಾಮಿಯಾದ ಭಗವಾನ್‌ ಶ್ರೀಕೃಷ್ಣನ ಕೃಪೆ ಮತ್ತು ಸಹಾಯದಿಂದ 
ದೊಡ್ಡ-ದೊಡ್ಡ ಕಠಿಣ ವಿಪತ್ತುಗಳನ್ನೂ ದಾಟಿಹೋಗಿರುವೆ ಮತ್ತು 
ಅವನ ಚರಣಕಮಲಗಳ ಸೇವೆಯಿಂದ ಸಮಸ್ತ ಭೂಮಂಡಲವನ್ನು 
ಗೆದ್ದುನೀನು ದೊಡ್ಡ-ದೊಡ್ಡ ರಾಜಸೂಯವೇ ಮುಂತಾದ ಯಜ್ಞ 
ಗಳನ್ನು ಮಾಡಿರುವೆ. ॥ ೬೮ ॥ 

ಹಿಂದಿನ ಜನ್ಮದಲ್ಲಿ ಇದಕ್ಕೆ ಮೊದಲಿನ ಕಲ್ಪದಲ್ಲಿ ನಾನು ಓರ್ವ 
ಗಂಧರ್ವನಾಗಿದ್ದೆ ನನ್ನ ಹೆಸರು "ಉಪಬರ್ಹಣ' ಎಂದಿತ್ತು ಮತ್ತು 
ಗಂಧರ್ವರಲ್ಲಿ ನನಗೆ ತುಂಬಾ ಸಮ್ಮಾನವಿತ್ತು. ॥ ೬೯ ॥ ನಾನು 
ಅಪೂರ್ವವಾದ ಸೌಂದರ್ಯ, ಸೌಕುಮಾರ್ಯ ಮತ್ತು ಮಾಧು 
ರ್ಯಗಳಿಂದ ಸಂಪನ್ನನಾಗಿದ್ದೆನು. ನನ್ನ ಶರೀರದಿಂದ ಸುಗಂಧವು 
ಸೂಸುತ್ತಿತ್ತು ಮತ್ತು ನೋಡಲು ನಾನು ತುಂಬಾ ಸುಂದರನಾಗಿದ್ದೆ 
ಸ್ತ್ರೀಯರು ನನ್ನಲ್ಲಿ ಬಹಳ ಪ್ರೇಮವಿಟ್ಟಿದ್ದರು ಮತ್ತು ನಾನೂ 
ಸದಾಕಾಲ ಪ್ರಮಾದದಲ್ಲೇ ಇರುತ್ತಿದ್ದು ಅತ್ಯಂತ ವಿಲಾಸಿ 
ಯಾಗಿದ್ದೆ ॥ ೭೦ ॥ ಒಮ್ಮೆ ದೇವತೆಗಳು ಒಂದು ಜ್ಞಾನ ಸತ್ರವನ್ನು 
ಆಚರಿಸಿದರು. ದೊಡ್ಡ-ದೊಡ್ಡ ಪ್ರಜಾಪತಿಗಳು ಅಲ್ಲಿಗೆ ಬಂದಿ 
ದ್ವರು. ಭಗವಂತನ ಲೀಲೆಯನ್ನು ಹಾಡುವುದಕ್ಕಾಗಿ ಗಂಧರ್ವ 
ರನ್ನೂ ಅಪ್ಸರೆಯನ್ನೂ ಕರೆಸಿದರು. ॥ ೭೧ ॥ ಅದು ಸಂತರ ಸಭೆ 
ಮತ್ತು ಅಲ್ಲಿ ಭಗವಂತನ ಲೀಲೆಗಳೇ ಹಾಡಲ್ಪಡುತ್ತವೆ ಎಂದು 
ನಾನು ತಿಳಿದಿದ್ದೆ ಆದರೂ ನಾನು ಸ್ಟ್ರೀಯರೊಂದಿಗೆ ಲೌಕಿಕ ಗೀತೆ 
ಗಳನ್ನು ಹಾಡುತ್ತಾ ಉನ್ಮತ್ತನಂತೆ ಅಲ್ಲಿಗೆ ತಲುಪಿದೆ. ಇವನಾದರೋ 
ನಮ್ಮಗಳ ಅನಾದರವನ್ನು ಮಾಡುತ್ತಿದ್ದಾನೆ ಎಂದು ದೇವತೆಗಳು 
ನೋಡಿದರು. ಅವರು ತಮ್ಮ ಶಕ್ತಿಯಿಂದ - ನೀನು ನಮ್ಮನ್ನು 
ಅವಹೇಳನ ಮಾಡಿರುವಿ, ಅದರಿಂದ ನಿನ್ನ ಎಲ್ಲ ಸೌಂದರ್ಯ 
ಸಂಪತ್ತು ನಾಶವಾಗಿ, ನೀನು ಬೇಗನೇ ಶೂದ್ರನಾಗು' ಎಂದು 
ಶಾಪವನ್ನು ಕೊಟ್ಟರು. ॥ ೭೨ ॥ ಅವರ ಶಾಪದಿಂದ ನಾನು ದಾಸೀ 
ಪುತ್ರನಾಗಿ ಹುಟ್ಟಿದೆ. ಆದರೆ ಆ ಶೂದ್ರಜೀವನದಲ್ಲಿ ಮಾಡಿದ 
ಮಹಾತ್ಮರ ಸತ್ಸಂಗ ಮತ್ತು ಸೇವೆ-ಶುಶ್ರೂಷೆಯ ಪ್ರಭಾವದಿಂದ 
ನಾನು ಮರುಜನ್ನದಲ್ಲಿ ಬ್ರಷ್ಟದೇವರ ಪುತ್ರನಾದೆ. ॥ ೭೩ ॥ ಸಂತರ 
ಅವಹೇಳನೆ ಮತ್ತು ಸೇವೆಯ ಪ್ರತ್ಯಕ್ಷವಾದ ನನ್ನ ಅನುಭವವಾಗಿದೆ 
ಇದು. ಸಂತರ ಸೇವೆಯಿಂದಲೇ ಭಗವಂತನು ಪ್ರಸನ್ನನಾಗುತ್ತಾನೆ. 
ನಾನು ನಿನಗೆ ಗೃಹಸ್ಥರ ಪಾಪನಾಶಕ ಧರ್ಮವನ್ನು ಹೇಳಿದೆ. ಈ 
ಧರ್ಮದ ಆಚರಣೆಯಿಂದ ಗೃಹಸ್ಥರೂ ಕೂಡ ಆಯಾಸವಿಲ್ಲದೆ 
ಸಂನ್ಯಾಸಿಗಳಿಗೆ ಸಿಗುವಂತಹ ಪರಮಪದವನ್ನು ಪಡೆದುಕೊಳ್ಳು 
ವರು. ॥ ೭೪ ॥ 

ಯುಧಿಷ್ಠಿರನೇ! ಈ ಮನುಷ್ಯಲೋಕದಲ್ಲಿ ನೀವೇ ಅತ್ಯಂತ 
ಭಾಗ್ಯಶಾಲಿಗಳು. ಏಕೆಂದರೆ, ನಿಮ್ಮ ಮನೆಯಲ್ಲಿ ಸಾಕ್ಸಾತ್‌ 
ಪರಬ್ರಹ್ಮ ಪರಮಾತ್ಮನು ಮನುಷ್ಯರೂಪವನ್ನು ಧರಿಸಿ ಗುಪ್ತರೂಪ 
ದಿಂದ ವಾಸಿಸುತ್ತಿರುವನು. ಇದರಿಂದ ಇಡೀ ಜಗತ್ತನ್ನು ಪವಿತ್ರ 


802 


ಯೂಯಂ ನೃಲೋಕೇ ಬತ ಭೂರಿಭಾಗಾ 

ಲೋಕಂ ಪುನಾನಾ ಮುನಯೋ ಭಿಯಂತಿ | 
ಯೇಷಾಂ ಗೃಹಾನಾವಸತೀತಿ ಸಾಕ್ಟಾ- 

ದ್ಲೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಮ್‌ ॥ ೭೫ ॥ 


ಸ ವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ 
ಕೈವಲ್ಯ ನಿರ್ವಾಣಸುಖಾನುಭೂತಿಃ 

ಪ್ರಿಯಃ ಸುಹೃದ್ವ ಖಲು ಮಾತುಲೇಯ 
ಆತ್ಮಾರ್ಹಣೇಯೋ ವಿಧಿಕೃದ್ಗುರುಶ್ಚ 


W ೭೬ ॥ 


ನ ಯಸ್ಕ ಸಾಕ್ಟಾದವಪದ್ಧಜಾದಿಭೀ 
ರೂಪಂ ಧಿಯಾ ವಸ್ತುತಯೋಪವರ್ಣಿತಮ್‌ । 
ಮೌನೇನ ಭಕೊ ಕ್ರೀಪಶಮೇನ ಪೂಜಿತಃ 


ಪ್ರಸೀದತಾಮೇಷ ಸ ಸಾತ್ವತಾಂ ಪತಿಃ ॥ ೭೭॥ 


ಶ್ರೀಶುಕ ಉವಾಚ 


ಇತಿ ದೇವರ್ಷಿಣಾ ಪ್ರೋಕ್ತಂ ನಿಶಮ್ಯ ಭರತರ್ಷಭ: । 
ಪೂಜಯಾಮಾಸ ಸುಪ್ರೀತಃ ಕೃಷ್ಣಂ ಚ ಪ್ರೇಮವಿಷ್ಠಲ: 

॥ ೬೮ ॥ 
ಕೃಷ್ಣಪಾರ್ಥಾವುಪಾಮಂತ್ರ್ಯ ಪೂಜಿತಃ ಪ್ರಯಯೌ ಮುನಿಃ । 
ಶ್ರುತ್ವಾ ಕೃಷ್ಣ: ಪರಂ ಬ್ರಹ್ಮ ಪಾರ್ಥಃ ಪರಮವಿಸ್ಥಿತ: 

॥೭೯॥ 
ಇತಿ ದಾಕ್ಟಾಯಣೀನಾಂ ತೇ ಪೃಥಗ್ವಂಶಾಃ ಪ್ರಕೀರ್ತಿತಾಃ । 
ದೇವಾಸುರಮನುಷ್ಯಾದ್ಯಾ ಲೋಕಾ ಯತ್ರ ಚರಾಚರಾಃ 

॥ ೮೦॥ 


ಶ್ರೀಮದ್ಭಾಗವತ 


[ಅಧ್ಯಾಯ 15 


ವಾಗಿಸುವ ಯಷಿ-ಮುನಿಗಳು ಮತ್ತೆ-ಮತ್ತೆ ಅವನ ದರ್ಶನ 
ಪಡೆಯಲು ನಾಲ್ಕೂ ಕಡೆಗಳಿಂದ ನಿಮ್ಮ ಬಳಿಗೆ ಬರುತ್ತಾ ಇರು 
ತ್ತಾರೆ. ॥ ೭೫ ॥ ದೊಡ್ಡ-ದೊಡ್ಡ ಮಹಾಪುರುಷರು ನಿರಂತರವಾಗಿ 
ಯಾರನ್ನು ಹುಡುಕುತ್ತಾ ಇರುತ್ತಾರೋ, ಯಾರು ಮಾಯಾಲೇಶ 
ದಿಂದ ರಹಿತನಾಗಿ ಪರಮಶಾಂತ ಪರಮಾನಂದಾನುಭವಸ್ವರೂಪ 


i ಪರಬ್ರಹ್ಮ ಪರಮಾತ್ಮನಿದ್ದಾನೋ ಅವನೇ ನಿಮ್ಮ ಹಿತೈಷಿಯೂ, 


ಪ್ರಿಯನೂ, ಸೋದರತ್ತೆಯ ಮಗನೂ, ಪೂಜ್ಯನೂ, ಆಜ್ಞಾಕ್ಯಾರಿಯೂ, 
ಗುರುವೂ ಮತ್ತು ಸ್ವಯಂ ಆತ್ಮಾ ಶ್ರೀಕೃಷ್ಣನಾಗಿದ್ದಾನೆ. ॥ ೭೬ ॥ 
ರುದ್ರದೇವರು, ಬ್ರಹ್ಮದೇವರು ಮುಂತಾದ ವರೂ ಕೂಡ ತಮ್ಮ 
ಬುದ್ಧಿಯಿಂದ "ಅವನು ಹೀಗೆಯೇ ಇದ್ದಾನೆ' ಈ ರೂಪದಿಂದ 
ಅವನನ್ನು ವರ್ಣಿಸಲಾರದೆ ಹೋದರು. ಹಾಗಿರುವಾಗ ನಾವು 
ಹೇಗೆ ವರ್ಣಿಸಬಲ್ಲೆವು ? ನಾವಾದರೋ ಮೌನ, ಭಕ್ತಿ ಮತ್ತು 
ಸಂಯಮದ ಮೂಲಕವೇ ಅವನ ಪೂಜೆಯನ್ನು ಮಾಡುತ್ತೇವೆ. 
ಕೃಪೆಗೆದು ನಮ್ಮ ಈ ಪೂಜೆಯನ್ನು ಸ್ವೀಕರಿಸಿ ಭಕ್ತವತ್ಸಲ 
ಭಗವಂತನು ನಮ್ಮೆ ಮೇಲೆ ಕೃಪೆದೋರಲಿ. ॥ ೭೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ದೇವರ್ಷಿ ನಾರದರ ಈ ಪ್ರವಚನವನ್ನು ಕೇಳಿ ರಾಜಾ ಯುಧಿ 
ಷ್ಠಿರನಿಗೆ ಅತ್ಯಂತ ಆನಂದವಾಯಿತು. ಅವನು ಪ್ರೇಮವಿಹ್ವಲನಾಗಿ 
ದೇವರ್ಷಿ ನಾರದರನ್ನು ಮತ್ತು ಭಗವಾನ್‌ ಶ್ರೀಕೃಷ್ಣನನ್ನು ಪೂಜಿಸಿ 
ದನು. ॥ ೭೮ ॥ ದೇವರ್ಷಿ ನಾರದರು ಭಗವಾನ್‌ ಕೃಷ್ಣನಿಂದ 
ಮತ್ತು ಯುಧಿಷ್ಠಿರನಿಂದ ಬೀಳ್ಕೊಂಡು, ಅವನಿಂದ ಸತ್ಕಾರಪಡೆದು 
ಹೊರಟುಹೋದರು. ಭಗವಾನ್‌ ಶ್ರೀಕೃಷ್ಣನೇ ಪರಬ್ರಹ್ಮನಾಗಿದ್ದಾನೆ 
ಎಂದು ಕೇಳಿ ಯುಧಿಷ್ಠಿರನಿಗೆಪರಮಾಶ್ಚರ್ಯವಾಯಿತು. 1೭೯ 
ಪರೀಕ್ಷಿತನೇ! ಹೀಗೆ ನಾನು ನಿನಗೆ ದಕ್ಷಪುತ್ರಿಯರ ವಂಶಗಳ 
ಬೇರೆ- ಬೇರೆಯಾಗಿ ವರ್ಣನೆ ಮಾಡಿದನು. ಅವರ ವಂಶದಲ್ಲೇ 
ದೇವತೆಗಳು ಅಸುರರು, ಮನುಷ್ಯರೇ ಮುಂತಾದವರು ಮತ್ತು 
ಸಮಸ್ತ ಚರಾಚರದ ಸೃಷ್ಟಿಯಾಯಿತು. ॥ ೮೦ ॥ 


ಹದಿನೈದನೆಯ ಅಧ್ಯಾ ಯವು ಮುಗಿಯಿತು. ॥ ೧೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಸಪ್ತಮ ಸಂಧೇ 
ಪ್ರಹ್ಲಾದಾನುಚರಿತೇ ಯುಧಿಷ್ಠಿರ-ನಾರದಸಂವಾದೇ ಸದಾಚಾರನಿರ್ಣಯೋ ನಾಮ ಪಂಚದಶೋ5ಧ್ಯಾಯಃ॥ ೧೫ ॥ 


ಏಳನೆಯ ಸೃಂಧವು ಸಂಪೂರ್ಣವಾಯಿತು. 


— Op 


॥ ಓಂನಮೋಭಗವತೇ ವಾಸುದೇವಾಯ ॥ 
ಶ್ರೀಮದ್ಭಾಗವತಮಹಾಪುರಾಣಮ್‌ 
ಅಷ್ಟಮ: ಸ್ಕಂಧಃ 
ಮೊದಲನೆಯ ಅಧ್ಯಾಯ 
ಮನ್ಸಂತರಗಳ ವರ್ಣನೆ 


ರಾಜೋವಾಚ 


ಸ್ವಾಯಂಭುವಸ್ಯೇಹ ಗುರೋ ವಂಶೋಂಯಂ ವಿಸ್ತರಾಚ್ಛುತ: I 
ಯತ್ರ ವಿಶ್ನಸ್ವಜಾಂ ಸರ್ಗೋ ಮನೂನನ್ಯಾನ್ಹದಸ್ವ ನಃ 
॥ ೧ ॥ 


ಯತ್ರ ಯತ್ರ ಹರೇರ್ಜನ್ಮ ಕರ್ಮಾಣಿ ಚ ಮಹೀಯಸ:ಃ । 
ಗೃಣಂತಿ ಕವಯೋ ಬ್ರಹ್ಮನ್‌ತಾನಿ ನೋ ವದ ಶೃಣ್ಣತಾಮ್‌ 


॥ ೨ ॥| 
ಯದ್ಭಸ್ಥಿನ್ನಂತರೇ ಬ್ರಹ್ಮನ್ಗಗವಾನ್ವಿಶ್ವಭಾವನ: । 
ಕೃತವಾನ್ಯುರುತೇ ಕರ್ತಾ ಹ್ಯತೀತೇ5ನಾಗತೇನದ್ಯ ವಾ 

॥ ೩ ॥ 


ಖಷಿರುವಾಚ 


ಮನವೋಪಸ್ಸಿನ್ವತೀತಾ: ಷಟ್ಟಲ್ಲೇ ಸ್ವಾಯಂಭುವಾದಯಃ | 
ಆದ್ಯಸ್ಟೇ ಕಥಿತೋ ಯತ್ರ ದೇವಾದೀನಾಂ ಚ ಸಂಭವಃ 
RT 


ಆಕೂತ್ಯಾಂ ದೇವಹೂತ್ಯಾಂ ಚ ದುಹಿತ್ರೋಸ್ತಸ್ಕ ವೈ ಮನೋಃ 
ಧರ್ಮಜ್ಞಾನೋಪದೇಶಾರ್ಥಂ ಭಗವಾನುುತ್ತತಾಂ ಗತಃ 
॥ ೫ ॥ 


ಕೃತಂ ಪುರಾ ಭಗವತಃ ಕಪಿಲಸ್ಕಾನುವರ್ಣಿತಮ್‌ । 
ಆಖ್ಯಾಸ್ಕೇ ಭಗವಾನ್ಯಜ್ಞೋ ಯಚ್ಚಕಾರ ಕುರೂದ್ವಹ 
“ut 


ಎರಕ್ತಃ ಕಾಮಭೋಗೇಷು ಶತರೂಪಾಪತಿಃ ಪ್ರಭುಃ | 
ವಿಸೃಜ್ಯ ರಾಜ್ಯಂ ತಪಸೇ ಸಭಾರ್ಯೋ ವನಮಾವಿಶತ್‌ 
॥1 ೭ ॥ 


ಪರೀಕ್ಷಿದ್ರಾಜನು ಕೇಳಿದನು - ಗುರುದೇವರೇ | ತಮ್ಮ ಈ 
ಕಥಾ-ಕೀರ್ತನೆಯಲ್ಲಿ ಸ್ವಾಯಂಭುವ ಮನುವಿನ ವಂಶವಿಸ್ತಾರ 
ವನ್ನು ನಾನು ಕೇಳಿದೆ. ಇದೇ ವಂಶದಲ್ಲಿ ಅವನ ಪುತ್ರಿಯರಿಂದ 
ಮರೀಚಿಯೇ ಮುಂತಾದ ಪ್ರಜಾಪತಿಗಳು ತಮ್ಮ ವಂಶವನ್ನು ನಡೆಸಿ 
ದರು. ಈಗ ನೀವು ಇತರ ಮನುಗಳ ವಿಷಯವನ್ನು ವರ್ಣಿಸುವ 
ಕೃಪೆಮಾಡಿರಿ. ॥ ೧ ॥ ಬ್ರಾಹ್ಮಣೋತ್ತಮರೇ ।! ಮಹಾತ್ಮರಾದ 
ಜ್ಞಾನಿಗಳು ಯಾವ-ಯಾವ ಮನ್ವಂತರದಲ್ಲಿ ಮಹಾಮಹಿಮ 
ನಾದ ಶ್ರೀಹರಿಯ ಅವತಾರಗಳನ್ನೂ, ಲೀಲೆಗಳನ್ನೂ ವರ್ಣನೆ 
ಮಾಡಿದ್ದಾರೆ ಅವೆಲ್ಲವನ್ನು ಶ್ರವಣಮಾಡಲು ಬಯಸುವ ನಮಗೆ 
ತಿಳಿಸಿರಿ. ॥ ೨ ॥ ಪೂಜ್ಯರೇ! ವಿಶ್ವಭಾವನನಾದ ಭಗವಂತನು 
ಕಳೆದ ಮನ್ವಂತರಗಳಲ್ಲಿ ಯಾವ-ಯಾವ ಲೀಲೆಗಳನ್ನು ನಡೆಸಿ 
ದನು? ಈ ಮನ್ವ ತರದಲ್ಲಿ ಮಾಡುತ್ತಿರುವ ಲೀಲೆಗಳನ್ನೂ, 
ಮುಂದಿನ ಮನ್ವಂತರಗಳಲ್ಲಿ "`ಎಸಗಲಿರುವ ಲೀಲೆಗಳನ್ನೂ ಎಲ್ಲ 
ವನ್ನೂ ನಮಗೆ ಹೇಳಿರಿ. 1೩॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜನೇ! ಈ 
ಕಲ್ಪದಲ್ಲಿ ಸ್ವಾಯಂಭುವ ಮುಂತಾದ ಆರು ಮನ್ವಂತರಗಳು 
ಕಳೆದುಹೋಗಿವೆ. ಅವುಗಳಲ್ಲಿ ದೇವತೆಗಳೇ ಮುಂತಾದವರ 
ಉತ್ಪತ್ತಿಯು ಆಗಿರುವ ಮೊದಲನೆಯ ಮನ್ವಂತರವನ್ನು ನಿನಗೆ 
ವರ್ಣಿಸಿಯಾಗಿದೆ. ॥ ೪ ॥ ಸ್ವಾಯಂಭುವ ಮನುವಿನ ಪುತ್ರಿ 
ಯಾದ ಆಕೂತಿಯಲ್ಲಿ ಯಜ್ಞಘುರುಷನಾಗಿ ಧರ್ಮವನ್ನು ಉಪ 
ದೇಶ ಮಾಡಲಿಕ್ಕಾಗಿ ಹಾಗೂ ದೇವಹೂತಿಯಲ್ಲಿ ಕಪಿಲಾವತಾರ 
ವನ್ನು ಎತ್ತಿ ಜ್ಞಾನವನ್ನು ಉಪದೇಶಿಸಲಿಕ್ಕಾಗಿ ಭಗವಂತನು ಆವಿ 
ರ್ಭವಿಸಿದ್ದನು. ॥ ೫ ॥ ಪರೀಕ್ಷಿತನೇ ! ಭಗವಾನ್‌ ಕಪಿಲಾವತಾರದ 
ವರ್ಣನೆಯನ್ನು ನಾನು ಮೊದಲೇ (ಮೂರನೆಯ ಸ್ಥಂಧದಲ್ಲಿ 
ಮಾಡಿಯಾಗಿದೆ. ಈಗ ಭಗವಾನ್‌ ಯಜ್ಞಘುರುಷನು ಆಕೂತಿಯ 
ಗರ್ಭದಲ್ಲಿ ಅವತರಿಸಿ ಮಾಡಿದ ಲೀಲೆಗಳನ್ನು ವರ್ಣಿಸುತ್ತೇನೆ ; 
ಕೇಳು. ॥ ೬॥ 

ಪರೀಕ್ಷಿದ್ರಾಜನೇ | ಪ್ರಭುವಾದ ಸ್ವಾಯಂಭುವ ಮನುವು 
ಸಮಸ್ತ ಕಾಮನೆಗಳಿಂದ ಮತ್ತು ಭೋಗಗಳಿಂದ ವಿರಕ್ಷನಾಗಿ ರಾಜ್ಯ 
ವನ್ನು ತ್ಯಜಿಸಿ ಪತ್ನಿಯಾದ ಶತರೂಪಾಳೊಂದಿಗೆ ತಪ್ಪಿಗಾಗಿ ವನಕ್ಕೆ 
ತೆರಳಿದನು. nd H ಅಲ್ಲಿ ಅವನು ಸುನಂದಾನದಿಯ ತೀರದಲ್ಲಿ 


804 


ಸುನಂದಾಯಾಂ ವರ್ಷಶತಂ ಪದೈೆಕೇನ ಭುವಂ ಸ್ಹೃಶನ್‌ । 
ತಪ್ಯಮಾನಸ್ತಪೋ ಘೋರಮಿದಮನ್ವಾಹ ಭಾರತ 
॥1 ೮ ॥ 


ಮನುರುವಾಚ 


ಯೇನ ಚೇತಯತೇ ವಿಶ್ವಂ ವಿಶ್ವಂ ಚೇತಯತೇ ನ ಯಮ್‌ ಟ 
ಯೋ ಜಾಗರ್ತಿ ಶಯಾನೇಶಸ್ಥಿನ್ನಾಯಂ ತಂವೇದ ವೇದಸಃ 
॥| ೯ ॥ 


ಆತ್ಮಾವಾಸ್ಯಮಿದಂ ವಿಶ್ವಂ ಯತಿಂಚಿಜ್ಜಗತ್ಕಾಂ ಜಗತ್‌ । 
ತೇನ ತ್ಯಕ್ತೇನ ಭುಂಜೀಥಾ ಮಾ ಗೃಧಃ ಕಸೃಸ್ಪಿದ್ದನಮ್‌ 
11 ೧೦ ॥ 


ಯಂ ನ ಪಶ್ಯತಿ ಪಶ್ಯಂತಂ ಚಕ್ಬುರ್ಯಸ್ಯ ನ ರಿಷ್ಕತಿ । 
ತಂ ಭೂತನಿಲಯಂ ದೇವಂ ಸುಪರ್ಣಮುಪಧಾವತ 
Iw ೧೧॥ 


ನ ಯಸ್ಕಾದ್ಯಂತೌ ಮಧ್ಯಂ ಚ ಸ್ವ ಪರೋ ನಾಂತರಂ ಬಹಿಃ । 
ವಿಶ್ವಸ್ಯಾಮೂನಿ ಯದ್ಭಸ್ಥಾದ್ವಿಶ್ವಂ ಚ ತದ್ಧತಂ ಮಹತ್‌ 


॥ ೧೨ ॥ 
ಸ ವಿಶ್ವಕಾಯಃ ಪುರುಹೂತ ಈಶಃ 
ಸತ್ಯಃ ಸ್ವಯಂಜ್ಯೋತಿರಜಃ ಪುರಾಣಃ । 
ಧತ್ತೇತಸ್ಯ ಜನ್ನಾದ್ಯಜಯಾತ್ಗಶಕ್ಷಾ ್ಯ 
ತಾಂ ವಿದ್ಯಯೋದಸ್ಯ ನಿರೀಹ ಆಸ್ಟೇ ॥ ೧೩ 1 


ಅಥಾಗ್ರೇ ಯಷಯಃ ಕರ್ಮಾಣೀಹಂತೇ5ಕರ್ಮಹೇತವೇ ಟ 
ಈಹಮಾನೋ ಹಿ ಪುರುಷಃ ಪ್ರಾಯೋತನೀಹಾಂ ಪ್ರಪದ್ಯತೇ 
೧೪ 


ಈಹತೇ ಭಗವಾನೀಶೋ ನ ಹಿ ತತ್ರ ವಿಷಜ್ಯತೇ । 
ಆತ್ಮಲಾಭೇನ ಪೂರ್ಣಾರ್ಥೋ ನಾವಸೀದಂತಿ ಯೇತನು ತಮ್‌ 
11 ೧೫ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 1 


ಭೂಮಿಯಲ್ಲಿ ಒಂಟಿಕಾಲಿನಲ್ಲಿ ನಿಂತು ನೂರುವರ್ಷಗಳವರೆಗೆ 
ತೀವ್ರವಾದ ತಪಸ್ಸನ್ನು ಮಾಡಿದನು. ತಪಸ್ಸು ಮಾಡುವಾಗ ಅವನು 
ಪರಮಾತ್ಮನನ್ನು ಹೀಗೆ ಸ್ತುತಿಸಿದನು. ॥ ೮ ॥ 

ಸ್ವಾಯಂಭುವ ಮನುವು ಹೇಳುತ್ತಿದ್ದ- ವಿಶ್ವಕ್ಕೆಲ್ಲ ಚೈತನ್ಯವನ್ನು 


ಸಾಕು ಷ್‌ 


ತುಂಬಿದ ಪರಮ ಚೇತನನಿವನು. ಆದರೆ ವಿಶ್ವವು ಇವನಿಗೆ ಚೈತನ್ಯ 


.ವನ್ನು ನೀಡಲಾರದು. ವಿಶ್ವವೆಲ್ಲವೂ ನಿದಿಸುತ್ತಿರುವ ಪ್ರಳಯಕಾಲ 


ದಲ್ಲಿಯೂ ಇವನು ಎಚ್ಚರವಾಗಿರುತ್ತಾನೆ. ವಿಶ್ವವು ಈತನನ್ನು 
ತಿಳಿಯಲಾರದು, ಆದರೆ ಇವನು ಅದನ್ನು ಪೂರ್ಣವಾಗಿ ತಿಳಿದಿರು 
ವನು. ॥ ೯ ॥ ಈ ಇಡೀ ವಿಶ್ವದಲ್ಲಿ ಮತ್ತು ಈ ವಿಶ್ವದಲ್ಲಿ ಇರುವ 
ಎಲ್ಲ ಚರಾಚರ ಪ್ರಾಣಿಗಳಲ್ಲಿ ಆ ಪರಮಾತ್ಮನೇ ಹಾಸುಹೊಕ್ಕಾಗಿ 
ತುಂಬಿದ್ದಾನೆ. ಅದರಿಂದ ಈ ಪ್ರಪಂಚದ ಯಾವ ವಸ್ತು 
ವಿನಲ್ಲಿಯೂ ಮೋಹವನ್ನಿಡದೆ, ಅದನ್ನು ತ್ಯಾಗಬುದ್ಧಿಯಿಂದ 
ಜೀವನ-ನಿರ್ವಾಹಕ್ಕಷ್ಟೇ ಅದನ್ನು ಭೋಗಿಸಬೇಕು. ಆಸೆಯನ್ನು 
ತೊರೆಯಬೇಕು. ಯಾರ ಸಂಪತ್ತಿಗೂ ಆಸೆಪಡಬಾರದು. ॥ ೧೦ ॥ 
ಭಗವಂತನು ಎಲ್ಲರ ಸಾಕ್ಷಿಯಾಗಿದ್ದಾನೆ. ಅವನನ್ನು ಬುದ್ದಿಯ ವೃತ್ತಿ 
ಗಳಾಗಲೀ, ಕಣ್ಣು ಮುಂತಾದ ಇಂದ್ರಿಯಗಳಾಗಲೀ ನೋಡ 
ಲಾರವು. ಆದರೂ ಅವನ ಜ್ಞಾನಶಕ್ತಿಯು ಅಖಂಡವಾಗಿದೆ. 
ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿರುವ ಆ ಸ್ವಯಂಪ್ರಕಾಶ 
ನಾದ, ಅಸಂಗನಾದ ಪರಮಾತ್ಮನಲ್ಲಿ ಶರಣಾಗಬೇಕು. ॥ ೧೧ ॥ 
ಆದಿ-ಅಂತ್ಯಗಳೇ ಇಲ್ಲದವನು ಮಧ್ಯದಲ್ಲಿ ಹೇಗೆ ಇರಬಲ್ಲನು ? 
ಸ್ವಕೀಯವಾಗಲೀ, ಪರಕೀಯನಾಗಲೀ ಯಾರೂ ಇಲ್ಲ ಹೊರಗಿನ 
ದಾಗಲೀ, ಒಳಗಿನದಾಗಲೀ ಯಾವುದೂ ಇಲ್ಲ ಆದರೆ ವಿಶ್ವದಲ್ಲಿ 
ಎಲ್ಲಕ್ಕೂ ಆದಿ, ಅಂತ್ಯ, ಮಧ್ಯವೂ ಆಗಿ, ಸ್ವಕೀಯ, ಪರಕೀಯ, 
ಹೊರಗಿನ, ಒಳಗಿನ ಎಲ್ಲವೂ ಅವನೇ ಆಗಿದ್ದಾನೆ. ಎಲ್ಲಕ್ಕೂ ಕಾರಣ 
ವಾಗಿರುವ ಮಹಾಸತ್ಯಸ್ವರೂಪನು ಇವನೇ. ॥ ೧೨ ॥ ಆ ಪರ 
ಮಾತ್ಮನೇ ವಿಶ್ವರೂಪನು. ಅವನಿಗೆ ಅನಂತನಾಮಗಳಿವೆ. ಅವನು 
ಸರ್ವೇಶ್ವರನೂ, ಸತ್ಯಸ್ವರೂಪಿಯೂ, ಸ್ವಯಂಪ್ರಕಾಶನೂ, ಅಜನೂ, 
ಪುರಾಣಪುರುಷನೂ ಆಗಿರುವನು. ಅವನೇ ತನ್ನ ಮಾಯಾಶಕ್ಷಿ 
ಯಿಂದಲೇ ವಿಶ್ವಸೃಷ್ಟಿಯ ಜನ್ಮಾದಿಗಳನ್ನು ಸ್ವೀಕರಿಸುತ್ತಾನೆ ಮತ್ತು 


` ತನ್ನ ವಿದ್ಯಾಶಕ್ತಿಯಿಂದ ಅದನ್ನು ತ್ಯಾಗಮಾಡಿ ನಿಷ್ಕಿಯನಾಗಿ 


ಸ್ವತ್ವ್ವರೂಪಮಾತ್ರನಾಗಿ ಇರುತ್ತಾನೆ. ॥ ೧೩ ॥ ಇದರಿಂದಲೇ 
ಯಷಿ- ಮುನಿಗಳು ನೈಷ್ಟರ್ಮ್ಯಸ್ಥಿತಿಯನ್ನು ಅಂದರೆ ಬ್ರಹ್ಮನಲ್ಲಿ 
ಏಕತ್ವವನ್ನೇ ಹೊಂದಲು ಮೊದಲಿಗೆ ಕರ್ಮಯೋಗವನ್ನು ಅನು 
ಷ್ಠಾನ ಮಾಡುತ್ತಾರೆ. ಸಾಮಾನ್ಯವಾಗಿ ಕರ್ಮಮಾಡುವವನೇ 
ಕೊನೆಗೆ ನಿಷ್ಕ್ರಿಯರಾಗಿ ಕರ್ಮಗಳಿಂದ ಬಿಡುಗಡೆಹೊಂದುವನು. 
॥ ೧೪ ॥ ಸರ್ವಶಕ್ತನಾದ ಭಗವಂತನೂ ಕೂಡ ಕರ್ಮಗಳನ್ನು 
ಮಾಡುತ್ತಾನೆ. ಆದರೆ ಅವನು ಆತ್ಮಲಾಭದಿಂದ ಪೂರ್ಣಕಾಮ 
ನಾದ್ದರಿಂದ ಆ ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ಲ ಆದ್ದರಿಂದ 
ಅವನನ್ನೇ ಅನುಸರಿಸುತ್ತಾ ಅನಾಸಕ್ತ್ಕರಾಗಿ ಕರ್ಮಮಾಡುವವರೇ 
ಕರ್ಮಬಂಧನದಿಂದ ಮುಕ್ತರಾಗಿಯೇ ಇರುತ್ತಾರೆ. ॥ ೧೫ ॥ 
ಭಗವಂತನು ಜ್ಞಾನಸ್ವರೂಪನಾದ್ದರಿಂದ ಅವನಲ್ಲಿ ಅಹಂಕಾರ 
ಲವಲೇಶವೂ ಇಲ್ಲ ಅವನು ಪರಿಪೂರ್ಣನಾದ್ದರಿಂದ ಅವನಿಗೆ 


1 ಅಧ್ಯಾಯ] 


ಅಷ್ಟಮ ಸೃಂಧ 


805 


ತಮೀಹಮಾನಂ ನಿರಹಂಕೃತಂ ಬುಧಂ 
ನಿರಾಶಿಷಂ ಪೂರ್ಣಮನನ್ಯಚೋದಿತಮ್‌ । 
ನೃಫ್‌ ಶಿಕ್ಷ ಯಂತಂ ನಿಜವರ್ಶೃಸಂಸ್ಥಿತಂ 
ಪ್ರಭುಂ ಪ್ರಪದ್ಯೇ5ಖಲಧರ್ಮಭಾವನಮ್‌ ॥ ೧೬ ॥ 


ಶ್ರೀಶುಕ ಉವಾಚ 
ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಮ್‌ | 
ದೃಷ್ಟಾ ಸುರಾ ಯಾತುಧಾನಾ ಜಗ್ಗುಮಭ್ಯದ್ರವನ್‌ ಕ್ಷುಧಾ 
1 ೧೭ 1 
ತಾಂಸ್ರಥಾವಸಿತಾನ್ವೀಕ್ಚೃ ಯಜ್ಞ ಸರ್ವಗತೋ ಹರಿಃ | 
ಯಾಮೈ: ಪರಿವೃತೋ ದೇವೈರ್ಹತ್ವಾಶಾಸತ್ವಿವಿಷ್ಟಪಮ್‌ 


1 ೧೮ ॥ 
ಸ್ವಾರೋಚಿಷೋ ದ್ವಿತೀಯಸ್ತು ಮನುರಗ್ನೇಃ ಸುತೋತಭಮ್‌ ॥ 
ದ್ಯುಮತ್ತುಷೇಣರೋಚಿಷ್ಠತ್ತಮುಖಾಸ್ಪಸ್ಯ ಚಾತ್ಮಜಾಃ 

॥1 ೧೯ ॥ 


ತತ್ರೇಂದ್ರೋ ರೋಚನಸ್ತ್ವಾಸೀದ್ದೇವಾಶ್ಚತುಷಿತಾದಯಃ । 
ಊರ್ಜಸ್ತಂಭಾದಯಃ ಸಪ್ತ ಯಷಯೋ ಬ್ರಹ್ಮವಾದಿನಃ 
॥ ೨೦ ॥ 


ಖಷೇಸ್ತು ವೇದಶಿರಸಸ್ತುಷಿತಾ ನಾಮ ಪತ್ವ್ಯಭೂತ್‌ ।ಟ 
ತಸ್ಯಾಂ ಜಜ್ಞೇ ತತೋ ದೇವೋ ವಿಭುರಿತ್ಯಭಿವಿಶ್ರುತಃ 


॥ ೨೧॥ 
ಅಪ್ಟಾಶೀತಿಸಹಸ್ರಾಣಿ ಮುನಯೋ ಯೇ ಧೃತವ್ರತಾಃ । 
ಅನ್ನಶಿಕ್ಷನ್ವತಂ ತಸ್ಯ ಕೌಮಾರಬ್ರಹ್ನಚಾರಿಣಃ 

॥ ೨೨ ॥ 


ತೃತೀಯ ಉತ್ತಮೋ ನಾಮ ಪ್ರಿಯವ್ರತಸುತೋ ಮನುಃ । 
ಪದನಃ ಸೃಂದಯೋ ಯಜ್ಞಹೋತ್ರಾದ್ಯಾಸ್ತತ್ತುತಾ ನೃಪ 
|| ೨೩ I 


ವಸಿಷ್ಠ ತನಯಾಃ ಸಪ್ತ ಯಷಯಃ ಪ್ರಮದಾದಯಃ 
ಸತ್ಯಾ ವೇದಶ್ರುತಾ ಭದ್ರಾ ದೇವಾ ಇಂದ್ರಸ್ತು ಸತ್ಯಜಿತ್‌ 
॥| ೨೪ ॥ 
ಧರ್ಮಸ್ಥ ಸೂನೃತಾಯಾಂ ತು ಭಗವಾನುರುಹೋತ್ತಮಃ ಚ 
ಸತ್ಯಸೇನ ಇತಿ ಖ್ಯಾತೋ ಜಾತಃ ಸತ್ಯವ್ರತೈಃ ಸಹ 


॥ ೨೫ ॥ 
ಸೋಠನೃತವ್ರತದುಃಶೀಲಾನಸತೋ ಯಕ್ಷರಾಕ್ಸಸಾನ್‌ । 
ಭೂತದ್ರುಹೋ  ಭೂತಗಣಾಂಸ್ಥವಧೀತ್ಲತ್ಯಜಿತ್ತಖಃ 

॥ ೨೬ ॥ 


ಯಾವುದೇ ವಸ್ತುವಿನ ಕಾಮನೆಯಿಲ್ಲ ಅವನು ಯಾರ ಪ್ರೇರ 
ಣೆಯೂ ಇಲ್ಲದೆ ಸ್ವೇಚ್ಛೆಯಿಂದ ಕರ್ಮಮಾಡುತ್ತಾನೆ. ಅವನು ತಾನೇ 
ನಿರ್ಮಿಸಿದ ಮರ್ಯಾದೆಯಲ್ಲಿ ನೆಲೆಸಿ ತನ್ನ ಕರ್ಮಗಳ ಮೂಲಕ 
ಮನುಷ್ಯರಿಗೆ ಶಿಕ್ಷಣವನ್ನು ನೀಡುತ್ತಿರುವನು. ಅವನೇ ಸಮಸ್ತ 
ಧರ್ಮಗಳ ಪ್ರವರ್ತಕನೂ, ಅವುಗಳಿಗೆ ಜೀವನದಾತೃವೂ ಆಗಿ 
ದ್ದಾನೆ. ಅಂತಹ ಪ್ರಭುವಿಗೆ ನಾನು ಶರಣು ಹೊಂದುತ್ತೇನೆ.॥ ೧೬ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ! 
ಒಮ್ಮೆ ಸ್ವಾಯಂಭುವಮನುವು ಏಕಾಗ್ರತೆಯಿಂದ ಈ ಮಂತ್ರ 
ಮಯ ಉಪನಿಷತ್‌ ಸ್ವರೂಪವಾದ ಶ್ರುತಿಯನ್ನು ಪಾರಾಯಣೆ 
ಮಾಡುತ್ತಾ ಸಮಾಧಿಯಲ್ಲಿ ಇದ್ದುದನ್ನು ಕಂಡು ಅಸುರರೂ ಮತ್ತು 
ರಾಕ್ಷಸರು. ಅವನನ್ನು ತಿಂದುಹಾಕುವುದಕ್ಕಾಗಿ ಆಕ್ರಮಿಸಿದರು. 
I ೧೭ ॥ ಇದನ್ನು ನೋಡಿದ ಅಂತರ್ಯಾಮಿ ಭಗವಾನ್‌ ಯಜ್ಞ 
ಪುರುಷನು ತನ್ನ ಪುತ್ರರಾದ ಯಾಮನೆಂಬ ದೇವತೆ ಗಳೊಂದಿಗೆ 
ಅಲ್ಲಿಗೆ ಆಗಮಿಸಿದನು. ಅವನು ತಿಂದುಹಾಕಲು ಹವಣಿಸುತ್ತಿರುವ 
ಅಸುರರನ್ನು ಸಂಹರಿಸಿದನು. ಮತ್ತೆ ಅವನು ಇಂದ್ರಪದದಲ್ಲಿ 
ನೆಲೆಗೊಂಡು ಸ್ವರ್ಗವನ್ನು ಆಳತೊಡಗಿ ದನು. ॥ ೧೮ Il 
ಪರೀಕ್ಷಿತನೇ! ಸ್ವಾರೋಚಿಷನೆಂಬವನು ಎರಡನೆಯ ಮನುವು. 
ಅವನು ಅಗ್ನಿಯ ಪುತ್ರನಾಗಿದ್ದನು. ಅವನಿಗೆ ದ್ಯುಮಾನ್‌, ಸುಷೇಣ 
ಮತ್ತು ರೋಚಿಷ್ಠಾನ್‌ ಮುಂತಾದ ಪುತ್ರರಿದ್ದರು. ॥ ೧೯॥ ಆ 
ಮನ್ವಂತರದಲ್ಲಿ ರೋಚನನೆಂಬ ಇಂದ್ರನು ಇದ್ದನು. ತುಷಿತ 
ಮುಂತಾದ ದೇವತಾಗಣವು ಪ್ರಧಾನರಾಗಿದ್ದರು. ಊರ್ಜಸ್ತಂಭ 
ಮುಂತಾದವರು ವೇದವಾದಿಗಳಾದ ಸಪ್ಪರ್ಷಿಗಳಾಗಿದ್ದರು. 
॥ ೨೦॥ ಆ ಮನ್ವಂತರದಲ್ಲಿ ವೇದಶಿರಾ ಎಂಬ ಯಷಿಯ ಪತ್ನಿ 
ತುಷಿತೆ ಎಂಬವಳಾಗಿದ್ದಳು. ಅವಳ ಗರ್ಭದಲ್ಲಿ ಭಗವಂತನು 
ಅವತರಿಸಿ ವಿಭು ಎಂಬ ನಾಮದಿಂದ ಪ್ರಸಿದ್ಧನಾದನು. ॥ ೨೧॥ 
ಅವನು ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದನು. ಅವನ ಆಚರಣೆ 
ಯಿಂದಲೇ ಶಿಕ್ಷಣಪಡೆದು ಎಂಭತ್ತೆಂಟುಸಾವಿರ ಮಂದಿ ವ್ರತನಿಷ್ಠ 
ಯಷಿಗಳೂ ಬ್ರಹ್ಮಚರ್ಯವನ್ನು ಪಾಲಿಸಿದರು. ॥ ೨೨ ॥ 
ಉತ್ತಮನೆಂಬವನು ಮೂರನೆಯ ಮನುವಾಗಿದ್ದಾನೆ. ಅವನು 
ಪ್ರಿಯವ್ರತನ ಪುತ್ರನಾಗಿದ್ದವು. ಅವನಿಗೆ ಪವನ, ಸೃಂಜಯ, 
ಮ ಮುಂತಾದ ಪುತ್ರರಿದ್ದರು. ॥ ೨೩ ॥ ಆ ಮನ್ವಂತರ 
ದಲ್ಲಿ ವಸಿಷ್ಠ ರ ಪುತ್ರರಾದ ಪ್ರಮದರೇ ಮುಂತಾದ ಏಳುಮಂದಿ 
ಸಪ್ತ ಸಪ್ಪರ್ಪಿಗಳಾಗಿದ್ದರು. ಸತ್ಯ, ವೇದಶ್ರುತ ಮತ್ತು ಭದ್ರ ಎಂಬ 
ದೇವತೆಗಳ ಗಣಗಳು ಮುಖ್ಯರಾಗಿದ್ದರು ಹಾಗೂ ಸತ್ಯಜಿತ್‌ನೆಂಬ 
ಇಂದ್ರನಿದ್ದನು. ॥ ೨೪ ॥ sn ಧರ್ಮನ ಪತ್ನಿಯಾದ ಸೂನೃತಾ 
ದೇವಿಯಲ್ಲಿ ಭಗವಾನ್‌ ಪುರುಷೋತ್ತಮನು. ಸತ್ಯಸೇನ ಎಂಬ 
ಹೆಸರಿನಿಂದ ಅವರರಿಸಿದ್ದನು. ಅವನೊಂದಿಗೆ ಸತ್ಯವ್ರತರೆಂಬ ದೇವ 
ಗಣಗಳೂ ಇದ್ದವು. ॥ ೨೫ ॥ ಆ ಸಮಯದ ಸತ್ಯಜಿತ ಇಂದ್ರನ 
ಸಖನಾಗಿ ಭಗವಂತನು ಅಸತ್ಯಪರಾಯಣರೂ, 'ರುಚೀಲರೂ, 
ದುಷ್ಪರೂ ಆದ ಯಕ್ಷ-ರಾಕ್ಷಸ ಸರನ್ನು ಮತ್ತು ಜೀವಿಗಳ ದ್ರೋಹಿ 
ಗಳಾದ ಭೂತಗಣಗಳನ್ನು ಸಂಹಾರಮಾಡಿದನು. ॥ ೨೬॥ 
ತಾಮಸ ಮನುವೇ ನಾಲ್ಕನೆಯವನು. ಈತನು ಮೂರನೆಯ 
ಮನು ಉತ್ತಮನ ಸ್ವಂತ ಸೋದರನು. ಇವನಿಗೆ ಪೃಥು, ಖ್ಯಾತಿ, 


ಚತುರ್ಥ ಉತ್ತಮಭ್ರಾತಾ ಮನುರ್ನಾಮ್ನಾ ಚ ತಾಮಸಃ । 
ಪೃಥು: ಖ್ಯಾತಿರ್ನರಃ ಕೇತುರಿತ್ಯಾದ್ಯಾ ದಶ ತತ್ತುತಾಃ 
11-2೭ ॥ 
ಸತ್ಯಕಾ ಹರಯೋ ವೀರಾ ದೇವಾಸ್ಟಿಶಿಖ ಈಶ್ವರಃ । 
ಜ್ಯೋತಿರ್ಧಾಮಾದಯಃ ಸಪ್ತ ಯಷಯಸ್ತಾಮಸೇ5ಂತರೇ 
॥ ೨೮ ॥ 
ದೇವಾ ವೈದ್ಛತಯೋ ನಾಮ ವಿದೃತೇಸ್ತನಯಾ ನೃಪ । 
ನಷ್ಟಾ! ಕಾಲೇನ ಯೈರ್ವೇದಾ ವಿಧ್ಯತಾ: ಸ್ವೇನ ತೇಜಸಾ 
॥ ೨೯ ॥ 
ತತ್ರಾಪಿ ಜಜ್ಞೇ ಭಗವಾನ್ಹರಿಣ್ಯಾಂ ಹರಿಮೇಧಸಃ । 
ಹರಿರಿತ್ಯಾಹೃತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್‌ 
1೩೦॥ 
ರಾಜೋವಾಚ 
ಬಾದರಾಯಣ ಏತತ್ತೇ ಶ್ರೋತುಮಿಚ್ಛಾಮಹೇ ವಯಮ್‌ । 
ಹರಿರ್ಯಥಾ ಗಜಪತಿಂ ಗ್ರಾಹಗ್ರಸಮಮೂಮುಚತ್‌ 
॥1೩೧॥ 
ತತ್ಕಥಾಸು ಮಹತ್ತುಣ್ಯಂ ಧನ್ಯಂ ಸ್ವಸ್ತ್ಯಯನಂ ಶುಭಮ್‌ | 
ಯತ್ರ ಯತ್ರೋತ್ತಮಶ್ಲೋಕೋ ಭಗವಾನ್ಗೀಯತೇ ಹರಿಃ 
1೩೨ ॥ 
ಸೂತ ಉವಾಚ 
ಪರೀಕ್ಷಿತೈವಂ ಸ ತು ಬಾದರಾಯಣಿ: 
ಪ್ರಾಯೋಪವಿಷ್ಟೇನ ಕಥಾಸು ಚೋದಿತಃ । 
ಉವಾಚ ವಿಪ್ರಾಃ ಪ್ರತಿನಂದ್ಶ ಪಾರ್ಥಿವಂ 
ಮುದಾ ಮುನೀನಾಂ ಸದಸಿ ಸ್ಥ ಶೃಣ್ಣಶಾಮ್‌ 11೩೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ನರ, ಕೇತು ಮುಂತಾದ ಹತ್ತು ಪುತ್ರರಿದ್ದರು. ॥ ೨೭ ॥ ಸತ್ಯಕ, ಹರಿ 
ಮತ್ತು ವೀರರೆಂಬ ದೇವತೆಗಳ ಪ್ರಧಾನಗಣಗಳಿದ್ದವು. ಇಂದ್ರನ 
ಹೆಸರು ತ್ರಿಶಿಖ ಎಂದಿತ್ತು. ಆ ಮನ್ವಂತರದಲ್ಲಿ ಜ್ಯೋತಿರ್ಧಾಮ 
ರೆಂಬ ಸಪ್ತರ್ಷಿಗಳಿದ್ದರು. ॥ ೨೮ ॥ ಪರೀಕ್ಷಿತನೇ।! ಆ ತಾಮಸ 
ವೆಂಬ ಮನ್ವಂತರದಲ್ಲಿ ವಿಧ್ಛತಿಯ ಪುತ್ರ, ವೆದೃತಿ ಎಂಬ ಇತರ 
ಇನ್ನೂ ಕೆಲವರು ದೇವತೆಗಳಾದರು. ಇವರು ಕಾಲಗತಿಯಿಂದ 
ನಷ್ಟಪ್ರಾಯವಾದ ವೇದಗಳನ್ನು ತಮ್ಮ ಶಕ್ತಿಯಿಂದ ಕಾಪಾಡಿದ್ದರು. 
ಅದಕ್ಕಾಗಿ ಇವರು ವೈಧೃತಿ ಎನಿಸಿದರು. ॥ ೨೯ ॥ ಈ ಮನ್ವಂತರ 
ದಲ್ಲಿ ಹರಿಮೇಧಾ ಯಷಿಯ ಹರಿಣಿ ಎಂಬ ಹೆಸರಿನ ಪತ್ನಿಯಲ್ಲಿ 
ಹರಿಯಾಗಿ ಭಗವಂತನು ಅವತರಿಸಿದನು. ಇದೇ ಮನ್ವಂತರದಲ್ಲಿ 
ಅವನು ಗಜೇಂದ್ರನನ್ನು ಮೊಸಳೆಯಿಂದ ರಕ್ಷಿಸಿದ್ದನು. ॥ ೩೦ ॥ 

ಪರೀಕ್ಷಿದ್ರಾಜನು ಕೇಳಿದನು - ಮುನಿವರ್ಯರೇ! 
ಭಗವಂತನು ಮೊಸಳೆಯ ಹಿಡಿತದಿಂದ ಗಜೇಂದ್ರನನ್ನು ಹೇಗೆ 
ಕಾಪಾಡಿದನು ? ಇದನ್ನು ನಿಮ್ಮಿಂದ ಕೇಳಲು ನಾವು ಬಯಸು 
ತ್ತೇವೆ. ॥ ೩೧ ॥ ಎಲ್ಲಕಥೆಗಳಲ್ಲಿ ಮಹಾತ್ಮರ ಮೂಲಕ ಹಾಡಲ್ಲಟ್ಟ 
ಭಗವಾನ್‌ ಶ್ರೀಹರಿಯ ಪವಿತ್ರಕೀರ್ತಿಯ ವರ್ಣನೆಗಳೇ ಪರಮ 
ಪುಣ್ಯ ಮಯವೂ, ಪ್ರಶಂಸನೀಯವೂ, ಮಂಗಳಕರವೂ, ಶುಭವೂ 
ಆಗಿವೆ. ॥ ೩೨ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷಿಗಳೇ | 
ಪರೀಕ್ಷಿದ್ರಾಜನು ಆಮರಣ ಉಪವಾಸಕ್ಕಾಗಿ ಕುಳಿತಿದ್ದನಲ್ಲ 
ಅವನು ಶ್ರೀಶುಕಮಹಾಮುನಿಗಳನ್ನು ಹೀಗೆ ಕಥೆಹೇಳಲು ಪ್ರೇರೇ 
ಪಿಸಿದಾಗ ಅವರು ತುಂಬಾ ಆನಂದಿತರಾಗಿ, ಪ್ರೇಮದಿಂದ ರಾಜ 
ನನ್ನು ಅಭಿನಂದಿಸಿ ಮುನಿಗಳ ಆ ತುಂಬಿದ ಸಭೆಯಲ್ಲಿ ಹೀಗೆ 
ಹೇಳತೊಡಗಿರು. ॥ ೩೩ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ಮನ್ವಂತರಾನುಚರಿತೇ ಪ್ರಥಮೋತಧ್ಯಾಯ:ಃ ॥ ೧ ॥ 


—BO 
ಎರಡನೆಯ ಅಧ್ಯಾಯ 
ಗಜೇಂದ್ರನು ಮೊಸಳೆಯ ಹಿಡಿತಕ್ಕೆ ಸಿಕ್ಕಿಹಾಕಿಕೊಳ್ಳುವುದು 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳಿದರು - ಪರೀಕ್ಷಿದ್ರಾಜನೇ | 
ಆಸೀದ್ದಿರಿವರೋ ರಾಜನ್‌ಸ್ಪಿಕೊಟ ಇತಿ ವಿಶ್ರುತಃ । | ಕೀರಸಾಗರದಿಂದ ಆವೃತವಾದ ತ್ರಿಕೂಟವೆಂಬ ಪ್ರಸಿದ್ಧವಾದ 
ಕ್ಲೀರೋದೇನಾವೃತ: ಶ್ರೀಮಾನ್ಯೋಜನಾಯುತಮುಚ್ಛಿತ: | ಸುಂದರವಾದ ಹಾಗೂ ಶ್ರೇಷ್ಠವಾದ ಒಂದು ಪರ್ವತವಿತ್ತು. ಅದು 
ಇ ೪ ಲ್ಪ 


॥ ೧ ॥ 
ತಾವತಾ ವಿಸೃತಃ ಪರ್ಯಕ್ಷಿಭಿಃ ಶೃಂಗೈ: ಪಯೋನಿಧಿಮ್‌ । 
ದಿಶಃ ಖಂ ರೋಚಯನ್ಸಾಸ್ಟೇ ರೌಪ್ಯಾಯಸಹಿರಣ್ಣಯ್ಛೆ: 

॥ ೨ ॥ 


ಹತ್ತುಸಾವಿರ ಯೋಜನ ಎತ್ತರವಾಗಿತ್ತು. ॥ ೧ ॥ ಅದರ ಉದ್ದ- 
ಅಗಲವೂ ಸುತ್ತಲೂ ಅಷ್ಟೇ ಇತ್ತು. ಅದರ ಬೆಳ್ಳಿ, ಕಬ್ಬಿಣ ಮತ್ತು 
ಚಿನ್ನದ ಮೂರು ಶಿಖರಗಳ ಕಾಂತಿಯಿಂದ ಸಮುದ್ರ, ದಿಕ್ಕುಗಳು 
ಮತ್ತು ಆಕಾಶವು ರುಗ-ರುಗಿಸುತ್ತಿದ್ದವು. ॥ ೨ ॥ 


2 ಅಧ್ಯಾಯ] 

ಅನೈೈಶ್ನ ಕಕುಭಃ ಸರ್ವಾ 
ರತ್ನಧಾತುವಿಚಿತ್ರಿತೈ: I 

ನಾನಾದ್ರುಮಲತಾಗುಲ್ಫೈರ್ನಿರ್ಫೊೋಪಹೈ- 
ರ್ನಿರ್ದುರಾಂಭಸಾಮ್‌ ॥ ೩॥ 


ಸ ಚಾವನಿಜ್ಯಮಾನಾಂಘ್ರಿ: ಸಮಂತ್ರಾತ್ಪ್ವಯಊರ್ಮಿಭಿಃ । 
ಕರೋತಿ ಶ್ಯಾಮಲಾಂ ಭೂಮಿಂ ಹರಿನ್ಫರಕತಾಶ್ಯಭಿ: 

॥ ೪ ॥ 
ಸಿದ್ಧಕಾರಣಗಂಧರ್ವವಿದ್ಯಾಧರಮಹೋರಕಗೈ: | 
ಕಿನ್ನರೈರಪ್ಪರೋಭಿಶ್ಚ ಕ್ರೀಡದ್ಬಿರ್ಜುಷ್ಠಕಂದರಃ 

1 ೫ ॥ 
ಯತ್ರ ಸಂಗೀತಸನ್ನಾದೈರ್ನದದ್ಗುಹಮಮರ್ಷಯಾ । 
ಅಭಿಗರ್ಜಂತಿ ಹರಯ: ಶ್ಲಾಘಿನಃ ಪರಶಂಕಯಾ 

1 ೬ 
ನಾನಾರಣ್ಯಪಶುವ್ರಾತಸಂಕುಲದ್ರೋಣ್ಯಲಂಕೃತಃ | 
ಚಿತ್ರದ್ರಮಸುರೋದ್ಯಾನಕಲಕಂಠವಿಹಂಗಮಃ 

॥ ೭॥ 
ಸರಿತ್ವರೋಭಿರಚ್ಛೋದೈ: ಪುಲಿನೈರ್ಮಣಿವಾಲುಕ್ಳೈಃ | 
ದೇವಸಿ ೀಮಜ್ಜನಾಮೋದಸೌರಭಾಂಬ್ವನಿಲೈರ್ಯುತಃ 

wn 
ತಸ್ಯ ದ್ರೋಣ್ಯಾಂ ಭಗವತೋ ವರುಣಸ್ಯ ಮಹಾತ್ಮನಃ । 
ಉದ್ಯಾನಮೃತುಮನ್ನಾಮ ಆಕ್ರೀಡಂ ಸುರಯೋಷಿತಾಮ್‌ 

॥ ೯॥ 
ಸರ್ವತೋ ಲಂಕೃತಂ ದಿವ್ಯ ರ್ಫಿತ್ಯಂ ಪುಷ್ಪಸಲದ್ರುಮೈ: | 


ಮಂದಾರೈ: ಪಾರಿಜಾತೈಶ್ಚ ಪಾಟಲಾಶೋಕಚಂಪಕ್ಕೆಃ 
1 ೧೦ ॥ 
ಚೂತೈಃ ಪ್ರಿಯಾಲ್ಫೆಃ ಪನಸೈೆರಾಮೈರಾಮ್ರಾತಕ್ಕೆರಪಿ । 
ಕ್ರಮುಕೈರ್ನಾಲಿಕೇರೆಶ್ಚ  ಖರ್ಜೂರೈರ್ಬೀಜಪೂರಕ್ಕೆಃ 
॥ ೧೧॥ 
ಮಧೂಕೈ: ಸಾಲತಾಲೈಶ್ಚ ತಮಾಲೈರಸನಾರ್ಜುನೈ: 1 
ಅರಿಷ್ಟೋದುಂಬರಪಕ್ಷೈರ್ವಟ್ಟೆ: ಕಿಂಶುಕಚಂದನ್ನೆ: 
1 0೨ 


ಪಿಚುಮಂದ್ದೆ: ಕೋವಿದಾರೈಃ ಸರಲೈಃ ಸುರದಾರುಭಿಃ | 
ದ್ರಾಕೇ _ರಂಭಾಜಂಭೂಭಿರ್ಬದರ್ಯಕ್ಟಾಭಯಾಮಲೈ: 


ಆಗು 


Wu ೧೩ ॥ 
ಬಿಲ್ವೈಃ ಕಪಿತ್ವೈರ್ಜಮ್ಹೀರೈರ್ವ್ವತೋ ಭಲ್ಲಾತಕಾದಿಭಃ । 
ತಸ್ವಿನರಃ ಸುವಿಪುಲಂ ಲಸತ್ಕಾಂಚನಪಂಕಜಮ್‌ 

11 ೧೪॥ 


ಅಷ್ಟನು ಸಂಧ 


807 


ಇವಲ್ಲದೆ ಇನ್ನೂ ಅನೇಕ ಶಿಖರಗಳು ರತ್ನಗಳ ಮತ್ತು ಧಾತುಗಳ 
ಬಣ್ಣ-ಬಣ್ಣದ ಪ್ರಭೆಯನ್ನು ಪಸರಿಸುತ್ತಾ ಎಲ್ಲ "ದಿಕ್ಕುಗಳನ್ನು 
ಬೆಳಗುತ್ತಿದ್ದವು. ಅವುಗಳಲ್ಲಿ ವಿವಿಧ ಜಾತಿಯ ಅತಾ-ವೃಕಗಳು 
ಮತ್ತು ಪೊದೆಗಳಿದ್ದವು. ಜಳ-ಜಳನೆ ಹರಿಯುತ್ತಿದ್ದ ನದಿಗಳು, 
ಜಲಪಾತದ ಗಂಭೀರದ್ದ ನಿಯು ಎಲ್ಲೆಡೆ ಕೇಳಿಬರುತ್ತಿದ್ದವು. wan 
ಸುತ್ತಲಿಂದಲೂ ಕ್ಷೀರಸಾಗರದ ಅಲೆಗಳು ಬಂದು ಅಪ್ಪಳಿಸುವಾಗ 
ಅವು ಪರ್ವತರಾಜನ ಕಾಲುಗಳನ್ನು ತೊಳೆಯುತ್ತಿವೆಯೋ ಎಂದು 
ಅನಿಸುತ್ತಿತ್ತು. ಆ ಪರ್ವತದ "ಇಂದ್ರನೀಲಮಣಿಗಳಿಂದಲೂ, 
ಪಚ್ಚೆಯ ಕಲ್ಲುಗಳಿಂದ ಎಲ್ಲೆಡೆ ಹಸಿರಾದ ಗರಿಕೆಯೇ ತುಂಬಿರು 
ವಂತೆ ಶ್ಯಾಮಲ ಭೂಮಿಯು ಕಂಗೊಳಿಸುತ್ತಿತ್ತು. ॥ ೪ ॥ ಅದರ 
ಗುಹೆಗಳಲ್ಲಿ ಸಿದ್ದರ, ಚಾರಣರೂ, ಗಂಧರ್ವರೂ, ವಿದ್ಯಾ 
ಧರರೂ, ನಾಗರೂ, ಕಿನ್ನರರೂ, ಅಪ್ಪರೆಯರು ಮುಂತಾದವ 
ರೆಲ್ಲರೂ ವಿಹರಿಸಲು ಸಾಮಾನ್ಯವಾಗಿ ನೆರೆಯುತ್ತಿದ್ದರು. ॥ ೫ ॥ 
ಅಲ್ಲಿನ ಸಂಗೀತ ಧ್ವನಿಯು ಗುಹೆಯೊಳಗೆ ಪ್ರತಿಧ್ವನಿಸುತ್ತಿದ್ದಾಗ 
ಅದನ್ನು ಕೇಳಿದ ಸಿಂಹಗಳು ಅದು ಬೇರೆ ಸಿಂಹದ ಗರ್ಜನೆ 
ಯೆಂದು ಭ್ರಮಿಸಿ ಅದನ್ನು ಸಹಿಸಲಾರದೆ ಪ್ರತಿಗರ್ಜನೆ ಮಾಡು 
ತ್ವಿದ್ದವು. ॥ ೬ ॥ 

ಆ ಪರ್ವತದ ತಪ್ಪಲು ಪ್ರದೇಶಗಳು ಬಗೆ-ಬಗೆಯ ಕಾಡು 
ಮೃಗಗಳ ಹಿಂಡುಗಳಿಂದ ಅಲಂಕೃತವಾಗಿತ್ತು. ಅನೇಕ ಪ್ರಕಾರದ 
ವೃಕ್ಷಗಳಿಂದ ತುಂಬಿದ ದೇವತೋದ್ಯಾನಗಳಲ್ಲಿ ಸುಂದರವಾದ 
ಪಕ್ಷಿಗಳು ಮಧುರವಾಗಿ ಧ್ವನಿಮಾಡುತ್ತಿದ್ದವು. ॥ ೭ ॥ ಅದರಲ್ಲಿ 
ಅನೇಕ ನದಿಗಳೂ, ಸರೋವರಗಳೂ ನಿರ್ಮಲವಾದ ನೀರಿನಲ್ಲಿ 
ತುಂಬಿ ಹರಿಯುತ್ತಿದ್ದವು. ಅವುಗಳ ದಡಗಳಲ್ಲಿ ಮಣಿಮಯ 
ಮಳಲು ಹೊಳೆಯುತ್ತಿತ್ತು. ದೇವಾಂಗನೆಯರು ನದಿ-ಸರೋವರ 
ಗಳಲ್ಲಿ ಸ್ನಾನಮಾಡುತ್ತಿದ್ದುದರಿಂದ ಅವುಗಳ ನೀರು ಅತ್ಯಂತ 
ಅಲ್ಲಿ ಬೀಸುತ್ತಿತ್ತು. ॥ ೮ ॥ 

ಪರ್ವತರಾಜ ತ್ರಿಕೂಟದ ತಪ್ಪಲಿನಲ್ಲಿ ಭಗವತ್ಯೇಮಿ ಮಹಾತ್ಮಾ 
ಭಗವಾನ್‌ ವರುಣನ ಒಂದು ಉದ್ಯಾನವನವಿತ್ತು. ಯತುಮಾನ್‌ 
ಎಂದು ಪ್ರಸಿದ್ಧವಾದ ಆ ಉದ್ಯಾ ನವನದಲ್ಲಿ ದೇವಾಂಗನೆಯರು 
ಕ್ರೀಡಿಸುತ್ತದ್ದರು. ॥೯॥ ಅದರ" ಎಲ್ಲ ಕಡೆಗಳಲ್ಲಿಯೂ ಸದಾ 
ಹೂವು-ಹಣ್ಣುಗಳಿಂದ ತುಂಬಿ ಕಳಕಳಸುತ್ತಿದ್ದ ದಿವ್ಯ ವೃಕ್ಷಗಳು 
ಶೋಭಿಸುತ್ತಿದ್ದವು. ಮಂದಾರ, ಪಾರಿಜಾತ. ಪಾಟಲ, ಅಶೋಕ, 
ಸಂಪಿಗೆ, ಬಗೆ-ಬಗೆಯ ಹೂವುಗಳು, ಅಮಟೆ, ಮೊರಟೆ, ಮಾವು, 
ಹಲಸು, ಅಡಿಕೆ, ತೆಂಗು, ಖರ್ಜೂರ, ಮಾದಳ, ಹಿಪ್ಪೆ, ಸಾಲ, 
ತಾಳೆ, ಹೊಂಗೆ ಹೊನ್ನೇಮರ, ಕೆಂಪುಮತ್ತಿಮರ, ಅತ್ತಿಮರ, 
ಜುಲ್ಲಿಮರ, ಆಲದಮರ, ಮುಳ್ಳುಮುತ್ತುಗ, ಶ್ರೀಗಂಧದ ಮರ, 
ಬೇವಿನಮರ, ಕೆಂಗಾಂಚಾಲ, ಸರಳ, ದೇವದಾರು, ಕ 
ಕಬ್ಬು, ಬಾಳೆ, ನೇರಳೆ, ಎಲಚೀಮರ, ತಾಳೆಯಮರ, ರುದ್ರಾ 
ಮರ, ಅಳಲೇಮರ, ನೆಲ್ಲಿ ಬಿಲ್ವಪತ್ರೆ, ಬೇಲ, ನಿಂಬೆ, ಬ 
ಮುಂತಾದ ಮರಗಳು ಸುತ್ತಲೂ ಕಳಕಳಿಸುತ್ತಿದ್ದವು ಆ 
ಉದ್ಯಾನವನದಲ್ಲಿ ಒಂದು ಸುಂದರವಾದ ಮತ್ತು "ವಿಸ್ತಾರವಾದ 
ಸರೋವರವು ಕಂಗೊಳಿಸುತ್ತಿತ್ತು. ಅದರಲ್ಲಿ ಚಿನ್ನದ ಬಣ್ಣದ 
ಕಮಲಗಳು ಅರಳಿ ಶೋಭಿಸುತ್ತಿದ್ದವು. ॥ ೧೦-೧೪ ॥ ಹಾಗೆಯೇ 


ಕುಮುದೋತ್ಪಲಕಲ್ಹಾರಶತಪತ್ರಶ್ರಿಯೋರ್ಜಿತಮ್‌ 1 
ಮತ್ತಷಟ್ಟದನಿರ್ಫುಷ್ಟಂ ಶಕುಂತೈಶ್ಚ ಕಲಸ್ಸನೆ: 
I ೧೫ ॥ 
ಹಂಸಕಾರಂಡವಾಕೀರ್ಣಂ ಚಕ್ರಾಹ್ವೈಃ ಸಾರಸೈೆರಪಿ । 
ಜಲಕುಕ್ಕುಟಕೋಯಷ್ಟಿದಾತ್ಕ್ಯೂಹಕುಲಕೂಜಿತಮ್‌ 


| 1 O೬ ॥ 
ಮತ್ತಕಚ್ಛಪಸಂಚಾರಚಲತ್ತದ್ಧರಜಃಪಯಃ | 
ಕದಂಬವೇತಸನಲನೀಪವಂಜುಲಕೈರ್ವ್ವತಮ್‌ 
I ೧೭ ॥ 
ಕುಂದೈಃ ಕುರಬಕಾಶೋಕೈ: ಶಿರೀಷೆಃ ಕುಟಜೇರಿಗುದ್ಯೆಃ । 
ಕುಬಿ: ಸ್ವರ್ಣಯೂಢಥೀಭಿರ್ನಾಗಪುನ್ನಾಗಜಾತಿಭಿಃ 
॥ ೧೮ ॥ 
ಮಲ್ಲಿಕಾಶತಪತ್ನೆ ೈಶ್ಚ ಮಾಧವೀಜಾಲಕಾದಿಭಿಃ । 
ಶೋಭಿತಂ ತೀರಜೈಶ್ಚಾನ್ಫೈರ್ನಿತ್ಯರ್ತುಭಿರಲಂ ದ್ರುಮೈ: 
॥೧೯॥ 
ತತ್ಯೈಕದಾ ತದ್ಗಿರಿಕಾನನಾಶ್ರಯಃ 
ಕರೇಣುಭಿರ್ವಾರಣಯೂಥಪಶ್ಚರನ್‌ 1 
ಸಕಂಟಕಾನ್ಫೀಚಕವೇಣುವೇತ್ರವದ್‌ 
ವಿಶಾಲಗುಲ್ಲಂ ಪ್ರರುಜನ್ನನಸ್ತತೀನ್‌ ॥೨೦॥ 
ಯದ್ಧಂಧಮಾತ್ರಾದರಯೋ ಗಜೇಂದ್ರ 
ವ್ಯಾಘ್ರಾದಯೋ ವ್ಯಾಲಮೃಗಾಃ ಸಖಡ್ಸಾಃ । 
ಮಹೋರಗಾಶ್ಚಾಪಿ ಭಯಾದ್ದವಂತಿ 
ಸಗೌರಕೃಷ್ಣಾಃ ಶರಭಾಶಮರ್ಯಃ ॥ ೨೧ ॥ 
ಣ ಚ 
ವೃಕಾ ವರಾಹಾ ಮಹಿಷರ್ಕ್ವಶಲ್ಯಾ 
ಗೋಪುಚ್ಛಸಾಲಾವೃಕಮರ್ಕಟಾಶ್ಚ | 
ಅನ್ಯತ್ರ ಕ್ಲುದ್ರಾ ಹರಿಣಾಃ ಶಶಾದಯ- 
ಶ್ಚರಂತ್ಯಭೀತಾ ಯದನುಗ್ರಹೇಣ I ೨೨ ॥ 
ಸ ಘರ್ಮತಪ್ಪಃ ಕರಿಭಿಃ ಕರೇಣುಭಿ- 
ರ್ವತೋ ಮದಚ್ಯುತ್ಕಲಭೈರನುದ್ರುತಃ । 
ಗಿರಿಂ ಗರಿಮ್ಣಾ ಪರಿತಃ ಪ್ರಕಂಪಯನ್‌ 
ನಿಷೇವ್ಯಮಾಣೋರಲಿಕುಲೈರ್ಮದಾಶನೈಃ ॥ ೨೩ ॥ 
ಸರೋಕನಿಲಂ ಪಂಕಜರೇಣುರೂಷಿತಂ 
ಜಿಫ್ರನ್ಹಿದೂರಾನ್ನದವಿಷ್ಟಲೇಕ್ಟಣಃ | 
ವೃತಃ ಸ್ವಯೂಥೇನ ತೃಷಾರ್ದಿತೇನ ತತ್‌ 
ಸರೋವರಾಭ್ಯಾಶಮಥಾಗಮದ್ದುತಮ್‌ ॥ ೨೪ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 2 


ಬೇರೆ-ಬೇರೆ ಜಾತಿಯ ಕುಮುದ, ಉತ್ಪಲ, ಕಲ್ಲಾರ, ಶತದಲ 
ಮುಂತಾದ ಕಮಲಗಳ ಕಾಂತಿಯು ಹರಡಿತ್ತು. ಮತ್ತೇರಿದ ದುಂಬಿ 
ಗಳು ರೋಂಕರಿಸುತ್ತಿದ್ದವು. ಮನೋಹರ ಪಕ್ಷಿಗಳ ಕೂಜನವು 
ಎಲ್ಲೆಡೆ ಕೇಳಿಬರುತ್ತಿತ್ತು. ಹಂಸ, ನೀರುಹಕ್ಕಿ, ಚಕ್ರವಾಕ, ತಾವರೆಹಕ್ಕಿ, 
ನೀರುಕೋಳಿ, ಕೋಯಷ್ಪಿ, ನೀರುಕಾಗೆ ಮುಂತಾದವುಗಳು 
ಇಂಪಾಗಿ ಕಲ-ಕಲ ಧ್ವನಿಮಾಡುತ್ತಿದ್ದವು. ಮೀನು, ಆಮೆ 
ಮುಂತಾದ ಜಲಚರಪ್ರಾಣಿಗಳು ಓಡಾಡುವಾಗ ತಾವರೆಹೂಗಳು 
ಅಲುಗಾಡುತ್ತಾ ನೀರಿನಲ್ಲಿ ಪರಾಗವನ್ನು ಚೆಲ್ಲುತ್ತಿದ್ದವು. ಈಚಲ, 
ಬೆತ್ತ ಜೊಂಡುಗಳು, ನೀರುಕಾರಂಜೀಮರ, ಹಬ್ಬೆಗಿಡ ಮುಂತಾದವು 
ಅದರ ಸುತ್ತಲೂ ಕಂಗೊಳಿಸುತ್ತಿದ್ದವು. ॥ ೧೫-೧೭॥ ಮಾಘದ 
ಮೊಲ್ಸೆ ಮುಳ್ಳುಗೊರಂಟೆ, ಅಶೋಕವೃಕ್ಷ ಬಾಗೆ, ಬೆಟ್ಟದಮಲ್ಲಿಗೆ 
ಪ್ಪ ಕುಬ್ಬಕ, ಸ್ವರ್ಣಯೂಧಿ, ನಾಗ, ಪುನ್ನಾಗ, ಜಾಜಿ, ಮಲ್ಲಿಗೆ, 
ಮಾಧವೀ ಮುಂತಾದ ಹೂವುಗಳು ಎಲ್ಲ ಯತುಗಳಲ್ಲಿ ಅರಳಿ 
ತುಂಬಿದ ಸೊಂಪಾಗಿ ಹೂಮರಗಳಿಂದ ಆ ಸರೋವರವು 
ಶೋಭಾಯಮಾನವಾಗಿತ್ತು. ॥ ೧೮-೧೯ ॥ 

ಆ ಪರ್ವತದ ಘೋರಾರಣ್ಯದಲ್ಲಿ ಹಲವಾರು ಹೆಣ್ಣಾನೆ 
ಗಳೊಡನೆ ಒಂದು ಗಜೇಂದ್ರವು ವಾಸವಾಗಿತ್ತು. ಅದು ದೊಡ್ಡ- 
ದೊಡ್ಡ ಶಕ್ತಿಶಾಲಿ ಆನೆಗಳಿಗೆಲ್ಲ ನಾಯಕವಾಗಿತ್ತು. ಒಂದುದಿನ 
ಅದೇ' ಪರ್ವತದಲ್ಲಿ ತನ್ನ ಸಂಗಾತಿಗಳಾದ ಹೆಣ್ಣಾನೆಗಳಿಂದ ಕೂಡಿ 
ಕೊಂಡು ಅರಣ್ಯದಲ್ಲಿದ್ದ ಮುಳ್ಳುಗಳಿಂದ ಕೂಡಿದ್ದ ಹೆಬ್ಬಿದಿರು 
ಗಳನ್ನೂ ಕ ಕಿರುಬಿದಿರುಗಳನ್ನೂ 'ಚೆತ್ತಗಳನ್ನೂ , ದೊಡ್ಡ-ದೊಡ್ಡ 
ಪೊದರುಗಳನ್ನು ಧ್ವಂಸಮಾಡುತ್ತಾ ಸಂಚರಿಸುತ್ತಿತ್ತು. ॥ ೨೦ ॥ 
ಅದರ ವಾಸನೆಯಿಂದಲೇ ಸಿಂಹ-ಆನೆ-ಹುಲಿ-ಚಿರತೆ ಮುಂತಾದ 
ಹಿಂಸ್ರಪ್ರಾಣಿಗಳು, ಸರ್ಪಗಳು, ಖಡ್ಗಮೃಗಗಳು, ಗೌರಮೃಗ 
ಗಳು, ಕೃಷ್ಣಸಾರ, ಶರಭಗಳು, ಚಮರೀಮೃಗಗಳು ಇನ್ನೂ ಅನೇಕ 
ದುಷ್ಟಮೃಗಗಳು ಓಡಿಹೋಗುತ್ತಿದ್ದವು. ॥ ೨೧ ॥ ತೋಳಗಳು, 
ಕಾಡುಹಂದಿ, ಕಾಡುಕೋಣಗಳು, ಕರಡಿಗಳು, ಮುಳ್ಳುಹಂದಿ 
ಗಳು, ಗೋಪುಚ್ಛಗಳು, ನಾಯಿಗಳು, ಕೋತಿಗಳು, ಹುಲ್ಲೆಗಳು, 


| ಮೊಲಗಳು, ಇವೇ ಮುಂತಾದ ದುರ್ಬಲ ಪ್ರಾಣಿಗಳು ಗಜರಾಜನ 


ಕೃಪೆಯಿಂದ ನಿರ್ಭಯವಾಗಿ ಸಂಚರಿಸುತ್ತಿದ್ದವು. ॥ ೨೨ ॥ ಗಜ 
ರಾಜನ ಹಿಂದೆ-ಹಿಂದೆ ಸಣ್ಣ-ಸಣ್ಣ ಆನೆಮರಿಗಳು ಓಡುತ್ತಿದ್ದವು. 
ದೊಡ್ಡ-ದೊಡ್ಡ ಗಂಡಾನೆಗಳೂ, ಹೆಣ್ಣಾನೆಗಳೂ, ಅವನನ್ನು 
ಸುತ್ತುವರಿದು ನಡೆಯುತ್ತಿದ್ದವು. ಅದರ ಭಾರವಾದ ಹೆಜ್ಜೆಗಳಿಂದ 
ಆ ಪರ್ವತವೇ ನಡುಗುತ್ತಿತ್ತು. ಅದರ ಗಂಡಸ್ಥಲದಿಂದ ಒಸರುತ್ತಿದ್ದ 
ಮದೋದಕವನ್ನು ಪಾನಮಾಡಲು ದುಂಬಿಗಳು ಜೊತೆ-ಜೊತೆ 
ಯಾಗಿಯೇ ಹಾರಾಡುತ್ತಿದ್ದವು. ಮದದಿಂದ ಅದರ ಕಣ್ಣುಗಳು 
ವಿಹ್ವಲವಾಗಿದ್ದುವು. ಬಿಸಿಲು ಭಾರೀ ಸುಡುತ್ತಿತ್ತು. ಅದರಿಂದ 
ಗಜರಾಜನು ವ್ಯಾಕುಲನಾಗಿದ್ದನು. ಅವನಿಗೆ ಮತ್ತು ಸಂಗಡಿಗರಿಗೆ 
ಬಾಯಾರಿಕೆ ಪೀಡಿಸುತ್ತಿತ್ತು. ಆಗ ದೂರದಿಂದಲೇ ಕಮಲ 
ಪರಾಗದಿಂದ ಸುವಾಸಿತವಾದ ವಾಯುವನ್ನು ಮೂಸುತ್ತಾ, ಶೀತಲ 
ವಾದ ಸುಗಂಧವನ್ನು ಹೊತ್ತುತರುತ್ತಿದ್ದ ವಾಯುವಿನ ಜಾಡನ್ನು 
ಹಿಡಿದು ಆ ಸರೋವರದ ಕಡೆಗೆ ಹೊರಟು. ವೇಗವಾಗಿ ನಡೆ 
ಯುತ್ತಾ ಸ್ವಲ್ಪದರಲ್ಲೇ ಆ ಸರೋವರದ ಬಳಿಗೆ ಬಂದನು.॥೨೩-೨೪॥ 


2 ಅಧ್ಯಾಯ] 


ಅಪ್ಪನು ಸೃಂಧ 


809 


ವಿಗಾಹ್ಯ ತಸ್ಮಿನ್ನಮ್ಮತಾಂಬು ನಿರ್ಮಲಂ 
ಹೇಮಾರವಿಂದೋತ್ಸಲರೇಣುವಾಸಿತಮ್‌ 1 
ಪಪೌ ನಿಕಾಮಂ ನಿಜಪುಷ್ಕರೋದ್ಧ ತ್ಲ 


ಮಾತ್ಮಾನಮದ್ವಿ, ಸ್ನಪಯನ್ನತಕ್ಸಮಃ ॥ ೨೫॥ 


ಸ್ವಸ್ಟಷ್ಕರೇಣೋದ್ಧ ಕೃತಶೀಕರಾಂಬುಭಿ- 
ರ್ನಿಪಾಯಯನ್ನಂಸ್ಸಪಯನ್ಯಥಾ ಗೃಹೀ 1 

ಫೃಣೀ ಕರೇಣೂಃ ಕಲಭಾಂಶ್ಚ ದುರ್ಮದೋ 
ನಾಚಪ್ಪ ಕೃಚ್ಛಂ ಕೃಪಣೋ5 ಜಮಾಯಯಾ ॥ ೨೬ ॥ 


ತಂ ತತ್ರ ಕಶ್ಚಿನ್ನಪ ದೈವಚೋದಿತೋ- 

ಗ್ರಾಹೋ ಬಲೀಯಾಂಶ್ಚರಣೇ ರುಷಾಗ್ರಹೀತ್‌ | 
ಯದೃಚ್ಛಯೈವಂ ವ್ಯಸನಂ ಗತೋ ಗಜೋ 

ಯಥಾಬಲಂ ಸೋತತಿಬಲೋ ವಿಚಕ್ರಮೇ ॥ ೨೭॥ 


ತಥಾ55ತುರಂ ಯೂಥಪತಿಂ ಕರೇಣವೋ 
ವಿಕೃಷ್ಯಮಾಣಂ ತರಸಾ ಬಲೀಯಸಾ 1 

ವಿಚುಕ್ರುಶುರ್ದೀನಧಿಯೋತಪರೇ ಗಜಾಃ 
ಪಾರ್ನ್ಷಿಗ್ರಹಾಸ್ತಾರಯಿತುಂ ನ ಚಾಶಕನ್‌ ॥ ೨೮ ॥ 


ನಿಯುಧ್ಯತೋರೇವಮಿಭೇಂದ್ರನಕ್ರಯೋ- 
ರ್ವಿಕರ್ಷತೋರಂತರತೋ ಬಹಿರ್ಮಿಥಃ 1 
ಸಮಾ: ಸಹಸ್ರಂ ವ್ಯಗಮನ್ನಹೀಪತೇ 


ಸಪ್ರಾಣಯೋಶ್ಚಿತ್ರಮಮಂಸತಾಮರಾಃ 2೯ 


ತತೋ ಗಜೇಂದ್ರಸ್ಯ ಮನೋಬಲೌಜಸಾಂ 
ಕಾಲೇನ ದೀರ್ಫೇಣ ಮಹಾನಭೂದ್ವ್ಯಯಃ | 
ವಿಕೃಷ್ಯಮಾಣಸ್ಯ ಜಲೇ5ವಸೀದತೋ 
ವಿಪರ್ಯಯೋತಭೂತಕಲಂ ಜಲೌಕಸಃ ॥ ೩೦ ॥ 


ಆ ಸರೋವರದ ನೀರು ಅತ್ಯಂತ ನಿರ್ಮಲವೂ, ಅಮೃತ 
ದಂತೆಯೂ ಮಧುರವಾಗಿತ್ತು. "ಚಿನ್ನದ ಕಮಲದ ಮತ್ತು 
ಕನ್ನೈದಿಲೆಯ ಪರಾಗದಿಂದ ಸುಗಂಧಿತವಾಗಿತ್ತು. ಗಜೇಂದ್ರನು 
ಮೊದಲಿಗೆ ಆ ಸರೋವರದಲ್ಲಿ ಇಳಿದು ತನ್ನ ಸೊಂಡಿಲಿನಿಂದ 
ನೀರನ್ನು ಎತ್ತಿ-ಎತ್ತಿ ಯಥೇಚ್ಛವಾಗಿ ಕುಡಿದನು. ಮತ್ತೆ ಆ ನೀರಿನಲ್ಲಿ 
ಸ್ನಾನಮಾಡಿ ತನ್ನ ದಣಿವನ್ನು ಇಂಗಿಸಿಕೊಂಡನು. ॥ ೨೫ ॥ 
ಗಡೇಂದ್ರನು ಗೃಹಸ್ಥ ಮನುಷ್ಯನಂತೆ ಮೋಹಗ್ರಸ್ತನಾಗಿ ತನ್ನ 
ಸೊಂಡಿಲಿನಿಂದ ನೀರನ್ನೆತ್ತಿ ಚೆಲ್ಲುತ್ತಾ ಸಂಗಡಿಗರಾದ ಹೆಣ್ಣಾನೆ 
ಗಳನ್ನು, ಮರಿಗಳನ್ನು ಸ್ನಾನಮಾಡಿಸತೊಡಗಿದನು. ಹಾಗೂ 
ಅವರ ಸೊಂಡಿಲಿನೊಳಗೆ ತನ್ನ ಸೊಂಡಿಲನ್ನು ಹಾಕಿ ನೀರು ಕುಡಿಸಿ 
ದನು. ಭಗವಂತನ ಮಾಯೆಯಿಂದ ಮೋಹಿತನಾದ ಗಜೇಂದ್ರನು 
ಉನ್ನತ್ತನಾಗಿದ್ದನು. ನನ್ನ ತಲೆಯಮೇಲೆ ದೊಡ್ಡ ಆಪತ್ತು ಹೊಂಚು 
ಹಾಕುತ್ತಿದೆ ಎಂಬುದೂ ಆ ಬಡಪಾಯಿಗೆ ತಿಳಿದಿರಲಿಲ್ಲ ॥ ೨೬ ॥ 

ಪರೀಕ್ಷಿತನೇ। ಗಜೇಂದ್ರನು ಇಷ್ಟೊಂದು ಉನ್ನತ್ತನಾಗಿದ್ದಾಗ 
ಪ್ರಾರಬ್ಧದ ಪ್ರೇರಣೆಯಿಂದ ಒಂದು ಬಲಿಷ್ಠವಾದ ಮೊಸಳೆಯು, 
ಆನೆಗಳ ತುಳಿತದಿಂದ ಕ್ರೋಧಗೊಂಡು ಗಜೇಂದ್ರನ ಕಾಲನ್ನು 
ಬಲವಾಗಿ ಹಿಡಿದುಬಿಟ್ಟಿತು. ಈ ವಿಧವಾಗಿ ಅಕಸ್ವಾತ್ತಾಗಿ ವಿಪತ್ತಿಗೆ 
ಸಿಲುಕಿದ ಆ ಬಲಶಾಲಿಯಾದ ಗಜೇಂದ್ರನು ತನ್ನನ್ನು ಬಿಡಿಸಿ 
ಕೊಳ್ಳಲು ಬಹಳವಾಗಿ ಪ್ರಯತ್ನಿಸಿದನು. ಆದರೆ ಬಿಡಿಸಿಕೊಳ್ಳ 
ದಾದನು. ॥ ೨೭ ॥ ಬೇರೆ ಗಂಡಾನೆಗಳು, ಹೆಣ್ಣಾನೆಗಳು, ಮರಿ 
ಗಳು - ತಮ್ಮ ಒಡೆಯನನ್ನು ಬಲಿಷ್ಠವಾದ ಒಂದು ಮೊಸಳೆಯು 
ಹಿಡಿದು ವೇಗವಾಗಿ ಸೆಳೆಯುತ್ತಿದೆ ಮತ್ತು ಅವನು ಬಹಳ ಸಂಕಟ 
ಕ್ಕೊಳಗಾಗಿದ್ದಾನೆಂದು ನೋಡಿ ಅವುಗಳಿಗೆ ತುಂಬಾ ದುಃಖ 
ಪನ ಅವುಗಳೆಲ್ಲವೂ ಆರ್ತರಾಗಿ ಫೀಳಿಟ್ಟವು. ಅನೇಕರು 
ಅವನಿಗೆ ಸಹಾಯಮಾಡಿ ನೀರಿನಿಂದ ಹೊರಗೆ ತೆಗೆಯಲು 
ಬಯಸಿದರು, ಆದರೆ ಅವರೆಲ್ಲರೂ ಅಸಮರ್ಥರೇ ಆದರು. 
॥ ೨೮ ॥ ಗಜೇಂದ್ರ ಮತ್ತು ಮೊಸಳೆಯು ತಮ್ಮ-ತಮ್ಮ ಪೂರ್ಣ 
ಶಕ್ತಿಯಿಂದ ಸೆಣಸಾಡುತ್ತಿದ್ದರು. ಕೆಲವೊಮ್ಮೆ ಗಜೇಂದ್ರನು ಮೊಸಳೆ 
ಯನ್ನು ಹೊರಗೆ ಎಳೆದರೆ, "ಕೆಲವೊಮ್ಮೆ ಮೊಸಳೆಯು ನೀರಿನೊಳಗೆ 
ಸಳೆದುಬಿಡುತ್ತಿತ್ತು. ಪರೀಕ್ಷಿತನೇ | ಹೀಗೆ ಕಾದಾಡುತ್ತಾ-ಕಾದಾ 
ಡುತ್ತಾ ಒಂದು. ಸಾವಿರ ವಷ ೯ಗಳು ಕಳೆದವು ಮತ್ತು ಇಬ್ಬರು 
ಸೋಲುತ್ತಾ-ಗೆಲ್ಲುತ್ತಾ ಇದ್ದರು. ಈ ಘಟನೆಯನ್ನು “ನೋಡಿದ 
ದೇವತೆಗಳೂ ಆಶ್ಚರ್ಯಚಕಿತರಾದರು. nu ೨೯ I 

ಕೊನೆಗೆ ಬಹಳ ದಿನಗಳವರೆಗೆ ಮತ್ತೆ-ಮತ್ತೆ ನೀರಿಗೆ ಸೆಳೆಯ 
ಲಟ್ಟಿದ್ದರಿಂದ ಗಜೇಂದ್ರನ ಶರೀರವು 'ಶಿಥಿಲವಾಗ ತೊಡಗಿತು. 
ಅವನ ಮನಸಿನಲ್ಲಿ ಉತ್ಸಾಹವೂ, ದೇಹದಲ್ಲಿ ಬಲವು ಉಳಿಯ 
ಲಿಲ್ಲ ಶಕ್ತಿಯೂ ಕ್ಷೀಣವಾಯಿತು. ಇತ್ತ 'ಮೊಸಳೆಯಾದರೋ 
ಹೇಳಿ-ಕೆಳಿ ಜಲಚರಪ್ರಾಣಿ. ಅದರ ಶಕ್ಕಿಯು ಕುಗ್ಗುವ ಬದಲು 
ಹೆಚ್ಚುತ್ತಾಹೋಯಿತು. ಆಯು ಅತೀವ. ಉತ್ಸಾಹದಿಂದ ಇನ್ನೂ 
ಬಲವನ್ನು ಹಾಕಿ ಗಜೇಂದ್ರನನ್ನು ಸೆಳೆಯತೊಡಗಿತು. ॥೩೦॥ 
ಹೀಗೆ ದೇಹಾಭಿಮಾನಿಯಾದ ಗಜೇಂದ್ರನು ಅಕಸ್ಮಾತ್ತಾಗಿ ಸಂಕಟ 
ದಲ್ಲಿ ಬಿದ್ದು ತನ್ನನ್ನು ಬಿಡಿಸಿಕೊಳ್ಳುವುದರಲ್ಲಿ ಪೂರ್ಣವಾಗಿ 
Cd ಬಹಳ ಹೊತ್ತಿನವರೆಗೆ ತನ್ನ ಬಿಡುಗಡೆಯ 


810 


ಇತ್ನಂ ಗಜೇಂದ್ರಃ ಸಯದಾರ5ಪ ಸಂಕಟಂ 
ಪ್ರಾಣಸ್ಯ ದೇಹೀ ವಿವಶಶೋ ಯದೃಚ್ಛಯಾ । 
ಅಪಾರಯನ್ನಾತ್ಮವಿಮೋಕ್ಟಣೇ ಚಿರಂ 
ದಧ್ಯಾವಿಮಾಂ ಬುದ್ಧಿಮಥಾಭ್ಯಪದ್ಯತ ॥೩೧॥ 
ನ ಮಾಮಿಮೇ ಜ್ಞಾತಯ ಆತುರಂ ಗಜಾಃ 
ಕುತ: ಕರಿಣ್ಯ: ಪ್ರಭವಂತಿ ಮೋಚಿತುಮ್‌ । 
ಗ್ರಾಹೇಣ ಪಾಶೇನ ವಿಧಾತುರಾವೃತೋತ- 
ಪ್ಯಹಂ ಚ ತಂ ಯಾಮಿ ಪರಂ ಪರಾಯಣಮ್‌ ॥ ೩೨ ॥ 


ಯಃ ಕಶ್ಚನೇಶೋ ಬಲಿನೋತಂತಕೋರಗಾತ್‌ 
ಪ್ರಚಂಡವೇಗಾದಭಿಧಾವತೋ ಭೃಶಮ್‌ । 
ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾ- 
ನ್ವತುಃ ಪ್ರಧಾವತ್ಯರಣಂ ತಮೀಮಹಿ ॥೩೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ಬಗ್ಗೆ ಯೋಚಿಸಿ, ಕೂನೆಗೆ ಅವನು ಈ ನಿಶ್ಚಯಕ್ಕೆ ತಲುಪಿ 
ದನು. ॥ ೩೧॥ ಈ ನಕ್ರ (ಮೊಸಳೆ)ವು ವಿಧಾತನ ಉರುಳೇ ಆಗಿದೆ. 
ಇದರಲ್ಲಿ ಸಿಕ್ಕಿಕೊಂಡು ಸಂಕಟಕ್ಕೊಳಗಾದ ನನ್ನನ್ನು ನನ್ನ ಜೊತೆ 
ಯವರಾದ ಆನೆಗಳೇ ಈ ವಿಪತ್ತಿನಿಂದ ಎತ್ತಲಾರದೆ ಹೋದಾಗ 


ಬಡಪಾಯಿಗಳಾದ ಹೆಣ್ಣಾನೆಗಳೂ ಹೇಗೆ ತಾನೇ ಬಿಡಿಸಬಲ್ಲರು 9 
ಅದಕ್ಕಾಗಿ ನಾನು ಈಗ ಸಮಸ್ತ ವಿಶ್ವದ ಏಕೈಕ ಆಶ್ರಯನಾದ 


ಭಗವಂತನನ್ನೇ ಶರಣು ಹೊಂದುವೆನು. ॥ ೩೨ ॥ ಕಾಲವು ಭಾರೀ 
ಬಲಿಷ್ಠವಾಗಿದೆ. ಇದು ಸರ್ಪದಂತೆ ಅತ್ಯಂತ ಪ್ರಚಂಡ ವೇಗದಿಂದ 
ಎಲ್ಲರನ್ನೂ ನುಂಗಲು ಓಡುತ್ತಾ ಇರುತ್ತದೆ. ಇದಕ್ಕೆ ಭಯಗೊಂಡು 
ಯಾರಾದರೂ ಭಗವಂತನಲ್ಲಿ ಶರಣಾದರೆ ಅವನನ್ನು ಆ ಪ್ರಭುವು 
ಖಂಡಿತವಾಗಿ ಮೃತ್ಯುವಿನಿಂದ ಕಾಪಾಡುತ್ತಾನೆ. ಅವನ ಭಯ 
ದಿಂದಲೇ ಹೆದರಿ ಕಾಲವೂ ಕೂಡ ಓಡಿಹೋಗುತ್ತದೆ. ಆ ಪ್ರಭುವೇ 
ಎಲ್ಲರ ಆಶ್ರಯನಾಗಿದ್ದಾನೆ. ನಾನು ಅವನನ್ನೇ ಶರಣು ಹೊಂದು 
ತ್ವೇನೆ. ॥ ೩೩ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ ಮನ್ವಂತರಾನುವರ್ಣನೇ 
ಗಜೇಂದ್ರೋಪಾಖ್ಯಾನೇ ದ್ವಿತೀಯೋ5ಧ್ಯಾಯಃ॥ ೨ ॥ 


ಇಡಾ ಬ್ರ ಧ್ರ ಮಾ... 


ಮೂರನೆಯ ಅಧ್ಯಾಯ 
ಗಜೇಂದ್ರನು ಮಾಡಿದ ಪರಮಾತ್ಮನ ಸ್ತೋತ್ರ - ಗಜೇಂದ್ರಮೋಕ್ಷ 


ಶ್ರೀಶುಕ ಉವಾಚ 


ಏವಂ ವ್ಯವಸಿತೋ ಬುದ್ಧಾ ಸಮಾಧಾಯ ಮನೋ ಹೃದಿ । 
ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಗನ್ನನ್ಯನುಶಿಕ್ಸಿತಮ್‌ 
॥ ೧ ॥. 


ಗಜೇಂದ್ರ ಉವಾಚ 


ಓಂ ನಮೋ ಭಗವತೇ ತಸ್ಮೈ ಯತ ಏತಚ್ಛಿದಾತ್ಮಕಮ್‌ | 
ಪುರುಷಾಯಾದಿಬೀಜಾಯ ಪರೇಶಾಯಾಭಿಧೀಮಹಿ 
॥ ೨ ॥ 


ಯಸ್ವಿನ್ನಿದಂ ಯತಶ್ಚೇದಂ ಯೇನೇದಂ ಯಂ ಇದಂ ಸ್ವಯಮ್‌ ।, 
ಯೋಸಸ್ವಾತ್ರರಸ್ಯಾಚ್ಚ ಪರಸ್ತಂ ಪ್ರಪದ್ಯೇ ಸ್ವಯಂಭುವಮ್‌ 


॥ ೩ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿ 
ತನೇ! ಗಜೇಂದ್ರನು ಹೀಗೆ ದಯಾಮಯನಾದ ಭಗವಂತನನ್ನೇ 
ಶರಣುಹೊಂದಲು ನಿಶ್ಚಯಿಸಿ ತನ್ನ ಮನಸ್ಸನ್ನು ಹೃದಯದಲ್ಲಿ 
ಏಕಾಗ್ರಗೊಳಿಸಿ, ಹಿಂದಿನ ಜನ್ಮದಲ್ಲಿ ಉಪದಿಷ್ಠವಾಗಿದ್ದ ಶ್ರೇಷ್ಠವಾದ 
ಸ್ತೋತ್ರದ ಮೂಲಕ ಭಗವಂತನನ್ನು ಸ್ತುತಿಸತೊಡಗಿದನು. ॥ ೧ ॥ 

ಗಜೇಂದ್ರನು ಹೇಳುತ್ತಾನೆ - ಯಾರು ಜಗತ್ತಿಗೆ ಮೂಲ 
ಕಾರಣನೋ, ಎಲ್ಲರ ಹೃದಯದಲ್ಲಿ ಪರಮಪುರುಷನ ರೂಪದಲ್ಲಿ 
ವಿರಾಜಮಾನನಾಗಿರುವನೋ, ಯಾರು ಸಮಸ್ತ ಜಗತ್ತಿನ ಏಕ 
ಮಾತ್ರ ಸ್ವಾಮಿಯಾಗಿರುವನೋ, ಯಾರ ಕಾರಣದಿಂದ ಈ ಪ್ರಪಂಚ 
ದಲ್ಲಿ ಚೈತನ್ಯದ ವಿಸ್ತಾರವಾಗುತ್ತದೋ, ಅಂತಹ ಸಚ್ಚಿದಾನಂದ 
ಸ್ವರೂಪೀ ಪರಮಾತ್ಮನಿಗೆ ನಾನು ನಮಸ್ಕರಿಸುತ್ತೇನೆ ; ಪ್ರೇಮದಿಂದ 
ಅವನನ್ನು ಧ್ಯಾನಿಸುತ್ತೇನೆ. ॥ ೨ ॥ ಈ ಸಮಸ್ತ ಜಗತ್ತು ಅವನಲ್ಲೇ 
ನೆಲೆಸಿದೆ. ಅವನ ಅಸ್ತಿತ್ವದಿಂದಲೇ ಗೋಚರಿಸುತ್ತಾ ಇದೆ. ಅವನೇ 
ಇದರಲ್ಲಿ ವ್ಯಾಪಿಸಿಕೊಂಡಿರುವನು ಮತ್ತು ಸ್ವತಃ ಅವನೇ ಇದರ 
ರೂಪದಲ್ಲಿ ಪ್ರಕಟನಾಗಿರುವನು. ಹೀಗಿದ್ದರೂ ಅವನು ಈ 
ಜಗತ್ತಿನಿಂದಲೂ, ಇದರ ಕಾರಣ - ಪ್ರಕೃತಿಯಿಂದ ಬೇರೆಯೇ 
ಆಗಿರುವನು. ಅಂತಹ ಸ್ವಯಂಪ್ರಕಾಶನೂ, ಸ್ವಯಂಸಿದ್ದನೂ, 
ಸರ್ವಾತ್ಮಕನೂ ಆದ ಪರಮಾತ್ಮನಲ್ಲಿ ನಾನು ಶರಣಾಗುತ್ತೇನೆ. 
ಮೊರೆಹೋಗುತ್ತೇನೆ. ॥ ೩ ॥ 


3 ಅಧ್ಯಾಯ] 


ಅಪ್ಪನು ಸೃಂಧ 


811 


ಯಃ ಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ 
ಕ್ವತಿದ್ವಿಭಾತಂ ಕ್ವ ಚ ತತ್ತಿರೋಹಿತಮ್‌ । 
ಅವಿದ್ದದ್ಯಕಾಕ್ಷು ಭಯಂ ತದೀಕ್ಷತ್ರೇ 


ಸ ಆತ್ಸಮೂಲೋತವತು ಮಾಂ ಪರಾತ್ಪರ: 11 ೪ ॥ 


ಕಾಲೇನ ಪಂಚತ್ವಮಿತೇಷು ಕೃತ್ನಃ ಶೋ 
ಲೋಕೇಷು ಪಾಲೇಷು ಚ ಸರ್ವಹೇತುಷು ।ಟ 
ತಮಸ್ತದಾ5 $ಸೀದ್ದಹನಂ ಗಭೀರಂ 


ಯಸ್ತಸ್ಕ ಪಾರೇ$ಭಿವಿರಾಜತೇ ವಿಭುಃ ॥ ೫ ॥ 


ನ ಯಸ್ಯ ದೇವಾ ಯಷಯಃ ಪದಂ ವಿದು- 
ರ್ಜತುಃ ಪುನಃ ಕೋರರ್ಹತಿ ಗಂತುಮೀರಿತುಮ್‌ 

ಯಥಾ ನಟಸ್ಯಾಕೃತಿಭಿರ್ವಿಚೇಷ್ಟತೋ 
ದುರತ್ಯಯಾನುಕ್ರಮಣಃ ಸ ಮಾವತು 


Wu ೬ ॥ 


ದಿದ್ಧತವೋ ಯಸ್ಯ ಪದಂ ಸುಮಂಗಲಂ 
ವಿಮುಕ್ತಸಂಗಾ ಮುನಯಃ ಸುಸಾಧವಃ 

ಚರಂತ್ಯಲೋಕವ್ರತಮವ್ರಣಂ ವನೇ 
ಭೂತಾತ್ಮಚೂತಾಃ ಸುಹೃದಃ ಸ ಮೇ ಗತಿಃ 


॥ ೭ ॥ 


ನ ವಿದ್ಯತೇ ಯಸ್ಕ ಚ ಜನ್ಮ ಕರ್ಮ ವಾ 
ನ ನಾಮರೂಪೇ ಗುಣದೋಷ ಏವ ವಾ | 
ತಥಾಪಿ ಲೋಕಾಪ್ಯಯಸಂಭವಾಯ ಯಃ 
ಸ್ವಮಾಯಯಾ ತಾನ್ಯನುಕಾಲಮೃಚ್ಛತಿ men 


ತಸ್ಥೈ ನಮಃ ಪರೇಶಾಯ ಬ್ರಹ್ಮಣೇ5ನಂತಶಕ್ತಯೇ । 
ಅರೂಪಾಯೋರುರೂಪಾಯ ನಮ ಆಶ್ಚರ್ಯಕರ್ಮಣೇ 
॥ ೯॥ 


ನಮ ಆತ್ಮಪ್ರದೀಪಾಯ ಸಾಕ್ಷಿಣೇ ಪರಮಾತ್ಮನೇ । 
ನಮೋ ಗಿರಾಂ ವಿದೂರಾಯ '''ಮನಸಶ್ಚೇತಸಾಮಪಿ 
H ೧೦ 11 


ಈ ಪ್ರಪಂಚವು ಅವನ ಮಾಯೆಯಿಂದ ಅವನಲ್ಲಿಯೇ 
ಇಡಲ್ಪಟ್ಟಿದೆ. ಆದರೆ ಕೆಲವು ವೇಳೆ (ಸೃಷ್ಟಿಯ ಕಾಲದಲ್ಲಿ) ಕಾಣಿಸಿ 
ಕೊಳ್ಳುತ್ತದೆ. ಕೆಲವು ವೇಳೆ (ಪ್ರಳಯಕಾಲದಲ್ಲಿ) ಅದೃಶ್ಯವಾಗಿ 
ರುತ್ತದೆ. ಆದರೆ ಅವನ ದೃಷ್ಟಿಯು ಲೋಪವಾಗುವುದಿಲ್ಲ ಸಾಕ್ಷೀ 
ಭೂತನಾಗಿ ಪ್ರಪಂಚದ ಸೃಷ್ಟಿ ಯನ್ನೂ, ಲಯವನ್ನೂ ನೋಡುತ್ತಲೇ 
ಇರುತ್ತಾನೆ. ಅಂತಹ ಆತ್ಮನೇ ಮೂಲವಾಗಿ ಉಳ್ಳ, ಎಲ್ಲದರ 
ಲ್ಲಿಯೂ ಆತ್ಮಸ್ವರೂಪದಿಂದ ಇರುವ ಸ್ವಯಂಪ್ರಕಾಶನಾದ ಪರಾ 
ತ್ವರನಾದ ಪರಮಾತ್ಮನು ನನ್ನನ್ನು ರಕ್ಷಿಸಲಿ. ॥ ೪ ॥ ಎರಡು ಪರಾರ್ಧ 
ಗಳು ಕಳೆದೊಡನೆಯೇ ಎಲ್ಲ ಲೋಕಗಳು - ಲೋಕಪಾಲರು 
ಮತ್ತು ಇವೆಲ್ಲದರ ಕಾರಣವು ಸಂಪೂರ್ಣವಾಗಿ ಲಯ ಹೊಂದು 
ವುದು. ಆಗ ಕೇವಲ ಅತ್ಯಂತ ಗಾಢವಾದ ಗಹನವಾದ ಅಂಧ 
ಕಾರವೇ ಎಲ್ಲೆಡೆ ಹರಡಿಕೊಂಡಿರುತ್ತದೆ. ಆದರೆ ಅನಂತವಾದ ಪರ 
ಮಾತ್ಸನು ಅದರಿಂದ ತೀರಾ ಬೇರೆಯೇ ಆಗಿದ್ದು ಪ್ರಕಾಶಿಸುತ್ತಿರು 
ವನು. ಅಂತಹ ಆದಿತ್ಯವರ್ಣನಾದ ಪ್ರಭುವು ನ್ನು ರಕ್ಷಿಸಲಿ. 
1 ೫ ॥ ಅವನ ಸ್ಥಾನವನ್ನು ದೇವತೆಗಳಾಗಲೀ, ಖುಷಿಗಳಾಗಲೀ 
ತಿಳಿಯಲಾರರು. ಅಂತಹವರ ಪದವನ್ನು ಸಾಮಾನ್ಯರಾದವರು 
ಹೊಂದಲು ಮತ್ತು ಅದು ಹೀಗೆಯೇ ಇದೆ ಎಂದು ಹೇಳಲು ಹೇಗೆ 
ಸಮರ್ಥರಾಗುವರು ? ನಿಜರೂಪವನ್ನು ಮರೆಸಿ ನಾನಾ ವೇಷ 
ಗಳನ್ನು ಹಾಕಿಕೊಂಡು ಕುಣಿಯುವ ನಟನಂತೆ ತಿಳಿಯಲು ಅಸಾಧ್ಯ 
ವಾದ ಲೀಲೆಗಳಿಂದ ಕೂಡಿದವನಾಗಿ, ನಾನಾ ಅವತಾರಗಳನ್ನು 
ಹೊಂದುವ ಆ ಪರಮಾತ್ಮನು ನನ್ನನ್ನು ರಕ್ಷಿಸಲಿ. ॥ ೬ ॥ ಯಾವನ 
ಪರಮ ಮಂಗಲಮಯ ಸ್ವರೂಪವನ್ನು ಸಂದರ್ಶಿಸಲು ಮಹಾ 
ಮುನಿಗಳು ಸಂಸಾರದ ಸಮಸ್ತ ಆಸಕ್ತಿಗಳನ್ನು ಪರಿತ್ಕಜಿಸಿ ಅರಣ್ಯಕ್ಕೆ 
ಹೋಗಿ ನಿರಂತರವಾಗಿ ಬ್ರಹ್ಮಚರ್ಯವೇ ಮುಂತಾದ ಅಲೌಕಿಕ 
ವ್ರತಗಳನ್ನು ಪಾಲಿಸುವರೋ, ತಮ್ಮ ಆತ್ಮನನ್ನು ಎಲ್ಲರ ಹೃದಯದಲ್ಲಿ 
ವಿರಾಜಿಸುತ್ತಿರುವುದನ್ನು ನೋಡಿ ಸ್ವಾಭಾವಿಕವಾಗಿಯೇ ಎಲ್ಲ 
ರಿಗೂ ಒಳ್ಳೆಯದನ್ನು ಮಾಡುವರೋ, ಆ ಮುನಿಗಳ ಸರ್ವಸ್ವ 
ನಾದ ಭಗವಂತನು ನನಗೆ ಸಹಾಯಕನಾಗಿರುವನು. ಅವನೇ ನನಗೆ 
ಪರಮ ಗತಿಯು. ॥ ೭ ॥ ಯಾವನಿಗೆ ಜನ್ಮ-ಕರ್ಮಗಳಾಗಲೀ, 
ನಾಮ-ರೂಪಗಳಾಗಲೀ, ಇಲ್ಲವೋ, ಅವನ ಸಂಬಂಧವಾಗಿ 
ಭಾಭಾ, ಹೇಗೆ ತಾನೇ ಕಲ್ಪಿಸಬಹುದು ? ಹೀಗಿದ್ದರೂ 
ವಿಶ್ವದ ಸ್ಫ ಷಿ ಮತ್ತು ಸಂಹಾರಮಾಡಲಿಕ್ಕಾಗಿ ಆಯಾ-ಕಾಲಕ್ಕೆ 
ಅವನು ತನ್ನ ಾಯಯನ್ನು ಸ್ವೀಕರಿಸಿ ಅವಕರಿಸುವನು. ಅಂತಹ 
ಸಚ್ಚಿದಾನಂದ ಪರಮಾತ್ಮನು. ನನ್ನನ್ನು ರಕ್ಷಿಸಲಿ. ॥ ೮ ॥ ಬ್ರಹ್ಮನೇ 
ಮೊದ ಲಾದವರಿಗೆ ಈಶನಾದ, ' ಅನಂತಶಕ್ಷಿಯಾವ, ಸರ್ವೈ 
ಶ್ವರ್ಯ ಸಂಪನ್ನನಾದ ಪರಬ್ರಹ್ಮಪರಮಾತ್ಮನಿಗೆ ನಾನು ನಮಸ್ಕರಿಸು 
ತ್ತೇನೆ. ಅವನು. ಅರೂಪನಾಗಿದ್ದರೂ ಬಹುರೂಪಿಯಾಗಿದ್ದಾನೆ. 
ಅವನ ಕರ್ಮಗಳು ಅತ್ಯಂತ ಆಶ್ಚರ್ಯಮಯವಾಗಿವೆ. ಅಂತಹ 
ವನ ಚರಣಗಳಿಗೆ ನಾನು ನಮಸ್ಕರಿಸುತ್ತೇನೆ. ॥ ೯॥ ಸ್ವಯಂ ಪ್ರಕಾ 
'ಶನೂ, ಎಲ್ಲರ ಸಾಕ್ಷಿಯೂ ಆದ ಪರಮಾತ್ಮನಿಗೆ ನಾನು ನಮಸ್ಕರಿಸು 
ತ್ವೇನೆ. ಮಾತು, ಮನಸ್ಸು ಮತ್ತು ಬುದ್ಧಿಗಳಿಗಿಂತ ಅತ್ಯಂತ 
'ಮೂರನಾದ ಆ ಪರಮಾತ್ಮನಿಗೆ ನಾನು ನಮಸ್ಕರಸುತ್ತೇನೆ. ॥ ೧೦ Il 


812 


ಸತ್ತ್ವೇನ ಪ್ರತಿಲಭ್ಯಾಯ ನೈಷ್ಠರ್ಮೇಣ ವಿಪಶ್ಲಿತಾ । 
ನಮಃ ಕೈವಲ್ಯನಾಥಾಯ ನಿರ್ವಾಣಸುಖಸಂವಿದೇ 
॥ ೧೧॥ 


ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಧರ್ಮಿಣೇ। 
ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನಘನಾಯ ಚ 
॥ ೧೨॥ 


ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ । 
ಪುರುಷಾಯಾತ್ಮಮೂಲಾಯ ಮೂಲಪ್ರಕೃತಯೇ ನಮಃ 


I ೧೩ ॥ 
ಸರ್ವೇಂದ್ರಿಯಗುಣದ್ರಷ್ಟೇ ಸರ್ವಪ್ರತ್ಯಯಹೇತವೇ । 
ಅಸತಾ ಚ್ಛಾಯಯೋಕ್ತಾಯ ಸದಾಭಾಸಾಯ ತೇ ನಮಃ 

11೧೪ ॥ 
ನಮೋ ನಮಸ್ತೇ5ಖಿಲಕಾರಣಾಯ 

ನಿಷ್ಯಾರಣಾಯಾದ್ದುತಕಾರಣಾಯ | 
ಸರ್ವಾಗಮಾಮ್ನಾಯಮಹಾರ್ಣವಾಯ 

ನಮೋಠ5 ಪವರ್ಗಾಯ ಪರಾಯಣಾಯ ॥ ೧೫ ॥ 
ಗುಣಾರಣಿಚ್ಛನ್ನಚಿದೂಷ್ಠಪಾಯ 

ತತ್ತ್ಯೋಭವಿಸ್ಫೂರ್ಜಿತಮಾನಸಾಯ | 
ನೈಷ್ಠರ್ಮ್ಯಭಾವೇನ ವಿವರ್ಜತಾಗಮ- 

ಸ್ವಯಂಪ್ರಕಾಶಾಯ ನಮಸ್ಕರೋಮಿ ॥ ೧೬॥ 
ಮಾದೃಕ್ಚಪನ್ನಪಶುಪಾಶವಿಮೋಕ್ಬಣಾಯ 

ಮುಕ್ತಾಯ ಭೂರಿಕರುಣಾಯ ನಮೋ5ಲಯಾಯ। 


ಸ್ವಾಂಶೇನ ಸರ್ವತನುಭೃನ್ಮನಸಿ ಪ್ರತೀತ- 
ಪ್ರತ್ಯಗ್ಹಶೇ ಭಗವತೇ ಬೃಹತೇ ನಮಸ್ತೇ ॥ ೧೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 3 


ವಿವೇಕಿಗಳಾದವರು ಕರ್ಮಸಂನ್ಯಾಸದಿಂದ ಅಥವಾ ಕರ್ಮ- 
ಸಮರ್ಪಣೆಯ ಮೂಲಕ ತಮ್ಮ ಅಂತಃಕರಣವನ್ನು ಶುದ್ಧಗೊಳಿಸಿ 
ಕೊಂಡು ಯಾರನ್ನು ಪಡೆದುಕೊಳ್ಳುವರೋ ಹಾಗೂ ಸ್ವಯಂ ನಿತ್ಯ 
ಮುಕ್ತನೂ ಪರಮಾನಂದಮಯನೂ, ಜ್ಞಾನಸ್ವರೂಪನೂ ಆಗಿದ್ದು 


| ಬೇರೆಯವರಿಗೆ ಕೈವಲ್ಯಮುಕ್ತಿಯನ್ನು ಕೊಡುವ ಸಾಮರ್ಥ್ಯವು 


ಕೇವಲ ಅವನೊಬ್ಬನಲ್ಲೇ ಇರುವುದೋ ಅಂತಹ ಸ್ವಾಮಿಗೆ ನಾನು 
ನಮಸ್ಕರಿಸುತ್ತೇನೆ. ॥ ೧೧ ॥ ಯಾರು ಸತ್ತ್ವ-ರಜ-ತಮ ಈ ತ್ರಿಗುಣ 
ಗಳನ್ನು ಸ್ವೀಕರಿಸಿ, ಕ್ರಮವಾಗಿ ಶಾಂತ, ಘೋರ ಮತ್ತು ಮೂಢ 
ಅವಸ್ಥೆಗಳನ್ನು ಹೊಂದುವನೋ ಆ ಭೇದರಹಿತವೂ, ಸಮಭಾವ 
ದಿಂದ ಇರುವವನೂ, ಆದ ಜ್ಞಾನಘನಸ್ವರೂಪನಾದ ಪರಮಾತ್ಮ 
ನಿಗೆ ನಾನು ಮತ್ತೆ-ಮತ್ತೆ ನಮಸ್ಕರಿಸುತ್ತೇನೆ. ॥ ೧೨ ॥ ನೀನು ಎಲ್ಲರ 
ಸ್ವಾಮಿಯೂ, ಕ್ಷೇತ್ರಜ್ಞನೂ, ಸಮಸ್ತ ಕ್ಷೇತ್ರಗಳಲ್ಲಿ ಏಕಮಾತ್ರ ಸರ್ವ 
ಸಾಕ್ಷಿಯೂ ಆಗಿರುವೆ. ಅಂತಹ ನಿನಗೆ ವಂದಿಸುತ್ತೇನೆ. ನೀನೇ 
ಸ್ವಯಂ ಮೂಲಕಾರಣನಾಗಿರುವೆ. ಪುರುಷ ಮತ್ತು ಮೂಲ 
ಪ್ರಕೃತಿಯ ರೂಪದಲ್ಲಿಯೂ ನೀನೇ ಇರುವೆ. ಅಂತಹ ನಿನಗೆ 
ಪದೇ-ಪದೇ ನಮಸ್ಕಾರಗಳು. ॥ ೧೩ ॥ ನೀನು ಸಮಸ್ತ ಇಂದ್ರಿಯ 
ಗಳು ಮತ್ತು ಅವುಗಳ ವಿಷಯಗಳ ದ್ರಷ್ಟಾ ಆಗಿದ್ದು, ಸಮಸ್ತ 
ಪ್ರತೀತಿಗಳಿಗೆ ಆಧಾರನಾಗಿರುವೆ. ಅಹಂಕಾರಾದಿ ಛಾಯಾರೂಪ 
ವಾದ ಅಸತ್‌ ವಸ್ತುಗಳ ಮೂಲಕ ನಿನ್ನ ಅಸ್ತಿತ್ವವೇ ಪ್ರಕಟ 
ವಾಗುತ್ತದೆ. ಸಮಸ್ತ ವಸ್ತುಗಳ ಅಸ್ತಿತ್ವದ ರೂಪದಲ್ಲಿಯೂ ಕೇವಲ 
ನೀನೇ ಕಂಡುಬರುತ್ತಿರುವೆ. ಅಂತಹ ನಿನಗೆ ನಾನು ನಮಸ್ಕರಿಸು 
ತ್ತೇನೆ. ॥ ೧೪ ॥ ನೀನು ಎಲ್ಲರ ಮೂಲ ಕಾರಣನಾಗಿರುವೆ. ನಿನಗೆ 
ಯಾವ ಕಾರಣವೂ ಇಲ್ಲ ನೀನು ಜಗತ್ತಿನ ಸೃಷ್ಟಿಗೆ ಕಾರಣನಾದರೂ 
ನಿನ್ನಲ್ಲಿ ವಿಕಾರವಾಗಲೀ, ಪರಿಣಾಮವಾಗಲೀ ಉಂಟಾಗುವುದಿಲ್ಲ 
ಆದುದರಿಂದ ನೀನು ಅದ್ಭುತಕಾರಣನಾಗಿರುವೆ. ನಿನಗೆ ಬಾರಿ- 
ಬಾರಿಗೂ ನಮಸ್ಕಾರವು. ನದೀನದಗಳಿಗೆಲ್ಲ ಪರಮಾಶ್ರಯವು 
ಸಮುದ್ರವಿರುವಂತೆ ಸಮಸ್ತ ವೇದಶಾಸ್ತ್ರಗಳಿಗೆ ನೀನೇ ಪರಮ 
ತಾತ್ಸರ್ಯನಾಗಿರುವೆ. ನೀನು ಮೋಕ್ಟಸ್ವರೂಪನೂ, ಸಾಧು- 
ಸತ್ತುರುಷರಿಗೆ ಪರಮಾಶ್ರಯನೂ ಆಗಿರುವೆ ಅಂತಹ ನಿನಗೆ 
ನಮಸ್ಕಾರವು. ॥ ೧೫ ॥ ಯಜ್ಞದ ಅರಣಿಯಲ್ಲಿ ಅಗ್ನಿಯು ಗುಪ್ತ 
ವಾಗಿರುವಂತೆಯೇ ನೀನು ನಿನ್ನಜ್ಞಾ ನವನ್ನು ಗುಣಮಯ ಮಾಯೆ 
ಯಿಂದ ಮುಚ್ಚಿಟ್ಟಿರುವೆ. ಗುಣಗಳಲ್ಲಿ ಕ್ಟೋಭೆ ಉಂಟಾದಾಗ 
ಅವುಗಳ ಮೂಲಕ ವಿವಿಧ ಪ್ರಕಾರದ ಸೃಷ್ಟಿರಚನೆಯ ಸಂಕಲ್ಪವನ್ನು 
ನೀನು ಮಾಡುವೆ. ಸರ್ವಕರ್ಮ ಸಂನ್ಯಾಸ ಅಥವಾ ಕರ್ಮ 
ಸಮರ್ಪಣಮಾಡಿ ವಿಧಿನಿಷೇಧಗಳಿಗೆ ಒಳಪಡದಿರುವ ಜ್ಞಾನಿಗಳ 
ಹೃದಯದಲ್ಲಿ ನೀನು ಸ್ವಯಂಪ್ರಕಾಶನಾಗಿರುವೆ. ಇಂತಹ ನಿನಗೆ 
ನಮಸ್ಕಾರವು. ॥ ೧೬ ॥ ದಯಾಳುವಾದ ಮನುಷ್ಯನು ಬಂಧನಕ್ಕೆ 
ಸಿಕ್ಕಿಹಾಕಿಕೊಂಡಿರುವ ಪಶುವನ್ನು ಬಿಡಿಸುವಂತೆ ಸಂಸಾರಬಂಧನ 
ದಿಂದ ಬಂಧಿಸಲ್ಪಟ್ಟಿರುವ ಶರಣಾಗತನಾಗಿರುವ ನನ್ನನ್ನೂ ವಿಮುಕ್ತಿ 
ಗೊಳಿಸುವೆ. ನೀನು ನಿತ್ಯಮುಕ್ತನಾಗಿದ್ದು ಕರುಣಾಮಯನಾಗಿ 
ರುವೆ. ಭಕ್ತರಿಗೆ ಕಲ್ಯಾಣವನ್ನುಂಟುಮಾಡಲು ನಿನಗೆ ಎಂದಿಗೂ 
ಆಲಸ್ಯವೆಂಬುದೇ ಇಲ್ಲ ಅಂತಹ ಪರಮಕಾರುಣಿಕನಾದ ನಿನಗೆ 


3 ಅಧ್ಯಾಯ] 


ಆತ್ಮಾತ್ಮಜಾಪ್ರಗೃಹವಿತ್ತಜನೇಷು ಸಕ್ಸೈ- 
ರ್ದುಷ್ಠಾಹಣಾಯ ಗುಣಸಂಗವಿವರ್ಜಿತಾಯ । 

ಮುತ್ತಾತ್ಮಭಿಃ ಸ್ಥಹ್ಟದಯೇ ಪರಿಭಾವಿತಾಯ 
ಜ್ಞಾನಾತ್ಸನೇ ಭಗವತೇ ನಮ ಈಶ್ವರಾಯ ॥ ೧೮ ॥ 


ಯಂ ಧರ್ಮಕಾಮಾರ್ಥವಿಮುಕ್ಕಿಕಾಮಾ 
ಭಜಂತ ಇಷ್ಟಾಂ ಗತಿಮಾಪ್ನವಂತಿ I 
ಕಿಂ ತ್ವಾಶಿಷೋ ರಾತೃಪಿ ದೇಹಮವ್ಯಯಂ 
ಕರೋತು ಮೇ5ದಭ್ರದಯೋ ವಿಮೋಕ್ಷಣಮ್‌ ॥ ೧೯ ॥ 


ಏಕಾಂತಿನೋ ಯಸ್ಯ ನ ಕಂಚನಾರ್ಥಂ 
ವಾಂಛಂತಿ ಯೇ ವೈ ಭಗವತ್ವಪನ್ನಾಃ I 
ಅತ್ಯದ್ದುತಂ ತಚ್ಚರಿತಂ ಸುಮಂಗಲಂ 


ಗಾಯಂತ ಆನಂದ ಸಮುದ್ರಮಗ್ನಾಃ ॥ ೨೦ ॥ 


ತಮಕ್ಷರಂ ಬ್ರಹ್ಮ ಪರಂ ಪರೇಶ- 
ಮವ್ಯಕ್ತಮಾಧ್ಯಾತ್ಮಿಕಯೋಗಗಮ್ಯಮ್‌ 
ಅತೀಂದ್ರಿಯಂ ಸೂಕ್ಷ್ಮಮಿವಾತಿದೂರ- 
ಮನಂತಮಾದ್ಯಂ ಪರಿಪೂರ್ಣಮೀಡೇ 


॥ ೨೧ ॥ 


ಯಸ್ಕ ಬ್ರಹ್ಮಾದಯೋ ದೇವಾ ವೇದಾ ಲೋಕಾಶ್ಚರಾಚರಾಃ | 
ನಾಮರೂಪವಿಭೇದೇನ ಫಲಾ ಕ್ಯ ಚ ಕಲಯಾ ಕೃತಾಃ 
॥ ೨೨ ॥ 


ಯಥಾರ್ಚಿಷೋರಗ್ನೇಃ ಸವಿತುರ್ಗಭಸ್ಟಯೋ 
ನಿರ್ಯಾಂತಿ ಸಂಯಾಂತ್ಯಸಕೃತ್ಸ ಹಫೋಚಿಷಃ । 

ತಥಾ ಯತೋತಯಂ ಗುಣಸಂಪ್ರವಾಹೋ 
ಬುದ್ಧಿರ್ಮನಃ ಖಾನಿ ಶರೀರಸರ್ಗಾಃ ॥ ೨೩ ॥ 


ಸ ವೈ ನ ದೇವಾಸುರಮರ್ತ್ಯತಿರ್ಯಜ್‌ 
ನ ಸ್ತ್ರೀ ನ ಷಂಢೋ ನ ಪುಮಾನ್ನ ಜಂತುಃ | 
ನಾಯಂ ಗುಣಃ ಕರ್ಮ ನ ಸನ್ನ ಚಾಸನ್‌ 
ನಿಷೇಧಶೇಷೋ ಜಯತಾದಶೇಷಃ ॥ ೨೪ ॥ 


[1739]27 A 


ಅಪ್ಪನು ಸ್ಫಂಧ 


813 


ನಮಸ್ಕರಿಸುತ್ತೇನೆ. ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ ನಿನ್ನ 
ಅಂಶದ ಮೂಲಕ ಅಂತರಾತ್ಮನಾಗಿ ನೀನು ಸರ್ವೈಶ್ವ ರ್ಯ 
ಪೂರ್ಣನೂ, ಅಪ ಪರಿಚ್ಛಿನ್ನನೂ ಆಗಿರುವೆ. ಇಂತಹ ನಿನಗೆ. ನಮಸ್ಕಾರ 
ಮಾಡುತ್ತೇನೆ. ॥ ೧೭ ॥ ಶರೀರ, ಪುತ್ರರು, ಆಪ್ತರು, ಮನೆ, 
ಸಂಪತ್ತು. ಸ್ವಜನರು - ಹೀಗೆ ಇವರಲ್ಲಿ ಆಸಕ್ತರಾದ. ಜನರಿಗೆ ನಿನ್ನ 
ಪ್ರಾಪ್ತಿಯು ಅತ್ಯಂತ ಕಠಿಣವಾಗಿದೆ. ಏಕೆಂದರೆ ನೀನು ಸ್ವತಃ 
ಗುಣಗಳ ಆಸಕ್ತಿಯಿಂದ. ರಹಿತನಾಗಿರುವೆ. ಜೀವನ್ಮುಕ್ತರಾದವರು 
ತಮ್ಮ ಹೃದಯದಲ್ಲಿ ನಿರಂತರವಾಗಿ ನಿನ್ನನ್ನು ಚಿಂತಿಸುತ್ತಾ 
ಇರುತ್ತಾರೆ. ಆ ಸರ್ವೈಶ್ವ ಶ್ವರ್ಯಸಂಪನ್ನ  ಜ್ಞಾನಸ್ಯ ಸ್ವರೂಪನಾದ ಭಗ 
ವಂತನಿಗೆ ನಾನು ನಮಸ್ಕರಸುತ್ತೇೆ. ॥ ೧೮ ॥ ಧರ್ಮ, ಅರ್ಥ, 
ಕಾಮ, ಮೋಕ್ಟಗಳೆಂಬ ಈ ಪುರುಷಾರ್ಥಗಳ ಕಾಮನೆಯಿಂದ 
ಮನುಷ್ಯರು "ಭಗವಂತನನ್ನು ಭಜಿಸಿ ತಮ್ಮ ಇಷ್ಟಾರ್ಥಗಳನ್ನು 
ಪಡೆದುಕೊಳ್ಳುತ್ತಾರೆ. ಇಷ್ಟು "ಮಾತ್ರವಲ್ಲ ಪ್ರಸನ್ನನಾದ ಶ್ರೀಭಗ 
ವಂತನು ಭಕ್ತರಿಗೆ ಇತರ ಆನೇಕ ವಿಧವಾದ ಸುಖಗಳನ್ನೂ, ನಾಶ 
ರಹಿತವಾದ ದಿವ್ಯಶರೀರವನ್ನೂ ದಯಪಾಲಿಸುತ್ತಾನೆ. "ಅಂತಹ 
ಪರಮ ದಯಾಳುವಾದ ಪ ಪರಮಾತ್ಮನು ಈ ಮೊಸಳೆಯಿಂದ ನನ್ನನ್ನು 
ಬಿಡುಗಡೆಮಾಡಲಿ. ॥ ೧೯ ॥ ಭಗವಂತನಿಗೆ ಶರಣಾಗತರಾದ 
ಅವನ ಅನನ್ಯ ಭಕ್ತರು ಯಾವುದೇ ಪ್ರಯೋಜನವನ್ನು ಅಪೇಕ್ಟಿಸು 
ವುದಿಲ್ಲ ಸರ್ವಾಪೇಕ್ಷಿತವಾದ ಮೋಕ್ಷವನ್ನೂ ಬಯಸುವುದಿಲ್ಲ 
ಮಂಗಳಕರವಾದ ಅತ್ಯದ್ಭುತವಾದ ಪರಮಾತ್ಮನ ಚರಿತ್ರೆಗಳನ್ನು 
ಹಾಡುತ್ತಾ, ನಲಿಯುತ್ತಾ ಆನಂದಸಮುದ್ರದಲ್ಲಿ ಮುಳುಗಿರು. 
ತ್ತಾರೆ. ॥ ೨೦ ॥ ಅವಿನಾಶಿಯೂ, ಸರ್ವಶಕ್ತಿ ಸಂಪನ್ನನೂ, ಅವ್ಯ 
ಕ್ರನೂ, ಇಂದ್ರಿಯಾತೀತನೂ, ಅತ್ಯಂತ ಸೂಕ್ಷ್ಮನೂ ಆದವನು 
ಅತ್ಯಂತ ಹತ್ತಿರವಿದ್ದರೂ ಬಹಳ ದೂರನೆಂದು ಭಾಸವಾಗುವ 
ವನೂ, ಆಧ್ಯಾತ್ಮಿಕಯೋಗ ಅರ್ಥಾತ್‌ ಜ್ಞಾನಯೋಗ-ಭಕ್ತಿ 
ಯೋಗದಿಂದ ದೊರೆಯುವಂತಹವನೂ ಆದ ಆ ಆದಿಪುರುಷ 
ಅನಂತ, ಪರಿಪೂರ್ಣ ಪರಬ್ರಹ್ಮ ಪರಮಾತ್ಮನನ್ನು ನಾನು ಸ್ತುತಿಸು 
ತ್ತೇನೆ. ॥ ೨೦ ॥ 

ಯಾರ ಅತ್ಯಲ್ಪವಾದ ಅಂಶದಿಂದ ನಾನಾರೂಪಗಳ ಮತ್ತು 
ನಾಮಗಳ ಭೇದದಿಂದ ಕೂಡಿದ ಬ್ರಹ್ಮಾದಿದೇವತೆಗಳೂ, ವೇದ 
ಗಳೂ, ಚರಾಚರಗಳೂ, ಲೋಕಗಳೂ ರಚಿತವಾದುವೋ, ಹೇಗೆ 
ಧಗ-ಧಗನೆ ಉರಿಯುವ ಅಗ್ನಿಯಿಂದ ಜ್ವಾಲೆಗಳು ಮತ್ತು 
ಸೂರ್ಯನಿಂದ ಅವನ ಕಿರಣಗಳು ಹಲವು ಬಾರಿ ಹೊರಹೊಮ್ಮಿ 
ಲೀನವಾಗುವುವೋ, ಹಾಗೆಯೇ ಯಾವ ಸ್ವಯಂಪ್ರಕಾಶ ಪರ 
ಎ ಗುಣಗಳ ಪ್ರವಾಹರೂಪವಾದ ಬುದ್ಧಿ ಮನಸ್ಸು 

ಇಂದ್ರಿಯಗಳು ಮತ್ತು ವಗ ಮತ್ತೆ-ಮತ್ತೆ ಪ್ರಕಟವಾಗಿ. 
ಲೀನವಾಗಿ ಹೋಗುತ್ತವೆ. ಆ ಭಗವಂತನು “ದೇವತೆಯಲ್ಲ ರಾಕ್ಷಸ 
ನಲ್ಲ ಮನುಷ್ಯನಲ್ಲ ಪಶು-ಪಕ್ಷಿಯೂ ಆಲ್ಲ ಅವನು ಸ್ಟೀಯಲ್ಲ 
ಪುರುಷನಲ್ಲ ನಪುಂಸಕನಲ್ಲ ಅವನು ಯಾವುದೇ ಸಾಧಾರಣ 
ಅಥವಾ ಅಸಾಧಾರಣ ಪ್ರಾಣಿಯೂ ಅಲ್ವ ಅವನು ಗುಣವಲ್ಪ 
ಕರ್ಮವಲ್ಲ ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ ಎಲ್ಲವೂ 
ನಿಷೇಧವಾದ ಬಳಿಕ ಉಳಿಯುವುದೇ ಅವನ ಸ್ವರೂಪವಾಗಿದೆ 
ಹಾಗೂ ಅವನೇ ಎಲ್ಲವೂ ಆಗಿದ್ದಾನೆ. ಆ ಪರಮಾತ್ಮನೇ ನನ್ನ 
ಉದ್ದಾರಕ್ಕಾಗಿ ಪ್ರಕಟನಾಗಲೀ. ॥ ೨೨-೨೪ ॥ 


814 


ಜಿಜೀವಿಷೇ ನಾಹಮಿಹಾಮುಯಾ ಕಿ- 
ಮಂತರ್ಬಹಿಷ್ಟಾವೃತಯೇಭಯೋನ್ಯಾ I 
ಇಚಾನಮಿ ಕಾಲೇನ ನ ಯಸ್ಯ ವಿಪ್ಪವ - 


ಸಸ್ಕಾತ್ಮ ಲೋಕಾವರಣಸ್ಕ ಮೋಕ್ಸಮ್‌ 1 ೨೫ 1 


ಸೋ5ಹಂ ವಿಶ್ವಸೃಜಂ ವಿಶ್ವಮವಿಶ್ವಂ ವಿಶ್ವವೇದಸಮ್‌ । 
ವಿಶ್ವಾತ್ಮಾನಮಜಂ ಬ್ರಹ್ಮ ಪ್ರಣತೋಶಸ್ಥಿ ಪರಂ ಪದಮ್‌ 
॥ ೨೬ ॥ 


ಯೋಗರಂಧಿತಕರ್ಮಾಣೋ : 
ಹೃದಿ ಯೋಗವಿಭಾವಿತೇ I 
ಯೋಗಿನೋ ಯಂ ಪ್ರಪಶ್ಯಂತಿ 


ಯೋಗೇಶಂ ತಂ ನತೋತಸ್ಕ್ಯಹಮ್‌ ॥ 2೭ ॥ 


ನಮೋ ನಮಸ್ತುಭ್ಯಮಸಹ್ಯವೇಗ- 
ಶಕ್ಕಿತ್ರಯಾಯಾಖಿಲಧೀಗುಣಾಯ | 
ಪ್ರಪನ್ನಪಾಲಾಯ ದುರಂತಶಕ್ತಯೇ 


ಕದಿಂದ್ರಿಯಾಣಾಮನವಾಪೃವರ್ಶ್ಶ್ಮನೇ ॥ ೨೮॥ 


ನಾಯಂ ವೇದ ಸ್ವಮಾತ್ಮಾನಂ 

ಯಚ್ಛಕ್ಕಾ ಪ್ಯಹಂಧಿಯಾಹತಮ್‌ | 
ದುರತ್ಕ್ಯಯಮಾಹಾತ್ಚ್ಯಂ 

ಭಗವಂತಮಿತೋಶಸ್ಥೃಹಮ್‌ 


ತಂ 
॥ ೨೯ ॥ 


ಶ್ರೀಶುಕ ಉವಾಚ 


ಏವಂ ಗಜೇಂದ್ರಮುಪವರ್ಣಿತನಿರ್ವಿಶೇಷಂ 
ಬ್ರಹ್ಮಾದಯೋ ವಿದಿಧಲಿಂಗಭಿದಾಭಿಮಾನಾಃ । 

ನೈತೇ ಯಜದೋಪಸಸೃಪುರ್ನಿ ಖಲಾತ್ಮಕತ್ವಾ 
ತ್ತತ್ರಾಖಿಲಾಮರಮಯೋ ಹರಿರಾವಿರಾಸೀತ್‌ ॥ ೩೦ ॥ 


ತಂ ತದ್ವದಾರ್ತಮುಪಲಭ್ಯ ಜಗನ್ನಿವಾಸ 
ಸ್ತೋತ್ರಂ ನಿಶಮ್ಯ ದಿವಿಜೈೆಃ ಸಹ ಸಂಸ್ತುವದ್ಧಿ | 
ಛಂದೋಮಯೇನ ಗರುಡೇನ ಸಮುಷ್ಯಮಾನ- 
ಶಕ್ರಾಯುಧೋತಭ್ಯಗಮದಾಶು ಯತೋ ಗಜೇಂದ್ರ: ॥ ೩೧ ॥ 


[1739]27 B 


ಶ್ರೀಮದ್ಭಾಗವತ 


[ಅಧ್ಯಾಯ 3 


ನಾನು ಬದುಕಿರಲು ಬಯಸುವುದಿಲ್ಲ ಈ ಆನೆಯ ಶರೀರವು 
ಒಳಗೆ-ಹೊರಗೆ ಎಲ್ಲ ಕಡೆಯಿಂದ ಹೀ ಆವರಣದಿಂದ 
ಮುಚ್ಚಿ ಹೋಗಿದೆ. ಇದನ್ನು ಇರಿಸಿಕೊಂಡು ಏನು ಮಾಡಲಿ? 
ನಾನಾದರೋ ಆತ್ಮಪ್ರಕಾಶವನ್ನು ಮುಚ್ಚಿರುವ ಆ ಅಜ್ಞಾನ 
ರೂಪವಾದ ಆವರಣದಿಂದ ಬಿಡುಗಡೆಯನ್ನು ಬಯಸುತ್ತಿದ್ದೇನೆ. 
ಅದು ಕಾಲ ಕ್ರಮದಿಂದ ತಾನಾಗಿ ಬಿಟ್ಟುಹೋಗದು. ಅದು ಕೇವಲ 
ಭಗವತೃಪೆಯಿಂದ ಅಥವಾ ತತ್ತ ಎಬ್ನೌನದಿಂದಲೇ ನಾಶವಾಗು 
ತ್ತದೆ. ॥ ೨೫ ॥ ಅದಕ್ಕಾಗಿ ನಾನು ಆ ಪರಬ್ರಹ್ಮ ಪರಮಾತ್ಮನಲ್ಲಿ 
ಶರಣಾಗಿದ್ದೇನೆ. ಇನು ವಿಶ್ವ ರಹಿತನಾಗಿದ್ದರೂ ವಿಶ್ವ ವನ್ನೂ ರಚಿಸು 
ವವನು, ವಿಶ್ವ ರೂಪನೂ ಆಗಿದ್ದಾನೆ ಜೊತೆಗೆ ಅವನು ವಿಶ್ವದ 
ಅಂತರಾತ್ಮನ "ರೂಪದಲ್ಲಿ ವಿಶ್ವ ರೂಪೀ ಸಾಮಗ್ರಿಗಳಿಂದ ಕೇಡಿ 
ಸುತ್ತಲೂ ಇರುವನು. ಅಡಕ. ಜನ್ಮರಹಿತ, ಪರಮಪದ ಸ್ವರೂಪ 
ನಾದ ಪರಬ್ರಹ್ಮನಿಗೆ ನಾನು ನಮಸ್ಕರಿಸುತ್ತೇನೆ. ॥ ೨೬ ॥ ಯೋಗಿ 
ಗಳು ಯೋಗದಿಂದ ಕರ್ಮಗಳು, ಕರ್ಮವಾಸನೆ ಮತ್ತು ಕರ್ಮ 
ಫಲಗಳನ್ನು ಭಸ್ಮಮಾಡಿ ತಮ್ಮ ಯೋಗಶುದ್ಧ ಹೃದಯದಲ್ಲಿ 
ಯೋಗೇಶ್ವರ ಭಗವಂತನ ಸಾಕ್ಟಾತ್ಕಾರ ಮಾಡಿಕೊಳ್ಳುವರು. 
ಅಂತಹ ಸ್ವಾಮಿಯನ್ನು ನಾನು ನಮಸ್ಕರಿಸುತ್ತೇನೆ. ॥ ೨೭ ॥ 
ಪ್ರಭುವೇ | ನಿನ್ನ ಮೂರು ಶಕ್ತಿಗಳಾದ ಸತ್ತ್ವ, ರಜ, ತಮಗಳ 
ರಾಗಾದಿ ವೇಗಗಳು ಅಸಹ್ಯವಾಗಿವೆ. ಸಮಸ್ತ ಇಂದ್ರಿಯಗಳು 
ಮತ್ತು ಮನಸ್ಸಿನ ವಿಷಯಗಳ ರೂಪದಲ್ಲಿಯೂ ನೀನೇ ಕಂಡು 
ಬರುತ್ತೀಯೆ. ಅದಕ್ಕಾಗಿ ಇಂದ್ರಿಯಗಳು ವಶದಲ್ಲಿ ಇರದೇ 
ಇರುವವರಾದರೋ ನಿನ್ನ ಪ್ರಾಪ್ತಿಯ ಮಾರ್ಗವನ್ನೂ ತಿಳಿಯ 
ಲಾರರು. ನಿನ್ನ ಶಕ್ತಿಯು ಅನಂತವಾಗಿದೆ. ನೀನು ಶರಣಾಗತ ವತ್ತಲ 
ನಾಗಿರುವೆ. ನಿನಗೆ ನಾನು ಮತ್ತೆ-ಮತ್ತೆ ನಮಸ್ಕರಿಸುತ್ತೇನೆ. ॥ ೨೮ ॥ 
ನಿನ್ನ ಮಾಯೆಯ ಅಹಂಬುದ್ಧಿಯಿಂದ ಆತ್ಮನ ಸ್ವರೂಪವು ಮುಚ್ಚಿ 
ಹೋಗಿದೆ. ಇದರಿಂದ ಈ ಜೀವನು ತನ್ನ ಸ್ವರೂಪವನ್ನು ತಿಳಿಯ 
ಲಾರನು. ನಿನ್ನ ಮಹಿಮೆ ಅಪಾರವಾಗಿದೆ. ಅಂತಹ ಸರ್ವಶಕ್ತಿ 
ಸಂಪನ್ನನಿಗೆ ಹಾಗೂ ಮಾಧುರ್ಯನಿಧಿ ಭಗವಂತನಲ್ಲಿ ನಾನು 
ಶರಣಾಗಿದ್ದೇನೆ. ॥ ೨೯॥ 

ಶ್ರೀತುಕದೇವರು ಹೇಳುತ್ತಾರೆ - ಪರೀಕ್ಷಿತನೇ ! ಗಜೇಂದ್ರನು 
ಯಾವುದೇ ಭೇದಭಾವವಿಲ್ಲದೆ "ನಿರ್ವಿಶೇಷರೂಪದಿಂದ ಭಗವಂತನ 
ಸ್ತುತಿಯನ್ನು ಮಾಡಿದ್ದನು. ಅದಕ್ಕಾಗಿ ಭಿನ್ನ-ಭಿನ್ನ ನಾಮ-ರೂಪ 
ಗಳನ್ನು ತಮ್ಮ ಸ್ವರೂಪವೆಂದು ತಿಳಿದಿರುವ ಬ್ರಹ್ಮಾದಿದೇವತೆಗಳು 
ಅವನ ರಕ್ಷಣೆಗೆ ಬರಲಿಲ್ವ ಏಕೆಂದರೆ, ಅವರ ನಾಮಗಳನ್ನು ನಿರ್ದೇ 
ಶಿಸಿ ಅವರನ್ನು ಪ್ರಾರ್ಥಿಸಿರಲಿಲ್ಲ ಆ ಸಮಯದಲ್ಲಿ ಸರ್ವಾತ್ಮ ನಾದ 
ಕಾರಣ ಸರ್ವದೇವಸ್ವರೂಪನಾದ ಸ್ವತಃ ಭಗವಾನ್‌ ಶ್ರೀಹರಿಯು 
ಪ್ರಕಟನಾದನು. ॥ ೩೦ ॥ ವಿಶ್ವದ ಏಕಮಾತ್ರ ಆಧಾರನಾದ ಭಗ 
ವಂತನು - ಗಜೇಂದ್ರನು ಅತ್ಯಂತ ಪೀಡಿತನಾಗಿ ದ್ಹಾನೆಂದು ನೋಡಿ 
ದನು. ಆದ್ದರಿಂದ ಅವನ ಸ್ತುತಿಯನ್ನು ಕೇಳಿ ಚಕ್ರಧಾರಿಯಾದ 
ಶ್ರೀಹರಿಯು ವೇದಮಯ, ಗರುಡನಮೇಲೆ ಏರಿ, ಅತೀವ ಶೀಘ್ರ 
ವಾಗಿ ಗಜೇಂದ್ರನು ಭಾರೀ ಸಂಕಟದಲ್ಲಿ ಬಿದ್ದಲ್ಲಿಗೆ ಆಗಮಿಸಿ 
ದನು. ಅವನೊಡನೆ ಭಗವಂತನನ್ನು ಸ್ತುತಿಮಾಡುತ್ತಾ ಎಲ್ಲ ದೇವತೆ 
ಗಳೂ ಬಂದರು. ॥ ೩೧ ॥ 


4 ಅಧ್ಯಾಯ] 


ಸೋತ ಂತಹರಸ್ಕುರುಬಲೇನ ಗೃಹೀತ ಅರ್ತೋ 
ದೃಷ್ಟಾ ಶ್ವ ಗರುತ್ಛತಿ ಹರಿಂಖ ಉಪಾತ್ತಚಕ್ರಮ್‌ । 
ಉತ್ಸಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛಾ- 
ನ್ನಾರಾಯಣಾಖಿಲಗುರೋ ಭಗವನ್ನಮಸ್ತೇ ॥ ೩೨ ॥ 


ತಂ ವೀಕ್ಷ್ಯ ಪೀಡಿತಮಜ: ಸಹಸಾವೀರ್ಯ 

ಸಗ್ರಾಹಮಾಶು ಸರಸಃ ಕೃಪಯೋಜ್ಜಹಾರ । 
ಗ್ರಾಹಾದ್ವಿಪಾಟಿತಮುಖಾದರಿಣಾ ಗಜೇಂದ್ರಂ 

ಸಂಪಶ್ಯತಾಂ ಹರಿರಮೂಮುಚದುಸ್ರಿಯಾಣಾಮ್‌ ॥ ೩೩ ॥ 


ಅಷ್ಟಮ ಸ್ಕಂಧ 


815 


ಸರೋವರದೊಳಗೆ ಬಲಿಷ್ಠವಾದ ಮೊಸಳೆಯು ಗಜೇಂದ್ರ 
ನನ್ನು ಹಿಡಿದುಕೊಂಡಿತ್ತು. ಗಜೇಂದ್ರನು ಅತ್ಯಂತ ವ್ಯಾಕುಲ 
ನಾಗಿದ್ದನು. ಆಕಾಶದಲ್ಲಿ ಗರುಡನ ಹೆಗಲೇರಿ, ಕೈಯಲ್ಲಿ ಸುರತ 
ಚಕ್ರವನ್ನು ಧರಿಸಿರುವ ಶ್ರೀಹರಿಯು ಬರುತ್ತಿರುವುದನ್ನು ಕಂಡು 
ಗಜೇಂದ್ರನು ತನ್ನ ಸೊಂಡಿಲಿನಿಂದ ಒಂದು ಸುಂದರ. ಕಮಲ 
ಪುಷ್ಪವನ್ನು ಮೇಲೆತ್ತಿಕೊಂಡು ಅತೀವ ಕಷ್ಟದಿಂದ "ನಾರಾಯಣಾ | 
ಜಗದ್ದುರುವೇ | ಭಗವಂತಾ | ನಿನಗೆ ನಮಸ್ಕಾರವು' ಎಂದು 
ಸುತಸದನು. ॥೩೨ ॥ ಗಜೇಂದ್ರನು ಮೊಸಳೆಯಿಂದ ಪೀಡಿಸಲ್ಪಡು 
ತಿರುವುದನ್ನು ನೋಡಿದೊಡನೆಯೇ ದಯಾಮಯನಾದ ನಾರಾ 
ಯಣನು ಗರುಡನಿಂದ ಥಟ್ಟನೆ ಕೆಳಗಿಳಿದು ಗಜೇಂದ್ರನೊಡನೆ 
ಅವನ ಕಾಲನ್ನು ಹಿಡಿದಿದ್ದ ಮೊಸಳೆಯನ್ನು ಅತಿಶೀಘ್ರವಾಗಿ 
ಸರೋವರದಿಂದ. ಹೊರಗೆ 'ಎಳೆದುಕೊಂಡನು- ಮರುಕ್ಷಣದಲ್ಲೇ 
ಎಲ್ಲ ದೇವತೆಗಳು ನೋಡುತ್ತಿದ್ದಂತೆಯೇ ಶ್ರೀಹರಿಯು. ಚಕ್ರಾ 
ಯುಧದಿಂದ ಮೊಸಳೆಯ ಬಾಯನ್ನು ಸೀಳಿಹಾಕಿ ಗಜೇಂದ್ರನನ್ನು 
ಬಿಡಿಸಿದನು. ॥ ೩೩ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ ಗಜೇಂದ್ರಮೋಕ್ಟಣೇ 
ತೃತೀಯೋ5ಧ್ಯಾಯಃ 14 1 


ದಾರಾಂ 
ನಾಲ್ಕನೆಯ ಅಧ್ಯಾಯ 
ಗಜೇಂದ್ರ ಮತ್ತು ಮೊಸಳೆಯ ಪೂರ್ವಚರಿತ್ರೆ ಹಾಗೂ ಅವರ ಉದ್ಧಾರ 


ಶ್ರೀಶುಕ ಉವಾಚ 


ತದಾ ದೇವರ್ಷಿಗಂಧರ್ವಾ ಬ್ರಹ್ಮೇಶಾನಪುರೋಗಮಾಃ । 
ಮುಮುಚುಃ ಕುಸುಮಾಸಾರಂ ಶಂಸಂತಃ ಕರ್ಮ ತದ್ದರೇಃ 
॥ ೧ ॥ 


ನೇದುರ್ದುಂದುಭಯೋ ದಿವ್ಯಾ ಗಂಧರ್ವಾ ನನ್ಫತುರ್ಜಗುಃ ! 
ಯಷಯಶ್ಚಾರಣಾಃ ಸಿದ್ಧಾಸ್ಪುಷ್ಟುವುಃ ಪುರುಷೋತ್ತಮಮ್‌ 
uw ೨ ॥ 


ಯೋಸಸೌ ಗ್ರಾಹಃ ಸ ವೈ ಸದ್ಯಃ ಪರಮಾಶ್ಚರ್ಯರೂಪದ್ಭಕ್‌ I 
ಮುಕ್ತೋ ದೇವಲಶಾಪೇನ ಹೂಹೂಗಂಧರ್ವಸತ್ತಮಃ 


॥ ೩ ॥ 
ಪ್ರಣಮ್ಯ ಶಿರಸಾಧೀಶಮುತ್ತಮಶ್ಲೋಕಮವ್ಯಯಮ್‌ । 
ಅಗಾಯತ ಯೋಶೋಧಾಮ ಕೀರ್ತನ್ಯಗುಣಸತ್ಯಥಮ್‌ 

॥ ೪ ॥ 


(17391270 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ಆ ಸಮಯದಲ್ಲಿ ಬ್ರಹ್ಮ-ರುದ್ರರೇ ಮುಂತಾದ ದೇವತೆಗಳೂ, 
ಗಂಧರ್ವರೂ, ಯಷಿಗಳೂ ಶ್ರೀಹರಿಯ ಈ ಅದ್ಭುತ ಕಾರ್ಯ 
ವನ್ನು ಪ್ರಶಂಸಿಸುತ್ತಾ ಹೂಮಳೆಯನ್ನು ಸುರಿಸತೊಡಗಿದರು.॥ ೧ ॥ 
ಸ್ವರ್ಗದಲ್ಲಿ ದೇವದುಂದುಭಿಗಳು ಮೊಳಗಿದವು. ಗಂಧರ್ವಾಪರೆ 
ಯರು ನೃತ್ಯಗಾನವನ್ನು ಮಾಡತೊಡಗಿದರು. ಖುಷಿ-ಚಾರಣ- 
ಸಿದ್ದರು ಭಗವಾನ್‌ ಶ್ರೀಪುರುಷೋತ್ತಮನನ್ನು ಸ್ತುತಿಸತೊಡಗಿದರು. 
॥ ೨ ॥ ಗಜೇಂದ್ರನ ಕಾಲನ್ನು ಹಿಡಿದುಕೊಂಡಿದ್ದ ಆ ಮೊಸಳೆಯು 
ಭಗವಂತನ ಚಕ್ರಸರ್ಶಿಸುತ್ತಲೇ ಪರಮ ಆಶ್ಚರ್ಯಮಯ ದಿವ್ಯ 
ಶರೀರವನ್ನು ಹೊಂದಿತು. ಇವನು ಮೊದಲು ದೇವಲರ ಶಾಪದಿಂದ 
ಮೊಸಳೆಯಾಗಿದ್ದ ಹೂಹೂ ಎಂಬ ಗಂಧರ್ವನು. ಈಗ . ಭಗ 
ವಂತನ ಕೃಪೆಯಿಂದ ಅವನು ಮುಕ್ತನಾದನು. ॥ ೩ ॥ ಅವನು 
ಸರ್ವೇಶ್ವರನಾದ ಶ್ರೀಭಗವಂತನ ಚರಣಗಳಲ್ಲಿ ಶಿರವನ್ನಿಟ್ಟು ಪ್ರಣಾ 
ಮಗ್ಳೆದು, ಅವನ ಸತ್ವೀರ್ತಿಯನ್ನು ಗಾನಮಾಡತೊಡಗಿದನು. 
ವಾಸ್ತವಿಕವಾಗಿ ಅವಿನಾಶೀ ಭಗವಂತನೇ ಸರ್ವಶ್ರೇಷ್ಠ ಕೀರ್ತಿ 
ಯಿಂದ ಸಂಪನ್ನನಾಗಿರುವನು. ಅವನ ಗುಣ ಗಳು ಮತ್ತು ಮನ 
ಮೋಹಕ ಲೀಲೆಗಳೇ ಗಾನಮಾಡಲು ಯೋಗ್ಯ ವಾದುವುಗಳು.. ॥೪॥ 


816 


ಸೋತನುಕಂಪಿತ ಈಶೇನ ಪರಿಕ್ರಮ್ಯ ಪ್ರಣಮ್ಯ ತಮ್‌ । 
ಲೋಕಸ್ಯ ಪಶ್ಯತೋ ಲೋಕಂ ಸ್ವಮಗಾನ್ನುಕ್ತ ಕಿಲ್ಲಿಷಃ 
॥ ೫ ॥ 
ಗಜೇಂದ್ರೋ ಭಗವತ್ಸರ್ಶಾದ್ವಿಮುಕ್ತೋತ ಜ್ಞಾನಬಂಧನಾತ್‌ | 
ಪ್ರಾಪ್ತೋ ಭಗವತೋ ರೂಪಂ ಪೀತವಾಸಾಶ್ಚತುರ್ಭುಜ: 
॥ ೬ ॥ 
ಸ ವೈ ಪೂರ್ವಮಭೂದ್ರಾಜಾ ಪಾಂಡ್ಯೋ ದ್ರವಿಡಸತ್ತಮ: । 
ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣು ವ್ರತಪರಾಯಣಃ 
॥ ೭ ॥ 
ಸ ಏಕದಾ55ರಾಧನಕಾಲ ಆತ್ಮವಾನ್‌ 
ಗೃಹೀತಮೌನವ್ರತ ಈಶ್ವರಂ ಹರಿಮ್‌ ॥ 
ಜಟಾಧರಸ್ತಾಪಸ. ಆಪ್ಸತೋ:ಚ್ಯುತಂ 
ಸಮರ್ಚಯಾಮಾಸ ಕುಲಾಚಲಾಶ್ರಮಃ 


ಯದೃಚ್ಛಯಾ ತತ್ರ ಮಹಾಯಶಾ ಮುನಿಃ 
ಸಮಾಗಮಚ್ಛಿಷ್ಯಗಣೈ: ಪರಿಶ್ರಿತಃ 

ತಂ ವೀಕ್ಚೃ ತೂಪ್ಲೀಮಕೃತಾರ್ಹಣಾದಿಕಂ 
ರಹಸ್ಯುಪಾಸೀನಮೃಷಿಶ್ಚುಕೋಪ ಹ 


ತಸ್ಮಾ ಇಮಂ ಶಾಪಮದಾದಸಾಧು- 
ರಯಂ ದುರಾತ್ಮಾಕೃತಬುದ್ಧಿರದ್ಯ I 
ವಿಪ್ರಾವಮಂತಾ ವಿಶತಾಂ ತಮೋಠಂಧಂ 
ಯಥಾ ಗಜಃ ಸ್ತಬ್ಧಮತಿಃ ಸ ಏವ 
ಶ್ರೀಶುಕ ಉವಾಚ 
ಏವಂ ಶಪ್ಟ್ಯಾಗತೋತಗಸೊ ್ಯೀ ಭಗವಾನ್ಸಪ ಸಾನುಗಃ। 
ಇಂದ್ರದ್ಯುಮ್ನೋರಪಿ ರಾಜರ್ಷಿರ್ದಿಪ್ಟೂ ತದುಪಧಾರಯನ್‌ 
॥ ೧೧ 
ಆಪನ್ನಃ ಕೌಂಜರೀಂ ಯೋನಿಮಾತ್ಮಸ್ಥೃತಿವಿನಾಶಿನೀಮ್‌ I 
ಹರ್ಯರ್ಚನಾನುಭಾವೇನ ಯದ್ಧಜತ್ವೇತ ಪ್ಯನುಸ್ಕೃತಿಃ 
1೧೨ 1 


॥1 ೮ ॥ 


॥ ೯ ॥ 


॥1೧೦॥ 


ಏವಂ ವಿಮೋಕ್ಸ್ಯ ಗಜಯೂಥಪಮಬ್ದನಾಭ- 

ಸ್ಪೇನಾಪಿ ಪಾರ್ಷದಗತಿಂ ಗಮಿತೇನ ಯುಕ್ತಃ | 
ಗಂಧರ್ವಸಿದ್ಧವಿಬುಧೈರುಪಗೀಯಮಾನ- 

ಕರ್ಮಾದ್ಭುತಂ ಸ್ವಭವನಂ ಗರುಡಾಸನೋ5ಗಾತ್‌ ॥ ೧೩ ॥ 


ಏತನ್ನಹಾರಾಜ ತವೇರಿತೋ ಮಯಾ 
ಕೃಷ್ಣಾನುಭಾವೋ ಗಜರಾಜಮೋಕ್ಚಣಮ್‌ । 

ಸ್ಪರ್ಗಂ ಯಶಸ್ಯಂ ಕಲಿಕಲ್ಪಷಾಪಹಂ 
ದುಃ್ಪಪ್ಪನಾಶಂ ಕುರುವರ್ಯ ಶೃಣ್ಣಶಾಮ್‌ ॥ ೧೪ ॥ 


[17390270 


ಶ್ರೀಮದ್ಭಾಗವತ 


[ ಅಧ್ಯಾಯ 4 


ಭಗವಂತನ ಕೃಪಾಪೂರ್ಣ ಸ್ಪರ್ಶದಿಂದ ಅವನ ಪಾಪಗಳೆಲ್ಲ 
ನಾಶವಾಗಿ ಹೋದುವು. ಅವನು ಭಗವಂತನಿಗೆ ಪ್ರದಕ್ಷಿಣೆ ಬಂದು 
ಅವನ ಚರಣಗಳಲ್ಲಿ ವಂದಿಸಿಕೊಂಡು ಎಲ್ಲರೂ ನೋಡು- 
ನೋಡುತ್ತಿರುವಂತೆ ತನ್ನ ಲೋಕಕ್ಕೆ ತೆರಳಿದನು. ॥ ೫ ॥ 

ಗಜೇಂದ್ರನೂ ಭಗವಂತನ ಸ್ಪರ್ಶಮಾತ್ರದಿಂದಲೇ ಅಜ್ಞಾನದ 


| ಬಂಧನದಿಂದ ಮುಕ್ತನಾದನು. ಅವನಿಗೆ ಭಗವಂತನ ಸಾರೂಪ್ಯವು 


ಪ್ರಾಪ್ತವಾಯಿತು. ಅವನು ಪೀತಾಂಬರಧಾರಿಯಾಗಿ ಚತುರ್ಭುಜ 
ದಿಂದ ಕಂಗೊಳಿಸಿದನು. ॥ ೬ ॥ ಗಜೇಂದ್ರನು ಹಿಂದಿನ ಜನ್ಮದಲ್ಲಿ 
ದ್ರವಿಡದೇಶದ ಪಾಂಡ್ಯವಂಶೀಯ ರಾಜನಾಗಿದ್ದನು. ಅವನಿಗೆ 
ಇಂದ್ರದ್ಯುಮ್ನ ಎಂಬ ಹೆಸರಿತ್ತು. ಅವನು ಭಗವಂತನ ಶ್ರೇಷ್ಠ 
ಉಪಾಸಕನಾಗಿದ್ದು ಖ್ಯಾತನಾಗಿದ್ದನು. ॥ ೭ ॥ ಒಮ್ಮೆ ಇಂದ್ರ 
ದ್ಯುಮ್ನ ಮಹಾರಾಜನು ರಾಜ್ಯವೈಭವಗಳನ್ನು ಬಿಟ್ಟು ಮಲಯ 
ಪರ್ವತದಲ್ಲಿ ಇರುತ್ತಿದ್ದನು. ಅವನು ಜಟೆಗಳನ್ನು ಬೆಳೆಸಿ, ತಪಸ್ವಿಯ 
ೇಷವನ್ನು ಧರಿಸಿದ್ದನು. ಒಂದು ದಿನ ಸ್ನಾನಾನಂತರ ಪೂಜೆಯ 
ಸಮಯ ಮನಸ್ಸನ್ನು ಏಕಾಗ್ರಗೊಳಿಸಿ, ಮೌನವ್ರತವನ್ನಾಂತು 
ಅವನು ಸರ್ವಶಕ್ಷಿಸಂಪನ್ನ ಭಗವಂತನನ್ನು ಆರಾಧಿಸತೊಡ 
ಗಿದ್ದನು. ॥ ೮॥ ಅದೇ ಸಮಯಕ್ಕೆ ದೈವಯೋಗದಿಂದ ಪರಮ 
ತಪಸ್ವಿಗಳಾದ ಅಗಸ್ತಮುನಿಗಳು ತನ್ನ "ಕಿಷ್ಯಸಂದೋಹದೊಂದಿಗೆ 
ಅಲ್ಲಿಗೆ ಆಗಮಿಸಿದರು. ಇಂದ್ರದ್ಯುಮ್ನನು ಪ್ರ ಪ್ರಜಾಪಾಲನೆ, ಗೃಹ 
ಸರಿಗೆ ಉಚಿತವಾದ ಅತಿಥಿಸೇವೆ ಮಾ ಧರ್ಮಗಳನ್ನು 
ತ್ಯಜಿಸಿ, ತಪಸ್ವಿಗಳಂತೆ ಏಕಾಂತದಲ್ಲಿ ಮೌನವಾಗಿ ಕುಳಿತು ಉಪಾ 
ಸನೆ ಮಾಡುವುದನ್ನು ಕಂಡ ಅವರು ರಾಜನ ಮೇಲೆ ಕ್ರೋಧ 
ಗೊಂಡರು. ॥ ೯ ॥ ""ಈ ರಾಜನು ಗುರುಹಿರಿಯರಿಂದ ಶಿಕ್ಷಣ 
ವನ್ನು ಗ್ರಹಿಸಲಿಲ್ಲ ಅಭಿಮಾನಕ್ಕೆ ವಶನಾಗಿ ಪರೋಪಕಾರದಿಂದ 
ನಿವೃತ್ತನಾಗಿ ಮನಬಂದಂತೆ ಮಾಡುತ್ತಿದ್ದಾನೆ. ಬ್ರಾಹ್ಮಣರಿಗೆ ಅಪ 
ಮಾನಮಾಡುವ ಇವನು ಆನೆಯಂತೆ ಜಡಬುದ್ಧಿಯವನಾಗಿದ್ದಾನೆ. 
ಅದರಿಂದ ಇವನಿಗೆ ಘೋರ ಅಜ್ಞಾನಮಯ ಆನೆಯ ಜನ್ಮವು 
ದೊರೆಯಲಿ” ಎಂದು ಶಾಪವನ್ನು ಕೊಟ್ಟರು. I ೧೦ Il 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ಶಾಪಾನುಗ್ರಹ ಸಮರ್ಥರಾದ ಅಗಸ್ಕಯಪಷಿಗಳು ಇಂದ್ರದ್ಯುಮ್ನ 
ನಿಗೆ ಹೀಗೆ ಶಾಪವನ್ನು ಕೊಟ್ಟು ಶಿಷ್ಯರೊಡನೆ ಅಲ್ಲಿಂದ ಹೊರಟು 
ಹೋದರು. ಇದು ನನ್ನ ಪ್ರಾರಬ್ಧವೇ ಹೀಗಿತ್ತು ಎಂದು ರಾಜ 
ರ್ಷಿಯು ಸಂತೋಷಪಟ್ಟು ಶಾಪವನ್ನು ಸ್ವೀಕರಿಸಿದನು. ॥ ೧೧ ॥ 
ಇದಾದ ಬಳಿಕ ಆತ್ಮವಿಸ್ಪೃತಿಯನ್ನು ಗೊಳಿಸುವ ಆನೆಯ 
ಯೋನಿಯು ರಾಜನಿಗೆ ಪ್ರಾಪ್ತವಾಯಿತು. ಆದರೆ ಅವನು ಆನೆ 
ಯಾಗಿದ್ದರೂ ಭಗವಂತನ ಆರಾಧನೆಯ ಪ್ರಭಾವದಿಂದ ಅವನಿಗೆ 
ಭಗವಂತನ ಸ್ಟೃತಿಯು ಹಿಂದಿನಂತೆಯೇ ಇತ್ತು. ॥ ೧೨ ॥ ಭಗ 
ವಾನ್‌ ಶ್ರೀಹರಿಯು ಹೀಗೆ ಗಜೇಂದ್ರನ ಉದ್ದಾರಮಾಡಿ ಅವನನ್ನು 
ತನ್ನ ಪಾರ್ಪದನನ್ನಾಗಿಸಿಕೊಂಡನು. ಗಂಧರ್ವರು, ಸಿದ್ಧರು, ದೇವ 
ಗಳು ಶ್ರೀಹರಿಯ “ ಲೀಲೆಯನ್ನು ಹಾಡತೊಡಗಿದರು ಮತ್ತು 
ಅವು ಪಾರ್ಷದರೂಪೀ ಗಜೇಂದ್ರನೊಂದಿಗೆ ಗರುಡವಾಹನ 
ನಾಗಿ ಅಲೌಹವಾದ ತನ್ನ ಲೋಕಕ್ಕೆ ಹೊರಟುಹೋದನು. ॥ ೧೩ ॥ 
ಕುರುವಂಶಶಿರೋಮಣಿ ಪರೀಕ್ಷಿತನೇ | ನಾನು ನಿನಗೆ ಭಗವಾನ್‌ 
ಶ್ರೀಕೃಷ್ಣ ಷ್ಟನ ಮಹಿಮೆಯನ್ನು ಹಾಗೂ ಗಜೇಂದ್ರನ ಉದ್ಧಾರದ 


4 ಅಧ್ಯಾಯ] 


ಯಥಾನುಕೀರ್ತಯಂತ್ಯೇತಚ್ಛೆ ಯಸ್ಕಾಮಾ ದ್ವಿಜಾತಯಃ । 
ಶುಚಯಃ ಪ್ರಾತರುತ್ಮಾಯ ದುಃಸ್ವಪ್ನಾದ್ಯುಪಶಾಂತಯೇ 

॥ ೧೫ ॥ 
ಇದಮಾಹ ಹರಿಃ ಪ್ರೀತೋ ಗಜೇಂದ್ರಂ ಕುರುಸತ್ತಮ । 
ಶೃಣ್ಷಕಾಂ ಸರ್ವಭೂತಾನಾಂ ಸರ್ವಭೂತಮಯೋ ವಿಭುಃ 

॥ ೧೬॥ 

ಶ್ರೀಭಗವಾನುವಾಚ 

ಯೇಮಾಂತ್ಚ್ವಾಂಚ ಸರಶ್ಛೇದಂ ಗಿರಿಕಂದರಕಾನನಮ್‌ । 
ವೇತ್ರ ಕೀಚಕವೇಣೂನಾಂ ಗುಲ್ಫಾನಿ ಸುರಪಾದಪಾನ್‌ 

i ೧೭ ॥ 
ಶೃಂಗಾಣೀಮಾನಿ ಧಿಷ್ಣ್ಯಾನಿ ಬ್ರ ಬ್ರಹ್ಮಣೋ ಮೇ ಶಿವಸ್ಯ ಚ । 
ಕ್ವೀರೋದಂ ಮೇ ಪ್ರಿಯಂಥ ಧಾಮ ಶ್ವೇತದ್ವೀಪಂ ಚ ಭಾಸ್ಟರಮ್‌ 

॥ ೧೮॥ 
ಶ್ರೀವತ್ತಂ ಕೌಸ್ತುಭಂ ಮಾಲಾಂ ಗದಾಂ ಕೌಮೋದಕೀಂ ಮಮ | 
ಸುದರ್ಶನಂ ಪಾಂಚಜನ್ಯಂ ಸುಪರ್ಣಂ ಪತಗೇಶ್ಚರಮ್‌ 


॥೧೯॥ 
ಶೇಷಂ ಚ ಮತ್ಕಲಾಂ ಸೂಕ್ಚ್ಮಾಂ 
ಶ್ರಿಯಂ ದೇವೀಂ ಮದಾಶ್ರಯಾಮ್‌ । 
ಬ್ರಹ್ಮಾಣಂ ನಾರದಮೃಷಿಂ 
ಭವಂ ಪ್ರಹ್ಲಾದಮೇವ ಚ ॥೨೦॥ 


ಮತ್ತಕೂರ್ಮವರಾಹಾದ್ಯೈರವತಾರೈೆಃ ಕೃತಾನಿ ಮೇ । 
ಕರ್ಮಾಣ್ಯನಂತಪುಣ್ಕಾನಿ ಸೂರ್ಯಂ ಸೋಮಂ ಹುತಾಶನಮ್‌ 

॥ ೨೧॥ 
ಪ್ರಣವಂ ಸತ್ಯಮವ್ಯಕ್ತಂ ಗೋವಿಪ್ರಾನ್‌ಧರ್ಮಮವ್ಯಯಮ್‌ । 
ದಾಕ್ಬಾಯಣೀರ್ಧರ್ಮಪತ್ನೀಃ ಸೋಮಕಶ್ಯಪಯೋರಪಿ 

॥1 ೨೨ ॥ 
ಗಂಗಾಂ ಸರಸ್ವತೀಂ ನಂದಾಂ ಕಾಲಿಂದೀಂ ಸಿತವಾರಣಮ್‌ । 
ಧ್ರುವಂ ಬ್ರಹ್ಮಯಷೀನಪ್ಪ ಪುಣ್ಯಶ್ಲೋಕಾಂಶ್ಚ ಮಾನವಾನ್‌ 

I ೨೩ ॥ 
ಉತ್ಕಾಯಾಪರರಾತ್ರಾಂತೇ ಪ್ರಯತಾಃ ಸುಸಮಾಹಿತಾಃ | 
ಸ್ಮರಂತಿ ಮಮ ರೂಪಾಣಿ ಮುಚ್ಛಂತೇ ಹೇೇನಸೋತಖಲಾತ್‌ 

॥| ೨೪ ॥ 
ಯೇ ಮಾಂ ಸ್ತುವಂತ್ಯನೇನಾಂಗ ಪ್ರತಿಬುಧ್ಯ ನಿಶಾತ್ಯಯೇ । 
ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂಮತಿಮ್‌ 

11 ೨೫ ॥ 

ಶ್ರೀಶುಕ ಉವಾಚ 

ಇತ್ಯಾದಿಶ್ಯ ಹೃಷೀಕೇಶಃ ಪ್ರಧ್ಮಾಯ ಜಲಜೋತ್ತಮಮ್‌ । 
ಹರ್ಷಯನ್ನಿಬುಧಾನೀಕಮಾರುರೋಹ ಖಗಾಧಿಪಮ್‌ 

॥ ೨೬ ॥ 


ಅಷ್ಟಮ ಸೃಂಧ 


817 


ಕಥೆಯನ್ನು ಹೇಳಿದೆನು. ಈ ಕಥಾಪ್ರಸಂಗವು ಕೇಳುವವರ ಕಲಿಮಲ 
ಮತ್ತು ದುಣ್ವ ೈಪ್ಪವನ್ನು ಇಲ್ಲವಾಗಿಸಿ, ಅವರಿಗೆ ಯಶಸ್ಸು ಉನ್ನತಿ 
ಹಾಗೂ ಸ್ವರ್ಗವನ್ನು ಕೊಡುವಂತಹುದು. ॥ ೧೪ ॥ "ಅದಕ್ಕಾಗಿ 
ಶ್ರೇಯಸ್ಸನ್ನು ಬಯಸುವ ದ್ವಿಜರು ದುಷ್ವ ಪ್ಲಾದಿಗಳ ಶಾಂತಿಗಾಗಿ 
ಪ್ರಾತಣಾಲ ಎದ್ದೊಡನೆಯೇ. ಪವಿತ್ರರಾಗಿ : ಇದನ್ನು ಪಾರಾಯಣ 
ಮಾಡುತ್ತಾರೆ. ॥ ೧೫ ॥ ಪರೀಕ್ಷಿತನೇ | ಗಜೇಂದ್ರನ ಸ್ತುತಿಯಿಂದ 
ಪ್ರಸನ್ನನಾದ ಸರ್ವವ್ಯಾ ಪಕನೂ, ಸರ್ವಸ ಸ್ವರೂಪನೂ ಆದ 
ಭಗವಾನ್‌ ಶ್ರೀಹರಿಯು. ಎಲ್ಲ ಜನರು ಕೇಳುವಂತೆ ಈ ಮಾತನ್ನು 
ಹೇಳಿದ್ದನು. 1 ೧೬॥ 

ಶ್ರೀಭಗವಂತನು ಹೇಳಿದನು - ಗಜೇಂದ್ರನೇ! ಯಾವ 
ಜನರು ಬ್ರಾಹ್ಮೀಮುಹೂರ್ತದಲ್ಲೆದ್ದು ಇಂದ್ರಿಯನಿಗ್ರಹಪೂರ್ವಕ 
ವಾಗಿ, ಏಕಾಗ್ರಮನಸ್ಸಿನಿಂದ ನನ್ನನ್ನು-ನಿನ್ನನ್ನು ಹಾಗೂ ಈ ಸರೋ 
ವರ, ಪರ್ವತ ಮತ್ತು ಗುಹೆಗಳನ್ನು » ವನವನ್ನೂ, ಬೆತ್ತ-ಬಿದಿರುಗಳ 
ಪೊದರುಗಳನ್ನು, ಇಲ್ಲಿಯ ದಿವ್ಯ ವೃಕ್ಚಗಳನ್ನೂ , ಪರ್ವತ ಶಿಖರ 
ಗಳನ್ನೂ, ನನ್ನ- ಬ್ರಹ್ಮದೇವರ-ಶಿವನ ನಿವಾಸಸ್ಥಾನಗಳನ್ನು ನನಗೆ 
ಪ್ರಿಯವಾದ ಕ್ಷೀರಸಾಗರ, ಪ್ರಕಾಶಮಯ ಶ್ವೇಕದ್ದಿ "ಪವನ್ನು 
ಶ್ರೀವತ್ಸ, ಕೌಸ್ತುಭಮಣಿ, ವನಮಾಲೆ, ನನ್ನ ಕೌಮೋದಕೀ ಗದೆ 
ಸುದರ್ಶನ ಚಕ್ರ, ಪಾಂಚಜನ್ಯ ಶಂಖ ಇವುಗಳನ್ನೂ, ಪಕ್ಷಿರಾಜ 
ಗರುಡ, ನನ್ನ ಸೂಕ್ಷ್ಮವಾದ ಕಲಾಸ್ವರೂಪವಾದ ಆದಿಶೇಷನನ್ನು 
ನನ್ನಲ್ಲೇ ಆಶ್ರಿತಳಾಗಿರುವ ಲಕ್ಷ್ಮೀದೇವಿಯನ್ನು, ಬ್ರಹ್ಟದೇವರನ್ನು, 
ದೇವರ್ಷಿನಾರದರನ್ನೂ ಶಂಕರನನ್ನು ಹಾಗೂ ಭಕ್ತರಾಜ ಪ್ರಹ್ಲಾದ 
ನನ್ನೂ ಮತ್ತ, ಕೂರ್ಮ, ವರಾಹ ಮುಂತಾದ ಅವತಾರಗಳಲ್ಲಿ 
ನನ್ನಿಂದ ಮಾಡಲ್ಪಟ್ಟ ಅನಂತ ಪುಣ್ಯಮಯ ಚರಿತ್ರೆಗಳನ್ನು, 
ಸೂರ್ಯ, ಚಂದ್ರ, ಅಗ್ನಿ ಓಂಕಾರ, ಸತ್ಯ ಮೂಲಪ್ರಕೃತಿ, ಗೋವು, 
ಬ್ರಾಹ್ಮಣರು, ಅವಿನಾಶೀ ಸನಾತನಧರ್ಮವನ್ನು , ಸೋಮ, ಕಶ್ಯಪ 
ಇವರನ್ನು ಮತ್ತು ಧರ್ಮನ ಪತ್ನೀ ದಕ್ಷಕನ್ಯೆಯರನ್ನು, ಗಂಗಾ, 
ಸರಸ್ವತೀ, ಅಲಕನಂದಾ, ಯಮುನಾ, ಗಜರಾಜ, ಐರಾವತ, ಭಕ್ತ 
ಶಿರೋಮಣಿ ಧ್ರುವ, ಏಳು ಸಪ್ರರ್ಷಿಗಳನ್ನು, ಪುಣ್ಯಕೀರ್ತಿ (ನಳ, 
ಯುಧಿಷ್ಠಿರ, ಜನಕ ಮುಂತಾದ) ಮಹಾಪುರುಷರನ್ನು ಹೀಗೆ 
ಇವರೆಲ್ಲರನ್ನು ಸ್ಥರಿಸುತ್ತಾರೋ, ಅವರು ಸಮಸ್ತ ಪಾಪಗಳಿಂದ 
ಬಿಡುಗಡೆ ಹೊಂದುವರು. ಏಕೆಂದರೆ, ಇವೆಲ್ಲವೂ ನನ್ನ ಸ್ವರೂಪ 
ಗಳೇ ಆಗಿವೆ. ॥ ೧೭-೨೪ ॥ ಪ್ರಿಯ ಗಜೇಂದ್ರನೇ! ಬ್ರಾಹ್ಮೀ 
ಮುಹೂರ್ತದಲ್ಲಿ ಎಚ್ಚರಗೊಂಡು ನೀನು ಮಾಡಿದ ಸ್ತೋತ್ರದಿಂದ 
ನನ್ನನ್ನು ಸ್ತುತಿಸುವವರ ಮೃತ್ಯುವಿನ ಸಮಯದಲ್ಲಿ ಅವರಿಗೆ ನಾನು 
ನಿರ್ಮಲ ಬುದ್ಧಿಯನ್ನು ಕರುಣಿಸುವೆನು. ॥ ೨೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ 
ಭಗವಾನ್‌ ಶ್ರೀಕೃಷ್ಣನು ಹೀಗೆ ಹೇಳಿ, ದೇವತೆಗಳನ್ನು ಆನಂದಪಡಿ 
ಸುತ್ತಾ ತನ್ನ ಶ್ರೇಷ್ಠವಾದ ಶಂಖವನ್ನು ಊದಿದನು ಹಾಗೂ 
ಗರುಡನನ್ನು ಏರಿದನು. ॥ ೨೬ ॥ 

ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಪ್ಪಮ ಸ್ಫಂಧೇ ಗಜೇಂದ್ರಮೋಕ್ಚಣಂ ನಾಮಚತುರ್ಥೊೋತಧ್ಯಾಯಃ॥ ೪ ॥ 
—me——— 


818 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಐದನೆಯ ಅಧ್ಯಾಯ 
ದೇವತೆಗಳೆಲ್ಲರೂ ಬ್ರಹ್ಮನ ಬಳಿಗೆ ಹೋದುದು, ಬ್ರಹ್ಮದೇವರು ಭಗವಂತನನ್ನುಸ್ತುತಿಸಿದುದು 


ಶ್ರೀಶುಕ ಉವಾಚ 


ರಾಜನ್ನುದಿತಮೇತತ್ತೇ ಹರೇಃ ಕರ್ಮಾಫನಾಶನಮ್‌ । 
ಗಜೇಂದ್ರಮೋಕ್ಷಣಂ ಪುಣ್ಯಂ ರೈವತಂ ತ್ವಂತರಂ ಶೃಣು 

॥ ೧॥ 
ಪಂಚಮೋ ರೈವತೋ ನಾಮ ಮನುಸ್ತಾಮಸಸೋದರಃ । 
ಬಲಿವಿಂಧ್ಯಾದಯಸ್ತಸ್ಕ ಸುತಾ, ಅರ್ಜುನಪೂರ್ವಕಾಃ 

|| ೨ ॥ 
ವಿಭುರಿಂದ್ರಃ ಸುರಗಣಾ ರಾಜನ್‌ಭೂತರಯಾದಯ: । 
ಹಿರಣ್ಯರೋಮಾ ವೇದಶಿರಾ ಊರ್ಧ್ವಬಾಹ್ಹಾದಯೋ ದ್ವಿಜಾಃ 

॥ ೩ ॥ 
ಪತ್ನೀ ವಿಕುಂಠಾ ಶುಭ್ರಸ್ಯ ವೈಕುಂಕೈಃ: ಸುರಸತ್ತಮೈ; । 
ತಯೋಃ ಸಲಯಾ ಜಜ್ಞೇ ವೈಕುಂಶೋ ಭಗವಾನ್ಹಯಮ್‌ 

॥೪॥ 
ವೈಬಂಠಃ ಕಲಿತೋ ಯೇನ ಲೋಕೋ ಲೋಕನಮಸೃತಃ | 
ರಮಯಾ ಪ್ರಾರ್ಥ್ಯಮಾನೇನ ದೇವ್ಯಾ ತತ್ಲಿಯಕಾಮ್ಯಯಾ 

11 ೫ ॥ 
ತಸ್ಯಾನುಭಾವಃ ಕಥಿತೋ ಗುಣಾಶ್ಚ ಪರಮೋದಯಾಃ । 
ಭೌಮಾನ್ರೇಣೂನ್ನವಿಮಮೇ ಯೋ ವಿಷ್ಲೋರ್ವರ್ಣಯೇದ್ದುಣಾನ್‌ 

॥ ೬ ॥ 
ಷಷ್ಠಶ್ಚ ಚಕ್ಬುಷ: ಪುತ್ರಶ್ಚಾಕ್ಟುಷೋ ನಾಮ ವೈ ಮನುಃ । 
ಪೂರುಪೂರುಷಸುದ್ಯುಮ್ನ ಪ್ರಮುಖಾಶ್ಚಾಕ್ಟುಷಾತ್ಮಜಾಃ 


1 ೭॥ 
ಇಂದ್ರೋ ಮಂತ್ರದ್ರುಮಸ್ತತ್ರ ದೇವಾ ಆಪ್ಯಾದಯೋ ಗಣಾಃ | 
ಮುನಯಸ್ತತ್ರ' ವೈ. ರಾಜನ್ಹವಿಪ್ಠದ್ದೀರಕಾದಯಃ 

wen 


ತತ್ರಾಪಿ ದೇವಃ ಸಂಭೂತ್ಯಾಂ ವೈರಾಜಸ್ಯಾಭವತ್ತುತಃ । 
ಅಜಿತೋ ನಾಮ ಭಗವಾನಂಶೇನ ಜಗತಃ ಪತಿಃ 
॥ ೯ ॥ 
ಪಯೋಧಿಂ ಯೇನ ನಿರ್ಮಥ್ಯ ಸುರಾಣಾಂ ಸಾಧಿತಾ ಸುಧಾ । 
ಭ್ರಮಮಾಣೋತಂಭಸಿ ಧೃತಃ ಕೂರ್ಮರೂಪೇಣ ಮಂದರ: 


॥೧೦॥ 
ರಾಜೋವಾಚ 
ಯಥಾ ಭಗವತಾ ಬ್ರ ನೃಥಿತಃ ಕ್ಲೀರಸಾಗರಃ I 
ಯದರ್ಥಂ ವಾ ಯತಶ್ಲಾದ್ರಿಂ ದಧಾರಾಂಬುಚರಾತ್ಮನಾ 
11 ೧೧ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಭಗವಂತನ ಈ ಗಜೇಂದ್ರಮೋಕ್ಷದ ಪವಿತ್ರ ಲೀಲೆಯು ಸಮಸ್ತ 
ಪಾಪಗಳನ್ನು ನಾಶಮಾಡುವಂತಹುದು. ಅದನ್ನು ನಾನು ನಿನಗೆ 
ಹೇಳಿದೆನು. ಈಗ ರೈವತ ಮನ್ವಂತರದ ಕಥೆಯನ್ನು ಕೇಳು. ॥ ೧॥ 
ಐದನೆಯ ಮನುವಿನ ಹೆಸರು ರೈವತ. ಇವನು ನಾಲ್ಕನೆಯ 
ಮನುವಾದ ತಾಮಸನ ತಮ್ಮನು. ಅವನಿಗೆ ಅರ್ಜುನ, ಬಲ, 
ವಿಂಧ್ಯ ಮುಂತಾದವರು ಮಕ್ಕಳಿದ್ದರು. ॥ ೨ ॥ ಆ ಮನ್ವಂತರದಲ್ಲಿ 
ವಿಭು ಎಂಬುವನು ಇಂದ್ರನಾಗಿದ್ದನು. ಭೂತರಯ ಮುಂತಾದ 
ದೇವತೆಗಳು ಮುಖ್ಯರಾಗಿದ್ದರು. ಪರೀಕ್ಷಿತನೇ! ಆಗ ಹಿರಣ್ಯ 
ರೋಮಾ, ವೇದಶಿರಾ, ಊರ್ಧ್ವಬಾಹು ಮುಂತಾದವರು 
ಸಪ್ಪರ್ಷಿಗಳಿದ್ದರು. ॥ ೩ ॥ ಅವರಲ್ಲಿ ಶುಭ್ರ ಎಂಬ ಯಷಿಯ 
ಪತ್ನಿಯ ಹೆಸರು ವಿಕುಂಠಾ. ಅವಳ ಗರ್ಭದಲ್ಲಿ ವೈಕುಂಠರೆಂಬ 
ಶ್ರೇಷ್ಠದೇವತೆಗಳೊಡನೆ ತನ್ನ ಅಂಶದಿಂದ ಸ್ವಯಂ ಭಗವಂತನು 
ವೈಕುಂಠನೆಂಬ ಹೆಸರಿನಿಂದ ಅವತರಿಸಿದನು. ॥ ೪ ॥ ಅವನು 
ಲಕ್ಷ್ಮೀದೇವಿಯ ಪ್ರಾರ್ಥನೆಯಂತೆ ಅವಳನ್ನು ಸಂತೋಷಪಡಿಸಲು 
ವೈಕುಂಠಧಾಮವನ್ನು ರಚಿಸಿದನು. ಆ ಲೋಕವು ಇತರ ಎಲ್ಲ 
ಲೋಕಗಳಿಗಿಂತ ಶ್ರೇಷ್ಠವಾದುದು. ॥ ೫ ॥ ಆ ವೈಕುಂಠನಾಥನ 
ಕಲ್ಯಾಣಗುಣಗಳನ್ನು ಮತ್ತು ಮಹಿಮೆಯನ್ನು ನಾನು ಸಂಕ್ಷೇಪವಾಗಿ 
(ಮೂರನೆಯ  ಸೃಂಧದಲ್ಲಿ) ಹಿಂದೆಯೇ ವರ್ಣಿಸಿದ್ದೇನೆ. 
ಭಗವಾನ್‌ ವಿಷ್ಣುವಿನ ಸಂಪೂರ್ಣಗುಣಗಳನ್ನಾದರೋ ಪೃಥಿವಿ 
ಯಲ್ಲಿರುವ ಧೂಳಿನ ಕಣಗಳನ್ನು ಎಣಿಸಬಲ್ಲವನೇ ವರ್ಣಿಸ 
ಬಲ್ಲನು. ಅಂದರೆ ವರ್ಣನಾತೀತವಾದವುಗಳು. ॥ ೬ ॥ 

ಆರನೆಯ ಮನುವು ಚಕ್ಕುವಿನ ಪುತ್ರ ಚಾಕ್ಷುಷನಾಗಿದ್ದನು. 
ಅವನಿಗೆ ಪೂರು, ಪುರುಷ, ಸುದ್ಕುಮ್ನ ಮುಂತಾದ ಅನೇಕ ಪುತ್ರ 
ರಿದ್ದರು. ॥ ೭ ॥ ಅವರಲ್ಲಿ ಮಂತ್ರದ್ರುಮನೆಂಬ ಇಂದ್ರನಿದ್ದನು 
ಮತ್ತು ಆಪ್ಯ ಮುಂತಾದ ಪ್ರಧಾನ ದೇವತೆಗಳಿದ್ದರು. ಆ ಮನ್ವಂತರ 
ದಲ್ಲಿ ಹವಿಷ್ಠಾನ್‌, ವೀರಕ ಮುಂತಾದವರು ಸಪ್ಪರ್ಷಿಗಳಾಗಿ 
ದ್ದರು. ॥ ೮ ॥ ಜಗತ್ತತಿಯಾದ ಭಗವಂತನು ಆ ಸಮಯ 
ದಲ್ಲಿಯೂ ವೈರಾಜನ ಪತ್ನಿಯಾದ ಸಂಭೂತಿಯಲ್ಲಿ ಅಜಿತನೆಂಬ 
ಹೆಸರಿನಿಂದ ಅಂಶಾವತಾರವನ್ನು ತಾಳಿದನು. ॥ ೯ ॥ ಅವನೇ 
ಸಮುದ್ರಮಂಥನ ಮಾಡಿ ದೇವತೆಗಳಿಗೆ ಅಮೃತಗಳನ್ನು 
ಕುಡಿಸಿದ್ದದು. ಮತ್ತು ಕೂರ್ಮರೂಪವನ್ನು ಧರಿಸಿ ಗಿರ-ಗಿರನೆ 
ತಿರುಗುತ್ತಿದ್ದ ಮಂದರಾಚಲವನ್ನು ತನ್ನ ಬೆನ್ನಲ್ಲಿ ಹೊತ್ತನು. ॥ ೧೦ ॥ 

ಪರೀಕ್ಷಿದ್ರಾಜನು ಕೇಳಿದನು - ಬ್ರಾಹ್ನಣಶ್ರೇಷ್ಠರೇ! 
ಭಗವಂತನು ಕ್ಟೀರಸಾಗರ ಮಂಥನವನ್ನು ಹೇಗೆ ಮಾಡಿದನು? 
ಅವನು ಕೂರ್ಮರೂಪವನ್ನು ಧರಿಸಿ ಯಾವ ಕಾರಣದಿಂದ ಮತ್ತು 
ಯಾವ ಉದ್ದೇಶದಿಂದ ಮಂದರಪರ್ವತವನ್ನು ಬೆನ್ನಿನ ಮೇಲೆ 
ಹೊತ್ತುಕೊಂಡನು ? ॥ ೧೧ ॥ ದೇವತೆಗಳಿಗೆ ಆ ಸಮಯದಲ್ಲಿ 
ಅಮೃತವು ಹೇಗೆ ದೊರೆಯಿತು? ಇನ್ನೂ ಯಾವ-ಯಾವ 


5 ಅಧ್ಯಾಯ] 


ಯಥಾಮೃತಂ ಸುರೈಃ ಪ್ರಾಪ್ತಂ ಕಿಂಚಾನ್ಯದಭವತ್ತತಃ | 
ಏತದ್ಧಗವತಃ ಕರ್ಮ ವದಸ್ವ ಪರಮಾದ್ಭುತಮ್‌ 
॥ ೧೨ ॥ 
ತ್ವಯಾ ಸಂಕಥ್ಯಮಾನೇನ ಮಹಿಮ್ನಾ ಸಾತ್ಸತಾಂ ಪತೇಃ । 
ನಾತಿತೃಪ್ಯತಿ ಮೇ ಚಿತ್ತಂ ಸುಚಿರಂ ತಾಪತಾಪಿತಮ್‌ 
॥1 ೧೩ ॥ 
ಸೂತ ಉವಾಚ 


ಸಂಪೃಷ್ಟೋ ಭಗವಾನೇವಂ ದೆ ನೈಪಾಯನಸುತೋ ದ್ವಿಜಾಃ । 
ಅಭಿನಂದ್ಯ ಹರೇರ್ವೀರ್ಯಮಭಾ ್ಯಚಷ್ಟುಂ ಪ್ರಚಕ್ರಮೇ 
॥1 ೧೪ ॥ 
ಶ್ರೀಶುಕ ಉವಾಚ 


ಯದಾ ಯುದ್ಭೇಸುರೈರ್ದೇವಾ ಬಾಧ್ಯಮಾನಾಃ ಶಿತಾಯುಧ್ಯೆ: । 
ಗತಾಸವೋ ನಿಪತಿತಾ ನೋತ್ರಿಷ್ಟೇರನ್ನ್ಮ ಭೂಯಶಃ 

11 ೧೫ ॥ 
ಯದಾ ದುರ್ವಾಸಸಃ ಶಾಪಾತ್ಲೇಂದ್ರಾ ಲೋಕಾಸ್ಪ್ತಯೋನ್ಯಪ। 
ನಿಃಶ್ರೀಕಾಶ್ಚಾಭವಂಸ್ತತ್ರ ನೇಶುರಿಜ್ಯಾದಯಃ ಕ್ರಿಯಾಃ 

Wu ೧೬॥ 
ನಿಶಾಮ್ಶೈತತ್ನುರಗಣಾ ಮಹೇಂದ್ರವರುಣಾದಯ: । 
ನಾಧ್ಯಗಚ್ಛನ್ನ ಯಂ ಮಂತ್ಸೈರ್ಮಂತ್ರಯಂತೋ ವಿನಿಶ್ಚಯಮ್‌ 

11 ೧೭॥ 
ತತೋ ಬ್ರಹ್ಮಸಭಾಂ ಜಗ್ಗುರ್ಮೇರೋರ್ಮೂರ್ಧನಿ ಸರ್ವಶಃ । 
ಸರ್ವಂ ವಿಜ್ನಾಪಯಾನ್‌ ಚಕ್ರುಃ ಪ್ರಣತಾಃ ಪರಮೇಷ್ಠಿನೇ 

nu ೧೮॥ 
ಸ ವಿಲೋಕ್ಯೇಂದ್ರವಾಯ್ಡಾದೀನ್ನಿಹತ್ತ್ವಾನ್ವಿಗತಪ್ರಭಾನ್‌ । 
ಲೋಕಾನಮಂಗಲಪ್ರಾಯಾನಸುರಾನಯಥಾ ವಿಭುಃ 

॥೧೯॥ 
ಸಮಾಹಿತೇನ ಮನಸಾ ಸಂಸ್ಥರನ್ನುರುಷಂ ಪರಮ್‌ । 
ಉವಾಚೋತ್ಸುಲ್ಲವದನೋ ದೇವಾನ್ಸ ಭಗವಾನ್ಹರಃ 

॥1 ೨೦॥ 


ಅಷ್ಟಮ ಸ್ಥಂಧ 


819 


ವಸ್ತುಗಳು ಸಮುದ್ರಮಂಥನದಿಂದ ದೊರೆತವು ? ಭಗವಂತನ 
ಲೀಲೆಯು ನಿಶ್ಚಯವಾಗಿಯೂ ಪ ಪರಮಾದ್ಭುತವಾಗಿದೆ. ಕೃ ಕಪೆಯಿ 
ತಾವು ಇದೆಲ್ಲವನ್ನೂ ವಿಶದವಾಗಿ ವರ್ಣಿಸಿರಿ. ॥ ೧೨ ॥ ತ 
ನಾದ ಭಗವಂತನ ಮಹಿಮೆಗಳನು ನೀವು ವರ್ಣಿಸಿದಂತೆಯೇ ನನ್ನ 
ಹೃದಯವು ಅವನ್ನು ಕೇಳಲು ಅಷ್ಟೇ ಉತ್ಸುಕವಾಗುತ್ತಾ ಹೋಗು. 
ತ್ತದೆ. ಬೇಸರಬರುವ' ಮಾತೇ ಇಲ್ಲ “'ಸಂಸಾರತಾಪದಿಂದ ಬೇಯು 
ರುವ ನನ್ನ ಮನಸ್ಸು ತವಕಪಡುತ್ತದೆ. ॥ ೧೩॥ 
ಸೂತಪುರಾಣಿಕರು ಹೇಳಿದರು - ಶೌನಕಾದಿ ಯಷಿಗಳಿರಾ | 
ಪೂಜ್ಯ ರಾದ ಶ್ರೀಶುಕಮಹಾಮುನಿಗಳು ಪರೀಕ್ಷಿದ್ರಾಜನ ಈ ಪ್ರಶ್ನೆ 
ಯನ್ನು ಕೇಳಿ, ಅವನನ್ನು ಅಭಿನಂದಿಸುತ್ತಾ ಭಗವಂತನ ಸಮ 
ಮಂಥನ ಲೀಲೆಯನ್ನು 'ವರ್ಣಿಸತೊಡಗಿದರು. ॥ ೧೪॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ದ ಪರೀಕ್ಷಿತ 
ರಾಜನೇ! ಹಿಂದೊಮ್ಮೆ ಅಸುರರು ತಮ್ಮ” ನಿಶಿತವಾದ ಶಸ್ಪಾಪ್ತ 
ಗಳಿಂದ ದೇವತೆಗಳನ್ನು ಪರಾಜಿತಗೊಳಿಸಿದರು. ಆ ದೇವಾಸುರರೆ 
ಯುದ್ಧದಲ್ಲಿ ಹಲವಾರು ದೇವತೆಗಳೂ ಆಸುನೀಗಿದ್ದರು. ಕೆಳಕ್ಕೆ 
ಬಿದ್ದವರು "ಮೇಲೇಳಲೇ ಇಲ್ಲ ॥ ೧೫ ॥ ದುರ್ವಾಸರ ಶಾಪ 
ದಿಂದ * ಮೂರು ಲೋಕಗಳು ಸೇರಿ ಸ್ವತಃ ಇಂದ್ರನೂ ಕೂಡ 
ಶ್ರೀ ಹೀನನಾದನು. ಇದರಿಂದ ಯಜ್ಞ "ಯಾಗಾದಿ ಧರ್ಮ- 
ಕರ್ಮಗಳೂ ನಿಂತುಹೋದುವು. ॥ ೧೬. ॥ ಈ ದುರ್ದಶೆಯನ್ನು 
ಕಂಡು ಇಂದ್ರ, ವರುಣರೇ ಮುಂತಾದ ದೇವತೆಗಳು ಪರಸರ 
ಅನೇಕ ವಿಧದಿಂದ ವಿಚಾರಮಾಡಿದರೂ ತಮ್ಮ ವಿಚಾರಗಳಿಂದ 
ಯಾವುದೇ ಇತ್ಯರ್ಥಕ್ಕೆ ಬರಲಾಗಲಿಲ್ಲ ॥ ೧೭ ॥ ಆಗ ಅವ 
ರೆಲ್ಲರೂ ಸುಮೇರುಪರ್ಷತದ ಶಿಖರದಲ್ಲಿದ್ದ ರ ಬ್ರಹ್ಮದೇವರ ಸಭೆಗೆ 
ಹೋದರು. ಅಲ್ಲಿ ಅವರು ಅತಿನಮ್ರರಾಗಿ' ಬ್ರಹ್ಮದೇವರ ಸೇವೆ 
ಯಲ್ಲಿ ತೊಡಗಿ ತಮ್ಮ ಪರಿಸ್ಥಿತಿಯನ್ನು ವಿಶದವಾಗಿ ತಿಳಿಸಿದರು. 
॥ ೧೮ ॥ ಬ್ರಹ್ಮದೇವರು ನೋಡಿದರು - ಇಂದ್ರ, ವಾಯು 
ಮುಂತಾದ ದೇವತೆಗಳು ಶ್ರೀ ಹೀನ ಮತ್ತು ಶಕ್ತಿಹೀನರಾಗಿರುವರು. 
ಜನರ ಪರಿಸ್ಥಿತಿಯು ಬಲು ವಿಕಟ, ಸಂಕಟಗ್ಗಸ್ಟವಾಗಿದೆ. ಅಸುರ 
ರಾದರೋ ಇದಕ್ಕೆ ವಿಪರೀತವಾಗಿ ಉನ್ನತಿಯನ್ನು ಪಡೆಯು 
ತ್ತಿದ್ದಾರೆ. ॥ ೧೯ ॥ ಆಗ ಸರ್ವಸಮರ್ಥರಾದ ಬ್ರಹ್ಮದೇವರು ತಮ್ಮ 
ಮನಸ್ಸನ್ನು ಏಕಾಗ್ರಗೊಳಿಸಿ ಪರಮ ಪುರುಷ ಭಗವಂತನನ್ನು 
ಸ್ಥರಿಸಿದರು. ಮತ್ತೆ ಸ್ವಲ್ಪಹೊತ್ತು ತಡೆದು, ಪ್ರಫುಲ್ಲಿತ ವದನಾರ 
ವಿಂದದಿಂದ ದೇವತೆಗಳನ್ನು ಸಂಬೋಧಿಸಿ ಹೇಳಿದರು -॥ ೨೦ ॥ 
ದೇವತೆಗಳಿರಾ ! ನಾನು, ಶಂಕರನು, ನೀವುಗಳು ಹಾಗೂ ಅಸು 
ರರು, ದೈತ್ಯರು, ಮನುಷ್ಯರು, ಪಶು-ಪಕ್ಚಿಗಳು, ವೃಕ್ಷಗಳು, 


ಅಹಂ ಭವೋ ಯೂಯಮಥೋತಸುರಾದಯೋ ಸ್ವೇದಜ ಮುಂತಾದ ಸಮಸ್ತ ಪ್ರಾಣಿಗಳು ಯಾರ ವಿರಾಟ್‌ 
ಮನುಷ್ಯತಿರ್ಯಗ್ವುಮಘರ್ಮಜಾತಯಃ । ರೂಪದ ಒಂದು ಅತ್ಯಂತ ಸ್ವಲ್ಪಾತಿಸ್ವಲ್ಪ ಅಂಶದಿಂದ ರಚಿತವಾಗಿ 

ಯಸ್ಯಾವತಾರಾಂಶಕಲಾವಿಸರ್ಜಿತಾ ವೆಯೋ, ಆ ಅವಿನಾಶೀ “ಪ್ರಭುವಿಗೆ ನಾವುಗಳು ಶರಣಾಗ 
ಮೊ ಸರ್ವೇ ಶರಣಂ ತಮವ್ಯಯಮ್‌ ॥1 ೨೧॥ | ಬೆಕು. ॥೨೧॥ 

ಕ್‌ ಪ್ರಸಂಗವು ವಿಷ್ಣುಪುರಾಣದಲ್ಲಿ ಹೀಗೆ ಬಂದಿದೆ - ಒಮ್ಮೆ ದುರ್ವಾಸರು ವೈ ವೈಕುಂಠದಿಂದ ಬರುತ್ತಿದ್ದರು. ದಾರಿಯಲ್ಲಿ ಐರಾವತವನ್ನೇರಿದ ದೇವೇಂದ್ರನು 


ಭಟ ಅವನನ್ನು, ತ್ರಿಲೋಕಾಧಿಪತಿ ಎಂದೆಣಿಸಿ ದುರ್ವಾಸರು ಭಗವಂತನ ಪ್ರಸಾದದ ಮಾಲೆಯನ್ನು ಕೊಟ್ಟರು. ಆದರೆ ಇಂದ್ರನು ಐಶ್ವರ್ಯದ 


ಮದದಿಂದ ಅದನ್ನು ಸ 


ಸ್ವಲವೂ ಆದರಿಸದೆ ಐರಾವತದ ತಲೆಯಮೇಲಿಟ್ಟನು. ಐರಾವತವು ಅದನ್ನು. ಸೊಂಡಿಲಿನಿಂದ ಎತ್ತಿಕೊಂಡು ಕಾಲಿನಿಂದ 


ತುಳಿದುಬಿಟಿತು. ಇದರಿಂದ ದುರ್ವಾಸರು ಕ್ರೋಧಗೊಂಡು - "ನೀನು ರು ಲೋಕಗಳಸಹಿತ ಶ್ರೀಹೀನನಾಗು. ಅಂದರೆ ಸಂಪತ್ತುರಹಿತನಾಗು' 
[ಗ po 


ಎಂದು ಶಪಿಸಿದರು. ಇದರಿಂದ ಇಂದ್ರನು ಶ್ರೀಯನ್ನು ಕಳಕೊಂಡನು. 


820 


ನ ಯಸ್ಯ ವಧ್ಯೋ ನ ಚ ರಕ್ಷಣೀಯೋ 


ನೋಪೇಕ್ಟಣೀಯಾದರಣೇಯಪಕ್ಷ | 
ಅಥಾಪಿ ಸರ್ಗಸ್ಥಿತಿಸಂಯಮಾರ್ಥಂ 


ಧತ್ತೇ ರಜಃಸತ್ತ್ವ ತಮಾಂಸಿ ಕಾಲೇ ॥ ೨೨॥ 


ಅಯಂ ಚ ತಸ್ಯ ಸ್ಥಿತಿಪಾಲನಕ್ಟಣ: 
ಸತ್ತ್ವಂ ಜುಷಾಣಸ್ಯ ಭವಾಯ ದೇಹಿನಾಮ್‌ । 


ತಸ್ಮಾದ್ವಜಾಮಃ ಶರಣಂ ಜಗದ್ಗುರುಂ 
ಸ್ವಾನಾಂ ಸ ನೋ ಧಾಸ್ಯತಿ ಶಂ ಸುರಪ್ರಿಯಃ ॥ ೨೩ ॥ 


ಶ್ರೀಶುಕ ಉವಾಚ 


ಇತ್ಯಾಭಾಷ್ಯ ಸುರಾನ್ಹೇಧಾಃ ಸಹ ದೇವೈರರಿಂದಮ I 
ಅಜಿತಸ್ಯ ಪದಂ ಸಾಕ್ಸಾಜಗಾಮ ತಮಸಃ ಪರಮ್‌ 
॥| ೨೪ 1 


ತತ್ರಾದೃಷ್ಠಸ್ಸರೂಪಾಯ ಶ್ರುತಪೂರ್ವಾಯ ವೈ ವಿಭೋ । 
ಸ್ತುತಿಮಬ್ರೂತ ದೈವೀಭಿರ್ಗೀರ್ಭಿಸ್ತವಹಿತೇಂದ್ರಿಯಃ 
॥ ೨೫ ॥ 


ಬ್ರಹ್ಮೋವಾಚ 
ಅವಿಕ್ರಿಯಂ ಸತ್ಯಮನಂತಮಾದ್ಯಂ 
ಗುಹಾಶಯಂ ್ಹನಿಷ್ಠಲಮಪ್ರತರ್ಕ್ಯಮ್‌ । 
ಮನೋತಗ್ರಯಾನಂ ವಚಸಾನಿರುಕ್ತಂ 


ನಮಾಮಹೇ ದೇವವರಂ ವರೇಣ್ಯಮ್‌ W ೨೬ ॥॥ 


ವಿಪಶ್ಚಿತಂ ಪ್ರಾಣಮನೋಧಿಯಾತ್ಮನಾ- 
ಮರ್ಥೇಂದ್ರಿಯಾಭಾಸಮನಿದ್ರಮವ್ರಣಮ್‌ ।ಟ 
ಛಾಯಾತಪೌ ಯತ್ರ ನ ಗೃಥ್ರಪಕ್ಸೌ 
ತಮಕ್ಷರಂ ಖಂ ತ್ರಿಯುಗಂ ವ್ರಜಾಮಹೇ ॥ ೨೭ ॥ 


ಅಜಸ್ಯ ಚಕ್ರಂ ತ್ವಜಯೇರ್ಯಮಾಣಂ 
ಮನೋಮಯಂ ಪಂಚದಶಾರಮಾಶು ।ಟ 
ತ್ರಿಣಾಭಿ ವಿದ್ಯುಚ್ಚಲಮಪ್ಟನೇಮಿ 


ಯದಕ್ಷಮಾಹುಸ್ತಮೃತಂ ಪ್ರಪದ್ಯೇ ॥೨೮॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 5 


ಅವನ ದೃಷ್ಟಿಯಲ್ಲಿ ವಧಾರ್ಹನಾಗಲೀ, ರಕ್ಷಿಸಲ್ಪಡತಕ್ಕವ 
ರಾಗಲೀ, ಯಾರೂ ಇಲ್ಲದಿದ್ದರೂ, ಅವನಿಗೆ ಉಪೇಕ್ಟಣೀಯ 
ಹಾಗೂ ಆದರಣೀಯರು ಯಾರೂ ಇಲ್ಲದಿದ್ದರೂ ಸೃಷ್ಟಿ ಸ್ಥಿತಿ, 
ಪ್ರಳಯಕ್ಕಾಗಿ ಆಗಾಗ ಅವನು ರಜೋಗುಣವನ್ನೂ : ಸತ್ತ್ವ ಗುಣ 
ವನ್ನು ತಮೋಗುಣವನ್ನು ಸ್ವೀಕರಿಸುತ್ತಾನೆ. ॥ ೨೨ ॥ ಅವನು ಈ 


.| ಸಮಯದಲ್ಲಿ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಸತ್ತ ಎಗುಣವನ್ನು ಸ್ವೀಕರಿಸಿ 


ರುವನು. ಅದಕ್ಕಾಗಿ ಇದು ಜಗತ್ತಿನ ಸ್ಥಿತಿ ಮತ್ತು ರಕ್ಷಣೆಯ ಸಮಯ 
ವಾಗಿದೆ. ಆದ್ದರಿಂದ ನಾವೆಲ್ಲರೂ ಆ ಜಗದ್ಗುರು ಪರಮಾತ್ಮನನ್ನೇ 
ಶರಣು ಹೊಂದೋಣ. ಅವನಿಗೆ ದೇವತೆಗಳು ಪ್ರಿಯರೂ, ದೇವತೆ 
ಗಳಿಗೆ ಅವನೂ ಪ್ರಿಯನಾಗಿರುವನು.. ಅದರಿಂದ ತನ್ನವರಾದ 
ನಮ್ಮನ್ನು ಅವನು ಖಂಡಿತವಾಗಿ ರಕ್ಷಿಸುವನು. ॥ ೨೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ಎ ಪರೀಕ್ಷಿತನೇ | 
ಬ್ರಹ್ಮದೇವರು ದೇವತೆಗಳಿಗೆ ಹೀಗೆ ಹೇಳಿ ಅವರನ್ನೊಳಗೊಂಡು 
ಭಗವಾನ್‌ ಅಜಿತನ ನಿಜಧಾಮವಾದ ವೈಕುಂಠಕ್ಕೆ ಹೋದರು. ಆ 
ಧಾಮವು ತಮೋಮಯ ಪ್ರಕೃತಿಯಿಂದ ಹೊರತಾಗಿದೆ. ॥ ೨೪ ॥ 
ಇವರೆಲ್ಲರೂ ಭಗವಂತನ ಸ್ವರೂಪ ಮತ್ತು ಧಾಮದ ಸಂಬಂಧ 
ವಾಗಿ ಮೊದಲಿನಿಂದಲೇ ಬಹಳಷ್ಟು ಕೇಳಿದ್ದರು. ಆದರೆ ಅಲ್ಲಿಗೆ 
ಹೋದಮೇಲೆ ಅವರಿಗೆ ಏನೂ ಕಂಡುಬಂದಿಲ್ಲ ಅದಕ್ಕಾಗಿ ಬ್ರಹ್ಮ 
ದೇವರು ಏಕಾಗ್ರ ಮನಸ್ಸಿನಿಂದ ವೇದವಾಣಿಯ ಮೂಲಕ ವೇದ 
ಗಮ್ಯನಾದ ಭಗವಂತನನ್ನು ಸ್ತುತಿಸತೊಡಗಿದರು. ॥ ೨೫ ॥ 

ಬ್ರಹ್ಮದೇವರು ಹೇಳಿದರು - ನೀನು ನಿರ್ವಿಕಾರನೂ, ಸತ್ಯ 
ಸ್ವರೂಪನೂ, ಅನಂತನೂ, ಆದಿಪುರುಷನೂ, ಎಲ್ಲರ ಹೃದಯ 
ದಲ್ಲಿ ಅಂತರ್ಯಾಮಿಯ ರೂಪದಲ್ಲಿ ವಿರಾಜಿಸುತ್ತಿರುವವನೂ, 
ಉಪಾಧಿರಹಿತನೂ, ಊಹಿಸಲು ಅಸಾಧ್ಯನಾದವನೂ, ಮನಸ್ಸಿ 
ಗಿಂತಲೂ ವೇಗವಾದ ಗಮನವುಳ್ಳವನೂ, ಮಾತಿನಿಂದ ವಿವರಿಸಲು 
ಅಶಕ್ಕನಾದವನೂ, ದೇವತೆಗಳಲ್ಲಿ ಶ್ರೇಷ್ಠನೂ, ಸರ್ವೋತ್ತಮನೂ 
ಆಗಿರುವೆ. ಅಂತಹ ಭಗವಂತನಾದ ನಿನಗೆ ನಮಸ್ಕರಿಸುತ್ತೇವೆ. 
॥ ೨೬ ॥ ನೀನು ಪ್ರಾಣ, ಮನಸ್ಸು ಬುದ್ಧಿ ಅಹಂಕಾರಗಳನ್ನು ತಿಳಿ 
ದವನಾಗಿರುವೆ. ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳು 
ಎರಡೂ ನಿನ್ನಿಂದಲೇ ಪ್ರಕಾಶಿತವಾಗುತ್ತವೆ. ಅಜ್ಞಾನವು ನಿನ್ನನ್ನು 
ಸರ್ಶಿಸಲಾರದು. ಪ್ರಕೃತಿಯ ವಿಕಾರವಾದ ಜನ್ಮ-ಮರಣಗಳಿಂದ 
ಕೂಡಿದ ಶರೀರದಿಂದಲೂ ನೀನು ರಹಿತನಾಗಿರುವೆ. ಜೀವಿಯ 
ಎರಡು ರೆಕ್ಕೆಗಳಾದ ವಿದ್ಯೆ-ಅವಿದ್ಯೆಗಳು ನಿನ್ನಲ್ಲಿರುವುದಿಲ್ಲ ನೀನು 
ಅವಿನಾಶಿಯೂ, ಸಖಸ್ವರೂಪನೂ ಆಗಿರುವೆ. ಕೃತ, ತ್ರೇತಾ, 
ದ್ವಾಪರ ಯುಗಗಳಲ್ಲಿ ನೀನು ಅವತರಿಸುವೆ. ಅಂತಹ ನಿನ್ನನ್ನು 
ನಾವೆಲ್ಲರೂ ಶರಣುಹೊಂದುತ್ತೇವೆ. ॥ ೨೭ ॥ ಈ ಶರೀರವು 
ಜೀವಿಯ ಒಂದು ಮನೋಮಯ ಚಕ್ರವಾಗಿದೆ. ಹತ್ತು ಇಂದ್ರಿಯ 
ಗಳು ಮತ್ತು ಐದು ಪ್ರಾಣಗಳು - ಹೀಗೆ ಹದಿನೈದು ಅದರ 
ಅರೆಕಾಲುಗಳು. ಸತ್ತ 8 ರಜ, ತಮಗಳೆಂಬ ಮೂರು ಗುಣಗಳು ಆ 
ಚಕ್ರದ ನಾಭಿಯಾಗಿದೆ. ಪೃಥಿವಿ, ಜಲ, ತೇಜ, ವಾಯು, ಆಕಾಶ, 
ಮನ, ಬುದ್ಧಿ ಅಹಂಕಾರ ಇವು ಎಂಟು ಚಕ್ರದ ಅಂಚಾಗಿದೆ. 
ಮಾಯೆಯೇ ಈ ಚಕ್ರವನ್ನು ನಡೆಸುತ್ತದೆ. ಇದು ಮಿಂಚಿಗಿಂತಲೂ 
ಹೆಚ್ಚು ಶೀಘ್ರಗಾಮಿಯಾಗಿದೆ. ಈ ಚಕ್ರಕ್ಕೆ ಸ್ವಯಂ ಪರಮಾತ್ಮನೇ 
ಅಚ್ಚುಮರವಾಗಿದ್ದಾನೆ. ಏಕಮಾತ್ರ ಸತ್ಯಸ್ವರೂಪನಾದ ಅವನಿಗೆ 
ನಾವು ಶರಣಾಗಿದ್ದೇವೆ. ॥ ೨೮ ॥ 


5 ಅಧ್ಯಾಯ] 


ಅಷ್ಟಮ ಸ್ಕಂಧ 


821 


ಯ ಏಕವರ್ಣಂ ತಮಸಃ ಪರಂ ತತ್‌ 
ಅಲೋಕಮವ್ಯಕ್ತಮನಂತಪಾರಮ್‌ 1 

ಆಸಾಂಚಕಾರೋಪಸುಪರ್ಣಮೇನ- 
ಮುಪಾಸತೇ ಯೋಗರಥೇನ ಧೀರಾ: 


॥ ೨೯ 


ನ ಯಸ್ಯ ಶಶ್ಚಾತಿತಿರ್ತಿ ಮಾಯಾಂ 

ಯ ಜನೋ ಮುಷ್ಯತಿ ವೇದ ನಾರ್ಥಮ್‌ । 
ನಿರ್ಜತಾತ್ಯಾತ್ಮಗುಣಂ ಪರೇಶಂ 

ನಮಾಮ ಭೂತೇಷು ಸಮಂ ಚರಂತಮ್‌ ॥ ೩೦॥ 


ತಂ 


ಇಮೇ ವಯಂ ಯತ್ನಿಯಯೈವ ತನ್ನಾ 
ಸತ್ತೆ ಪಿನ ಸೃಷ್ಟಾ ಬಹಿರಂತರಾವಿಃ 

ಗತಿಂ ನ ಸೂಕ್ಷ್ಮಾಮೃಷಯಶ್ಚ ವಿದ್ಮಹೇ 
ಕುತೋತಸುರಾದ್ಯಾ  ಇತರಪ್ರಧಾನಾಃ 


HW ೩೧ 1 


ಪಾದೌ ಮಹೀಯಂ ಸ್ಪಕ್ಛತೈವ ಯಸ್ಯ 
ಚತುರ್ವಿಧೋ ಯತ್ರ ಹಿ ಭೂತಸರ್ಗ: 

ಸ ವೈ ಮಹಾಪೂರುಷ ಆತ್ಮತಂತ್ರಃ 
ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿಃ 


॥1೩೨॥ 


ಅಂಭಸ್ತು ಯದ್ರೇತ ಉದಾರವೀರ್ಯಂ 
ಸಿಧ್ಯಂತಿ ಜೀವಂತ್ಯುತ ವರ್ಧಮಾನಾಃ 
ಲೋಕಾಸ್ತ್ವಯೋತಥಾಖಲಲೋಕಪಾಲಾಃ 
ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿಃ 


॥ ೩೩ ॥ 


ಸೋಮಂ ಮನೋ ಯಸ್ಯ ಸಮಾಮನಂತಿ 
ದಿವೌಕಸಾಂ ವೈ ಬಲಮಂಧ ಆಯುಃ 

ಈಶೋ ನಗಾನಾಂ ಪ್ರಜನಃ ಪ್ರಜಾನಾಂ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ 


॥1 ೩೪ 1 


ಅಗ್ನಿರ್ಮುಖಂ ಯಸ್ಯ ತು ಜಾತವೇದಾ 
ಜಾತಃ ಕ್ರಿಯಾಕಾಂಡನಿಮಿತ್ತಜ ಜನ್ಮಾ 

ಅಂತಃಸಮುದ್ರೇತ ನುಪಚನ್ನ ಸ ಧಾತೂನ್‌ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ 


I ೩೫ ॥ 


ಯಾರು ಏಕಮಾತ್ರ ಜ್ಞಾನಸ್ವರೂಪನೂ, ಪ್ರಕೃತಿಗೆ ಅತೀತನೂ, 
ಅದೃಶ್ಯನೂ ಆಗಿರುವನೋ, ಯಾರು ಸಮಸ್ತ ವಸ್ತುಗಳ ಮೂಲ 
ದಲ್ಲಿ ಅವ್ಯಕ್ತನಾಗಿರುವನೋ, ದೇಶ, ಕಾಲಗಳಿಗೆ ಒಳಪಡ 
ದವನೋ, ಆ ಪ್ರಭುವೇ ಈ ಜೀವಿಯ ಹೃದಯದಲ್ಲಿ ಅಂತರ್ಯಾ 
ಮಿರೂಪದಿಂದ ವಿರಾಜಿಸುತ್ತಿರುವನು. "ಧೀರರಾದ ಮನುಷ್ಯರು 
ಭಕ್ತಿಯೋಗದ ಮುಲಕ ಅವನನ್ನೇ ಆರಾಧಿಸುತ್ತಾರೆ. ॥ ೨೯ ॥ 
ಯಾವ ಮಾಯೆಯಿಂದ ಮೋಹಿತನಾದ ಈ ಜೀವನು ತನ 
ವಾಸ್ತವಿಕ ಲಕ್ಷ್ಯವನ್ನು ಅಥವಾ ಸ್ವರೂಪವನ್ನು ಮರತಿರುವನೋ, 
ಅಂತಹ ಮಾಯೆಯು ಅವನದೇ ಆಗಿದೆ. ಬೇರೆ ಯಾರೂ ಅದನ್ನು 
ದಾಟಲಾರರು. ಆದರೆ ಸರ್ವಶಕ್ಷಿಸಂಪನ್ನ ಪ್ರಭುವು ತನ್ನ ಆ 
ಮಾಯೆಯನ್ನು ಹಾಗೂ ಅದರ ಗುಣಗಳನ್ನು ತನ್ನ ವಶದಲ್ಲಿರಿಸಿ 
ಕೊಂಡು ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ಸಮಭಾವದಿಂದ 
ಸಂಚರಿಸುತ್ತಿರುವನು. ಜೀವನು ತನ್ನ ಪುರುಷಾರ್ಥದಿಂದ ಅವ 
ನನ್ನು ಪಡೆಯಲಾರದೆ ಅವನ ಕೃಪೆಯಿಂದಲೇ ಪಡೆದುಕೊಳ್ಳ 
ಬಲ್ಲನು. ನಾವು ಅವನ ಚರಣಗಳಲ್ಲಿ ನಮಸ್ಕರಿಸುತ್ತೇವೆ. ॥ ೩೦ ॥ 
ದೇವತೆಗಳಾದ ನಾವು, ಯಷಿಗಳು ಅವನ ಪರಮಪ್ರಿಯ ಸತ್ತ್ವ 
ಮಯ ಶರೀರದಿಂದಲೇ ಉತ್ಪನ್ನರಾದವರು. ಹೀಗಿದ್ದರೂ ಅವನ 
ಒಳ-ಹೊರ ಏಕರಸವಾಗಿ ಪ್ರಾಕಟ್ಟವಾದ ವಾಸ್ತವಿಕ ಸ್ವರೂಪವನ್ನು 
ನಾವು ತಿಳಿಯಲಾರೆವು. ಹಾಗಿರುವಾಗ ರಜೋಗುಣ-ತಮೋ 
ಗುಣ ಪ್ರಧಾನರಾದ ಅಸುರರೇ ಮುಂತಾದವರು ಅವನನ್ನು ಹೇಗೆ 
ತಿಳಿಯಬಲ್ಲರು ? ಅಂತಹ ಪ್ರಭುವಿನ ಚರಣಗಳಲ್ಲಿ ನಾವು 
ನಮಸ್ಕರಸುತ್ತೇವೆ. ॥೩೧॥ 
ಅವನಿಂದಲೇ ರಚಿತವಾದ ಈ ಪೃಥಿವಿಯು ಅವನ ಚರಣ 
ವಾಗಿದೆ. ಈ ಪೃಥಿವಿಯಲ್ಲೇ ಜರಾಯುಜ, ಅಂಡಜ, ಸ್ವೇದಜ 
ಮತ್ತು ಉದ್ದಿಜ್ಜ- ಈ ನಾಲ್ಕೂ ಪ್ರಕಾರದ ಪ್ರಾಣಿಗಳು ವಾಸಿಸುತ್ತವೆ. 
ಆ ಪರಮ” ಸ್ವತಂತ್ರ, ಪರಮ ಐಶ್ವ ರ್ಯಶಾಲಿಯಾದ ಪುರು 
ಬ ಪರಬ್ರಹ್ಮನು ನಮ್ಮ ಮೇಲೆ. ಪ್ರಸನ್ನನಾಗಿರಲಿ. ॥ ೩೨ ॥ 
ಪರಮಶಕ್ಷಿಶಾಲಿಯಾದ ಜಲವು ಅವನ ವೀರ್ಯವಾಗಿದೆ. 
ಟೆ "ಮೂರು ಲೋಕಗಳೂ ಮತ್ತು ಸಮಸ್ತ ಲೋಕಗಳ 
ಲೋಕಪಾಲರು ಉತ್ಸನ್ನರಾಗುತ್ತಾರೆ, ಬೆಳೆಯುತ್ತಾರೆ, ಜೀವಿಸಿ 
ಇರುತಾರೆ ಆ ಪರಮ "ಶ್ವ ರ್ಯಶಾಲಿಯಾದ ಪರಬ್ರಹ್ಮನು ನಮ್ಮ 
ಮೇಲೆ. ಪ್ರಸನ್ನನಾಗಲೀ. 1. ೩೩ ॥ ಚಂದ್ರನು ಆ ಪ್ರಭುವಿನ 
ಮನಸ್ಸು ಆಗಿದ್ದಾನೆ ಎಂದು ಶ್ರುತಿಗಳು ಹೇಳುತ್ತವೆ. ಈ ಚಂದ್ರನೇ 
ಸಮಸ್ತ "ದೇವತೆಗಳ ಅನ್ನ, ಬಲ, ಆಯುಸ್ಸು 'ಆಗಿದ್ದಾನೆ. ಅವನೇ 
ವೃಕ್ಷಗಳ ಒಡೆಯನೂ, "ಪ್ರಜೆಯನ್ನು ವೃದ್ಧಿಪಡಿಸುವವನೂ ಆಗಿ 
ಡಾ ಅಂತಹ ಮನಸ್ಸನ್ನು ಸ್ವಿ ಕರಿಸುವ 5 ಪರಮ ಐಶ್ವರ್ಯಶಾಲಿ 
ಪ್ರಭುವು ನಮ್ಮ ಮೇರ ಪ್ರಸನ್ನನಾಗಲಿ. ॥ ೩೪1 ॥ ಅಗ್ನಿಯು 
ಹ ಮುಖವಾದ ಅದರ ಉತ್ತಿಯೂ - ವೇದದ ಯಜ್ಞ: 
ಯಾಗಾದಿ ಕರ್ಮಕಾಂಡವನ್ನು ಸಾಂಗವಾಗಿ ನೆರವೇರಲೆಂದೇ 
ಆಗಿದೆ. ಈ ಅಗ್ನಿಯೇ ಶರೀರದೊಳಗೆ ಜಠರಾಗ್ನಿಯ ರೂಪದಿಂದ 
ಮತ್ತು ಸಮುದ್ರದೊಳಗೆ ಬಡವಾನಲ ರೂಪದಿಂದ ಇದ್ದು ಅವು 
ಗಳಲ್ಲಿರುವ ಅನ್ನ, ಜಲ ಮುಂತಾದ ಧಾತುಗಳನ್ನು ದೇರ್ಣ 
ವಾಗಿಸುತ್ತಾನೆ. ಸಮಸ್ತ ದ್ರವ್ಯಗಳ ಉತ್ಪತ್ತಿಯೂ ಅದರಿಂದಲೇ 
ಆಗಿದೆ. ಅಂತಹ ಪರಮೃಶ್ವ ರ್ಯ ಸಂಪನ್ನನಾದ ಭಗವಂತನು 
ನಮ್ಮಮೇಲೆ ಪ್ರನನ್ನನಾಗಲೀ i ೩೫ 


822 


ಯಚ್ಛ್ಚಕ್ಟುರಾಸೀತ್ತರಣಿರ್ದೇವಯಾನಂ 
ತ್ರಯೀಮಯೋ ಬ್ರಹ್ಮಣ ಏಷ ಧಿಷ್ಟ ಠ್ವ್ಯಮ್‌ | 

ದ್ವಾರಂ ಚ ಮುಕ್ತೇರಮೃತಂ ಚ ಮೃತ್ಯುಃ '“ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ । 


ಪ್ರಾಣಾದಭೂದ್ಯಸ್ಥ ಚರಾಚರಾಣಾಂ 
ಪ್ರಾಣಃ ಸಹೋ ಬಲಮೋಜಶ್ಚ ವಾಯುಃ | 

ಅನ್ನಾಸ್ಮ ಸಮ್ರಾಜಮಿವಾನುಗಾ ವಯಂ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ । 


ಶ್ರೋತ್ರಾದ್ದಿಕೋ ಯಸ್ಯ ಹೃದಶ್ಚ ಖಾನಿ 

ಎ ಚ 
ಪ್ರಜಜ್ಞಿರೇ ಖಂ ಪುರುಷಸ್ಯ ನಾಭ್ಯಾಃ 

ಪ್ರಾಣೇಂದ್ರಿಯಾತ್ಕಾಸುಶರೀರಕೇತಂ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ । 


ಬಲಾನ್ನಹೇಂದ್ರಸ್ತಿದಶಾಃ ಪ್ರಸಾದಾನ್‌ 
ಮನ್ಯೋರ್ಗಿರೀಶೋ ಧಿಷಣಾದ್ದಿರಿಂಚಃ 1 


ಖೇಭ್ಯಶ್ಚ ಛಂದಾಂಸ್ಕ ಎಸೆಯೋ ಮೇಡ್ರತಃ ಕಃ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ । 


ಶ್ರೀರ್ವಕ್ಸಸಃ ಪಿತರಚ್ಛಾಯಯಾತ ಸನ್‌ 
ಧರ್ಮಃ ಸ್ತನಾದಿತರಃ ಪೃಷ್ಠತೋ5 ಭೂತ್‌ 

ದ್ರೌರ್ಯಸ್ಯ ಶಿರ್ನ್ಗೋ5ಪುರಸೋವಿಹಾರಾತ್‌ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ 


ವಿಪ್ರೋ ಮುಖಂ ಬ್ರಹ್ಮಚ ಯಸ್ಯ ಗುಹ್ಯಂ 
ರಾಜನ್ಯ ಆಸೀದ್ಭುಜಯೋರ್ಬಲಂ ಚ 

ಊರ್ವೋರ್ವಿಡೋಜೋಂಂಫ್ರಿರವೇದಶೂದ್ರೌ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ 


ಲೋಭೋದಧರಾತ್ಚ್ರೀತಿರುಪರ್ಯಭೂದ್ದು ವೃತಿ” 
ರ್ನಸ್ತ್ರಃ ಪಶವ್ಯಃ ಸರ್ಶೇನ ಕಾಮಃ 

ಭ್ರುವೋರ್ಯಮಃ ಪಕ್ಷ್ಯಭವಸ್ತು ಕಾಲಃ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ 


ಶ್ರೀಮದ್ಭಾಗವತ 


1೩೬ ॥ 


1೩೭॥ 


1೩೮॥ 


1೩೯॥ 


॥ ೪೦ I 


11 ೪೧ | 


॥ ೪೨ 


( ಅಧ್ಯಾಯ 5 


ಯಾರ ಮೂಲಕ ಜೀವ ಭಾವ ತೊರೆದ ನಿಷ್ಕಾಮ ಕರ್ಮ 
ಯೋಗಿಗಳು ದೇವಯಾನಮಾರ್ಗದಿಂದ ಬ್ರಹ್ಮಲೋಕವನ್ನು ಸೇರು 
ವರೋ, ಯಾರು ವೇದಗಳ ಸಾಕ್ಟಾತ್‌ ಮೂರ್ತಿಯಾಗಿದ್ದು ; 
ಭಗವಂತನ ಧ್ಯಾನಮಾಡಲು. ಯೋಗ್ಯವಾದ ಧಾಮನಾಗಿರು 
ವನೋ, ಯಾರು ಪುಣ್ಯಲೋಕ ಸ್ವರೂಪನಾದ ಕಾರಣ ಮುಕ್ತಿಯ 
ದ್ವಾರ ಹಾಗೂ ಅಮೃತಮಯನಾಗಿರುವನೋ ಮತ್ತು ಕಾಲರೂಪ 
ನಾದ್ದರಿಂದ ಮೃತ್ಯುವೂ ಕೂಡ ಆಗಿರುವನೋ ಸೂರ್ಯನು 
ಯಾರ ಕಣ್ಣು ಆಗಿರುವನೋ ಆ ಪರಮೈಶ್ವರ್ಯಸಂಪನ್ನ ಭಗ 
ವಂತನು ನಮ್ಮ ಮೇಲೆ ಪ್ರಸನ್ನನಾಗಲೀ. ॥ ೩೬ ॥ ಪ್ರಭುವಿನ 
ಪ್ರಾಣದಿಂದಲೇ ಚರಾಚರದ ಪ್ರಾಣ ಹಾಗೂ ಅವುಗಳಿಗೆ 
ಮಾನಸಿಕ, ಶಾರೀರಿಕ, ಇಂದ್ರಿಯ ಸಂಬಂಧೀ ಬಲವನ್ನು ಕೊಡು 
ವಂತಹ ವಾಯುವು ಪ್ರಕಟವಾಯಿತು. ಅವನು ಚಕ್ರವರ್ತಿ 
ಸಾಮ್ರಾಟನಾದರೆ ಇಂದ್ರಿಯಗಳ ಅಧಿಷ್ಠಾತ್ಸದೇವತೆಗಳಾದ 
ನಾವೆಲ್ಲರೂ ಸೇವಕರಂತೆ ಅವನನ್ನು ಹಿಂಬಾಲಿಸುವೆವು. ಅಂತಹ 
ಪರಮೈಶ್ವರ್ಯ ಸಂಪನ್ನನಾದ ಭಗವಂತನು ನಮ್ಮ ಮೇಲೆ ಪ್ರಸನ್ನ 
ನಾಗಲಿ. ॥ ೩೭ ॥ ಪರಮಾತ್ಮನ ಕಿವಿಗಳಿಂದ ದಿಕ್ಕುಗಳು, ಹೃದಯ 
ದಿಂದ ಇಂದ್ರಿಯಗೋಲಕಗಳು, ನಾಭಿಯಿಂದ ಆಕಾಶವು 
ಉಂಟಾಯಿತು. ಐದು ಪ್ರಾಣಗಳಿಗೂ, ಐದು ಉಪ ಪ್ರಾಣ 
ಗಳಿಗೂ ಹತ್ತು ಇಂದ್ರಿಯಗಳಿಗೂ, ಮನಸ್ಸಿಗೂ, ಶರೀರಗಳಿಗೂ 
ಆಶ್ರಯನು ಅವನೇ. ಅಂತಹ ಮಹದೈಶ್ವರ್ಯಸಂಪನ್ನನಾದ ಭಗ 
ವಂತನು ನಮ್ಮ ಮೇಲೆ ಪ್ರಸನ್ನನಾಗಲೀ. ॥ ೩೮ ॥ ಯಾರ 
ಬಲದಿಂದ ಇಂದ್ರನೂ, ಪ್ರಸನ್ನತೆಯಿಂದ ದೇವತೆಗಳೂ, ಕ್ರೋಧ 
ದಿಂದ ಶಂಕರನೂ, ಬುದ್ಧಿಯಿಂದ ಬ್ರಹ್ಮನೂ (ನಾನು), ಇಂದ್ರಿಯ 
ಗಳಿಂದ .ಯಷಿಗಳೂ ಮತ್ತು ವೇದಗಳೂ, ಲಿಂಗದಿಂದ ಪ್ರಜಾ 
ಪತಿಯೂ ಉತ್ಪನ್ನರಾದರೋ, ಅಂತಹ ಪರಮೈಶ್ವರ್ಯಸಂಪನ್ನ 
ನಾದ ಭಗವಂತನು ನಮ್ಮ ಮೇಲೆ ಪ್ರಸನ್ನನಾಗಲೀ. 1೩೯॥ 
ಯಾರ ವಕ್ಚಃಸ್ಥಳದಿಂದ ಲಕ್ಷ್ಮಿಯೂ, ನೆರಳಿನಿಂದ ಪಿತೃಗಳೂ, 
ಸ್ವನದಿಂದ ಧರ್ಮವೂ, ಬೆನ್ನಿನಿಂದ ಅಧರ್ಮವೂ, ತಲೆಯಿಂದ 
ಆಕಾಶವೂ, ವಿಹಾರದಿಂದ ಅಪ್ಪರೆಯರೂ ಹುಟ್ಟಿದರೋ ಆ 
ಪರಮ ಐಶ್ವರ್ಯಸಂಪನ್ನನಾದ ಪರಮಾತ್ಮನು ನಮ್ಮ ಮೇಲೆ 
ಪ್ರಸನ್ನನಾಗಲೀ. ॥ ೪೦ ॥ ಯಾರ ಮುಖದಿಂದ ಬ್ರಾಹ್ಮಣರು 
ಮತ್ತು ಅತ್ಯಂತ ರಹಸ್ಯಮಯ ವೇದಗಳು, ಭುಜಗಳಿಂದ, ಕೃತ್ರಿ 
ಯರೂ ಮತ್ತು ಬಲವೂ, ತೊಡೆಗಳಿಂದ ವೈಶ್ಯರೂ ಮತ್ತು ಅವರ 
ವೃತ್ತಿ-ವ್ಯಾಪಾರ ಕುಶಲತೆಯೂ, ಚರಣಗಳಿಂದ ಶೂದ್ರರೂ ಮತ್ತು 
ಅವರ ಸೇವಾವೃತ್ತಿಯೂ ಪ್ರಕಟವಾಗಿರುವುದೋ, ಆ ಪರಮೈ 
ಶ್ವರ್ಯಸಂಪನ್ನ ಭಗವಂತನು ನಮ್ಮ ಮೇಲೆ ಪ್ರಸನ್ನನಾಗಲೀ. 
॥ ೪೧ ॥ ಯಾರ ಕೆಳದುಟಿಯಿಂದ ಲೋಭವೂ, ಮೇಲ್ದುಟಿ 
ಯಿಂದ ಪ್ರೀತಿಯೂ, ಮೂಗಿನಿಂದ ಕಾಂತಿಯೂ, ಸರ್ಶದಿಂದ 
ಪಶುಗಳಿಗೆ ಪ್ರಿಯವಾದ ಕಾಮವೂ, ಹುಬ್ಬುಗಳಿಂದ ಯಮನೂ, 
ರೆಪ್ಪೆಗಳಿಂದ ಕಾಲವೂ ಹುಟ್ಟಿರುವರೋ ಅಂತಹ ಪರಮೈಶ್ವರ್ಯ 
ಸಂಪನ್ನ ಭಗವಂತನು ನಮ್ಮ ಮೇಲೆ ಪ್ರಸನ್ನನಾಗಲೀ. ॥ ೪೨॥ 


5 ಅಧ್ಯಾಯ] 


ದ್ರವ್ಯಂ ವಯಃ ಕರ್ಮ ಗುಣಾನ್ವಿಶೇಷಂ 
ಯದ್ಯೋಗಮಾಯಾವಿಹಿತಾನ್ನದಂತಿ | 

ಯದ್ದುರ್ವಿಭಾವ್ಯಂ ಪ್ರಬುಧಾಪಬಾಧಂ 
ಪ್ರಸೀದತಾಂ ನಃ ಸ ಮಹಾವಿಭೂತಿಃ ॥೪೩॥ 


ನಮೋತಸ್ತು ತಸ್ಮಾ ಉಪಶಾಂತಶಕ್ಕಯೇ 
ಸ್ವಾರಾಜ್ಯಲಾಭಪ್ರತಿಪೂರಿತಾತ್ಮನೇ | 
ಗುಣೇಷು ಮಾಯಾರಚಿತೇಷು ವೃತ್ತಿಭ- 
ರ್ನ ಸಜ್ಜಮಾನಾಯ ನಭಸ್ವದೂತಯೇ ॥ ೪೪ ॥ 


ಸ ತಂ ನೋ ದರ್ಶಯಾತ್ಮಾನಮಸ್ಕತ್ತರಣಗೋಚರಮ್‌ । 
ಪ್ರಪನ್ನಾನಾಂ ದಿದ್ಧಕ್ಟೂಣಾಂ ಸಸ್ಥಿತಂತೇ ಮುಖಾಂಬುಜಮ್‌ 
I ೪೫ ॥ 


ತೈಸ್ತೈಃ ಸ್ವೇಚ್ಛಾದೃತ್ಛೆ ರೂಪೈ: ಕಾಲೇ ಕಾಲೇ ಸ್ವಯಂ ವಿಭೋ | 
ಕರ್ಮ ದುರ್ವಿಷಹಂ ಯನ್ನೋ ಭಗವಾಂಸ್ತತ್ಕರೋತಿ ಹಿ 
I ೪೬॥ 


ಕ್ಲೇಶಭೂರ್ಯಲ್ಲಸಾರಾಣಿ ಕರ್ಮಾಣಿ ವಿಫಲಾನಿ ವಾ । 
ದೇಹಿನಾಂ ವಿಷಯಾರ್ತಾನಾಂ ನ ತಥೈವಾರ್ಪಿತಂ ತ್ವಯಿ 
1 ೪೭ 1 


ನಾವಮಃ ಕರ್ಮಕಲ್ಲೋಪಪಿ ವಿಫಲಾಯೇಶ್ವರಾರ್ಪಿತಃ 
ಕಲ್ಪತೇ ಪುರುಷಸ್ಕೈಷ ಸ ಹ್ಯಾತ್ಮಾ ದಯಿತೋ ಹಿತಃ 
॥ ೪೮॥ 


ಯಥಾಹಿ ಸೃಂಧಶಾಖಾನಾಂ ತರೋರ್ಮೂಲಾವಸೇಚನಮ್‌ | 


ಏವಮಾರಾಧನಂ ವಿಷ್ಣೋಃ ಸರ್ವೇಷಾಮಾತ್ಮನಶ್ಚ ಹಿ 
11೪೯ I 


ನಮಸ್ತುಭ್ಯಮನಂತಾಯ ದುರ್ವಿತರ್ಕ್ಯಾತ್ಮಕರ್ಮಣೇ I 


ನಿರ್ಗುಣಾಯ ಗುಣೇಶಾಯ ಸತ್ತಸ್ಥಾಯ ಚಸಾಂಪ್ರತಮ್‌ 
॥೫೦॥ 


ಅಷ್ಟಮ ಸೃಂಧ 


823 


ಪಂಚಭೂತಗಳೂ, ಕಾಲ, ಕರ್ಮ ಸತ್ತಾ ಎದಿಗುಣಗಳು ಮತ್ತು 
ವಿವೇಕಿ ಪುರುಷರಿಂದ ನಿರಾಕರಿಸಲಡುವ ನಿರ್ವಚನೀಯ ಅಥವಾ 
ಅನಿರ್ವಚನೀಯ ವಿಶೇಷ ಪದಾರ್ಥಗಳು - ಇವೆಲ್ಲವೂ ಭಗವಂತನ 
ಯೋಗಮಾಯೆಯಿಂದಲೇ ಉಂಟಾಗಿವೆ ಎಂದು ಶಾಸ್ತ್ರಗಳು 
ಹೇಳುತ್ತವೆ. ಅಂತಹ ಪರಮೈಶ್ವರ್ಯಸಂಪನ್ನ ಭಗವಂತನು ನಮ್ಮ 
ಮೇಲೆ ಪ್ರಸನ್ನನಾಗಲೀ. ॥ ೪೩ ॥ ಯಾರು ಮಾಯಾ ನಿರ್ಮಿತ 
ಗುಣಗಳಲ್ಲಿ ದರ್ಶನಾದಿವೃತ್ತಿಳ ಮೂಲಕ ಆಸಕ್ತ ನಾಗುವು 
ದಿಲ್ಲವೋ, ಯಾರು ವಾಯುವಿನಂತೆ ಸದಾಕಾಲ ಅಸಂಗ ನಾಗಿರು 
ವನೋ, ಯಾರಲ್ಲಿ ಸಮಸ್ತ ಶಕ್ತಿಗಳು ಶಾಂತವಾಗಿವೆಯೋ, ಆ ತನ್ನ 
ಆತ್ಮಾನಂದದ ಲಾಭದಿಂದ ಪರಿಪೂರ್ಣನೂ, ಆತ್ಮ ಸ್ವರೂಪನೂ 
ಆದ ಭಗವಂತನಿಗೆ ನಮ್ಮ ನಮಸ್ಕಾರಗಳು. 1೪೪ ॥ 

ಪ್ರಭುವೇ! ನಾವು ನಿನ್ನಲ್ಲಿ ಶರಣಾಗತರಾಗಿದ್ದೇವೆ ಮತ್ತು 
ಮಂದ-ಮಂದ ಮುಗುಳ್ನಗೆಯಿಂದ ಕೂಡಿದ ನಿನ್ನ ಮುಖಕಮಲ 
ವನ್ನು ನಮ್ಮ ಕಣ್ಣುಗಳು ನೋಡಲಿ ಎಂದೇ ಬಯಸುತ್ತೇವೆ. ಕೃಪೆ 
ದೋರಿ ನೀನು ನಮಗೆ ಅದರ ದರ್ಶನಮಾಡಿಸು. ॥ ೪೫ ॥ 
ಪ್ರಭೋ! ನೀನು ಆಗಾಗ ಸ್ವತಃ ತನ್ನ ಇಚ್ಛೆಯಿಂದ ಅನೇಕ ರೂಪ 
ಗಳನ್ನು ಧರಿಸಿ, ನಮಗೆ ಅತ್ಯಂತ ಕಠಿಣವಾಗಿ ತೋರುವ ಕಾರ್ಯ 
ವನ್ನು ನೀನು ಸಹಜವಾಗಿ ಮಾಡಿಬಿಡುತ್ತೀಯೆ. ನೀನು ಸರ್ವಶಕ್ತಿ 
ಸಂಪನ್ನನಾಗಿರುವೆ. ನಿನಗೆ ಇದರಲ್ಲಿ ಯಾವ ಕಷ್ಟವಿದೆ ॥ ೪೬ ॥ 
ವಿಷಯಗಳ ಲೋಭದಲ್ಲಿ ಬಿದ್ದು ದುಃಖವನ್ನು ಭೋಗಿಸುತ್ತಿರುವ 
ದೇಹಾಭಿಮಾನಿಗಳಿಗೆ ಕರ್ಮಮಾಡಲು ಪರಿಶ್ರಮ, ಕ್ಲೇಶಗಳು 
ಬಹಳ ಹೆಚ್ಚಾಗಿರುತ್ತವೆ. ಆದರೆ ಫಲವು ಬಹಳ ಕಮ್ಮಿ ಸಿಗುತ್ತದೆ. 
ಹೆಚ್ಚಾಗಿ ಅದರಲ್ಲಿ ವಿಫಲತೆಯೇ ಕೈಗೆ ಬರುತ್ತದೆ. ಆದರೆ ನಿನಗೆ 
ಸಮರ್ಪಿಸಲ್ಪಡುವ ಕರ್ಮಗಳನ್ನು ಮಾಡುವಾಗಲೂ ಪರಮ 
ಸುಖವುಂಟಾಗುತ್ತದೆ. ಅವು ಸ್ವಯಂ ಫಲರೂಪವೇ ಆಗಿರು 
ತ್ತವೆ. ॥ ೪೭ ॥ ಭಗವಂತನಿಗೆ ಅರ್ಪಿಸಲ್ಪಟ್ಟ ಅತಿ ಚಿಕ್ಕ ಕರ್ಮವೂ 
ಕೂಡ ಎಂದೂ ವಿಫಲವಾಗುವುದಿಲ್ಲ. ಏಕೆಂದರೆ ಭಗವಂತನು 
ಜೀವರ ಪರಮ ಹಿತೈಷಿಯೂ, ಪರಮ ಪ್ರಿಯತಮನೂ, ಆತ್ಮನೂ 
ಆಗಿರುವನು. ॥ ೪೮ ॥ ಮರದ ಬೇರಿಗೆ ನೀರೆರೆದರೆ ಅದರ 
ಶಾಖೋಪಶಾಖೆಗಳು ತಣಿಯುವಂತೆಯೇ ಸರ್ವಾತ್ಮಾ ಭಗವಂತನ 
ಆರಾಧನೆಯಿಂದ ಸಮಸ್ತ ಪ್ರಾಣಿಗಳ ಮತ್ತು ತನ್ನದೂ ಕೂಡ 
ಆರಾಧನೆ ಆದಂತಾಗುತ್ತದೆ. ॥ ೪೯ ॥ ಯಾರು ಮೂರೂ ಕಾಲ 
ಗಳಲ್ಲಿಯೂ ಮತ್ತು ಅದರಿಂದ ಆಚೆಗೂ ಏಕರಸನಾಗಿ ಸ್ಥಿತನಾಗಿರು 
ವನೋ, ಯಾರ ಲೀಲೆಗಳ ರಹಸ್ಕವು ತರ್ಕ-ವಿತರ್ಕಗಳಿಂದ ದೂರ 
ವಾಗಿದೆಯೋ, ಯಾರು ಸ್ವಯಂ ಗುಣಗಳಿಂದ ಅತೀತನಾಗಿದ್ದರೂ 
ಎಲ್ಲ ಗುಣಗಳ ಸ್ವಾಮಿಯಾಗಿರುವನೋ, ಈಗ ಸತ್ತ್ವ ಗುಣದಲ್ಲಿ 
ನೆಲೆಸಿರುವನೋ, ಅಂತಹ ನಿನಗೆ ಮತ್ತೆ-ಮತ್ತೆ ನಮಸ್ಕರಿಸುತ್ತೇನೆ ೫೦॥ 


ಐದನೆಯ ಅಧ್ಯಾ ಯವು ಮುಗಿಯಿತು. ॥ ೫ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ಅಮೃತಮಥನೇ ಪಂಚಮೋತಧ್ಯಾಯಃ ॥ ೫ ॥ 


ಪ್ರ ತ್ರೀ ಫೀವಾಸಾೂ- 


824 ಶ್ರೀಮದ್ಭಾಗವತ [ ಅಧ್ಯಾಯ 6 
ಆರನೆಯ ಅಧ್ಯಾಯ 
ದೇವ-ದಾನವರು ಸೇರಿ ಸಮುದ್ರವನ್ನುಕಡೆದುದು 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಏವಂ _ ಸ್ಟಶಃ ಸುರಗಣೈರ್ಭಗವಾನ್ಪರಿರಶು 1 ಗ ಅರುವ. 
ತೇಷಾಮಾವಿರಭೂದ್ರಾಜನ್ಸಹಸ್ರಾರ್ಕೋದಯದ್ಕುತಿಃ | ಶರೀರದ ಪ್ರಭೆಯು ಸಾವಿರಾರು ಸೂರ್ಯರು ಒಮ್ಮೆಲೇ ಉದ 


॥ ೧॥ 
ತೇನೈವ ಮಹಸಾ ಸರ್ವೇ ದೇವಾಃ ಪ್ರತಿಹತೇಕ್ಷಣಾ: 
ನಾಪಶ್ಯನ್‌ಖಂ ದಿಶಃ ಕ್ಟೋಣಿಮಾತ್ಕಾನಂ ಚಕುತೋ ವಿಭುಮ್‌ 

॥ ೨ ॥ 
ವಿರಿಂಚೋ ಭಗವಾನ್‌ದೃಷ್ಟ್ವಾಸಹ ಶರ್ವೇಣ ತಾಂ ತನುಮ್‌ । 
ಸ್ವಚ್ಛಾಂ ಮರಕತಶ್ಯಾಮಾಂ ಕಂಜಗರ್ಭಾರುಣೇಕ್ಟಣಾಮ್‌ 


॥ ೩ ॥ 
ತಪ್ಪಹೇಮಾವದಾತೇನ ಲಸತ್ಕೌಶೇಯವಾಸಸಾ । 
ಪ್ರಸನ್ನಚಾರುಸರ್ವಾಂಗೀಂ ಸುಮುಖೀಂ ಸುಂದರಭ್ರುವಮ್‌ 

॥ ೪ ॥ 


ಮಹಾಮಣಿಕಿರೀಟೇನ ಕೇಯೂರಾಭ್ಯಾಂ ಚ ಭೂಷಿತಾಮ್‌ । 
ಕರ್ಣಾಭರಣನಿರ್ಭಾತಕಪೋಲಶ್ರೀಮುಖಾಂಬುಜಾಮ್‌ 
11 ೫ ॥ 
ಕಾಂಚೀಕಲಾಪವಲಯಹಾರನೂಪುರಶೋಭಿತಾಮ್‌ । 
ಕೌಸ್ತುಭಾಭರಣಾಂ ಲಕ್ಷ್ಮೀಂ ಬಿಭ್ರತೀಂ ವನಮಾಲಿನೀಮ್‌ 
1 ೬ ॥ 
ಸುದರ್ಶನಾದಿಭಿಃ ಸ್ವಾಸ್ತೈರ್ಮೂರ್ತಿಮದ್ದಿರುಪಾಸಿತಾಮ್‌ | 
ತುಷ್ಟಾವ ದೇವಪ್ರವರಃ ಸಶರ್ವಃ ಪುರುಷಂ ಪರಮ್‌ । 
ಸರ್ವಾಮರಗಣೈೆಃ ಸಾಕಂ ಸರ್ವಾಂಗೈರವನಿಂ ಗತ್ಛೆಃ - 
11 ೭ ॥ 
ಬ್ರಹ್ಮೋವಾಚ 
ಅಜಾತಜನ್ಮಸ್ಥಿತಿಸಂಯಮಾಯಾ- 
ಗುಣಾಯ ನಿರ್ವಾಣಸುಖಾರ್ಣವಾಯ । 
ಅಣೋರಣಿಮ್ನೇನ ಪರಿಗಣ್ಯಧಾಮೇ 
ಮಹಾನುಭಾವಾಯ ನಮೋ ನಮಸ್ತೇ ॥ ೮ ॥ 


ರೂಪಂ ತವೈತತ್ಪುರುಷರ್ಷಭೇಜ್ಯಂ 
ಶ್ರೇಯೋನರ್ಥಿಭಿರ್ವೈದಿಕತಾಂತ್ರಿಕೇಣ | 

ಯೋಗೇನ ಧಾತಃ ಸಹ ನಸ್ಪಿಬೋಕಾನ್‌ 
ಪಶ್ಯಾಮ್ಯಮುಷ್ಠಿನ್ನು ಹ ವಿಶ್ವಮೂರ್ತೌ ॥ ೯ ॥ 


ಯಿಸಿದಂತೆ ಇತ್ತು. ॥ ೧ ಭಗವಂತನ ಉಜ್ವಲವಾದ ಪ್ರಭೆಯಿಂ 
ದಾಗಿ ದೇವತೆಗಳ ಕಣ್ಣುಗಳು ಕೋರೈಸಿ ಅವನನ್ನು ನೋಡುವು 
ದಿರಲಿ, ಪೃಥಿವ್ಯಾಕಾಶಗಳನ್ನಾಗಲೀ, ದಿಕ್ಕುಗಳನ್ನಾಗಲೀ ನೋಡಲು 
ಅವರಿಂದ ಸಾಧ್ಯವಾಗಲಿಲ್ಲ ಕಡೆಗೆ ತಮ್ಮ ಶರೀರಗಳನ್ನೂ ನೋಡಿ 
ಕೊಳ್ಳಲಾಗಲಿಲ್ಲ ॥ ೨ ॥ ಕೇವಲ, ಭಗವಾನ್‌ ಶಂಕರನು ಮತ್ತು 
ಬ್ರಹ್ಮದೇವರು ಅವನ ದರ್ಶನ ಮಾಡಿದರು. ಅವನ ಸ್ವರೂಪವು 
ತುಂಬಾ ಸುಂದರವಾಗಿತ್ತು. ನಿರ್ಮಲವೂ, ಸ್ವಚ್ಛವೂ ಆದ ಅವನ 
ಅಂಗಕಾಂತಿಯು ಮರಕತಮಣಿಯಂತೆ ಶ್ಯಾಮಲವರ್ಣದಿಂದ 
ಶೋಭಿಸುತ್ತಿತ್ತು. ಕಮಲದ ಒಳಭಾಗದಲ್ಲಿರುವ ಕೆಂಪಾದ ಪರಾಗ 
ದಂತಹ ಎಣ್ಣೆಗೆಂಪಿನ ಕಣ್ಣುಗಳು, ಪುಟಕ್ಕಿಟ್ಟ ಚಿನ್ನದಂತೆ ಥಳ-ಥಳಿ 
ಸುವ ರೇಶ್ಡೆಯ ಪೀತಾಂಬರ, ಸರ್ವಾಂಗಸುಂದರ ಶರೀರದ 
ರೋಮ-ರೋಮಗಳಲ್ಲಿ ಪ್ರಸನ್ನತೆ ಉಕ್ಕುತ್ತಿತ್ತು. ಧನುಸಿನಂತೆ 
ಬಾಗಿದ ಹುಬ್ಬುಗಳು, ಅತ್ಯಂತ ಸುಂದರವಾದ ಮುಖ-ತಲೆಯ 
ಮೇಲೆ  ಮಹಾಮಣಿಮಯ  ದಿವ್ಯಕಿರೀಿಟ ಭುಜಗಳಲ್ಲಿ 
ಕನಕಾಂಗದ - ಕೇಯೂರಗಳು. ಕಿವಿಗಳಲ್ಲಿ ಓಲಾಡುತ್ತಿದ್ದ ಮಕರ 
ಕುಂಡಲಗಳ ಪ್ರಭೆಯಿಂದ ಕಂಗೊಳಿಸುವ ಕಪೋಲಗಳು ಇನ್ನೂ 
ಸುಂದರವಾಗಿದ್ದುವು. ಅದರಿಂದ ಮುಖವು ಮತ್ತಷ್ಟು ಶೋಭಿಸು 
ತ್ತಿತ್ತು. ಓಡ್ಯಾಣ, ಕೈಕಡಗ, ಕಾಲಂದುಗೆ, ಕೊರಳಲ್ಲಿ ಮುತ್ತಿನಹಾರ 
ಇವುಗಳಿಂದ ಶೋಭಾಯಮಾನನಾಗಿದ್ದನು. ವಕ್ಷಷ್ಗಳದಲ್ಲಿ ಲಕ್ಷ್ಮೀ 
ಮತ್ತು ಕೊರಳಲ್ಲಿ ಕೌಸ್ತುಭಮಣಿ, ವನಮಾಲೆ ಸುಶೋಭಿಸುತ್ತಿತ್ತು. 
॥ ೩-೬ ॥ ಭಗವಂತನ ಸುದರ್ಶನವೇ ಮುಂತಾದ ದಿವ್ಯಾ 
ಯುಧಗಳು ಮೂರ್ತಿಮತ್ತಾಗಿ ನಿಂತು ಪ್ರಭುವಿನ ಸೇವೆ 
ಮಾಡುತ್ತಿದ್ದವು. ಎಲ್ಲ ದೇವತೆಗಳು ಸಾಷ್ಟಾಂಗ ನಮಸ್ಕಾರಮಾಡಿ 
ಮತ್ತೆ ದೇವತೆಗಳೆಲ್ಲರೊಡನೆ ಸೇರಿ ಪರಶಿವನು ಮತ್ತು ಬ್ರಹ್ಮದೇವರು 
ಪರಮಪುರುಷನನ್ನು ಸ್ತುತಿಸತೊಡಗಿದರು. ॥ ೭ ॥ 

ಬ್ರಹ್ಮದೇವರು ಹೇಳಿದರು - ಯಾರು ಜನ್ನ, ಸ್ಥಿತಿ, ಪ್ರಳಯ 
ಗಳೊಂದಿಗೆ ಯಾವುದೇ ಸಂಬಂಧವಿರಿಸಿಕೊಳ್ಳುವುದಿಲ್ಲವೋ, 
ಯಾರು ಪ್ರಾಕೃತ ಗುಣಗಳಿಂದ ರಹಿತನೂ, ಮೋಕೃಸ್ವರೂಪನಾದ 
ಪರಮಾನಂದದ ಮಹಾಸಮುದ್ರನಾಗಿರುವನೋ, ಯಾರು 
ಸೂಕ್ಷ್ಮಕ್ಕೂ ಸೂಕ್ಷ್ಮನೋ, ಯಾರ ಸ್ವರೂಪವು ಅನಂತವಾಗಿ 
ದೆಯೋ ಆ ಪರಮೈಶ್ವರ್ಯಸಂಪನ್ನ ಪ್ರಭುವಿಗೆ ನಾವು ಮತ್ತೆ- 
ಮತ್ತೆ ನಮಸ್ಕರಿಸುತ್ತೇವೆ. ॥೮॥ ಪುರುಷೋತ್ತಮನೇ। ತಮ್ಮ 
ಶ್ರೇಯಸ್ಸನ್ನು ಬಯಸುವ ಸಾಧಕರು ವೇದೋಕ್ತ ಹಾಗೂ ಪಾಂಚ 
ರಾತ್ರೋಕ್ತ ವಿಧಿಯಿಂದ ನಿನ್ನ ಇದೇ ಸ್ವರೂಪವನ್ನು ಉಪಾಸನೆ 


6 ಅಧ್ಯಾಯ] 


ತ್ವಯ್ಯಗ್ರ ಆಸೀತ್ತ್ವಯಿ ಮಧ್ಯ ಆಸೀ- 

ತ್ವ್ವಯ್ಯಂತ ಆಸೀದಿದಮಾತ್ಮತಂತ್ರೇ । 
ತ್ವಮಾದಿರಂತೋ ಜಗತೋತಸ್ಯ ಮಧ್ಯಂ 

ಫಟಸ್ಯ ಮೃತ್ತೇ (ವ ಪರಃ ಪರಸ್ಥಾತ್‌ ॥ ೧೦॥ 


ತಂ ಮಾಯಯಾತತ್ಸಾಶ್ರಯಯಾ ಸ್ವಯೇದಂ 
ನಿರ್ಮಾಯ ವಿಶ್ವಂ ತದನುಪ್ರವಿಷ್ಟ । 
ಪಶ್ಯಂತಿ ಯುಕ್ತಾ ಮನಸಾ ಮನೀಷಿಣೋ 
ಗುಣವ್ಯವಾಯೇ5ಪೃ್ಯಗುಣಂ ವಿಪಶ್ಚಿತಃ 1 ೧೧॥ 


ಯಥಾಗ್ನಿಮೇಧಸ್ಯಮೃತಂ ಚ ಗೋಷು 
ಭುವ್ಯನ್ನಮಂಬೂದ್ಯಮನೇ ಚ ವೃತ್ತಿಮ್‌ । 
ಯೋಗೈರ್ಮನುಷ್ಯಾ ಅಧಿಯಂತಿ ಹಿ ತ್ಹಾಂ 
ಗುಣೇಷು ಬುದಾ ್ರ್ಯ ಕವಯೋ ವದಂತಿ ॥ ೧೨॥ 


ತಂತ್ವಾಂ ವಯಂ ನಾಥ ಸಮುಜ್ಜಿಹಾನಂ 
ಸರೋಜನಾಭಾತಿಚಿರೇಪಿತಾರ್ಥಮ್‌ I 
ದೃಷ್ಟ್ವಾ ಗತಾ ನಿರ್ವ್ವೃತಿಮದ್ಯ ಸರ್ವೇ 
ಗಜಾ ದವಾರ್ತಾ ಇವ ಗಾಂಗಮಂಭಃ ॥ ೧೩ ॥ 


ಸ ತಂ ವಿಧತಾ ್ಲಿಖಿಲಲೋಕಪಾಲಾ 

ವಯಂ ಯದರ್ಥಾಸ್ತವ ಪಾದಮೂಲಮ್‌ । 
ಸಮಾಗತಾಸ್ತೇ ಬಹಿರಂತರಾತ್ಮನ್‌ 

ಕಿಂ ವಾನ್ಯವಿಜ್ಞಾಪ್ಯಮಶೇಪಸಾಕ್ಷಿಣಃ 1 ೧೪॥ 


ಅಹಂ ಗಿರತ್ರಶ್ಚ ಸುರಾದಯೋ ಯೇ 
ದಕ್ಲಾದಯೋರಗ್ನೇರಿವ ಕೇತವಸ್ತೇ । 

ಕಿಂ ವಾ ವಿದಾಮೇಶ ಪೃಥಗ್ವಿಭಾತಾ 
ಎಧತ್ವ ಶಂ ನೋ ದ್ವಿಜದೇವಮಂತ್ರಮ್‌ ॥ ೧೫ ॥ 


ಶ್ರೀಶುಕ ಉವಾಚ 


ಏವಂ ವಿರಿಂಚಾದಿಭಿರೀಡಿತಸ್ತದ್‌ 
ವಿಜ್ಞಾಯ ತೇಷಾಂ ಹೃದಯಂ ತಥೈವ I 
ಜಗಾದ ಜೀಮೂತಗಭೀರಯಾ ಗಿರಾ 


ಬದ್ದಾಂಜಲೀನ್ನಂವೃತಸರ್ವಕಾರಕಾನ್‌ ॥ ೧೬ I 


ಅಷ್ಟಮ ಸೃಂಧ 


825 


ಮಾಡುತ್ತಾರೆ. ನನ್ನನ್ನೂ ಸೃಷ್ಟಿಸಿದ ಪ್ರಭೋ | ನಿನ್ನ ಈ ವಿಶ್ವಮಯ 
ಸ್ವರೂಪದಲ್ಲಿ ನನಗೆ ಸಮಸ್ತ ದೇವತೆಗಳ ಸಹಿತ ಮೂರು 
ಲೋಕಗಳು ಕಂಡುಬರುತ್ತಿವೆ. ॥ ೯ ॥ ನಿನ್ನಲ್ಲೇ ಮೊದಲು ಈ 
ಜಗತ್ತು ಲೀನವಾಗಿತ್ತು. ನಡುವೆಯೂ ಇದು ನಿನ್ನಲ್ಲೇ ನೆಲೆಸಿತ್ತು. 
ಕೊನೆಗೆ ಇದು ಪುನಃ ನಿನ್ನಲ್ಲೇ ಲೀನವಾಗಿ ಹೋದೀತು. ನೀನು ಸ್ವತಃ 
ಕಾರ್ಯ-ಕಾರಣಗಳಿಂದ ಅತೀತ ಪರಮ ಸ್ವತಂತ್ರನಾಗಿರುವೆ. 
ಗಡಿಗೆಯಲ್ಲಿ ಆದಿ, ಮಧ್ವ, ಅಂತ್ಯದಲ್ಲಿ ಮಣ್ಣೇ ಇರುವಂತೆ ಈ 
ಜಗತ್ತಿನ ಆದಿ, ಅಂತ್ಯ ಮತ್ತು ಮಧ್ಯದಲ್ಲಿ ನೀನೇ ಆಗಿರುವೆ. 
॥ ೧೦ ॥ ನೀನು ನಿನ್ನಲ್ಲೇ ಆಶ್ರಿತನಾಗಿರುವ ನಿನ್ನ ಮಾಯೆಯಿಂದ 
ಈ ಪ್ರಪಂಚವನ್ನು ರಚಿಸುತ್ತೀಯೆ ಮತ್ತು ಇದರಲ್ಲಿ ಪುನಃ ಪ್ರವೇಶಿಸಿ 
ಅಂತರ್ಯಾಮಿಯ ರೂಪದಲ್ಲಿ ವಿರಾಜಿಸುತ್ತಿರುವೆ. ಅದಕ್ಕಾಗಿ 
ವಿವೇಕಿಗಳೂ, ಶಾಸ್ತ್ರಜರೂ ಆದ ಜನರು ಹೆಚ್ಚು ಎಚ್ಚರಿಕೆಯಿಂದ 
ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಈ ಗುಣಗಳ, ವಿಷಯಗಳ 
ಗದ್ದಲದಲ್ಲಿಯೂ ನಿನ್ನ ನಿರ್ಗುಣ ಸ್ವರೂಪವನ್ನೇ ಸಾಕ್ಷಾತ್ಸರಿಸ 
ಕೊಳ್ಳುವರು. ॥ ೧೧ ॥ ಮನುಷ್ಯನು ಯುಕ್ತಿಯಿಂದ ಕಟ್ಟಿಗೆಯಿಂದ 
ಬೆಂಕಿಯನ್ನೂ, ಹಸುವಿನಿಂದ ಅಮೃತದಂತಿರುವ ಹಾಲನ್ನೂ, 
ಪೃಥಿವಿಯಿಂದ ನೀರು ಹಾಗೂ ಅನ್ನವನ್ನೂ ಮತ್ತು ವ್ಯಾಪಾರದಿಂದ 
ತನ್ನ ಜೀವನ ನಿರ್ವಹಣೆಯನ್ನು ಪಡೆದುಕೊಳ್ಳುವನೋ ಹಾಗೆಯೇ 
ವಿವೇಕಿ ಮನುಷ್ಯನೂ ಕೂಡ ತನ್ನ ಶುದ್ಧಬುದ್ಧಿಯಿಂದ, ಭಕ್ತಿ 
ಯೋಗ-ಜ್ಞಾನಯೋಗ ಮುಂತಾದವುಗಳ ಮೂಲಕ ನಿನ್ನನ್ನು ಈ 
ವಿಷಯಗಳಲ್ಲೇ ಪಡೆದುಕೊಳ್ಳುವರು ಹಾಗೂ ತಮ್ಮ ಅನುಭವಕ್ಕನು 
ಸಾರವಾಗಿ ನಿನ್ನನ್ನೂ ವರ್ಣಿಸುವರು. ॥ ೧೨ ॥ ಪದ್ಗನಾಭಾ! 
ಕಾಡುಗಿಚ್ಚಿನಿಂದ ಬೆಂದು ನೊಂದಿರುವ ಆನೆಯು ಗಂಗಾನದಿ 
ಯಲ್ಲಿ ಮುಳುಗಿ ಸುಖ-ಸಂತೋಷಡುವಂತೆಯೇ, ನಿನ್ನ ಆವಿರ್ಭಾವ 
ದಿಂದ ನಾವುಗಳು ಪರಮಸುಖಿಗಳು ಮತ್ತು ಶಾಂತಿಯನ್ನು 
ಹೊಂದಿರುವೆವು. ಸ್ವಾಮಿ! ನಾವುಗಳು ಅನೇಕ ದಿನಗಳಿಂದ ನಿನ್ನ 
ದರ್ಶನಕ್ಕಾಗಿ ಅತ್ಯಂತ ಕಾತರರಾಗಿದ್ದೇವೆ. ॥ ೧೩ ॥ ನೀನೇ ನಮ್ಮ 
ಹೊರಗಿನ-ಒಳಗಿನ ಆತ್ಮನಾಗಿರುವೆ. ನಾವೆಲ್ಲ ಲೋಕಪಾಲರು 
ಯಾವ ಉದ್ದೇಶದಿಂದ ನಿನ್ನ ಚರಣಗಳಲ್ಲಿ ಶರಣಾಗಿದ್ದೇವೋ 
ಅದನ್ನು ನೀ ನು ಕೃಪೆಮಾಡಿ ಪೂರ್ಣಮಾಡು. ನೀನು ಎಲ್ಲರ ಸಾಕ್ಷಿ 
ಯಾಗಿರುವೆ. ಆದ್ದರಿಂದ ಈ ವಿಷಯದಲ್ಲಿ ನಾವುಗಳು. ನನ್ನಲ್ಲಿ 
ಇನ್ನೇನು ನಿವೇದಿಸಿಕೊಳ್ಳಲಿ ? ॥೧೪ ॥ ಪ್ರಭೋ! ನಾನೂ, 
ಶಂಕರನೂ, ಬೇರೆ ದೇವತೆಗಳೂ, ಯಷಿಗಳೂ, ದಕ್ಷರೇ ಮುಂತಾದ 
ಪ್ರಜಾಪತಿಗಳೆಲ್ಲರೂ ಬೆಂಕಿಯಿಂದ ಸಿಡಿದ ಕಿಡಿಯಂೆ ನಿನ್ನ 
ಅಂಶರೇ ಆಗಿದ್ದೇವೆ ಇಂತಹ ಸ್ಥಿತಿಯಲ್ಲಿ ಪ್ರಭೋ! ನಾವೇನು 
ಬಲ್ಲೆವು? ಬ್ರಾಹ್ಮಣರ ಮತ್ತು ದೇವತೆಗಳ ಕಲ್ಯಾಣಕ್ಕಾಗಿ ಏನು 
ಮಾಡುವ ಆವಶ್ಯಕತೆ ಇದೆಯೋ ಅದನ್ನು ನೀನೇ ಅಪ್ಪಣೆ 
ಮಾಡಬೇಕು ಹಾಗೂ ನೀನೂ ಸ್ವತಃ ಹಾಗೆಯೇ ಮಾಡು. ॥ ೧೫ ॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಹೀಗೆ ಬ್ರಹ್ಮಾದಿ 
ದೇವತೆಗಳು ಸ್ತುತಿಮಾಡಿದಾಗ ಶ್ರೀಹರಿಯು ಅವರ ಮನಸಿನ 
ಆಶಯವನ್ನು ತಳಿದವನಾಗಿ ಜಿತೇಂದ್ರಿಯರಾಗಿದ್ದು ಕೈಜೋಡಿಸಿ 
ಕೊಂಡಿದ್ದ ಬ್ರಹ್ಮನೇ ಮುಂತಾದ ದೇವತೆಗಳನ್ನು ಕುರಿತು ಮೇಘ 
ದಂತೆ ಗಂಭೀರವಾದ ಮಾತಿನಿಂದ ಇಂತೆಂದನು. -॥೧೬॥ 


ಏಕ ಏವೇಶ್ವರಸ್ತಸ್ಥಿನುರರಾರ್ಯೇ ್ಹಸುರೇಶ್ವರಃ 1 ಪರೀಕ್ಷಿದ್ರಾಜನೇ! ಸಮಸ್ತ ದೇವತೆಗಳಿಗೂ ಹಾಗೂ ಜಗತ್ತಿಗೂ 
ವಿಹರ್ತುಕಾಮಸ್ತಾನಾಹ ಸಮುದ್ರೋನ್ಮಥನಾದಿಭಿಃ ಏಕಮಾತ್ರ ಸ್ವಾಮಿಯಾದ ಭಗವಂತನೊಬ್ಬನೇ ಅವರ ಕಾರ್ಯ 
n ೧೭ ॥ | ಗಳನ್ನು ಮಾಡಿಕೊಡಲು ಸಮರ್ಥನಾಗಿದ್ದರೂ ಸಮುದ್ರ 

ಶ್ರೀಭಗವಾನುವಾಚ ಮಂಥನವೇ ಮುಂತಾದ ಲೀಲೆಗಳನ್ನು ತೋರಿಸಲಿಚ್ಛಿಸಿ ದೇವತೆ 


ಹಂತ ಬ್ರಹ್ಮನ್ನಹೋ ಶಂಭೋ ಹೇ ದೇವಾ ಮಮ ಭಾಷಿತಮ್‌ । 
ಶೃಣುತಾವಹಿತಾಃ ಸರ್ವೇ ಶ್ರೇಯೋ ವಃ ಸ್ಯಾದ್ಯಥಾ ಸುರಾಃ 

11 ೧೮ ॥ 
ಯಾತ ದಾನವದೈೆತೇಯೈಸ್ತಾವತ್ತಂಧಿರ್ವಿಧೀಯತಾಮ್‌ । 
ಕಾಲೇನಾನುಗೃಹೀತೈಸ್ಟೈರ್ಯಾವದ್ದೋ ಭವ ಆತ್ಮನಃ 

HOF I 
ಅರಯೋಪಪಿ ಹಿ ಸಂಧೇಯಾಃ ಸತಿ ಕಾರ್ಯಾರ್ಥಗೌರವೇ । 
ಅಹಿಮೂಷಕವದ್ದೇವಾ ಹ್ಯರ್ಥಸ್ಯ ಪದವೀಂ ತೈಃ 

1 ೨೦ ॥ 
ಅಮೃತೋತ್ಪಾದನೇ ಯತ್ನಃ ಕ್ರಿಯತಾಮವಿಲಂಬಿತಮ್‌ । 
ಯಸ್ಕ ಪೀತಸ್ಯ ವೈ ಜಂತುರ್ಮ್ಯತ್ಯುಗ್ರಸ್ಫೋ ಮರೋ ಭವೇತ್‌ 

I ೨೧॥ 
ಕಿಪ್ಟಾಕ್ಷೀರೋದಧೌ ಸರ್ವಾ ವೀರುತ್ತ ಣಲತೌಷಧೀ:ಃ । 


ಮಂಥಾನಂ ಮಂದರ ಕೃತ್ವಾನೇತ್ರಂ ಕೃತ್ವಾತು ವಾಸುಕಿಮ್‌ 
I ೨೨ ॥ 

ಸಹಾಯೇನ ಮಯಾ ದೇವಾ ನಿರ್ಮಂಥದ್ವಮತಂದ್ರಿತಾಃ । 

ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾ ಯೂಯಂ ಫಲಗ್ರಹಾ: 

।| ೨೩ ॥ 
ಯೂಯಂ ತದನುಮೋದದ್ದಂ ಯದಿಚ್ಛಂತೃಸುರಾಃ ಸುರಾಃ । 
ನಸಂರಂಭೇಣ ಸಿಧ್ಯಂತಿ ಸರ್ವೇರ್ಥಾಃಸಾಂತ್ಚಯಾ ಯಥಾ 

1 ೨೪॥ 
ನ ಭೇತವ್ಯಂ ಕಾಲಕೂಟಾದ್ವಿಹಾಜ್ಜಲಧಿಸಂಭವಾತ್‌ 
ಲೋಭಃಕಾರ್ಯೋ ನವೋ ಜಾತು ರೋಷುಕಾಮಸ್ತು ವಸ್ತುಷು 


1 ೨೫ ॥ 
ಶ್ರೀಶುಕ ಉವಾಚ 
ಇತಿ ದೇವಾನ್ನಮಾದಿಶ್ಯ  ಭಗವಾನ್ಪುರುಷೋತ್ತಮಃ । 
ತೇಷಾಮಂತರ್ದಧೇ ರಾಜನ್ಹಚ್ಛಂದಗತಿರೀಶ್ವರ: 
11 ೨೬ ॥ 


ಗಳಿಗೆ ಹೀಗೆ ಹೇಳತೊಡಗಿದನು. ॥ ೧೭ ॥ 

` ಶ್ರೀಭಗವಂತನು ಹೇಳಿದನು - ಚತುರ್ಮುಖನೇ | ಶಂಕರನೇ | 
ದೇವತೆಗಳೇ ! ನೀವು ಸಾವಧಾನರಾಗಿ ನನ್ನ ಸಲಹೆಯನ್ನು ಕೇಳಿರಿ, 
ನಿಮ್ಮ ಶ್ರೇಯಸ್ಸಿನ ಉಪಾಯವು ಇದೇ ಆಗಿದೆ. ॥ ೧೮ ॥ ಈಗ 
ಅಸುರರಿಗೆ ಒಳ್ಳೆಯ ಕಾಲವಾಗಿದೆ. ಅದಕ್ಕಾಗಿ ನಿಮ್ಮ ಅಭ್ಯುದಯ 
ಮತ್ತು ಉನ್ನತಿಯ ಸಮಯವು ಬರುವವರೆಗೆ ನೀವು ದೈತ್ಯ- 
ದಾನವರ ಬಳಿಗೆ ಹೋಗಿ ಅವರೊಂದಿಗೆ ಸಂಧಿಯನ್ನು ಮಾಡಿ 
ಕೊಳ್ಳಿರಿ. ॥ ೧೯ ॥ ದೇವತೆಗಳಿರಾ! ಯಾವುದಾದರೂ ದೊಡ್ಡ 
ಕಾರ್ಯವನ್ನು ಸಾಧಿಸಬೇಕಾದರೆ ಶತ್ರುಗಳೊಂದಿಗೆ ಸಂಧಾನ 
ಮಾಡಿಕೊಳ್ಳಬೇಕು. ಕೆಲಸವು ಸಿದ್ಧಿಸಿದ ಬಳಿಕ ಅವರೊಂದಿಗೆ 
ಹಾವು-ಇಲಿಯಿಂತೆ* ವರ್ತಿಸುವುದು ಅವಶ್ಯಕವಾಗಿದೆ. ॥ ೨೦ ॥ 
ನೀವು ದಾನವರೊಡನೆ ಸೇರಿ ತಡಮಾಡದೆ ಅಮೃತದ ಪ್ರಾಪ್ತಿಗಾಗಿ 
ಪ್ರಯತ್ನಿಸಿರಿ. ಅದನ್ನು ಕುಡಿದರೆ ಮರಣ ಧರ್ಮವಿರುವ ಪ್ರಾಣಿಯೂ 
ಅಮರನಾಗುತ್ತಾನೆ. ॥ ೨೧ ॥ ನೀವು ಮೊಟ್ಟಮೊದಲಿಗೆ ಕ್ಷೀರ 
ಸಾಗರದಲ್ಲಿ ಎಲ್ಲ ಪ್ರಕಾರದ ಹುಲ್ಲು ಬಳ್ಳಿಗಳು, ನಾರು-ಬೇರು, 
ಔಷಧಿಗಳನ್ನು ಹಾಕಿರಿ. ಮತ್ತೆ ಮಂದರಪರ್ವತವನ್ನು ಕಡೆಗೋ 
ಲಾಗಿಸಿಯೂ, ವಾಸುಕಿಯನ್ನು ಕಡೆಯುವ ಹಗ್ಗವನ್ನಾಗಿಯೂ 
ಮಾಡಿಕೊಂಡು, ನನ್ನ ಸಹಾಯದಿಂದ ದಾನವರೊಡಗೂಡಿ 
ಸಮುದ್ರವನ್ನು ಕಡೆಯಿರಿ. ಈಗ ಆಲಸ್ಯ ಮತ್ತು ಪ್ರಮಾದದ 
ಸಮಯವಲ್ಲ ದೇವತೆಗಳಿರಾ | ದೈತ್ಯರಿಗೆ ಕೇವಲ ಶ್ರಮ, ಕ್ಲೇಶವೇ 
ದೊರೆಯುವುದು. ಆದರೆ ನಿಮಗೆ ಸತ್‌ಫಲ ದೊರೆಯುವುದರಲ್ಲಿ 
ವಿಶ್ವಾಸವಿಡಿರಿ. ॥| ೨೨-೨೩ ॥ ದೇವತೆಗಳಿರಾ ! ಅಸುರರು ಬಯ 
ಸುವುದೆಲ್ಲವನ್ನು ಸ್ವೀಕರಿಸಿರಿ. ಶಾಂತಿಯಿಂದ ಎಲ್ಲ ಕೆಲಸಗಳು 
ಕೈಗೂಡುವುವು. ಕ್ರೋಧದಿಂದ ಏನೂ ಆಗುವುದಿಲ್ಲ ॥ ೨೪ ॥ 
ಮೊದಲಿಗೆ ಸಮುದ್ರದಿಂದ ಕಾಲಕೂಟವಿಷವು ಹೊರಡುವುದು. 
ಅದಕ್ಕೆ ಭಯಪಡಬೇಡಿರಿ. ಯಾವುದೇ ವಸ್ತುಗಾಗಿಯೂ ಲೋಭ 
ವಿಲ್ಲದಿರಲಿ. ಮೊದಲಿಗೆ ಯಾವುದೇ ವಸ್ತುವಿನ ಕಾಮನೆಯೇ 
ಇಲ್ಲದಿರಲಿ. ಆದರೆ ಕಾಮನೆ ಇದ್ದು ಅದು ಪೂರ್ಣವಾಗದಿದ್ದರೂ 
ಕ್ರೋಧವನ್ನಂತೂ ಮಾಡಬಾರದು. ॥ ೨೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ದೇವತೆಗಳಿಗೆ ಹೀಗೆ ಆದೇಶಿಸಿ ಭಗವಾನ್‌ ಪುರುಷೋತ್ತಮನು 
ಅವರು ನೋಡುತ್ತಿರುವಂತೆ ತನ್ನ ಇಷ್ಟಾನುಸಾರವಾಗಿ ಅಂತರ್ಧಾನ 
ವಾದನು. ಅವನ ಲೀಲಾರಹಸ್ಯವನ್ನು ಯಾರು ಬಲ್ಲರು? ॥ ೨೬॥ 


ಹೇ "ಅಹಿಮೂಷಕನ್ಯಾಯ' - ಹಾವಾಡಿಗನ ಬುಟ್ಟಿಯಲ್ಲಿ ಹಾವೊಂದು ಮೊದಲಿನಿಂದಲೇ ಇತ್ತು. ಅಕಸ್ಮಾತ್ತಾಗಿ ಒಂದು ಇಲಿಯು ಅದರೊಳಗೆ ಬಂದು 
ಸೇರಿತು. ಇಲಿಯು ಭಯಗೊಂಡಿದ್ದರೂ ಹಾವು ಅದಕ್ಕೆ ಪ್ರೇಮದಿಂದ ಹೇಳಿತು. ಇಲಿರಾಯಾ |! ನೀನು ಈ ಬುಟ್ಟಿಯನ್ನು ಕಡಿದು ತೂತುಮಾಡು. 
ಇದರಿಂದ ನಾವಿಬ್ಬರೂ ಇಲ್ಲಿಂದ ಹೊರಗೆ ಹೋಗಬಹುದು. ಮೊದಲಿಗೆ ಇಲಿಗೆ ಹಾಎನ ಮಾತಿನಲ್ಲಿ ವಿಶ್ವಾಸ ಮೂಡಲಿಲ್ಲ ಆದರೆ ಕೊನೆಗೆ, ಅದು 
ಬುಟ್ಟಿಯನ್ನು ಕೊರೆದು ರಂಧ್ರವನ್ನು ಮಾಡಿತು. ಹೀಗೆ ತನ್ನ ಕೆಲಸ ಸಾಧಿಸಿದಾಗ ಹಾವು ಇಲಿಯನ್ನು ನುಂಗಿಹಾಕಿ ಬುಟ್ಟಿಯಿಂದ ಹೊರಗೆ 
ಹೊರಟುಹೋಯಿತು. 


6 ಅಧ್ಯಾಯ] 


ಅಷ್ಟಮ ಸೃಂಧ 


827 


ಅಥ ತಸ್ಥೈ ಭಗವತೇ ನಮಸ್ಭೃತ್ಯ ಪಿತಾಮಹಃ । 
ಭವಶ್ಚ: ಜಗ್ಗತು: ಸ್ವಂ ಸ್ವಂ ಧಾಮೋಪೇಯುರ್ಬಲಿಂಸುರಾಃ 
1 ೨೭ ॥ 


ದೃಷ್ಟಾನೀನಪ್ಯಸಂಯತ್ತಾನ್‌ಜಾತಕ್ಟೋಭಾನ್ಸನಾಯಕಾನ್‌ I 
ನೃಷೇಧದ್ವೈತ್ಯರಾಟ್‌ ಶ್ಲೋಕ್ಯಃ ಸಂಧಿವಿಗ್ರಹಕಾಲವಿತ್‌ 
॥ ೨೮ ॥ 


ತೇ ವೈರೋಚನಿಮಾಸೀನಂ ಗುಪ್ತಂ ಚಾಸುರಯೂಶಪೈ; । 
ಶ್ರಿಯಾ ಪರಮಯಾ ಜುಷ್ಪಂ ಜಿತಾಶೇಷಮುಪಾಗಮನ್‌ 
೨೯ 


ಮಹೇಂದ್ರ: ಶಕ್ಷ್ಯಯಾ ವಾಚಾ ಸಾಂತ್ವಯಿತ್ವಾ ಮಹಾಮತಿಃ । 
ಅಭ್ಯಭಾಷತ ತತ್ಸರ್ವಂ ಶಿಕ್ಷಿಕಂ ಪುರುಷೋತ್ತಮಾತ್‌ 
॥ ೩೦ ॥ 


ತದರೋಚತ ದೈತ್ಯಸ್ಯ ತತ್ರಾನ್ಯೇ ಯೇತಸುರಾಧಿಪಾಃ । 


ಶಂಬರೋಕಠರಿಷ್ಟನೇಮಿಶ್ಚ ಯೇ ಚ ತ್ರಿಪುರವಾಸಿನಃ 
॥೩೧॥ 


ತತೋ ದೇವಾಸುರಾಃ ಕೃತ್ವಾ ಸಂವಿದಂ ಕೃತಸೌಹೃದಾಃ 
ಉದ್ಯಮಂ ಪರಮಂ ಚಕ್ರುರಮೃತಾರ್ಥೇ ಪರಂತಪ 
1೩೨ 


ತತಸ್ತೇ ಮಂದರಗಿರಿಮೋಜಸೋತ್ಪಾಟ್ಯ ದುರ್ಮದಾಃ | 
ನದಂತ ಉದಧಿಂ ನಿನ್ಯುಃ ಶಕ್ತಾ: ಪರಿಘಬಾಹವಃ 
॥1೩೩॥ 


ದೂರಭಾರೋದ್ದಹಶ್ರಾಂತಾಃ ಶಕ್ರವೈರೋಚನಾದಯ: | 
ಅಪಾರಯಂತಸ್ತಂ ವೋಢುಂ ವಿವಶಾ ವಿಜಹುಃ ಪಥಿ 


1 ೩೪॥ 
ನಿಪತನಗಿರಿಸ್ತತ್ರ ಬಹೂನಮರದಾನವಾನ್‌ । 
ಚೂರ್ಣಯಾಮಾಸ ಮಹತಾ ಭಾರೇಣ ಕನಕಾಚಲಃ 

॥| ೩೫ ॥ 


ತಾಂಸ್ತಥಾ ಭಗ್ನಮನಸೋ ಭಗ್ಗಬಾಹೂರುಕಂಧರಾನ್‌ | 
ವಿಜ್ಞಾಯ ಭಗವಾಂಸ್ತತ್ರ ಬಭೂವ ಗರುಡದ್ದಜ:ಃ 
11೩೬॥ 


ಗಿರಿಪಾತವಿನಿಷ್ಟಿಷ್ಟಾನಿಬೋಕ್ಯಾಮರದಾನವಾನ್‌ I 


ಈಕ್ಟಯಾ ಜೀವಯಾಮಾಸ ನಿರ್ಜರಾನ್ನಿರ್ವಣಾನ್ಯಥಾ 
1 ೩೭॥ 


ಅನಂತರ ಬ್ರಹ್ಮ-ಶಂಕರರು ಶ್ರೀಭಗವಂತನಿಗೆ ಪುನಃ ನಮಸ್ಕರಿಸಿ 
ತಮ್ಮ-ತಮ್ಮ ಲೋಕಗಳಿಗೆ ಹೊರಟು ಹೋದರು. ಬಳಿಕ ಇಂದ್ರಾದಿ 
ದೇವತೆಗಳು ಬಲಿರಾಜನ ಬಳಿಗೆ ಹೋದರು. ॥ ೨೭ ॥ ದೇವತೆ 
ಗಳು ಶಸ್ತ್ರಾಸ್ತರಹಿತರಾಗಿ ತಮ್ಮ ಬಳಿಗೆ ಬಂದುದನ್ನು ನೋಡಿ ದೈತ್ಯ 
ಸೇನಾಪತಿಗಳ ಮನಸ್ಸಿನಲ್ಲಿ ತಳಮಳವುಂಟಾಯಿತು. ಅವರು 
ದೇವತೆಗಳನ್ನು ಬಂಧಿಸಲು. ಬಯಸಿದರು. ಆದರೆ ಪವಿತ್ರಕೀರ್ತಿ 
ಯುಳ್ಳ ದೈತ್ಯರಾಜ ಬಲಿಯು ಸಂಧಿ-ನಿಗ್ರಹಗಳ ಕಾಲವನ್ನು 
ತಿಳಿದಿದ್ದನಾದ ಕಾರಣ ದೇವತೆಗಳನ್ನು ಬಂಧಿಸದಂತೆ ದೈತ್ಯರನ್ನು 
ತಡೆದನು. ॥ ೨೮ ॥ ಮೂರು ಲೋಕಗಳನ್ನೂ ಜಯಿಸಿದ್ದ, ಸಮಸ್ತ 
ಸಂಪತ್ತುಗಳಿಂದ ಸಂಪನ್ನನಾಗಿದ್ದು ಅಸುರಸೇನಾನಾಯಕರಿಂದ 
ರಕ್ಷಿಸಲ್ಪಡುತ್ತಿದ್ದ ರಾಜಸಿಂಹಾಸನಾರೂಢನಾದ ಬಲಿಚಕ್ರವರ್ತಿ 
ಯನ್ನು ಇಂದ್ರಾದಿ ದೇವತೆಗಳು ಸಂಧಿಸಿದರು. ॥ ೨೯ ॥ ಮಹಾ 
ಮತಿಯಾದ ಇಂದ್ರನು ಬಲಿಚಕ್ರವರ್ತಿಯನ್ನು ಮೃದು-ಮಧುರ 
ವಾದ ಮಾತುಗಳಿಂದ ಸಂತೈಸುತ್ತಾ ಭಗವಂತನು ಹೇಳಿ ಕಳುಹಿಸಿ 
ದ್ದಂತೆ ಎಲ್ಲ ವಿಷಯಗಳನ್ನು ಅವನಲ್ಲಿ ಹೇಳಿದನು. ॥ ೩೦ ॥ 
ಇಂದ್ರನು ಹೇಳಿದ ಮ್ಲಾತು ಬಲಿಚಕ್ರವರ್ತಿಗೂ, ಅಲ್ಲಿ ಕುಳಿತಿದ್ದ 
ಶಂಬರ, ಅರಿಷ್ಠನೇಮಿ, ತ್ರಿಪುರಾಸುರ ಮುಂತಾದ ದೈತ್ಯನಾಯಕ 
ರಿಗೂ ಸಮ್ಮತವಾಯಿತು. ॥ ೩೧ ॥ ಬಳಿಕ ದೇವಾಸುರರು ಪರಸ್ಥರ 
ಶಾಂತಿ-ಸಂಧಾನವನ್ನು ಮಾಡಿಕೊಂಡು ಮಿತ್ರರಾದರು. ಪರೀಕ್ಷಿ 
ತನೇ! ಅವರೆಲ್ಲರೂ ಸೇರಿ ಅಮೃತದ ಪ್ರಾಪ್ತಿಗಾಗಿ ಸಮುದ್ರ 
ಮಂಥನಕ್ಕಾಗಿ ಅಗಾಧವಾದ ಪ್ರಯತ್ನಕ್ಕೆ ತೊಡಗಿದರು. ॥ ೩೨ ॥ 
ಪರಿಘಾಯುಧದಂತೆ ತೋಳುಗಳನ್ನು ಹೊಂದಿದ್ದ ಮಹಾಶಕ್ಕಿವಂತ 
ರಾದ, ಬಲದಿಂದ ಕೊಬ್ಬಿಹೋಗಿದ್ದ ದೇವ-ದಾನವರು ತಮ್ಮ 
ಬಲ-ಪರಾಕ್ರಮದಿಂದ ಮಂದರಪರ್ವತವನ್ನು ಕಿತ್ತು ಅದನೆ 
ಕೊಂಡು ನಾಲ್ಕು ದಿಕ್ಕುಗಳೂ ಪ್ರತಿದ್ವನಿಸುವಂತೆ ಗರ್ಜನೆ 
ಮಾಡುತ್ತಾ ಕ್ಲೀರಸಮುದ್ರದ ಕಡೆಗೆ ಹೊರಟರು. ॥ ೩೩ ॥ ಆದರೆ 
ಆ ಮಂದರಪರ್ವತವು ಭಾರೀ ಭಾರವಾಗಿತ್ತು ಮತ್ತು ಕೊಂಡು 
ಹೋಗಲೂ ಬಹಳ ದೂರವಿತ್ತು. ಇದರಿಂದ ಇಂದ್ರ, ಬಲಿ ಮುಂತಾ 
ದವರೆಲ್ಲರೂ ಸೋತುಹೋದರು. ಯಾವರೀತಿಯಿಂದಲೂ ಮಂದ 
ರಾಚಲವನ್ನು ಮುಂದಕ್ಕೆ ಸಾಗಿಸದಾದಾಗ ವಿವಶರಾಗಿ ಅವರು 
ದಾರಿಯಲ್ಲೇ ಇರಿಸಿದರು. ॥ ೩೪ ॥ ಮಹಾಭಾರದಿಂದ ಕೂಡಿದ್ದ 
ಆ ಸ್ವರ್ಣಪರ್ವತವು ಕೆಳಕ್ಕೆ ಬೀಳುವಾಗ ಅದರ ಬುಡದಲ್ಲಿ ಹಲ 
ವಾರು ದೇವತೆಗಳು, ದಾನವರು ನುಚ್ಚುನೂರಾದರು. I ೩೫ ॥ 
ಆ ದೇವತೆಗಳ-ದೈತ್ಯರ, ಕೈ, ಸೊಂಟ, ಭುಜಗಳು ಮುರಿದೇ 
ಹೋಗಿದ್ದವು. ಅವರ ಮನಸ್ಸೂ ಮುರಿದುಹೋಗಿತ್ತು. ಅವರ 
ಉತ್ಸಾಹಭಂಗಗೊಂಡಿರುವುದನ್ನು ಕಂಡ ಭಗವಂತನು ಗರುಡ 
ನನ್ನೇರಿ ಬಂದು ಅಲ್ಲಿ ಕಾಣಿಸಿಕೊಂಡನು. ॥ ೩೬ ॥ ದೇವತೆಗಳು, 
ಅಸುರರು ಪರ್ವತವು ಬೀಳುವುದರಿಂದ ಪುಡಿ-ಪುಡಿಯಾಗಿರುವು 
ದನ್ನುನೋಡಿ ಅವನು ತನ್ನ ಅಮೃತಮಯ ದೃಷ್ಟಿಯಿಂದ ಅವರನ್ನು 
ನೋಡಿ ಅವರ ಗಾಯಗಳು ವಾಸಿಯಾಗಿ, ಸಂಕಟರಹಿತರಾಗಿಸಿ 
ದನು. ॥ ೩೭ ॥ ಬಳಿಕ ಶ್ರೀಹರಿಯು ಲೀಲಾಜಾಲವಾಗಿ ಒಂದೇ 


828 


ಗಿರಿಂ ಚಾರೋಪ್ಯ ಗರುಡೇ ಹಸ್ತೇನೈಕೇನ ಲೀಲಯಾ ।॥ 
ಆರುಹ್ಮ ಪ್ರಯಯಾವವಬ್ಬಿಂ ಸುರಾಸುರಗಣೈರ್ವೃತಃ 
ಶೆ pay ಲಲ 
11೩೮ ॥| 


ಅವರೋಪ್ಯ ಗಿರಿಂ ಸೃಂಧಾತ್ಸುಪರ್ಣಃ ಪತತಾಂ ವರಃ । 
ಯಯೌ ಜಲಾಂತ ಉತ್ಸೃಜ್ಯ ಹರಿಣಾ ಸ ವಿಸರ್ಜಿತಃ 
' EC 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಕೈಯಿಂದ ಆ ಪರ್ವತವನ್ನು ಎತ್ತಿ ಗರುಡನ ಹೆಗಲಮೇಲಿಟ್ಟು 
ಕೊಂಡು ತಾನು ಹತ್ತಿಕೊಂಡು ಮತ್ತೆ ದೇವತೆಗಳು ಹಾಗೂ ಅಸುರ 
ರೊಂದಿಗೆ ಸಮುದ್ರದ ತಟಕ್ಕೆ ತೆರಳಿದನು. ॥ ೩೮ ॥ ಪಕ್ಷಿರಾಜ 
ಗರುಡನು ಸಮುದ್ರತೀರದಲ್ಲಿ ಆ ಪರ್ವತವನ್ನು ಇಳಿಸಿ, ಸಮುದ್ರದ 


- ಮಧ್ಯದಲ್ಲಿ ಅದನ್ನು ಇರಿಸಿ, ಭಗವಂತನಿಂದ ಬೀಳ್ಕೊಂಡು ಅಲ್ಲಿಂದ 


ಹೊರಟುಹೋದನು. ॥ ೩೯ ॥ 
ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 


ಅತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ಅಮೃತಮಥನೇ ಮಂದರಾಚಲಾನಯನಂ ನಾಮ ಷಷ್ಠೋ5ಧ್ಯಾಯಃ ॥ ೬॥ 


ಅ) ಫತಾ. 


ಏಳನೆಯ ಅಧ್ಯಾಯ 
ಸಮುದ್ರಮಂಥನದ ಪ್ರಾರಂಭ- ಪರಶಿವನು ವಿಷವನ್ನು ಪಾನಮಾಡಿದುದು 


ಶ್ರೀಶುಕ ಉವಾಚ 


ತೇ ನಾಗರಾಜಮಾಮಂತ್ರ ಕೆ ಫಲಭಾಗೇನ ವಾಸುಕಿಮ್‌ । 
ಪರಿವೀಯ ಗಿರೌ ತಸ್ಥಿನ್ನೇತ್ರಮಬ್ದಿಂ ಮುದಾನಿತಾಃ 
॥ ೧ ॥ 


ಅರೇಭಿರೇ ಸುಸಂಯತ್ತಾ ಅಮೃತಾರ್ಥಂ ಕುರೂದ್ವಹ । 
ಹರಿಃ ಪುರಸ್ತಾಜ್ಯಗೃಹೇ ಪೂರ್ವಂ ದೇವಾಸತೋತಭವನ್‌ 
॥ ೨ 


ತನ್ನೈಚ್ಛನ್‌ ದೈತ್ಯಪತಯೋ ಮಹಾಪುರುಷಚೇಷ್ಟಿತಮ್‌ । 
ನ ಗೃಹ್ಟೀಮೋ ವಯಂ ಪುಚ್ಛಮಹೇರಂಗಮಮಂಗಲಮ್‌ 


|| ೩ ॥ 


ಸ್ವಾಧ್ಯಾಯಶ್ರುತಸಂಪನ್ನಾ: ಪ್ರಖ್ಯಾತಾ ಜನ್ಮಕರ್ಮಭಿಃ 
ಇತಿ ತೂಪ್ಲೀಂ ಸ್ಥಿತಾನ್‌ ದೈತ್ಯಾನ್ಸಿಬೋಕ್ಕ ಪುರುಷೋತ್ತಮಃ 
ಸ್ಥಯಮಾನೋ ವಿಸೃಜ್ಯಾಗ್ರಂ ಪುಚ್ಛು ಜಗ್ರಾಹ ಸಾಮರಃ 


॥ ೪॥ 
ಕೃತಸ್ಥಾನವಿಭಾಗಾಸ್ತ ಏವಂ ಕಶ್ಯಪನಂದನಾಃ | 
ಮಮಂಥುಃ ಪರಮಾಯತ್ತಾ ಅಮೃತಾರ್ಥಂ ಪಯೋನಿಧಿಮ್‌ 

1 ೫ ॥ 


ಮಥ್ಯಮಾನೇತರ್ಣವೇ ಸೋದ್ರಿರನಾಧಾರೋ ಹ್ಯಪೋತವಿಶತ್‌। 
ಧ್ರಿಯಮಾಣೋತಪಿ ಬಲಿಭಿರ್ಗೌರವಾತ್ಪಾಂಡುನಂದನ 
॥ ೬ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ದೇವ-ದಾನವರು ವಾಸುಕಿಯ ಬಳಿಗೆ ಹೋಗಿ ನೀನು ಮಂದರ 
ಪರ್ವತವೆಂಬ ಕಡೆಗೋಲಿಗೆ ಹಗ್ಗವಾಗಬೇಕು. ಅಮೃತ ವನ್ನು 
ಕಡೆದ ನಂತರ ಅಮೃತದಲ್ಲಿ ನಿನಗೂ ಭಾಗವನ್ನು ಕೊಡುವೆವು 
ಎಂದು ಹೇಳಿ ಅವನನ್ನು ಒಪ್ಪಿಸಿದರು. ಸಂತೋಷಭರಿತರಾಗಿ 
ವಾಸುಕಿಯನ್ನು ಕರೆತಂದು ಮಂದರಪರ್ವತಕ್ಕೆ ಸುತ್ತಿದರು. ಅಮೃತ 
ವನ್ನು ಪಡೆಯಲಿಕ್ಕಾಗಿ ದೇವ-ದಾನವರು ಒಟ್ಟಾಗಿ ಸೇರಿ ಪ್ರಯತ್ನ 
ಪೂರ್ವಕ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದರು. ಆಗ 
ಮೊಟ್ಟಮೊದಲಿಗೆ ಶ್ರೀಹರಿಯು ವಾಸುಕಿಯ ತಲೆಯಕಡೆ ಹಿಡಿದು 
ಕೊಂಡನು. ಅದರಿಂದ ದೇವತೆಗಳೂ ಅವನನ್ನೇ ಅನುಸರಿಸಿ 
ಅತ್ತಕಡೆಗೆ ಸೇರಿದರು. ॥ ೧-೨ ॥ ಆದರೆ ಭಗವಂತನ ಈ ವ್ಯವಸ್ಥೆ 
ದೈತ್ಯಸೇನಾಪತಿಗಳಿಗೆ ಮೆಚ್ಚಿಗೆಯಾಗಲಿಲ್ವ ಅವರೆಂದರು - ಬಾಲ 
ವಾದರೋ ಹಾವಿನ ಅಶುಭ ಅಂಗವಾಗಿದೆ. ನಾವು ಅದನ್ನು 
ಹಿಡಿಯುವುದಿಲ್ಲ ॥ ೩ ॥ ನಾವು ವಿಧಿವತ್ತಾಗಿ ವೇದ-ಶಾಸ್ತ್ರಗಳನ್ನು 
ಅಧ್ಯಯನ ಮಾಡಿದ್ದೇವೆ., ಹಿರಿದಾದ ವಂಶದಲ್ಲಿ ನಾವು ಹುಟ್ಟಿ 
ದ್ದೇವೆ ಮತ್ತು ಪರಾಕ್ರಮದಿಂದ ದೊಡ್ಡ-ದೊಡ್ಡ ಕಾರ್ಯಗಳನ್ನು 
ಮಾಡಿದ್ದೇವೆ. ನಾವು ದೇವತೆಗಳಿಗಿಂತ ಯಾವುದರಲ್ಲಿ ಕಮ್ಮಿಯಾಗಿ 
ದ್ದೇವೆ. ಹೀಗೆ ಹೇಳಿ ಅವರು ಸುಮ್ಮನೆ ಒಂದೆಡೆ ನಿಂತುಕೊಂಡಿರಲು, 
ಭಗವಂತನು ಅವರ ಮನೋವೃತ್ತಿಯನ್ನು ಅರಿತು ಮುಗುಳಕ್ಕು 
ವಾಸುಕಿಯ ತಲೆಯನ್ನು ಬಿಟ್ಟು ದೇವತೆಗಳೊಂದಿಗೆ ಅದರ 
ಬಾಲವನ್ನು ಹಿಡಿದುಕೊಂಡನು. ॥ ೪ ॥ ಹೀಗೆ ತಮ್ಮ-ತಮ್ಮ ಸ್ಥಾನ 
ಗಳನ್ನು ನಿಶ್ಚಯಿಸಿಕೊಂಡು ದೇವತೆಗಳು ಮತ್ತು ಅಸುರರು 
ಅಮೃತದ ಪ್ರಾಪ್ತಿಗಾಗಿ ಪೂರ್ಣತಯಾರಾಗಿ ಸಮುದ್ರವನ್ನು 
ಕಡೆಯಲು ಪ್ರಾರಂಭಿಸಿದರು. ॥ ೫ ॥ 

ಪರೀಕ್ಷಿತನೇ। ಸಮುದ್ರಮಂಥನವು ಪ್ರಾರಂಭವಾಗುತ್ತಲೇ 
ಮಹಾಬಲಿಷ್ಯರಾದ ದೇವ-ದಾನವರು ಕಡೆಗೋಲನ್ನು ವಾಸುಕಿಯ 


7 ಅಧ್ಯಾಯ] ಅಷ್ಟಮ ಸೃಂಧ 829 
ತೇ ಸುನಿರ್ವಿಣ್ಣಮನಸ: ಪರಿಮ್ಹಾನಮುಖಶ್ರಿಯಃ । | ಮೂಲಕ ಭದ್ರವಾಗಿ ಹಿಡಿದುಕೊಂಡಿದ್ದರೂ ಪರ್ವತವು ಮಹಾ 
ಆಸನ್ನ ಪೌರುಷೇ ನಷ್ಟೇ ದೈವೇನಾತಿಬಲೀಯಸಾ ಭಾರವಾದ್ದರಿಂದ ಹಾಗೂ ಅದಕ್ಕೆ ಕೆಳಗಡೆಯಲ್ಲಿ ಯಾವುದೇ 


॥| ೭ ॥ 


ವಿಲೋಕ್ಯ ವಿಘ್ನೇಶವಿಧಿಂ ತದೇಶ್ವರೋ 
ದುರಂತವೀರ್ಯೋ5ವಿತಥಾಭಿಸಂಧಿಃ | 

ಕೃತ್ವಾ ವಪುಃ ಕಾಚ್ಛಪಮದ್ದುತಂ ಮಹ- 
ತೃವಶ್ಯ ತೋಯಂ ಗಿರಿಮುಜ್ಜಹಾರ 1 ೮ ॥ 


ತಮುತ್ನಿತಂ ವೀಕ್ಚ್ಯ ಕುಲಾಚಲಂ ಪುನಃ 
ಸಮುತ್ನಿತಾ ನಿರ್ಮಥಿತುಂ ಸುರಾಸುರಾಃ 

ದಧಾರ ಪೃಷ್ಠೇನ ಸ ಲಕ್ಷಯೋಜನ- 
ಪ್ರಸ್ತಾರಿಣಾ ದ್ವೀಪ ಇವಾಪರೋ ಮಹಾನ್‌ ॥ ೯ ॥ 


ಸುರಾಸುರೇಂದೆ ಕೈರ್ಭು ಜವೀರ್ಯವೇಷಿತಂ 


ಪರಿಭ್ರಮಂತಂ ್ಹಗಿರಿಮಂಗ ಪೃಷ್ಠತಃ । 
ಬಿಭ್ರತ್ತದಾವರ್ತನಮಾದಿಕಚ್ಛಪೋ 

ಮೇನೇ5ಂಗಕಂಡೂಯನಮಪ್ರಮೇಯಃ ॥೧೦॥ 
ತಥಾಸುರಾನಾವಿಶದಾಸುರೇಣ 


ರೂಪೇಣ ತೇಷಾಂ ಬಲವೀರ್ಯಮೀರಯನ್‌ 
ಉದ್ದೀಪಯನ್‌ ದೇವಗಣಾಂಶ್ಚ ವಿಷ್ಣು ಎ 
ರ್ದೈವೇನ ನಾಗೇಂದ್ರಮಬೋಧರೂಪಃ ॥ ೧೧ ॥ 


ಉಪರ್ಯಗೇಂದ್ರಂ ಗಿರಿರಾಡಿವಾನ್ಯ 
ಆಕ್ರಮ್ಯ ಹಸ್ತೇನ ಸಹಸ್ರಬಾಹುಃ 

ತಸ್ಥೌ ದಿವಿ ಬ್ರಹ್ಮಭವೇಂದ್ರಮುಖ್ಯೈ- 
ರಭಿಷ್ಟುವದ್ದಿ] ಸುಮನೋಇಭಿವೃಷ್ಟ 


॥ ೧೨ ॥ 


ಉಪರ್ಯಧಶ್ನಾತ್ಮನಿ ಗೋತ್ರನೇತ್ರಯೋಃ 
ಪರೇಣ ತೇ ಪ್ರಾವಿಶತಾ ಸಮೇಧಿತಾಃ | 
ಮಮಂಥುರಬ್ಬಿಂ ತರಸಾ ಮದೋತ್ಕಟಾ 


ಮಹಾದ್ರಿಣಾ ಕ್ಲೋಭಿತನಕ್ರಚಕ್ರಮ್‌ ॥ ೧೩ ॥ 


ಆಧಾರವಿಲ್ಲದೇ ಇರುವುದರಿಂದ ಮಂದರಾಚಲವು ಸಮುದ್ರ 
ದಲ್ಲಿ ಮುಳುಗತೊಡಗಿತು. ॥ ೬॥ ಹೀಗೆ ಅತ್ಯಂತ ಬಲಿಷ್ಠವಾದ 
ದೈವದಿಂದ ತಮ್ಮ ಪುರುಷಪ್ರಯತ್ನವೆಲ್ಲವೂ ನಷ್ಟವಾದುದನ್ನು 
ನೋಡಿ ಖೇದಗೊಂಡು ದೇವ-ದಾನವರ ಮುಖವು ಕಳೆ 
ಗುಂದಿತು. ॥ ೭ ॥ ಇದಾದರೋ ವಿಫ್ಲೇಶ್ವರನ ಕಾರ್ಯರೂಪ 
ವಾದ ವಿಘ್ನವನ್ನು ನೋಡಿದ ಭಗವಂತನು ಅದನ್ನು ನಿವಾರಿಸುವ 
ಉಪಾಯವನ್ನು ಯೋಚಿಸಿ ಆಗ ಅತ್ಯಂತ ವಿಶಾಲವೂ, ವಿಚಿತ್ರವೂ 
ಆದ ಕೂರ್ಮ(ಆಮೆ)ರೂಪವನ್ನು ಧರಿಸಿ ಸಮುದ್ರಜಲದಲ್ಲಿ 
ಮುಳುಗಿ ಮಂದರಾಚಲವನ್ನು ಮೇಲಕ್ಕೆತ್ತಿದನು. ಭಗವಂತನ ಶಕ್ತಿ 
ಅನಂತವಾಗಿದೆ. ಅವನು ಸತ್ಯಸಂಕಲ್ಪನಾಗಿರುವನು. ಅವನಿಗೆ ಇದು 
ಯಾವ ಮಹಾದೊಡ್ಡ ಕೆಲಸ? ॥೮ ॥ ಮಂದರ ಪರ್ವತವು 
ಮೇಲಕ್ಕೆ ಬಂದುದನ್ನು ನೋಡಿ ದೇವಾಸುರರು ಪುನಃ ಸಮುದ್ರ 
ಮಂಥನಕ್ಕಾಗಿ ಸಿದ್ಧರಾದರು. ಆಗ ಭಗವಂತನು ಜಂಬೂದ್ವೀಪ 
ದಂತೆ ಒಂದು ಲಕ್ಷಯೋಜನ ವಿಸ್ತಾರವಾದ ತನ್ನ ಬೆನ್ನಮೇಲೆ 
ಮಂದರಾಚಲವನ್ನು ಧರಿಸಿಕೊಂಡಿದ್ದನು. ॥೯॥ ರಾಜೇಂದ್ರ! 
ಮಹಾಪರಾಕ್ರಮಿಗಳಾದ ದೇವ-ದಾನವರು ತಮ್ಮ ಭುಜಬಲ 
ದಿಂದ ಮಂದರಾಚಲವನ್ನು ಕಡೆದಾಗ ಅದು ಭಗವಂತನ ಬೆನ್ನಿನ 
ಮೇಲೆ ತಿರುಗತೊಡಗಿತು. ಅಪ್ರಮೇಯ ಆದಿಕಚ್ಛಪ ಭಗವಂತನಿಗೆ 
ಆ ಪರ್ವತವು ಗಿರ-ಗಿರನೆ ತಿರುಗುತ್ತಿರುವಾಗ ಯಾರೋ ತನ್ನ 
ಬೆನ್ನನ್ನು ತುರಿಸುತ್ತಿರುವರೋ ಎಂದೆನಿಸಿತು. ॥ ೧೦ ॥ ಜೊತೆಗೆ 
ಸಮುದ್ರಮಂಥನವನ್ನು ಸಂಪನ್ನವಾಗಿಸಲು ಭಗವಂತನು ಅಸುರ 
ರಲ್ಲಿ ಅವರ ಶಕ್ತಿ-ಬಲಗಳನ್ನು ಹೆಚ್ಚಿಸಲೋಸುಗ ಅಸುರರೂಪ 
ದಿಂದ ಪ್ರವೇಶಿಸಿದನು. ಹಾಗೆಯೇ ದೇವತೆಗಳನ್ನು ಪ್ರೋತ್ಸಾಹಿಸಲಿ 
ಕ್ಕಾಗಿ ಅವರಲ್ಲಿ ದೇವತಾರೂಪದಿಂದ ಪ್ರವೇಶಿಸಿದನು ಹಾಗೂ 
ವಾಸುಕಿಯಲ್ಲಿ ನಿದ್ರಾರೂಪದಿಂದ ಪ್ರವೇಶಿಸಿದನು. ॥ ೧೧ ॥ ಇತ್ತ 
ಮಂದರಪರ್ವತದ ತುದಿಯಲ್ಲಿ ಇನ್ನೊಂದು ಪರ್ವತದಂತೆ ಸಹಸ್ತ 
ಬಾಹುವಾದ ಭಗವಂತನು ತನ್ನ ಕೈಗಳಿಂದ ಅದನ್ನು ಒತ್ತಿಹಿಡಿದು 
ಸ್ಥಿತನಾದನು. ಆ ಸಮಯದಲ್ಲಿ ಬ್ರಹ್ಮ-ರುದ್ರ-ಇಂದ್ರರೇ ಮುಂತಾ 
ದವರು ಅವನನ್ನು ಸ್ತುತಿಸುತ್ತಾ ಅವನ ಮೇಲೆ ಹೂಮಳೆಯನ್ನು 
ಸುರಿಸಿದರು. ॥ ೧೨ ॥ ಹೀಗೆ ಭಗವಂತನು ಪರ್ವತದ ಮೇಲ್ಗಡೆ 
ಯಿಂದ ಅದನ್ನು ಒತ್ತಿಹಿಡಿದ ರೂಪದಿಂದ, ಕೆಳಗಡೆಯಿಂದ ಅದಕ್ಕೆ 
ಆಧಾರವಾಗಿ ಕೂರ್ಮರೂಪದಿಂದ, ದೇವತೆಗಳ ಮತ್ತು ಅಸುರರ 
ಶರೀರಗಳಲ್ಲಿ ಅವರ ಶಕ್ತಿರೂಪದಿಂದ, ಪರ್ವತದಲ್ಲಿ ದೃಢತೆಯ 
ರೂಪದಿಂದ, ಕಡೆಯುವ ಹಗ್ಗವಾದ ವಾಸುಕಿಯಲ್ಲಿ ಅವನಿಗೆ 
ಕಷವಾಗದಿರಲೆಂದು ನಿದ್ರೆಯ ರೂಪದಿಂದ ಪ್ರವೇಶಮಾಡಿ ಎಲ್ಲ 
ಕಡೆಯಿಂದ, ಎಲ್ಲರನ್ನು ಶಕ್ಷಿಸಂಪನ್ನದಾಗಿಸಿದನು. ಆಗ ಅವರು 
ತಮ್ಮ ಬಲದಿಂದ ಉನ್ವತ್ತರಾಗಿ ಮಂದರಾಚಲದಿಂದ ಅತ್ಯಂತ 
ವೇಗದಿಂದ ಸಮುದ್ರವನ್ನು ಕಡೆಯತೊಡಗಿದರು. ಇದರ ಪರಿಲ 
ಹಾಮವಾಗಿ ಸಮುದ್ರದಲ್ಲಿ ವಾಸಿಸುತ್ತಿದ್ದ ಮೀನು ಮೊಸಳೆಯೇ 
ಮುಂತಾದವುಗಳು ಕಳವಳಗೊಂಡವು. ॥ ೧೩ ॥ 


830 


ಅಹೀಂದ್ರಸಾಹಸ್ರಕಠೋರದೃಜ್ಯುಖ- 
ಶ್ಲಾಸಾಗ್ಗಿಧೂಮಾಹತವರ್ಚಸೋತಸುರಾಃ I 
ಪೌಲೋಮಕಾಲೇಯಬಲೀಲ್ಲಲಾದಯೋ 


ದವಾಗ್ಗಿದಗ್ದಾಃ ಸರಲಾ ಇವಾಭವನ್‌ ॥ ೧೪ ॥ 


ದೇವಾಂಶ್ಚ ತಚ್ಛಾಸಶಿಖಾಹತಪ್ರಭಾನ್‌ 
ಧೂಮ್ರಾಂಬರಸ್ರಗ್ಗರಕಂಚುಕಾನನಾನ್‌ 1 
ಸಮಭ್ಯವರ್ಷನ್ನಗವದ್ದಶಾ .- ಫನಾ 
ವವುಃ ಸಮುದ್ರೋರ್ಮ್ಮುಪಗೂಢವಾಯವಃ ॥1 ೧೫ ॥ 


. ಮಥ್ಯಮಾನಾತ್ತಥಾ ಸಿಂಧೋರ್ದೇವಾಸುರವರೂಥಪೈ: I 
ಯದಾ ಸುಧಾ ನ ಜಾಯೇತ ನಿರ್ಮಮಂಥಾಜಿತಃ ಸ್ವಯಮ್‌ 
Wl ೧೬ ॥ 


ಮೇಫಶ್ಯಾಮಃ ಕನಕಪರಿಧಿಃ ಕರ್ಣವಿದ್ಯೋತವಿದ್ಕು- 
ನ್ನೂರ್ದಿ ಭ್ರಾಜದ್ದಿಲುಲಿತಕಚಃ ಸ್ರಗ್ಗರೋ ರಕ್ಷನೇತ್ರಃ । 
ಜೈತ್ಸೈರ್ದೋರ್ಭಿರ್ಜಗದಭಯದೈರ್ದಂದಶೂಕಂ ಗೃಹೀತ್ವಾ 
ಮಥ್ನನ್ನಥ್ನಾ ಪ್ರತಿಗಿರಿರಿವಾಶೋಭತಾಥೋ ದೃತಾದ್ರಿ: 


॥ ೧೭ ॥ 
ನಿರ್ಮಥ್ಯಮಾನಾದುದಧೇರಭೂದ್ವಿಷಂ 
ಮಹೋಲ್ಬಣಂ ಹಾಲಹಲಾಹ್ಹಮಗ್ರತಃ | 
ಸಂಭ್ರಾಂತ ಮೀನೋನ್ಯಕರಾಹಿಕಚ್ಛಪಾತ್‌ 
ತಿಮಿದ್ದಿಪಗ್ರಾಹತಿಮಿಂಗಿಲಾಕುಲಾತ್‌ nu ೧೮॥ 


ತದುಗ್ರವೇಗಂ ದಿಶಿ ದಿಶ್ಕುಪರ್ಯಧೋ 
ವಿಸರ್ಪದುತ್ತರ್ಪದಸಹ್ಯಮಪ್ರತಿ 1 

ಭೀತಾಃ ಪ್ರಜಾ ದುದ್ರುವುರಂಗ ಸೇಶ್ಚರಾ 
ಅರಕ್ಷ್ಯಮಾಣಾಃ ಶರಣಂ ಸದಾಶಿವಮ್‌ ॥ ೧೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ಆಗ ನಾಗರಾಜನಾದ ವಾಸುಕಿಯ ಕಠೋರವಾದ ಸಾವಿರಾರು 
ಕಣ್ಣುಗಳಿಂದಲೂ, ಮುಖಗಳಿಂದಲೂ, ನಿಟ್ಟುಸಿರಿನಿಂದಲೂ ವಿಷದ 
ಜ್ವಾಲೆಗಳು ಹೊರಹೊಮ್ಮತೊಡಗಿದವು. ಇದರ ಹೊಗೆಯಿಂದ 
ಮುಖದ ಭಾಗವನ್ನೇ ಹಿಡಿದುಕೊಂಡಿದ್ದಪೌಲೋಮ, ಕಾಲೇಯ, 
ಬಲಿ, ಇಲ್ವಲ ಮುಂತಾದ ಅಸುರರು ನಿಸ್ತೇಜರಾದರು. ಆಗ 


'ಅವರು ಕಾಡುಗಿಚ್ಚಿನಿಂದ ಬೆಂದುಹೋದ ಸಾಲವ್ಯಕ್ಕಗಳಂತೆ ಕಂಡು 


ಬರುತ್ತಿದ್ದರು. ॥ ೧೪॥ ದೇವತೆಗಳೂ ಕೂಡ ಅದರಿಂದ ತಪ್ಪಿಸಿ 
ಕೊಳ್ಳಲಾರದೆ ಹೋದರು. ವಾಸುಕಿಯ ಶ್ವಾಸದ ವಿಷಜ್ವಾಲೆ 
ಗಳಿಂದ ಅವರ ತೇಜವೂ ಕಳೆಗುಂದಿತು. ವಸ್ತ್ರಗಳು, ಮಾಲೆಗಳು, 
ಕವಚಗಳು ಹಾಗೂ ಮುಖಗಳೂ ಹೊಗೆಯಿಂದ ಕಪ್ಪಿಟ್ಟವು. ಅವರ 
ಈ ದುಷ್ಧಿತಿಯನ್ನು ಕಂಡು ಭಗವಂತನ ಪ್ರೇರಣೆಯಿಂದ ಮೋಡ 
ಗಳು ದೇವತೆಗಳ ಮೇಲೆ ಮಳೆಗರೆಯತೊಡಗಿದವು. ವಾಯುವು 
ಸಮುದ್ರದ ತರಂಗಗಳ ಮೇಲಿಂದ ಬೀಸುತ್ತಾ ತಂಪನ್ನೂ ಸುಗಂಧ 
ವನ್ನೂ ನೀಡಿದನು. ॥ ೧೫ ॥ 

ಹೀಗೆ ದೇವಾಸುರರು ಸಮುದ್ರಮಥನವನ್ನು ಮುಂದುವರಿ 
ಸಿದರೂ ಅಮೃತವು ಬಾರದಿರಲು ಭಗವಂತನಾದ ಅಜಿತನೇ 
ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದನು. ॥ ೧೬ ॥ ಆಗ 
ಮೇಘಶ್ಯಾಮನಾದ ಭಗವಂತನು ಚಿನ್ನದ ಬಣ್ಣದ ಪೀತಾಂಬರ 
ವನ್ನು ಉಟ್ಟಿದ್ದನು. ಅವನ ಕಿವಿಗಳಲ್ಲಿ ಮಿಂಚಿನಂತೆ ಹೊಳೆಯುವ 
ಕುಂಡಲಗಳಿದ್ದವು. ತಲೆಯಲ್ಲಿ ಹೊಳೆಯುತ್ತಿದ್ದು ಹಾರಾಡುವ 
ಗುಂಗುರಕೂದಲುಗಳಿದ್ದವು. 'ಕಮನೀಯ ಕಣ್ಣುಗಳು ಕೆಂಬಣ್ಣ 
ದಿಂದ ಕೂಡಿದ್ದವು. ಕೊರಳಲ್ಲಿ ವನಮಾಲೆಯು 'ಶೋಭಿಸುತ್ತಿತ್ತು. 
ಸಮಸ್ತ ಜಗತ್ತಿಗೆ ಅಭಯದಾನವನ್ನೀಯುವ ಭುಜದಂಡಗಳು 
ವಾಸುಕಿಯನ್ನು ಹಿಡಿದುಕೊಂಡು, ಕೂರ್ಮರೂಪದಿಂದ ಪರ್ವತ 
ವನ್ನು ಹೊತ್ತುಕೊಂಡು, ಭಗವಂತನು ಮಂದರಾಚಲವೆಂಬ ಕಡೆ 
ಗೋಲಿನಿಂದ ಸಮುದ್ರವನ್ನು ಕಡೆಯುತ್ತಿರುವಾಗ ಅವನು 
ಇನ್ನೊಂದು ಪರ್ವತದಂತೆ ಅತ್ಯಂತ ಸುಂದರವಾಗಿ ಕಾಣುತ್ತಿ 
ದ್ದನು. ॥ ೧೭ ॥ ಅಜಿತ ಭಗವಂತನು ಹೀಗೆ ಸಮುದ್ರವನ್ನು 


'ಕಡೆಯುವಾಗ ಸಮುದ್ರದಲ್ಲಿ ಕೋಲಾಹಲವುಂಟಾಗಿ, ಮೀನು, 


ಮೊಸಳೆ, ಹಾವುಗಳು, ಆಮೆಗಳು ಭಯಗೊಂಡು ಮೇಲಕ್ಕೆ 
ಬಂದು ಅತ್ತ-ಇತ್ತ ಓಡತೊಡಗಿದವು. ತಿಮಿ-ತಿಮಿಂಗಿಲಗಳು 
ಮುಂತಾದ ಮೀನುಗಳೂ, ನೀರಾನೆಗಳೂ, ಮೊಸಳೆಗಳೂ 
ತಳಮಳಗೊಂಡವು. ಅದೇ ಸಮಯಕ್ಕೆ ಆ ಕ್ಟೀರಸಾಗರದಿಂದ 
ಮೊಟ್ಟಮೊದಲು ಹಾಲಾಹಲವೆಂಬ ಅತ್ಯಂತ ಉಗ್ರವಾದ ವಿಷವು 
ಹೊರಟಿತು. ॥ ೧೮॥ ಮಹಾಘೋರವಾದ ಆ ಹಾಲಾಹಲ ಮಹಾ 
ವಿಷವು ದಿಕ್ಕುಗಳಲ್ಲಿಯೂ, ಉಪದಿಕ್ಕುಗಳಲ್ಲಿಯೂ, ಭೂಮ್ಯಂತ 
ರಿಕ್ಷಗಳಲ್ಲಿಯೂ ಸರ್ವತ್ರ ವ್ಯಾಪಿಸತೊಡಗಿತು. ಸಹಿಸಲು ಅಶಕ್ಯ 
ವಾದ ಆ ವಿಷದ ಜ್ಞಾಲೆಯಿಂದ ಭಯಗೊಂಡ ಪ್ರಜೆಗಳೂ, 
ಪ್ರಜಾಪತಿಗಳೂ ಬೇರೆ ಯಾರೂ ರಕ್ಷಕ್ಷರಿಲ್ಲದಿರಲು ಭಗವಾನ್‌ 
ಸದಾಶಿವನಿಗೆ ಶರಣುಹೋದರು. ॥ ೧೯ ॥ ಭಗವಾನ್‌ ಸದಾ 
ಶಿವನು ಪಾರ್ವತೀದೇವಿಯೊಡನೆ ಕೈಲಾಸದಲ್ಲಿ ವಿರಾಜಮಾನನಾಗಿ 
ದ್ದನು. ದೊಡ್ಡ-ದೊಡ್ಡ ಖುಷಿ-ಮುನಿಗಳು ಅವನನ್ನು ಸೇವಿಸು 


7 ಅಧ್ಯಾಯ] 


ಅಷ್ಟಮ ಸೃಂಧ 


831 


ವಿಲೋಕ್ಯ ತಂ ದೇವವರಂ ತ್ರಿಲೋಕ್ಯಾ 

ಭವಾಯ ದೇವ್ಯಾಭಿಮತಂ ಮುನೀನಾಮ್‌ । 
ಆಸೀನಮದ್ರಾವಪವರ್ಗಹೇತೋ- 

ಸಪೋ ಜುಷಾಣಂ ಸ್ತುತಿಭಿಃ ಪ್ರಣೇಮುಃ ॥ ೨೦ ॥ 


ಪ್ರಜಾಪತಯ ಊಚುಃ 
ದೇವದೇವ ಮಹಾದೇವ ಭೂತಾತ್ಸನ್‌ ಭೂತಭಾವನ | 
ತ್ರಾಹಿ ನಃ ಶರಣಾಪನ್ನಾಂಸ್ಕ್ರೈಲೋಕ್ಕದಹನಾದ್ವಿಹಾತ್‌ 
1 ೨೧॥ 


ತ್ವಮೇಕಃ ಸರ್ವಜಗತ ಈಶ್ವರೋ ಬಂಧಮೋಕ್ದಯೋಃ | 
ತಂತ್ವಾಮರ್ಚಂತಿ ಕುಶಲಾಃ ಪ್ರಪನ್ನಾರ್ತಿಹರಂ ಗುರುಮ್‌ 
॥ 2೨ 1 


ಗುಣಮಯ್ಯಾ ಸ್ವಶಕ್ತಾ ಸ್ಯ ಸರ್ಗಸ್ಥಿತ್ತ ್ಯ ಪ್ಯಯಾನ್ವಿಭೋ | 
ಧತ್ತೇ ಷಾ ಸ್ವದ್ಧಗ್ಭೂಮನ್ಮಹ್ಮವಿಷ್ಣುಶಿವಾಭಿಧಾಮ್‌ 
1 ೨೩ ॥ 


ತ್ವಂ ಬ್ರಹ್ಮ ಪರಮಂ ಗುಹ್ಯಂ ಸದಸದ್ಭಾವಭಾವನಃ । 


ನಾನಾಶಕ್ಕಿಭಿರಾಭಾತಸ್ತ್ರಮಾತ್ಮಾ ಜಗದೀಶ್ವರ: 
॥ ೨೪ ॥ 
ತಂ ಶಬ್ದಯೋನಿರ್ಜಗದಾದಿರಾತ್ಮಾ 
ಜಳ ಸರತ | 


ಲಃ ಕ್ರತುಃ ಸತ್ಯಮೃತಂ ಚ ಧರ್ಮ- 
ನ ಸ್ಪಯ್ಯಕ್ಷರಂ ಯತ್ತಿವೃದಾಮನಂತಿ ॥ ೨೫ ॥ 


ಅಗ್ನಿರ್ಮುಖಂ ತೇ5ಖಲದೇವತಾತ್ಮಾ 
ಕ್ಲಿತಿಂ ವಿದುರ್ಲೋಕಭವಾಂಘ್ರಿಪಂಕಜಮ್‌ ।ಟ 
ಕಾಲಂ ಗತಿಂ ತೇ5ಖಿಲದೇವತಾತ್ಮನೋ 


ದಿಶಶ್ಚ ಕರ್ಣೌ ರಸನಂ ಜಲೇಶಮ್‌ ॥ ೨೬॥! 


ನಾಭಿರ್ನಭಸ್ತೇ ಶ್ವಸನಂ ನಭಸ್ವಾ- 
ನ್ಹೂರ್ಯಶ್ಚ ಚಕ್ಬೂಂಷಿ ಜಲಂ ಸ್ಥ ರೇತಃ । 
ಪರಾವರಾತ್ಛಾಶ್ರೆಯಣಂ ತವಾತ್ಮಾ 


ಸೋಮೋ ಮನೋ ದೌ ರ್ಭಗವನ್‌ ಶಿರಸ್ತೇ॥ ೨೭ ॥ 


ತ್ತಿದ್ದರು. ಅವನು ಅಲ್ಲಿ ಮೂರುಲೋಕಗಳ ಅಭ್ಯುದಯಕ್ಕಾಗಿ 
ಹಾಗೂ ಮೋಕ್ಷಕ್ಕಾಗಿ ತಪಸ್ಸು ಮಾಡುತ್ತಿದ್ದನು. ಅಂತಹ ಪರಮೇ 
ಶ್ವರನನ್ನು ಪ್ರಜಾಪತಿಗಳು ದರ್ಶಿಸುತ್ತಾ, "ಸ್ತುತಿಸುತ್ತಾ ಸಾಷ್ಟಾಂಗ 
i ॥ 2೦ 1 

ಪ್ರಜಾಪತಿಗಳು ಭಗವಾನ್‌ ಶಂಕರನನ್ನು ಸುತಿಸುತ್ತಿದ್ದಾರೆ - ಓ 
ದೇವದೇವನೇ | ಮಹಾದೇವನೇ | ಸಕಲ ಪ್ರಾಣಿಗಳಲ್ಲಿಯೂ ಆತ್ಮ 
ರೂಪದಲ್ಲಿರುವವನೇ | ಪ್ರಾಣಿಗಳನ್ನು ಸೃಷ್ಟಿಸುವವನೇ! ಮೂರು 
ಲೋಕಗಳನ್ನೂ ಸುಡುತ್ತಿರುವ ಈ ಮಹಾವಿಷದಿಂದ ಶರಣಾಗತ 
ರಾಗಿರುವ ನಮ್ಮನ್ನು ರಕ್ಷಿಸು. ॥ ೨೧ ॥ ಪರಮೇಶ್ವರನೇ | ಸಮಸ್ತ 
ಲೋಕಗಳ, ಪ್ರಾಣಿಗಳ ಬಂಧನ ಮತ್ತು ಮೋಕ್ತಕ್ಟೆ ನೀನೊಬ್ಬನೇ 
ಒಡೆಯನು. ಆದ್ದರಿಂದ ಕುಶಲಮತಿಗಳಾದರೂ ಶರಣಾಗತರ 
ಕಷ್ಟಗಳನ್ನು ಪರಿಹರಿಸುವ ಲೋಕಗುರುವಾದ ನಿನ್ನನ್ನೇ ಆರಾಧಿ 
ಸುತ್ತಾರೆ. ॥ ೨೨ ॥ ಪ್ರಭೋ | ನಿನ್ನ ಗುಣಮಯ ಶಕ್ತಿಯಿಂದ ಈ 
ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ಮಾಡುವುದಕ್ಕಾಗಿ ನೀನು 
ಅನಂತನೂ, ಏಕರಸನೂ ಆಗಿದ್ದರೂ ಬ್ರಹ್ಯಾ ಎಷ್ಟು, ಶಿವ 
ಮುಂತಾದ ನಾಮಗಳನ್ನು ಧರಿಸಿಕೊಂಡಿರುವೆ. ॥ ೨೩ ॥ ದೇವ 
ದೇವನೇ | ನೀನು ಅತಿಗುಹ್ಕವಾದ ಬ್ರಹ್ಮತತ್ತ್ವವೇ ಆಗಿರುವೆ. 
ಕಾರ್ಯ-ಕಾರಣರೂಪದಿಂದ ದೇವತೆಗಳನ್ನೂ, ಮನುಷ್ಯರನ್ನೂ, 
ಪಶುಪಕ್ಚಿಗಳನ್ನೂ ಸೃಷ್ಟಿಸಿ ಪೋಷಿಸುವವನೂ ನೀನೇ ಆಗಿರುವೆ. 
ಅನೇಕ ಶಕ್ತಿಗಳ ರೂಪದಲ್ಲಿಯೂ ಕಾಣಿಸಿಕೊಳ್ಳುವೆ. ಸಕಲ ಪ್ರಾಣಿ 
ಗಳ ಆತ್ಮಸ್ತರೂಪನೂ ಆಗಿರುವ ನೀನು ಜಗದೀಶ್ವರನೂ ಆಗಿರುವೆ. 
॥ ೨೪ ॥ ಮಹಾದೇವನೇ | ಸಮಸ್ತ ವೇದಗಳು ನಿನ್ನಿಂದಲೇ ಪ್ರಕಟ 
ವಾಗಿವೆ. ಅದರಿಂದ ನೀನು ಸಮಸ್ತ ಜ್ಞಾನಗಳಿಗೂ ಮೂಲಸ್ರೋತ 
i ಜ್ಞಾನಸ್ವ ರೂಪನೇ ಆಗಿರುವೆ. ಜಗತ್ತಿನ ಆದಿಕಾರಣ ಮಹ 
ತತ್ತ್ವ ಮತ್ತು ತ್ರಿವಿಧ ಅಹಂಕಾರವೂ ನೀನೇ ಆಗಿರುವೆ. ಪ್ರಾಣ, 
ಇಂದ್ರಿಯಗಳು, ಪಂಚಭೂತಗಳು ಹಾಗೂ ಶಬ್ದಾದಿ ವಿಷಯಗಳ 
ಬೇರೆ-ಬೇರೆ ಸ್ಪ ರ್ವಭಾವಗಳೂ, ಮೂಲಕಾರಣವೂ ನೀನೇ ಆಗಿರುವೆ. 
ಪ್ರಾಣಿಗಳನ್ನು ವ್ಯ ವೃದ್ಧಿಗೊಳಿಸುವ ಮತ್ತು ವಿನಾಶಗೊಳಿಸುವ ಕಾಲನೂ 
ನನ ಆಗಿರುವೆ ಪ್ರಾಣಿಗಳಿಗೆ ಕಲ್ಯಾ ಣವನ್ನುಂಟುಮಾಡುವ 

ಸ್ವರೂಪನೂ ನೀನೇ. ಸತ್ಯ ಮತ್ತು ಯತೆಗಳೂ ನೀನೇ. 

ಕರನ ನಿನ್ನ ಸ್ವರೂಪವೇ ಆಗಿದೆ. ಅ-ಉ-ಮ-ಈ 
ಮೂರು ಅಕ್ಷರಗಳಿಂದ ಯುಕ್ತವಾದ ಓಂಕಾರಸ್ವರೂಪನೂ ನೀನೇ. 
ತ್ರಿಗುಣಾತ್ಮಕವಾದ ಪ್ರ ಪ್ರಕೃತಿಯೂ ನೀನೇ. ಹೀಗೆ '`ವೇದವಾದಿಗಳಾದ 
ಮಹಾತ್ಮರು ನಿನ್ನ ಗುಣಗಾನ ಮಾಡುತ್ತಾರೆ. ॥ ೨೫ ॥ ಮೂರು 
ಲೋಕಗಳಿಗೂ ಅಭ್ಯುದಯವನ್ನು ಮಾಡುವ ಶಂಕರನೇ | ಸರ್ವ 
ದೇವ ಸ್ವರೂಪನಾದ. ಅಗ್ನಿಯು ನಿನಗೆ ಮುಖವಾಗಿದ್ದಾನೆ. ಈ 
ಭೂಮಂಡಲವು ನಿನ್ನ ಚೆರಣಕಮಲವಾಗಿದೆ. ನೀನು. ಸಕಲ 
ದೇವತಾಸ್ವ ರೂಪ ಪನಾಗಿರುವೆ. ಈ ಕಾಲವೇ ನಿನ್ನ ಗತಿಯಾಗಿದೆ. 
ದಕ್ಕುಗಳೇ. ನಿನ್ನ ಕಿವಿಗಳಾಗಿವೆ. ವರುಣನೇ ನಿನ್ನ. ರಸನೇಂದ್ರಿಯ 
ನಾಗಿದ್ದಾನೆ. I ೨೬ ॥ ಭಗವಂತನೇ ! ಆಕಾಶವೇ “ನ್ನ ನಾಭಿಯು. 
ವಾಯುವು ಉಸಿರಾಗಿದೆ. ಸೂರ್ಯನು ಕಣ್ಣುಗಳಾಗಿದ್ದಾನೆ. 
ಜಲವೇ ನಿನ್ನ ರೇತಸ್ಸು ನಿನ್ನ ಅಹಂಕಾರವೇ ಉಚ್ಚ-ನೀಚೆ ಸಮಸ್ತ 
ಪ್ರಾಣಿಗಳಿಗೂ ಪರಮಾಶ್ರಯವಾಗಿದೆ. ಚಂದ್ರನೇ. ನಿನ್ನ ಮನಸ್ಸು 
ಸ್ವರ್ಗವೇ ನಿನ್ನ ತಲೆಯಾಗಿದೆ. ॥ ೨೭ ॥ 


832 


ಕುಕ್ತಿಃ ಸಮುದ್ರಾ ಗಿರಯೋಶಸ್ಥಿ ಸಂಘಾ 
ರೋಮಾಣಿ ಸರ್ವೌಷಧೀವೀರುಥಸ್ತೇ । 
ಛಂದಾಂಸಿ ಸಾಕ್ಷಾತ್ತವ ಸಪ್ತ ಧಾತವ- 
ಸ್ವಮೀಮಯಾತ್ಮನ್‌ಹೃದಯಂ ಸರ್ವಧರ್ಮಃ ॥ ೨೮ ॥ 


ಮುಖಾನಿ ಪಂಚೋಪನಿಷದಸ್ತವೇಶ 

ಯೈಸಿಂಶದಷ್ಟೋತ್ತರಮಂತ್ರವರ್ಗಃ I 

ಈ pr 

ಯತ್ತಚ್ಛಿವಾಖ್ಯಂ ಪರಮಾರ್ಥತತ್ತ 2 

ದೇವ ಸ್ವಯಂಜ್ಯೋತಿರವಸ್ಥಿತಿಸ್ತೇ 1೨೯ 
ಛಾಯಾ ತ್ತಧರ್ಮೋರ್ಮಿಷು ಯೈರ್ವಿಸರ್ಗೋ 

ನೇತ್ರತ್ರಯಂ ಸತ್ತ್ವರಜಸ್ತಮಾಂಸಿ । 
ಸಾಂಖ್ಯಾತ್ಮನಃ ಶಾಸ್ಪಕ್ರೃತಸ್ತವೇಕ್ಷಾ 


ಛಂದೋಮಯೋ ದೇವ ಖಷಿಃ ಪುರಾಣಃ ॥ ೩೦ ॥ 


ನ ತೇ ಗಿರಿತ್ರಾಐಲಲೋಕಪಾಲ- 
ವಿರಿಂಚಿವೈಕುಂಠಸುರೇಂದ್ರಗಮ್ಯಮ್‌ | 
ಜ್ಯೋತಿಃ ಪರಂ ಯತ್ರ ರಜಸ್ತಮಶ್ಚ 

ಸತ್ತ್ವಂ ನ ಯದ್ದಹ್ಮ ನಿರಸ್ತಭೇದಮ್‌ ॥ ೩೧॥ 


ಕಾಮಾಧ್ವರತ್ರಿಪುರಕಾಲಗರಾದ್ಯನೇಕ- 
ಭೂತದ್ರುಹಃ ಕ್ಹಪಯತಃ ಸ್ತುತಯೇ ನ ತತ್ತೇ । 
ಯಸ್ತೃಂತಕಾಲ ಇದಮಾತ್ಮಕೃತಂ ಸ್ಪನೇತ್ರ- 
ವಹ್ನಿಸ್ಸುಲಿಂಗಶಿಖಯಾ ಭಸಿತಂ ನ ವೇದ ॥ ೩೨ ॥ 


ಯೇ ತ್ವಾತ್ಮರಾಮಗುರುಭಿರ್ಪೃದಿ ಚಿಂತಿತಾಂಘ್ರಿ- 
ದ್ಧಂದ್ಧಂ ಚರಂತಮುಮಯಾ ತಪಸಾಭಿತಪ್ರಮ್‌ । 
ಕತ್ಪಂತ ಉಗ್ರಪರುಷಂ ನಿರತಂ ಶೃಶಾನೇ 
ತೇ ನೂನಮೂತಿಮವಿದಂಸ್ತವ ಹಾತಲಜ್ಜಾ ॥ ೩೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 7 


ವೇದಸ್ವರೂಪನಾದ ಭಗವಂತನೇ | ಸಮುದ್ರಗಳೇ ನಿನಗೆ 
ಹೊಟ್ಟೆಯಾಗಿದೆ. ಪರ್ವತಗಳೇ ಮೂಳೆಯಾಗಿವೆ. ಎಲ್ಲ ಪ್ರಕಾರದ 
ಔಷಧಿಗಳೂ, ಹುಲ್ಲುಗಳೂ ನಿನ್ನ ರೋಮವಾಗಿವೆ. ಗಾಯತ್ರಿಯೇ 
ಮೊದಲಾದ ಛಂದಸ್ಸುಗಳೇ ನಿನ್ನ ಸಪ್ತಧಾತುಗಳು, ಸಮಸ್ತ 
ಧರ್ಮಗಳೂ ನಿನ್ನ ಹೃದಯವೇ ಆಗಿದೆ. ॥ ೨೮ ॥ ಸರ್ವೇಶನೇ ! 


| ಸದ್ಯೋಜಾತಾದಿ ಐದು ಉಪನಿಷತ್ತು ಮಂತ್ರಗಳೇ ನಿನ್ನ ತತ್ಪುರುಷ , 


ಅಘೋರ, ಸದ್ಯೋಜಾತ, ವಾಮದೇವ ಮತ್ತು ಈಶಾನವೆಂಬ 
ಐದು. ಮುಖಗಳಾಗಿವೆ. ಅವುಗಳ ಪದಚ್ಚೇದದಿಂದಲೇ 
ಮೂವತ್ತೆಂಟು ಕಲಾತ್ಮಕ .ಮಂತ್ರಗಳು ಉಂಟಾಗುತ್ತವೆ. ನೀನು 
ಸಮಸ್ತ ಪ್ರಪಂಚದಿಂದ ಉಪರತನಾಗಿ ನಿನ್ನ ಸ್ವರೂಪದಲ್ಲಿ 
ನೆಲದಾಗ ಅದೇ ಸ್ಥಿತಿಯ ಹೆಸರು “ಶಿವ” ಎಂದಾಗಿದೆ. 
ವಾಸ್ತವವಾಗಿ ಅದೇ ಸ್ವಯಂ ಪ್ರಕಾಶ ಪರಮಾರ್ಥತತ್ವ 
ವಾಗಿದೆ. ॥ ೨೯ ॥ ಅಧರ್ಮಕ್ಕೆ ಮೂಲವಾದ ದಂಭಾಭಿಮಾನ 
ಅಹಂಕಾರಗಳೆಂಬ ತರಂಗಗಳೇ ನಿನ್ನ ನೆರಳಾಗಿದೆ. ವಿಧ-ವಿಧ 
ವಾದ ಸೃಷ್ಟಿಗೆ ಕಾರಣವಾಗಿರುವಂತಹ ಸತ್ತ ಎ ರಜಸ್ತಮೋಗುಣ 
ಗಳೇ ನಿನ್ನ ಮೂರು ಕಣ್ಣುಗಳಾಗಿವೆ. ಪ್ರಭುವೇ ! ಗಾಯತ್ರಿಯೇ 
ಮುಂತಾದ ಛಂದೋರೂಪವಾದ ಸನಾತನ ವೇದಗಳು ನಿನ್ನ 
ಸ್ವರೂಪವನ್ನೇ ಪ್ರತಿಪಾದಿಸುತ್ತವೆ. ಏಕೆಂದರೆ ನೀನೇ ಸಾಂಖ್ಯ 
ಮುಂತಾದ "ಸಮಸ್ತ ಶಾಸ್ತ್ರಗಳ ರೂಪದಲ್ಲಿ ಸ್ಥಿತನಾಗಿದ್ದು ಅವುಗಳ 
ಕರ್ತೃವೂ ನೀನೇ ಆಗಿರುವೆ. 1 ೩೦॥ 'ರಿತ್ರನೇ ಪರಮೇ 
ಶ್ವರನೇ ನೀನು ಪರಂಜ್ಯೋತಿ ಸ್ವರೂಪನು. 'ಪರಬ್ರಹ್ಮ ಪರಾತ್ಮ 
ತತ್ತ ಎವೇ ಆಗಿರುವೆ. ಸಚ್ಚಿದಾನಂದ ಸ್ವರೂಪನೂ ನೀನೇ. ಪರಂ 
ಜ್ಯೋತಿ ಸ್ವರೂಪನಾದ ನಿನ್ನಲ್ಲಿ ಸತ್ವ್ವರಜಸ್ತಮೋಗುಣಗಳಾಗಲೀ, 
ಯಾವುದೇ ಭೇದಭಾವವಾಗಲೀ ಇಲ್ಲ ಅಂತಹ ನಿನ್ನ ಚಿದಾನಂದ 
ಘನ ಸ್ವರೂಪವನ್ನು ಲೋಕಪಾಲಕರಾಗಲೀ, ಬ್ರಹ್ಮೇಂದ್ರವಿಷ್ಣುಗಳಾ 
ಗಲೀ ಅರಿಯರು. ॥ ೩೧ ॥ ಕಾಮದಹನ, ದಕ್ಷಯಜ್ಞ ವಿಧ್ವಂಸ, 
ತ್ರಿಪುರಾಸುರಸಂಹಾರ, (ಈಗ ನಮ್ಮ ಪ್ರಾರ್ಥನೆಯಂತೆ ನಡೆಯಲಿ 
ರುವ) ಕಾಲಕೂಟವಿಷಭಕ್ಚಣ, ಜೀವದ್ರೋಹಿ ಅನೇಕ ರಾಕೃಸರ 
ಸಂಹಾರ ಮುಂತಾದ ಪ್ರಪಂಚಕ್ಕೆ ಹಿತವಾದ ಕಾರ್ಯಗಳನ್ನು 
ನೀನು ಮಾಡಿರುವೆ. ಇದು ನಿನ್ನನ್ನು ಸ್ತುತಿಮಾಡುವುದಕ್ಕಾಗಿ ಹೇಳುತ್ತಿ 
ರುವ ಮಾತಲ್ಲ ಏಕೆಂದರೆ, ಪ್ರಳಯಕಾಲದಲ್ಲಿ ನೀನೇ ಸೃಷ್ಟಿಸಿದ ಈ 
ಜಗತ್ತು ನಿನ್ನ ಕಣ್ಣಿಂದ ಹೊರಡುವ ಅಗ್ನಿಯ ಕಿಡಿಯ ಜ್ವಾಲೆಗಳಿಂದ 
ಕ್ಷಣಮಾತ್ರದಲ್ಲಿ ಭಸ್ಮವಾಗಿ ಹೋಗುತ್ತದೆ. ಸದಾ ಧ್ಯಾನಮಗ್ನ 
ನಾಗಿರುವ ನೀನು ಈ ಕಾರ್ಯಗಳ ಸಾಧನೆಯ ಬಗ್ಗೆ ಯೋಚಿಸು 
ವುದೇ ಇಲ್ಲ ನಿನ್ನ ಪರಮಾದ್ಭುತವಾದ ಶಕ್ತಿಯಿಂದ ತಾನೇ ತಾನಾಗಿ 
ಎಲ್ಲವೂ ನಡೆದುಹೋಗುತ್ತದೆ. ॥ ೩೨ ॥ ಜೀವನ್ಮುಕ್ತರೂ, ಆತ್ಮಾ 
ರಾಮರೂ ಆದ ಗುರುಜನರು ತಮ್ಮ ಹೃದಯಕಮಲದಲ್ಲಿ ನಿನ್ನ 
ದಿವ್ಯವಾದ ಪಾದದ್ವಯಗಳನ್ನು ಧ್ಯಾನಮಾಡುತ್ತಿರುತ್ತಾರೆ. ನೀನೂ 
ಕೂಡ ನಿರಂತರ ಜ್ಞಾನ, ತಪಸ್ಸಿನಲ್ಲೇ ಲೀನನಾಗಿರುವೆ. ಅಂತಹ 
ನಿನ್ನನ್ನು ಕೆಲವರು ಕಾಮಾಸಕ್ತನೆಂದೂ ಸದಾ ಉಮೆಯೊಡನೆ 
ತಿರುಗುತ್ತಿರುವನೆಂದೂ ಹೇಳುತ್ತಾರೆ. ಯಾವಾಗಲೂ ಸ್ಥಶಾನದಲ್ಲೇ 
ವಾಸಮಾಡುವ ನಿನ್ನನ್ನು ಉಗ್ರಪುರುಷನೆಂದೂ ತೆಗಳುತ್ತಾರೆ. 
ನಾಚಿಕೆಗೆಟ್ಟುಹೀಗೆ ಹೇಳುವ ಅವರಿಗೆ ನಿನ್ನ ಮಹಿಮೆಯೇನಾದರೂ 
ತಿಳಿದಿರುವುದೇ 9 ॥ ೩೩ ॥ 


7 ಅಧ್ಯಾಯ] 


ಅಷ್ಟಮ ಸೃಂಧ 


833 


ತತ್ತಸ್ಯ ತೇ ಸದಸತೋಃ ಪರತಃ ಪರಸ್ಯ 
ನಾಂಜಃ ಸಧೂಪಗಮನೇ ಪ್ರಭವಂತಿ ಭೂಮ I 
ಬ್ರಹ್ನಾದಯಃ ಕಿಮುತ ಸಂಸ್ತವನೇ ವಯಂತು 
ತತ್ಪರ್ಗಸರ್ಗವಿಷಯಾ ಅಪಿ ಶಕ್ಕಿಮಾತ್ರಮ್‌ ॥ ೩೪ ॥ 


ಏತತ್ತರಂ ಪ್ರಪಶ್ಯಾಮೋ ನ ಪರಂ ತೇ ಮಹೇಶ್ವರ । 
ಮೃಡನಾಯ ಹಿ ಲೋಕಸ್ಯ ವ್ಯಕ್ಷಿಸ್ಟೇತವ್ಯಕ್ತಕರ್ಮಣಃ 
1 ೩೫ 1 


ಶ್ರೀಶುಕ ಉವಾಚ 


ತದ್ದೀಕ್ಸ್ಯ ವ್ಯಸನಂ ತಾಸಾಂ ಕೃಪಯಾ ಭೃಶಪೀಡಿತಃ । 
ಸರ್ವಭೂತಸುಷೃದ್ದೇವ ಇದಮಾಹ ಸತೀಂ ಪ್ರಿಯಾಮ್‌ 
WAL 


ಶ್ರೀಶಿವ ಉವಾಚ 


ಅಹೋ ಬತ ಭವಾನ್ಯೇತತ್ವಚಾನಾಂ ಪಶ್ಯ ವೈಶಸಮ್‌ । 
ಕ್ಲೀರೋದಮಥನೋದ್ಧೂತಾತ್ಕಾಲಕೂಟಾದುಪಸ್ಥಿತಮ್‌ 
॥೩೭॥ 


ಆಸಾಂ ಪ್ರಾಣಪರೀಪೂನಾಂ ವಿಧೇಯಮಭಯಂ ಹಿ ಮೇ। 
ಏತಾವಾನ್ಹಿ: ಪ್ರಭೋರರ್ಥೋ ಯದ್ದೀನಪರಿಪಾಲನಮ್‌ 


॥೩೮॥ 
ಪ್ರಾಣೈಃ ಸ್ವೈಃ: ಪ್ರಾಣಿನಃ ಪಾಂತಿ ಸಾಧವಃ ಕ್ಹಣಭಂಗುರೈ: | 
ಬದ್ಧವೈರೇ ಭೂತೇಷು ಮೋಹಿತೇಷ್ಟಾತ್ಮಮಾಯಯಾ 


॥೩೯॥ 


ಪುಂಸಃ ಕೃಪಯತೋ ಭದ್ರೇ ಸರ್ವಾತ್ಮಾಪ್ರೀಯತೇ ಹರಿಃ 
ಪ್ರೀತೇ ಹರೌ ಭಗವತಿ ಪ್ರೀಯೇತಹಂ ಸಚರಾಚರಃ | 


ತಸ್ಮಾದಿದಂ ಗರಂ ಭುಂಜೇ ಪ್ರಜಾನಾಂ ಸ್ಥಸ್ಟರಸ್ತು ಮೇ 
॥ ೪೦॥ 


ಶ್ರೀಶುಕ ಉವಾಚ 


ಏವಮಾಮಂತ್ರ್ಯ ಭಗವಾನ್ಸವಾನೀಂ ವಿಶ್ವಭಾವನಃ | 
ತದ್ದಿಷಂ ಜಗ್ಗುಮಾರೇಭೇ ಪ್ರಭಾವಜ್ಞಾನ್ಹಮೋದತ 
11 ೪೧॥ 


ಪ್ರಭುವೇ! ಕಾರ್ಯ-ಕಾರಣವಾದ ಈ ಜಗತ್ತಿನ ಆಚೆ 
ಮಾಯೆ ಇದೆ. ಆ ಮಾಯೆಗೂ ಅತೀತನಾಗಿ ನೀನಿರುವೆ. ನಿನ್ನ 
ಅನಂತಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಬ್ರಹ್ಮಾದಿಗಳೂ 
ಅಸಮರ್ಥರೇ ಸರಿ. ನಿನ್ನ ಸ್ವರೂಪವೇ ತಿಳಿಯದಿದ್ದರೆ 
ಸ್ತುತಿಮಾಡುವುದಾದರೂ ಹೇಗೆ ಸಾಧ್ಯ 9) ಹೀಗಿರುವಾಗ ಬ್ರಹ್ಮನ . 
ಅಂಶಾಂಶಸಂಭೂತರಾಗಿರುವ ನಾವೇನು ಮಾಡಬಲ್ಲೆವು? 
ಆದರೂ ನಮ್ಮ ಶಕ್ತಿಗನುಸಾರವಾಗಿ ನಿನ್ನ ಗುಣಗಾನವನ್ನು 
ಮಾಡುತ್ತಿದ್ದೇವೆ. ಇದರಿಂದಲೇ ತೃಪ್ತನಾಗಿ ವರದಾನವನ್ನು ಮಾಡು. 
॥ ೩೪ ॥ ನಾವಾದರೋ ಕೇವಲ ನಿನ್ನ ಈ ಲೀಲಾವಿಹಾರೀ ಸ್ವರೂಪ 
ವನ್ನೇ ನೋಡುತ್ತಿದ್ದೇವೆ. ನಿನ್ನ ಪರಮಸ್ವರೂಪವನ್ನು ನಾವು ತಿಳಿಯ 
ಲಾರೆವು. ಮಹೇಶ್ವರಾ | ನಿನ್ನ ಲೀಲೆಗಳು ಅವ್ಯಕ್ತವಾಗಿದ್ದರೂ ಶಿ 
ಜಗತ್ತಿನ ಕಲ್ಯಾಣಕ್ಕಾಗಿಯೇ ನೀನು ವ್ಯಕ್ತರೂಪದಿಂದಲೂ ಇರು 
ತ್ರೀಯೇ ॥ ೩೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರಿಕ್ಷಿದ್ರಾಜನೇ | 
ಪ್ರಜೆಗಳ ಈ ಸಂಕಟವನ್ನು ನೋಡಿ ಸಮಸ್ತ ಪ್ರಾಣಿಗಳ ತೈ 
ಷಿಯೂ, ದೇವಾಧಿದೇವನೂ, ಕರುಣಾಮಯನೂ ಆದ ಭಗ 
ವಾನ್‌ ಶಂಕರನು ಹೃದಯದಲ್ಲಿ ವ್ಯಥೆಗೊಂಡು ಪ್ರೇಯಸಿಯಾದ 
ಪಾರ್ವತಿಯೊಡನೆ ಹೀಗೆಂದನು. ॥ ೩೬ ॥ 


ಶ್ರೀಶಿವನು ಹೇಳಿದನು - ದೇವಿ! ಅಯ್ಯೋ ಪಾಪ! ಕ್ಲೀರ 
ಸಮುದ್ರವನ್ನು ಕಡೆಯುವಿಕೆಯಿಂದ ಹುಟ್ಟಿದ ಮಹಾಘೋರವಾದ 
ಕಾಲಕೂಟವಿಷದಿಂದ ಪ್ರಜೆಗಳಿಗುಂಟಾದ ದುಃಖವನ್ನಾದರೂ 
ನೋಡು. ॥ ೩೭ ॥ ಈ ಬಡಪಾಯಿಗಳು ಹೇಗಾದರೂ ತಮ್ಮ 
ಪ್ರಾಣಗಳನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ. ಇವರನ್ನು ನಿರ್ಭ 
ಯರನ್ನಾಗಿಸುವುದೇ ಈಗ ನನ್ನ ಕರ್ತವ್ಯವಾಗಿದೆ. ಸಮರ್ಥನಾದ 
ಪ್ರಭುವಿಗೆ ದೀನರಾದವರ ಸಂಕಟವನ್ನು ಪರಿಹರಿಸುವುದೇ 
ಜೀವನದ ಮುಖ್ಯ ಪ್ರಯೋಜನವಾಗಿದೆ. ॥ ೩೮ ॥ ಸಜ್ಜನ 
ರಾದವರು ತಮ್ಮ ಕ್ಷಣಭಂಗುರವಾದ ಪ್ರಾಣಗಳನ್ನು ಬಲಿಕೊಟ್ಟಾ 
ದರೂ ಬೇರೆಯವರ ಪ್ರಾಣಗಳನ್ನು ರಕ್ಷಿಸುತ್ತಾರೆ. ಕಲ್ಯಾಣೀ! 
ತಮ್ಮದೇ ಆದ ಮೋಹದ ಮಾಯೆಯಲ್ಲಿ ಸಿಕ್ಕಿಹಾಕಿಕೊಂಡು 
ಪ್ರಪಂಚದ ಪ್ರಾಣಿಗಳು ಮೋಹಿತರಾಗಿ ಪರಸ್ಪರವಾಗಿ ವೈರಕಟ್ಟಿ 
ಕೊಳ್ಳುವರು. ॥ ೩೯ ॥ ಸರ್ವಮಂಗಳೇ ! ಇಂತಹವರ ಮೇಲೆ ಕೃಪೆ 
ಮಾಡುವವನ ಮೇಲೆ ಸರ್ವಾತ್ಮನಾದ ಶ್ರೀಹರಿಯು ಪ್ರಸನ್ನ 
ನಾಗುವನು. ಭಗವಂತನು ಪ್ರಸನ್ನನಾದಾಗ ಚರಾಚರ ಜಗತ್ತಿ 
ನೊಂದಿಗೆ ನಾನೂ ಪ್ರಸನ್ನನಾಗುತ್ತೇನೆ. ಅದಕ್ಕಾಗಿ ಈಗಿಂದೀಗಲೇ 
ನಾನು ಈ ವಿಷವನ್ನು ಕುಡಿಯುತ್ತೇನೆ. ಇದರಿಂದ ನನ್ನ ಪ್ರಜೆಗಳಿಗೆ 
ಕಲ್ಯಾಣವುಂಟಾಗಲೀ ; ಲೋಕಕ್ಕೆ ಕ್ಲೇಮವಾಗಲೀ. ॥ ೪೦॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ವಿಶ್ವದ 
ಜೀವನದಾತನಾದ ಭಗವಾನ್‌ ಶಂಕರನು ಹೀಗೆ ಪಾರ್ವತಿಗೆ ಹೇಳಿ, 
ಅವಳ ಸಮ್ಮತಿಯನ್ನು ಪಡೆದು ಆ ಹಾಲಾಹಲವಿಷವನ್ನು ಕುಡಿ 
ಯಲು ಸಿದ್ಧನಾದನು. ಶಿವನ ಪ್ರಭಾವವನ್ನು ಚೆನ್ನಾಗಿ ಅರಿತಿದ್ದ 
ಪಾರ್ವತಿಯು ಹೃತ್ಪೂರ್ವಕವಾಗಿ ಅದಕ್ಕೆ ಸಮೃತಿಸಿದಳು. ॥ ೪೧ ॥ 


834 


ತತಃ ಕರತಲೀಕೃತ್ಯ ವ್ಯಾಪಿ ಹಾಲಾಹಲಂ ವಿಷಮ್‌ | 
ಅಭಕ್ಚಯನ್ನಹಾದೇವ: ಕೃಪಯಾ ಭೂತಭಾವನಃ 
1೪೨ 


ತಸ್ಯಾಪಿ ದರ್ಶಯಾಮಾಸ ಸ್ಪವೀರ್ಯಂ ಜಲಕಲ್ಲಷಃ 1 
ಯಚ್ಛಕಾರ ಗಲೇ ನೀಲಂ ತಚ್ಚ ಸಾಧೋರ್ವಿಭೂಷಣಮ್‌ 
11 ೪೩॥ 


ತಪ್ಯಂತೇ ಲೋಕತಾಪೇನ ಸಾಧವಃ ಪ್ರಾಯಶೋ ಜನಾಃ । 
ಪರಮಾರಾಧನಂ ತದ್ಧಿ ಪುರುಷಸ್ಯಾಖಿಲಾತ್ಮನಃ 
) ॥ ೪೪॥ 


ನಿಶಮ್ಯ ಕರ್ಮ ತಚ್ಚಂಭೋರ್ದೇವದೇವಸ್ಯ ಮೀಡುಷಃ । 
ಪ್ರಜಾ ದಾಕ್ಲಾಯಣೀ ಬ್ರಹ್ಮಾ ವೈಕುಂಠಶ್ಚ ಶಶಂಸಿರೇ 
I ೪೫ ॥ 


ಪ್ರಸ್ಥನ್ನಂ ಪಿಬತಃ ಪಾಣೇರ್ಯತ್ಯಿಂಚಿಜ್ಜಗೃಹುಃ ಸ್ಥ ತತ್‌ । 
ವೃಶ್ಚಿಕಾಹಿವಿಷಾಷಧ್ಯೋ ದಂದಶೂಕಾಶ್ಚ ಯೇತಪರೇ 
WW V೬ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಪ್ರಾಣಿಗಳ ಹಿತೈಷಿಯಾದ ಭಗವಾನ್‌ ಶಂಕರನ ಶಕ್ತಿಯಿಂದಲೇ 
ಸಮಸ್ತ ಪ್ರಾಣಿಗಳು ಜೀವಿಸಿರುತ್ತಾರೆ. ಅವನು ಆ ತೀಕ್ಷ್ಮ ವಾದ 
ಹಾಲಾಹಲವಿಷವನ್ನು ತನ್ನ ಅಂಗೈಯಲ್ಲಿ ಎತ್ತಿಕೊಂಡು ಕುಡಿದು 
ಬಿಟ್ಟನು. ॥ ೪೨ ॥ ಜಲಕ್ಕೆ ಕಲಷಪ್ರಾಯವಾಗಿದ್ದ ಆ ವಿಷವು 
ಪರಶಿವನ ಕೊರಳಲ್ಲಿ ಕಪ್ಪನ್ನುಂಟುಮಾಡಿ ತನ್ನ ಶಕ್ತಿಯನ್ನು ಪ್ರದರ್ಶಿ 


ಸಿತು. ಆದರೆ ಆ ನೀಲಚ್ಛಾಯೆಯೂ ಜಗದ್ರಕಕನಾದ ಪರಮೇಶ್ವರ 
ಲ್ಲ) ಆ ವ 


ನಿಗೆ ಅಲಂಕಾರವೇ ಆಯಿತು. ॥ ೪೩ ॥ ಪರೋಪಕಾರೀ ಸಜ್ಜನರು 
ಪ್ರಾಯಶಃ ಪ್ರಜೆಗಳ ದುಃಖವನ್ನು ನಿವಾರಿಸಲಿಕ್ಕಾಗಿ ಸ್ವತಃ ದುಃಖ 
ವನ್ನು ಸ್ವೀಕರಿಸುತ್ತಾರೆ. ಆದರೆ ಅಂತಹ ಸೇವಾಕಾರ್ಯವು ಸರ್ವಾ 
ತ್ಗನಾದ ಪರಮಪುರುಷನ ಆರಾಧನೆಯೇ ಆಗುತ್ತದೆ. ॥ ೪೪ ॥ 
ದೇವಾಧಿದೇವನಾದ ಭಗವಾನ್‌ ಶಂಕರನು ಎಲ್ಲರ ಕಾಮನೆ 
ಗಳನ್ನು ಪೂರ್ಣಮಾಡುವವನಾಗಿದ್ದಾನೆ. ಅವನ ಈ ಕಲ್ಯಾಣಕಾರೀ 
ಅದ್ಭುತ ಕರ್ಮವನ್ನು ಕೇಳಿ ಸಮಸ್ತ ಪ್ರಜೆ, ದಾಕ್ಚಾಯಿಣೀ, ಬ್ರಹ್ಮ 
ದೇವರು ಹಾಗೂ ಸ್ವಯಂ ಭಗವಾನವ ವಿಷ್ಣುವೂ ಕೂಡ ಅವನನ್ನು 
ಪ್ರಶಂಸಿಸಿದರು. ॥ ೪೫ ॥ ಭಗವಾನ್‌ ಶಂಕರನು ವಿಷಪಾನ 
ಮಾಡುವಾಗ ಅವನ ಕೈಯಿಂದ ಸ್ವಲ್ಪ ವಿಷವು ಕೆಳಗೆ ಚೆಲ್ಲಿತ್ತು. 
ಅದನ್ನು ಚೇಳುಗಳೂ, ಹಾವುಗಳೂ ಹಾಗೂ ಇತರ ವಿಷಜಂತು 
ಗಳೂ, “ಕಲವು ವಿಷೌಷಧಿಗಳೂ ಅದನ್ನು ಸ್ವೀಕರಿಸಿದವು. ॥ ೪೬ ॥ 


ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸ್ಕಂಧೇ 
ಅಮೃತಮಥನೇ ಸಪ್ತಮೋ5ಧ್ಯಾಯಃ॥ ೭ ॥ 


ಕತಾ» ಈ ಪ್ರಹಾಸ. 


ಎಂಟನೆಯ ಅಧ್ಯಾಯ 
ಕ್ಷೀರಸಮುದ್ರದಲ್ಲಿ ಅಮೃತವು ಪ್ರಕಟವಾದುದು- ಭಗವಂತನ ಮೋಹಿನೀ ಅವತಾರವು 


ಶ್ರೀಶುಕ ಉವಾಚ 


ಪೀತೇ ಗರೇ ವೃಷಾಂಕೇಣ ಪ್ರೀತಾಸ್ತೇರಮರದಾನವಾಃ । 
ಮಮಂಥುಸ್ತರಸಾ ಸಿಂಧುಂ ಹವಿರ್ಧಾನೀ ತತೋರ5ಭವತ್‌ 
॥ ೧ ॥ 
ತಾಮಗ್ನಿಹೋತ್ರೀಮೃಷಯೋ ಜಗೃಹುರ್ಬ್ರಹ್ಮವಾದಿನಃ । 
ಯಜ್ಞಸ್ಯ ದೇವಯಾನಸ್ಯ ಮೇಧ್ಯಾಯ ಹವಿಷೇ ನೃಪ 
॥ ೨ ॥ 


ತತ ಉಚ್ಚೈಪ್ರವಾ ನಾಮ ಹಯೋರಭೂಚ್ಚಂದ್ರಪಾಂಡುರ: । ' 


ತಸ್ಥಿನ್ನಲಿ: ಸ್ಪೃಹಾಂ ಚಕ್ರೇನೇಂದ್ರ ಈಶ್ವರಶಿಕ್ಷಯಾ 
॥ ೩ ॥ 

ತತ ಐರಾವತೋ ನಾಮ ವಾರಣೇಂದ್ರೋ ವಿನಿರ್ಗತಃ । 

ದಂತೈಶ್ಚತುರ್ಭಿಃ ಶ್ರೇತಾದ್ರೇರ್ಹರನ್ನಗವತೋ ಮಹಿಮ್‌ 
॥1೪॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ವೃಷಾಂಕನಾದ 


' ಪರಶಿವನು ಹಾಲಾಹಲವಿಷ ಷವನ್ನು ಕುಡಿಯಲಾಗಿ 'ದೇವ-ದಾನ 


ವರು ಸಂತೋಷಗೊಂಡರು. ಮತ್ತೆ ಅವರು ಹೊಸದಾದ ಉತ್ಸಾಹ 
ದಿಂದ ಸಮುದ್ರವನ್ನು ಕಡೆಯಲು ತೊಡಗಿದರು. ಆಗ ಕ್ಷೀರಸಾಗರ 
ದಿಂದ ಕಾಮಧೇನುವು ಪ್ರಕಟವಾದಳು. ॥ ೧ ॥ ಅವಳು ಅಗ್ನಿ 
ಹೋತ್ರದ ಸಾಮಗ್ರಿಗಳನ್ನು ಉತ್ಪನ್ನಮಾಡುವವಳಾಗಿದ್ದಳು. ಅದ 
ಕ್ಕಾಗಿ ಬ್ರಹ್ನಲೋಕದವರೆಗೆ ತಲುಪಿಸುವ ಯಜ್ಞಗಳಿಗಾಗಿ ಉಪ 
ಯೋಗಿಸುವ ಪವಿತ್ರ ಹಾಲು, ತುಪ್ಪ ಮುಂತಾದವುಗಳನ್ನು ಪಡೆಯ 
ಲಿಕ್ಕಾಗಿ ಬ್ರಹ್ಮವಾದಿಗಳಾದ ಯಷಿಗಳು ಆಕೆಯನ್ನು ಸ್ವೀಕರಿಸಿದರು. 
॥ ೨॥ ಬಳಿಕ ಚಂದ್ರನಂತೆ ಬಿಳುಪಾದ ಉಚ್ಛೆಶ್ರವಸೆಂಬ 
ಕುದುರೆಯು ಹೊರಟಿತು. ಅದನ್ನು ಪಡೆಯಲು ಳಿಯ ಇಚ್ಛಿಸಿ 
ದನು. ಇಂದ್ರನು ಅದನ್ನು ಬಯಸಲಿಲ್ಲ ಏಕೆಂದರೆ, ಭಗವಂತನು 
ಮೊದಲೇ ಅವನಿಗೆ ಆದೇಶಿಸಿದ್ದನು. ॥ ೩ ಬಳಿಕ ನಾಲ್ಕು ದಂತ 
ಗಳುಳ್ಳ ಶ್ರೇಷ್ಠವಾದ ಐರಾವತವೆಂಬ ಆನೆಯು ಹುಟ್ಟಿತು. ಅದರ 
ಉಜ್ವಲಶೋಭೆಯು ರುದ್ರನ ಉಜ್ವಲವಾದ ಕಾಂತಿಯಿಂದ 
ಕೂಡಿದ್ದ ಕೈಲಾಸವನ್ನೂ ಮೀರಿಸುವಂತಿತ್ತು. ॥ ೪ ॥ 


8 'ಅಧ್ಯಾಂಿ] ಅಷ್ಟಮ ಸೃಂಧ 835 


ಕೌಸ್ತುಭಾಖ್ಯಮಭೂದ್ರತ್ನಂ ಪದ್ಧರಾಗೋ ಮಹೋದಧೇಃ | 
ತಸ್ಥಿನ್ನರಿಃ ಸ್ಪಹಾಂ ಚಕ್ರೇ ವಕ್ನೋರಲಂಕರಣೇ ಮಣೌ 

1 ೫ ॥ 
ತತೋತಭವತ್ತಾರಿಜಾತಃ ಸುರಲೋಕವಿಭೂಷಣಮ್‌ । 
ಪೂರಯತ್ಯರ್ಥಿನೋ ಯೋಇರ್ಶೈಃ ಶಶ್ವದ್ದುವಿ ಯಥಾ ಭವಾನ್‌ 

W ೬॥ 
ತತಶ್ಚಾಪರಸೋ ಜಾತಾ ನಿಷ್ಕಕಂಠ್ಯ: ಸುವಾಸಸಃ ಟ 
ರಮಣ್ಯಃ ಸ್ಪರ್ಗಿಣಾಂ ವಲ್ಗುಗತಿಲೀಲಾವಲೋಕನೈ: 

॥ ೭ ॥ 
ತತಶ್ಥಾವಿರಭೂತಾಕ್ಷಾಚ್ಛೀ ರಮಾ ಭಗವತರಾ । 
ರಂಜಯಂತೀ ದಿಶಃ ಕಾಂತ್ಯಾ ವಿದ್ಯುತೌದಾಮನೀ ಯಥಾ 

॥ ೮ ॥ 


ತಸ್ಯಾಂ ಚಕ್ರುಃ ಸ್ಪಹಾಂ ಸರ್ವೇ ಸಸುರಾಸುರಮಾನವಾಃ । 
ರೂಪೌದಾರ್ಯವಯೋವರ್ಣಮಜಹಿಮಾಕ್ಟಿಪ್ರಚೇತಸಃ 
1 ೯1 


ತಸ್ಯಾ ಆಸನಮಾನಿನ್ಯೇ ಮಹೇಂದ್ರೋ ಮಹದದ್ಭುತಮ್‌ । 
ಮೂರ್ತಿವತ್ಯ: ಸರಿಚ್ಛೇಷ್ಠಾ ಹೇಮಕುಂಬೈರ್ಜಲಂ ಶುಚಿ 

॥೧೦॥ 

ಆಭಿಷೇಚನಿಕಾ  ಭೂಮಿರಾಹರತ್ತ ಕಲೌಷಧೀಃ । 
ಗಾವಃ ಪಂಚ ಪವಿತ್ರಾಣಿ ವಸಂತೋ ಮಧುಮಾಧವ್‌ೌ 

॥೧೧॥ 

ಯಹಷಯಃ ಕಲ್ಹಯಾಂಚಕ್ರುರಭಿಷೇಕಂ ಯಥಾವಿಧಿ | 
ಜಗುರ್ಭದ್ರಾಣಿ ಗಂಧರ್ವಾ ನಟ್ಕಶ್ವ ನನ್ಫತುರ್ಜಗುಃ 

1 ೧೨॥ 

ಮೇಘಾ ಮೃದಂಗಪಣವಮುರಜಾನಕಗೋಮುಖಾನ್‌ | 


ವ್ಯನಾದಯನ್‌ ಶಂಖವೇಣುವೀಣಾಸ್ತುಮುಲನಿಪ್ಠನಾನ್‌ 
॥ ೧೩ ॥ 


ತತೋಂಭಿಷಿಷಿಚುರ್ದೇವೀಂ ಶ್ರಿಯಂ ಪದ್ಧಕರಾಂ ಸತೀಮ್‌ । 
ದಿಗಿಭಾಃ ಪೂರ್ಣಕಲಶೈ: ಸೂಕ್ಕವಾಕ್ಕೆ ರ್ದ್ವಿಜೇರಿತೈಃ 

1 0೪ 
ಸಮುದ್ರ: ಪೀತಕೌಶೇಯವಾಸಸೀ ಸಮುಪಾಹರತ್‌ ! 


ವರುಣಃ ಸ್ರಜಂ ವೈಜಯಂತೀಂ ಮಧುನಾ ಮತ್ತಷಟ್ಟದಾಮ್‌ 
॥॥ ೧೫ ॥ 


ಭೂಷಣಾನಿ ವಿಚಿತ್ರಾಣಿ ವಿಶ್ವರ್ಮಾ ಪ್ರಜಾಪತಿಃ | 
ಹಾರಂ ಸರಸ್ವತೀ ಪದ್ಧದಜೋ ನಾಗಾಶ್ಚ ಕುಂಡಲೇ 
॥1 ೧೬॥ 


ಬಳಿಕ ಕ್ಷೀರಸಮುದ್ರದಿಂದ ಕೌಸ್ತುಭವೆಂಬ ಪದ್ಧರಾಗ 
ಮಣಿಯು ಹೊರಟಿತು. ಆ ಮಣಿಯನ್ನು ತನ್ನ ವಕ್ಚಹ್ಠಳದಲ್ಲಿ ಅಲಂ 
ಕರಿಸಿಕೊಳ್ಳಲು ಅಜಿತನಾದ ಭಗವಾನ್‌ ಮಹಾವಿಷ್ಣುವು ಸ್ವೀಕರಿಸಿ 
ದನು. ॥ ೫ ॥ ಬಳಿಕ ಸ್ವರ್ಗಲೋಕದ ಶೋಭೆಯನ್ನು ಹೆಚ್ಚಿಸುವ 
ಪಾರಿಜಾತ ಹುಟ್ಟಿತು. ಪರೀಕ್ಷಿತನೇ! ಭೂಮಂಡಲದಲ್ಲಿ ನೀನು 
ಸಕಲರ ಇಚ್ಛೆಗಳನ್ನು ಈಡೇರಿಸುವಂತೆಯೇ ಆ ಕಲ್ಪವೃಕ್ಟವು ಬೇಡಿದ 
ವರ ಇಷ್ಟಾರ್ಥಗಳೆಲ್ಲವನ್ನೂ ಪೂರ್ಣಗೊಳಿಸುತ್ತದೆ. ॥ ೬ ॥ ಅನಂ 
ತರ ಸುವರ್ಣದ ಹಾರಗಳಿಂದ ಸಮಲಂಕೃತರಾದ, ದಿವ್ಯವಸ್ಥ್ರ 
ಗಳನ್ನುಟ್ಟಿದ್ದ ನಡೆ-ಬೆಡಗು ನೋಟಗಳಿಂದ ದೇವತೆಗಳನ್ನು 
ಸಂತೋಷ ಪಡಿಸುವ ಕಡುಚೆಲುವೆಯರಾದ ಅಪ್ಪರೆಯರು 
ಹುಟ್ಟಿದರು. ॥ ೭ ॥ ಅನಂತರ ಭಗವಂತನ ನಿತ್ಯಶಕ್ತಿಯಾದ ಸೌಂದ 
ರ್ಯವೇ ಮೂರ್ತಿಭವಿಸಿದಂತೆ ಭಗವತಿ ಶ್ರೀಲಕ್ಷ್ಮೀದೇವಿಯು 
ಪ್ರಕಟಳಾದಳು. ಅವಳ ಮಿಂಚಿನಂತಹ ದಿವ್ಯವಾದ ಕಾಂತಿಯಿಂದ 
ದಶದಿಕ್ಕುಗಳು ಬೆಳಗುತ್ತಿದ್ದುವು. 1೮ ॥ ಆ ಶ್ರೀದೇವಿಯ ರೂಪ, 
ಔದಾರ್ಯ, ಯೌವನ, ನಯನಮನೋಹರವಾದ ಶರೀರಕಾಂತಿ 
ಹಾಗೂ ಮಹಿಮೆಗಳಿಗೆ ಎಲ್ಲರ ಚಿತ್ರವೂ ಆಕರ್ಷಿಸಿತು. ದೇವತೆ 
ಗಳು, ಅಸುರರು, ಮನುಷ್ಯರು ಹೀಗೆ ಎಲ್ಲರೂ ಇವಳು ನಮಗೆ 
ದೊರೆಯಲಿ ಎಂದು ಬಯಸಿದರು. ॥ ೯ ॥ ಸ್ವತಃ ದೇವೇಂದ್ರನೇ 
ತನ್ನ ಕೈಗಳಿಂದ ಅವಳಿಗೆ ಕುಳಿತುಕೊಳ್ಳಲು ಅದ್ಭುತವಾದ ದಿವ್ಯ 
ಆಸನವನ್ನು ತಂದಿರಿಸಿದನು. ಶ್ರೇಷ್ಠನದಿಗಳೆಲ್ಲವೂ ಮೂರ್ತಿವತ್ತಾಗಿ 
ಬಂದು ಅವಳ ಅಭಿಷೇಕಕ್ಕಾಗಿ ಚಿನ್ನದ ಬಿಂದಿಗೆಗಳಲ್ಲಿ ಪರಿಶುದ್ಧ 
ವಾದ ನೀರನ್ನು ತಂದರು. ॥ ೧೦ ॥ ಭೂದೇವಿಯು ಅಭಿಷೇಕಕ್ಕಾಗಿ 
ಬೇಕಾದ ಗಿಡಮೂಲಿಕೆಗಳನ್ನು ಸಿದ್ಧಪಡಿಸಿದಳು. ಗೋವುಗಳು 
ಪವಿತ್ರವಾದ ಪಂಚಗವ್ಯವನ್ನೂ, ವಸಂತನು ಚೈತ್ರ-ವೈಶಾಖದಲ್ಲಿ 
ದೊರೆಯುವ ಬಗೆ-ಬಗೆಯ ಫಲ-ಪುಷ್ಪಗಳನ್ನು ಕಾಣಿಕೆಯಾಗಿ 
ಅರ್ಪಿಸಿದನು. ॥ ೧೧ ॥ ಇವೆಲ್ಲ ಸಾಮಗ್ರಿಗಳಿಂದ ಯಪಿಗಳು 
ಲಕ್ಷ್ಮೀದೇವಿಗೆ ಶಾಸ್ತ್ರೋಕ್ತವಾಗಿ ಶುದ್ಧ ಜಲದಿಂದ ಅಭಿಷೇಕ ಮಾಡಿ 
ದರು. ಗಂಧರ್ವರು ಮಂಗಳಗೀತೆಗಳನ್ನು ಹಾಡಿದರು. ನರ್ತಕಿ 
ಯರು ಹಾಡುತ್ತಾ, ನರ್ತಿಸುತ್ತಾ ಸೇವೆ ಸಲ್ಲಿಸಿದರು. ॥ ೧೨ ॥ 
ಮೇಘಗಳು ಮೂರ್ತಿವತ್ತಾಗಿ ಬಂದು ಮೃದಂಗ, ಪಣವ, ಆನಕ, 
ಗೋಮುಖ, ಶಂಖ, ಕೊಳಲು, ವೀಣೆ ಮುಂತಾದ ವಾದ್ಯಗಳನ್ನು 
ಇಂಪಾಗಿ ನುಡಿಸಿತು. ॥ ೧೩ ॥ ಆಗ ಭಗವತೀ ಲಕ್ಷ್ಮೀ ದೇವಿಯು 
ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡ ದಿವ್ಯ ಸಿಂಹಾಸನದಲ್ಲಿ 
ವಿರಾಜಮಾನಳಾದಳು. ಬ್ರಾಹ್ಮಣೋತ್ತಮರು ವೇದ ಮಂತ್ರಗಳನ್ನು 
ಪಠಿಸುತ್ತಿರುವಂತೆ, ದಿಗ್ಗಜಗಳು ಪೂರ್ಣ ಕುಂಭ ಗಳಿಂದ ಅವಳಿಗೆ 
ಅಬಿಷೆಕಮಾಡಿದವು. ॥ ೧೪ ॥ ಸಮುದ್ರ ರಾಜನು ಆಕೆಗೆ ಎರಡು 
ರೇಷ್ಮೆಯ ಪೀತಾಂಬರಗಳನ್ನು ಉಡಲು ಕೊಟ್ಟನು. ವರುಣನು 
ಮಧುಪಾನದಿಂದ ಮತ್ತವಾದ ದುಂಬಿಗಳಿಂದ ಕೂಡಿದ್ದ ವೈಜಯಂತೀ 
ಮಾಲೆಯನ್ನು ಸಮರ್ಪಿಸಿದನು. ॥ ೧೫ ॥ ವಿಶ್ವ ಕರ್ಮ 
ಪ್ರಜಾಪತಿಯು ನಾನಾವಿಧವಾದ ವಿಚಿತ್ರವಾದ ಆಭರಣ 
ಗಳನ್ನೂ, ಸರಸ್ವತೀ ದೇವಿಯು ಮುತ್ತಿನ ಹಾರವನ್ನೂ ಬ್ರಹ್ಮನು 
ದಿವ್ಯವಾದ ಕಮಲವನ್ನೂ, ನಾಗಶ್ರೇಷ್ಠರು ನಯನ ಮನೋ 
ಹರವಾದ ಕುಂಡಲಗಳನ್ನೂ ಲಕ್ಷ್ಮೀದೇವಿಗೆ ಅರ್ಪಿಸಿದರು. ॥೧೬॥ 


836 
ತತಃ ಕೃತಸ್ಪಸ್ತ್ಯಯನೋತ್ಪಲಸ್ರಜಂ 
'ನದದ್ದ್ವಿರೇಫಾಂ ಪರಿಗೃಹ್ಯ ಪಾಣಿನಾ । 


ಚಚಾಲ ವಕ್ತಂ ಸುಕಪೋಲಕುಂಡಲಂ 


ಸವ್ರೀಡಹಾಸಂ ದಧತೀ ಸುಶೋಭನಮ್‌ ॥ ೧೭ ॥ 


ಸ್ತನದ್ವಯಂ ಚಾತಿಕೃಶೋದರೀ , ಸಮಂ 
ನಿರಂತರಂ ಚಂದನಕುಂಕುಮೋಕ್ಟಿತಮ್‌ 

ತತಸ್ತತೋ ನೂಪುರವಲ್ಲುಶಿಂಜಿತೈ- 
ರ್ವಿಸರ್ಪತೀ ಹೇಮಲತೇವ ಸಾ ಬಭೌ 


1 ೧೮ ॥ 


ವಿಲೋಕಯಂತೀ ನಿರವದ್ಯಮಾತ್ಮನಃ 
ಪದಂ ಧ್ರುವಂ ಚಾವ್ಯಭಿಚಾರಿಸದ್ಗುಣಮ್‌ 

ಗಂಧರ್ವಯಕ್ಕಾಸುರಸಿದ್ದಚಾರಣ- 
ತೈವಿಷ್ಠಫೇಯಾದಿಪು  ನಾನ್ಸವಿಂದತ 


॥1 ೧೯ ॥ 


ನೂನಂ ತಪೋ ಯಸ್ಕ ನ ಮನ್ಯುನಿರ್ಜಯೋ 
ಜಾನಂ ಕ್ವಚಿತ್ರಚ್ಚ ನ ಸಂಗವರ್ಜಿತಮ್‌ 
ಗಿ “ಚ 
ಕಶ್ಚಿನ್ನಹಾಂಸ್ತಸ್ಯ ನ ಕಾಮನಿರ್ಜಯಃ 
ಸ ಈಶ್ವರಃ ಕಿಂ ಪರತೋವ್ಯಪಾಶ್ರಯಃ 


॥ ೨೦ ॥ 


ಧರ್ಮಃ ಕ್ವಚಿತ್ರತ್ರ ನ ಭೂತಸೌಹೃದಂ 

ತ್ಯಾಗಃ ಕ್ವಚಿತ್ರತ್ರ ನ ಮುಕ್ತಿಕಾರಣಮ್‌ । 
ವೀರ್ಯಂ ನ ಪುಂಸೋತಸ್ತೃಜವೇಗನಿಷ್ಟತಂ 

ನಹಿ ದ್ವಿತೀಯೋ ಗುಣಸಂಗವರ್ಜಿತಃ ॥ ೨೧ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಇದಾದ ನಂತರ ವಿಪ್ರೋತ್ತಮರು ಸ್ವಸ್ಥಿಮಂತ್ರಗಳನ್ನು ಪಠಿಸಿದ 
ಬಳಿಕ ಶ್ರೀರಮಾದೇವಿಯು ರೋಂಕರಿಸುತ್ತಿದ್ದ ದುಂಬಿಗಳಿಂದ 
ವ್ಯಾಪ್ತವಾಗಿದ್ದ ಕನ್ನೈದಿಲೆಯ ಮಾಲೆಯನ್ನು ಕೈಯಲ್ಲಿ ಹಿಡಿದು 
ಕೊಂಡಳು. ಕುಂಡಲಗಳ ಕಾಂತಿಯಿಂದ ಶ್ರೀಲಕ್ಷ್ಮೀದೇವಿಯ 
ಮುಖದ ಸೌಂದರ್ಯ ಅವರ್ಣನೀಯವಾಗಿತ್ತು. ಅವಳು ನಾಚಿಕೆ 
ಯಿಂದೊಡಗೂಡಿ ಕಿರುನಗೆಯಿಂದ ಕೂಡಿ ಮೆಲ್ಲನೆ ಹೊರಟಳು. 
1 ೧೭ ॥ ಲಕ್ಷ್ಮೀದೇವಿಯ ಸೊಂಟವು ಬಹಳ ಸೂಕ್ಷ್ಮ ವಾಗಿತ್ತು. 
ಸುಂದರವಾದ ಆಕೆಯ ಸ್ತನಗಳು ಒಂದಕ್ಕೊಂದು ಸೇರಿಕೊಂಡು 
ತುಂಬಿಕೊಂಡಿದ್ದು ಕುಂಕುಮಕೇಸರಿಯ ಗಂಧದಿಂದ ಲೇಪಿಸಲ್ಪಟ್ಟಿ 
ದ್ದವು. ಕಾಲ್ಲಳೆಗಳ ರುಣ-ರುಣ ಶಬ್ದದೊಡನೆ ಅತ್ತಂದಿತ್ತ ಸುಳಿ 
ದಾಡುತ್ತಿದ್ದ ರಮಾದೇವಿಯು ಚಿನ್ನದ ಬಳ್ಳಿಯಂತೆಯೇ ಕಾಣು 
ತ್ರಿದ್ಧಳು. ॥ ೧೮ ॥ ದೋಷರಹಿತನಾದ, ಸಮಸ್ತ ಉತ್ತಮವಾದ 
ಗುಣಗಳಿಂದ ಸಂಪನ್ನನಾದ, ಅವಿನಾಶಿಯಾದ ಪುರುಷನ ಆಶ್ರಯ 
ವನ್ನು ಬಯಸಿ ಆಕೆಯು ಹೊರಟಿದ್ದಳು. ಆದರೆ ಗಂಧರ್ವ, ಯಕ್ಚ 
ರಾಕ್ಷಸ, ಸಿದ್ಧ ಚಾರಣ, ದೇವತೆಗಳೇ ಮೊದಲಾದವರಲ್ಲಿ ಅಂತಹ 
ಪುರುಷನು ಅವಳಿಗೆ ಸಿಗಲೇ ಇಲ್ಲ ॥ ೧೯ ॥ ಆಗ ಅವಳು ತನ್ನಲ್ಲೇ 
ಹೀಗೆ ಯೋಚಿಸಿದಳು - ಕೆಲವರು ತಪಸ್ವಿಗಳೇನೋ ಹೌದು, 
ಆದರೆ ಕ್ರೋಧವನ್ನು ಗೆದ್ದುಕೊಂಡಿಲ್ಲ (ದುರ್ವಾಸರು ತಪಸ್ವಿಗಳು, 
ಆದರೆ ಕೋಪವನ್ನು ಜಯಿಸಿದವರಲ್ಲ) ಕೆಲವರಲ್ಲಿ ಜ್ಞಾನವೇನೋ 
ಇದೆ, ಆದರೆ ಅವರು ಪೂರ್ಣ ಅನಾಸಕ್ತರಲ್ಲ (ಗುರು-ಶುಕ್ತರಲ್ಲಿ 
ಜ್ಞಾನ, ತಪಸ್ಸೂ ಇದೆ. ಆದರೆ ಪ್ರಾಣಿಗಳಿಗೆ ಒಳ್ಳೆಯ ಕೆಟ್ಟ ಫಲ 
ಗಳನ್ನು ಕೊಡುವುದರಲ್ಲೇ ಆಸಕ್ತರಾದ್ದರಿಂದ ಸಂಗವರ್ಜಿತರಲ್ಲ) 
ಕೆಲವರು ಮಹಾತ್ಮರಿರುತ್ತಾರೆ. ಆದರೆ ಕಾಮವನ್ನು ಗೆಲ್ಲಲಿಲ್ಲ 
(ಚಂದ್ರನು ಮಹಾತ್ಮನೇ ಸರಿ. ಆದರೆ ದೇವಗುರುವಿನ ಪತ್ನಿಯಲ್ಲಿ 
ಆಸಕ್ತನಾದನು.) ಕೆಲವರಲ್ಲಿ ಐಶ್ವರ್ಯವೂ ಬಹಳವಿದೆ, ಆದರೆ 
ಅವರು ಬೇರೆಯವರ ಆಶ್ರಯ ಪಡೆಯಬೇಕಾಗುತ್ತದೆ. (ಇತರರ 
ಆಶ್ರಯದಿಂದಲೇ ತೈಲೋಕ್ಯಾಧಿಪತ್ಯವನ್ನು ಗಳಿಸಿದ ಇಂದ್ರನನ್ನು 
ಪ್ರಭು ಎಂದು ಎನ್ನಲಾದೀತೇ?) ॥ ೨೦ ॥ ಕೆಲವರಲ್ಲಿ ಧರ್ಮ 
ವಿದೆ. ಆದರೆ ಭೂತದಯೆಯಿಲ್ಲ (ಧರ್ಮಾತ್ನರಿಗೆ ಮುಖ್ಯವಾಗಿ 
ಭೂತದಯೆ ಇರಬೇಕು. ಯಮಧರ್ಮನು ಧರ್ಮಾತ್ಮನೇ ಸರಿ. 
ಆದರೆ ಅವನಲ್ಲಿ ಭೂತದಯೆ ಇಲ್ಲ ನಿಷ್ಠರುಣೆಯಿಂದ ಪ್ರಾಣಿ 
ಗಳನ್ನು ಸಂಹರಿಸುವನು.) ಕೆಲವರಲ್ಲಿ ತ್ಯಾಗವಿದೆ, ಆದರೆ ಆ ತ್ಯಾಗ 
ಮುಕ್ತಿಗೆ ಕಾರಣವಾಗುವುದಿಲ್ಲ (ಮೋಕ್ಟಾಪೇಕ್ಟೆಯಿಂದಲೇ ತ್ಯಾಗ 
ಮಾಡಬೇಕು. ಶಿಬಿ ಮೊದಲಾದವರಲ್ಲಿ ತ್ಯಾಗವಿದೆ, ಆದರೆ ಅದು 
ನಿಷ್ಕಾಮಬುದ್ಧಿಯಿಂದ ಮಾಡಿದ ತ್ಯಾಗವಲ್ಲ) ಕೆಲ-ಕೆಲವರಲ್ಲಿ 
ವೀರ್ಯ-ಪರಾಕ್ರಮಗಳಿವೆ. ಆದರೆ ಅವರು ಕಾಲನ ಹಿಡಿತದಿಂದ 
ಹೊರಗಾದವರಲ್ಲ  (ಕಾರ್ತವೀರ್ಯನೇ ಮೊದಲಾದವರಲ್ಲಿ 
ಶೌರ್ಯ-ಪರಾಕ್ರಮಗಳಿದ್ದರೂ ಕಾಲಚಕ್ರವನ್ನು ಗೆಲ್ಲಲಾಗಲಿಲ್ಲ) 
ಕೆಲವು ಮಹಾತ್ಮರಲ್ಲಿ ವಿಷಯಾಸಕ್ಕಿಯೂ ಖಂಡಿತವಾಗಿ ಇಲ್ವ 
ಆದರೆ ಅವರು ನಿರಂತರ ಆದ್ವೆ ಪತ-ಸಮಾಧಿಯಲ್ಲೇ ತಲ್ಲೀನ 
ರಾಗಿರುತ್ತಾರೆ. (ಪ್ರಕೃತಿಯ ಸಂಗವನ್ನೇ ತೊರೆದಿರುವ ಸನಕಾದಿಗಳು 
ವಿರಕ್ಷರಾದ್ದರಿಂದ ನನಗೆ ತಕ್ಕವರಲ್ಪ) ॥ ೨೧ ॥ 


8 ಅಧ್ಯಾಯ] 


ಅಷ್ಟಮ ಸ್ಮಂಧ 


837 


ಕ್ವಚಿಚ್ಚಿರಾಯುರ್ನ ಹಿ ಶೀಲಮಂಗಲಂ 

ಕೃಚಿತ್ರದಪ್ಕಸಿ ನ ವೇದ್ಯಮಾಯುಷಃ 1 
ಯತ್ರೋಭಯಂ ಕುತ್ರ ಚಸೋರಪ್ಯಮಂಗಲಃ 

ಸುಮಂಗಲ: ಕಶ್ಚ ನ ಕಾಂಕ್ಚತೇ ಹಿ ಮಾಮ್‌ ॥ ೨೨ ॥ 


ಏವಂ ವಿಮೃಶ್ಯಾವ್ಯಭಿಚಾರಿಸದ್ದುಣೈ- 
ರ್ವರಂ ನಿಜೈೆಕಾಶ್ರಯತಾಂಗುಣಾಶ್ರಯಮ್‌ । 
ವವ್ರೇ ವರಂ ಸರ್ವಗುಣೈರಪೈಕ್ಸಿತಂ 


ರಮಾ ಮುಕುಂದಂ ನಿರಪೇಕ್ಷಮೀಪ್ಪಿ ತಮ್‌ ॥ ೨೩ ॥ 


ತಸ್ಯಾಂಸದೇಶ ಉಶತೀಂ ನವಕಂಜಮಾಲಾಂ 
ಮಾದ್ಯನ್ನಧುವ್ರತವರೂಥಗಿರೋಪಘುಷ್ಟಾಮ್‌ 1 
ತಸ್ಥೌ ನಿಧಾಯ ನಿಕಟೇ ತದುರಃ ಸ್ಹಧಾಮ 


ಸವ್ರೀಡಹಾಸವಿಕಸನ್ನಯನೇನ ಯಾತಾ ॥ ೨೪॥ 


ತಸ್ಯಾಃ ಶ್ರಿಯಸ್ಸಿಜಗತೋ ಜನಕೋ ಜನನ್ಯಾ 
ವಕ್ನೋನಿವಾಸಮಕರೋತ್ಪರಮಂ ವಿಭೂತೇಃ । 

ಸ್ವಾ ಪ್ರಜಾ ಸಕರುಣೇನ ನಿರೀಕ್ಷಣೇನ 
ಯತ್ರ ಸ್ಥಿತ್ಟಧಯತ ಸಾಧಿಪತೀಯ್ದಿಲೋಕಾನ್‌ ॥ ೨೫ ॥ 


ಶ್ರೀಸ್ಟಾ 


ಶಂಖತೂರ್ಯಮೃದಂಗಾನಾಂ 

ವಾದಿತ್ರಣಾಂ. ಪೃಥು ಸ್ವನಃ 1 
ದೇವಾನುಗಾನಾಂ ಸಸಿ ೀಣಾಂ 

ನೃತ್ಯತಾಂ ಗಾಯತಾಮಭೂತ್‌ ॥ ೨೬॥ 


ಬ್ರಹ್ಮರುದ್ರಾಂಗಿರೋಮುಖ್ಯಾಃ ಸರ್ವೇ ವಿಶ್ಷಸ್ವಜೋ ವಿಭುಮ್‌ । 
ಈಡಿರೇತವಿತಥೈರ್ಮಂತ್ಲೆ ೈಸ್ಟಲ್ಲಿಂಗೈ: ಪುಷ್ಪವರ್ಷಿಣಃ 
॥ ೨೭॥ 


ಯಾರೋ ಯಷಿಯು ಚಿರಾಯುವಾಗಿರುತ್ತಾನೆ, ಆದರೆ ಅವ 
ನಲ್ಲಿ ಶುಭಕರವಾದ ನಡತೆಯಿರುವುದಿಲ್ಲ (ಮಾರ್ಕಂಡೇಯನೇ 
ಮೊದಲಾದವರು ಚಿರಂಜೀವಿಗಳೇ ಸರಿ. ಆದರೆ ಅವರು ನಿರಂತರ 
ಇಂದ್ರಿಯಗಳನ್ನು ನಿಗ್ರಹಿಸಿಯೇ ಇರುವುದರಿಂದ ಗೃಹಸ್ಥಾಶ್ರಮೋ 
ಚಿತವಾದ ಒಳ್ಳೆಯ ನಡೆವಳಿಕೆ ಅವರಲ್ಲಿರುವುದಿಲ್ಲ) ಕೆಲವರಲ್ಲಿ 
ಶುಭಕರವಾದ ನಡೆವಳಿಕೆಯಿರುತ್ತದೆ, ಆದರೆ ಅವರು ಚಿರಾಯು 
ಗಳಾಗಿರುವುದಿಲ್ಲ (ಹಿರಣ್ಯಕಶಿಪು ಮುಂತಾದವರಲ್ಲಿ ಒಳ್ಳೆಯ 
ನಡತೆಯಿದ್ದರೂ ಆಯುಸಿನ ಭರವಸೆ ಇಲ್ಲ) ಕೆಲವರಲ್ಲಿ ದೀರ್ಫಾ 
ಯುಷ್ಯ ಮತ್ತು ಶೀಲ ಎರಡೂ ಇರುತ್ತವೆ. ಆದರೆ ಅವರು 
ಅಮಂಗಳ ವೇಶದಲ್ಲೇ ಇರುತ್ತಾರೆ. ಇನ್ನು ಉಳಿದವನೆಂದರೆ ಸಕಲ 
ಕಲ್ಯಾಣಗುಣಗಳಿಂದ ಕೂಡಿದ, ನಿರ್ದೋಷನಾದವನು ಭಗವಾನ್‌ 
ಮಹಾವಿಷ್ಣು ಒಬ್ಬನೇ. ಆದರೆ ಅವನು ನನ್ನನ್ನು ಬಯಸುವುದಿಲ್ಲ 
ಅವನು ಆತ್ಮಾರಾಮನಾಗಿರುವುದೇ ಇದಕ್ಕೆ ಕಾರಣ. ॥ ೨೨ ॥ 
ಪರೀಕ್ಷಿತನೇ 1 ಹೀಗೆ ಮಹಾಲಕ್ಷ್ಮಿಯು ಬಹಳವಾಗಿ ಯೋಚಿಸಿ 
ಕಡೆಗೆ ತನಗೆ ಇಷ್ಟವಾಗಿದ್ದ ಭಗವಾನ್‌ ಮುಕುಂದನನ್ನೇ ಪತಿಯ 
ನ್ನಾಗಿ ವರಿಸಿದಳು. ಏಕೆಂದರೆ, ಅವನಲ್ಲಿ ಸಮಸ್ತ ಸದ್ಗುಣಗಳು 
ಯಾವಾಗಲೂ ವಾಸಮಾಡುತ್ತಿದ್ದವು. ಪ್ರಾಕೃತಗುಣಗಳು ಅವನನ್ನು 
ಎಂದೂ ಸರ್ಶಿಸಲಾರವು. ಅಣಿಮಾದಿ ಅಷಸಿದ್ದಿಗಳೂ ಅವನನ್ನೇ 
ಅಪೇಕ್ಷಿಸುತ್ತಿದ್ದವು. ಆದರೆ ಅವನು ಮಾತ್ರ ಯಾವುದನ್ನೂ ಅಪೇ 
ಕ್ವಸುತ್ತಿರಲಿಲ್ಲ ವಾಸ್ತವವಾಗಿ ಮಹಾಲಕ್ಷ್ಮಿಗೆ ಪರಮಾಶ್ರಯನು 
ಭಗವಂತನಾದ ಶ್ರೀಹರಿಯೇ ಆಗಿದ್ದನು. ಇದರಿಂದ ಅವಳು 
ಅವನನ್ನೇ ವರಿಸಿದಳು. ॥ ೨೩ ॥ ಹೀಗೆ ರಮಾದೇವಿಯು ತನ್ನ 
ಕೈಯಲ್ಲಿ ಹಿಡಿದಿದ್ದ ಸುಂದರವಾದ, ಮದಿಸಿದ ದುಂಬಿಗಳ 
ರುಂಕಾರದಿಂದ ಕೂಡಿದ, ವಿನೂತನವಾದ ಕಮಲದ ಹಾರವನ್ನು 
ಶ್ರೀಮುಕುಂದನ ಕೊರಳಲ್ಲಿ ಹಾಕಿದಳು. ನಾಚಿಕೆಯಿಂದ ಕೂಡಿದ 
ಕಿರುನಗೆಯ ನೋಟದಿಂದ ತನ್ನ ವಾಸ ಸಸ್ಥಳವಾದ ಶ್ರೀಹರಿಯ ವಕ್ಷ 
ಸ್ಥಳವನ್ನೇ ವೀಕ್ಷಿಸುತ್ತಾ ಅವನ ಬಳಿಗೆ ಹೋಗಿ ನಿಂತಳು. ॥ ೨೪॥ 
ಜಗತ್ತತಿಯಾದ. ಭಗವಂತನು ಜಗಜ್ಜನನಿಯಾದ ಸಮಸ್ತ ಸಂಪತ್ತು 
ಗಳ 'ಅಧಿಷ್ಠಾತ್ಚದೇವತೆಯಾದ ಲಕ್ಷ್ಮೀ ದೇವಿಗೆ ತನ್ನ ವಸ್ಮಣ್ನಳದಲ್ಲೇ 
ನಿರಂತರವಾಗಿ ವಾಸಮಾಡಿಕೊಂಡಿರಲು ಸ್ಥಾನವನ್ನು ಕಲ್ಪಿಸಿ 
ಕೊಟ್ಟನು. ರಮಾದೇವಿಯು ವಿಷ್ಣುವಿನ ವಕ್ಷಪ್ಥಳದಲ್ಲಿಯೇ ವಿರಾಜ 
ಮಾನಳಾಗಿರುತ್ತಾ ದಯಾಪೂರ್ಣವಾದ ನೋಟದಿಂದ ಮೂರು 
ಲೋಕಗಳನ್ನೂ, ಲೋಕಪತಿಗಳನ್ನೂ, ಅವರ ಪ್ರಜೆಗಳನ್ನೂ 
ಅಭಿವೃದ್ಧಿಪಡಿಸಿದಳು. ॥ ೨೫ ॥ ಲಕ್ಷ್ಮೀ ನಾರಾಯಣರ ಮಂಗಳ 
ಮಯ ಈ ಕಲ್ಯಾ ಣೋತ್ತವದಲ್ಲಿ *ಯಕ್ತ-ಗಂಧರ್ವ-ಕಿನ್ನರರೇ 
ಮೊದಲಾದವರು ಶಂಖ, ಮೃದಂಗ, ಭೇರಿ ಮೊದಲಾದ ವಾದ್ಯ 
ಗಳನ್ನು ನುಡಿಸುತ್ತಾ ಅಪ್ಪರೆಯರೊಂದಿಗೆ ನರ್ತನಮಾಡಿದರು. 
ಇದರಿಂದಾದ ಭಾರೀ ಶಬ್ಧವು ಎಲ್ಲೆಡೆ ವ್ಯಾಪಿಸಿತು. ॥ ೨೬॥ 
ಬ್ರಹ್ಮ- ರುದ್ರ-ಆಂಗಿರಸ ಮೊದಲಾದ ಸಮಸ್ತ ಪ್ರಜಾಪತಿಗಳು 
ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಭಗವಂತನ "ಗುಣ, ಸ್ವರೂಪ, 
ಲೀಲೆಗಳೇ ಮುಂತಾದವುಗಳನ್ನು ಯಥಾರ್ಥವಾಗಿ ವರ್ಣಿಸು 
ತ್ತಿರುವ ಮಂತ್ರಗಳಿಂದ ಅವನನ್ನು ಸ್ತುತಿಸತೊಡಗಿದರು. ॥ ೨೭ ॥ 


838 


ಶ್ರಿಯಾ ವಿಲೋಕಿತಾ ದೇವಾಃ ಸಪ್ರಜಾಪತಯಃ ಪ್ರಜಾಃ । 
ಶೀಲಾದಿಗುಣಸಂಪನ್ನಾ ಲೇಭಿರೇ ನಿರ್ವೃತಿಂ ಪರಾಮ್‌ 
1 ೨೮ ॥ 


ನಿಹತ್ತ್ವಾ ಲೋಲುಪಾ ರಾಜನ್ನಿರುದ್ಯೋಗಾ ಗತತ್ರಪಾಃ । 
ಯದಾ ಚಜೋಪೇಕ್ಟಿತಾಲಕ್ಟ್ಮ್ಯಾ ಬಭೂವುರ್ದ್ವೆತ್ಕದಾನವಾಃ 
' ॥ ೨೯॥ 


ಅಥಾಸೀದ್ವಾರುಣೀ ದೇವೀ ಕನ್ಯಾ ಕಮಲಲೋಚನಾ ಟ 
ಅಸುರಾ ಜಗ್ಗಹುಸ್ತಾಂ ವೈ ಹರೇರನುಮತೇನ ತೇ 
| ॥೩೦॥ 


ಅಥೋದಧೇರ್ಮಥ್ಯಮಾನಾತ್ಯಾಶ್ಯಪೈರಮೃತಾರ್ಥಿಭಿಃ । 
ಉದತಿಷ್ಠನ್ನಹಾರಾಜ ಪುರುಷಃ ಪರಮಾದ್ಭುತಃ 
11೩೧॥ 


ದೀರ್ಥಪೀವರದೋರ್ದಂಡಃ ಕಂಬುಗ್ರೀವೋತರುಣೇಕ್ಷಣಃ | 
ಶ್ಯಾಮಲಸ್ತರುಣಃ ಸುಗ್ಗೀ ಸರ್ವಾಭರಣಭೂಷಿತಃ 
॥೩೨॥ 


ಪೀತವಾಸಾ ಮಹೋರಸ್ಕಃ ಸುಮೃಷ್ಟಮಣಿಕುಂಡಲಃ । 
ಸ್ಪಿಗ್ನಕುಂಚಿತಕೇಶಾಂತಃ  ಸುಭಗಃ ಸಿಂಹವಿಕ್ರಮಃ 
I ೩4 1 


ಅಮೃತಾಪೂರ್ಣಕಲಶಂ ಬಿಭ್ರದ್ವಲಯಭೂಷಿತಃ । 
ಸ ವೈ ಭಗವತಃ ಸಾಕ್ಟಾದ್ವಿಷ್ಟೋರಂಶಾಂಶಸಂಭವಃ 
1 ೩೪॥ 


ಧನ್ಸಂತರಿರಿತಿ ಖ್ಯಾತ ಆಯುರ್ವೆದದೃಗಿಜೃಭಾಕ್‌ । 
ತಮಾಲೋಕ್ಕಾಸುರಾಃ ಸರ್ವೇ ಕಲಶಂ ಚಾಮೃತಾಭೃತಮ್‌ 
11 ೩೫ ॥ 


ಲಿಪ್ಪಂತಃ ಸರ್ವವಸ್ತೂನಿ ಕಲಶಂ ತರಸಾಹರನ್‌ । 
ನೀಯಮಾನೇಶಸುರೈಸ್ಪಸ್ಥಿನ್ಕಲಶೇಕಮೃತಭಾಜನೇ 
॥೩೬॥ 


ವಿಷಣ್ಣ ಮನಸೋ ದೇವಾ ಹರಿಂ ಶರಣಮಾಯಯುಃ | 

ಇತಿ ತದೆ ಶೈ ನ್ಯಮಾಲೋಕ್ಕ ಭಗವಾನ್ಸೃತ್ಯಕಾಮಕ್ಕತ್‌ । 

ಮಾ ಖಿದ್ಯತ ಮಿಥೋತರ್ಥಂವಃಸಾಧಯಿಷ್ಯೇ ಸ್ವಮಾಯಯಾ 
11೩೭ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 8 


ಸಮಸ್ಯ ದೇವತೆಗಳೂ, ಪ್ರಜಾಪತಿಗಳೂ, ಪ್ರಜೆಗಳೂ ಶ್ರೀಲಕ್ಷ್ಮೀ 
ದೇವಿಯ ಕೃಪಾಕಟಾಕ್ಷದಿಂದ ಸೌಶೀಲ್ಯವೇ ಮುಂತಾದ ಶ್ರೇಷ್ಠ 
ಸದ್ಗುಣಗಳಿಂದ ಸಂಪನ್ನರಾಗಿ ಪರಮಾನಂದವನ್ನು ಹೊಂದಿದರು. 
॥ ೨೮ ॥ ಮಹಾರಾಜಾ! ಇತ್ತ ಲಕ್ಷ್ಮೀದೇವಿಯು ದೈತ್ಯ-ದಾನವ 


-ರನ್ನು ಉಪೇಕ್ಟಿಸಿದಾಗ ಅವರೆಲ್ಲರೂ ನಿರ್ಬಲರೂ, ನಿಸ್ಸತ್ವರೂ, 


ನಿರುದ್ಯೋಗಿಗಳೂ, ನಿರ್ಲಜ್ಜರೂ, ಕಡುಲೋಭಿಗಳೂ ಆದರು. 
॥ ೨೯॥ 
ಇದಾದ ಬಳಿಕ ಸಮುದ್ರಮಂಥನವನ್ನು ಮುಂದುವರಿಸಿದಾಗ 
ಕಮಲಲೋಚನೆಯಾದ ಕನ್ಯೆಯ ರೂಪದಲ್ಲಿವಾರುಣೀದೇವಿಯು 
ಪ್ರಕಟಳಾದಳು. ಭಗವಂತನ ಅನುಮತಿಯಂತೆ ದೈತ್ಯರು ಆಕೆ 
ಯನ್ನು ಪಡೆದುಕೊಂಡರು. ॥ ೩೦ ॥। ಅನಂತರ ಮಹಾರಾಜಾ! 
ಕಶ್ಯಪನ ಮಕ್ಕಳಾದ ದೇವ-ದಾನವರು ಅಮೃತವನ್ನು ಬಯಸಿ 
ಸಮುದ್ರಮಂಥನವನ್ನು ಮುಂದುವರಿಸಿದಾಗ ಅದರಿಂದ 
ಪರಮಾದ್ಭುತನಾದ ಪುರುಷನೊಬ್ಬನು ಪ್ರಕಟನಾದನು. ॥ ೩೧ ॥ 
ಅವನ ತೋಳುಗಳು ನೀಳವಾಗಿಯೂ, ದಪ್ಪವಾಗಿಯೂ ಇದ್ದುವು. 
ಅವನ ಕುತ್ತಿಗೆಯು ಶಂಖವನ್ನು ಹೊಲುತ್ತಿತ್ತು. ಕಡೆಗಣ್ಣುಗಳು 
ಕೆಂಪಾಗಿದ್ದವು. ಅವನು ಶ್ಯಾಮಲವರ್ಣದ ಅಂಗಕಾಂತಿಯಿಂದ 
ಸುಂದರನಾಗಿದ್ದನು. ಕೊರಳಲ್ಲಿ ಮಾಲೆ, ಅಂಗಾಂಗಗಳಲ್ಲಿ ಸಮಸ್ತ 
ಆಭರಣಗಳಿಂದ ಸಮಲಂಕೃತನಾಗಿದ್ದನು. ಪೀತಾಂಬರವನ್ನು ಉಟ್ಟಿ 
ದ್ದನು. ಕಿವಿಗಳಲ್ಲಿ ಹೊಳೆಯುತ್ತಿರುವ ಕುಂಡಲಗಳಿದ್ದವು. ಅಗಲ 
ವಾದ ವಕ್ವಸ್ನಳವಿದ್ದು ಯುವಕನಾಗಿದ್ದನು. ಸಿಂಹದಂತಹ ಪರಾ 
ಕ್ರಮ, ಅನುಪಮ ಸೌಂದರ್ಯ, ನುಣುಪಾದ ಗುಂಗುರು 
ಕೂದಲುಗಳು ಹಾರಾಡುತ್ತಾ ಅವನ ಸ್ವರೂಪವು ಅದ್ವಿತೀಯ 
ವಾಗಿತ್ತು. ॥ ೩೨-೩೩ ॥ ಅವನ ಕೈಗಳಲ್ಲಿ ಕಂಕಣಗಳಿದ್ದು ಅಮೃತ 
ದಿಂದ ತುಂಬಿದ ಕಲಶವನ್ನು ಹಿಡಿದುಕೊಂಡಿದ್ದನು. ಅವನು 
ಸಾಕ್ಷಾತ್‌ ಭಗವಾನ್‌ ವಿಷ್ಣುವಿನ ಅಂಶಾಂಶ ಅವತಾರನಾಗಿ 
ದ್ದನು. ॥ ೩೪ ॥ ಅವನು ಆಯುರ್ವೇದ ಪ್ರವರ್ತಕನೂ, ಯಜ್ಞ 
ಭೋಕ್ಸವೂ ಆದ ಧನ್ವಂತರೀ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ 
ದ್ದನು. ಅವನ ಮೇಲೆ ಮತ್ತು ಅವನ ಕೈಯಲ್ಲಿದ್ದ ಅಮೃತಕಲಶದ 
ಮೇಲೆ ದೈತ್ಯರ ದೃಷ್ಟಿಬೀಳುತ್ತಲೇ ಅವರು ಶೀಘ್ರವಾಗಿ, ಬಲವಂತ 
ವಾಗಿ ಆ ಅಮೃತಕಲಶವನ್ನು ಕಸಿದುಕೊಂಡರು. ಅವರಾದರೋ 
ಮೊದಲಿನಿಂದಲೇ ಯಾವುದೇ ರೀತಿಯಿಂದ ಸಮುದ್ರಮಂಥನ 
ದಿಂದ ದೊರೆತ ಎಲ್ಲವಸ್ತುಗಳು ತಮಗೇ ಸೇರಬೇಕೆಂದು ಹೊಂಚು 
ಹಾಕುತ್ತಿದ್ದರು. ಅಸುರರು ಆ ಅಮೃತದಿಂದ ತುಂಬಿದ ಕಲಶವನ್ನು 


.| ಕಸಿದುಕೊಂಡಾಗ ದೇವತೆಗಳ ಮನಸ್ಸು ವಿಷಾದದಿಂದ ತುಂಬಿ 


ಹೋಯಿತು. ಅನ್ಯಮಾರ್ಗವನ್ನು ಕಾಣದೆ ಅವರು ಶ್ರೀಹರಿಯಲ್ಲಿ 
ಶರಣಾದರು. ದೇವತೆಗಳ ಆ ದೈನ್ಯಾವಸ್ಥೆಯನ್ನು ಕಂಡು ಭಕ್ತರ 
ಕಲತರುವಾದ ಭಗವಂತನು ಹೇಳಿದನು - ದೇವತೆಗಳಿರಾ | ನೀವು 
ದುಃಖಿಸಬೇಡಿರಿ. ನಾನು ನನ್ನ ಮಾಯೆಯಿಂದ ಅವರಲ್ಲಿ ಪರಸ್ಪರ 
ಕಲಹ ಉಂಟಾಗುವಂತೆ ಮಾಡಿ ಈಗಲೇ ನಿಮ್ಮ ಕಾರ್ಯವನ್ನು 
ಸಾಧಿಸಿಕೊಡುವೆನು. ॥ ೩೫-೩೭ ॥ 


8 ಅಧ್ಯಾಯ] 


ಅಷ್ಟಮ ಸ್ಫಂಧ 


839 


ಮಿಥಃ ಕಲಿರಭೂತ್ತೇಷಾಂ ತದರ್ಥೇ ತರ್ಷಚೇತಸಾಮ್‌ । 
ಅಹಂ ಪೂರ್ವಮಹಂ ಪೂರ್ವಂ ನತು ನತ್ನಮಿತಿ ಪ್ರಭೋ 
1೩೮॥ 


ದೇವಾಃ ಸು ಭಾಗಮರ್ಹಂತಿ ಯೇ ತುಲ್ಯಾಯಾಸಹೇತವಃ | 
ಸತ್ರಯಾಗ ಇವೈತಸ್ಸಿನ್ನೇಷ ಧರ್ಮಃ ಸನಾತನಃ 
॥೩೯॥ 


ಇತಿ ಸ್ಪಾನ್ನತ್ರಷೇಧನ್ನೈ ದೈತೇಯಾ ಜಾತಮತ್ತರಾ: । 
ದುರ್ಬಲಾಃ ಪ್ರಬಲಾನ್ರಾಜನ್ಸಹೀತಕಲಶಾನ್ಮುಹು: 
॥೪೦॥ 


ಏತಸ್ಮಿನ್ನಂತರೇ ಎಷ್ಟು ಸರ್ವೋಪಾಯವಿದೀಶ್ವರ: । 
ಯೋಪಷಿದ್ರೂಪಮನಿರ್ದೇಶ್ವಂ ದಧಾರ ಪರಮಾದ್ದುತಮ್‌ 
I ೪0 1 


ಪ್ರೇಕ್ಷಣೀಯೋತ್ಸಲಶ್ಯಾಮಂ ಸರ್ವಾವಯವಮರುಂದರಮ್‌ । 
ಸಮಾನಕರ್ಣಾಭರಣಂ ಸುಕಪೋಲೋನ್ನಸಾನನಮ್‌ 
1 ೪೨॥ 


ನವಯೌವನನಿರ್ವೃತ್ತಸ್ತನಭಾರಕೃಶೋದರಮ್‌ 1 
ಮುಖಾಮೋದಾನುರಕ್ತಾಲಿರುಂಕಾರೋದ್ದಿಗ್ನಲೋಚನಮ್‌ 
` ॥1 ೪೩ 


ಬಿಭ್ರತ್ತಕೇಶಭಾರೇಣ ಮಾಲಾಮುತ್ನುಲ್ಲಮಲ್ಲಿಕಾಮ್‌ । 
ಸುಗ್ರೀವಕಂಠಾಭರಣಂ ಸುಭುಜಾಂಗದಭೂಷಿತಮ್‌ 
॥ ೪೪ ॥ 


ವಿರಜಾಂಬರಸಂವೀತನಿತಂಬದ್ವೀಪರೋಭಯಾ | 
ಕಾಂಚ್ಯಾ ಪ್ರವಿಲಸದ್ವಲ್ಲುಚಲಚ್ಚರಣನೂಪುರಮ್‌ 
॥ ೪೫ ॥ 


ಸವ್ರೀಡಸ್ಥಿತವಿಕ್ಸಿಪ್ರಭ್ರೂವಿಲಾಸಾವಲೋಕನೈ: | 
ಛಂ 
ದೈತ್ಯಯೂಥಪಚೇತಃಸು ಕಾಮಮುದ್ದೀಪಯನ್ನುಹು: 

॥ ೪೬ ॥ 


ಪರೀಕ್ಷಿತನೇ | ಅಮೃತಲೋಲುಪರಾದ ದೈತ್ಯರಲ್ಲಿ ಅದರ 
ಕುರಿತು ಪರಸ್ಪರ ಜಗಳ ಪ್ರಾರಂಭವಾಯಿತು. ನಾನು ಮೊದಲು 
ಕುಡಿಯುವೆ - ನಾನು ಮೊದಲು ಕುಡಿಯುವೆ, ನೀನಲ್ಲವೆಂದು 
ಎಲ್ಲರೂ ಹೇಳತೊಡಗಿದರು. ॥ ೩೮ ॥ ಅವರಲ್ಲಿ ದುರ್ಬಲರಾದ 
ವರು ಬಲಿಷ್ಠರಾದ ದೈತ್ಯರೊಡನೆ ವಿರೋಧಮಾಡತೊಡಗಿದರು. 
ಕಲಶವನ್ನು ಕಿತ್ತುಕೊಂಡು ಕೈವಶಪಡಿಸಿಕೊಂಡಿರುವವರು ಈರ್ಷೆ 
ಯಿಂದ ಧರ್ಮದ ನೆಪವನ್ನೊಡ್ಡಿ ಅವರನ್ನು ತಡೆಯುತ್ತಾ ಪದೇ- 
ಪದೇ ಹೇಳತೊಡಗಿದರು - ಅಯ್ಯಾ! ದೇವತೆಗಳೂ ನಮ್ಮಂ 
ತೆಯೇ ಪರಿಶ್ರಮಪಟ್ಟಿರುವರು. ಅವರಿಗೂ ಯಜ್ಞಭಾಗದಂತೆ 
ಸಮಾನವಾಗಿ ಇದರ ಭಾಗ ಸಿಗಬೇಕಲ್ಲ! ಇದೇ ಸನಾತನ ಧರ್ಮ 
ವಾಗಿದೆ. ॥ ೩೯-೪೦ ॥ ಇತ್ತ ಹೀಗೆ ದೈತ್ಯರು ನಾನು-ನಾನು 
ಎಂದು ಕಚ್ಚಾಡುತ್ತಿದ್ದಾಗ ಆ ಕಡೆ ಸಮಸ್ತ ಉಪಾಯಗಳನ್ನು ಬಲ್ಲಿದ 
ನಾದ ಲೋಕೇಶ್ವರ, ಚತುರಶಿರೋಮಣಿ ಭಗವಂತನು ಅತ್ಯಂತ 
ಅದ್ಭುತವಾದ, ಅವರ್ಣನೀಯವಾದ ಮೋಹಿನಿಯ ರೂಪವನ್ನು 
ಧರಿಸಿದನು. ॥ ೪೧ ॥ ಪ್ರೇಕ್ಷಣೀಯಳಾದ ಆ ಸುಂದರಿಯ 
ಶರೀರವು ನೈದಿಲೆಯಂತೆ ಶ್ಯಾಮಲವರ್ಣದಿಂದ ಶೋಭಿಸುತ್ತಿತ್ತು. 
ಅವಳ ಎಲ್ಲ ಅಂಗಾಂಗಗಳು ಆಕರ್ಷಣೀಯವಾಗಿದ್ದವು. ಎರಡೂ 
ಕಿವಿಗಳಲ್ಲಿ ಸಮಾನವಾದ ಕರ್ಣಾಭರಣಗಳು ಶೋಭಿಸುತ್ತಿದ್ದವು. 
ಸುಂದರವಾದ ಕಪೋಲಗಳು, ಎತ್ತರವೂ ನೀಳವೂ ಆದ ಮೂಗಿ 
ನಿಂದ ಕೂಡಿದ ಮುಖವು ರಮಣೀಯವಾಗಿತ್ತು. ॥ ೪೨ ॥ ಹೊಸ 
ಜವ್ವನೆಯಾದ್ದರಿಂದ ದುಂಡಾಗಿ ಹೊರಹೊಮ್ಮುತ್ತಿದ್ದ ಸ್ತನಗಳ 
ಭಾರದಿಂದ ಸೊಂಟವು ಕೃಶವಾಗಿ ಬಳಕುತ್ತಿರುವಂತೆ ಕಾಣುತ್ತಿದ್ದಿತು. 
ಮುಖದ ಸುವಾಸನೆಯಿಂದ ಪುಷ್ಪವೆಂದು ಭ್ರಮಿಸಿ ಮುತ್ತಿಡುತ್ತಿದ್ದ 
ದುಂಬಿಗಳ ರೋಂಕಾರದಿಂದ ಕಣ್ಣಾಲಿಗಳು ಉದ್ವಿಗ್ಗವಾಗಿದ್ದವು. 
॥ ೪೩ ॥ ಜೋಲುಬಿದ್ದಿದ್ದ ತುರುಬಿನಲ್ಲಿ ಅರಳಿದ ಮಲ್ಲಿಗೆಯ 
ಹಾರವು ಕಂಗೊಳಿಸುತ್ತಿದ್ದುವು. ಕಂಠಾಭರಣದಿಂದ ಕುತ್ತಿಗೆಯೂ 
ಅಂಗದ ಕೇಯೂರಗಳಿಂದ ತೋಳುಗಳು ಸುಂದರವಾಗಿ ಶೋಭಿ 
ಸುತ್ತಿದ್ದುವು. ॥ ೪೪ ॥ ದ್ವೀಪಗಳಂತಿದ್ದ ಎರಡು ನಿತಂಬಗಳು ಸ್ವಚ್ಛ 
ವಾದ ವಸ್ಟದಿಂದಲೂ, ಡಾಬಿನಿಂದಲೂ ಸಮಲಂಕೃತವಾಗಿ 
ಮನೋಹರವಾಗಿ ಕಾಣುತ್ತಿದ್ದವು. ಅವಳ ಕಾಲಂದುಗೆಗಳು ಸುಮ 
ಧುರವಾಗಿ ರುಣ-ರುಣ ಶಬ್ದಮಾಡುತ್ತಿದ್ದವು. ॥ ೪೫ ॥ ಸರ್ವಾಂಗ 
ಸುಂದರಿಯಾದ ಆ ಮೋಹಿನಿಯು ನಾಚಿಕೆಯಿಂದ ಕೂಡಿದ 
ಕಿರುನಗೆಯಿಂದಲೂ, ಹಾರಿಸಲ್ಪಡುತ್ತಿದ್ದ ಹುಬ್ಬುಗಳಿಂದಲೂ, 
ವೈಯಾರದ ನೋಟದಿಂದಲೂ ದೈತ್ಯನಾಯಕರ ಮನಸ್ಸಿನಲ್ಲಿದ್ದ 
ಕಾಮವನ್ನು ಉದ್ದೀಪನಗೊಳಿಸಿದಳು. ॥ ೪೬॥ 


ಎಂಟನೆಯ ಅಧ್ಯಾಯವು ಮುಗಿಯಿತು. ॥ ೮ ಗ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಪ್ಪದ ಸೃಂಧೇ 
ಭಗವನ್ನಾಯೋಪಲಂಭನಂ ನಾಮಾಷ್ಟಮೋತಧ್ಯಾಯ: 1೮॥ 


ಸರತ ಪ್ರಿ ಫೀಕಾರಾ ... 


840 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಒಂಭತ್ತನೆಯ ಅಧ್ಯಾಯ 
ಭಗವಂತನು ಮೋಹಿನಿಯ ರೂಪದಲ್ಲಿಅಮೃತವನ್ನುಹಂಚಿದುದು 


ಶ್ರೀಶುಕ ಉವಾಚ 

ತೇಠನ್ಯೋನ್ಯತೋತಸುರಾಃ ಪಾತ್ರಂ ಹರಂತಸ್ತ್ಯಕ್ಷಸೌಹೃದಾಃ | 
ಕ್ವಿಪಂತೋ ದಸ್ಕುಧರ್ಮಾಣ ಆಯಾಂತೀಂ ದದೃಶುಃ ಸ್ವಿಯಮ್‌ 

1೧ 
ಅಹೋ ರೂಪಮಹೋ ಧಾಮ ಅಹೋ ಅಸ್ಯಾ ನವಂ ವಯಃ । 
ಇತಿ ತೇ ತಾಮಭಿದ್ರುತ್ಯ ಪಪ್ರಚ್ಚುರ್ಜಾತಹೃಚ್ಛಯಾಃ 

॥ ೨ ॥ 
ಕಾ ತಂ ಕಂಜಪಲಾಶಾಕ್ಷಿ ಕುತೋ ವಾ ಕಿಂ ಚಿಕೀರ್ಷಸಿ । 
ಕಸ್ಕಾಸಿ ವದ ವಾಮೋರು ಮಥ್ನಂತೀವ ಮನಾಂಸಿ ನಃ 

॥ ೩ ॥ 
ನ ವಯಂ ತ್ವಾಮರೈರ್ದೈತ್ಯೈಃ ಸಿದ್ಗಗಂಧರ್ವಚಾರಣ್ಯೆಃ 
ನಾಸ್ತ್ರಷ್ಟಪೂರ್ವಾಂ ಜಾನೀಮೋ ಲೋಕೇಶೈಶ್ಚ ಕುತೋ ನೃಭಿಃ 

1೪ ॥ 
ನೂನಂ ತು ವಿಧಿನಾ ಸುಭ್ರೂಃ ಪ್ರೇಷಿತಾಸಿ ಶರೀರಿಣಾಮ್‌ । 
ಸರ್ವೇಂದ್ರಿಯಮನಃಪ್ರೀತಿಂ ವಿಧಾತುಂ ಸಫೃಣೇನ ಕಿಮ್‌ 

1 ೫ ॥ 
ಸಾ ತ್ವಂ ನಃ ಸ್ಪರ್ಧಮಾನಾನಾಮೇಕವಸ್ತುನಿ ಮಾನಿನಿ । 
ಜ್ಞಾತೀನಾಂ ಬದ್ಧವೈರಾಣಾಂ ಶಂ ವಿಧತ್ಹ್ವಸುಮಧ್ಯಮೇ 

॥ ೬ ॥ 
ವಯಂ ಕಶ್ಯಪದಾಯಾದಾ ಭ್ರಾತರಃ ಕೃತಪೌರುಷಾಃ । 
ವಿಭಜಸ್ವಯಥಾನ್ಯಾಯಂ ನೈವ ಭೇದೋ ಯಥಾ ಭವೇತ್‌ 

॥ ೭ ॥ 
ಇತ್ಯುಪಾಮಂತ್ರಿತೋ ದೈತ್ಯರ್ಮಾಯಾಯೋಪಿದ್ದಪುರ್ಹರಿಃ 
ಪ್ರಹಸ್ಯ ರುಚಿರಾಪಾಂಗ್ಳರ್ನಿರೀಕ್ಬನ್ನಿದಮಬ್ರವೀತ್‌ 

wen 


ಶ್ರೀಭಗವಾನುವಾಚ 


ಕಥಂ ಕಶ್ಯಪದಾಯಾದಾಃ ಪುಂಶ್ಚಲ್ಯಾಂ ಮಯಿ ಸಂಗತಾಃ | 


ವಿಶ್ವಾಸಂ ಪಂಡಿತೋ ಜಾತು ಕಾಮಿನೀಷು ನ ಯಾತಿ ಹಿ 

॥ ೯ ॥ 
ಸಾಲಾವೃಕಾಣಾಂ ಸ್ಪೀಣಾಂ ಚ ಸ್ವೈರಿಣೀನಾಂ ಸುರದ್ದಿಷಃ । 
ಸಖ್ಯಾನ್ಯಾಹುರನಿತ್ಯಾನಿ ನೂತಂ ನೂತ್ನಂ ವಿಚಿನ್ನತಾಮ್‌ 

il ೧೦ ॥ 


ಶ್ರೀಶುಕಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕ್ಷಿತನೇ | 
ಅಸುರರು ತಮ್ಮ-ತಮ್ಮಲ್ಲಿಯೇ ಸದ್ಭಾವವನ್ನೂ , ವಿಶ್ವಾಸ ವನ್ನೂ 
ಕಳಕೊಂಡು ಒಬ್ಬರು ಮತ್ತೊಬ್ಬರನ್ನು ನಿಂದಿಸುತ್ತಾ, ಕಳ್ಳರಂತೆ 
ಒಬ್ಬರಿಂದ ಮತ್ತೊಬ್ಬರು ಅಮೃತಕಲಶವನ್ನು ಕಸಿದುಕೊಳ್ಳುತ್ತಾ 
ಇದ್ದರು. ಅದೇ ಸಮಯಕ್ಕೆ ಸರಿಯಾಗಿ ಸುಂದರಿಯಾದ ಓರ್ವ 
ಸ್ತ್ರೀಯು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿದರು. ॥ ೧॥ 
ಆಹಾ | ಎಂತಹ ರೂಪು! ಎಂತಹ ತೇಜಸ್ಸು! ಎಂತಹ ನವ 
ಯೌವನ! ಎಂದು ಉದ್ಗರಿಸುತ್ತಾ ಕಾಮೋದ್ದೀಪ್ರರಾದ ಆ ದಾನ 
ವರು ಅವಳ ಬಳಿಗೆ ಓಡಿಬಂದು ಬೆಸಗೊಂಡರು. ॥ ೨ ॥ ಪದ್ಧ 
ಪತ್ರಾಕ್ಸಿಯೇ! ಸುಂದರಿಯೇ! ನೀನು ಯಾರು? ಎಲ್ಲಿಂದ 
ಬಂದಿರುವೆ ? ಏನು ಮಾಡಲು ಬಯಸಿ ಇಲ್ಲಿಗೆ ಬಂದಿರುವೆ 9 
ನೀನು ಯಾರ ಮಗಳಾಗಿರುವೆ ? ನಿನ್ನನ್ನು ನೋಡಿ ನಮ್ಮ ಮನಸ್ತು 
ಕಲಕಿಹೋಗಿದೆ. ॥ ೩ ॥ ಸುಂದರಿಯೇ | ನಮಗೆ ತಿಳಿದಿರುವಂತೆ 
ದೇವತೆಗಳಾಗಲೀ ದೈತ್ಯರಾಗಲೀ, ಸಿದ್ಧ: ಗಂಧರ್ವ- ಚಾರಣ 
ರಾಗಲೀ ನಿನ್ನನ್ನು ಸರ್ಶಿಸಿರುವುದಿಲ್ಲ ಹೀಗಿರುವಾಗ ಮನುಷ್ಯರು 
ನಿನ್ನನ್ನು ಹೇಗೆ ಸ್ಪ್ಫರ್ಶಿಸಬಲ್ಲರು ? ॥ ೪ ॥ ಸುಂದರೀ! ಖಂಡಿತ 
ವಾಗಿ ವಿಧಾತನೇ ದಯೆಗೈದು ಶರೀರಧಾರಿಗಳ ಸಮಸ್ತ ಇಂದ್ರಿಯ 
ಗಳನ್ನೂ ಮನಸ್ಸನ್ನೂ ತೃಪ್ತಿಪಡಿಸಲಿಕ್ಕಾಗಿಯೇ. ನಿನ್ನನ್ನು ಇಲ್ಲಿಗೆ 
ಕಳಿಸಿರಬಹುದೇ ? ನಿಜ! ಹಾಗೆಯೇ ಆಗಿರಬೇಕು. ॥ ೫ ॥ 
ಮಾನಿನೀ! ಹಾಗಂತ ನಾವುಗಳೆಲ್ಲ ಒಂದೇ ಜಾತಿಯವರು. 
ಹಾಗೂ ನಾವೆಲ್ಲ ಒಂದೇ ವಸ್ತುವನ್ನು ಬಯಸುತ್ತಿದ್ದೇವೆ. ಅದರಿಂದ 
ನಮ್ಮಲ್ಲಿ ಅಸೂಯೆ, ಬದ್ಧವೈರ ಉಂಟಾಗಿದೆ. ಸುಂದರೀ | ನೀನು 
ನಮ್ಮ ಜಗಳವನ್ನು ಕೊನೆಗಾಣಿಸು. ॥ ೬ ॥ ನಾವೆಲ್ಲರೂ ಕಶ್ಯಪನ 
ಮಕ್ಕಳು. ಅಣ್ಣ-ತಮ್ಮಂದಿರು. ನಾವುಗಳು ಅಮೃತಕ್ಕಾಗಿ ಭಾರೀ 
ಪುರುಷಾರ್ಥವನ್ನು ಮಾಡಿರುವೆವು. ನೀನು ನ್ಯಾಯವಾಗಿ ನಿಷಕ್ಷ 
ಭಾವದಿಂದ ಇದನ್ನು ಹಂಚಿಬಿಡು. ಇದರಿಂದ ಮತ್ತೆ ನಮ್ಮಲ್ಲಿ 
ಯಾವುದೇ ಜಗಳ ಆಗದಿರಲಿ. ॥ ೭ ॥ ಅಸುರರು ಹೀಗೆ 
ಪ್ರಾರ್ಥಿಸಿದಾಗ ಮಾಯೆಯಿಂದ ಸ್ವ್ರೀವೇಷವನ್ನು ಧರಿಸಿದ್ದ 
ಶ್ರೀಹರಿಯು ನಗುತ್ತಾ ಸುಂದರವಾದ ಕಟಾಕ್ಷವೀಕ್ಷಣದಿಂದ ಅವರ 
ಕಡೆಗೆ ನೋಡುತ್ತಾ ಇಂತೆಂದನು. ॥ ೮ ॥ 

ಶ್ರೀಭಗವಂತನು ಹೇಳಿದನು - ದೈತ್ಯರೇ ಮಹರ್ಷಿಗಳಾದ 
ಕಶ್ಯಪರ ಮಕ್ಕಳಾದ ನೀವು, ಸ್ವೇಚ್ಛೆಯಿಂದ ಮನೆ-ಮನೆ ತಿರುಗುವ 
ಕುಲಟೆಯಾದ ನನ್ನ ಮೇಲೆ ನ್ಯಾಯದ ಭಾರವನ್ನು ಏಕೆ ಹಾಕುತ್ತಿ 
ದ್ವೀರಿ? ಪಂಡಿತರಾದವರು ಯಾವಾಗಲೂ ಕಾಮಿನಿಯರಲ್ಲಿ 
ವಿಶ್ವಾಸ ವನ್ನಿಡುವುದಿಲ್ಲ ॥ ೯ ॥ ದೈತ್ಯರೇ! ನಾಯಿಯಲ್ಲಿ ಮತ್ತು 
ಜಾರಿಣಿಯಾದ ಸ್ತ್ರೀಯರ ವಿಷಯದಲ್ಲಿ ಸ್ನೇಹವು ಅನಿತ್ಯವಾದುದು 
ಎಂದು ವಿದ್ವಾಂಸರು ಹೇಳುತ್ತಾರೆ. ಅವರಿಬ್ಬರೂ ಸದಾಕಾಲ 
ಹೊಸ-ಹೊಸ ಬೇಟೆಯನ್ನು ಹುಡುಕುತ್ತಾ ಇರುತ್ತಾರೆ. ॥ ೧೦ ॥ 


9 ಅಧ್ಯಾಯ] 


ಅಷ್ಟನು ಸೃಂಧ 


841 


ಶ್ರೀಶುಕ ಉವಾಚ 


ಇತಿ ತೇ ಕ್ಷ್ವೇಲಿತೈೆಸ್ತಸ್ಕಾ ಆಶ್ವಸ್ತಮನಸೋಶ ಸುರಾಃ I 
ಜಹಸುರ್ಭಾವಗಂಭೀರಂ ದದುಶ್ಚಾಮೃತಭಾಜನಮ್‌ 
॥ ೧೧॥ 


ತತೋ ಗೃಹೀತ್ವಾಮೃತಭಾಜನಂ ಹರಿ- 

ರ್ಬಭಾಷ ಈಪತ್ನಿತತೋಭಯಾ ಗಿರಾ 1 
ಯದ್ಯಭ್ಯುಪೇತಂ ಕ್ವ ಚ ಸಾಧ್ವಹಾಧು ವಾ 

ಕೃತಂ ಮಯಾ ವೋ ವಿಭಜೇ ಸುಧಾಮಿಮಾಮ್‌ ॥ ೧೨ ॥ 


ಇತ್ಯಭಿವ್ಯಾಹೃತಂ ತಸ್ಯಾ ಆಕರ್ಣ್ಯಾಸುರಪುಂಗವಾ: 1 
ಅಪ್ರಮಾಣವಿದಸ್ತಸ್ಯಾಸ್ತತ್ತಥೇತ್ಯನ್ಹಮಂಸತ 
1 ೧೩॥ 


ಅಥೋಪೋಷ್ಯ ಕೃತಸ್ಥಾನಾ ಹುತ್ವಾಚ ಹವಿಷಾನಲಮ್‌ । 
ದತ್ತ್ವಾ ಗೋವಿಪ್ರಭೂತೇಭ್ಯಃ ಕೃತಸ್ವಸ್ತ್ಯಯನಾ ದ್ವಿಜೈಃ 
॥ ೧೪ ॥ 


ಯಥೋಪಜೋಷಂ ವಾಸಾಂಸಿ ಪರಿಧಾಯಾಹತಾನಿ ತೇ | 
ಕುಶೇಷು ಪ್ರಾವಿಶನರ್ವೇ ಪ್ರಾಗಗ್ರೇಷ್ಟಭಿಭೂಷಿತಾಃ 
H ೧೫ ॥ 


ಪ್ರಾಜ್ಮುಖೇಷೂಪವಿಷ್ಟೇಷು ಸುರೇಷು ದಿತಿಜೇಷು ಚ । 
ರುಸ ಜುಷ್ಟಾಯಾಂ ಮಾಲ್ಯ ದೀಪಕ್ಕೆ: 


I ೧೬ || 
ತಸ್ಯಾಂ ನರೇಂದ್ರ ಕರಭೋರುರುಶದ್ದುಕೂಲ- 
ಶ್ರೋಣೀತಟಾಲಸಗತಿರ್ಮದವಿಹ್ನಲಾಕ್ಷೀ 1 
ಸಾ ಕೂಜತೀ ಕನಕನೂಪುರಶಿಂಜಿತೇನ 
ಕುಂಭಸ್ತನೀ ಕಲಶಪಾಣಿರಥಾವಿವೇಶ ॥ ೧೭ ॥ 


ತಾಂ ಶ್ರೀಸಖೀಂ ಕನಕಕುಂಡಲಚಾರುಕರ್ಣ- 
ನಾಸಾಕಪೋಲವದನಾಂ ಪರದೇವತಾಖ್ಯಾಮ್‌ । 
ಸಂವೀಕ್ಷ್ಯ ಸಂಮುಮುಹುರುತ್ತಿಃ ತವೀಕ್ಷಣೇನ 
ಸಮ ವಿಗಲಿತಸ್ತನಪಟ್ಟಿಕಾಂತಾಮ್‌ ॥ ೧೮॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿ 
ದ್ರಾಜನೇ ! ಮೋಹಿನಿಯ ಇಂತಹ ಹುಡುಗಾಟದ ಮಾತುಗಳಿಂದ. 
ದೈತ್ಯರ ಮನಸಿನಲ್ಲಿ ಅವಳ ಮೇಲೆ ವಿಶ್ವಾ ್ವಸವು ಹೆಚ್ಚಿತು. ಅವರೆ 
ಲರೂ ಗಂಭೀ ರವಾಗಿ ನಕ್ಕು ಅಮೃತಕಲಶವನ್ನು ಆಕೆಯ ಕೈಗಿತ್ತರು. 
1 ೧೧ ॥ ಭಗವಂತನು 'ಅಮೃತದ ಕಲಶವನ್ನು ತನ್ನ ಕೈಯಲ್ಲಿ 
ಪಡೆದು ಕೊಂಚ ನಸುನಗುತ್ತಾ *ವಿನುಡಿಗಳಿಂದ ಇಂತೆಂದನು - 
ದೈತ್ಯಶಿರೋಮಣಿಗಳೇ ! ನಾನು ಮಾಡುವ ವಿಭಾಗ ಸರಿಯಾಗಿ 
ರಲಿ, ಸರಿಯಲ್ಲದಿರಲಿ ನೀವು ಅದನ್ನು ಸಮೃತಿಸುವುದಾದರೆ, ನಿಮ್ಮ 
ಪ್ರಾರ್ಥನೆಯಂತೆ ಈ ಕಲಶದಲ್ಲಿರುವ ಅಮೃತವನ್ನು ನಾನು 
ಹಂಚುತ್ತೇನೆ. ॥ ೧೨ ॥ ಹೀಗೆ ಆಕೆಯ ಸವಿಮಾತುಗಳನ್ನು ಕೇಳಿ, 
ಅವಳ ಮಾತಿನಲ್ಲಿದ್ದ ಅಪ್ರಾಮಾಣ್ಯವನ್ನು ತಿಳಿಯದೆ ದೊಡ್ಡ- 
ದೊಡ್ಡ ದೈತ್ಯರೆಲ್ಲರೂ ಏಕಕಂಠದಿಂದ "ನಮಗೆ ಸಮ್ಮತವಿದೆ' 
ಎಂದು ನುಡಿದರು. ಅವರಿಗೆ ಮೋಹಿನಿಯ ವಾಸ್ತವಿಕ ಸ್ವರೂಪದ 
ಅರಿವು ಇರಲಿಲ್ಲ ॥ ೧೩ ॥ K 

ಇದಾದ ಬಳಿಕ ಮೋಹಿನಿಯ ನಿರ್ದೇಶದಂತೆ ದೇವ-ದಾನ 
ವರು ಒಂದು ದಿನದ ಉಪವಾಸಮಾಡಿ ಎಲ್ಲರೂ ಸ್ನಾನಮಾಡಿ 
ದರು. ಹೆವಿಸಿನಿಂದ ಯಜ್ಞೇಶ್ವರನಲ್ಲಿ ಹೋಮಮಾಡಿ, ಗೋ- 
ಬ್ರಾಹ್ಮಣರಿಗೂ, ಪ್ರಾಣಿಗಳಿಗೂ ಯಥಾಯೋಗ್ಯವಾದ ಉಪಹಾರ 
ಗಳನ್ನು ಕೊಟ್ಟು, ಬ್ರಾಹ್ಮಣರಿಂದ ಸ್ವಸ್ಥಿವಾಚನ ಮಾಡಿಸಿದರು. 
॥ ೧೪ ॥ ತಮ್ಮ ಇಷ್ಟಾನುಸಾರವಾಗಿ ನೂತನವಾದ ವಸ್ತ್ರಗಳನ್ನು 
ಧರಿಸಿ, ಗಂಧ-ಮಾಲ್ಯಾದಿಗಳಿಂದ ಅಲಂಕರಿಸಿಕೊಂಡು ಪೂರ್ವಾ 
ಗ್ರವಾಗಿದ್ದ ದರ್ಭಾಸನಗಳಲ್ಲಿ ಕುಳಿತು ಕೊಂಡರು. ॥ ೧೫ ॥ 
ದೇವ-ದಾನವರೆಲ್ಲರೂ ಧೂಪದಿಂದ ಸುಗಂಧಿತವಾದ, ಮಾಲೆ 
ಗಳಿಂದ, ದೀಪಗಳಿಂದ ಅಲಂಕೃತವಾದ ಭವ್ಯಭವನದಲ್ಲಿ ಪೂರ್ವಾ 
ಗ್ರಗಳುಳ್ಳ ದರ್ಭಾಸನದಲ್ಲಿ ಕುಳಿತಿರುವಾಗ ಮೋಹಿನಿಯು 
ಅಮೃತದ ಕಲಶವನ್ನೆತ್ತಿಕೊಂಡು ಆ ಸಭಾಭವನಕ್ಕೆ ಆಗಮಿಸಿದಳು. 
ಆಗ "ಅವಳು ಕಮನೀಯವಾದ ೩ ಪೀತಾಂಬರವನ್ನು ಉಟ್ಟಿದ್ದಳು. 
ಮೃದುವಾದ ನಿತಂಬಗಳ ಭಾರದಿಂದಾಗಿ ಮಲ್ಲ-ಮೆಲ್ಲನೆ 
ನಡೆಯುತ್ತಿದ್ದು. ಕಣ್ಣುಗಳು ಮದದಿಂದ ವಿಹ್ವಲವಾಗಿದ್ದವು. 
ಕಲಶಗಳಂತಿದ್ದ ಸ್ತನಗಳೂ ಉನ್ನತವಾಗಿದ್ದವು. ನೆಮರಿಯ 
ಸೊಂಡಿಲಿನಂತೆ ತೊಡೆಗಳು ದುಂಡಾಗಿದ್ದವು. ಚಿನ್ನದ ಕಾಲಂದುಗೆ 
ಗಳಿಂದ ರುಣ-ರುಣನೆ ಶಬ್ದಮಾಡುತ್ತಾ ಅಮೃತಹಸ್ತಳಾಗಿ 
ಸಭಾಭವನವನ್ನು ಬೆಳಗುತ್ತಾ 'ಪ್ರವೇಶಿಸಿದಳು. il ೧೬- ೧೭॥ 
ಅವಳ ಸುಂದರವಾದ ಕಿವಿಗಳಲ್ಲಿ ಸ್ವ ರ್ಣಕುಂಡಲಗಳು ಶೋಭಿಸು 
ತಿದ್ದವು. ಮೂಗೂ, ಕಪೋಲಗಳು, "ಮುಖವು ಬಹು ಅಂದವಾಗಿ 
ದೃವ. ಸ್ವಯಂ ಪರದೇವತೆಯಾದ ಭಗವಂತನು ಆ ಮೋಹಿನಿಯ 
ರೂಪದಲ್ಲಿ ಸಾಕ್ಷಾತ್‌ ಲಕ್ಷ್ಮೀ €ದೇವಿಯ ಯಾರೋ ಶ್ರೇಷ್ಠ ಸಖಿಯೇ 
ಬಂದಂತೆ ಕಾಣುತ್ತಿದ್ದನು. “ೋಹಿನಿಯು ತನ್ನ ಮಂದಹಾಸದಿಂದ 
ಕೂಡಿದ ಓರೆನೋಟದಿಂದ ದೇವ-ದಾನವರನ್ನು ನೋಡಿದಾಗ 
ಅವರೆಲ್ಲರೂ ಮೋಹಿತರಾಗಿ ಬಿಟ್ಟರು. ಆಗ ಅವಳ ಸೆರಗು ಸ್ತನ 
ಗಳಿಂದ ಸ್ವಲ್ಪ ಜಾರಿತ್ತು. ॥ ೧೮ ॥ “ಭಗವಂತನು ಮೋಹಿನೀರೂಪ 
ದಲ್ಲಿರುವಾಗ' ಅಸುರರಾದರೋ ಜನ್ಮತಃ ಕ್ರೂರ ಸ್ನ ಸ್ವಭಾವದವರು, 


842 


ಅಸುರಾಣಾಂ ಸುಧಾದಾನಂ ಸರ್ಪಾಣಾಮಿವ ದುರ್ನಯಮ್‌ । 
ಮತ್ವಾ ಜಾತಿನೃಶಂಸಾನಾಂ ನ ತಾಂ ವ್ಯಭಜದಚ್ಯುತಃ 
॥೧೯॥ 


ಕಲ್ಪಯಿತ್ತಾ ಪೃಥಕ್ಪಂಕ್ರೀರುಭಯೇಷಾಂ ಜಗತ್ಪತಿಃ | 
ತಾಂಶ್ಟೋಪವೇಶಯಾಮಾಸ ಸ್ವೇಷು ಸ್ವೇಷು ಚ ಪಂಕ್ಷಿಷು 


1 ೨೦ ॥ 
ದೈತ್ಯಾನ್ಸಹೀತಕಲಶೋ ವಂಚಯನ್ನುಪಸಂಚರೈ: | 
ದೂರಸ್ಥಾನ್ನಾಯಯಾಮಾಸ ಜರಾಮೃತ್ಯು ಹರಾಂ ಸುಧಾಮ್‌ 

| ೨೧ ॥ 


ತೇ ಪಾಲಯಂತಃ ಸಮಯಮಸುರಾಃ ಸಕ್ಟತಂ ನೃಪ 
ತೂಪ್ಲೀಮಾಸನ್ಯತಸ್ನೇಹಾಃ - ಸ್ವ್ರೀವಿವಾದಜುಗುಪ್ಸಯಾ 
1 ೨೨ 1 


ತಸ್ಯಾಂ ಕೃತಾತಿಪ್ರಣಯಾಃ ಪ್ರಣಯಾಪಾಯಕಾತರಾಃ 
ಬಹುಮಾನೇನ ಚಾಬದ್ಧಾ ನೋಚುಃ ಕಿಂಚನ ವಿಪ್ರಿಯಮ್‌ 


॥1 ೨೩ ॥ 
ದೇವಲಿಂಗಪ್ರತಿಚ್ಛನ್ನ ಸ್ಪರ್ಭಾನುರ್ದೇವಸಂಸದಿ । 
ಪ್ರವಿಷ್ಣ ಸೋಮಮಪಿಬಚ್ಚಂದ್ರಾರ್ಕಾಭ್ಯಾಂ ಚ ಸೂಚಿತಃ 

॥| ೨೪ UH 


ಚಕ್ರೇಣ ಕ್ಲುರಧಾರೇಣ ಜಹಾರ ಪಿಬತಃ ಶಿರಃ | 
ಹರಿಸ್ಪಸ್ಥ ಕಬಂಧಸ್ತು ಸುಧಯಾಪ್ಸಾವಿತೋ5 ಪತತ್‌ 
॥ ೨೫ ॥ 


ಶಿರಸ್ಪಮರತಾಂ ನೀತಮಜೋ ಗ್ರಹಮಚೀಕ್ಸೃಪತ್‌ ಟ 
ಯಸ್ತು ಪರ್ವಣಿ ಚಂದ್ರಾರ್ಕಾವಭಿಧಾವತಿ ವೈರಧೀಃ 
11 ೨೬ ॥ 


ಪೀತಪ್ರಾಯೇತಮೃತೇ ದೇವೈರ್ಭಗವಾಲ್ಲೋಕಭಾವನಃ | 
ಪಶ್ಯತಾಮಸುರೇಂದ್ರಾಣಾಂ ಸ್ಪೂ ರೂಪಂ ಜಗೃಹೇ ಹರಿ: 
೨೭ 


ಶ್ರೀಮದ್ಭಾಗವತ 


[ ಅಧ್ಯಾಯ 9 


ಇವರಿಗೆ ಅಮೃತ ಕುಡಿಸಿದರೆ ಹಾವಿಗೆ ಹಾಲೆರೆದಂತೆ ಅನ್ಯಾಯವೇ 
ಆದೀತು ಎಂದು ವಿಚಾರಮಾಡಿ, ಅವನು ಅಸುರರಿಗೆ ಅಮೃತ 
ವನ್ನು ಹಂಚಿಕೊಡಲಿಲ್ಲ ॥ ೧೯ ॥ ಭಗವಂತನು ದೇವತೆಗಳನ್ನು 
ಮತ್ತು ದಾನವರನ್ನು ಬೇರೆ-ಬೇರೆ ಪಂಕ್ರಿಗಳನ್ನಾಗಿಸಿದನು. 


- ಅವರೆಲ್ಲರೂ ತಮ್ಮ-ತಮ್ಮವರೊಂದಿಗೆ ಎರಡುಸಾಲು ಹಿಡಿದು 


ಕುಳಿತುಬಿಟ್ಟರು. ॥ ೨೦ ॥ ಇದಾದ ಬಳಿಕ ಅಮೃತಕಲಶವನ್ನೆತ್ತಿ 
ಕೊಂಡು ಭಗವಂತನು ದೈತ್ಯರ ಬಳಿಗೆ ಬಂದನು. ಅವರನ್ನು ಹಾವ- 
ಭಾವ ಕಟಾಕ್ಷ-ವೀಕ್ಷಣಗಳಿಂದ ಮೋಹಿತರನ್ನಾಗಿಸಿ, ದೂರದಲ್ಲಿ 
ಕುಳಿತಿದ್ದ ದೇವತೆಗಳ ಬಳಿಗೆಬಂದು, ಯಾವುದನ್ನು ಕುಡಿಯುವುದ 


` ರಿಂದ ಮುಪ್ಪು-ಸಾವುಗಳು ತೊಲಗುವುದೋ ಅಂತಹ ಅಮೃತ 


ವನ್ನು ದೇವತೆಗಳಿಗೆ ಕುಡಿಸಿದನು. ॥ ೨೧ ॥ ಪರೀಕ್ಷಿತನೇ| 
ಅಸುರರು ತಾವು ಮಾಡಿದ ಪ್ರತಿಜ್ಞೆಯನ್ನು ಪಾಲಿಸುತ್ತಿದ್ದರು. 
ಅವರಿಗೆ ಮೋಹಿನಿಯಲ್ಲಿ ಅಪಾರ ಸ್ನೇಹವೂ ಇತ್ತು ಹಾಗೂ 
ಸ್ವ್ರೀಯೊಡನೆ ಜಗಳಕಾಯುವುದು ತಮಗೆ ನಿಂದನೀಯವೆಂದೇ 
ತಿಳಿಯುತ್ತಿದ್ದರು. ಅದಕ್ಕಾಗಿ ಅವರು ಸುಮ್ಮನೆ ಕುಳಿತುಬಿಟ್ಟರು. 
॥ ೨೨ ॥ ಮೋಹಿನಿಯಲ್ಲಿಅವರಿಗೆ ಅತ್ಯಂತ ಪ್ರೇಮ ಉಂಟಾಗಿತ್ತು. 
ಅವಳೊಂದಿಗಿನ ನಮ್ಮ ಪ್ರೇಮದ ಸಂಬಂಧ ಕಡಿದುಹೋದೀ 
ತೆಂದು ಅವರು ಭಯಪಡುತ್ತಿದ್ದರು. ಮೋಹಿನಿಯೂ ಮೊದಲಿಗೆ 
ಅವರಿಗೆ ಬಹಳ ಸಮ್ಮಾನ ಮಾಡಿದ್ದಳು. ಇದರಿಂದ ಅವರು ಮತ್ತೂ 
ಬಂಧಿತರಾಗಿದ್ದರು. ಈ ಕಾರಣದಿಂದಲೇ ಅವರು ಮೋಹಿನಿಗೆ 
ಯಾವುದೇ ಅಪ್ರಿಯ ಮಾತನ್ನೂ ಆಡಲಿಲ್ಲ ॥ ೨೩ ॥ 
ಭಗವಂತನು ದೇವತೆಗಳಿಗೆ ಅಮೃತವನ್ನು ಕುಡಿಸುತ್ತಿರುವಾಗ 
ಸ್ವರ್ಭಾನು (ರಾಹು) ಎಂಬ ದಾನವನು ದೇವತೆಗಳ ವೇಷವನ್ನು 
ತೊಟ್ಟು ಅವರ ಸಾಲಿನಲ್ಲಿ ಬಂದು ಕುಳಿತಿದ್ದನು. ದೇವತೆಗ 
ಳೊಂದಿಗೆ ಅವನೂ ಅಮೃತವನ್ನು ಕುಡಿದುಬಿಟ್ಟನು. ಆದರೆ 
ಒಡನೆಯೇ ಸೂರ್ಯ-ಚಂದ್ರರು ಅವನ ಕಪಟವನ್ನು ಬಯಲು 
ಗೊಳಿಸಿದರು. ॥ ೨೪ ॥ ಅಮೃತವನ್ನು ಕುಡಿಸುತ್ತಿರುವಾಗಲೇ ಭಗ 
ವಂತನು ತನ್ನ ತೀಕ್ಷ್ಣವಾದ ಸುದರ್ಶನ ಚಕ್ರದಿಂದ ಅವನ ತಲೆ 


| ಯನ್ನು ತರಿದನು. ಆ ವೇಳೆಗೆ ಅಮೃತವು ಗಂಟಲಿನಿಂದ ಕೆಳಗೆ 


ಹೋಗದಿರುವುದರಿಂದ ಕಬಂಧವು (ತಲೆಯಿಲ್ಲದ ಶರೀರವು) 
ಬಿದ್ದುಹೋಯಿತು. ॥ ೨೫ ॥ ಆದರೆ ತಲೆಯು ಅಮರವಾಯಿತು. 
ಬ್ರಹ್ಮದೇವರು ಅವನನ್ನು ಗ್ರಹವನ್ನಾಗಿಸಿದರು. ಅದೇ ರಾಹುವು 
ಪರ್ವದಿನಗಳಲ್ಲಿ (ಗ್ರಹಣಗಳಲ್ಲಿ) ದ್ವೇಷಬುದ್ಧಿಯುಳ್ಳವನಾಗಿ 
ಸೂರ್ಯ-ಚಂದ್ರರನ್ನು ನುಂಗಲು ಹೋಗುತ್ತದೆ. ॥ ೨೬॥ 
ದೇವತೆಗಳು ಅಮೃತ ಪಾನಮಾಡಿದ ಬಳಿಕ ಸಮಸ್ಯ ಲೋಕಗಳಿಗೆ 
ಜೀವನದಾನ ಮಾಡುವಂತಹ ಭಗವಂತನು ದೊಡ್ಡ-ದೊಡ್ಡ 
ದೈತ್ಯರ ಇದಿರಿನಲ್ಲೇ ಮೋಹಿನೀ ರೂಪವನ್ನು ತ್ಯಜಿಸಿ ನಿಜರೂಪವನ್ನು 
ತಾಳಿದನು. ॥ ೨೭ ॥ ಪರೀಕ್ಷಿತನೇ ! ಹೀಗೆ ದೇವ-ದಾನವರು 
ಒಂದೇ ಕಡೆಯಲ್ಲಿ ಒಂದೇ ಕಾಲದಲ್ಲಿ ಅಮೃತರೂಪವಾದ 
ಒಂದೇ ಪ್ರಯೋಜನಕ್ಕಾಗಿ, ಒಂದೇ ವಸ್ತುವಿಗಾಗಿ, ಒಂದೇ 
ವಿಚಾರದಿಂದ ಒಂದೇ ಕರ್ಮವನ್ನು ಮಾಡಿದ್ದರು ; ಆದರೆ 
ಫಲದಲ್ಲಿ ದೊಡ್ಡ ಭೇದವೇ ಉಂಟಾಯಿತು. ಅವರಲ್ಲಿ 


10 ಅಧ್ಯಾಯ] 


ಏವಂ ಸುರಾಸುರಗಣಾಃ ಸಮದೇಶಕಾಲ- 
ಹೇತ್ಪರ್ಥಕರ್ಮಮತಯೋಕಪಿ ಫಲೇ ವಿಕಲ್ದಾ | 

ತತ್ರಾಮೃತಂ ಸುರಗಣಾಃ ಫಲಮಂಜಸಾ55ಪು- 
ರ್ಯತ್ಪಾದಪಂಕಜರಜಃಶ್ರಯಣಾನ್ನ ದೈತ್ಯಾಃ ॥ ೨೮ ॥ 


ಯದ್ಯುಜ್ಯತೇ5ಸುವಸುಕರ್ಮಮನೋವಚೋಭಿ- 
ರ್ದೇಹಾತ್ಮಜಾದಿಷು ನೃಭಿಸ್ತದಸತ್ನ ಶ್ಪೃಥಕ್ತಾ ತ್‌! 
ತೈರೇವ ಸದ್ಧವತಿ ಯತ್ಯಿಯತೇ ಪೃಥಕ್ತಾ ತ್‌ 
ಸರ್ವಸ್ಯ ತದ್ಭವತಿ ಮೂಲನಿಷೇಚನಂ ಯತ್‌ ॥ ೨೯ ॥ 


ಅಷ್ಟನು ಸೃಂಧ 


843 


ದೇವತೆಗಳು ತುಂಬಾ ಸುಲಭವಾಗಿ ತಮ್ಮ ಪರಿಶ್ರಮದ ಫಲ- 
ಅಮೃತವನ್ನು ಪಡೆದುಕೊಂಡರು. ಏಕೆಂದರೆ, ಅವರು ಭಗವಂತನ 
ಚರಣರಜವನ್ನು ಆಶ್ರಯಿಸಿದ್ದರು. ಆದರೆ ದೈತ್ಯರು ಭಗವಂತನನ್ನು 
ವಿರೋಧಿಸುವುದರಿಂದ ಅಮೃತದಿಂದ ವಂಚಿತರಾದರು, ॥ ೨೮ ॥ 
ಮನುಷ್ಯನು ತನ್ನ ಪ್ರಾಣ, “ನ, ಕರ್ಮ, ಮನಸ್ಸು ಮಾತು 
ಮುಂತಾದವುಗಳಿಂದ ಶರೀರ ಮತ್ತು ಪುತ್ರಾದಿಗಳಿಗಾಗ ಮಾಡು 
ವುದೆಲ್ಲವೂ ವ್ಯರ್ಥವೇ ಸರಿ. ಏಕೆಂದರೆ, ಅದರ ಮೂಲದಲ್ಲಿ 
ಭೇದಬುದ್ಧಿ ಇರುತ್ತದೆ. ಆದರೆ ಅದೇ ಪ್ರಾಣ ಮುಂತಾದ ಮಸ್ತು 
ಗಳಿಂದ ಭಗವಂತನಿಗಾಗಿ ಮಾಡಲಾಗುವುದೆಲ್ಲವೂ ಭೇದಭಾವ 
ದಿಂದ ರಹಿತವಾಗಿರುವದರಿಂದ ತನ್ನ ಶರೀರ, ಪುತ್ರ ಮತ್ತು ಸಮಸ್ಯ 
ಜಗತ್ತಿಗಾಗಿ ಸಫಲವಾಗಿ ಹೋಗುತ್ತದೆ. ವೃಕ್ಷದ ಬೇರುಗಳಿಗೆ 
ನೀರುಣಿಸಿದರೆ ಅದರ ಶಾಖೋಪಕಾಖೆಗಳಿಗೆ ನೀರು ಸಿಗುವಂತೆ 
ಭಗವಂತನಿಗಾಗಿ ಕರ್ಮಮಾಡುವುದರಿಂದ ಅವು ಎಲ್ಲರಿಗಾಗಿ 
ಆಗಿಹೋಗುತ್ತವೆ. ॥ ೨೯ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 


ಅಮೃತಮಥನೇ ನವಮೋ5ಧ್ಯಾಯ 


1 ೯ ॥ 


ರಾಹಾ ರಾಂ. 
ಹತ್ತನೆಯ ಅಧ್ಯಾಯ 
ದೇವಾಸುರರ ಸಂಗ್ರಾಮ 


ಶ್ರೀಶುಕ ಉವಾಚ 


ಅತಿ ದಾನವದೈತೇಯಾ ನಾವಿಂದನ್ನಮೃತಂ ನೃಪ । 
ಯುಕ್ತಾಃ ಕರ್ಮಣಿ ಯತ್ತಾಶ್ಚ ವಾಸುದೇವಪರಾಜ್ಯುಖಾಃ 

॥ ೧॥ 
ಸಾಧಯಿತ್ವಾಮೃತಂ ರಾಜನ್ಹಾಯಯಿತ್ವಾ ಸ್ವಕಾನ್ನುರಾನ್‌ I 
ಪಶ್ಯತಾಂ ಸರ್ವಭೂತಾನಾಂ ಯಯೌ ಗರುಡವಾಹನಃ 

॥ ೨ ॥ 


ಸಪತ್ನಾನಾಂ ಪರಾಮೃದ್ಧಿಂ ದೃಷ್ಟ್ವಾ ತೇ ದಿತಿನಂದನಾಃ | 
ಅಮೃಷ್ಠಮಾಣಾ ಉತ್ಪೇತುರ್ದೇವಾನೃತ್ಯುದ್ಧತಾಯುಧಾಃ 
ual 
ತತಃ ಸುರಗಣಾಃ ಸರ್ವೇ ಸುಧಯಾ ಪೀತಯೈದಧಿತಾಃ I 
ಪ್ರತಿಸಂಯುಯುಧುಃ ಶಸ್ತ್ರೈರ್ನಾರಾಯಣಪದಾಶ್ರಯಾಃ 
॥1 ೪ ॥ 
ತತ್ರ ದೈವಾಸುರೋ ನಾಮ ರಣಃ ಪರಮದಾರುಣಃ । 


ರೋಧಸ್ಕುದನ್ಹತೋ ರಾಜಂಸ್ತುಮುಲೋ ರೋಮಹರ್ಷಣ: 
1 ೫ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಓ ಪರೀಕ್ಚಿತನೇ | 
ದೈತ್ಯ-ದಾನವರು ಅಧಿಕ ಪ್ರಯಾಸದಿಂದಲೂ, ಅತ್ಯಂತ ಸಾಹಸ 
ದಿಂದಲೂ ಸಮುದ್ರಮಂಥನದ ಕೆಲಸದಲ್ಲಿ ಪಾಲ್ಗೊಂಡಿದ್ದರೂ, 
ಅವರು ಭಗವಂತನಿಂದ ವಿಮುಖರಾಗಿದ್ದರಿಂದ ಅವರಿಗೆ ಅಮೃತ 
ದೊರೆಯಲಿಲ್ಲ ॥ ೧ ॥ ರಾಜನೇ! ಭಗವಂತನು ಕ್ಷೀರ ಸಮುದ್ರ 
ವನ್ನು ಕಡೆದು ಅಮೃತವನ್ನು ಪಡೆದು, ತನ್ನವರಾದ ದೇವತೆಗಳಿಗೆ 
ಪಾನಮಾಡಿಸಿ, ಎಲ್ಲರೂ ನೋಡುತ್ತಿರುವಂತೆ ಗರುಡಾರೂಢನಾಗಿ 
ಅಲ್ಲಿಂದ ಹೊರಟುಹೋದನು. ॥ ೨ ॥ ತಮ್ಮ ಶತ್ರುಗಳಿಗೆ ಅಮೃತ 
ಪಾನ ದಂತಹ ಸಫಲತೆ ದೊರೆತುದನ್ನು ಕಂಡು ದೈತ್ಯರು ಅವರ 
ಹಿರಿಮೆಯನ್ನು ಸಹಿಸದಾದರು. ಅವರು ಒಡನೆಯೇ ಆಯುಧ 
ಗಳನ್ನೆತ್ತಿಕೊಂಡು ದೇವತೆಗಳನ್ನು ಆಕ್ರಮಿಸಿದರು. ॥ ೩ ॥ ಇತ್ತ 
ದೇವತೆಗಳು ಅಮೃತವನ್ನು ಕುಡಿದು ವಿಶೇಷವಾದ ಶಕ್ತಿಯನ್ನು 
ಪಡೆದಿದ್ದರು ; ಜೊತೆಗೆ ಭಗವಂತನ ಚರಣಕಮಲಗಳ ಆಶ್ರಯವೂ 
ಇತ್ತು. ಸರಿ, ಅವರೂ ಶಸ್ತಾಸ್ಟಗಳಿಂದ ಸಜ್ಜಾಗಿ ದೈತ್ಯರೊಡನೆ 
ಹೋರಾಡತೊಡಗಿದರು. ॥ ಲ ॥ ಪರೀಕ್ಷಿತನೇ | ಕ್ಷೀರಸಾಗರದ 
ತೀರದಲ್ಲಿ ದೇವತೆಗಳಿಗೂ, ದಾನವರಿಗೂ 'ದೇವಾಸುರಸಂಗ್ರಾಮ' 
ವೆಂಬ ಪರಮ ದಾರುಣವಾದ, ರೋಮಾಂಚಕರವಾದ, ಭೀಕರ 
ವಾದ ಯುದ್ಧವು ಪ್ರಾರಂಭವಾಯಿತು. ॥ ೫ ॥ ದೇವ-ದಾನವ 
ರಿಬ್ಬರೂ ಪರಸ್ಪರ ಪರಮ ಶತ್ರುಗಳಾಗಿದ್ದರು. ಉಭಯ ಪಕ್ಕದವರು 


844 


ತತ್ರಾನ್ಯೋನ್ಯಂ ಸಪತ್ತಾಸ್ರೇ ಸಂರಬ್ಧಮನಸೋ ರಣೇ । 
ಸಮಾಸಾದ್ಯಾಸಿಭಿರ್ಬಾಣೃರ್ನಿಜಘುರ್ವಿವಿಧಾಯುಧೈೆಃ 

॥| ೬ Nn 

ಶಂಖತೂರ್ಯಮೃದಂಗಾನಾಂ ಭೇರೀಡಮರಿಣಾಂ ಮಹಾನ್‌ । 
ಹಸ್ಪೃಶ್ಚರಥಪತ್ತೀನಾಂ ನದತಾಂ ನಿಃ್ಪ್ಲನೋತಭವತ್‌ 

॥ ೭ ॥ 

ರಥಿನೋ ರಧಥಿಭಿಸ್ತತ್ರ ಪತ್ತಿಭಿಃ ಸಹ ಪತ್ತಯಃ । 
ಹಯಾ ಹಯ್ಯೆರಿಭಾಶ್ಚೇಬೈಃ ಸಮಸಜ್ಜಂತ ಸಂಯುಗೇ 

1 ೮ ॥ 

ಉಷ್ಟ್ರೈಃ ಕೇಚದಿಭೈೆಃ ಕೇಚಿದಪರೇ' ಯುಯುಧುಃ ಖರೈ; । 
ಕೇಚಿದೌರಮೃಗೈರ್ಜುಕ್ಸೈರ್ದ್ವೀಪಿಭಿರ್ಹರಿಭಿರ್ಭಟಾಃ 

1 ೯ ॥ 

ಗೃಧೈಃ ಕಂಕೈರ್ಬಕೈರನ್ಯೇ ಶ್ಯೇನಭಾಸ್ಟೆಸ್ತಿಮಿಂಗಿಲೈಃ । 
ಶರಭ್ಛರ್ಮಜಿಷ್ಠೆ: ಖಡ್ಸೈರ್ಗೊೋವೃಪೈರ್ಗವಯಾರುಣ್ಕೆ: 


॥ ೧೦॥ 
ಶಿವಾಭಿರಾಖುಭಿಃ ಕೇಚಿತೃಕಲಾಸೆಃ ಶಶೈರ್ನರೈ: । 
ಬಸ್ಟೈರೇಕೇ ಕೃಷ್ಣಸಾರೈರ್ಹಂಸ್ಸೆರನ್ಯೇ ಚ ಸೂಕರೈ: 

1 ೧0 I 
ಅನ್ಯೇ ಜಲಸ್ಥಲಖಗೈೆಃ ಸತ್ವ್ವೈರ್ವಿಕೃತವಿಗ್ರಹೈಃ । 
ಸೇನಯೋರುಭಯೋ ್ಹರಾಜನ್ವಿದಿಶುಸ್ಟೇ5ಗ್ರತೋಶಗ್ರತಃ 

॥ ೧೨॥ 
ಚಿತ್ರದ್ಧಜಪಟ್ಟೆ ರಾಜನ್ನಾತಪತ್ಯೈ:ಃ ್ಹಸಿತಾಮಲೈಃ । 
ಮಹಾಧನೈರ್ವಜ್ರದಂಡೈರ್ವ್ಯಜನೈರ್ಬಾರ್ಹಚಾಮರೈಃ 

1 ೧೩ ॥ 


ವಾತೋದ್ಧೂತೋತ್ತರೋಷ್ಲೀಷೈರರ್ಚಿರ್ಭಿರ್ವರ್ಮಭೂಷಣ್ಯೆ:। 
ಸ್ಫುದದ್ದಿರ್ವಿಶದೈ: ಶಸೆ ್ರ್ರೈಃ ಸುತರಾಂ ಸೂರ್ಯರಶ್ಲಿಭಿಃ 
॥ ೧೪ ॥ 
ದೇವದಾನವವೀರಾಣಾಂ ಧ್ವಜನ್ಯೌ ಪಾಂಡುನಂದನ । 
ರೇಜತುರ್ವೀರಮಾಲಾಭಿರ್ಯಾದಸಾಮಿವ ಸಾಗರ್‌ 
॥ ೧೫ ॥ 


ವೈರೋಚನೋ ಬಲಿಃ ಸಂಖ್ಯೇ ಸೋತಸುರಾಣಾಂ ಚಮೂಪ, 
ಯಾನಂ ವೈಹಾಯಸಂ ನಾಮ ಕಾಮಗಂ ಮಯನಿರ್ಮಿತಮ್‌ 
॥1 ೧೬ ॥ 


ಸರ್ವಸಾಂಗ್ರಾಮಿಕೋಪೇತಂ ಸರ್ವಾಶ್ಚರ್ಯಮಯಂ ಪ್ರಭೋ।| 


ಅಪ್ರತರ್ಕ್ಯಮನಿರ್ದೇಶ್ಯಂ ದೃಶ್ಯಮಾನಮದರ್ಶನಮ್‌ 
॥ ೧೭ ॥ 


ಶ್ರೀಮದ್ಭಾಗವತ 


| ಹೇಷಾರವ, ರಥಗಳ ಚೀತ್ಕಾರ, 


[ ಅಧ್ಯಾಯ 10 


ಕ್ರೋಧಾಭಿಭೂತರಾಗಿದ್ದರು. ಒಬ್ಬರಿಗೊಬ್ಬರು ಇದಿರು-ಬದುರು 
ನಿಂತು ಬಾಣ-ಖಡ್ಗ ಮುಂತಾದ ಅನೇಕಾನೇಕ ಅಸ್ವಶಸ್ತ್ರಗಳಿಂದ 
ಪರಸ್ಪರ ಹೊಡೆದಾಡತೊಡಗಿದರು. ॥.೬ ॥ ಆಗ ರಣರಂಗದಲ್ಲಿ 
ಶಂಖ, ತೂರ್ಯ, ಮೃದಂಗ, ಭೇರಿ, ಡಮರು ಮುಂತಾದ ವಾದ್ಯ 
ಗಳು ಜೋರಾಗಿ ಮೊಳಗಿದವು. ಆನೆಗಳ ಫೀಂಕಾರ, ಕುದುರೆಗಳ 
ಪದಾತಿಗಳ ಸಿಂಹನಾದ ಇವು 
ಗಳಿಂದ ಭಾರೀ ಕೋಲಾಹಲವುಂಟಾಯಿತು. ॥ ೭॥ ಆ ಮಹಾ 
ಯುದ್ಧದಲ್ಲಿ ರಢಿಕರು-ರಥಿಕರೊಡನೆಯೂ, ಪದಾತಿಗಳು- ಕಾಲಾಳು 
ಗಳೊಡನೆಯೂ, ಕುದುರೆಸವಾರರು-ಅಶ್ವಾರೋಹಿಗಳೊಡನೆಯೂ, 
ಗಜಸೈನಿಕರು-ಗಜಸೈನಿಕರೊಡನೆಯೂ ಕಾದಾಡುತ್ತಿದ್ದರು. ॥ ೮ ॥ 
ಅವರಲ್ಲಿ ಕೆಲವರು ಒಂಟೆಗಳ ಮೇಲೂ, ಕೆಲವರು ಆನೆಗಳ 
ಮೇಲೂ, ಕತ್ತೆಗಳ ಮೇಲೂ, ಕೆಲವರು ಗೌರಮೃಗಗಳ ಮೇಲೂ, 
ಕೆಲವರು ಕರಡಿ, ಹುಲಿ, ಸಿಂಹಗಳ ಮೇಲೂ ಹತ್ತಿಕೊಂಡು ಯುದ್ಧ 
ಮಾಡುತ್ತಿದ್ದರು. ॥ ೯ ॥ ಕೆಲ-ಕೆಲವು ಸೈನಿಕರು ಹದ್ದುಗಳ 
ಮೇಲೂ, ಬಕಗಳ ಮೇಲೆಯೂ, ಗಿಡುಗ, ತಿಮಿಂಗಿಲ, ಮೊಸಳೆ, 
ಶರಭ, ಎಮ್ಮೈ ಖಡ್ಗಮೃಗ, ಎತ್ತು ಗವಯ ಮುಂತಾದವುಗಳ 
ಮೇಲೆ ಕುಳಿತು ಯುದ್ಧ ಮಾಡುತ್ತಿದ್ದರು. ॥ ೧೦ ॥ ಕೆಲವರು 
ರುಣಗಳೆಂಬ ಪ್ರಾಣಿಗಳ ಮೇಲೂ, ನರಿಗಳು, ಇಲಿಗಳು, ಓತಿಕೇತ, 
ಇಲಿ, ಮೊಲ, 'ಮನುಷ್ಯ, ಟಗರು, ಜಿಂಕೆ, ಹಂಸ, ಹಂದಿಗಳು 
ಮುಂತಾದ ಪ್ರಾಣಿಗಳ ಮೇಲೆ ಕುಳಿತುಕೊಂಡು ಕಾದಾಡು 
ತ್ರಿದ್ದರು. ॥ ೧೧ ॥ ಹೀಗೆ ನೆಲ-ಜಲ-ನಭಗಳಲ್ಲಿ ವಾಸಿಸುವ, 
ನೋಡಲು ಭಯಂಕರವಾದ ಶರೀರಗಳುಳ್ಳ ಅನೇಕ ಪ್ರಾಣಿಗಳ 
ಮೇಲೆ ಹತ್ತಿಕೊಂಡು ದೇವ-ದಾನವರು ಮುಂದೆ ನುಗ್ಗುತ್ತಾ 
ಹೋರಾಡುತ್ತಿದ್ದರು. ॥ ೧೨ ॥ 

ಪರೀಕ್ಷಿತನೇ | ಚಿತ್ರ-ವಿಚಿತ್ರವಾದ ಧ್ವಜ-ಪತಾಕೆಗಳಿಂದಲೂ, 
ಸ್ಫಟಿಕದಂತೆ ನಿರ್ಮಲವಾದ ಶುಭ್ರ ಛತ್ರಗಳಿಂದಲೂ, ವಜ್ರಖಚಿತ 
ವಾದ ದಂಡಗಳಿಂದಲೂ, ಬಹುಮೂಲ್ಯ ಬೀಸಣಿಗೆಗಳಿಂದಲೂ, 
ನವಿಲುಗರಿಗಳೂ, ಚಾಮರಗಳಿಂದಲೂ, ಗಾಳಿಗೆ ಹಾರಾಡುತ್ತಿದ್ದ 


ಉತ್ತರೀಯಗಳಿಂದಲೂ, ಪೇಟಗಳಿಂದಲೂ, ಸೈನಿಕರು ಧರಿಸಿದ್ದ 


ವಜ್ರಾಭರಣಗಳಿಂದಲೂ, ಸೂರ್ಯಕಿರಣಗಳಂತೆ ಹೊಳೆಯುವ 
ಖಡ್ಗವೇ ಮುಂತಾದ ಆಯುಧಗಳಿಂದಲೂ, ವೀರಮಾಲೆಗಳನ್ನು 
ಧರಿಸಿದ್ದ ದೇವತೆಗಳ ಸಾಲುಗಳಿಂದಲೂ, ಅಸುರರ ಸೈನ್ಯದಿಂದ 
ತುಂಬಿದ ಆ ರಣರಂಗವು ಜಲ-ಜಂತುಗಳಿಂದ ತುಂಬಿದ 
ಎರಡನೆಯ ಸಮುದ್ರದಂತೆ ಕಂಗೊಳಿಸುತ್ತಿತ್ತು. ॥ ೧೩-೧೫ ॥ 
ಪರೀಕ್ಷಿತನೇ ! ರಣಾಂಗಣದಲ್ಲಿ ದೈತ್ಯರ ಸೇನಾಪತಿಯಾದ ವಿರೋ 
ಚನಪುತ್ರ ಬಲಿಯು ಮಯದಾನವನಿಂದ ನಿರ್ಮಿತವಾದ 
ವೈಹಾಯಸವೆಂಬ ವಿಮಾನದಲ್ಲಿ ಕುಳಿತಿದ್ದನು. ಆ ವಿಮಾನವು 
ಕುಳಿತಿದ್ದವರು ಇಚ್ಛಿಸಿದೆಡೆಗೆ ಹೋಗುವುದಾಗಿತ್ತು. ॥ ೧೬ ॥ ಅದ 
ರಲ್ಲಿ ಯುದ್ಧದ ಸಮಸ್ತ ಸಾಮಗ್ರಿಗಳು ಸುಸಜ್ಜಿತವಾಗಿದ್ದವು. 
ಮಹಾರಾಜಾ! ಆ ವಿಮಾನವು ಅತ್ಯಂತ ಆಶ್ಚರ್ಯಕರವಾಗಿದ್ದು 
ಕೆಲವು ವೇಳ ಕಾಣಿಸಿಕೊಳ್ಳುತ್ತಾ , ಕೆಲವು ಸಲ ಅದ್ಭಶ್ಯವಾಗಿರುತ್ತಿತ್ತು. 
ಅದು ಎಲ್ಲಿದೆ ಎಂದು ಯಾರಿಂದಲೂ ಹೇಳಲಾಗುತ್ತಿರಲಿಲ್ಲ; 
ಊಹಿಸಲಾಗುತ್ತಿರಲಿಲ್ಲ ॥ ೧೭ ॥ 


10 ಅಧ್ಯಾಯ] ಅಷ್ಟಮ ಸೃಂಧ 845 
ಆಸ್ಥಿತಸ್ತದ್ವಿಮಾನಾಗ್ರ್ಯಂ ಸರ್ವಾನೀಕಾಧಿಪೈರ್ವ್ಯತಃ । ಅಂತಹ ಶ್ರೇಷ್ಠವಿಮಾನದಲ್ಲಿ ಬಲಿಯು ಕುಳಿತಿದ್ದನು. ದೊಡ್ಡ 

Kd ಎ a 
ಬಾಲವ್ಯಜನಛತ್ರಾಗ್ಗೈ ರೇಜೇ ಚಂದ್ರ ಇವೋದಯೇ ದೊಡ್ಡ ಸೇನಾಪತಿಗಳು ಅವನನ್ನು ಸುತ್ತುವರಿಯಲ್ಪಟ್ಟಿದ್ದರು. 


11 0೮ 1 
ತಸ್ಕಾಸನರ್ವತೋ ಯಾನೈರ್ಯೂಥಾನಾಂ ಪತಯೋತಸುರಾ: । 
ನಮುಚಿಃ ಶಂ ಬರೋ ಬಾಣೋ ವಿಪ್ರಚಿತ್ತಿರಿಯೋಮುಖಃ 

॥1೧೯॥ 
ದ್ವಿಮೂರ್ಧಾ ಕಾಲನಾಭೋ5ಥ ಪ್ರಹೇತಿರ್ಹೇತಿರಿಲ್ಲಲ: 1 
ಶಕುನಿರ್ಭೂತಸಂತಾಪೋ ವಜ್ರದಂಷ್ಟ್ರೋ ವಿರೋಚನ: 

wu ೨೦॥ 
ಹಯಗ್ರೀವ: ಶಂಕುಶಿರಾಃ ಕಪಿಲೋ ಮೇಘದುಂದುಭಿಃ । 
ತಾರಶಶ್ಯಕ್ರದೃಕ್ಕುಂಭೋ ನಿಶುಂಭೋ ಜಂಭ ಉತ್ಕಲಃ 

॥| ೨೧ ॥ 
ಅರಿಷ್ಟೋ5ರಿಷ್ಠನೇಮಿಶ್ಚ ಮಯಶ್ಚ ತ್ರಿಪುರಾಧಿಪಃ 
ಅನ್ಯೇ ಪೌಲೋಮಕಾಲೇಯಾ ನಿವಾತಕವಚಾದಯಃ 

12೨ 1 
ಅಲಬ್ಧಭಾಗಾಃ ಸೋಮಸ್ಯ ಕೇವಲಂ ಕ್ಷೇಶಭಾಗಿನ: । 
ಸರ್ವ ಏತೇ ರಣಮುಖೇ ಬಹುಶೋ ನಿರ್ಜಿತಾಮರಾಃ 


1H ೨೩ ॥ 
ಸಿಂಹನಾದಾನ್ವಿಮುಂಚಂತಃ ಶಂಖಾನ್‌ದಧ್ಯುರ್ಮಹಾರವಾನ್‌ I 
ದೃಷ್ಟ್ವಾ ಸಪತ್ನಾನುತ್ತಿಕ್ತಾನ್ಜಲಭಿತ್ಯುಪಿತೋ ಭೃಶಮ್‌ 

॥ ೨೪॥ 
ಐರಾವತಂ ದಿಕ್ಕರಿಣಮಾರೂಢ: ಶುಶುಭೇ ಸ್ವರಾಟ್‌ । 
ಯಥಾ '` ಸ್ರವತ್ಫಪ್ರವಣಮುದಯಾದ್ರಿಮಹರ್ಪತಿಃ 

1 ೨೫ ॥ 


ತಸ್ಯಾಸನಾರ್ವತೋ ದೇವಾ ನಾನಾವಾಹದ್ವಜಾಯುಧಾಃ | 
ಲೋಕಪಾಲಾಃ ಸಹ ಗಣೈರ್ವಾಯ್ದಗ್ಗಿವರುಣಾದಯಃ 


॥ ೨೬ ॥ 
ತೇಠ ನ್ಯೋನ್ಯಮಭಿಸಂಸ್ಫತ್ಯ 
ಕ್ಲಿಪಂತೋ ಮರ್ಮಬಿರ್ಮಿಥಃ 1 
ಆಹ್ವಯಂತೋ ವಿಶಂತೋಶಗ್ರೇ 
ಯುಯುಧುರ್ದ್ವಂದ್ವಯೋಧಿನ: ॥ ೨೭ 


ಯುಯೋಧ ಬಲಿರಿಂದ್ರೇಣ ತಾರಕೇಣ ಗುಹೋತಸ್ಯತ । 
ವರುಣೋ ಹೇತಿನಾಯುಧ್ಯನ್ನಿತ್ರೋ ರಾಜನ್ಯಹೇತಿನಾ 

॥ ೨೮ ॥ 
ಯಮಸ್ತು ಕಾಲನಾಭೇನ ವಿಶ್ವರ್ಮಾ ಮಯೇನ ವೈ । 
ಶಂಬರೋ ಯುಯುಧೇ ತ್ವಷ್ಟಾ ಸವಿತ್ರಾ ತು ವಿರೋಚನ: 

॥ ೨೯॥ 
ಅಪರಾಜಿತೇನ ನಮುಚಿರಶ್ಚಿನೌ ವೃಷಪರ್ವಣಾ | 
ಸೂರ್ಯೋ ಬಲಿಸುತೈರ್ದೇವೋ ಬಾಣಜ್ಯೇಷ್ಟೆಃ ಶತೇನ ಚ 

i೩೦0 


[1739]28 A 


ಚಾಮರ, ಬೀಸಣಿಗೆ, ಬೆಳ್ಳೊಡೆ ಮುಂತಾದವುಗಳಿಂದ ಕೂಡಿದ 
ಬಲಿಯು ಆಗತಾನೇ ಉದಯಿಸಿದ ಚಂದ್ರನಂತೆ ಪ್ರಕಾಶಿಸು 
ತಿದ್ದನು. ॥ ೧೮ ॥ ಅವನ ಸುತ್ತಲೂ ವಿಮಾನಾರೂಢ ಯೂಥಪತಿ 
ಗಳಾದ ನಮೂಚಿ, ಶಂಬರ, ಬಾಣ, ವಿಪ್ರಚಿತ್ತಿ ಅಯೋಮುಖ, 
ದ್ವಿಮೂರ್ಧಾ, ಕಾಲನಾಭ, ಪ್ರಹೇತಿ, ಹೇತಿ, ಇಲ್ವಲ, ಶಕುನಿ, 
ಭೂತಸಂತಾಪ, ವಜ್ರದಂಷ್ಟ್ರ ನ ಹಯಗೀವ, ಶಂಕು 
ಶಿರಸ, ಕಪಿಲ ಮೇಘದುಂದುಭಿ, ತಾರಕ, ಚಕ್ರಾಕ್ಸ ಶುಂಭ, 
ನಿಶುಂಭ, ಜಂಭ, ಉತ್ಕಲ, ಅರಿಷ್ಟ ಅರಿಷ್ಠನೇಮಿ, ತ್ರಿಪುರಾಧಿಪತಿ 
ಯಾದ ಮಯ, ಪೌಲೋಮ, ಹಾ ನಿವಾತಕವಚ 
ಮೊದಲಾದವರು ತಮ್ಮ ತುಕಡಿಗಳಿಂದ ಯುದ್ಧ ಸನ್ನದ್ಧರಾಗಿ 
ದ್ದರು. ॥ ೧೯-೨೨ ॥ ಇವರೆಲ್ಲರೂ ಸಮುದ್ರ ಮಂಥನದಲ್ಲಿ 
ಪಾಲ್ಗೊಂಡವರೇ ಆಗಿದ್ದರು. ಆದರೆ ಇವರಿಗೆ ಅಮೃತದ ಪಾಲು 
ಸಿಗದೆ ಕೇವಲ ಕ್ಲೇಷವೇ ಕೈಹತ್ತಿತ್ತು. ಇವೆಲ್ಲ ಅಸುರರು ಒಮ್ಮೆಯಲ್ಲ 
ಅನೇಕ ಬಾರಿ ಯುದ್ಧದಲ್ಲಿ. ದೇವತೆಗಳನ್ನು ಸೋಲಿಸಿದ್ದರು. 
॥ ೨೩ ॥ ಇದರಿಂದಾಗಿ "ಅವರು ಭಾರೀ ಉತ್ಸಾಹದಿಂದ ಸಿಂಹ 
ನಾದವನ್ನುಮಾಡುತ್ತಾ ತಮ್ಮ ಘೋರವಾದ ಶಬ್ದವುಳ್ಳ ಶಂಖಗಳನ್ನು 
ಊದುತ್ತಿದ್ದರು. ಸ್ವರ್ಗಾಧಿಪತಿಯಾದ ಇಂದ್ರನು - ಗರ್ವದಿಂದ 
ಬೀಗುತ್ತಿದ್ದ ಯುದ್ಧೋದ್ಯುಕ್ತರಾದ ಶತ್ರುಗಳನ್ನು ಕಂಡು ಭಾರೀ 
ಕ್ರುದ್ಧನಾದನು. ॥ ೨೪ ॥ ಗಿರಿ-ನದಿಗಳಿಂದ ಕೂಡಿದ ಉದಯಾ 
ಚಲವನ್ನೇರಿ ಪ್ರಕಾಶಿಸುವ ಸೂರ್ಯನಂತೆ ಇಂದ್ರನು ಮದೋ 
ದಕವನ್ನು ಸುರಿಸುತ್ತಿದ್ದ ಐರಾವತವೆಂಬ ದಿಗ್ಗಜದ ಮೇಲೆ ಕುಳಿತು 
ಬಹಳವಾಗಿ ಪ್ರಕಾಶಿಸಿದನು. ॥ ೨೫ ॥ ದೇವೇಂದ್ರನ ಸುತ್ತಲೂ 
ಅನೇಕ ವಿಧವಾದ ವಾಹನಗಳಿಂದಲೂ, ಧ್ವಜಗಳಿಂದಲೂ, ಆಯುಧ 
ಗಳಿಂದಲೂ ಯುಕ್ತರಾದ ವಾಯು, ಆಗ್ನಿ, ವರುಣ ಮುಂತಾದ 
ಲೋಕಪಾಲರು ತಮ್ಮ-ತಮ್ಮ ಗಣಗಳೊಂದಿಗೆ ಯುದ್ಧಸನ್ನದ್ಧರಾಗಿ 
ನಿಂತಿದ್ದರು. ॥ ೨೬ ॥ 

ದೇವ-ದಾನವರ ಸೈನ್ಯ ಗಳು ಎದುರು-ಬದುರಾಗಿ ನಿಂತವು. 
ಇಬ್ಬಿಬ್ಬರೇ ನಿಂತು ಮಾಡುವ ದ್ವಂದ್ವಯುದ್ಧವನ್ನು ಪ್ರಾರಂಭಿಸಿ 
ದರು. ಕೆಲವರು ಮುಂದೆ ಬಂದು ತಮ್ಮ "ಎದುರಾಳಿಯನ್ನು 

ಹೆಸರುಹಿಡಿದು ಕರೆಯುತ್ತಿದ್ದರೆ, ಕೆಲವರು ಮರ್ಮಭೇದಕ 
ಚುಚ್ಚುಮಾತುಗಳಿಂದ ನಿಂಬಸುತ್ತಿದ್ದರ. ॥ ೨೭ ॥ ರಾಜೇಂದ್ರನೇ! 
ಬಲಿಯು Dg ತಾರಕನು ಕುಮಾರಸ್ವಾಮಿ 
ಯೊಂದಿಗೂ, ಹೇತಿಯು ವರುಣನೊಡನೆಯೂ, ಪ್ರಹೇತಿಯು 
ಸೂರ್ಯನೊಡನೆಯೂ ಧ್ವಂದ್ವಯುದ್ಧವನ್ನು ಪ್ರಾರಂಭಿಸಿದರು. 
॥ ೨೮॥ ಯಮನು ಕಾಲನಾಭನೊಡನೆಯೂ, ವಿಶ್ವಕರ್ಮನು 
ಮಯನೊಡನೆಯೂ, ಶಂಬರಾಸುರನು ತ್ವಷ್ಟ ಬಿನೊಡನೆಯೂ, 
ಸವಿತೃವು ವಿರೋಚನನೊಡನೆಯೂ ದ್ವಂದ್ವ ಯುದ್ಧವನ್ನು ಪ್ರಾರಂ 
ಭಿಸಿದರು. ॥ ೨೯॥ ನಮುಚಿಯು "ಅಪರಾಜಿತನೊಡನೆಯೂ, 
ಅಶ್ವಿನೀಕುಮಾರರು ವೃಷಪರ್ವನೊಡನೆಯೂ, ಸೂರ್ಯನು 
ಬಾಣನೇ ಮೊದಲಾದ ಬಲಿಯು ನೂರು ಮಕ್ಕಳೊಂದಿಗೂ ಯುದ್ಧ 
ಮಾಡತೊಡಗಿದರು. ॥ ೩೦ ॥ 


846 


ರಾಹುಣಾ ಚತಥಾ ಸೋಮಃ ಪುಲೋಮ್ನಾ ಯುಯುಧೇರನಿಲಃ। 

ನಿಶುಂಭಶುಂಭಯೋರ್ದೇವೀ ಭದ್ರಕಾಲೀ ತರಸ್ವಿನೀ 
॥೩೧॥। 

ವೃಷಾಕಪಿಸ್ತು ಜಂಭೇನ ಮಹಿಷೇಣ ವಿಭಾವಸುಃ । 


ಇಲ್ಬಲಃ ಸಹ 
1೩೨೧ 


ಕಾಮದೇವೇನ ದುರ್ಮರ್ಷ ಉತ್ಕಲೋ ಮಾತೃಭಿಃ ಸಹ । 
ಬೃಹಸ್ಪತಿಶ್ಲೋಶನಸಾ ನರಕೇಣ ಶನೈಶ್ಚರ: 
1೩೩ 
ಮರುತೋ ನಿವಾತಕವಚ್ಛೆ: ಕಾಲೇಯೈರ್ವಸವೋರಮರಾಃ । 
ವಿಶ್ವೇದೇವಾಸ್ತು ಪೌಲೋಮೈ ರುದ್ರಾಃ ಕ್ರೋಧವಶೈೆಃ ಸಹ 
1೩೪ I 
ತ ಏವಮಾಜಾವಸುರಾಃ ಸುರೇಂದ್ರಾ 
ದ್ವಂದ್ವೇನ ಸಂಹತ್ಯ ಚ ಯುಧ್ಯಮಾನಾಃ 
ಅನ್ಯೋನ್ಯಮಾಸಾದ್ಯ ನಿಜಫ್ನರೋಜಸಾ 
ಜಿಗೀಷವಸ್ತೀಕ್ಷ] ಶರಾಸಿತೋಮರೈ: 


॥| ೩೫ 1 


ಭುಷುಂಡಿಭಿಶ್ಚಕ್ರಗದರ್ಷ್ಟಿಪಟ್ಟಿಸೈಃ 

ಶಕ್ಕ್ಯುಲ್ಲುಕ್ಳೆಃ ಪ್ರಾಸಪರಶ್ಚದೈರಪಿ 

ನಿಸ್ವಿಂಶಭಲ್ಲೆ ್ಲೈಃ ಪರಿಫೈಃ ಸಮುದ್ಧರೈ: 

ಸಭಿಂದಿಪಾಲೈಶ್ನ ಶಿರಾಂಸಿ ಚಿಚ್ಚಿದುಃ 
ಚ 


ಗಜಾಸುರಂಗಾಃ ಸರಥಾಃ ಪದಾತಯಃ 
ಸಾರೋಹವಾಹಾ ವಿವಿಧಾ ವಿಖಂಡಿತಾಃ 

ನಿಕೃತ್ತ್ವಬಾಹೂರುಶಿರೋಧರಾಂಪ್ರಯ- 
ಶ್ಲಿನ್ನದ್ಧಜೇಶ್ನಾಸತನುತ್ರಭೂಷಣಾಃ 


॥| ೩೬ ॥ 


1 ೩೭. ॥ 


ತೇಷಾಂ ಪದಾಘಾತರಥಾಂಗ ಚೂರ್ಣಿತಾ- 
ದಾಯೋಧನಾದುಲ್ಬಣ ಉತ್ಲಿತಸ್ತದಾ 

ರೇಣುರ್ದಿಶಃ ಖಂ ದ್ಯುಮಣಿಂ ಚ ಛಾದಯನ್‌ 
ನ್ಯವರ್ತತಾಸ್ಫಕ್‌ಸ್ರುತಿಭಿಃ ಪರಿಪ್ಪುತಾತ್‌ 


wasn 


ಶಿರೋಭಿರುದ್ಧೂತಕಿರೀಟಕುಂಡಲೈ: 
ಸಂರಂಭದ್ಧಗ್ಗಿ; ಪರಿದಷ್ಟದಚ್ಚದ್ಳೈ: 

ಮಹಾಭುಜೈಃ ಸಾಭರಣೈೆಃ ಸಹಾಯುದ್ಧೆ: 
ಸಾಪ್ರಾಸ್ತೃತಾ ಭೂಃ ಕರಭೋರುಭಿರ್ಜ್ಬಭೌ ॥ ೩೯ ॥ 


ಕಬಂಧಾಸ್ತತ್ರ ಚೋತ್ಪೇತುಃ ಪತಿತಸ್ಟಶಿರೋಕಕ್ಟಿಭಿಃ 1 
ಉದ್ಯತಾಯುಧದೋದಡೈರಾಧಾವಂತೋ ಭಟಾನ್ಭಧೇ 
11 ೪೦॥ 


ಶ್ರೀಮದ್ಭಾಗವತ 


ವಾತಾಪಿರ್ಬ್ರಹೃಪುತ್ಯೈರರಿಂದಮು " 


[ ಅಧ್ಯಾಯ 10 


ಚಂದ್ರನು ರಾಹುವಿನೊಂದಿಗೂ, ವಾಯುವು ಪ್ರಲೋಮನೊಂದಿಗೂ 
ಕಾದಾಡಿದರು. ಭದ್ರಕಾಳಿಯು ಶುಂಭ, ನಿಶುಂಭ ರೊಡನೆ ಹೋರಾ 
ಡಿದಳು. ॥ ೩೧ ॥ ಪರೀಕ್ಷಿತನೇ। ಜಂಭಾಸುರ ನೊಡನೆ ಮಹಾ: 
ದೇವನೂ, ಮಹಿಷಾಸುರನೊಡನೆ ಅಗ್ನಿದೇವನೂ, ವಾತಾಪಿ- 
ಇಲ್ವಲರೊಡನೆ ಬ್ರಹ್ಮನ ಮಕ್ಕಳಾದ ಮರೀಚಿಯೇ ಮೊದಲಾ 
ದವರು ಯುದ್ಧಮಾಡಿದರು. ॥ ೩೨ ॥ ದುರ್ಮರ್ಷಣ ನೊಡನೆ 
ಕಾಮದೇವನೂ, ಉತ್ಪಲನೊಡನೆ ಮಾತೃದೇವತೆಗಳೂ, ಶುಕ್ರಾ 
ಚಾರ್ಯನೊಡನೆ ಬೃಹಸತ್ಯಾಚಾರ್ಯರೂ, ನರಕಾಸುರ ನೊಡನೆ 
ಶನೈಶ್ಚರನೂ ಯುದ್ಧಮಾಡತೊಡಗಿದರು. ॥ ೩೩ ॥ ನಿವಾ ತಕವಚ 
ರೊಡನೆ ಮರುದ್ಗಣರೂ, ಕಾಲೇಯರೊಡನೆ ವಸುಗಣ ಗಳೂ, 
ಪೌಲೋಮರೊಡನೆ ವಿಶ್ವೇದೇವಗಣಗಳೂ, ಕ್ರೋಧವಶ ರೊಡನೆ 
ರುದ್ರಗಣಗಳೂ ದ್ವಂದ್ವಯುದ್ಧದಲ್ಲಿ ತೊಡಗಿದರು. ॥ ೩೪ ॥ 

ಹೀಗೆ ದೇವತೆಗಳೂ, ಅಸುರರೂ ರಣಭೂಮಿಯಲ್ಲಿ ದ್ವಂದ್ವ 
ಯುದ್ಧದ ಮೂಲಕವೂ, ಸಾಮೂಹಿಕಯುದ್ಧದ ಮೂಲಕವೂ 
ಒಂದು ಪಕ್ಷದವರು ಇನ್ನೊಂದು ಪಕ್ಚದವರೊಡನೆ ಕಾದಾಡುತ್ತಾ 
ವಿಜಯದ ಇಚ್ಛೆಯಿಂದ ಉತ್ಸಾಹದಿಂದ ತೀಕ್ಷ್ಣವಾದ ಖಡ್ಗ 
ಗಳಿಂದಲೂ, ಭಲ್ಲೆಗಳಿಂದಲೂ, ಬಾಣಗಳಿಂದಲೂ, ಪರಸ್ಪರ 
ಪ್ರಹಾರಮಾಡುತ್ತಾ ನಾನಾರೀತಿಯಿಂದ ಯುದ್ಧಮಾಡುತ್ತಿದ್ದಾರೆ. 
॥ ೩೫ ॥ ಭುಶಂಡಿ, ಚಕ್ರ, ಗದೆ, ಯಪ್ಪಿ, ಪಟ್ಟಿಫ, ಶಕ್ತಿ, ಉಲ್ಲುಕ, 
ಪ್ರಾಸ, ಗಂಡುಕೊಡಲಿ, ಕತ್ತಿ, ಭಲ್ಲೆ ಮುದ್ಧರ, ಪರಿಘ, ಭಿಂದಿಪಾಲ 
ಮುಂತಾದ ಆಯುಧಗಳಿಂದ ಒಬ್ಬರು ಮತ್ತೊಬ್ಬರ ತಲೆಯನ್ನು 
ತರಿಯತೊಡಗಿದರು. ॥ ೩೬ ॥ ಭಯಂಕರವಾದ ಆ ಮಹಾ 
ಯುದ್ಧದಲ್ಲಿ ಗಜಾಶ್ವ ಸೈನಿಕರ, ರಥಿಕರ, ಪದಾತಿಗಳ, ಸೇನಾ 
ಪತಿಗಳ ತೋಳು, ತೊಡೆ, ತಲೆ, ಕಾಲುಗಳೂ, ಅವರು ಧರಿಸಿದ್ದ 
ಧ್ವಜ, ಧನುಷ್ಯ, ಕವಚ, ಆಭೂಷಣಗಳೂ ಭಿನ್ನ-ಭಿನ್ನವಾದುವು. 
॥ ೩೭ ॥ ಸೈನಿಕರ ಕಾಲುಗಳ ಸಂಘಟ್ಟನೆಯಿಂದಲೂ, ರಥಚಕ್ರಗಳ 
ಹರಿದಾಟದಿಂದಲೂ, ರಣರಂಗದಲ್ಲಿ ಎದ್ದಿರುವ ಧೂಳಿಯು ಎಲ್ಲ 
ದಿಕ್ಕುಗಳನ್ನೂ ಅಂತರಿಕ್ಷವನ್ನೂ, ಸೂರ್ಯನನ್ನೂ ಮುಸುಕಿ 
ಬಿಟ್ಟಿತು. ಆದರೆ ಮರುಕ್ಷಣದಲ್ಲೇ ಪ್ರವಾಹರೂಪದಿಂದ ಹರಿದ ರಕ್ತ 
ದಿಂದ ನೆನೆದು ಆ ಧೂಳಿಯು ಉಡುಗಿಹೋಯಿತು. ॥ ೩೮॥ 
ಅನಂತರ ರಣರಂಗವು ಕತ್ತರಿಸಲ್ಪಟ್ಟ ಶಿರಸ್ಸುಗಳಿಂದ ತುಂಬಿ 
ಹೋಯಿತು. ಸೈನಿಕರ ಕಿರೀಟಗಳೂ, ಕುಂಡಲಗಳೂ ಚೆಲ್ಲಾಪಿಲ್ಲಿ 
ಯಾಗಿ ಬಿದ್ದಿದ್ದವು. ಕೆಲವರ ಕಣ್ಣುಗಳಿಂದ ಕ್ರೋಧದ ಚಿಹ್ನೆಯು 
ಕಾಣುತ್ತಿದ್ದಿತು. ಕೆಲವರು ಹಲ್ಲುಗಳಿಂದ ತುಟಿಗಳನ್ನು ಕಚ್ಚಿದ್ದರು. 
ಅನೇಕರ ಆಭೂಷಣಗಳಿಂದ, ಶಸ್ತ್ರಗಳಿಂದ ಸುಸಜ್ಜಿತವಾಗಿದ್ದ 
ಉದ್ದುದ್ದ ಬಾಹುಗಳು ತುಂಡಾಗಿ ಬಿದ್ದಿದ್ದವು. ಅನೇಕರ ದುಂಡಾದ 
ತೊಡೆಗಳು ಕತ್ತರಿಸಲ್ಪಟ್ಟು ಬಿದ್ದಿದ್ದವು. ಹೀಗೆ ಆ ರಣಭೂಮಿಯು 
ಬಹಳ ಭಯಂಕರವಾಗಿ ಕಾಣುತ್ತಿತ್ತು. ॥ ೩೯ ॥ ಆ ರಣರಂಗದ 
ಕೆಲವುಕಡೆ ತಲೆಯಿಲ್ಲದ ಮುಂಡಗಳು ಬಿದ್ದಿರುವ ತಲೆಗಳ ಕಣ್ಣು 
ಗಳಿಂದ ನೋಡುತ್ತಾ ಕೈಗಳಲ್ಲಿ ಆಯುಧಗಳನ್ನೆತ್ತಿಕೊಂಡು ವೀರರತ್ತ 
ಓಡುತ್ತಾ ನೆಗೆಯುತ್ತಿದ್ದವು. ॥ ೪೦ ॥ 


10 ಅಧ್ಯಾಯ] 


ಅಪ್ಪನು ಸ್ಕಂಧ 


847 


ರ. 


ಬಲಿರ್ಮಹೇಂದ್ರಂ  ದಶಭಿಸಿಭಿರೈರಾವತಂ ಶರೈಃ । 
ಚತುರ್ಭಿಶ್ಛತುರೋ ವಾಹಾನೇಕೇನಾರೋಹಮಾರ್ಚ್ಛ್ಳಯತ್‌ 
॥೪೧॥ 
ಸ ತಾನಾಪತತಃ ಶಕ್ರಸ್ತಾವದ್ಧಿ; ಶೀಘ್ರವಿಕ್ರಮಃ । 
ಚಿಚ್ಛೇದ ನಿಶಿತೈರ್ಭಲ್ಲೆ ಕ್ಲೈರಸನ್ನಾ ಿಪ್ರಾನ್ಸಸನ್ನಿವ 
1೪೨॥ 


ತಸ್ಕ ಕರ್ಮೋತ್ತಮಂ ವೀಕ್ಷ್ಯ ದುರ್ಮರ್ಷಃ ಶಕ್ತಿಮಾದದೇ । 
ತಾಂ ಜ್ವಲಂತೀಂ ಮಹೋಲ್ಯಾಭಾಂ ಹಸಸ್ಥಾಮಚ್ಚಿನದ್ದರಿ: 
1 ೪೩ 1 


ತತಃ ಶೂಲಂ ತತಃ ಪ್ರಾಸಂ ತತಸ್ತೋಮರಮೃಷ್ಪಯ: 
ಯದ್ಯಚ್ಛಿಸ್ತೂು ಸಮಾದದ್ಯಾತ್ತರ್ವಂ ತದಚ್ಛಿನದ್ವಿಭುಃ 
1 ೪೪ ॥ 


ಸಸರ್ಜಾಥಾಸುರೀಂ ಮಾಯಾಮಂತರ್ಧಾನಗತೋ:ಸುರಃ | 
ತತಃ ಪ್ರಾದುರಭೂಚ್ಛೈಲಃ ಸುರಾನೀಕೋಪರಿ ಪ್ರಭೋ 
1 ೪೫ U 


ತತೋ ನಿಪೇತುಸ್ತರವೋ ದಹ್ಯಮಾನಾ ದವಾಗ್ನಿನಾ । 
ಶಿಲಾಃ ಸಟಂಕಶಿಖರಾಶೂರ್ಣಯಂತೊ "ದ್ದಿಷದ್ದಲಮ್‌ 
ಚ [) ಬ 
HW V೬ 1 


ಮಹೋರಗಾಃ ಸಮುತ್ಬೇತುರ್ದಂದಶೂಕಾ: ಸವೃಶ್ಚಿಕಾ: । 
ಸಿಂಹವ್ಯಾಪ್ರವರಾಹಾಶ್ಚ ಮರ್ದಯಂತೋ ಮಹಾಗಜಾನ್‌ 
1 ೪೭H 


ಯಾತುಧಾನ್ಯಶ್ಚ ಶತಶಃ ಶೂಲಹಸ್ತಾ ವಿವಾಸಸಃ | 


ಛಿಂದಿ ಭಿಂದೀತಿ ವಾದಿನ್ಯಸ್ತಥಾ ರಕ್ಲೋಗಣಾಃ ಪ್ರಭೋ 
wu ೪೮ 1 


ತತೋ ಮಹಾಘನಾ ವ್ಯೋಮ್ನಿ ಗಂಭೀರಪರುಷಸ್ಟನಾಃ 
ಅಂಗಾರಾನ್ಯುಮುಚುರ್ವಾತೈರಾಹತಾಃ ಸ್ವನಯಿತ್ನವಃ 
11೪೯ ॥ 


ಸೃಷ್ಟೋ ದೈತ್ಯೇನ ಸುಮಹಾನ್ವಸ್ನಿಃ ಶ್ವಸನಸಾರಥಿಃ 
ಸಾಂವರ್ತಕ ಇವಾತ್ಕುಗ್ರೋ ವಿಬುಧಧ್ವಜಿನೀಮಧಾಕ್‌ 
॥ ೫೦ ॥ 


ತತಃ ಸಮುದ್ರ ಉದ್ವೇಲಃ ಸರ್ವತಃ ಪ್ರತ್ಯದ್ಧಶ್ಯತ । 


ಪ್ರಚಂಡವಾತೈರುದ್ಧೂತತರಂಗಾವರ್ತಭೀಷಣಃ 
॥೫೧॥ 


[1739128 ೦ 


ಬಲಿಚಕ್ರವರ್ತಿಯು ಹತ್ತು ಬಾಣಗಳನ್ನು ಇಂದ್ರನ ಮೇಲೆಯೂ, 
ಮೂರು ಅವನ ವಾಹನವಾದ ಐರಾವಕ್ಕೂ, ನಾಲ್ಕು ಅವನ ಆಂಗ 
ರಕ್ಕಕರಿಗೂ, ಒಂದು ಬಾಣವನ್ನು ಮಾವಟಿಗನ ಮೇಲೆಯೂ 
ಒಟ್ಟಿಗೆ ಹದಿನೆಂಟು ಬಾಣಗಳನ್ನು ಪ್ರಯೋಗಿಸಿದನು. ॥ ೪೧ ॥ 
ಬಲಿಯ ಬಾಣಗಳಾದರೋ ನಮ್ಮನ್ನು ಘಾಸಿಪಡಿಸುವುವು ಎಂದು 
ನೋಡಿದ ಶೀಘ್ರವಿಕ್ರಮಯಾದ ಇಂದ್ರನು ಆ ಬಾಣಗಳು ತನ್ನ 
ಬಳಿಗೆ ಬರುವುದರೊಳಗಾಗಿಯೇ ಅಷ್ಟೇ ಸಂಖ್ಯೆಯ ಭಲ್ಲವೆಂಬ 
ಬಾಣಗಳಿಂದ ನಗು-ನಗುತ್ತಲೇ ಕತ್ತರಿಸಿಹಾಕಿದನು. ॥ ೪೨ ॥ 
ಇಂದ್ರನ ಈ ಶ್ರೇಷ್ಠವಾದ ಧನುರ್ವಿದ್ಯಾ ಪಾಂಡಿತ್ಯವನ್ನು ಕಂಡು 
ಕೆರಳಿದ ಬಲಿಯು ಇಂದ್ರನ ಮೇಲೆ ಪ್ರಯೋಗಿಸಲು ಪಂಜಿನಂತೆ 
ಪ್ರಜ್ವಲಿಸುತ್ತಿದ್ದ ಒಂದು ಭಾರೀ ಶಕ್ತ್ಯಾಯುಧವನ್ನು ಎತ್ತಿಕೊಂಡನು. 
ಅದನ್ನು ಅವನು ಪ್ರಯೋಗಿಸುವ ಮೊದಲೇ, ಅವನ ಕೈಯಲ್ಲಿರು 
ವಾಗಲೇ ಇಂದ್ರನು ಅದನ್ನೂ ಕತ್ತರಿಸಿಬಿಟ್ಟನು. ॥ ೪೩ ॥ ಬಳಿಕ 
ಬಲಿಯು ರೋಷಾವೇಶದಿಂದ ಕೈಗೆತ್ತಿಕೊಂಡ ಶೂಲ, ಪ್ರಾಸ, 
ತೋಮರ, ಬಪ್ಪಿ ಮುಂತಾದ ಆಯುಧಗಳನ್ನು ಒಂದಾದ ಮೇಲೆ 
ಮತ್ತೊಂದರಂತೆ ಇಂದ್ರನು ಕತ್ತರಿಸಿ ಹಾಕಿದನು. ಇಂತಹ ಕೈಚಳಕ 
ದಿಂದ ಇಂದ್ರನ ಪಶ್ವರ್ಯವು ಇನ್ನೂ ಬೆಳಗಿತು. ॥ ೪೪ ॥ 

ಪರೀಕ್ಷಿತನೇ! ಇಂದ್ರನ ಪರಾಕ್ರಮದಿಂದ ಗಾಬರಿಗೊಂಡ 
ಬಲಿಯು ಅಂತರ್ಧಾನನಾಗಿ ಮತ್ತೆ ಅವನು ಆಸುರೀ ಮಾಯೆ 
ಯನ್ನು ಸೃಷ್ಟಿಸಿದನು. ಮರುಕ್ಷಣದಲ್ಲೇ ದೊಡ್ಡ ಪರ್ವತವೊಂದು 
ದೇವಸ್ಫೆನ್ಕದ ಮೇಲೆ ಬಿತ್ತು. ॥ ೪೫ ॥ ಅದನ್ನನುಸರಿಸಿ ಕಾಡುಗಿಚ್ಚಿ 
ನಿಂದ ಸುಡುತ್ತಿದ್ದ ವೃಕ್ಷಗಳು ಬೀಳತೊಡಗಿದವು. ಬಳಿಕ ಕಲ್ಲುಳಿಗ 
ಳಂತೆ ಹರಿತವಾದ ಶಿಖರಗಳಿಂದ ಕೂಡಿದ್ದ ಬಂಡೆಗಳು ದೇವಸ್ಥೆನ್ಶ 
ವನ್ನು ನುಚ್ಚುನೂರಾಗಿಸುತ್ತಾ ಬೀಳತೊಡಗಿದವು. ॥ ೪೬ ॥ 
ಅನಂತರ ಹೆಬ್ಬಾವುಗಳೂ, ಚೇಳುಗಳೂ, ವಿಷಸರ್ಪಗಳೂ ಹಾಗೂ 
ಇತರ ವಿಷಜಂತುಗಳೂ ನೆಗೆ-ನೆಗೆಯುತ್ತಾ ದೇವಸ್ಯನ್ಯವನ್ನು ಕಡಿ 
ಯತೊಡಗಿದವು. ಸಿಂಹ, ಹುಲಿ, ಕಾಡಹಂದಿಗಳು ಸೈನ್ಯದ 
ದೊಡ್ಡ-ದೊಡ್ಡ ಆನೆಗಳನ್ನೂ ಹರಿದು ನುಂಗತೊಡಗಿದವು. 
॥ ೪೭ ॥ ರಾಜೇಂದ್ರಾ | ಕೈಯಲ್ಲಿ ಶೂಲಾಯುಧವನ್ನು ಹಿಡಿದು 
ಕೊಂಡಿದ್ದ ಬೆತ್ತಲೆಯರಾದ ರಾಕ್ಟಸಿಯರು ಮತ್ತು ರಾಕ್ಷಸರು 
*ಕಡಿ-ಬಡಿ-ತಿವಿ' ಎಂದು ಅರಚಿಕೊಳ್ಳುತ್ತಾ ಸಮರಾಂಗಣಕ್ಕೆ 
ನುಗ್ಗಿದವು. ॥ ೪೮ ॥ ಕೆಲವೇ ಕ್ಷಣದಲ್ಲಿ ಆಕಾಶದಲ್ಲಿ ಘನಘೋರ 
ವಾದ ಕಾರ್ದೋಡಗಳು ದಟ್ಟವಾಗಿ ವ್ಯಾಪಿಸಿದುವು. ಅವುಗಳು 
ಪರಸ್ಪರ ಅಪ್ಪಳಿಸಿದಾಗ ಭಯಂಕರ ಕಠೋರವಾದ ಶಬ್ದವಾಗ 
ತೊಡಗಿತು. ಮಿಂಚುಗಳು ಬೀಳತೊಡಗಿದವು. ಚಂಡಮಾರುತ 
ದೊಂದಿಗೆ ಬೆಂಕಿಯ ಮಳೆಯೇ ಬೀಳತೊಡಗಿತು. ॥ ೪೯ ॥ 
ದೈತ್ಯರಾಜ ಬಲಿಯು ಪ್ರಳಯಾಗ್ನಿಯಂತಹ ಭಯಾನಕ ಬೆಂಕಿ 
ಯನ್ನು ಸೃಷ್ಟಿಸಿದನು. ಅದು ನೋಡು-ನೋಡುತ್ತಲೇ ಗಾಳಿಯ 
ಸಹಾಯದಿಂದ ದೇವತೆಗಳ ಸೈನ್ಯವನ್ನು ಸುಡಲುತೊಡಗಿತು. 
॥ ೫೦ ॥ ಬಳಿಕ ಚಂಡಮಾರುತದಿಂದ ಎ ಸಿಸಲ್ಪಟ್ಟ ಅಲೆಗಳಿಂದಲೂ, 
ಸುಳಿಗಳಿಂದಲೂ ಕೂಡಿದ್ದ ಸಮುದ್ರವು ಎಲ್ಲ ಕಡೆಗಳಿಂದ ತನ್ನೆಲ್ಲೆ 
ಯನ್ನು ಮೀರಿ ಮುನ್ನುಗ್ಗಿ ಬರುತ್ತಿರುವಂತೆ ಎನಿಸಿತು. ॥ ೫೧ ॥ 


848 


ಶ್ರೀಮದ್ಭಾಗವತ 


[ಅಧ್ಯಾಯ 10 


ಏವಂ ದೈತ್ಯೆ ಎರ್ಮಹಾಮಾಯ್ಕೆರಲಕ್ಸ್ಯಗತಿಭೀಷಣ್ಯೆ: | 
ಸೃಜ್ಯಮಾನಾಸು ಮಾಯಾಸು ವಿಷೇದುಃ ಸುರಸ್ಥೆನಿಕಾಃ 
11೫೨ ॥। 


ನ ತತ್ಪತಿವಿಧಿಂ ಯತ್ರ ವಿದುರಿಂದ್ರಾದಯೋ ನೃಪ । 
ಧ್ಯಾತಃ ಪ್ರಾದುರಭೂತ್ತತ್ರ ಭಗವಾನ್ವಿಶ್ವಭಾವನ: 
1 ೫೩! 


ತತಃ  ಸುಪರ್ಣಾಂಸಕ್ಕತಾಂಘ್ರಪಲ್ಲವಃ 
ಪಿಶಂಗವಾಸಾ ನವಕಂಜಲೋಚನಃ: ॥ಟ 
ಅದೃಶ್ಯತಾಷ್ಟಾಯುಧಬಾಹುರುಲ್ಲಸ- 


ಚ್ಛೇಕೌಸ್ತುಭಾನರ್ಫ್ಯಕಿರೀಟಕುಂಡಲಃ I ೫೪ ॥ 


ತಸ್ಮಿನೃವಿಷ್ಟೇ5ಸುರಕೂಟಕರ್ಮಜಾ 
ಮಾಯಾ ವಿನೇಶುರ್ಮಹಿನಾ ಮಹೀಯಸಃ । 
ಸ್ವಸ್ನೋ ಯಥಾ ಹಿ ಪ್ರತಿಬೋಧ ಆಗತೇ 


ಹರಿಸ್ಕೃತಿಃ ಸರ್ವವಿಪದ್ದಿಮೋಕ್ಬಣಮ್‌ ॥1 ೫೫ ॥ 


ದೃಷ್ಟ್ವಾ ಮೃಧೇ ಗರುಡವಾಹಮಿಭಾರಿವಾಹ 
ಆವಿಧ್ಯಶೂಲಮಹಿನೋದಥ ಕಾಲನೇಮಿಃ । 

ತಲ್ಲೀಲಯಾ ಗರುಡಮೂರ್ಧಿ ಪತದ ಶ್ಸೃಹೀತ್ವಾ 
ತೇನಾಹನನ್ನಪ ಸವಾಹಮರಿಂ ತ್ರ ಧೀಶಃ ॥ ೫೬ ॥ 


ವ್‌ 


ಮಾಲೀ ಸುಮಾಲ್ಯತಿಬಲೌ ಯುಧಿ ಪೇತತುರ್ಯ- 
ಚ್ಛಕ್ರೀಣ ಕೃತ್ತಶಿರಸಾವಥ ಮಾಲ್ಯವಾಂಸ್ತಮ್‌ 

ಆಹತ್ಯ ತಿಗ್ಗಗದಯಾಹನದಂಡಜೇಂದ್ರಂ 
ತಾವಚ್ಚಿರೋಚ್ಛಿನದರೇರ್ನದತೋರಿಣಾ55ದ್ಯ:ಃ ॥ ೫೭ ॥ 


ಹೀಗೆ ಭಯಂಕರರಾದ ಅಸುರರು ಅದೃಶ್ಯರಾಗಿ ಚಿತ್ರ-ವಿಚಿತ್ರ 
ವಾದ ಮಾಯೆಯನ್ನು ಸೃಷ್ಟಿಮಾಡಿ ದೇವತೆಗಳ ಸೈನ್ಯವನ್ನು ಪೀಡಿಸು 
ತ್ತಿದ್ದರು. ಅವರು ಅದೃಶ್ಯರಾಗಿದ್ದುದರಿಂದ ಅವರ ಮೇಲೆ ಶಸ್ತಾಸ್ತ್ರ 
ಗಳನ್ನು ಪ್ರಯೋಗಿಸಲೂ ಸಾಧ್ಯವಾಗುತ್ತಿರಲಿಲ್ಲ ಇದರಿಂದಾಗಿ 
ದೇವತೆಗಳು ಬಹಳ ಖಿನ್ನರಾದರು. ॥ ೫೨ ॥ ಪರೀಕ್ಷಿತನೇ | 
ಅಸುರರು ಕಲ್ಪಿಸಿದ ಮಾಯೆಗೆ ಪ್ರತೀಕಾರವನ್ನು ಮಾಡಲು 
ಇಂದ್ರಾದಿ ದೇವತೆಗಳು ಬಹಳವಾಗಿ ಯೋಚಿಸಿದರು. ಆದರೆ 
ಅವರಿಗೆ ಏನೂ ತೋಚಲಿಲ್ಲ ಕೊನೆಗೆ ಅವರೆಲ್ಲರೂ ಜಗದ್ರಕ್ಷಕ 
ನಾದ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಧ್ಯಾನಮಾಡಿದರು. 
ಒಡನೆಯೇ ಭಕ್ತಪರಾಧೀನನಾದ ಶ್ರೀಹರಿಯು ಅಲ್ಲಿ ಪ್ರಕಟ 
ಗೊಂಡನು. ॥ ೫೩ ॥ ಅವನ ದರ್ಶನವು ಬಹು ಸುಂದರವಾಗಿತ್ತು. 
ಗರುಡನ ಹೆಗಲಿನಲ್ಲಿ ಭಗವಂತನ ಚರಣಕಮಲಗಳು ವಿರಾಜ 
ಮಾನವಾಗಿದ್ದವು. ನವಕಮಲದಂತೆ ವಿಶಾಲ ನೇತ್ರಗಳಿದ್ದವು. ದೇವ 
ದೇವನು ಪೀತಾಂಬರವನ್ನು ಧರಿಸಿದ್ದನು. ಎಂಟು ಕೈಗಳಿಂದ 
ಎಂಟು ಆಯುಧಗಳನ್ನು ಧರಿಸಿದ್ದನು. ಕೊರಳಲ್ಲಿ ಕೌಸ್ತುಭ 
ಮಣಿಯೂ, ಶಿರದಲ್ಲಿ ಅಮೂಲ್ಯವಾದ ಕಿರೀಟವೂ, ಕಿವಿಗಳಲ್ಲಿ 
ದಿವ್ಯಕುಂಡಲಗಳೂ ರಾರಾಜಿಸುತ್ತಿದ್ದವು. ಇಂತಹ ದಿವ್ಯವಾದ 
ಕಾಂತಿಯಿಂದ ಭಗವಂತನು ದೇವತೆಗಳಿಗೆ ಕಾಣಿಸಿಕೊಂಡನು. 
॥ ೫೪ ॥ ಪರಮಪುರುಷ ಪರಮಾತ್ಮನು ಪ್ರಕಟವಾದೊಡನೆಯೇ 
ಅವನ ಪ್ರಭಾವದಿಂದ ಅಸುರರ ಆ ಕಪಟ ಮಾಯೆಯು - ಎಚ್ಚರ 
ವಾದಾಗ ಸ್ವಪ್ನವು ಇಲ್ಲವಾಗುವಂತೆ ವಿಲೀನವಾಗಿ ಹೋಯಿತು. 
“ಹರಿಸ್ಥೃತಿಃ ಸರ್ವವಿಪದ್ಧಿಮೋಕ್ಷಣಮ್‌' ಶ್ರೀಹರಿಯ ಸ್ಮರಣೆಯು 
ಸಮಸ್ತ ವಿಪತ್ತುಗಳನ್ನು ಪರಿಹರಿಸುತ್ತದೆ. ॥ ೫೫ ॥ ಇದಾದ ಬಳಿಕ 
ಯುದ್ಧರಂಗದಲ್ಲಿ ಗರುಡವಾಹನ ಭಗವಂತನು ಬಂದಿರುವುದನ್ನು 
ನೋಡಿದ ಕಾಲನೇಮಿ ಎಂಬ ದೈತ್ಯನು ತನ್ನ ಸಿಂಹದ ಮೇಲೆ 
ಕುಳಿತಿದ್ದೇ ಭಯಂಕರವಾದ ಶೂಲಾಯುಧವನ್ನು ಗರಗರನೇ 
ತಿರುಗಿಸುತ್ತಾ ಶ್ರೀಹರಿಯ ಮೇಲೆ ಪ್ರಯೋಗಿಸಿದನು. ಶ್ರೀಹರಿ 
ಯಾದರೋ ಗರುಡನ ತಲೆಯಮೇಲೆ ಬೀಳಲಿದ್ದ ಆ ಶೂಲಾ 
ಯುಧವನ್ನು ಲೀಲಾಜಾಲವಾಗಿ ಹಿಡಿದು ಅದೇ ಶೂಲಾಯುಧ 
ದಿಂದ ಸಿಂಹದ ಮೇಲೆ ಕುಳಿತಿದ್ದ ಕಾಲನೇಮಿಯನ್ನು ವಾಹನ 
ಸಹಿತನಾಗಿ ಸಂಹಾರಮಾಡಿದನು. ॥ ೫೬ ॥ ಬಳಿಕ ಮಾಲಿ ಮತ್ತು 
ಸುಮಾಲಿ ಎಂಬ ಮಹಾಬಲಿಷ್ಠರಾದ ರಾಕೃಸರಿಬ್ಬರೂ ಶ್ರೀಹರಿ 
ಯನ್ನು ಆಕ್ರಮಿಸಿದರು. ಭಗವಂತನು ಕ್ಷಣಮಾತ್ರದಲ್ಲಿ ಅವರ 
ತಲೆಗಳನ್ನು ಚಕ್ರಾಯುಧದಿಂದ ತುಂಡರಿಸಿಬಿಟ್ಟನು. ಮತ್ತೆ ಮಾಲ್ಯ 
ವಂತನೆಂಬ ಮಹಾದೈತ್ಯನು ಭಾರೀ ಗರ್ಜಿಸುತ್ತಾ ಪ್ರಚಂಡ 
ವೇಗದಿಂದ ಗದೆಯನ್ನು ಗರುಡನ ಮೇಲೆ ಎಸೆದಾಗ ಅದು 
ಗರುಡನನ್ನು ಮುಟ್ಟುವ ಮೊದಲೇ ಭಗವಂತನು ಅದನ್ನು ನಿವಾರಿಸಿ 
ಮಾಲ್ಯವಂತನ ಶಿರಸ್ಸನ್ನು ಚಕ್ರದಿಂದ ಕತ್ತರಿಸಿಬಿಟ್ಟನು. ॥ ೫೭ ॥ 


ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸಂಧೇ 
ದೇವಾಸುರಸಂಗ್ರಾಮೇ ದಶಮೋತಧ್ಯಾಯಃ ॥ ೧೦ ॥ 


ಕಹಾ ್ರ ಕೀಮಾ... 


11 ಅಧ್ಯಾಯ] ಅಷ್ಟಮ ಸೃಂಧ 849 
ಹನೊಂ 
ನ್ನೋ ದನೆಯ ಅಧ್ಯಾಯ 
ದೇವಾಸುರರ ಸಂಗ್ರಾಮದ ಸಮಾಪಿ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಪಃ 8 wy 
ಅಥೋ ಸುರಾಃ ಪ್ರತ್ಯುಪಲಬ್ಧಚೇತಸಃ RN Ln po 
ಗಿ ಅ 
ಪರಸ್ಕ $ ತ 
ಜಘ್ನುರ್ಭಶಂ ಶಕ್ರಸಮೀರಣಾದಯ- ದೇವತೆಗಳು ಯಾವ-ಯಾವ ರೈತ್ಯರೊಡನೆ ಹೋರಾಡುತ್ತಿದ್ದರೋ 


ಸ್ಮಾಂಸ್ತಾನ್ರಣೇ ಯೈರಭಿಸಂಹತಾಃ ಪುರಾ ॥ ೧ ॥ 


ವೈರೋಚನಾಯ ಸಂರಬ್ಲೋ ಭಗವಾನ್ವಾಕಶಾಸನಃ I 
ಉದಯಚ್ಛದ್ಯದಾ ವಜ್ರಂ ಪ್ರಜಾ ಹಾ ಹೇತಿ ಚುಕ್ರುಶುಃ 


11 ೨ ॥| 
ವಜ್ರಪಾಣಿಸಮಾಹೇದಂ ತಿರಸೃತ್ಯ ಪುರಃಸ್ಥಿತಮ್‌ । 
ಮನಸ್ಸಿನಂ ಸುಸಂಪನ್ನಂ ವಿಚರಂತಂ ಮಹಾಮೃಧೇ 

1 ೩ ॥| 


ನಟವನ್ನೂಢ ಮಾಯಾಭಿರ್ಮಾಯೇಶಾನ್ನೋ ಜಿಗೀಷಸಿ । 
ಜಿತ್ವಾ ಬಾಲಾನಿಬದಾಕಾನಟೋ ಹರತಿ ತದನಮ್‌ 
ಷ್ಠ ಐ ಇಇ ಎ 
॥ ೪ ॥ 


ಆರುರುಕ್ನಂತಿ ಮಾಯಾಭಿರುತ್ತಿಸ್ಫಪ್ಪಂತಿ ಯೇ ದಿವಮ್‌ । 
ತಾಂದಸ್ಕೂನ್ನಿಧುನೋಮ್ಯಜ್ಞಾನೂರ್ವಸ್ಥಾಚ್ಛೆ ಪದಾದಧಃ 
1 ೫ ॥ 


ಸೋತಹಂ ದುರ್ಮಾಯಿನಸ್ಟೇರದ್ಯ ವಜ್ರೇಣ ಶತಪರ್ವಣಾ । 
ಶಿರೋ ಹರಿಷ್ಯೇ ಮಂದಾತ್ಮನ್‌ಘಟಸ್ವ ಜ್ಞಾತಿಭಿಃ ಸಹ 


॥| ೬ ॥ 
ಬಲಿರುವಾಚ 
ಸಂಗ್ರಾಮೇ ವರ್ತಮಾನಾನಾಂ 
ಕಾಲಚೋದಿತಕರ್ಮಣಾಮ್‌ | 
ಕೀರ್ತಿರ್ಜಾಯೋ5 ಜಯೋ ಮೃತ್ಯುಃ 
ಸರ್ವೇಷಾಂ ಸ್ಕುರನುಕ್ರಮಾತ್‌ ॥ ೭ 
ತದಿದಂ ಕಾಲರಶನಂ ಜನಾಃ ಪಶ್ಯಂತಿ ಸೂರಯಃ । 


ನ ಹೃಷ್ಯಂತಿ ನ ಶೋಚಂತಿ ತತ್ರ ಯೂಯಮಪಂಡಿತಾಃ 
wu 


ಪುನಃ ಅದೇ ೈತ್ಯರನ್ನೆರುಂಿ ಶೌರ್ಯದಿಂದ ಯುದ್ಧಮಾಡ 
ತೊಡಗಿದರು. 1೦ | ಮಹಾ ಮಹಿಮನಾದ ಇಂದ್ರನು ಅತ್ಯಂತ 
ಕ್ರುದ್ಧನಾಗಿ ಬಲಿಯನ್ನು ಸಂಹರಿಸಬೇಕೆಂಬ ಆಶಯದಿಂದ ವಜ್ರಾ 
ಯುಧವನ್ನೆತ್ತಿದನು. ಆಗ ಸಮಸ್ತ ಪ್ರಜೆಗಳಲ್ಲಿ ಹಾಹಾಕಾರವೆದ್ದಿತು. 
॥ ೨॥ ಬಲಿಯು ಅಸ್ವ_ಶಸ್ತ್ರಗಳಿಂದ ಸುಸಜ್ಜಿತನಾಗಿ, ನಿರ್ಭಯ 
ಪರಮೋತಾಹದಿಂದ "ಯುದ್ಧಭೂಮಿಯಲ್ಲಿ ಸಂಚರಿಸುತ್ತಿ 
ಸ ತನ್ನ ಎದುರಿಗೆ ಬಂದ ಅವನನು  ತಿರಸ್ಕರಿಸುತ್ತಾ ವಜಪಾಣಿ 
ಯಾದ ಇಂದ್ರನು ಇಂತೆಂದನು -॥ ೩. ॥ ಎಲೈ ಮೂರ್ಬಾ! 
ನಟನು (ಐಂದ್ರಜಾಲಿಕನು) ಮಕ್ಕಳ ಕಣ್ಣುಕಟ್ಟಿ ತನ್ನ: ಮಾಯಾಜಾಲ 
ದಿಂದ ಅವರಲ್ಲಿದ್ದ ಹಣವನ್ನು ದೋಚುವಂತೆಯೇ ನೀನು 
ಮಾಯಾಜಾಲದಿಂದ ನಮ್ಮ ಮೇಲೆ ವಿಜಯ ಪಡೆಯಬಹು 
ದೆಂದು ಬಯಸಿದ್ವೆ ಆದರೆ ನಾವುಗಳು ಮಾಯೆಯ ಅಧಿಪತಿ 
ಗಳೆಂದು ನೀನು ಅರಿಯೆ. ಅದು ನಮ್ಮನ್ನು ಏನೂ ಮಾಡ 
ಲಾರದು. ॥ ೪ ॥ ಮಾಯೆಯ ಮೂಲಕ ಸ್ವರ್ಗದ ಮೇಲೆ ಅಧಿ 
ಕಾರವನ್ನು ನಡೆಸಲು ಬಯಸುವವನು ಹಾಗೂ ಅದನ್ನು ದಾಟಿ 
ಮೇಲಿನ ಲೋಕಗಳಲ್ಲಿಯೂ ಅಧಿಕಾರ ಸ್ಥಾಪಿಸಲು ಬಯಸು 
ವಂತಹ ಮೂರ್ವ ದರೋಡೆಕೋ ರನನ್ನು ನಾನು ಅವನು ಮೊದ 
ಲಿದ್ದ ಸ್ಥಾನದಿಂದಲೂ ಕೆಳಗೆ ತಳ್ಳಿಬಿಡುತ್ತೇೆ. 1೫ ॥ ಎಲವೋ 
ಮಂದಮತಿಯೇ ! ನೀನು ಭಾರೀ ದೊಡ್ಡ ಮಾಯಾಜಾಲವನ್ನು 
ರಚಿಸಿದ್ದೆ ನೋಡು. ಇಂದು ನಾನು ನನ್ನ “ನೂರು ಗಿಣ್ಣುಗಳಿಂದ 
ಕೂಡಿದ ಅಜೇಯ ವಜ್ರಾಯುಧದಿಂದ ನಿನ್ನ ರುಂಡ-ಮುಂಡ 
ಗಳನ್ನು ಬೇರ್ಪಡಿಸಿಬಿಡುತ್ತೇನೆ. ನೀನು ನಿನ್ನ ಜ್ಞಾತಿಗಳೊಡನೆ ಸೇರಿ 
ಏನು ಮಾಡಬಹುದೋ ಅದನ್ನು ಮಾಡು. ॥ ೬ ॥ 
ಬಲಿಯು ಹೇಳಿದನು - ಮಹೇಂದ್ರ ! ಕಾಲಶಕ್ಷಿಯ ಪ್ರೇರಣೆ 
ಯಿಂದ ತನ್ನ ಕರ್ಮಕ್ಕನುಸಾರ ಯುದ್ಧಮಾಡುವವರಿಗ ಜಯಾ 
ಪಜಯಗಳು. ಅಥವಾ 'ಕೀರ್ತಿ-ಅಪಕೀರ್ತಿ, ಅಥವಾ ಮೃತ್ಯು ಇವು 
ಗಳು ಅನುಕ್ರಮವಾಗಿ ಆಗುತ್ತಲೇ ಇರುತ್ತವೆ. ॥ ೭ ॥ ಆದುದರಿಂದ 
ಪಂಡಿತರಾದವರು ಈ ಜಗತ್ತನ್ನು ಕಾಲಕ್ಕೆ ಅಧೀನವೆಂದು ತಿಳಿದು 
ವಿಜಯಿಯಾದಾಗ ಹರ್ಷವಡುವುದಿಲ್ಲ. ಅಪಕೀರ್ತಿ, ಸೋಲು, 
ಮೃತ್ಯು ಸಂಭವಿಸಿದಾಗ ಶೋಕಕ್ಕೆ ವಶರಾಗುವುದಿಲ್ಲ ನೀವೆಲ್ಲರೂ 
ಈ ತತ್ತ ಎವನ್ನು ತಿಳಿದವರಲ್ಲ ॥ 5 ॥ ನೀವುಗಳು ತಮ್ಮನ್ನು ಜಯ- 
ಪರಾಜಯಗಳ ಕರ್ತೃಗಳೆಂದು ತಿಳಿಯುತ್ತಿರುವಿರಿ. ಅದಕ್ಕಾಗಿ 
ಮಹಾತ್ಮರ ದೃಷ್ಟಿಯಲ್ಲಿ ನೀವುಗಳು ಶೋಚನೀಯರಾಗಿರುವಿರಿ. 


850 ಶ್ರೀಮದ್ಭಾಗವತ [ ಅಧ್ಯಾಯ 11 

ನ ವಯಂ ಮನ್ಶ ಮಾನಾನಾಮಾತ್ಮಾನಂ ತತ್ರ ಸಾಧನಮ್‌ | | ಆದುದರಿಂದ ನಿನ್ನ ಮರ್ಮಭೇದಿಗಳಾದ ಮಾತನ್ನು ನಾವು 
ಗಿರೋವ: ಸಾಧುಶೋಚ್ಯಾನಾಂ ಗೀಮೋ ಮರ್ಮತಾಡನಾಃ | ಲೆಕ್ಕಿಸುವುದೇ ಇಲ್ಲ ॥ ೯ ॥ 

1೯॥ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ವೀರನಾದ 

ಬಲಿಯು ಇಂದ್ರನನ್ನು ಹೀಗೆ ನಿಂದಿಸಿದನು. ಬಲಿಯ ನಿಂದನೆ 

ಶ್ರೇಷ್ಟ ಉದ್‌ ಯಿಂದ ಇಂದ್ರನು ಸ್ವಲ್ಪನಾಚಿಕೊಂಡನು. ಅಷ್ಟರಲ್ಲಿ ಶತ್ರುಸೂದನ 

ಇತ್ಯಾಕ್ಟಿಪ್ಯ ವಿಭುಂ ವೀರೋ ನಾರಾಚೈರ್ವೀರಮರ್ದನಃ । | ನಾದ ಬಲಿಯು ತನ್ನ ಧನುಸ್ಸನ್ನು ಆಕರ್ಣಾಂತವಾಗಿ ಸೆಳೆದು 

ಆಕರ್ಣಪೂರ್ಣೈರಹನದಾಕ್ಟೇಪೈರಾಹತಂ ಪುನಃ | ಅನೇಕ ಬಾಣಗಳನ್ನು ಪ್ರಯೋಗಿಸಿದನು. ॥ ೧೦ ॥ ಹೀಗೆ ಸತ್ಯ 

i ೧೦ ॥ | ವಾದಿಯಾದ ದೇವಶತ್ರು ಬಲಿಯಿಂದ ತಿರಸ್ಕರಿಸಲ್ಪಟ್ಟ ದೇವೇಂ 


ಏವಂ ನಿರಾಕೃತೋ ದೇವೋ ವೈರಿಣಾ ತಥ್ಯವಾದಿನಾ । 
ನಾಮೃಷ್ಠತ್ತದಧಿಕ್ಷೇಪಂ ತೋತ್ರಾಹತ ಇವ ದ್ವಿಪಃ 

'` i ೧೧॥ 

ಪ್ರಾಹರತ್ಕುಲಿಶಂ ತಸ್ಮಾ ಅಮೋಘಂ ಪರಮರ್ದನಃ । 
ಸಯಾನೋ ನೃಪತದ್ಧೂಮೌ ಛಿನ್ನಪಕ್ಷ ಇವಾಚಲಃ 

| ೧೨ ॥ 

ಸಖಾಯಂ ಪತಿತಂ ದೃಷ್ಟ್ವಾ ಜಂಭೋ ಬಲಿಸಖಃ ಸುಹೃತ್‌ । 
ಅಭ್ಯಯಾತೌಹೃದಂ ಸಖ್ಯುರ್ಹತಸ್ಯಾಪಿ ಸಮಾಚರನ್‌ 

I ೧೩ ॥ 

ಸ ಸಿಂಹವಾಹ ಆಸಾದ್ಯ ಗದಾಮುದ್ಯಮ್ಯ ರಂಹಸಾ । 
ಜತ್ರಾವತಾಡಯಚ್ಛಕ್ರಂ ಗಜಂ ಚ ಸುಮಹಾಬಲಃ 

11 ೧೪ ॥ 

ಗದಾಪ್ರಹಾರವ್ಯಥಿತೋ ಭೃಶಂ ವಿಹ್ವಲಿಶೋ ಗಜಃ । 
ಜಾನುಭ್ಯಾಂ ಧರಣೀಂ ಸ್ಪಷ್ಟ್ರಾ ಕಶ್ಸಲಂ ಪರಮಂ ಯಯಾ 

u ೧೫ 1 

ತತೋ ರಥೋ ಮಾತಲಿನಾ ಹರಿಭಿರ್ದಶಶತೈರ್ವ್ವತಃ । 
ಆನೀತೋ ದ್ವಿಪಮುತ್ತಜ್ಯ ರಥಮಾರುರುಹೇ ವಿಭುಃ 

1 ೧೬ I 

ತಸ್ಯ ತತ್ಪೂಜಯನ್ಯರ್ಮ ಯಂತುರ್ದಾನವಸತ್ತಮಃ । 
ಶೂಲೇನ ಜ್ವಲತಾ ತಂ ತು ಸ್ಹಮಮಾನೋ5ಹನನ್ಮಧೇ 

Wu ೧೭॥ 

ಸೇಹೇ ರುಜಂ ಸುದುರ್ಮರ್ಷಾಂ ಸತ್ತ್ವಮಾಲಂಬ್ಯ ಮಾತಲಿ: । 
ಇಂದ್ರೋ ಜಂಭಸ್ಕ ಸಂಕ್ರುದ್ಧೋ ವಜ್ರೇಣಾಪಾಹರಚ್ಛಿರ: 


॥ ೧೮ ॥ 
ಜಂಭಂ ಶ್ರುತ್ವಾಹತಂ ತಸ್ಯ ಜ್ಞಾತಯೋ ನಾರದಾದೃಷೇಃ । 
ನಮುಚಿಶ್ಚ ಬಲಃ ಪಾಕಸ್ತತ್ರಾಪೇತುಸ್ತ್ವರಾನ್ವಿತಾಃ 

॥೧೯॥ 


ವಚೋಭಿಃ ಪರುಷೈರಿಂದ್ರಮರ್ದಯಂತೋತಸ್ಯ ಮರ್ಮಸು ॥ 
ಶರೈರವಾಕಿರನ್ಮೇಘಾ ಧಾರಾಭಿರಿವ ಪರ್ವತಮ್‌ 

॥ ೨೦ ॥ 

ಹರೀನ್‌ದಶಶತಾನ್ಯಾಜೌ ಹರ್ಯಶ್ವಸ್ಯ ಬಲಃ ಶರೈಃ । 
ತಾವದ್ದಿರರ್ದಯಾಮಾಸ ಯುಗಪಲ್ಲಘುಹಸ್ತವಾನ್‌ 

'` i ೨೧॥ 


ದ್ರನು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಕೆರಳಿ ಆ ಬಲಿಯ 
ಮಾತುಗಳನ್ನು ಸಹಿಸಿಕೊಳ್ಳಲಿಲ್ಲ ॥ ೧೧ ॥ ಅರಿಮರ್ದನನಾದ 
ಇಂದ್ರನು ಬಲಿಯನ್ನು ತನ್ನ ಅಮೋಘವಾದ ವಜ್ರಾಯುಧದಿಂದ 
ಪ್ರಹರಿಸಿದನು. ಆ ಏಟಿನಿಂದ ಬಲಿಯ ರೆಕ್ಕ ತುಂಡಾದ ಪರ್ವತ 
ದಂತೆ ವಿಮಾನದೊಂದಿಗೆ ನೆಲಕ್ಕೆ ಉರುಳಿದನು. ॥ ೧೨ ॥ ಬಲಿಯ 
ಮಿತ್ರನೂ, ಆಪ್ತನೂ ಆದ ಜಂಭಾಸುರನೆಂಬ ರಾಕ್ಟಸನು ತನ್ನ ಮಿತ್ರ 
ನಾದ ಬಲಿಯು ಕೆಳಕ್ಕೆ ಬಿದ್ದುದನ್ನು ನೋಡಿ ಅವನು ಸತ್ತು 
ಹೋಗಿದ್ದರೂ ಅವನ ಸ್ನೇಹವನ್ನು ನೆನೆಯುತ್ತಾ ಅದರ ಪ್ರತೀಕಾರ 
ದಿಂದ ಇಂದ್ರನ ಮುಂದೆ ಯುದ್ಧಕ್ಕೆ ಬಂದುನಿಂತನು. ॥ ೧೩ ॥ 
ಸಿಂಹವನ್ನಡರಿ ಇಂದ್ರನ ಬಳಿಗೆ ಬಂದು ಭಾರೀ ವೇಗದಿಂದ ತನ್ನ 
ಗದೆಯನ್ನು ಎತ್ತಿ ಇಂದ್ರನ ಕೊರಳ ಪ್ರದೇಶದಲ್ಲಿ ಪ್ರಹರಿಸಿದನು. 
ಜೊತೆಗೆ ಆ ಬಲಶಾಲಿಯು ಐರಾವತವನ್ನೂ ಗದೆಯಿಂದ ಪ್ರಹರಿಸಿ 
ದನು. ॥ ೧೪ ॥ ಗದಾಪ್ರಹಾರದಿಂದ ಐರಾವತವು ಬಹಳ ವ್ಯಥೆ 
ಗೊಂಡು ಮೊಣಕಾಲೂರಿ ನೆಲಕ್ಕೆ ಬಾಗಿ ಮೂರ್ಛಿತವಾಯಿತು. 
॥ ೧೫ ॥ ಆಗಲೇ ಇಂದ್ರನ ಸಾರಥಿಯಾದ ಮಾತಲಿಯು ಸಾವಿರ 
ಕುದುರೆಗಳನ್ನು ಹೂಡಿದ್ದ ದಿವ್ಯವಾದ ರಥವನ್ನು ತಂದನು. 
ಶಕ್ತಿಶಾಲಿಯಾದ ಇಂದ್ರನು ಐರಾವತವನ್ನು ಬಿಟ್ಟು ಶೀಘ್ರವಾಗಿ 
ರಥಾರೂಢನಾದನು. ॥ ೧೬ ॥ ದಾನವೇಂದ್ರನಾದ ಜಂಭಾಸುರನು 
ಮಾತಲಿಯ ಈ ಕಾರ್ಯವನ್ನು ಪ್ರಶಂಸಿಸಿ ಮುಗುಳ್ನಗುತ್ತಾ 
ಹೊಳೆಯುತ್ತಿರುವ ತ್ರಿಶೂಲವೊಂದನ್ನು ಅವನ ಮೇಲೆ ಪ್ರಯೋ 
ಗಿಸಿದನು. ॥ ೧೭ ॥ ಮಾತಲಿಯು ಧೈರ್ಯದಿಂದ ಆ ಸಹಿಸಲ 
ಸಾಧ್ಯವಾದ ಸಂಕಟವನ್ನು ಸಹಿಸಿಕೊಂಡನು. ಇದನ್ನು ನೋಡಿದ 
ಇಂದ್ರನು ಕ್ರೋಧಗೊಂಡು ತನ್ನ ವಜ್ರಾಯುಧದಿಂದ ಜಂಭನ 
ತಲೆಯನ್ನು ತುಂಡರಿಸಿಬಿಟ್ಟನು. ॥ ೧೮ ॥ 

ಜಂಭಾಸುರನು ಹತನಾದುದನ್ನು ನಾರದ ಮಹರ್ಷಿಗಳಿಂದ 
ಕೇಳಿದ ಅವನ ಬಂಧುಗಳಾದ ನಮೂಚಿ, ಬಲ, ಪಾಕ ಮುಂತಾದ 
ವರು ತ್ವರಿತವಾಗಿ ಯುದ್ಧಭೂಮಿಗೆ ಆಗಮಿಸಿದರು. ॥ ೧೯ ॥ 
ನಮೂಚಿಯೇ ಮುಂತಾದ ರಾಕ್ಷಸರು ಇಂದ್ರನ ಕುರಿತು ಅತಿ 
ಕಠೋರವಾದ ಮರ್ಮಸ್ಪರ್ಶಿ ಮಾತುಗಳನ್ನಾಡಿ, ಮೇಘಗಳು 
ಜಲಧಾರೆಯಿಂದ ಪರ್ವತವನ್ನು ಮುಚ್ಚಿಬಿಡುವಂತೆ ಶರವರ್ಷ 
ಗಳಿಂದ ಇಂದ್ರನನ್ನು ಮುಚ್ಚಿಬಿಟ್ಟತು. ॥ ೨೦ ॥ ಬಲಾಸುರನು ತನ್ನ 
ಕೈಚಳಕದಿಂದ ಒಂದೇ ಬಾರಿಗೆ ಒಂದುಸಾವಿರ ಬಾಣಗಳನ್ನು 
ಪ್ರಯೋಗಿಸಿ ಇಂದ್ರನ ಒಂದುಸಾವಿರ ಕುದುರೆಗಳನ್ನು ಘಾಸಿ 
ಗೊಳಿಸಿದನು. ॥ ೨೧ ॥ ಪಾಕನು ನೂರು ಬಾಣಗಳಿಂದ ಮಾತಲಿ 
ಯನ್ನೂ ನೂರು ಬಾಣಗಳಿಂದ ರಥದ ಅವಯವಗಳನ್ನೂ ಭೇದಿ 


11 ಅಧ್ಯಾಯ] 


ಅಷ್ಟಮ ಸ್ಥಂಧ 


851 


ಶತಾಭ್ಯಾಂ ಮಾತಲಿಂ ಪಾಕೋ ರಥಂ ಸಾವಯವಂ ಪೃಥಕ್‌ | 
ಸಕೃತ್ತಂಧಾನಮೋಕ್ಲೇಣ ತದದ್ದುತಮಭೂದ್ರಣೇ 
॥ ೨೨ ॥ 
ನಮುಚಿಃ: ಪಂಚದಶಭಿಃ ಸ್ವರ್ಣಪುಂಖೈರ್ಮಹೇಷುಭಿಃ | 
ಆಹತ್ಯ ವ್ಯನದತ್ತಂಖ್ಯೇ ಸಸೋಯ ಇವ ತೋಯದಃ 
॥ ೨೩ ॥ 


ಸರ್ವತಃ ಶರಕೂಟೇನ ಶಕ್ರಂ ಸರಥಸಾರಥಿಮ್‌ । 
ಛಾದಯಾಮಾಸುರಸುರಾಃ ಪ್ರಾವೃಟೂರ್ಯಮಿವಾಂಬುದಾ: 
॥| ೨೪ | 


ಅಲಕ್ಟಯಂತಸ್ತಮತೀವ ವಿಹ್ಮಲಾ 
ವಿಚುಕ್ರುಶುರ್ದೇವಗಣಾ: ಸಹಾನುಗಾಃ 1 
ಅನಾಯಕಾಃ ಶತ್ರುಬಲೇನ ನಿರ್ಜಿತಾ 
ವಣಿಕ್ಟಥಾ ಭಿನ್ನನವೋ ಯಥಾರ್ಣವೇ ॥ ೨೫ ॥ 


ತತಸ್ತುರಾಷಾಡಿಷುಬದ್ಧಪಂಜರಾದ್‌- 
ವಿನಿರ್ಗತ: ಸಾಶ್ಚರಥದ್ವಜಾಗ್ರಣೀಃ 1 
ಬಭೌ ದಿಶಃ ಖಂ ಪೃಥಿವೀಂ ಚರೋಚಯನ್‌ 
ಸ್ವತೇಜಸಾ ಸೂರ್ಯ ಇವ ಕ್ಹಪಾತ್ಯಯೇ ॥ ೨೬ ॥ 


ನಿರೀಕ್ಸ್ಯ ಪತನಾಂ ದೇವಃ ಪರೈರಭ್ಯರ್ದಿತಾಂ ರಣೇ | 

ಉದಯಚ್ಛದ್ರಿಪುಂ ಹಂತುಂ ವಜ್ರಂ ವಜ್ರಧರೋ ರುಷಾ 
H ೨೭ ॥ 

ಸ ತೇನೈವಾಷ್ಟಧಾರೇಣ ಶಿರಸೀ ಬಲಪಾಕಯೋಃ ಟ 


ಜ್ಞಾತೀನಾಂ ಪಶ್ಯತಾಂ ರಾಜನ್‌ಜಹಾರ ಜನಯನ್ಹಯಮ್‌ 
u ೨೮ ॥ 


ನಮುಚಿಸ್ತದ್ದಧಂ ದೃಷ್ಟಾ ಈ ಶೋಕಾಮರ್ಷರುಷಾನ್ಹಿತಃ 
ಜಿಘಾಂಸುರಿಂದ್ರಂ ನೃಪತೇ ಚಕಾರ ಪರಮೋದ್ಯಮಮ್‌ 
॥೨೯॥ 


ಅಶ್ನಸಾರಮಯಂ ಶೂಲಂ ಘಂಟಾವದ್ಧೇಮಭೂಷಣಮ್‌ [ 
ಪ್ರಗೃಹ್ಯಾಭ್ಯದ್ರವತ್ಯುದ್ಧೋ ಹತೋಸಸೀತಿ ವಿತರ್ಜಯನ್‌ । 


ಪ್ರಾಹಿಣೋದ್ದೇವರಾಜಾಯ ನಿನದನ್ಮ್ಭಗರಾಡಿವ 
೩೦ ॥ 
ತದಾಪತದ್‌ ಗಗನತಲೇ ಮಹಾಜವಂ 
ಎಚಿಚ್ಛಿದೇ ಹರಿರಿಷುಭಿಃ ಸಹಸ್ರಧಾ ! 


ತಮಾಹನನ್ನೃ ಪ ಕುಲಿಶೇನ ಕಂಧರೇ 
ರುಷಾನ್ವಿಶಸ್ಥಿದಶಪತಿಃ ಶಿರೋ ಹರನ್‌ ॥೩೧॥ 


ಸಿದನು. ಯುದ್ಧಭೂಮಿಯಲ್ಲಿ ಒಂದೇ ಬಾರಿಗೆ ಇಷ್ಟೊಂದು 
ಬಾಣಗಳನ್ನು ಹೂಡಿ, ಪ್ರಯೋಗಿಸಿದುದು ಪರಮಾದ್ಭುತವಾದ 
ಘಟನೆಯಾಗಿತ್ತು. ॥ ೨೨ ॥ ನಮೂಚಿಯು ಚಿನ್ನದ ಗರಿಕಟ್ಟಿದ 
ಭಾರೀ ಹದಿನೈದು ಬಾಣಗಳಿಂದ ಇಂದ್ರನನ್ನು ಪ್ರಹರಿಸಿ- 
ನೀರುತುಂಬಿದ ಮೇಘಗಳಂತೆ ಯುದ್ಧರಂಗದಲ್ಲಿ ಅವನು ಗರ್ಜಿ 


ಸಿದನು. ॥ ೨೩ ॥ ವರ್ಷಾಕಾಲದಲ್ಲಿ ಮೋಡಗಳು ಸೂರ್ಯನನ್ನು 


ಮುಚ್ಚಿಬಿಡುವಂತೆಯೇ ಅಸುರರು ಬಾಣಗಳ ಮಳೆಯಿಂದ 
ಇಂದ್ರನನ್ನೂ ಅವನ ರಥ-ಸಾರಥಿಯನ್ನೂ ಎಲ್ಲೆಡೆಗಳಿಂದ ಮುಚ್ಚಿ 
ಬಿಟ್ಟರು. ॥ ೨೪ ॥ ತಮ್ಮ ನಾಯಕನಾದ ಇಂದ್ರನನ್ನು ಕಾಣದೆ 
ದೇವತೆಗಳೂ, ಅವನ ಅನುಚರರೂ ವಿಹ್ವಲರಾಗಿ ಅಳತೊಡ 
ಗಿದರು. ಒಂದು ಶತ್ರುಗಳಿಂದ ಜಯಿಸಲ್ಪಟ್ಟವರಾಗಿದ್ದರು, 
ಇನ್ನೊಂದು ಅವರಿಗೆ ಯಾರೂ ಸೇನಾಪತಿಯು ಇರಲಿಲ್ಲ ಆಗ 
ಸಮುದ್ರಮಧ್ಯದಲ್ಲಿ ಒಡೆದುಹೋದ ನಾವೆಯಲ್ಲಿದ್ದ ವರ್ತಕರಂತೆ 
ಅವರ ಸ್ಥಿತಿಯಾಗಿತ್ತು. ॥ ೨೫ ॥ ಅಷ್ಟರಲ್ಲೇ ರಥಾಶ್ವ-ಧ್ವಜಗಳಿಂದ 
ಕೂಡಿದ ಇಂದ್ರನು ಬಾಣಗಳ ಪಂಜರದಿಂದ ಹೊರಬಂದು 
ಬೆಳಗಾದಕೂಡಲೇ ತನ್ನ ತೇಜಸ್ಸಿನಿಂದ ದಿಕ್ಕುಗಳನ್ನೂ ಆಕಾಶವನ್ನೂ 
ಭೂಮಿಯನ್ನೂ ಪ್ರಕಾಶಗೊಳಿಸುವ ಸೂರ್ಯನಂತೆ ಇಂದ್ರನು 
ಬೆಳಗಿದನು. ॥ ೨೬ ॥ ಯುದ್ಧದಲ್ಲಿ ಶತ್ರುಗಳಿಂದ ಸತತವಾಗಿ 
ಪೀಡಿಸಲ್ಪಡುತ್ತಿದ್ದ ತನ್ನ ಸೈನ್ಯವನ್ನು ನೋಡಿ ವಜ್ರಧರನಾದ ಇಂದ್ರನು 
ಪರಮ ಕ್ರುದ್ಧನಾಗಿ ಶತ್ರುಗಳನ್ನು ನಿರ್ಮೂಲನ ಮಾಡುವುದಕ್ಕಾಗಿ 
ವಜ್ರಾಯುಧದಿಂದ ಆಕ್ರಮಣ ಮಾಡಿದನು. ॥ ೨೭ ॥ ಪರೀ 
ಕ್ಲಿತನೇ! ಎಂಟು ಮೂಲೆಗಳುಳ್ಳ ವಜ್ರದಿಂದ ಆ ದೈತ್ಯರ ಬಂಧು 
ಗಳಿಗೆ ಭಯವನ್ನುಂಟುಮಾಡುತ್ತಾ ಇಂದ್ರನು ಬಲ ಮತ್ತು ಪಾಕ 
ಇವರ ತಲೆಗಳನ್ನು ಹಾರಿಸಿಬಿಟ್ಟನು. ॥ ೨೮ ॥ 


ಪರೀಕ್ಷಿತನೇ | ಬಲ-ಪಾಕರಿಬ್ಬರೂ ಇಂದ್ರನಿಂದ ಹತರಾದು 
ದನ್ನು ನೋಡಿ ನಮೂಚಿಗೆ ಭಾರೀ 'ಶೋಕವುಂಟಾಯಿತು. ಅವನು 
ಅಸಹನೆಯಿಂದಲೂ, ಕೋಪದಿಂದಲೂ ಕೆಂಪೇರಿ ಅಸುರಶತ್ರು 
ವಾದ ಇಂದ್ರನನ್ನು ಸಂಹರಿಸಲು ಬಹಳವಾಗಿ ಪ್ರಯತ್ನಿಸಿದನು. 
॥ ೨೯ ॥ ಕಿರುಗಂಟೆಗಳಿಂದ ರುಣ-ರುಣಿಸುತ್ತಾ, ಸುವರ್ಣ 
ಭೂಷಿತವಾಗಿದ್ದ ಒಂದು ಶೂಲವನ್ನೆಕ್ತಿಕೊಂಡು ಅತ್ಯಂತ ಕ್ರುದ್ಧನಾಗಿ 
೨ ಇಂದ್ರನೇ! "ಈಗ ನೀನು ಬದುಕುಳಿಯಲಾರೆ ' ಎಂದು ಗರ್ಜಿ 
ಸುತ್ತಾ, ಸಿಂಹನಾದವನ್ನು ಮಾಡುತ್ತಾ ದೇವೇಂದ್ರನ ಮೇಲೆ ಆ 
ನಮೂಚಿಯು ಶೂಲವನ್ನು ರಭಸದಿಂದ ಎಸೆದನು. ॥ ೩೦ ॥ 
ರಾಜೇಂದ್ರನೇ! ನಮೂಚಿಯಿಂದ ಬಿಡಲ್ಪಟ್ಟ ತ್ರಿಶೂಲವು ತನ್ನ 
ಕಡೆಗೆ ಬರುತ್ತಿರುವುದನ್ನು ನೋಡಿದ ಇಂದ್ರನು ತನ್ನ ನಿಶಿತವಾದ. 
ಬಾಣಗಳಿಂದ ಆಕಾಶದಲ್ಲೇ ಸಾವಿರಾರು ತುಂಡುಗಳಾಗಿ ಕತ್ತರಿಸಿ 
ಬಿಟ್ಟನು. ಇದಾದ ಬಳಿಕ ದೇವೇಂದ್ರನು ಅತ್ಯಂತ ಕ್ರುದ್ಧನಾಗಿ ಅವನ 
ಶಿರವನ್ನು ತುಂಡರಿಸಲಿಕ್ಕಾಗಿ ವಜ್ರಾಯುಧವನ್ನು ರಾಕ್ಸಫನ ಕತ್ತಿನ 
ಮೇಲೆ ಪ್ರಯೋಗಿಸಿದನು. ॥ ೩೧ ॥ ಇಂದ್ರನು ಭಾರೀ "ವೇಗದಿಂದ 
ಆ ವಜ್ರವನ್ನು ಪ್ರಯೋಗಿಸಿದ್ದರೂ, ಆ ಯಶಸ್ವೀ ವಜ್ರದಿಂದ ಅವನ 
ಚರ್ಮದ ಮೇಲೆ ಗುರುತುಕೂಡ ಮಾಡದೆ ಹೋಯಿತು. ಯಾವ 
ವಜ್ರವು ಮಹಾಬಲಶಾಲಿಯಾದ ವೃತ್ರಾಸುರನ ಶರೀರವನ್ನು 


852 


ಶ್ರೀಮದ್ಭಾಗವತ 


[ ಅಧ್ಯಾಯ 11 


ನ ತಸ್ಯ ಹಿ ತ್ವತಮಪಿ ವಜ್ರ ಊರ್ಜಿತೋ 
ಬಿಭೇದ ಯಃ ಸುರಪತಿನೌಜಸೇರಿತಃ । 
ತದದ್ದುತಂ ಪರಮತಿವೀರ್ಯವೃತ್ರಭಿತ್‌ 


ತಿರಸ್ಕೃತೋ ನಮುಚಿಶಿರೋಧರತ್ವಚಾ 1 ೩೨॥ 


ತಸ್ಥಾದಿಂದ್ರೋತಬಿಭೇಚ್ಛತ್ರೋರ್ವಜಃ ಪ್ರತಿಹತೋ ಯತಃ । . 


ಕಿಮಿದಂ ದೈವಯೋಗೇನ ಭೂತಂ ಲೋಕವಿಮೋಹನಮ್‌ 
11೩೩ ॥ 
ಯೇನಮೇ ಪೂರ್ವಮದ್ರೀಣಾಂ ಪಕ್ಷಚ್ಛೇದಃ ಪ್ರಜಾತ್ಯಯೇ । 
ಕೃತೋ ನಿವಿಶತಾಂ ಭಾರೈಃ ಪತತ್ತೈಃ ಪತತಾಂ ಭುವಿ 
॥1 ೩೪ ॥ 
ತಪಃಸಾರಮಯಂ ತ್ವಾಹ್ಟಂ ವೃತ್ರೋ ಯೇನ ವಿಪಾಟಿತಃ | 
ಅನ್ಯೇ ಚಾಪಿ ಬಲೋಪೇತಾಃ ಸರ್ವಾಸ್ತ್ರೈರಕ್ಚತತ್ವಚಃ 


11೩೫ 1 
ಸೋರಯಂ ಪ್ರತಿಹೋ ವಜ್ರೋ 
ಮಯಾ ಮುಕ್ತೋತಸುರೇತಲ್ಲಕೇ | 
ನಾಹಂ ತದಾದದೇ ದಂಡಂ 
ಬ್ರಹ್ಮತೇಜೋ5ಪ್ಯಕಾರಣಮ್‌ WA 
ಇತಿ ಶಕ್ರಂ ವಿಷೀದಂತಮಾಹ ವಾಗಶರೀರಿಣೀ । 
ನಾಯಂ ಶುಷ್ಕೈರಥೋ ನಾದೆ ರ್ಸ್ಯೈರ್ವಧಮರ್ಹತಿ ದಾನವಃ 
1೩೭ 
ಮಯಾಸ್ಟ್ರ ಯದ್ದರೋ ದತ್ತೋ 
ಮೃತ್ಯುರ್ನೈವಾರ್ದ್ರಶುಷ್ಕಯೋಃ | 
ಅತೋ ನೃಶ್ಚಿಂತನೀಯಸ್ತೇ 
ಉಪಾಯೋ ಮಘವನ್ರಿಪೋಃ ೩೮ 


ತಾಂ ದೈವೀಂ ಗಿರಮಾಕರ್ಣ್ಯ ಮಘವಾನುಸಮಾಹಿತಃ । 
ಧ್ಯಾಯನ್‌ ಫೇನಮಥಾಪಶ್ಯದುಪಾಯಮುಭಯಾತ್ಮಕಮ್‌ 
॥೩೯॥ 
ನ ಶುಷ್ಕೇಣ ನ ಚಾರ್ದೇಣ ಜಹಾರ ನಮುಚೇಃ ಶಿರಃ । 
ತಂ ತುಷ್ಟುವುರ್ಮುನಿಗಣಾ ಮಾಲ್ಕೈಶ್ಚಾವಾಕಿರನ್ವಿಭುಮ್‌ 


11೪೦॥ 
ಗಂಧರ್ವಮುಖ್ಯೌ ಜಗತುರ್ವಿಶ್ವಾವಸುಪರಾವಸೂ । 
ದೇವದುಂದುಭಯೋ ನೇದುರ್ನರ್ತಕ್ಕೋ ನನೃತುರ್ಮುದಾ 

॥ ೪೧॥ 


ಅನ್ಯೇ5ಪ್ಯೇವಂ ಪ್ರತಿದ್ವಂದ್ವಾನ್ವಾಯಗಿವರುಣಾದಯ: 1 
ಸೂದಯಾಮಾಸುರಸ್‌ೌ ಕಿ ಫೈರ್ಮಗಾನ್ವೇಸರಿಣೋ ಯಥಾ 
1 ೪೨॥ 


ತುಂಡು-ತುಂಡುಮಾಡಿತ್ತೋ ಅದನ್ನು ನಮೂಚಿಯ ಕತ್ತಿನ 
ತ್ವಚೆಯು ತಿರಸ್ಕರಿಸಿತ್ತು. ಇದೊಂದು ಪರಮಾಶ್ಚರ್ಯಕರ ಘಟನೆ 
ನಡೆಯಿತು. ॥ ೩೨ ॥ ವಜ್ರಾಯುಧವು ನಮೂಚಿಯ 
ವಿಷಯದಲ್ಲಿ ಬಲಹೀನವಾಗಿರುವುದನ್ನು ಕಂಡು ಇಂದ್ರನು ಭಯ 
ಗೊಂಡನು. "ಲೋಕಗಳನ್ನು ನಿಮೋಹಗೊಳಿಸುವ ರಾಕ್ಟಸ ರೂಪದ 
ಈ ಪ್ರಾಣಿಯು ದೈವಯೋಗದಿಂದಲೇ ಹುಟ್ಟಿರಬಹುದೇ 9' 
ಎಂದು ಇಂದ್ರನು ಯೋಚಿಸತೊಡಗಿದನು. ॥ ೩೩ ॥ ಹಿಂದಿನ 
ಯುಗದಲ್ಲಿ ಈ ಪರ್ವತಗಳು ರೆಕ್ಕೆಗಳಿಂದ ಹಾರಾಡುತ್ತಾ, ತಿರುಗು 
ತ್ರಿರುವಾಗ ಭೂಮಿಯಲ್ಲಿ ಬಿದ್ದು ಪ್ರಜೆಗಳನ್ನು ನಾಶಮಾಡುತ್ತಿದ್ದವು. 
ಇದನ್ನು ಕಂಡ ನಾನು ನನ್ನ ಈ ವಜ್ರಾಯುಧದಿಂದಲೇ ಪರ್ವತಗಳ 
ರೆಕ್ಕೆಗಳನ್ನು ಕತ್ತರಿಸಿಹಾಕಿದ್ದೆ ಈಗ ವಜ್ರಾಯುಧವು ನಮೂಚಿಯ 
ವಿಷಯದಲ್ಲಿ ವ್ಯರ್ಥವಾಗಿ ಬಿಟ್ಟಿದೆಯಲ್ಲ! ॥ ೩೪ ॥ ತ್ವಷ್ಟ ಪ್ರಜಾ 
ಪತಿಯ ತಪಸ್ಸಿನ ಸಾರವೇ ವೃತ್ರಾಸುರನ ರೂಪದಲ್ಲಿ ಪ್ರಕಟ 
ವಾಗಿತ್ತು. ಅಂತಹವನನ್ನೇ ನಾನು ಈ ವಜ್ರದಿಂದ ಸಂಹರಿಸಿಬಿಟ್ಟಿದ್ದೆ 
ಇನ್ನೂ ಅನೇಕ ಬಲಿಷ್ಠರಾಗಿದ್ದ ಮತ್ತು ಯಾವುದೇ ಶಸ್ತ್ರಗಳಿಂದ 
ಕಿಂಚಿತ್ತಾದರೂ ಗಾಯಗೊಳ್ಳದಿದ್ದ ಮಹಾಸುರರನ್ನು ಈ ವಜ್ರಾ 
ಯುಧದಿಂದಲೇ ನಾನು ಸಂಹರಿಸಿದ್ದೆ ॥ ೩೫ ॥ ಅಂತಹ ಶ್ರೇಷ್ಠ 
ವಾದ ನನ್ನ ವಜ್ರಾಯುಧವು ಅತ್ಯಲ್ಪನಾದ ಈ ನಮೂಚಿರಾಕ್ಟಸನ 
ವಿಷಯದಲ್ಲಿ ಪರಾಭವವನ್ನು ಹೊಂದಿತು. ಈ ವಜ್ರಾಯುಧವು 
ಮಹಾಮಹಿಮನಾದ ದಧೀಚಿ ಮಹರ್ಷಿಯ ಬ್ರಹ್ಮಕೇಜದಿಂದ 
ರೂಪಿತವಾಗಿದ್ದರೂ ನಿಷ್ಕಾರಣವಾಗಿ ಬಲಗುಂದಿದ ಇದನ್ನು ನಾನು 
ಇನ್ನು ಮುಂದೆ ಹಿಡಿಯುವುದಿಲ್ಲ ॥ ೩೬ ॥ ಹೀಗೆ ಇಂದ್ರನು 
ವಿಷಾದಿಸುತ್ತಿರುವಾಗ ಆಕಾಶವಾಣಿಯು ಹೀಗೆಂದು ನುಡಿಯಿತು 
- "ವಾಸವನೇ | ಈ ರಾಕ್ಟಸನನ್ನು ಒಣಗಿರುವ ವಸ್ತುವಿನಿಂದಾಗಲೀ, 
ಹಸಿಯಾಗಿರುವ ವಸ್ತುವಿನಿಂದಾಗಲೀ ವಧಿಸಲು ಸಾಧ್ಯವಿಲ್ಲ ಅವ 
ನಿಗೆ ಇಂತಹ ವರಬಲವಿದೆ. ಈಗ ನೀನು ಇವನನ್ನು ಕೊಲ್ಲುವ ಬೇರೆ 
ಉಪಾಯವನ್ನು ಯೋಚಿಸು. ॥ ೩೭-೩೮ ॥ ಮಹೇಂದ್ರನು ಆ 
ದೇವವಾಣಿಯನ್ನು ಕೇಳಿ ಏಕಾಗ್ರಚಿತ್ತನಾಗಿ ಯೋಚಿಸುತ್ತಾ ಯೋಚಿ 
ಸುತ್ತಾ ಕೊನೆಗೆ ಅವನಿಗೆ ಹೊಳೆಯಿತು - ಸಮುದ್ರದ ನೊರೆಯು 
ಒಣಗಿದ್ದೂ ಅಲ್ಲ ಹಸಿಯೂ ಅಲ್ಲ ॥ ೩೯ ॥ ಆದ್ದರಿಂದ ಅದನ್ನು 
ಹಸಿ ಎಂದೂ ಹೇಳುವ ಆಗಿಲ್ಲ ಒಣಗಿದ್ದು ಎಂದೂ ಹೇಳುವ 
ಹಾಗಿಲ್ಲ ಆದ್ದರಿಂದ ಇಂದ್ರನು ಆ ನೊರೆಯಿಂದಲೇ ನಮೂಚಿಯ 
ಶಿರವನ್ನು ತುಂಡರಿಸಿದನು. ಆಗ ಖುಷಿ-ಮುನಿಗಳು ಒಡೆಯನಾದ 
ಇಂದ್ರನನ್ನು ಸ್ತುತಿಸಿ ಅವನ ಮೇಲೆ ಹೂಮಾಲೆಗಳನ್ನು ಮಳೆ 
ಗರೆದರು. ॥ ೪೦ ॥ ಗಂಧರ್ವ ಶಿರೋಮಣಿ ವಿಶ್ವಾವಸು ಹಾಗೂ 
ಪರಾವಸುಗಳು ಹಾಡತೊಡಗಿದರು. ದೇವತೆಗಳು ದುಂದು 
ಭಿಗಳನ್ನು ನುಡಿಸತೊಡಗಿದರು. ನರ್ತಕಿಯರು ಕುಣಿಯತೊಡಗಿ 
ದರು. ॥ ೪೧ ॥ ಹೀಗೆಯೇ ವಾಯು, ಅಗ್ನಿ ವರುಣ ಮುಂತಾದ 
ಇತರ ದೇವತೆಗಳೂ ಕೂಡ ತಮ್ಮ ಅಸ್ತ-ಶಸ್ತಗಳಿಂದ ಸಿಂಹವು ಜಿಂಕೆ 
ಗಳನ್ನು ಕೊಂದುಹಾಕುವಂತೆ ಎದುರಾಳಿ ರಾಕ್ಷಸರನ್ನು ಧ್ವಂಸಮಾಡಿ 
ದರು. ॥ ೪೨ ॥ ಪರೀಕ್ಷಿತನೇ ! ದಾನವರದ್ದಾದರೋ ಪೂರ್ಣನಾಶ 
ವಾಗಿದೆ ಎಂದು ನೋಡಿದ ಬ್ರಹ್ಮದೇವರು ದೇವರ್ಷಿಗಳಾದ 


12 ಅಧ್ಯಾಯ] 


ಅಷ್ಟಮ ಸ್ಕಂಧ 


853 


ಬ್ರಹ್ಮಣಾ ಪ್ರೇಷಿತೋ ದೇವಾನ್‌ದೇವರ್ಷಿರ್ನಾರದೋ ನೃಪ। 


ವಾರಯಾಮಾಸ ವಿಬುಧಾನ್ಹ ಸ್ಟಾ ದಾನವಸಂಕ್ಷಯಮ್‌ 
1 ೪೩॥ 
ನಾರದ ಉವಾಚ 


ಭವದ್ದಿರಮೃತಂ ಪ್ರಾಪ್ತಂ ನಾರಾಯಣಭುಜಾಶ್ರಯೈೆಃ 1 
ಶ್ರಿಯಾ ಸಮೇಧಿತಾಃ ಸರ್ವ ಉಪಾರಮತ ವಿಗ್ರಹಾತ್‌ 


॥1 ೪೪ ॥ 
ಶ್ರೀಶುಕ ಉವಾಚ 
ಸಂಯಮ್ಯ ಮನ್ಯುಸಂರಂಭಂ 
ಮಾನಯಂತೋ ಮುನೇರ್ವಚಃ | 
ಉಪಗೀಯಮಾನಾನುಚರೈ- 
ರ್ಯಯುಃ ಸರ್ವೇ ತ್ರಿವಿಷ್ಣಪಮ್‌ ॥೪೫॥ 


ಯೇತವಶಿಷ್ಟಾ ರಣೇ ತಸ್ಥಿನ್ನಾರದಾನುಮತೇನ ತೇ ॥ 
ಬಲಿಂ ವಿಪನ್ನಮಾದಾಯ ಅಸ್ತಂ ಗಿರಿಮುಪಾಗಮನ್‌ 

॥ ೪೬ ॥ 
ತತ್ರಾವಿನಷ್ಟಾವಯವಾನ್ವಿದ್ಯಮಾನಶಿರೋಧರಾನ್‌ | 
ಉಶನಾ ಜೀವಯಾಮಾಸ ಸಂಜೀವಿನ್ಯಾ ಸ್ವವಿದ್ಯಯಾ 

1 ೪೭ 1 
ಬಲಿಶ್ಟೋಶನಸಾ ಸ್ಪಷ್ಟ ಪ್ರತ್ಯಾಪನ್ನೇಂದ್ರಿಯಸ್ವ್ರೃತಿಃ । 
ಪರಾಜಿತೋತಪಿ ನಾಖಿದ್ಯಲ್ಲೋಕತತ್ತವಿಚಕ್ಷಣಃ 

n ೪೮ ॥ 


ನಾರದರನ್ನು ದೇವತೆಗಳ ಬಳಿಗೆ ಕಳಿಸಿದರು. ನಾರದರು ಅಲ್ಲಿಗೆ 
ಹೋಗಿ ಮುಂದೆ ಯುದ್ಧ ಮಾಡದಂತೆ ದೇವತೆಗಳನ್ನು 
ತಡೆದರು. ॥ ೪೩ ॥ 


ನಾರದರು ಹೇಳಿದರು - ದೇವತೆಗಳಿರಾ |! ಶ್ರೀನಾರಾಯಣನ 
ಭುಜಬಲವನ್ನು ಆಶ್ರಯಿಸಿ ನೀವು ಅಮೃತವನ್ನು ಪಡೆದಿರಿ. 
ಶ್ರೀಲಕ್ಷ್ಮೀದೇವಿಯ ಕೃಪಾಕಟಾಕ್ಷದಿಂದ ಅಭಿವೃದ್ಧಯನ್ನು ಹೊಂದಿ 
ರುವಿರಿ. ನೀವು ಯುದ್ಧವನ್ನು ನಿಲ್ಲಿಸಿಬಿಡಿರಿ. ॥ ೪೪ ॥ 

ಶ್ರೀಮುಕಮಹಾಮುನಿಗಳು ಹೇಳುತ್ತಾರೆ - ರಾಜೇಂದ್ರ | 
ದೇವರ್ಷಿ ನಾರದರ ಮಾತನ್ನು ಅನುಮೋದಿಸಿ ದೇವತೆಗಳು ಕೋಪ 
ವನ್ನು ತೊರೆದು ಶಾಂತರಾದರು. ಮತ್ತೆ ಗಂಧರ್ವಾಪ್ಪರೆಯರು 
ಸ್ತುತಿಸುತ್ತಾ ಇರುವಾಗ ಅವರು ತಮ್ಮ ಸ್ವರ್ಗಲೋಕಕ್ಕೆ ಬಿಜಯಂಗೈ 
ದರು. ॥ ೪೫ ॥ ಯುದ್ಧದಲ್ಲಿ ಅಳಿದುಳಿದಿದ್ದ ದೈತ್ಯರು ನಾರದ 
ಮಹರ್ಷಿಗಳ ಸಮೃತಿಯಿಂದ ವಜ್ರಾಯುಧದಿಂದ ಸತ್ತುಬಿದ್ದಿದ್ದ 
ಬಲಿಯನ್ನು ಎತ್ತಿಕೊಂಡು ಅಸ್ತಾಚಲಕ್ಕೆ ತೆರಳಿದರು. ॥ ೪೬ ॥ ಅಲ್ಲಿ 
ಶುಕ್ರಾಚಾರ್ಯರು ತಮ್ಮ ಸಂಜೀವನೀ ವಿದ್ಯೆಯಿಂದ ಅಂಗಾಂಗ 
ಗಳು ಪೂರ್ಣವಾಗಿ ತುಂಡಾಗದಿದ್ದವರನ್ನು , ಗಾಯಗೊಂಡವ 
ರನ್ನು ಬದುಕಿಸಿದರು. ॥ ೪೭ ॥ ಶುಕ್ರಾಚಾರ್ಯರು ಸ್ಪರ್ಶಿಸಿ 
ದೊಡನೆ ಬಲಿಯ ಇಂದ್ರಿಯಗಳಲ್ಲಿ ಚೈತನ್ಯವೂ, ಮನಸ್ಸಿನಲ್ಲಿ 
ಸ್ಪೃತಿಯೂ ಮರುಕಳಿಸಿ ಜೀವಂತನಾದನು. ಪ್ರಪಂಚದಲ್ಲಿ ಜಯಾ 
ಪಜಯಗಳು, ಜೀವನ-ಮೃತ್ಯುಗಳು ಕಾಲನ ಪ್ರೇರಣೆಯಿಂದ 
ನಡೆಯುತ್ತಿವೆ ಎಂದು ತಿಳಿದಿದ್ದ ಬಲಿಯು ತಾನು ಪರಾಜಿತ 
ನಾದುದಕ್ಕೆ ಸ್ವಲ್ಪವಾದರೂ ದುಖಿಸಲಿಲ್ಲ ॥ ೪೮ ॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸ್ಮಂಧೇ 
ದೇವಾಸುರಸಂಗ್ರಾಮೇ ಏಕಾದಕೋ5ಧ್ಯಾಯಃ॥ ೧೧ ॥ 


ಹಾ ಫೀಪಾರಾ- 


ಹನ್ನೆರಡನೆಯ ಅಧ್ಯಾಯ 
ಮೋಹಿನೀರೂಪವನ್ನು ನೋಡಿ ಮಹಾದೇವನು ಮೋಹಿತನಾದುದು 


ಶ್ರೀಬಾದರಾಯಣಿರುವಾಚ 


ವೃಷದ್ವಣೋ ನಿಶಮ್ಯೇದಂ ಯೋಷಿದ್ರೂಪೇಣ ದಾನವಾನ್‌ । 
ಮೋಹಯಿತ್ವಾ ಸುರಗಣಾನ್ನರಿ: ಸೋಮಮಪಾಯಯತ್‌ 


u ೧ 1 
ವೃಷಮಾರುಷ್ಯ  ಗಿರಿಶ ಸರ್ವಭೂತಗಣೈರ್ವ್ವತಃ| 
ಸಹ ದೇವ್ಯಾ ಯಯೌ ದ್ರಷ್ಟುಂ ಯತ್ರಾಸ್ತೇ ಮಧುಸೂದನಃ 

॥॥ ೨ |! 


ಸಭಾಜಿತೋ ಭಗವತಾ ಸಾದರಂ ಸೋಮಯಾ ಭವಃ । 


ಸೂಪವಿಷ್ಟ ಉವಾಚೇದಂ ಪ್ರತಿಪೂಜ್ಯ ಸ್ಥಯನ್ನರಿಮ್‌ 
॥ ೩ 1 


ಶ್ರೀಶುಕಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ ! 
ಶ್ರೀಹರಿಯು ಸ್ಟೀರೂಪವನ್ನು ಧರಿಸಿ ಅಸುರರಿಗೆ ಮೋಹ 
ವನ್ನುಂಟುಮಾಡಿ, ದೇವತೆಗಳಿಗೆ ಅಮೃತವನ್ನು ಕುಡಿಸಿದನು 
ಎಂದು ಕೇಳಿ ವೃಷಭಧ್ವ ಜನಾದ ಪರಮೇಶ್ವರನು ಪಾರ್ವತಿ 
ಯೊಡನೆ ವೃಷಭವನ್ನೇರಿ ಸಮಸ್ತ ಭೂತಗಣಗಳನ್ನು ವೆರೆಸಿಕೊಂಡು 
ಭಗವಾನ್‌ ಮಧುಸೂದನನು ಇದ್ದಲ್ಲಿಗೆ ಆಗಮಿಸಿದನು. 
॥ ೧-೨ ॥ ಭಗವಾನ್‌ ಶ್ರೀಹರಿಯು ಪ್ರೇಮದಿಂದ ಭಗವಂತನಾದ 
ಪಾರ್ವತೀ ಪರಮೇಶ್ವರರನ್ನು ಸ್ವಾಗತಿಸಿ ಸತ್ಯಾರಮಾಡಿದನು. 
ಶಿವನು ಸುಖಾಸೀನನಾಗಿ ಭಗವಂತನನ್ನು ಸ ನಿಸುತ್ತಾ ನಸು 
ನಗುತ್ತಾ ಇಂತೆಂದನು. ॥ ೩ ॥ 


854 
ಶ್ರೀಮಹಾದೇವ ಉವಾಚ 
ದೇವದೇವ ಜಗದ್ವ್ಯಾಪಿನ್‌ ಜಗದೀಶ ಜಗನ್ನಯ 1 
ಸರ್ವೇಷಾಮಪಿ ಭಾವಾನಾಂ ತ್ವಮಾತ್ಮಾ ಹೇತುರೀಶ್ಚರಃ 
॥ ೪ ॥ 


ಆದ್ಯಂತಾವಸ್ಯ  ಯನ್ನಧ್ಯಮಿದಮನ್ಯದಹಂ ಬಹಿಃ। 
ಯತೋರವ್ಯಯಸ್ಕ ನೈತಾನಿ ತತ್ತತ್ಯಂ ಬ್ರಹ್ಮ ಚಿದ್ಧವಾನ್‌ 
॥1 ೫ ॥ 


1 


ತವೈವ ಚರಣಾಂಭೋಜಂ ಶ್ರೇಯಸ್ಥಾಮಾ ನಿರಾಶಿಷಃ । 
ವಿಸೃಜ್ಯೋಭಯತಃ ಸಂಗಂ ಮುನಯಃ ಸಮುಪಾಸತೇ 


(| ೬ ॥ 
ತ್ವಂ ಬ್ರಹ್ಮಪೂರ್ಣಮಮೃತಂ ವಿಗುಣಂ ವಿಶೋಕ- 
ಮಾನಂದಮಾತ್ರಮವಿಕಾರಮನನ್ಯದನ್ಯತ್‌ । 
ವಿಶ್ವಸ್ಯ ಹೇತುರುದಯಸ್ಥಿತಿಸಂಯಮಾನಾ- 
ಮಾತ್ಚೇಶ್ವರಶ್ಚ ತದಪೇಕೃತಯಾನಪೇಕ್ಟ ॥ ೭ ॥ 


ಏಕಸ್ತಮೇವ ಸದಸದ್ದಯಮದ್ಧಯಂ ಚ 
ಸ್ವರ್ಣಿಂ ಕೃತಾಕೃತಮಿವೇಹ ನ ವಸ್ತುಭೇದಃ I 

ಅಜ್ಞಾನತಸ ಯಿ ಜನೈರ್ವಿಹಿತೋ ವಿಕಲೋ 
[eA] [5] 


ಯಸ್ಮಾದ್ಗುಣೈರ್ವ್ಯತಿಕರೋ ನಿರುಪಾಧಿಕಸ್ಯ ॥ ೮॥ 


ತ್ವಾಂ ಬ್ರಹ್ಮ ಕೇಚಿದವಯಂತ್ಯುತ ಧರ್ಮಮೇಕೆ 
ಏಕೇ ಪರಂ ಸದಸತೋ: ಪುರುಷಂ ಪರೇಶಮ್‌ । 
ಅನ್ಯೇsವಯಂತಿ ನವಶಕ್ತಿಯುತಂಪರಂತ್ಚಾಂ 
ಕೇಚಿನ್ನಹಾಪುರುಷಮವ್ಯಯಮಾತ್ಮತಂತ್ರಮ್‌ ॥ ೯ ॥ 


ನಾಹಂ ಪರಾಯುರ್ಯಷಯೋ ನಮರೀಚಿಮುಖ್ಯಾ 
ಜಾನಂತಿ ಯದ್ದಿಧಚಿತಂ ಖಲು ಸತ್ತ ಫರ್ಗಾಃ I 
ಯನ್ನಾಯಯಾ ಮುಷಿತಚೇತಸ ಈಶ ದೈತ್ಯ- 
ಮರ್ತ್ಯಾದಯಃ ಕಿಮುತ ಶಶ್ಚದಭದ್ರವೃತ್ತಾಃ ॥ ೧೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಶ್ರೀಮಹಾದೇವನು ಹೇಳಿದನು - ದೇವದೇವನೇ | ಪ್ರಪಂಚ 
ವೆಲ್ಲವನ್ನು ವ್ಯಾಪಿಸಿಕೊಂಡಿರುವವನೇ | ಮೂಜಗದೊಡೆಯನೇ | 
ಜಗತ್ತ್ವರೂಪನೇ ! ಸಮಸ್ತ ಚರಾಚರ ಪದಾರ್ಥಗಳ ಮೂಲ 
ಕಾರಣನೂ, ಈಶ್ವರನೂ, ಆತ್ಮನೂ ನೀನೇ ಆಗಿರುವೆ. ॥ ೪ ॥ ಈ 
ಜಗತ್ತಿಗೆ ಆದಿ-ಮಧ್ಯ-ಅಂತ್ಯವೂ ನೀನೇ ಆಗಿರುವೆ. ಆದರೆ ನಿನಗೆ 
ಆದಿ-ಮಧ್ಯಾಂತಗಳಾವುವೂ ಇಲ್ಲ ನಿನ್ನ ಅವಿನಾಶೀ ಸ್ವರೂಪದಲ್ಲಿ 
ದ್ರಷ್ಟಾ ದೃಶ್ಯ, ಭೋಕ್ತಾ, ಭೋಗ್ಯ ಮುಂತಾದ ಭೇದಗಳಾವುವೂ 
ಇಲ್ಲ ವಾಸ್ತವವಾಗಿ ನೀನು ಸತ್ಯ, ಚಿನ್ನಾತ್ರ ಬ್ರಹ್ಮನೇ ಆಗಿರುವೆ. 
॥ ೫ ॥ ಶ್ರೇಯಸ್ವಾಮರಾದ ಮಹಾತ್ಮರು ಇಹ-ಪರಲೋಕಗಳ 
ಆಸಕ್ತಿಯನ್ನು ತೊರೆದು, ಸಮಸ್ತ ಕಾಮನೆಗಳನ್ನು ಪರಿತ್ಯಾಗಮಾಡಿ 
ನಿನ್ನ ಚರಣಕಮಲಗಳ ಆರಾಧನೆಯಲ್ಲೇ ಸದಾಕಾಲ ಆಸಕ್ತರಾಗಿರು 
ತ್ತಾರೆ. ॥ ೬ ॥ ಪರಂಜ್ಯೋತಿಯೇ | ಪರಮಾತ್ಮನೇ ! ನೀನು ಅಮೃತ 
ಸ್ವರೂಪನು. ಸಮಸ್ತ ಪ್ರಾಕೃತಗುಣಗಳಿಂದ ರಹಿತನಾದವನು. 
ಶೋಕದ ನೆರಳೂ ಕೂಡ ಇಲ್ಲದವನು. ನೀನು ಪರಿಪೂರ್ಣ ಬ್ರಹ 
ಸ್ವರೂಪನಾಗಿರುವೆ. ಕೇವಲ ಆನಂದಸ್ವರೂಪನಾಗಿದ್ದು ನಿರ್ವಿ 
ಕಾರನಾಗಿರುವೆ. ನಿನ್ನಿಂದ ಭಿನ್ನವಾದುದು ಏನೂ ಇಲ್ಲ ಆದರೆ 
ನೀನು ಎಲ್ಲಕಿಂತ ಭಿನ್ನನಾಗಿರುವೆ. ನೀನು ವಿಶ್ವದ ಉತ್ಪತ್ರಿ-ಸ್ಥಿತಿ- 
ಪ್ರಳಯಗಳಿಗೆ ಪರಮ ಕಾರಣನಾಗಿರುವೆ. ಸಮಸ್ತ ಜೀವರಿಗೆ 
ಶುಭಾಶುಭ ಕರ್ಮಫಲಗಳನ್ನು ಕೊಡುವ ಸ್ವಾಮಿಯೂ ನೀನೇ 
ಆಗಿರುವೆ. ಆದರೆ ಇವೆಲ್ಲ ಮಾತುಗಳು ಜೀವಿಗಳ ಅಪೇಕ್ಷೆ 
ಯಿಂದಲೇ ಹೇಳಲಾಗುತ್ತವೆ. ವಾಸ್ತವವಾಗಿ ನೀನು ಎಲ್ಲರ ಅಪೇಕ್ಷೆ 
ಯಿಂದ ರಹಿತ - ಅನಪೇಕ್ಟನಾಗಿರುವೆ. ॥ ೭ ॥ ಸ್ವಾಮಿಯೇ! 
ಆಭರಣದ ರೂಪದಲ್ಲಿರುವ ಚಿನ್ನಕ್ಕೂ, ಮೂಲರೂಪದಲ್ಲಿರುವ 
ಚಿನ್ನಕ್ಕೂ ಯಾವ ವ್ಯತ್ಯಾಸವೂ ಇರದೆ ಎರಡೂ ಒಂದೇ ವಸ್ತು 
ವಾಗಿದೆ. ಹಾಗೆಯೇ ಇಲ್ಲಿ ಇರುವ ಕಾರ್ಯ-ಕಾರಣ, ದ್ವೈತ- 
ಅದ್ವೈತ ಇವೆಲ್ಲವೂ ಏಕಮಾತ್ರ ನೀನೇ ಆಗಿರುವೆ. ನಿನ್ನ ವಾಸ್ತವಿಕ 
ಸ್ವರೂಪವನ್ನು ತಿಳಿಯದ ಕಾರಣ ಜನರು ನಿನ್ನಲ್ಲಿ ನಾನಾರೀತಿಯ 
ಭೇದಭಾವಗಳನ್ನು ಮತ್ತು ವಿಕಲ್ಪಗಳನ್ನು ಮಾಡುತ್ತಾರೆ. ನಿನ್ನಲ್ಲಿ 
ಯಾವುದೇ ಪ್ರಕಾರದ ಉಪಾಧಿಯೂ ಇಲ್ಲದಿದ್ದರೂ ಗುಣ 
ಗಳಿಂದಾಗಿ ಭೇದದ ಪ್ರತೀತಿಯಾಗುವುದೇ ಇದಕ್ಕೆ ಕಾರಣ 
ವಾಗಿದೆ. ॥ ೮ ॥ ಪ್ರಭುವೇ! ನಿನ್ನನ್ನು ಕೆಲವರು ಬ್ರಹ್ಮನೆಂದು 
ತಿಳಿಯುತ್ತಾರೆ. ಬೇರೆ ಕೆಲವರು ನಿನ್ನನ್ನು ಧರ್ಮನೆಂದು ತಿಳಿದು 
ವರ್ಣಿಸುತ್ತಾರೆ. ಹೀಗೆಯೇ ಇನ್ನೂ ಕೆಲವರು ನಿನ್ನನ್ನು ಪ್ರಕೃತಿ ಮತ್ತು 
ಪುರುಷರಿಗಿಂತಲೂ ಅತೀತನಾದ ಪರಮೇಶ್ವರನೆಂದು ಅರಿಯು 
ತ್ತಾರೆ. ಕೆಲವರು ನಿನ್ನನ್ನು ವಿಮಲಾ, ಉತ್ಕರ್ಷಿಣೀ, ಜಾನಾ, ಕ್ರಿಯಾ, 
ಯೋಗಾ, ಪ್ರಹ್ವೀ, ಸತ್ಯಾ, ಈಶಾನಾ ಮತ್ತು ಅನುಗ್ರಹಾ ಎಂಬ 
ಒಂಭತ್ತು ಶಕ್ತಿಗಳಿಂದ ಯುಕ್ತನಾದ ಮಹಾಪುರುಷನೆಂದು ಹೇಳು 
ತ್ತಾರೆ. ಕೆಲವರು ಕ್ಲೇಶ-ಕರ್ಮ ಮುಂತಾದ ಬಂಧನಗಳಿಂದ ರಹಿತ 
ನಾದವನೆಂದೂ, ಪೂರ್ವಜರಿಗೂ ಪೂರ್ವಜನೆಂದೂ, ಅವಿನಾಶಿ 
ಯೆಂದೂ, ಸರ್ವತಂತ್ರಸ್ವತಂತ್ರನಾದ ಮಹಾಪುರುಷನೆಂದೂ 
ತಿಳಿಯುತ್ತಾರೆ. ॥ ೯ ॥ ಪ್ರಭೋ! ಸತ್ವ್ವಗುಣದ ಸೃಷ್ಟಿಯ 
ಅಂತರ್ಗತರಾಗಿರುವ ನಾನು ಬ್ರಹ್ಮಾ ಮರೀಚಿಯೇ ಮೊದಲಾದ 
ಮಹರ್ಷಿಗಳೂ ಕೂಡ ನಿನ್ನ ಸೃಷ್ಟಿಯ ರಹಸ್ಯವನ್ನು ಅರಿಯೆವು. 


12 ಅಧ್ಯಾಯ] 


ಸ ತ್ವಂ ಸಮೀಹಿತಮದಃ ಸ್ಥಿತಿಜನ್ಮನಾಶಂ 

ಭೂತೇಹಿತಂ ಚ ಜಗತೋ ಭವಬಂಧಮೋಕ್ನೌ! 
ವಾಯುರ್ಯಥಾವಿಶತಿಖಂಚ ಚರಾಚರಾಖ್ಯಂ 

ಸರ್ವಂ ತದಾತ್ಮಕತಯಾವಗಮೋ5 ವರುಂತ್ತೇ॥ ೧೧ ॥ 


ಅವತಾರಾ ಮಯಾ ದೃಷ್ಟಾ 
ರಮಮಾಣಸ್ಯ ತೇ ಗುಣೈಃ: | 
ಸೋಹಂ ತದ್ದಷ್ಟುಮಿಚ್ಛಾಮಿ 
ಯತ್ತೇ ಯೋಷಿದ್ದಪುರ್ಧ್ಯತಮ್‌ ॥1 ೧೨ ॥ 


ಯೇನ ಸಮ್ಮೋಹಿತಾ ದೈತ್ಯಾ: ಪಾಯಿತಾಶ್ಚಾಮೃತಂ ಸುರಾಃ । 
ತದ್ದಿದೃಕ್ಷವ ಆಯಾತಾಃ ಪರಂ ಕೌತೂಹಲಂ ಹಿ ನಃ 
॥ ೧೩ ॥ 


ಶ್ರೀಶುಕ ಉವಾಚ 


ಏವಮಭ್ಯರ್ಥಿತೋ ವಿಷ್ಣುರ್ಭಗವಾನ್‌ ಶೂಲಪಾಣಿನಾ । 


ಪ್ರಹಸ್ಯ ಭಾವಗಂಭೀರಂ ಗಿರಿಶಂ ಪ್ರತ್ಯಭಾಷತ 
॥ ೧೪ ॥ 


ಶ್ರೀಭಗವಾನುವಾಚ 


ಕೌತೂಹಲಾಯ ದೈತ್ಯಾನಾಂ ಯೋಷಿದ್ದೇಷೋ ಮಯಾ ಕೃತಃ । 
ಪಶ್ಯತಾ ಸುರಕಾರ್ಯಾಣಿ ಗತೇ ಪೀಯೂಷಭಾಜನೇ 
॥ ೧೫ ॥ 


ತತ್ತೇ5ಹಂ ದರ್ಶಯಿಷ್ಯಾಮಿ ದಿದೃಕ್ಟೋಃ ಸುರಸತ್ತಮ । 
ಕಾಮಿನಾಂ ಬಹು ಮಂತವ್ಯಂ ಸಂಕಲ್ಪಪ್ರಭವೋದಯಮ್‌ 
WW O೬ ॥ 


ಶ್ರೀಶುಕ ಉವಾಚ 


ಇತಿ ಬ್ರುವಾಣೋ ಭಗವಾಂಸ್ಸತೈವಾಂತರಧೀಯತ | 


ಸರ್ವತಶ್ಚಾರಯಂಶ್ಚಕ್ಟುರ್ಭವ ಆಸ್ತೇ ಸಹೋಮಯಾ 
॥ ೧೭ ॥ 


ತತೋ ದದರ್ಶೋಪವನೇ ವರಸ್ವಿಯಂ 
ವಿಚಿತ್ರಪುಷ್ಠಾರುಣಪಲ್ಲವದ್ರುಮೇ | 

ವಿಕ್ರೀಡತೀಂ ಕಂದುಕಲೀಲಯಾ ಲಸದ್‌ 
ದುಕೂಲಪರ್ಯಸ್ತನಿತಂಬ ಮೇಖಲಾಮ್‌ ॥ ೧೮ ॥ 


ಅಷ್ಟನು ಸ್ಕಂಧ 


855 


ಹಾಗಿರುವಾಗ ನಿನ್ನನ್ನು ತಿಳಿಯುವುದಾದರೂ ಹೇಗೆ? ಮತ್ತೆ 
ಮಾಯೆಯಿಂದ ಅಪ ಪಹೃಕವಾದ ಚಿತ್ರವುಳ್ಳ ರಜಸ್ತ ಮೋಗುಣ 
ಪ್ರಧಾನವಾದ ಕರ್ಮಗಳಲ್ಲೇ ಆಸಕ್ತರಾದ ಅಸುರರು, ಮನುಷ್ಯರು 
ನಿನ್ನ ಸೃಷ್ಟಿಯ ರಹಸ್ಯವನ್ನು ಹೇಗೆ ತಾನೇ ತಿಳಿದಾರು ? ॥ ೧೦॥ 
ಸ್ವಾಮಿಯೇ! ನೀನು ಸರ್ವಾತ್ಮನೂ, ಜ್ಞಾನಸ್ವರೂಪನೂ 
ಆಗಿರುವೆ. ಅದರಿಂದ ವಾಯುವಿನಂತೆ ಆಕಾಶದಲ್ಲಿ ಅದ್ಭಶ್ಯನಾಗಿ 
ದ್ವರೂ ಸಂಪೂರ್ಣ ಚರಾಚರ ಜಗತ್ತಿನಲ್ಲಿಯೂ ನೀನು ಸದಾ- 
ಸರ್ವದಾ ಉಪಸ್ಥಿತನಾಗಿರುವೆ. ಈ ಜಗತ್ತಿನ ಸ್ಥಿತಿ, ಉತ್ಪತ್ತಿ, ನಾಶ, 
ಪ್ರಾಣಿಗಳ ಕರ್ಮಗಳು, ಸಂಸಾರದ ಬಂಧನ-ಮೋಕ್ಷ ಇವೆಲ್ಲ 
ವನ್ನೂ ನೀನು ತಿಳಿದವನಾಗಿರುವೆ. ॥ ೧೧ ॥ ಪ್ರಭುವೇ! ನೀನು 
ಗುಣಗಳನ್ನು ಸ್ವೀಕರಿಸಿ ಲೀಲೆಮಾಡಲೊೋಸುಗ ಅನೇಕ ಅವತಾರ 
ಗಳನ್ನು ಮಾಡಿದಾಗ ನಾನು ಅವುಗಳ ದರ್ಶನವನ್ನು ಮಾಡಿಯೇ 
ಮಾಡುತ್ತೇನೆ. ಈಗ ನೀನು ಸ್ವೀರೂಪವನ್ನು ಧರಿಸಿ ಮೋಹಿನಿಯ 
ಅವತಾರವನ್ನು ಮಾಡಿರುವೆಯೋ ಆ ಅವತಾರವನ್ನೂ ದರ್ಶಿಸಲು 
ನಾನು ಬಯಸುತ್ತೇನೆ. ॥ ೧೨ ॥ ಅದರಿಂದ ದೈತ್ಯರನ್ನು ಮೋಹ 
ಗೊಳಿಸಿ ನೀನು ದೇವತೆಗಳಿಗೆ ಅಮೃತವನ್ನು ಕುಡಿಸಿದ್ದೆ ಸ್ವಾಮಿ! 
ಅದನ್ನು ನೋಡಲೆಂದೇ ನಾವೆಲ್ಲರೂ ಬಂದಿರುವೆವು. ನಮ್ಮ ಮನಸ್ಸಿ 
ನಲ್ಲಿ ಅದನ್ನು ನೋಡಲು ಬಹಳ ಕುತೂಹಲವಿದೆ. ॥ ೧೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಭಗವಾನ್‌ ಶಂಕ 
ರನು ಮಹಾವಿಷ್ಣುದಿನಲ್ಲಿ ಹೀಗೆ ಪ್ರಾರ್ಥಿಸಿದಾಗ ಗಂಭೀರಭಾವ 
ದಿಂದ ನಗುತ್ತಾ ಶಿವನಲ್ಲಿ ಇಂತೆಂದನು - ॥ ೧೪ ॥ 

ಶ್ರೀಭಗವಾನ್‌ ವಿಷ್ಣುವು ಹೇಳಿದನು - ಶಂಕರನೇ! ಆ 
ಸಮಯದಲ್ಲಿ ಅಮೃತಕಲಶವು ದೈತ್ಯರ ಕೈಸೇರಿ ಹೋಗಿತ್ತು. ಆದ್ದ 
ರಿಂದ ದೇವತೆಗಳ ಕಾರ್ಯವನ್ನು ನೆರವೇರಿಸಲೋಸುಗ ಹಾಗೂ 
ದೈತ್ಯರ ಮನಸ್ಸಿಗೆ ಹೊಸತೊಂದು ಕುತೂಹಲವನ್ನು ತೋರಲೋ 
ಸುಗ ನಾನೇ ಆ ಸ್ವ್ರೀರೂಪವನ್ನು ಧರಿಸಿದ್ದೆ ॥ ೧೫ ॥ ದೇವಶಿರೋ 
ಮಣಿಯೇ! ಈಗ ನೀವೆಲ್ಲರೂ ಆ ರೂಪವನ್ನು ನೋಡಲು 
ಬಯಸುತ್ತಿರುವುದರಿಂದ ನಾನು ನಿಮಗೆ ತೋರಿಸುತ್ತೇನೆ. ಆದರೆ 
ಆ ನನ್ನ ರೂಪವು ಕಾಮಿಗಳಾದ ಪುರುಷರಿಗೆ ಆದರಣೀಯ 
ವಾದುದು. ಏಕೆಂದರೆ, ಅದು ಕಾಮಭಾವವನ್ನು ಉತ್ತೇಜಿತಗೊಳಿಸು 
ವಂತಹುದು. ॥ ೧೬॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ಭಗವಂತನು ಶಿವನಲ್ಲಿ ಹೀಗೆ ಹೇಳಿ ಅಲ್ಲಿಯೇ ಅಂತರ್ಧಾನ 
ನಾದನು. ಭಗವಾನ್‌ ಶಂಕರನು ಉಮೆಯೊಡನೆ ನಾಲ್ಕೂ ದಿಕ್ಕು 
ಗಳನ್ನು ನೋಡುತ್ತಾ ಅಲ್ಲಿಯೇ ಕುಳಿತಿದ್ದನು. ॥ ೧೭ ॥ ಅಷ್ಟ ಷ್ಠರಲ್ಲಿ 
ಇದಿರ್ಗಡೆಯೇ ಒಂದು ಸುಂದರವಾದ "ಸಪವನವನ್ನು ನೋಡಿ 
ದನು. ಅದರಲ್ಲಿ ಹಲವು ಬಗೆಯ ವೃಕ್ಷಗಳಿದ್ದು ಅವುಗಳು ಬಣ್ಣ- 
ಬಣ್ಣದ ಹೂವುಗಳಿಂದಲೂ ಚಿಗುರುಗಳಿಂದಲೂ ತುಂಬಿ-ತುಳುಕು 
ತಿದ. ಆ ಉದ್ಯಾ ನವನದಲ್ಲಿ ಪ್ರಕಾಶಮಾನವಾದ ಪೀತಾಂಬರ 
ವನ್ನು ಉಟ್ಟುಕೊಂಡು, ಸೊಂಟದಲ್ಲಿ ಒಡ್ಕಾಣ ಧರಿಸಿದ್ದು ಚೆಂಡಾಟ 
ವಾಡುತ್ತಿದ್ದ ಆತಿ ಚೆಲುವೆಯಾದ ಸ್ವ್ರಿಯನ್ನು ನೊಔಡಿದನು. 1 ೧೮॥ 


856 


ಆವರ್ತನೋದ್ದರ್ತನಕಂಪಿತಸ್ತನ- 
ಪ್ರಕೃಷ್ಟಹಾರೋರುಭರೈಃ ಪದೇ ಪದೇ ॥ 
ಪ್ರಭಜ್ಯಮಾನಾಮಿವ ಮಧ್ಯತಶ್ಚಲತ್‌ 
ಪದಪ್ರವಾಲಂ ನಯತೀಂ ತತಸ್ತತಃ ॥೧೯॥ 


ದಿಕ್ಷು ಭ್ರಮತೃಂದುಕಚಾಪಲೈರ್ಭ್ಯಶಂ 
ಪ್ರೋದ್ವಿಗಗಾರಾಯತಲೋಲಲೋಚನಾಮ್‌ । 

ಸಕರ್ಣವಿಭ್ರಾಜಿತಕುಂಡಲೋಲ್ಲಸತ್‌ 
ಕಪೋಲನೀಲಾಲಕಮಂಡಿತಾನನಾಮ್‌ ॥ ೨೦ ॥ 


ಶ್ಲಥದ್ದುಕೂಲಂ ಕಬರೀಂ ಚ ವಿಚ್ಯುತಾಂ 
ಸನ್ನಹ್ಯತೀಂ ವಾಮಕರೇಣ "ವಲ್ಲುನಾ | 
ವಿನಿಫುತೀಮನ್ಯಕರೇಣ ಕಂದುಕಂ” 
ವಿಮೋಹಯಂತೀಂ ಜಗದಾತ್ಮಮಾಯಯಾ ॥ ೨೧ ॥ 


ತಾಂ ವೀಕ್ಸ್ಯ ದೇವ ಇತಿ ಕಂದುಕಲೀಲಯೇಷದ್‌ 
ವ್ರೀಡಾಸ್ಸುಟಸ್ಥಿತವಿಸೃಷ್ಟಕಟಾಕ್ಸಮುಷ್ಠ; | 
ಸ್ವ್ರೀಪ್ರೇಕ್ಷಣಪ್ರತಿಸಮೀಕ್ಬಣವಿಹ್ಹ್ವಲಾತ್ಮಾ 
ನಾತ್ಮಾನಮಂತಿಕ ಉಮಾಂ ಸ್ವಗಣಾಂಶ್ಚವೇದ ॥ ೨೨ ॥ 
ತಸ್ಯಾಃ ಕರಾಗ್ರಾತ್ಸ ತು ಕಂದುಕೋ ಯದಾ 


ಗತೋ ವಿದೂರಂ ತಮನುವ್ರಜತ್‌ಸ್ಪಿಯಾಃ 
ವಾಸಃ ಸಸೂತ್ರಂ ಲಘು ಮಾರುತೋ5ಹರದ್‌ 


ಭವಸ್ಯ ದೇವಸ್ಯ ಕಿಲಾನುಪಶ್ಯತಃ ॥ ೨೩ ॥ 
ಏವಂ ತಾಂ ರುಚಿರಾಪಾಂಗೀಂ 

ದರ್ಶನೀಯಾಂ ಮನೋರಮಾಮ್‌ । 
ದೃಷ್ಟ್ವಾ ತಸ್ಯಾಂ ಮನಶ್ಚಕ್ರೀ 

ವಿಷಜ್ಜಂತ್ಯಾಂ ಭವಃ ಕಿಲ ॥ ೨೪॥ 
ತಯಾಪಹೃತವಿಜ್ಞಾನಸ್ಪತೃತಸ್ಥರವಿಷ್ನಲ: I 
ಭವಾನ್ಯಾ ಅಪಿ ಪಶ್ಯಂತ್ಯಾ ಗತಹ್ರೀಸ್ಪತ್ವದಂ ಯಯೌ 

| ೨೫ ॥ 


ಸಾ ತಮಾಯಾಂತಮಾಲೋಕ್ಕ ವಿವಸ್ತ್ರಾವ್ರೀಡಿತಾ ಭೃಶಮ್‌ । 
ನಿಲೀಯಮಾನಾ ವೃಕ್ಷೇಷು ಹಸಂತೀ ನಾನ್ನಶಿಷ್ಠತ 


11 2೬ ॥ 
ತಾಮನ್ನಗಚ್ಛದ್ದಗವಾನ್ನವಃ ಪ್ರಮುಷಿತೇಂದ್ರಿಯಃ । 
ಕಾಮಸ್ಯ ಚ ವಶಂ ನೀತಃ ಕರೇಣುಮಿವ ಯೂಥಪಃ 

॥ ೨೭॥ 


ಸೋತನುವ್ರಜ್ಯಾತಿವೇಗೇನ ಗೃಹೀತ್ವಾನಿಚ್ಛತೀಂ ಸ್ತಿಯಮ್‌ 
ಕೇಶಬಂಧ ಉಪಾನೀಯ ಬಾಹುಭ್ಯಾಂ ಪರಿಷಸ್ಥಜೇ 
॥ ೨೮ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಆಕೆಯು ಚೆಂಡಿನೊಡನೆ ಆಡುತ್ತಿದ್ದಾಗ ಅವಳ ಸ್ತನಗಳೂ, 
ಹಾರಗಳೂ ಕುಣಿದಾಡುತ್ತಿದ್ದವು. ಸ್ವನಗಳ ಭಾರದಿಂದ ಆಕೆಯ 
ತೆಳುವಾದ ಕಟಿಯು ಮುರಿದುಬೀಳುವುದೋ ಎಂದು ಅನಿಸು 


ತ್ತಿತ್ತು. ನಲುಗಿ ಹೋಗಬಹುದೆಂಬ ಭಯದಿಂದ ಆ ಲಲನಾ 


ಮಣಿಯು ಚಿಗುರಿನಂತೆ ಸುಕೋಮಲವಾದ ಕೆಂಪು-ಕೆಂಪಾದ ತನ್ನ 
ಹೆಜ್ಜೆಗಳನ್ನು ಮೆಲ್ಲ; ಮೆಲ್ಲನೆ ಇಡುತ್ತಿದ್ದಳು. ॥ ೧೯ ॥ ನೆಗೆಯುತ್ತಿ 
ರುವ ಚೆಂಡನ್ನು ಹಾರಿ ಅದನ್ನು ಹಿಡಿದುಕೊಳ್ಳುತ್ತಿದ್ದಳು. ಇದರಿಂದ 
ಆ ಸುಂದರಿಯ ವಿಶಾಲವಾದ ಕಣ್ಣುಗಳು ಉದ್ವಿಗ್ನವಾಗಿರುವಂತೆ 
ಕಾಣುತ್ತಿತ್ತು. ಹೊಳೆಯುತ್ತಿರುವ ಕರ್ಣಕುಂಡಲ ಕಾಂತಿಯಿಂದ 
ಬೆಳಗುವ ಕಪೋಲಗಳಿಂದಲೂ, ಕಪ್ಪಾದ ಮುಂಗುರುಳು 
ಗಳಿಂದಲೂ ಆಕೆಯ ಸುಂದರವಾದ ಮುಖಾರವಿಂದವು ಇನ್ನೂ 
ಅರಳಿದಂತಿತ್ತು. ॥ ೨೦ ॥ . ಯಾವಾಗಲಾದರೂ ಸೆರಗುಜಾರಿ 
ಹೋದರೆ, ಕಬರಿಯು ಬಿಚ್ಚಿಹೋದರೆ, ಆಗಲೂ ಚೆಂಡಾಟವನ್ನು 
ನಿಲ್ಲಿಸದೆ ಬಲಗೈಯಿಂದ ಆಡುತ್ತಾ, ಎಡಗೈಯಿಂದ ಸೆರಗನ್ನೂ ಕ 
ಕೂದಲನ್ನೂ ಸರಿಪಡಿಸಿಕೊಳ್ಳುತ್ತಾ, ಇಡೀ ಜಗತ್ತನ್ನು ತನ್ನ ಮಾಯೆ 
ಯಿಂದ ಮರುಳುಗೊಳಿಸುತ್ತಿದ್ದಳು. ॥ ೨೧ ॥ ಹೀಗೆ ಚೆಂಡಾಟ 
ವನ್ನು ಆಡುತ್ತಾ-ಆಡುತ್ತಾ ಆಕೆಯು ಸ್ವಲ್ಪ ಲಜ್ಜೆಯ ಭಾವದಿಂದ 
ಮುಗುಳ್ನಕ್ಕು ಓರೆನೋಟದಿಂದ ಶಂಕರನ ಕಡೆಗೆ ನೋಡಿದಳು. ಆ 
ಸ್ತ್ರೀಯ ಕಟಾಕ್ಕವೀಕ್ಷಣೆಯಿಂದಲೂ, ಪ್ರೇಮಭಾವದ ಸೂಚನೆ 
ಯಿಂದಲೂ ಕಾಮಪರವಶನಾದ ಶಂಕರನು ತನ್ನನ್ನು ತಾನೇ ಮರೆ 
ತನು. ಹೀಗಿರುವಾಗ ಹತ್ತಿರದಲ್ಲೇ ಕುಳಿತಿದ್ದ ಉಮೆ ಮತ್ತು ಗಣಗಳ 
ನೆನಪಾದರೂ ಹೇಗೆ ಇರಬಲ್ಲದು? ॥ ೨೨ ॥ ಒಮ್ಮೆ ಚೆಂಡು 
ಮೋಹಿನಿಯ ಕೈಯಿಂದ ಜಾರಿ ದೂರಕ್ಕೆ ಹೋಯಿತು. ಆಕೆಯು 
ಅದರ ಹಿಂದೆಯೇ ಓಡಿದಳು. ಆ ಸಮಯದಲ್ಲಿ ಶಿವನು ನೋಡು 


ತ್ರಿರುವಂತೆಯೇ ವಾಯುವು ಆಕೆಯು ಉಟ್ಟಿದ್ದ ತೆಳ್ಳಗಿನ ಸೀರೆ 


ಯನ್ನು ಒಡ್ಯಾಣಸಹಿತವಾಗಿ ಹಾರಿಸಿಬಿಟ್ಟನು. ॥ ೨೩ ॥ ಮೋಹಿನಿಯ 
ಪ್ರತಿಯೊಂದು ಅಂಗಾಂಗವೂ ಮನೋಹರವಾಗಿತ್ತು. ಒಮ್ಮೆ ಕಣ್ಣು 
ನೆಟ್ಟರೆ ಕೀಳಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟೇ ಅಲ್ಲ ಮನಸ್ಸೂ 
ಅಲ್ಲೇ ರಮಮಾಣವಾಗುತ್ತಿತ್ತು. ಈ ಸ್ಥಿತಿಯಲ್ಲಿ ಆಕೆಯನ್ನು 
ನೋಡಿದ ಭಗವಾನ್‌ ಶಂಕರನು ಅವಳ ಕಡೆಗೆ ಅತ್ವ ೦ತ ಆಕರ್ಷಿತ 
ನಾದನು. ಮೋಹಿನಿಯೂ ತನ್ನ ಕುರಿತು ಆಸಕ್ತಳಾಗಿರುವಂತೇ 
ಅವನಿಗೆ ಕಂಡಿತು. ॥ ೨೪ ॥ ಆಕೆಯು ಶಂಕರನ ವಿವೇಕವನ್ನು ಅಪ 
ಹರಿಸಿದಳು. ಆಕೆಯ ಹಾವ-ಭಾವಗಳಿಂದ ಶಿವನು ಕಾಮಾತುರ 
ನಾದನು ಮತ್ತು ಭವಾನಿಯ ಇದಿರಿನಲ್ಲೇ ಲಜ್ಜೆ ಬಿಟ್ಟು ಅವಳ ಕಡೆಗೆ 
ಓಡಿದನು. ॥ ೨೫ ॥ ಆ ಮೋಹಿನಿಯು ತನ್ನ ಕಡೆಗೆ ಶಿವನು 
ಬರುತ್ತಿರುವುದನ್ನು ನೋಡಿ ಬಹಳ ನಾಚಿಕೆಯಿಂದ ಕಿಲ-ಕಿಲನೆ 
ನಗುತ್ತಾ ಅಲ್ಲಿ ನಿಲ್ಲದೆ ವೃಕ್ಷದ ಹಿಂದೆ ಅವಿತುಕೊಂಡಳು. ॥ ೨೬ ॥ 
ಭಗವಾನ್‌ ಶಂಕರನ ಇಂದ್ರಿಯಗಳು ಅವನ ಕೈಯಿಂದ ಜಾರಿ 
ಹೋದುವು. ಅವನು ಕಾಮಪರವಶನಾಗಿದ್ದನು. ಆದ್ದರಿಂದ 
ಹೆಣ್ಣಾನೆಯ ಹಿಂದೆ ಓಡುವ ಗಂಡಾನೆಯಂತೆ ಆಕೆಯ ಹಿಂದೆ- 
ಹಿಂದೆ ಓಡತೊಡಗಿದನು. ॥ ೨೭ ॥ ಅವನು ಅತ್ಯಂತ ವೇಗದಿಂದ 
ಆಕೆಯನ್ನು ಹಿಂಬಾಲಿಸಿ ಹಿಂದಿನಿಂದ ಆಕೆಯ ಮುಡಿಯನ್ನು 
ಹಿಡಿದುಕೊಂಡನು. ಆಕೆ ಬಯಸದೇ ಇದ್ದರೂ ಶಿವನು ಅವಳನ್ನೂ 
ಎರಡೂ ಭುಜಗಳಿಂದ ಬಾಚಿ ತಬ್ಬಿಕೊಂಡನು. ॥ ೨೮ ॥ 


12 ಅಧ್ಯಾಯ] 


ಸೋಪಗೂಢಾ ಭಗವತಾ ಕರಿಣಾ ಕರಿಣೀ ಯಥಾ । 
ಇತಸ್ಪತಃ ಪ್ರಸರ್ಪಂತೀ ವಿಪ್ರಕೀರ್ಣಶಿರೋರುಹಾ 
॥ ೨೯॥ 
ಆತ್ಮಾನಂ ಮೋಚಯಿತ್ತಾಂಗ ಸುರರ್ಷಭಭುಜಾಂತರಾತ್‌ । 
ಪ್ರಾದ್ರವತ್ನಾಪೃಧುಶ್ರೋಣೀ ಮಾಯಾ ದೇವವಿನಿರ್ಮಿತಾ 
Wao 
ತಸ್ಕಾಸೌ ಪದವೀಂ ರುದ್ರೋ ವಿಷ್ಣೋರದ್ಭುತಕರ್ಮಣ:ಃ । 
ಪ್ರತ್ಯಪದ್ಯತ ಕಾಮೇನ ವೈರಿಣೇವ ವಿನಿರ್ಜಿತಃ 
1 ೩0 
ತಸ್ಯಾನುಧಾವತೋ ರೇತಃ ಚಸ್ಕಂದಾಮೋಫರೇತಸಃ । 
ಶುಷ್ಠಿಣೋ ಯೂಥಪಸ್ಯೇವ ವಾಸಿತಾಮನು ಧಾವತಃ 
1೩೨ 1 
ಯತ್ರ ಯತ್ರಾಪತನ್ನಹ್ಯಾಂ ರೇತಸ್ತಸ್ಯ ಮಹಾತ್ಮನಃ ಟ। 
ತಾನಿ ರೂಪ್ಯಸ್ಯ ಹೇಮೃಶ್ಚ ಕ್ಷೇತ್ರಾಣ್ಯಾಸನ್ಮಹೀಪತೇ 
11೩೩॥ೃ 
ಸರಿತ್ತರಸ್ಸು ಶೈಲೇಷು  ವನೇಷೂಪವನೇಷು ಚ। 
ಯತ್ರ ಕ್ವ ಚಾಸನ್ನೃಷಯಸ್ತತ್ರ ಸಂನಿಹಿತೋ ಹರಃ 
11 ೩೪ ॥ 
ಸ್ಮನ್ನೇ ರೇತಸಿ ಸೋಠಪಶ್ಯದಾತ್ಮಾನಂ ದೇವಮಾಯಯಾ । 
ಜಡೀಕೃತಂ ನೃಪಶ್ರೇಷ್ಠ ಸಂನ್ಯವರ್ತತ ಕಶ್ನಲಾತ್‌ 
11೩೫! 
ಅಥಾವಗತಮಾಹಾತ್ಚ್ಯ ಆತ್ಮನೋ ಜಗದಾತ್ಮನಃ । 
ಅಪರಿಜ್ಜೇಯವೀರ್ಯಸ್ಥ ನ ಮೇನೇ ತದು ಹಾದ್ಭುತಮ್‌ 
11೩೬ I 
ತಮವಿಕ್ಷವಮವ್ರೀಡಮಾಲಕ್ಸ್ಯ ಮಧುಸೂದನಃ । 
ಉವಾಚ ಪರಮಪ್ರೀತೋ ಬಿಭ್ರತ್ತ್ವಾಂ ಪೌರುಷೀಂ ತನುಮ್‌ 
॥೩೭॥ 
ಶ್ರೀಭಗವಾನುವಾಚ 


ಯನ್ನೇ ಸ್ವೀರೂಪಯಾ ಸ್ವೈರಂ 
ಮೋಹಿತೋತಪ್ಯಂಗ ಮಾಯಯಾ ॥ ೩೮ ॥ 
ಕೋ ನು ಮೇತತಿತರೇನ್ಠಾಯಾಂ ವಿಷಸಸ್ತ ಧೃತೇ ಪುಮಾನ್‌ । 
ತಾಂಸ್ಕಾನ್ವಿಸ್ಟಜತೀಂ ಭಾವಾನ್‌ದುಸ್ತರಾಮಕೃತಾತ್ಮಭಿಃ 
॥1೩೯॥ 


ಸೇಯಂ ಗುಣಮಯೀ ಮಾಯಾ ನ ತ್ವಾಮಭಿಭವಿಷ್ಯತಿ I 


ಮಯಾ ಸಮೇತಾ ಕಾಲೇನ ಕಾಲರೂಪೇಣ ಭಾಗಶಃ 
i ೪O H 


ಅಷ್ಟಮ ಸೃಂಧ 


857 


ಗಂಡಾನೆಯು ಹೆಣ್ಣಾನೆಯನ್ನು ಆಲಿಂಗಿಸಿಕೊಳ್ಳುವಂತೆ ಭಗ 
ವಾನ್‌ ಶಂಕರನು ಆಕೆಯನ್ನು ಆಲಿಂಗಿಸಿಕೊಂಡನು. ಆಕೆಯು 
ಕೊಸರಾಡಿಕೊಂಡು ಅವನಿಂದ 1 ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ 
ಆಕೆಯ ಮುಡಿಯು ಬಿಚ್ಚೆಹೋಯಿತು. ॥ ೯ ॥ ವಾಸ್ತವವಾಗಿ ಆ 
ಸುಂದರಿಯು ಭಗವಂತನ ೦ದ ರಚಿತವಾದ ಮಾಯೆಯೇ 
ಆಗಿತ್ತು. ಇದರಿಂದ ಆಕೆಯು ಹೇಗೋ ಶಂಕರನ ಬಾಹುಪಾಶ 
ದಿಂದ ತನ್ನನ್ನು ಬಿಡಿಸಿಕೊಂಡು ವೇಗವಾಗಿ ಓಡಿಹೋದಳು. 
॥ ೩೦ ॥ ಭಗವಾನ್‌ ಶಂಕರನೂ ಕೂಡ ಆ ಮೋಹಿನೀವೇಷಧಾರಿ 
ಯಾದ ಅದ್ಭುತಕರ್ಮಿಯಾದ ಭಗವಾನ್‌ ವಿಷ್ಣುವಿನ ಹಿಂದೆ- 
ಹಿಂದೆ ಓಡತೊಡಗಿದನು. ಆಗ ಅವನ ಶತ್ರುವಾದ ಕಾಮದೇವನು 
ಈಗ ಅವನ ಮೇಲೆ ವಿಜಯವನ್ನು ಸ ಸಾಧಿಸಿದಂತೆ ಕಂಡುಬರುತ್ತಿತ್ತು. 
1೩೧ ॥ ಕಾಮುಕವಾದ ಹೆಣ್ಣಾನೆಯ ಹಿಂದೆ ಓಡುವ ಮದಭರಿತ 
ವಾದ ಗಂಡಾನೆಯಂತೆ ಮೋಹಿನಿಯ ಹಿಂದೆ-ಹಿಂದೆ ಶಂಕರನು 
ಓಡುತ್ತಿದ್ದವು. ಭಗವಾನ್‌ ಶಂಕರನ ವೀರ್ಯವು ಅಮೋಘವಾಗಿ 
ದ್ದರೂ ಮೋಹಿನಿಯ ಮಾಯೆಯಿಂದ ಅದು ಸ್ಫಲಿತವಾಯಿತು. 
॥ ೩೨ ॥ ಮಹೀಪತಿಯೇ | ಭಗವಾನ್‌ ಶಂಕರನ ವೀರ್ಯವು 
ಭೂಮಿಯಲ್ಲಿ ಬಿದ್ದಲ್ಲೆಲ್ಲ ಚಿನ್ನದ, ಬೆಳ್ಳಿಯ ಗಣಿಗಳಾದುವು. 
॥ ೩೩ ಹೀಗೆ ಮೋಹಿನಿಯನ್ನು ಹಿಂಬಾಲಿಸುತ್ತಾ ಪರಶಿವನು 
ನದೀ-ನದ-ಸರೋವರ, ಪರ್ವತ, “ವನ-ಉಪವನ ! ಹೀಗೆ ಯಷಿ- 
ಮುನಿಗಳು ವಾಸವಾಗಿದ್ದ ಆಶ್ರಮದಲ್ಲೆಲ್ಲ ಅಡ್ಮಾಡಿದನು. ॥ ೩೪ ॥ 

ಪರೀಕ್ಚಿತನೇ | ರೇತಸ್ಪಲನವಾದನಂತರ ಮಹರ್ಷಿಗಳ ಆಶ್ರಮಕ್ಕೆ 
ಬಂದ ಶಿವನು ವಿಷ್ಣುಮಾಯೆಯಿಂದ ವಿವೇಕಶೂನ್ಯನಾದೆನೆಂದು 
ಭಾವಿಸಿ ಕಾಮವಿಕಾರದಿಂದ ಮನಸ್ಸನ್ನು ಹಿಂದೆಗೆದುಕೊಂಡನು. 
॥ ೩೫ ॥ ಇದಾದ ಬಳಿಕ ಆತ್ಮಸ್ವರೂಪನಾದ ಸರ್ವಾತ್ಮಾ ಭಗ 
ವಂತನ ಈ ಮಹಿಮೆಯನ್ನು ಅರಿತುಕೊಂಡು ಅವನಿಗೆ ಆಶ್ಚರ್ಯ 
ವಾಗಲಿಲ್ಲ ಭಗವಂತನ ಶಕ್ತಿಗಳ ಅಂತವನ್ನು ಯಾರು ತಾನೇ 
ತಿಳಿಯಬಲ್ಲನು ? ॥ ೩೬ ॥ ಭಗವಾನ್‌ ಶಂಕರನಿಗೆ ಇದರಿಂದ 
ವಿಷಾದ ಅಥವಾ ನಾಚಿಕೆಯಾಗಲಿಲ್ಲವೆಂದು ತಿಳಿದ ಭಗವಂತನು 
ಪುರುಷಶರೀರವನ್ನು ಧರಿಸಿಕೊಂಡು ಪ್ರಕಟನಾದನು ಹಾಗೂ 
ಪರಮಪ್ರೀತಿಯಿಂದ ಶಿವನಲ್ಲಿ ಇಂತೆಂದನು -॥ ೩೭ ॥ 

ಶ್ರೀಭಗವಂತನು ಹೇಳಿದನು - ದೇವಶಿರೋಮಣಿಯೇ | 
ನನ್ನ ಸ್ತ್ರೀರೂಪವಾದ ಮಾಯೆಯಿಂದ ವಿಮೋಹಿತನಾದರೂ ನೀನು 
ಸ್ಪ ಸ್ವಯಂ ನಿನ  ನಿಷ್ಠೆಯಲ್ಲಿ ಸ್ಥಿ ಸಿತನಾಗಿರುವೆ. ಇದು ತುಂಬಾ ಆನಂದದ 
ಮಾತಾಗಿದೆ. ॥ ೩೮। ನ್ನ ಮಾಯೆಯು ಅಪಾರವಾದುದು. 
ಅಜಿತೇಂದ್ರಿಯರಾದವರು “ಹಾವ ವಿಧದಿಂದಲೂ ಅದರಿಂದ 
ಬಿಡಿಸಿಕೊಳ್ಳಲಾರದಂತಹ ಹಾವ-ಭಾವಗಳನ್ನು ರಚಿಸುತ್ತದೆ. ನೀನ 
ಲ್ಲದೆ ಬೇರ ಯಾರು ತಾನೇ ಒಮ್ಮೆ ನನ್ನ 'ಮಾಯಾಜಾಲದಲ್ಲಿ 
ಸಿಕ್ಕಿಹಾಕಿಕೊಂಡು ಸ್ವ ಸತಃ ಹೊರಬರಬಲ್ಲನು " 21೩೯ ॥ ನನ್ನ ಈ 
ಗುಣಮಯ ಮಾಯೆಯು ದೊಡ್ಡ-ದೊಡ್ಡವರಿಗೂ ಮೋಹಿಸಿ 
ಬಿಡುತ್ತಿದ್ದರೂ ಇನ್ನು ಇದು ನಿನ್ನನ್ನು ಎಂದಿಗೂ ಮೋಹಿತ 
ಗೊಳಿಸಲಾರದು. ಏಕಂದರೆ, ಸೃಷ್ಟಾದಿಗಳಿಗೆ ಆಯಾ ಸಮಯ 
ಗಳಲ್ಲಿ ಅದನ್ನು ಶೋಭಿಸುತ್ತಿರುವ 11 ನಾನೇ ಆಗಿರುವನು. 
ಅದಕ್ಕಾಗಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ಅದು: -ರಜೋಗುಣಾದಿ 
ಸ್ಪ ಸೃಷ್ಟಿಯನ್ನು ಮಾಡಲಾರದು. il ಳಂ il 


858 


ಶ್ರೀಮದ್ಭಾಗವತ 


[ ಅಧ್ಯಾಯ 12 


ಶ್ರೀಶುಕ ಉವಾಚ 


ಏವಂ ಭಗವತಾ ರಾಜನ್‌ ಶ್ರೀವತ್ಸಾಂಕೇನ ಸತ್ಯತಃ । 
ಆಮಂತ್ರ್ಯ ತಂ ಪರಿಕ್ರಮ್ಯ ಸಗಣಃ ಸ್ವಾಲಯಂ ಯಯೌ 


॥೪೧॥ 
ಆತ್ಮಾಂಶಭೂತಾಂ ತಾಂಮಾಯಾಂ ಭವಾನೀಂ ಭಗವಾನ್ನವಃ 
ಶಂಸತಾಮೃಷಿಮುಖ್ಯಾನಾಂ ಪ್ರೀತ್ಛಾ55 ಚಷ್ಟಾಥ ಭಾರತ 

1 ೪೨॥ 
ಅಪಿ ವ್ಯಪಶ್ಯಸ್ವಮಜಸ್ಯ ಮಾಯಾಂ 

ಪರಸ್ಯ ಪುಂಸಃ ಪರದೇವತಾಯಾಃ । 
ಅಹಂ ಕಲಾನಾಮೃಷಭೋ ವಿಮುಹ್ಯೇ 
ಯಯಾವಶೋಕನ್ಯೇ ಕಿಮುತಾಸಂತ್ರಾ: ॥ ೪೩ ॥ 
ಯಂ ಮಾಮಪೃಚ್ಛಸ್ತ ಮುಪೇತ್ಯ ಯೋಗಾ- 
ತ್ತಮಾಸಹಸ್ರಾತ ಯಉಪಾರತಂ ವೈ । 
ಸ ಏವ ಸಾಕ್ಟಾತ್ಟುರುಷಃ ಪುರಾಣೋ 
ನ ಯತ್ರ ಕಾಲೋ ವಿಶತೇ ನ ವೇದಃ ॥ ೪೪ ॥ 
ಶ್ರೀಶುಕ ಉವಾಚ 
ಇತಿ ತೇರಭಿಹಿತಸ್ತಾತ ವಿಕ್ರಮಃ ಶಾರ್ಜಧನ್ನನಃ | 


ಸಿಂಧೋರ್ನಿರ್ಮಥನೇ ಯೇನ ಧೃತಃ ಪೃಷ್ಠೇ ಮಹಾಚಲಃ 
1 ೪೫ ॥ 


ಏತನ್ಮುಹುಃ ಕೀರ್ತಯತೋರನುಶ್ಚಣ್ಣತೋ 

ನ ರಿಷ್ಕತೇ ಜಾತು ಸಮುದ್ಯಮಃ ಕ್ವಚಿತ್‌ । 
ಯದುತ್ತಮಶ್ಲೋಕಗುಣಾನುವರ್ಣನಂ 

ಸಮಸ್ತ ಸಂಸಾರಪರಿಶ್ರಮಾಪಹಮ್‌ ॥ ೪೬ ॥ 


ಅಸದವಿಷಯಮಂಘ್ರಿಂ ಭಾವಗಮ್ಯಂ ಪ್ರಪನ್ನಾ- 
ನಮೃತಮಮರವರ್ಯಾನಾಶಯತ್ತಿಂಧುಮಥ್ಯಮ್‌ | 

ಕಪಟಯುವತಿವೇಷೋ ಮೋಹಯನ್ನಃಸುರಾರೀಂ- 
ಸಮಹಮುಪಸೃತಾನಾಂ ಕಾಮಪೂರಂ ನತೋಶಸ್ಥಿ 1೪೭ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ಭಗವಾನ್‌ ಮಹಾವಿಷ್ಣುವು ಹೀಗೆ ಶಂಕರನನ್ನು ಸತ್ಕರಿಸಿದನು. ಆಗ 
ಪರಶಿವನು ಅವನಿಂದ ಬೀಳ್ಕೊಂಡು, ಅವನಿಗೆ ಪ್ರದಕ್ಷಿಣೆ ಬಂದು 
ತನ್ನ ಗಣಗಳೊಂದಿಗೆ ಕೈಲಾಸಕ್ಕೆ ಹೊರಟುಹೋದನು. ॥ ೪೧ ॥ 
ಎಲೈ ಭರತವಂಶಶಿರೋಮಣಿಯೇ | ಭಗವಾನ್‌ ಶಂಕರನು 
ದೊಡ್ಡ-ದೊಡ್ಡ ಯಷಿಗಳ ಸಭೆಯಲ್ಲಿ ತನ್ನ ಅರ್ಧಾಂಗಿನಿಯಾದ 
ಪಾರ್ವತಿದೇವಿಗೆ ತನ್ನ ವಿಷ್ಣುಸ್ವರೂಪದ ಅಂಶಸಂಭೂತ ಮಾಯಾ 
ಮಯ ಮೋಹಿನಿಯನ್ನು ಈ ವಿಧವಾಗಿ ಪ್ರೇಮದಿಂದ 
ವರ್ಣಿಸಿದನು. ॥ ೪೨ ॥ ದೇವೀ! ಪರಮಪುರುಷ ಪರಮೇಶ್ವರ 
ನಾದ ಭಗವಾನ್‌ ವಿಷ್ಣುವಿನ ಮಾಯೆಯನ್ನು ನೀನು ನೋಡಿದೆ 
ಯಲ್ಲ! ಸಮಸ್ತ ಕಲಾವಲ್ಲಭನಾದ ನಾನೇ ಕಾಮವಶನಾಗಿ 
ವಿಮೋಹಗೊಂಡೆನು. ಹೀಗಿರುವಾಗ ಅಸ್ವತಂತ್ರವಾದ (ರಾಗ- 
ದ್ವೇಷಾದಿಗಳಿಗೆ ವಶರಾದ) ಇತರರ ವಿಷಯದಲ್ಲಿ ಹೇಳುವು 
ದೇನಿದೆ ) ॥ ೪೩ ॥ ಹಿಂದೆ ನಾನು ಒಂದುಸಾವಿರ ವರ್ಷಗಳ 
ಕಾಲದ ಸಮಾಧಿಯಿಂದ ಎಚ್ಚತ್ತಿರುವಾಗ ನೀನು ಬಳಿಗೆ ಬಂದು 
"ಸ್ವಾಮಿ! ನೀವು ಯಾರ ಉಪಾಸನೆ ಮಾಡುತ್ತಿದ್ದೀರಿ 9' ಎಂದು 
ಕೇಳಿದ್ದೆ ಅವನು ಇದೇ ಸಾಕ್ಟಾತ್‌ ಸನಾತನ ಪುರುಷನಾಗಿದ್ದಾನೆ. 
ಕಾಲನೂ ಇವನನ್ನು ತನ್ನ ಸೀಮೆಯಲ್ಲಿ ಬಂಧಿಸಲಾರನು. ವೇದ 
ಗಳು ಇವನನ್ನು ಪೂರ್ಣವಾಗಿ ವರ್ಣಿಸಲಾರವು. ಇವನ ವಾಸ್ತವಿಕ 
ಸ್ವರೂಪವು ಅನಂತವೂ, ಅನಿರ್ವಚನೀಯವೂ ಆಗಿದೆ. ॥ ೪೪ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪ್ರಿಯ ಪರೀಕ್ಷಿ 
ತನೇ! ಸಮುದ್ರಮಂಥನ ಕಾಲದಲ್ಲಿ ದೊಡ್ಡದಾದ ಮಂದರ 
ಪರ್ವತವನ್ನು ಬೆನ್ನಮೇಲೆ ಧರಿಸಿದ ಕೂರ್ಮರೂಪಿಯಾದ 
ಶಾರ್ಜಧನ್ವನಾದ ಮಹಾವಿಷ್ಣುವಿನ ಮಹಿಮೆಯನ್ನು ನಿನಗೆ 
ವರ್ಣಿಸಿ ಹೇಳಿರುವೆನು. ॥ ೪೫ ॥ ಈ ಪ್ರಸಂಗವನ್ನು ಪದೇ-ಪದೇ 
ಕೀರ್ತಿಸುವವನ ಹಾಗೂ ಶ್ರವಣಿಸುವವನ ಪ್ರಯತ್ನವು ಎಂದಿಗೂ, 
ಎಲ್ಲಿಯೂ ನಿಷ್ಠಲವಾಗುವುದಿಲ್ಲ ಏಕೆಂದರೆ ಪವಿತ್ರಕೀರ್ತಿಯಾದ 
ಭಗವಂತನ ಗುಣ-ಲೀಲೆಗಳ ಸಂಕೀರ್ತನವು ಪ್ರಪಂಚದ ಸಮಸ್ತ 
ಕ್ಲೇಶಗಳನ್ನೂ ಪರಿಶ್ರಮಗಳನ್ನೂ ಹೋಗಲಾಡಿಸುತ್ತದೆ. ॥ ೪೬ ॥ 
ದುಷ್ಟ ಜನರಿಗೆ ಶ್ರೀಭಗವಂತನ ದಿವ್ಯ ಚರಣಕಮಲಗಳು ಎಂದಿಗೂ 
ದೊರಕುವುದಿಲ್ಲ ಅವುಗಳು ಭಕ್ತಿಭಾವದಿಂದ ಕೂಡಿರುವ ಮನು 
ಷ್ಯರಿಗೇ ಮಾತ್ರ ಲಭ್ಯವಾಗುತ್ತವೆ. ಇದರಿಂದಲೇ ಅವನು ಮಾಯಾ 
ಮಯವಾದ ಹೆಂಗಸಿನರೂಪವನ್ನು ಧರಿಸಿ ದೈತ್ಯರನ್ನು ಮೋಹ 
ಪರವಶರನ್ನಾಗಿ ಮಾಡಿದನು. ತನ್ನ ಚರಣಕಮಲಗಳಿಗೆ ಶರಣಾಗಿ 
ಬಂದಿರುವ ದೇವತೆಗಳಿಗೆ ಸಮುದ್ರಮಂಥನದಿಂದ ದೊರಕಿದ 
ಅಮೃತವನ್ನು ಕುಡಿಸಿದನು. ಕೇವಲ ದೇವತೆಗಳಿಗೆ ಮಾತ್ರವಲ್ಲ - 
ಅವನ ದಿವ್ಯ ಚರಣಕಮಲಗಳಿಗೆ ಯಾರೇ ಶರಣಾಗಲೀ, ಅವರ 
ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವನು. ಅಂತಹ ಪ್ರಭು 
ವಿನ ಚರಣಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ॥ ೪೭ ॥ 

ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸ್ಮಂಧೇ ಶಂಕರಮೋಹನಂ ನಾಮ ದ್ವಾದಶೋತ ಧ್ಯಾಯಃ॥ ೧೨ ॥ 
— SE — 


13 ಅಧ್ಯಾಯ] 


ಅಷ್ಟಮ ಸೃಂಧ 


859 


ಹದಿಮೂರನೆಯ ಅಧ್ಯಾಯ 
ಮುಂದಿನ ಏಳು ಮನ್ವಂತರಗಳ ವರ್ಣನೆ 


ಶ್ರೀಶುಕ ಉವಾಚ 
ಮನುರ್ವಿವಸ್ಟತಃ ಪುತ್ರಃ ಶ್ರಾದ್ಧದೇವ ಇತಿ ಶ್ರುತಃ । 
ಸಪ್ತಮೋ ವರ್ತಮಾನೋ ಯಸ್ತದಪತ್ಯಾನಿ ಮೇ ಶೃಣು 
wou 
ಇಕಾ ಫ್ಸಶುರ್ನಭಗಶ್ಚೈವ ಧೃಷ್ಟ ಶರ್ಯಾತಿರೇವ ಚ । 
ನರಿಷ್ಯ್ಠಂತೋತಥ ನಾಭಾಗಃ ಸಪ್ತಮೋ ದಿಷ್ಟ ಉಚ್ಯತೇ 
॥ ೨ ॥ 
ಕರೂಪಶ್ವ ಪೃಷಧ್ರಶ್ಚ ದಶಮೋ ವಸುಮಾನ್ಸ್ಮೃತಃ । 
ಮನೋರ್ನೈವಸತಸ್ಥ ತೇ ದಶ ಪುತ್ರಾ: ಪರಂತಪ 
॥ ೩ ॥ 
ಆದಿತ್ಯಾ ವಸವೋ ರುದ್ರಾ ವಿಶ್ವೇದೇವಾ ಮರುದ್ಗಣಾ: । 
ಅಶ್ತಿನಾವೃಭವೋ ರಾಜನ್ನಿಂದ್ರಸ್ತೇಷಾಂ ಪುರಂದರಃ 
1 ೪ ॥ 
ಕಶ್ಯಪೋತತ್ರಿರ್ವಸಿಷ್ಠಶ್ಚ ವಿಶ್ವಾಮಿತ್ರೋsಥ ಗೌತಮಃ । 
ಜಮದಗ್ನಿರ್ಭರದ್ವಾಜ ಇತಿ ಸಪ್ರರ್ಷಯಃ ಸ್ಮೃತಾಃ 


॥ ೫ ॥ 
ಅತ್ರಾಪಿ ಭಗವಜ್ಜನ್ನ ಕಶ್ಯಪಾದದಿತೇರಭೂತ್‌ I 
ಆದಿತ್ಯಾನಾಮವರಜೋ ವಿಷ್ಣುರ್ವಾಮನರೂಪದ್ಭಕ್‌ 

I ೬॥ 


ಸಂಕ್ಷೇಪತೋ ಮಯೋಕ್ತಾನಿ ಸಪ್ತ ಮನ್ಸಂತರಾಣಿ ತೇ । 
ಭವಿಷ್ಯಾಣ್ಯಥ ವಕಾ ಶಮಿ ವಿಷ್ಣೋಃ ಶಕಾ ನಿಶಾನಿ ಚ 
॥ ೭ ॥ 
ವಿವಸ್ಥತಶ್ಚ ದ್ವೇ ಜಾಯೇ ವಿಶ್ಷಕರ್ಮಸುತೇ ಉಭೇ ॥ 
ಸಂಜ್ಞಾಛಾಯಾ ಚ ರಾಜೇಂದ್ರ ಯೇ ಪ್ರಾಗಭಿಹಿತೇ ತವ 
॥ ೮ ॥ 
ತೃತೀಯಾಂ ವಡವಾಮೇಕೇ ತಾಸಾಂ ಸಂಜ್ಞಾಸುತಾಸ್ತಯಃ | 
ಯಮೋ ಯಮೀ ಶಾ ್ರಾದ್ಧದೇವಶ್ನಾಯಾಯಾಶ್ವ. ಸುತಾನ್‌ ಶೃಣು 


i I 
ಸಾವರ್ಣಿಸ್ಪಪತೀ ಕನ್ಯಾ ಭಾರ್ಯಾ ಸಂವರಣಸ್ಯ ಯಾ । 
ಶನೈಶ್ಚರಸೃ ಸ್ರೇಯೋಂಭೂದಶ್ವಿನೌ ವಡನಾತ್ಯಶ್‌ A 


ಅಷ್ಟಮೇಠ ತರ ಆಯಾತೇ ಸಾವರ್ಣಿರ್ಭವಿತಾ ಮನುಃ । 
ನಿರ್ಮೋಕವಿರಜಸ್ಕಾದ್ಯಾಃ ಸಾವರ್ಣಿತನಯಾ ನೃಪ 
| ೧೦ I 


ತತ್ರ ದೇವಾಃ ಸುತಪಸೋ ವಿರಜಾ ಅಮೃತಪ್ರಭಾಃ | 


ಕ 


ತೇಷಾಂ ವಿರೋಚನಸುತೋ ಬಲಿರಿಂದ್ರೋ ಭವಿಷ್ಯತಿ 
॥ ೧೨॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಈಗ ನಡೆಯುತ್ತಿರುವ ಏಳನೆಯ ಮನ್ವಂತರದ ಮನುವು 
ವಿವಸ್ವಂತನ ಮಗನೇ ಯಶೋವಂತನಾದ ಶ್ರಾದ್ಧದೇವ 
(ವೈವಸ್ವತ ನೆಂಬುವನು. ಅವನ ಸಂತಾನವನ್ನು ನಾನು ವರ್ಣಿ 
ಸುತ್ತೇನೆ, ಕೇಳು. ॥ ೧॥ ವೈವಸ್ವತ ಮನುವಿಗೆ ಇಕ್ವ್ವಾಕು, ನಭಗ, 
ಧೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ದಿಷ್ಟ, ಕರುಷ ಪೃಷಧ್ರ 
ಮತ್ತು ವಸುಮಾನರೆಂಬ ಹತ್ತು ಪುತ್ರರಿದ್ದಾರೆ. ೨-೩ 1 
ಪರೀಕ್ಷಿದ್ರಾಜಾ! ಈ ಮನ್ವಂತರದಲ್ಲಿ ಆದಿತ್ಯ, ವಸು, ರುದ್ರ, 
ವಿಶ್ವೇದೇವ, ಮರುದ್ಗಣ, ಅಶ್ವಿನೀಕುಮಾರರು ಮತ್ತು ಖಯಭು 
ಇವರುಗಳು ಪ್ರಧಾನ. ದೇವತೆಗಳು. ಇವರಿಗೆ ಪುರಂದರನೆಂಬ 
ಇಂದ್ರನು ಇದ್ದಾನೆ. ॥೪॥ ಕಶ್ಯಪ, , ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, 
ಗೌತಮ, ಜಮದಗ್ನಿ ಮತ್ತು ಭಾರದ್ವಾ ಜ ಇವರು ಸಪ್ತರ್ಷಿ 
ಗಳು. ॥ ೫ ॥ ಈ ಮನ್ವಂತರದಲ್ಲಿಯೂ ಕಶ್ಯಪರ ಪತ್ನಿಯಾದ 
ಅದಿತಿಯ ಗರ್ಭದಿಂದ ಆದಿತ್ಯರ ಕಡೆಯ ತಮ್ಮನಾಗಿ ವಾಮನ 
ರೂಪದಲ್ಲಿ ಭಗವಂತನು ಅವತರಿಸಿದ್ದನು. ॥ ೬ ॥ 

ಪರೀಕ್ಷಿತನೇ। ಹೀಗೆ ನಾನು ನಿನಗೆ ಸಂಕ್ಷೇಪವಾಗಿ ಏಳು 
ಮನ್ವಂತರಗಳ ವರ್ಣನೆಯನ್ನು ಮಾಡಿದ್ದೇನೆ. ಇನ್ನು ಭಗವಂತನ 
ಶಕ್ತಿಯಿಂದ ಕೂಡಿದ ಮುಂದೆ ಬರುವ ಏಳು ಮನ್ವ ಂತರಗಳನ್ನು 
ವರ್ಣಿಸುತ್ತೇ ನೆ. ॥ ೭॥ 

ರಾಜೇಂದ್ರಾ | ನಾನು ಈ ಹಿಂದೆ ಆರನೆಯ ಸೃಂಧದಲ್ಲಿ 
ವಿವಸ್ವಾನ್‌ (ಸೂರ್ಯದೇವನು) ಎಂಬುವನಿಗೆ ಸಂಜ್ಞಾ ಮತ್ತು 
ಛಾಯಾ ಎಂಬಿಬ್ಬರು ಮಡದಿಯರಿದ್ದ ವಿಷಯವನ್ನು ಹೇಳಿದ್ದೆ 
ಇವರಿಬ್ಬರೂ ವಿಶ್ವಕರ್ಮನ ಪುತ್ರಿಯರಾಗಿದ್ದರು. ॥ ೮ ॥ ಸೂರ್ಯ 
ನಿಗೆ ವಡವಾ ಎಂಬ ಮೂರನೆಯ ಪತ್ನಿಯೂ ಇದ್ದಳೆಂದು ಕೆಲವರು 
ಹೇಳುತ್ತಾರೆ. (ನನ್ನ ವಿಚಾರದಲ್ಲಿ ಸಂಜ್ಞಾದೇವಿಗೆ ವಡವಾ ಎಂಬ 
ಹೆಸರಿತ್ತು.) ಆ ಸೂರ್ಯನ ಪತ್ನಿಯರಲ್ಲಿ ಸಂಜ್ಞಾಧೇವಿಗೆ ಯಮ, 
ಯಮೀ ಮತ್ತು ಶ್ರಾದ್ಧದೇವರೆಂಬ ಮೂರು ಮಕ್ಕಳಾದರು. 
ಛಾಯೆಯಲ್ಲಿಯೂ ಸಾವರ್ಣಿ, ಶನೈಶ್ಚರ ಮತ್ತು ತಪತೀ ಎಂಬ 
ಮೂವರು ಮಕ್ಕಳು ಹುಟ್ಟಿದ್ದರು. ತಪತೀ ಎಂಬ ಕನ್ಯೆಯು ಸಂವ 
ರಣನ ಪತ್ನಿಯಾದಳು. ಸಂಜ್ಞೆಯು ವಡವಾ ಎಂಬ ರೂಪವನ್ನು 
ತಾಳಿದಾಗ ಅವಳಿಂದ ಅಶ್ವಿನೀಕುಮಾರರಿಬ್ಬರು ಜನಿಸಿದರು. 
॥ ೯-೧೦ ॥ ಎಂಟನೆಯ ಮನ್ವಂತರದಲ್ಲಿ ಸಾವರ್ಣಿ ಎಂಬು 
ವನು ಮನುವಾಗುವನು. ಅವನಿಗೆ ನಿರ್ಮೋಕ, ವಿರಜಸ್ಥ ಮೊದ 
ಲಾದ ಪುತ್ರರು ಹುಟ್ಟುವರು. ॥ ೧೧ ॥ ಪರೀಕ್ಷಿತನೇ! ಆ ಸಮಯ 
ದಲ್ಲಿ ಸುತಪಾ, ವಿರಜಾ ಮತ್ತು ಅಮೃತಪ್ರಭರೆಂಬ ದೇವತಾಗಣರಿ 
ರುವರು. ಈ ದೇವತೆಗಳಿಗೆ `ಎರೋಚನಪ್ಪತ್ರ ಬಲಿಯೇ ಇಂದ್ರ 

ನಾಗುವನು. ॥ ೧೨ ॥ 


ದತ್ತೇಮಾಂ ಯಾಚಮಾನಾಯ ವಿಷ್ಣವೇ ಯಃ ಪದತ್ರಯಮ್‌ । 
ರಾದ್ಧಮಿಂದ್ರಪದಂ ಹಿತ್ವಾ ತತಃ ಸಿದ್ದಿಮವಾಪ್ಪತಿ 
॥1 ೧೩ ॥ 
ಯೋತಸೌ ಭಗವತಾ ಬದ್ಧ ಪ್ರೀತೇನ ಸುತಲೇ ಪುನಃ । 
ನಿವೇಶಿತೋ5ಧಿಕೇ ಸ್ವರ್ಗಾದಧುನಾತ 5ಸ್ತೇ ಸ್ಪರಾಡಿವ . 


1 ೧೪॥ 
ಗಾಲವೋ ದೀಪ್ಲಿಮಾನ್ರಾಮೋ ದ್ರೋಣಪುತ್ರ: ಕೃಪಸ್ತಥಾ । 
ಖಷ್ಯ್ಕಶ್ಭಂಗಃ ಪಿತಾಸ್ಥಾಕಂ ಭಗವಾನ್ನಾದರಾಯಣಃ 

।1 ೧೫ ॥ 


ಇಮೇ ಸಪ್ಪರ್ಷಯಸ್ತತ್ರ ಭವಿಷ್ಯಂತಿ ಸ್ವಯೋಗತಃ । 
ಇದಾನೀಮಾಸತೇ ರಾಜನ್ನೇ ಸ್ವ ಆಶ್ರಮಮಂಡಲೇ 
॥ ೧೬ ॥ 
ದೇವಗುಹ್ಯಾತ್ತರಸ್ಪತ್ಯಾಂ ಸಾರ್ವಭೌಮ ಇತಿ ಪ್ರಭುಃ 
ಸ್ಥಾನಂ ಪುರಂದರಾದ ತ್ವಾ ಬಲಯೇ ದಾಸ್ಯತೀಶ್ವರಃ 
॥ ೧೭ 1 


ನವಮೋ ದಕ್ಷನಾವರ್ಣಿರ್ಮನುರ್ವರುಣಸಂಭವಃ । 
ಭೂತಕೇತುರ್ದೀಪ್ಪಕೇತುರಿತ್ಯಾದ್ಯಾಸತುತಾ ನೃಪ 
wu ೧೮ ॥ 


ಪಾರಾ ಮರೀಚಿಗರ್ಭಾದ್ಯಾ ದೇವಾ ಇಂದ್ರೋದದ್ಭುತಃ ಸ್ಮೃತಃ 
ದ್ಯುತಿಮತ್ಸಮುಖಾಸ್ಪತ್ರ ಭವಿಷ್ಯಂತ್ಯಷಯಸ್ತತಃ 
I 0೯ 1 
ಆಯುಷ್ಠತೋತಂಬುಧಾರಾಯಾಮೃಷಭೋ ಭಗವತ್ಕಲಾ । 
ಭವಿತಾ ಯೇನ ಸಂರಾದ್ದಾಂ ತ್ರಿಲೋಕೀಂ ಭೋಕ್ಸ್ಯತೇ5 ದ್ದುತಃ 
il ೨೦॥ 
ದಶಮೋ ಬ್ರಹ್ಮ ಸಾವರ್ಣಿರುಪಶ್ಲೋಕಸುತೋ ಮಹಾನ್‌ । 
ತತ್ತುತಾ ಭೂರಿಷೇಣಾದ್ಯಾ ಹವಿಷ್ಠತ್ತಮುಖಾ ದ್ವಿಜಾಃ 
11 2೧1 
ಹವಿಷ್ಠಾನುಕೃತಿ: ಸತ್ಯೋ ಜಯೋ ಮೂರ್ತಿಸ್ಟದಾ ದ್ವಿಜಾಃ 
ಸುವಾಸನವಿರುದ್ದಾದ್ಯಾ ದೇವಾಃ ಶಂಭುಃ ಸುರೇಶ್ವರಃ 
i ೨೨ ॥ 
ವಿಷ್ಠಕ್ಷೇನೋ ವಿಷೂಚ್ಯಾಂ ತು ಶಂಭೋಃ ಸಖ್ಯಂ ಕರಿಷ್ಯತಿ 
ಜಾತಃ ಸ್ವಾಂಶೇನ ಭಗವಾನ್ಸಹೇ ವಿಶಸ್ವಜೋ ವಿಭುಃ 


॥ ೨೩ ॥ 
ಮನುರ್ವೈ ಧರ್ಮಸಾವರ್ಣಿರೇಕಾದಶಮ ಆತ್ಮದಾನ್‌ | 
ಅನಾಗತಾಸ್ತತ್ತುತಾಶ್ಚ ಸತ್ಯಧರ್ಮಾದಯೋ ದಶ 

॥ ೨೪ ॥ 
ವಿಹಂಗಮಾಃ ಕಾಮಗಮಾ ನಿರ್ವಾಣರುಚಯಃ ಸುರಾಃ । 
ಇಂದ್ರಶ್ಚ ವೈಧೃತಸ್ತೇಷಾಮೃಷಯಶ್ಚಾರುಣಾದಯಃ 

1 ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 13 


ಭಗವಂತನಾದ ಮಹಾವಿಷ್ಣುವು ವಾಮನಾವತಾರವನ್ನು ತಾಳಿ 
ಈ ಬಲಿಯಿಂದಲೇ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದ್ದನು. 
ಆದರೆ ಇವನು ಭಗವಂತನಿಗೆ ಮೂರು ಲೋಕಗಳನ್ನೇ ಅರ್ಪಿಸಿ 
ಬಿಟ್ಟನು. ಭಗವಂತನು ಒಮ್ಮೆ ಬಲಿಯನ್ನು ಬಂಧಿಸಿದ್ದನು. ಆದರೆ 
ಮತ್ತೆ ಪ್ರಸನ್ನನಾಗಿ ಅವನು ಇವನಿಗೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದ 
ಸುತಲ ಲೋಕದ ರಾಜ್ಯವನ್ನು ಕೊಟ್ಟನು. ಅವನು ಈಗಲೂ ಇಂದ್ರ 
ನಂತೆ ವಿರಾಜಮಾನನಾಗಿದ್ದಾನೆ. ಮುಂದೇ ಇವನೇ ಇಂದ್ರನಾಗು 
ವನು ಮತ್ತು ಸಮಸ್ತ ಐಶ್ವರ್ಯದಿಂದ ಕೂಡಿದ ಇಂದ್ರಪದವಿ 
ಯನ್ನೂ ಪರಿತ್ಯಜಿಸಿ ಪರಮ ಸಿದ್ದಿಯನ್ನು ಹೊಂದುವನು. 
॥ ೧೩-೧೪॥ ಗಾಲವ, ದೀಪ್ತಿಮಾನ್‌, ಪರಶುರಾಮ, ಅಶ್ವ 
ತ್ಥಾಮಾ, ಕೃಪಾಚಾರ್ಯರು, ಯಷ್ಠಶ್ಚಂಗ ಮತ್ತು ನನ್ನ ತಂದೆ 
ಭಗವಾನ್‌ ವೇದವ್ಯಾಸರು ಈ ಎಂಟನೆಯ ಮನ್ವಂತರದಲ್ಲಿ 
ಸಪ್ಪರ್ಷಿಗಳಾಗುವರು. ಈ ಸಮಯದಲ್ಲವರು ಯೋಗಬಲದಿಂದ 
ತಮ್ಮ-ತಮ್ಮ ಆಶ್ರಮಗಳಲ್ಲಿ ನೆಲಸಿದ್ದಾರೆ. ॥ ೧೫-೧೬ ॥ ದೇವ 
ಗುಹ್ಯನ ಪತ್ನಿಯಾದ ಸರಸ್ವತೀ ಎಂಬುವಳ ಗರ್ಭದಲ್ಲಿ ಸಾರ್ವ 
ಭೌಮನೆಂಬ ಹೆಸರಿನಿಂದ ಭಗವಂತನು ಅವತರಿಸುವನು. ಇವನೇ 
ಒಡೆಯನಾದ ಇಂದ್ರನಿಂದ ಸ್ವ ರ್ಗದ ರಾಜ್ಯವನ್ನು ಕಿತ್ತುಕೊಂಡು 
ಬಲಿರಾಜನಿಗೆ ಕೊಡುವನು. ॥ ೧೭ ॥ 

ಪರೀಕ್ಷಿತನೇ! ವರುಣನ ಪುತ್ರನಾದ ದಕ್ಷಸಾವರ್ಣಿಯು 
ಒಂಭತ್ತನೆಯ ಮನು ಆಗುವನು. ಇವನಿಗೆ ಭೂತಕೇತು, ದೀಪ್ಪ 
ಕೇತು ಮೊದಲಾದ ಅನೇಕ ಪುತ್ರರು ಹುಟ್ಟುವರು. ॥ ೧೮ ॥ ಪಾರ, 
ಮರೀಚಿಗರ್ಭ, ಮೊದಲಾದ ದೇವತಾಗಣಗಳು ಇರುವರು ಮತ್ತು 
ಅದ್ಭುತನೆಂಬ ಹೆಸರಿನ ಇಂದ್ರನಾಗುವನು. ಆ ಮನ್ವಂತರದಲ್ಲಿ 
ದ್ಯುತಿಮಾನ್‌ ಮೊದಲಾದವರು ಸಪ್ಪರ್ಷಿಗಳಾಗುವರು. ॥ ೧೯ ॥ 
ಆಯುಷ್ಯಂತನ ಪತ್ನಿಯಾದ ಅಂಬುಧಾರಾ ಎಂಬುವಳ ಗರ್ಭ 
ದಿಂದ ಯಷಭನ ರೂಪದಲ್ಲಿ ಭಗವಂತನ ಕಲಾವತಾರವಾಗು 
ವುದು. ಅದ್ಭುತನೆಂಬ ಇಂದ್ರನು ಇವನು ಕೊಟ್ಟಿರುವ ತೈಲೋಕ್ಕದ 
ರಾಜ್ಯವನ್ನು ಅನುಭವಿಸುವನು. ॥ ೨೦ ॥ 

ಉಪಶ್ಲೋಕನ ಪುತ್ರ ಬ್ರಹ್ಮಸಾವರ್ಣಿಯು ಹತ್ತನೆಯ ಮನು 
ವಾಗುವನು. ಅವನಲ್ಲಿ ಸಮಸ್ತ ಸದ್ಗುಣಗಳು ವಾಸವಾಗಿರುವುವು. 
ಭೂರಿಷೇಣರೇ ಮುಂತಾದವರು ಅವನಿಗೆ ಮಕ್ಕಳಾಗುವರು. 
ಹವಿಷ್ಠಾನ್‌, ಸುಕೃತಿ, ಸತ್ಯ, ಜಯ, ಮೂರ್ತಿ ಮೊದಲಾದವರು 
ಸಪ್ಪರ್ಷಿಗಳಾಗುವರು. ಸುವಾಸನ, ವಿರುದ್ಧ ಮೊದಲಾದವರು 
ದೇವತೆಗಳಾಗಿದ್ದು ಶಂಭು ಎಂಬುವನು ಇಂದ್ರನಾಗುವನು. 
॥ ೨೧-೨೨ ॥ ವಿಶ್ವಸ್ಥಜನ ಪತ್ನಿ ವಿಷೂಚಿಯ ಗರ್ಭದಲ್ಲಿ 
ಭಗವಂತನು ವಿಷ್ಣಕ್‌ಸೇನನ ರೂಪದಲ್ಲಿ ಅಂಶಾವತಾರವನ್ನು ಎತ್ತಿ 
ಶಂಭುವೆಂಬ ಇಂದ್ರನೊಡನೆ ಸಖ್ಯ ಬೆಳೆಸುವನು. ॥ ೨೩ ॥ 

ಅತ್ಯಂತ ಸಂಯಮಿಯಾದ ಧರ್ಮಸಾವರ್ಣಿಯು ಹನ್ನೊಂದ 
ನೆಯ ಮನು ಆಗುವನು. ಅವನಿಗೆ ಸತ್ಯ, ಧರ್ಮ ಮೊದಲಾದ 
ಹತ್ತು ಪುತ್ರರಾಗುವರು. ॥ ೨೪ ॥ ವಿಹಂಗಮ, ಕಾಮಗಮ, ನಿರ್ವಾಣ 
ರುಚಿ ಮೊದಲಾದವರು ದೇವತೆಗಳಾಗುವರು. ಅರುಣಾದಿ 
ಸಪ್ತರ್ಷಿಗಳಿದ್ದು ವೈದೃತನೆಂಬುವನು ಇಂದ್ರನಾಗುವನು. ॥ ೨೫ ॥ 


13 ಅಧ್ಯಾಯ] 


ಅಪ್ಪನು ಸೃಂಧ 


861 


ಆರ್ಯಕಸ್ಯ ಸುತಸ್ಪತ್ರ ಧರ್ಮಸೇತುರಿತಿ ಸ್ಮೃತಃ | 
ವೈದ್ಧತಾಯಾಂ ಹರೇರಂಶಸ್ವಿಬೋಕೀಂ ಧಾರಯಿಷ್ಯತಿ 
WW ೨೬॥ 
ಭವಿತಾ ರುದ್ರಸಾವರ್ಣೀ ರಾಜನ್ಹಾದಶಮೋ ಮನುಃ । 
ದೇವವಾನುಪದೇವಶ್ಚ ದೇವಶ್ರೇಷ್ಠಾದಯಃ ಸುತಾಃ 
॥ ೨೭॥ 
ಯತಧಾಮಾ ಚ ತತ್ರೇಂದ್ರೋ ದೇವಾಶ್ಚಹರಿತಾದಯಃ | 
ಖಷಯಶ್ಚ ತಪೋಮೂರ್ತಿಸ್ತಪಸ್ವ್ವಾಗ್ನೀಧ್ರಕಾದಯ: 
u ೨೮ ॥ 
ಸ್ವಧಾಮಾಖ್ಯೋ ಹರೇರಂಶಃ ಸಾಧಯಿಷ್ಯತಿ ತನ್ಮ್ಶನೋಃ । 
ಅಂತರಂ ಸತ್ಯಸಹಸಃ ಸೂನೃತಾಯಾಃ ಸುತೋ ವಿಭುಃ 


12೯ u 

ಮನುಸ್ತಯೋದಶೋ ಭಾವ್ಯೋ ದೇವಸಾವರ್ಣಿರಾತ್ಮವಾನ್‌ I 
ಚಿತ್ರಸೇನವಿಚಿತ್ರಾದ್ಯಾ ದೇವಸಾವರ್ಣಿದೇಹಜಾಃ 

೩೦ 


ದೇವಾಃ ಸುಕರ್ಮಸುತ್ರಾಮಸಂಜ್ಲಾಇಂದ್ರೋ ದಿವಸ್ಪತಿಃ । 
ನಿರ್ಮೋಕತತ್ತ್ವದರ್ಶಾದ್ಯಾ ಭವಿಷ್ಯಂತ್ಯಷಯಸ್ತದಾ 

॥೩೧॥ 
ದೇವಹೋತ್ರಸ್ಯ ತನಯ ಉಪಹರ್ತಾ ದಿವಸ್ಪತೇಃ । 
ಯೋಗೇಶ್ವರೋ ಹರೇರಂಶೋ ಬೃಹತ್ಯಾಂ ಸಂಭವಿಷ್ಯತಿ 

॥ ೩೨॥ 
ಮನುರ್ವಾ ಇಂದ್ರಸಾವರ್ಣಿಶ್ಚತುರ್ದಠವು ವಿಷ್ಯತಿ । 
ಉರುಗಂಭೀರಬುದ್ಧ್ವಾದ್ಯಾ ಇಂದ್ರಸಾವರ್ಣಿವೀರ್ಯಜಾಃ 

॥ ೩೩॥ 
ಪವಿತ್ರಾಶ್ನಾಕ್ಷುಹಾ ದೇವಾಃ ಶುಚಿರಿಂದ್ರೋ ಭವಿಷ್ಯತಿ । 
ಅಗ್ದಿರ್ಬಾಹುಃ ಶುಚಿಃ ಶುದ್ಧೋ ಮಾಗಧಾದ್ಯಾಸ್ತಪಸ್ವಿನ: 

॥ ೩೪॥ 
ಸತ್ರಾಯಣಸ್ಯ ತನಯೋ ಬೃಹದ್ದಾನುಸ್ತದಾ ಹರಿಃ । 
ವಿತಾನಾಯಾಂ ಮಹಾರಾಜ ಕ್ರಿಯಾತಂತೂನ್ವಿತಾಯಿತಾ 

॥1 ೩೫ ॥ 
ರಾಜಂಶ್ಚತುರ್ದಶೈತಾನಿ ತ್ರಿಕಾಲಾನುಗತಾನಿ ತೇ | 
ಪ್ರೋಕ್ಲಾನ್ವೇಭಿರ್ಮಿತಃ ಕಲ್ಲೋ ಯುಗನಾಹಸ್ತಪರ್ಯಯಃ 

॥1೩೬॥ 


ಆರ್ಯಕ್‌ನೆಂಬುವನ ಪತ್ನೀ ವೈಧೃತಿಯ ಗರ್ಭದಿಂದ 
ಧರ್ಮಸೇತುವಿನ ರೂಪದಲ್ಲಿ ಭಗವಂತನ ಅಂಶಾವತಾರವಾಗು 
ವುದು ಮತ್ತು ಅದೇ ರೂಪದಲ್ಲಿ ಅವನು ತೈಲೋಕ್ಕವನ್ನು 
ರಕ್ಷಿಸುವನು. ॥ ೨೬ ॥ 

ಪರೀಕ್ಷಿತನೇ। ಹನ್ನೆರಡನೆಯ ಮನುವು ರುದ್ರಸಾವರ್ಣಿ 
ಯಾಗುವನು. ಅವನಿಗೆ ದೇವವಾನ್‌, ಉಪದೇವ, ದೇವಶ್ರೇಷ್ಠ 
ಮುಂತಾದವರು ಪುತ್ರರು ಹುಟ್ಟುವರು. ॥ ೨೭ ॥ ಆ ಮನ್ವಂತರ 
ದಲ್ಲಿ ಯತಧಾಮಾನೆಂಬುವನು ಇಂದ್ರನಾಗುವನು. ಹರಿತರೇ 
ಮುಂತಾದವರು ದೇವತೆಗಳಿರುವರು. ತಪೋಮೂರ್ತಿ, ತಪಸ್ವೀ, 
ಆಗ್ನೀದ್ದಕ ಮೊದಲಾದವರು ಸಪ್ಪರ್ಷಿಗಳಾಗುವರು. ॥ ೨೮ ॥ ಸತ್ಯ 
ಸಹಾಯನ ಪತ್ನೀ ಸೂನೃತಾಳ ಗರ್ಭದಿಂದ ಸ್ವಧಾಮವೆಂಬ ರೂಪ 
ದಲ್ಲಿ ಭಗವಂತನ ಅಂಶಾವತಾರವಾಗುವುದು ಹಾಗೂ ಅದೇ ರೂಪ 
ದಲ್ಲಿ ಭಗವಂತನು ಆ ಮನ್ವಂತರವನ್ನು ಪಾಲಿಸುವನು. ॥ ೨೯ ॥ 

ಪರಮ ಜಿತೇಂದ್ರಿಯನಾದ ದೇವಸಾವರ್ಣಿಯು ಹದಿಮೂರ 
ನೆಯ ಮನುವಾಗುವನು. ಚಿತ್ರಸೇನ, ವಿಚಿತ್ರ ಮುಂತಾದವರು 
ಅವನಿಗೆ ಪುತ್ರರಾಗಿ ಜನಿಸುವರು. ॥ ೩೦ ॥ ಸುಕರ್ಮ, ಸುತ್ರಾಮ 
ಮೊದಲಾದವರು ದೇವತೆಗಳಿರುವರು. ದಿವಸ್ತತಿ ಎಂಬುವನು 
ಇಂದ್ರನಾಗುವನು. ನಿರ್ಮೋಕ ಮತ್ತು ತತ್ವ್ವದರ್ಶ ಮೊದಲಾದ 
ವರು ಸಪ್ಪರ್ಷಿಗಳಾಗುವರು. ॥ ೩೧ ॥ ದೇವಹೋತ್ರನ ಪತ್ನೀ 
ಬೃಹತಿಯ ಗರ್ಭದಿಂದ ಯೋಗೇಶ್ವರನ ರೂಪದಲ್ಲಿ ಭಗವಂತನ 
ಅಂಶಾವತಾರವಾಗುವುದು. ಅದೇ ರೂಪದಲ್ಲಿ ದಿವಸತಿಗೆ ಇಂದ್ರ 
ಪದವಿಯನ್ನು ಕರುಣಿಸುವನು. ॥ ೩೨ ॥ 

ರಾಜೇಂದ್ರ! ಇಂದ್ರಸಾವರ್ಣಿಯು ಹದಿನಾಲ್ಕನೆಯ ಮನು 
ಆಗುವನು. ಉರು, ಗಂಭೀರಬುದ್ಧಿ ಮುಂತಾದವರು ಅವನಿಗೆ 
ಪುತ್ರರಾಗುವರು. ॥ ೩೩ ॥ ಆಗ ಪವಿತ್ರ, ಚಾಕ್ಷುಷ ಮುಂತಾದ 
ವರು ದೇವತೆಗಳಾಗುವರು. ಶುಚಿಯೆಂಬುವನು ಇಂದ್ರನಾಗು 
ವನು. ಅಗ್ನಿ ಬಾಹು, ಶುಚಿ, ಶುದ್ಧ ಮಾಗಧ ಮುಂತಾದವರು 
ಸಪ್ತರ್ಷಿಗಳಾಗುವರು. ॥ ೩೪ ॥ ಆ ಸಮಯದಲ್ಲಿ ಸತ್ರಾಯಣದ 
ಪತ್ನೀ ವಿತಾನಾಳ ಗರ್ಭದಿಂದ ಬೃಹದ್ಧಾನುರೂಪನಾಗಿ ಭಗ 
ವಂತನು ಅವತರಿಸಿ ಕರ್ಮಕಾಂಡವನ್ನು ವಿಸ್ತರಿಸುವನು. ॥ ೩೫ ॥ 

ಪರೀಕ್ಷಿತನೇ! ಈ ಹದಿನಾಲ್ಕು ಮನ್ವಂತರಗಳು ಭೂತ, ವರ್ತ 
ಮಾನ, ಭವಿಷ್ಯ - ಮೂರೂ ಕಾಲಗಳಲ್ಲಿ ನಡೆಯುತ್ತಾ ಇರುತ್ತವೆ. 
ಇವುಗಳ ಮೂಲಕವೇ ಒಂದುಸಾವಿರ ಚತುರ್ಯುಗಗಳುಳ್ಳ ಕಲ್ಪದ 
ಗಣನೆ ಮಾಡಲಾಗುತ್ತದೆ. ॥ ೩೬॥ 


ಹದಿಮೂರನೆಯ ಅಧ್ಯಾ ಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸ್ಥಂಧೇ 
ಮನ್ಸಂತರಾನುವರ್ಣನಂ ನಾಮ ತ್ರಯೋದಶೋತಧ್ಯಾಯಃ॥॥ ೧೩ 1 


ರಾತ್ರ ಸ್ರಿ ಫ್ರಾ... 


862 


ಶ್ರೀಮದ್ಭಾಗವತ 


[ ಅಧ್ಯಾಯ 14 


ಹದಿನಾಲ್ಕನೆಯ ಅಧ್ಯಾಯ 
ಮನುವೇ ಮೊದಲಾದವರ ಕರ್ತವ್ಯ ನಿರೂಪಣೆ 


ರಾಜೋವಾಚ 
ಮನ್ವಂತರೇಷು ಭಗವನ್ಯಥಾ ಮನ್ಹಾದಯಸ್ತಿ ಹೇ 
ಯಸ್ಸಿನ್ನರ್ಮಣಿ ಯೇ ಯೇನ ನಿಯುಕ್ತಾಸ್ತದ್ವದಸ್ವ ಮೇ 
॥ ೧ ॥ 
ಖಯಷಿರುವಾಚ 


ಮನವೋ ಮನುಪುತ್ರಾಶ್ಚ ಮುನಯಶ್ಚ ಮಹೀಪತೇ । 
ಇಂದ್ರಾ: ಸುರಗಣಾಶ್ಚೈವ ಸರ್ವೇ ಪುರುಷಶಾಸನಾಃ 
॥| ೨ ॥ 


ಯಜ್ಞಾದಯೋ ಯಾಃ ಕಥಿತಾಃ ಪೌರುಷ್ಠಸ್ತನವೋ ನೃಪ। 
ಮನ್ನಾದಯೋ ಜಗದ್ಯಾತ್ರಾಂ ನಯಂತ್ಯಾಭಿಃ ಪ್ರಚೋದಿತಾ 

॥ ೩ ॥ 
ಚತುರ್ಯುಗಾಂತೇ ಕಾಲೇನ ಗ್ರಸ್ತಾನ್‌ಶ್ರುತಿಗಣಾನ್ಯಥಾ । 


ತಪಸಾ ಯಷಯೋತಪಶ್ಯನ್ಯತೋ ಧರ್ಮಃ ಸನಾತನಃ 
॥ ೪ ॥ 


ತತೋ ಧರ್ಮಂ ಚತುಷ್ಟಾದಂ ಮನವೋ ಹರಿಣೋದಿತಾಃ । 
ಯುಕ್ತಾಃ ಸಂಚಾರಯಂತೃದ್ಧಾ ಸ್ತೇ ಸ್ಟೇ ಕಾಲೇ ಮಹೀಂ ನೃಪ 
॥ ೫ ॥ 


ಪಾಲಯಂತಿ ಪ್ರಜಾಪಾಲಾ ಯಾವದಂತಂ ವಿಭಾಗಶಃ | 
ಯಜ ಸ್ನಭಾಗಭುಜೋ ದೇವಾ ಯೇ ಚ ತತ್ರಾನ್ಹಿತಾಶ್ಚ ತೈಃ 


॥ ೬ ॥ 
ಇಂದ್ರೋ ಭಗವತಾ ದತ್ತಾಂ 
ತೈಲೋಕೃಶ್ರಿಯಮೂರ್ಜಿತಾಮ್‌ | 
ಭುಂಜಾನಃ ಪಾತಿ ಲೋಕಾಂ- 
ಸ್ತ್ರೀನ್ಯಾಮಂ ಲೋಕೇ ಪ್ರವರ್ಷತಿ ॥ ೭॥ 


ಜ್ಞಾನಂ ಚಾನುಯುಗಂ ಬ್ರೂತೇ ಹರಿಃ ಸಿದ್ಧಸ್ವರೂಪದ್ಭಕ್‌ । 
ಇ [=] 

ಯಷಿರೂಪಧರಃ ಕರ್ಮ ಯೋಗಂ ಯೋಗೇಶರೂಪದ್ಧಕ್‌ ' 

wn 

ಸರ್ಗಂ ಪ್ರಜೇಶರೂಪೇಣ ದಸ್ಯೂನ್ಹನ್ಯಾತ್ನರಾಡ್ಜಪು: 

ಕಾಲರೂಪೇಣ ಸರ್ವೇಷಾಮಭಾವಾಯ ಪೃಥಗ್ಗುಣಃ 

॥ ೯ ॥ 


ಪರೀಕ್ಷಿದ್ರಾಜನು ಕೇಳಿದನು - ಪೂಜ್ಯರೇ | ತಾವು ವರ್ಣಿಸಿದ 
ಈ ಮನುಗಳು, ಮನುಪುತ್ರರು, ಸಪ್ತರ್ಷಿಗಳು ತಮ್ಮ-ತಮ್ಮ 
ಮನ್ವಂತರಗಳಲ್ಲಿ ಯಾರಿಂದ ನಿಯುಕ್ತರಾಗುತ್ತಾರೆ ? ಯಾವ- 


' ಯಾವ ಕರ್ಮಗಳನ್ನು ಹೇಗೇಗೆ ಮಾಡುತ್ತಾರೆ ? ಇದನ್ನು ತಾವು 


ದಯಮಾಡಿ ನನಗೆ ಹೇಳುವವರಾಗಿರಿ. ॥ ೧॥ 
ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ದ ಎಲ್ಫೆ ಪರೀಕ್ಷಿತನೇ [ 
ಮನುಗಳನ್ನು ಮನುಪುತ್ತರನ್ನು, ಸಪ್ಪರ್ಷಗಳನ್ನು, ದೇವತೆ 
ಗಳನ್ನು, ಇಂದ್ರನನ್ನು ನಿಯುಕ್ತಗೊಳಿಸುವವನು ಸ್ವತಃ ಭಗವಂತನೇ 
ಆಗಿರುವನು. ॥ ೨ ॥ ರಾಜನೇ! ಯಜ್ಞಪುರುಷನೇ ಮೊದಲಾದ 
ಭಗವಂತನ ಅಂಶಾವತಾರಗಳನ್ನು ನಾನು ಹೇಳಿರುವೆನಲ್ಲ ಅವುಗಳ 
ಪ್ರೇರಣೆಯಿಂದಲೇ ಮನುವೇ ಮೊದಲಾದವರು ಲೋಕದ ರಕ್ಷಣೆಯ 
ಕಾರ್ಯವನ್ನು ನಿರ್ವಹಿಸುತ್ತಾರೆ. ॥ ೩ ॥ ಕೃತ, ತ್ರೇತ, ದ್ವಾಪರ, 
ಕಲಿಗಳೆಂಬ ಚತುರ್ಯುಗಗಳ ಅಂತ್ಯದಲ್ಲಿ ಕಾಲಾನುಗುಣವಾಗಿ 
ನಷ್ಟವಾದ ವೇದಗಳನ್ನು ಸಪ್ತರ್ಷಿಗಳು ತಮ್ಮ ತಪಸ್ಸಿನಿಂದ ಪುನಃ 
ಕಂಡುಕೊಳ್ಳುವರು. ಆ ವೇದಗಳ ಸಮೂಹದಿಂದಲೇ ಸನಾತನ 
ಧರ್ಮದ ರಕ್ಷಣೆಯಾಗುತ್ತದೆ. ॥ ೪ ॥ ರಾಜೇಂದ್ರಾ | ಭಗವಂತನ 
ಪ್ರೇರಣೆಯಿಂದ ತಮ್ಮ-ತಮ್ಮ ಮನ್ವಂತರಗಳಲ್ಲಿ ಪ್ರಯತ್ನಪೂರ್ವಕ 
ಎಲ್ಲ ಮನುಗಳು ಪೃಥಿವಿಯಲ್ಲಿ ನಾಲ್ಕು ಚರಣಗಳಿಂದಲೂ 
ಪರಿಪೂರ್ಣವಾದ ಧರ್ಮದ ಅನುಷ್ಠಾನವನ್ನು ಮಾಡಿಸುತ್ತಾರೆ. 
॥ ೫ ॥ ಮನುಪುತ್ರರು ಆಯಾ ಮನ್ವಂತರದ ಕಡೆಯವರೆಗೂ 
ಕಾಲ-ದೇಶಗಳನ್ನು ವಿಭಾಗಿಸಿಕೊಂಡು ಪ್ರಜಾಪಾಲನೆಯನ್ನೂ 
ಧರ್ಮದ ರಕ್ಷಣೆಯನ್ನೂ ಮಾಡುತ್ತಿರುತ್ತಾರೆ. ಪಂಚಮಹಾಯಜ್ಞ 
ಗಳಲ್ಲಿ ಭೋಕ್ಸಗಳಾದ ಯಷಿಗಳೂ, ಪಿತೃಗಳೂ, ಭೂತಗಳೂ, 
ಮನುಷ್ಯರೂ ಇವರೊಡನೆ ದೇವತೆಗಳೂ ಆಯಾ ಮನ್ವಂತರದಲ್ಲಿ 
ನಡೆಯುವ ಯಜ್ಞಗಳ ಹವಿರ್ಭಾಗಗಳನ್ನು ಸ್ವೀಕರಿಸುತ್ತಾರೆ. ॥ ೬ ॥ 
ಇಂದ್ರನು ಭಗವಂತನಿಂದ ಕೊಡಲ್ಪಟ್ಟ ಸಂಪತ್ತಮೃ; ದ್ವವಾದ ಮೂರು 
ಲೋಕಗಳ ಐಶ್ವ ರ್ಯವನ್ನೂ ಉಪ! ಪಭೋಗಿಸುತ್ತಾ ಪ್ರಜೆಯ ಪಾಲನೆ 
ಯನ್ನು ಮಾಡುತ್ತಾನೆ. ಪ್ರಪಂಚದಲ್ಲಿ ಯಥೇಷ್ಟವಾಗಿ .. 
ಯುವ ಅಧಿಕಾರವು ಇಂದ್ರನಿಗೇ ಇದೆ. ॥ ೭ ॥ ಭಗವಂತನು ಪ್ರ 
ಯುಗ-ಯುಗಗಳಲ್ಲಿ ಸನಕಾದಿ ಸಿದ್ದರ ರೂಪಗಳನ್ನು ಕನ 
ಜ್ಞಾನವನ್ನೂ ಯಾಜ್ಞವಲ್ಯ್ಯಾದಿ ಯಪಷಿಗಳ ರೂಪದಿಂದ. ಕರ್ತವ್ಯ 
ವನ್ನೂ, ದತ್ತಾತ್ರೇಯಾದಿ 'ಯೋಗೇಶ್ವ ರರ ರೂಪದಿಂದ ಯೋಗ 
ವನ್ನೂ ಉಪದೇಶಮಾಡುತ್ತಾನೆ. ॥ 6 ॥ ಅವನು ಮರೀಚಿಯೇ 
ಮುಂತಾದ ಪ್ರಜಾಪತಿಗಳ ರೂಪದಿಂದ ಸೃಷ್ಟಿಯ ವಿಸ್ತಾರವನ್ನು 
ಮಾಡುತ್ತಾನೆ. pas ರೂಪದಿಂದ ದಸ್ಯು; ಗಳನ್ನು ಸಂಹರಿಸು. 
ತ್ತಾನೆ. ಶೀತೋಷ್ಟವೇ ಮೊದಲಾದ ವಿಭಿನ್ನ ಗುಣಗಳನ್ನು ಧರಿಸಿ 
ಕಾಲರೂಪದಿಂದ ಎಲ್ಲರನ್ನು ಸಂಹಾರದ ಕಡೆಗೆ ಒಯ್ಯುವನು. 
॥ ೯॥ ನಾಮ ಮತ್ತು ರೂಪಗಳ ಮಾಯೆಯಿಂದ ಪ್ರಾಣಿಗಳ 


15 ಅಧ್ಯಾಯ] 
ಸ್ತೂಯಮಾನೋ ಜನೈರೇಭಿ- 
ರ್ಮಾಯಯಾ ನಾಮರೂಪಯಾ 
ವಿಮೋಹಿತಾತ್ಫಭಿರ್ನಾನಾ- 
ದರ್ಶನೈರ್ನ ಚ ದೃಶ್ಯತೇ 1 ೧೦ 
ಏತತ್ಯಲ್ಪವಿಕಲ್ಪಸ್ಯ ಪ್ರಮಾಣಂ ಪರಿಕೀರ್ತಿತಮ್‌ । 
ಯತ್ರ ಮನ್ಪಂತರಾಣ್ಯಾಹುಶ್ಚತುರ್ದಶ ಪುರಾವಿದಃ 
u ೧೧॥ 


ಅಷ್ಟಮ ಸ್ಥಂಧ 


863 


ಬುದ್ಧಿಯು ವಿಮೂಢವಾಗಿಬಿಟ್ಟಿದೆ. ಈ ಕಾರಣದಿಂದಲೇ ಅನೇಕ 
ಪ್ರಕಾರದ ದರ್ಶನ ಶಾಸ್ತ್ರಗಗ ಮೂಲಕ ಭಗವಂತನ ಮಹಿಮೆ 
ಯನ್ನೇ ಕೀರ್ತಿಸುತ್ತಿದ್ದರೂ ಅವನ ವಾಸ್ತವಿಕ ಸ್ವರೂಪವನ್ನು ತಿಳಿ 
ಯದೇ ಹೋಗುವರು. ॥ ೧೦ ॥ 

ಪರೀಕ್ಷಿತನೇ। ಹೀಗೆ ನಾನು ನಿನಗೆ ಮಹಾಕಲ್ಪ ಮತ್ತು 
ಅವಾಂತರ ಕಲ್ಪದ ಪರಿಮಾಣವನ್ನು ಹೇಳಿದೆ. ಪುರಾಣತತ್ತ್ವವನ್ನು 
ಬಲ್ಲ ವಿದ್ವಾಂಸರು ಪ್ರತಿಯೊಂದು ಅವಾಂತರ ಕಲದಲ್ಲಿ ಹದಿ 


| ನಾಲ್ಕು ಮನ್ವಂತರಗಳನ್ನು ಹೇಳಿರುವರು. ॥ ೧೧ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೧೪ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ಚತುರ್ದಶೋ5ಧ್ಯಾಯಃ॥ ೧೪ ॥ 


ಲಾ. 
ಹದಿನೈದನೆಯ ಅಧ್ಯಾಯ 
ಬಲಿಚಕ್ರವರ್ತಿಯು ಸ್ಪರ್ಗವನ್ನುಜಯಿಸಿದುದು- ವಾಮನಾವತಾರದ ಕಥೆ 


ರಾಜೋವಾಚ 


ಬಲೇಃ ಪದತ್ರಯಂ ಭೂಮೇಃ ಕಸ್ಮಾದ್ದ೦ಿರಯಾಚತ । 
ಭೂತ್ವೇಶ್ವರ: ಕೃಪಣವಲ್ಲಬ್ಬಾರ್ಥೋತಪಿ ಬಬಂಧ ತಮ್‌ 
nu ೧॥ 


ಏತದ್ವೇದಿತುಮಿಚ್ಛಾಮೋ ಮಹತ್ಕೌತೂಹಲಂ ಹಿನಃ। 
ಯಜ್ಞೇಶ್ವರಸ್ಯ ಪೂರ್ಣಸ್ಯ ಬಂಧನಂ ಚಾಪ್ಯನಾಗಸಃ 
1 ೨ ॥ 


ಶ್ರೀಶುಕ ಉವಾಚ 


ಪರಾಜಿತಶ್ರೀರಸುಭಿಶ್ಚ ಹಾಪಿತೋ 
ಹೀಂದ್ರೇಣ ರಾಜನ್ಮಗುಭಿಃ ಸ ಜೀವಿತಃ । 
ಸರ್ವಾತ್ಮನಾ ತಾನಭಜದ್ಭೃಗೂನ್ಹಲಿಃ 


ಶಿಷ್ಯೋ ಮಹಾತ್ಸಾರ್ಥನಿವೇದನೇನ nan 


ತಂ ಬ್ರಾಹ್ಮಣಾ ಭೃಗವಃ ಪ್ರೀಯಮಾಣಾ 
ಅಯಾಜಯನ್ವಿಶ್ಚಜಿತಾ ತ್ರಿಣಾಕಮ್‌ !| 
ಜಿಗೀಷಮಾಣಂ ವಿಧಿನಾಭಿಷಿಚ್ಯ 


ಮಹಾಭಿಷೇಕೇಣ ಮಹಾನುಭಾವಾಃ ॥ ೪ ॥ 


ಪರೀಕ್ಷಿದ್ರಾಜನು ಕೇಳಿದನು - ಪೂಜ್ಯರೇ! ಶ್ರೀಹರಿಯು 
ಸ್ವಯಂ ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಹೀಗಿರುವಾಗ ಅವನು 
ದೀನನಂತೆ ಬಲಿಚಕ್ರವರ್ತಿಯ ಬಳಿ ಮೂರು ಹೆಜ್ಜೆ ಭೂಮಿಯನ್ನು 
ಏಕೆ ಬೇಡಿದನು? ಬೇಡಿದುದನ್ನು ಪಡೆದುಕೊಂಡ ಮೇಲೆ 
ಶ್ರೀಹರಿಯು ಬಲಿಯನ್ನು ಏಕೆ ಬಂಧಿಸಿದನು 9 ॥ ೧॥ ಪರಿ 
ಪೂರ್ಣಸ್ವರೂಪನೂ, ಯಜ್ಞೇಶ್ವರನೂ ಆದ ಭಗವಂತನು ಯಾಚಿ 
ಸಿದ್ದು ಮತ್ತು ನಿರಪರಾಧಿಯಾದ ಬಲಿಯನ್ನು ಬಂಧಿಸಿದ್ದು ಇವೆ 
ರಡೂ ನನಗೆ ಬಹಳ ಅಚ್ಚರಿಯುಂಟುಮಾಡಿದೆ. ಇದು ಹೇಗೆ 
ಸಂಭವಿಸಿತು ? ಇವೆಲ್ಲವನ್ನು ನಾವು ಕೇಳಲು ಬಯಸುತ್ತೇವೆ ॥ ೨ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿ 
ತನೇ! ಇಂದ್ರನು ಬಲಿಯನ್ನು ಪರಾಭವಗೊಳಿಸಿ ಅವನ ಸಂಪ 
ತ್ವನ್ನೂ ಕಸಿದುಕೊಂಡನಲ್ಲದೆ ಅವನ ಪ್ರಾಣಗಳನ್ನೂ ಕಿತ್ತುಕೊಂಡಾಗ 
ಭೃಗುನಂದನ ಶುಕ್ರಾಚಾರ್ಯರು ಅವನನ್ನು ಸಂಜೀವನೀ ವಿದ್ಯೆ 
ಯಿಂದ ಬದುಕಿಸಿದರು. ಇದರಿಂದ ಶುಕ್ರಾಚಾರ್ಯರ ಶಿಷ್ಕನಾದ 
ಮಹಾತ್ಮಾ ಬಲಿಯು ತನ್ನ ಸರ್ವಸ್ವವನ್ನು ಅವರ ಚರಣಗಳಲ್ಲಿ 
ಅರ್ಪಿಸಿದನು ಹಾಗೂ ಅವನು ತನು-ಮನದಿಂದ ಗುರು 
ಗಳೊಂದಿಗೆ ಸಮಸ್ತ ಭೃಗುವಂಶೀಯರಾದ ಬ್ರಾಹ್ಮಣರ ಸೇವೆ 
ಮಾಡತೊಡಗಿದನು. ॥ ೩ ॥ ಇದರಿಂದ ಪ್ರಭಾಮಾಲಿಗಳಾದ 
ಭೃಗುವಂಶೀ ಬ್ರಾಹ್ಮಣರು ಅವನ ಮೇಲೆ ಬಹಳ ಪ್ರಸನ್ನರಾದರು. 
ಸ್ವರ್ಗವನ್ನು ಜಯಿಸಬೇಕೆಂಬ ಇಚ್ಚೆಯುಳ್ಳ ಬಲಿಚಕ್ರವರ್ತಿಗೆ 
ಮಹಾನುಭಾವರಾದ ಅವರು ಮಹಾಭಿಷೇಕದ ವಿಧಿಯಿಂದ ಅಭಿ 
ಷೇಕಮಾಡಿ ಅವನಿಂದ ವಿಶ್ವಜಿತ್‌ ಎಂಬ ಯಜ್ಞವನ್ನು ಮಾಡಿಸಿ 
ದರು. ॥ ೪ ॥ ಯಜ್ಞದ ವಿಧಿಯಿಂದ ಹವಿಸ್ಸುಗಳ ಮೂಲಕ 
ಯಜ್ಞೇಶ್ವರನನ್ನು ಪೂಜಿಸಿದಾಗ ಅಗ್ನಿಕುಂಡದಿಂದ ಇಂದ್ರನ 


864 


ತತೋ ರಥಃ ಕಾಂಚನಪಟ್ಟನದ್ದೋ 
ಹಯಾಶ್ಚ ಹರ್ಯಶ್ವತುರಂಗವರ್ಣಾಃ I 
ಧ್ವಜಶ್ಚ ಸಿಂಹೇನ ವಿರಾಜಮಾನೋ 
ಹುತಾಶನಾದಾಸ ಹವಿರ್ಭಿರಿಷ್ಟಾತ್‌ ॥ ೫ ॥ 
ಧನುಶ್ಚ ದಿವ್ಯಂ ಪುರಟೋಪನದ್ಧಂ 
ತೂಣಾವರಿಕೌ ಕವಚಂ ಚ ದಿವ್ಯಮ್‌ । 
ಪಿತಾಮಹಸ್ತಸ್ಯ ದದೌ ಚ ಮಾಲಾ- 
ಮಮ್ದಾನಪುಷ್ಟಾಂ ಜಲಜಂ ಚ ಶುಕ್ರ: ॥ ೬ ॥ 
ಏವಂ ಸ ವಿಪ್ರಾರ್ಜಿತಯೋದಧನಾರ್ಥ- 
ಸೈಃ ಕಲ್ಲಿತಸ್ಪಸ್ವ್ರಯನೋತಥ ವಿಪ್ರಾನ್‌ । 
ಪ್ರದಕ್ಷಿಣೀಕೃತ್ಯ ಕೃತಪ್ರಣಾಮಃ 
ನಮಶ್ಚಕಾರ 


ಪ್ರಹ್ಲಾದಮಾಮಂತ್ರ್ಯ ॥೭॥ 


ಅಥಾರುಹ್ಯ ರಥಂ ದಿವ್ಯಂ ಭೃಗುದತ್ತಂ ಮಹಾರಥಃ 
ಸುಸ್ರಗ್ಗರೋತಥ ಸಂನಹ್ಯ ಧನ್ವೀ ಖಡ್ಗೀ ದೃತೇಷುಧಿಃ 


॥ ೮ ॥ 
ಹೇಮಾಂಗದಲಸದ್ದಾಹು: ಸ್ಫುದನ್ಮಕರಕುಂಡಲಃ I 
ರರಾಜ ರಥಮಾರೂಢೋ ಧಿಷ ್ಲೃಸ್ಥ ಇವ ಹವ್ಯವಾಟ್‌ 

॥ ೯ ॥ 


ತುಲೈ ಶರ್ಯಬಲಶ್ರೀಭಃ ಸ್ಪಯೂಥೈರ್ದೈತ್ಯಯೂಥಪೈ: 
ಪಿಬದ್ದಿರಿವ ಖಂ ದೃಗ್ನಿರ್ದಹದ್ಧಿ; ಪರಿಧೀನಿವ 
I ೧೦ I 
ವೃತೋ ವಿಕರ್ಷನ್ನಹತೀಮಾಸುರೀಂ ದ್ವಜಿನೀಂ ವಿಭುಃ 
ಯಯಾವಿಂದ್ರಪುರೀಂ ಸ್ಪೃದ್ಧಾಂ ಕಂಪಯನ್ನಿವ ರೋದಸೀ 
॥ ೧೧॥ 
ರಮ್ಯಾಮುಪವನೋದ್ಯಾನೈಃ ಶ್ರೀಮದ್ದಿರ್ನಂದನಾದಿಭಿಃ 
ಕೂಜದ್ದಿಹಂಗಮಿಥುನೈರ್ಗಾಯನ್ನತ್ತಮಧುವತೈಃ 
1 ೧೨ 1 
ಪ್ರವಾಲಫಲಪುಷ್ಟೋರುಭಾರಶಾಖಾಮರದ್ರುಮೈ: 
ಹಂಸಸಾರಸಚಕ್ರಾಹ್ಹಕಾರಂಡವಕುಲಾಕುಲಾಃ | 
ನಲಿನ್ಯೋ ಯತ್ರ ಕ್ರೀಡಂತಿ ಪ್ರಮದಾಃ ಸುರಸೇವಿತಾಃ 
I ೧೩॥ 
ಆಕಾಶಗಂಗಯಾ ದೇವ್ಯಾ ವೃತಾಂ ಪರಿಖಭೂತಯಾ ।ಟ 
ಪ್ರಾಕಾರೇಣಾಗ್ಡಿವರ್ಣೇನ ಸಾಟ್ಟಾಲೇನೋನ್ನತೇನ ಚ 
nu ೧೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಕುದುರೆಗಳಂತಿರುವ ಹಸಿರುಬಣ್ಣವುಳ್ಳ ಕುದುರೆಗಳಿಂದಲೂ, ಸಿಂಹದ 
ಚಿಹ್ನೆಯಿಂದ ವಿರಾಜಿಸುತ್ತಿದ್ದ ಧ್ವಜದಿಂದಲೂ ಕೂಡಿದ ಚಿನ್ನದ 
ಪರಿಕರಗಳಿಂದ ಸಮಲಂಕೃತವಾದ ರಥವೊಂದು ಹೊರಬಂದಿತು. 
॥ ೫ ॥ ಜೊತೆಗೆ ಸ್ವರ್ಣಭೂಷಿತ ದಿವ್ಯ ಧನುಸ್ಸೂ ಅಕ್ಷಯವಾದ 
ಬತ್ತಳಿಕೆಯೂ, ದಿವ್ಯವಾದ ಅಭೇದ್ಯಕವಚವೂ ಪ್ರಕಟಗೊಂಡವು. 
ಬಳಿಕ ಬ್ರಹ್ಮದೇವರು ಬಾಡದೇ ಇರುವ ಕಮಲದ ಮಾಲೆಯನ್ನೂ ಸ 
ಶುಕ್ರಾಚಾರ್ಯರೂ ಒಂದು ಶಂಖವನ್ನು ಅವನಿಗೆ ಅನುಗ್ರಹಿಸಿ 
ದರು. ॥ ೬ ॥ ಹೀಗೆ ಬ್ರಾಹ್ಮಣರ ಕೃಪೆಯಿಂದ ಯುದ್ಧದ ಸಾಮಗ್ರಿ 
ಯನ್ನು ಪಡೆದುಕೊಂಡು, ಅವರಿಂದ ಸ್ವಸಿವಾಚನವನ್ನು ಮಾಡಿಸಿ 
ಬಲಿಚಕ್ರವರ್ತಿಯು ಆ ಬ್ರಾಹ್ಮಣರಿಗೆ ಪ್ರದಕ್ಷಿಣೆಮಾಡಿ ನಮಸ್ಕರಿಸಿ 
ದನು. ಬಳಿಕ ಅಜ್ಜನಾದ ಪ್ರಹ್ಲಾದನಿಂದಲೂ ದಿಗ್ವಿಜಯಕ್ಕೆ ಅನು 
ಮತಿಯನ್ನು ಪಡೆದು ಅವನಿಗೂ ನಮಸ್ಕರಿಸಿದನು. ॥ ೭ ॥ ಮತ್ತೆ 
ಬ್ರಹ್ಮನು ಅನುಗ್ರಹಿಸಿದ ಬಾಡದಿರುವ ಕಮಲದ ಮಾಲೆಯನ್ನು 
ಧರಿಸಿ, ಭೃಗುವಂಶೀಯ ಬ್ರಾಹ್ಮಣರು ಕೊಟ್ಟಿರುವ ದಿವ್ಯವಾದ ರಥ 
ವನ್ನೇರಿ, ಧನುಸನ್ನು ಹಿಡಿದುಕೊಂಡು, ಕತ್ತಿಯನ್ನು ಸೊಂಟಕ್ಕೆ 
ಬಿಗಿದು, ಬರಿದಾಗದ ಬತ್ತಳಿಕೆಯನ್ನು ಬೆನ್ನಿಗೇರಿಸಿದನು. ॥ ೮ ॥ 
ಸುವರ್ಣಮಯ ಭುಜಕೀರ್ತಿಗಳಿಂದಲೂ, ಹೊಳೆಯುತ್ತಿರುವ 
ಮಕರಾಕಾರದ ಕುಂಡಲಗಳಿಂದಲೂ ಶೋಭಿಸುತ್ತಿದ್ದನು. ರಥಾ 
ರೂಢನಾಗಿ ಕುಳಿತಿರುವ ಬಲಿಚಕ್ರವರ್ತಿಯು ಅಗ್ನಿಕುಂಡದಲ್ಲಿ 
ಪ್ರಜ್ವಲಿಸುವ ಅಗ್ನಿಯಂತೆ ಕಂಗೊಳಿಸುತ್ತಿದ್ದನು. ॥ ೯ । ಅವನ 
ಜೊತೆಗೆ ಅವನಂತೆ ಐಶ್ವರ್ಯ, ಬಲ, ಪರಾಕ್ರಮಗಳಿಂದ ಕೂಡಿದ 
ದೈತ್ಯಸೇನಾಪತಿಗಳು ತಮ್ಮ-ತಮ್ಮ ಸೈನ್ಯದೊಂದಿಗೆ ಹೊರಟರು. 
ಬಲಿಚಕ್ರವರ್ತಿಯು ಕ್ರೋಧತುಂಬಿದ ಕಣ್ಣುಗಳಿಂದಲೇ ಆಕಾಶ 
ವನ್ನು ಕುಡಿಯುತ್ತಿರುವನೋ, ಎಂಬಂತೆಯೂ ದಿಕ್ಕುಗಳನ್ನು ಸುಟ್ಟು 
ಬಿಡುತ್ತಿರುವನೋ ಎಂದು ಕಾಣುತ್ತಿತ್ತು. ॥ ೧೦ ॥ ರಾಕ್ಟಸರ ದೊಡ್ಡ 
ದಾದ ಸೈನ್ಯದೊಡನೆ ಪ್ರಭುವಾದ ಬಲಿಯು ಭೂಮ್ಯಾಕಾಶಗಳನ್ನು 
ನಡುಗಿಸುತ್ತಿರುವನೋ ಎಂಬಂತೆ ಗರ್ಜಿಸುತ್ತಾ ಸಂಪತ್ಸಮೃದ್ಧವಾದ 
ಅಮರಾವತಿಗೆ ಧಾಳಿಯಿಟ್ಟನು. ॥ ೧೧ ॥ 

ದೇವತೆಗಳ ಆ ರಾಜಧಾನೀ ಅಮರಾವತಿಯು ಭಾರೀ ಸುಂದರ 
ವಾದ ನಂದನವನವೇ ಮೊದಲಾದ ಉದ್ಯಾನವನಗಳಿಂದಲೂ, 
ಉಪವನಗಳಿಂದಲೂ ಪರಿಶೋಭಿಸುತ್ತಿತ್ತು. ಆ ಉದ್ಯಾನ-ಉಪ 
ವನಗಳಲ್ಲಿ ಪಕ್ಷಿಗಳ ಜೋಡಿಗಳೂ, ಮಧುಪಾನದಿಂದ ಮತ್ತೇರಿದ 
ದುಂಬಿಗಳು ಉಲಿಯುತ್ತಿದ್ದವು. ॥ ೧೨ ॥ ನವಪಲ್ಲವಗಳಿಂದಲೂ, 
ಫಲ-ಪುಷ್ಪಗಳಿಂದಲೂ, ಕಲ್ಪವೃಕ್ಚದ ಕೊಂಬೆಗಳು ಶೋಭಿಸುತ್ತಿ 
ದ್ದವು. ಅಲ್ಲಿಯ ಸರೋವರಗಳು ಹಂಸ, ಸಾರಸ, ಚಕ್ರವಾಕ, 
ಕಾರಂಡವ ಮೊದಲಾದ ಪಕ್ಷಿಗಳಿಂದ ತುಂಬಿದ್ದವು. ಆ ಸರೋವರ 
ಗಳಲ್ಲೇ ದೇವತೆಗಳಿಂದ ಸಮ್ಮಾನಿತರಾದ ದೇವಾಂಗನೆಯರು 
ಜಲಕ್ರೀಡೆಯಾಡುತ್ತಿದ್ದರು. ॥ ೧೩ ॥ ಜ್ಯೋತಿರ್ಮಯ ಆಕಾಶ 
ಗಂಗೆಯು ಕಂದಕದಂತೆ ಅಮರಾವತಿಯನ್ನು ಸುತ್ತಲೂ ಆವರಿಸಿ 
ಕೊಂಡಿತ್ತು. ಅಮರಾವತಿಯ ಸುತ್ತಲೂ ಎತ್ತರವಾದ ಬೆಂಕಿಯಂತೆ 
ಜಾಜ್ವಲ್ಯಮಾನವಾಗಿದ್ದ, ಉಪ್ಪರಿಗೆಯಿಂದ ಕೂಡಿದ ಸುವರ್ಣಮ 
ಯವಾದ ಪ್ರಾಕಾರವಿದ್ದಿತು. ॥ ೧೪॥ ಆ ಪ್ರಾಕಾರದ ಸುತ್ತಲೂ 


15 ಅಧ್ಯಾಯ] ಅಷ್ಟಮ ಸ್ಕಂಧ 865 
ರುಕ್ಕಪಟ್ಟಕಪಾಟೈಶ್ಚ ದ್ವಾರೈಃ ಸ್ಪಟಿಕಗೋಪುರೈ: | | ಚಿನ್ನದ ಕವಾಟಗಳಿಂದ ಕೂಡಿದ ಮಹಾದ್ವಾರಗಳೂ, ಸ್ಫಟಿಕ 
ಜುಷ್ಬಾಂ ವಿಭಕ್ಕಪ್ರಪಥಾಂ ವಿಶ್ಷಕರ್ಮವಿನಿರ್ಮಿತಾಮ್‌ ಮಯವಾದ ಗೋಪುರಗಳಿದ್ದವು. ಅಲ್ಲಿ ಬೇರೆ-ಬೇರೆಯಾದ 
nu ೧೫ ॥ | ದೊಡ್ಡ-ದೊಡ್ಡ ರಾಜಮಾರ್ಗಗಳಿದ್ದು ಸ್ವತಃ ವಿಶ್ವಕರ್ಮನೇ ಆ 

ನಗರವನ್ನು ನಿರ್ಮಿಸಿದ್ದನು. ॥ ೧೫ ॥ ಸಭಾಭವನಗಳಿಂದಲೂ, 

ಸಭಾಚತ್ವರರಥ್ಯಾಢ್ಯಾ pe ವಿಮಾನೈರ್ನ್ಯರ್ಬುದೈರ್ಯತಾಮ್‌ । ಚೌಕಗಳಿಂದಲೂ, ಅಗಲವಾದ ರಥಬೀದಿಗಳಿಂದಲೂ ಅದು 
ಶೃಂಗಾಟಕೈರ್ಮಣಿಮಯ್ಯರ್ವಜ್ರವಿದ್ರುಮವೇದಿಭಿಃ ಶೋಭಾಯಮಾನವಾಗಿತ್ತು. ಹತ್ತುಕೋಟಿ ವಿಮಾನಗಳು ಅಮರಾ 
EN ವತಿಯನ್ನು ಅಲಂಕರಿಸಿದ್ದವು. ರತ್ನಖಚಿತವಾದ ವಜ್ರ, ಹವಳ 


ಯತ್ರ ನಿತ್ಯವಯೋರೂಪಾಃ ಶ್ಯಾಮಾ ವಿರಜವಾಸಸಃ । 
ಭ್ರಾಜಂತೇ ರೂಪವನ್ನಾರ್ಯೋ ಹ್ಫರ್ಚಿರ್ಭಿರಿವವಹ್ನಯಃ 
॥ ೧೭॥ 


ಸುರಸ್ವೀಕೇಶವಿಭ್ರಷ್ಟನವಸೌಗಂಧಿಕಸ್ರಜಾಮ್‌ | 
ಯತ್ರಾಮೋದಮುಪಾದಾಯ ಮಾರ್ಗ ಆವಾತಿ ಮಾರುತಃ 
॥ ೧೮॥ 


ಹೇಮಜಾಲಾಕ್ಟನಿರ್ಗಚ್ಛದ್ಧೂಮೇನಾಗುರುಗಂಧಿನಾ I 
ಪಾಂಡುರೇಣ ಪ್ರತಿಚ್ಛನ್ನಮಾರ್ಗೇ ಯಾಂತಿ ಸುರಪ್ರಿಯಾಃ 


10೯ 
ಮುಕ್ತಾವಿತಾನೈರ್ಮಣಿಹೇಮಕೇತುಭಿ- 
ರ್ನಾನಾಪತಾಕಾವಲಭೀಭಿರಾವೃತಾಮ್‌ | 
ಶಿಖಂಡಿಪಾರಾವತಭ್ಭಂಗನಾದಿತಾಂ 
ವೈಮಾನಿಕಸ್ವೀಕಲಗೀತಮಂಗಲಾಮ್‌ 1 ೨೦ ॥ 
ಮೃದಂಗಶಂಖಾನಕದುಂದುಭಿಸ್ಟನೈಃ 
ಸತಾಲವೀಣಾಮುರಜರ್ಷ್ಟಿವೇಣುಭಿಃ I 
ನೃತ್ಯೈಃ ಸವಾದ್ಯೆ ರುಪದೇವಗೀತಕ್ಕೆ- 
ರ್ಮನೋರಮಾಂ ಸ್ವಪ್ರಭಯಾ ಜಿತಪ್ರಭಾಮ್‌ ॥ ೨೧ ॥ 
ಯಾಂನ ವ್ರಜಂತ್ಯಧರ್ಮಿಷ್ಯಾ ಖಲಾ ಭೂತದ್ರುಹಃ ಶಠಾಃ। 
ಮಾನಿನಃ ಕಾಮಿನೋ ಲುಬ್ದಾ ಏಭಿರ್ಹೀನಾ ವ್ರಜಂತಿ ಯತ್‌ 
12೨1 


ತಾಂ ದೇವಧಾನೀಂ ಸ ವರೂಧಿನೀಪತಿ- 
ರ್ಬಹಿಃ ಸಮಂತಾದ್ರುರುಧೇ ಪೃತನ್ಯಯಾ 1 
ಆಚಾರ್ಯದತ್ತಂ ಜಲಜಂ ಮಹಾಸ್ವನಂ 
ದಧ್ಭೌಪ್ರಯುಂಜನ್ಮಯಮಿಂದ್ರಯೋಪಿತಾಮ್‌ ॥ 2೩ 


ಗಳಿಂದ ಚೆಂದವಾಗಿ ನಿರ್ಮಿಸಲ್ಪಟ್ಟ ಜಗುಲಿಗಳು ಅಮರಾವತಿಯ 
ನಾಲ್ಕು ಮಾರ್ಗಗಳು ಕೂಡುವ ಚೌಕಗಳಲ್ಲಿ ಶೋಭಿಸುತ್ತಿದ್ದವು. 
॥ ೧೬ ॥ ಅಲ್ಲಿಯ ಸ್ತ್ರೀಯರು ಯಾವಾಗಲೂ ಹದಿನಾರು 
ವರ್ಷದವರಂತೆ ಇರುತ್ತಾರೆ. ಅವರ ಯೌವನ ಮತ್ತು ಸೌಂದ 
ರ್ಯವು ಸ್ಥಿರವಾಗಿರುತ್ತದೆ. ಅವರು ನಿರ್ಮಲವಾದ ವಸ್ಟಗಳನ್ನು 
ಟ್ವುಕೊಂಡು ಆ ನಾರಿಯರು ಜ್ವಾಲೆಗಳಿಂದ ಕೂಡಿದ ಅಗ್ನಿಯೋ 
ಪಾದಿಯಲ್ಲಿ ರಾರಾಜಿಸುತ್ತಿದ್ದರು. ॥ ೧೭ ॥ 

ದೇವಾಂಗನೆಯರ ಮುಡಿಯಿಂದ ಜಾರಿಬಿದ್ದ ನೂತನ 
ಸೌಗಂಧಿಕಾಪುಷ್ಪಗಳ ಸುರಭಿಯನ್ನು ಹೊತ್ತು ವಾಯುದೇವನು 
ಅಲ್ಲಿಯ ಮಾರ್ಗಗಳಲ್ಲಿ ಮಂದ-ಮಂದವಾಗಿ ಬೀಸುತ್ತಿದ್ದನು. 
॥ ೧೮ ॥ ಮಹಾಸೌಧಗಳ ಸ್ವರ್ಣಮಯ ಕಿಟಕಿಗಳಿಂದ ಹೊರ 
ಸೂಸುತ್ತಿದ್ದ ಅಗರುವಾಸನೆಯಿಂದ ಕೂಡಿದ ಬಿಳಿಯ ಹೊಗೆ 
ಯಿಂದ ಸಮಾವೃತವಾದ ಮಾರ್ಗಗಳಲ್ಲಿ ದೇವಾಂಗನೆಯರು 
ಸಂಚರಿಸುತ್ತಿದ್ದರು. ॥ ೧೯ ॥ ಅಲ್ಲಲ್ಲಿ ಮುತ್ತುಗಳ ರುಲ್ಲರಿಗಳಿಂದ 
ಅಲಂಕೃತವಾದ ಮಂಟಪಗಳಿಂದಲೂ, ರತ್ನಖಚಿತವಾದ ಚಿನ್ನದ 
ಧ್ವಜಗಳಿಂದಲೂ, ಸೌಧಗಳ ಮೇಲೆ ಹಾರಾಡುತ್ತಿದ್ದ ನಾನಾ ವಿಧ 
ವಾದ ಪತಾಕೆಗಳಿಂದಲೂ ಸಮಾವೃತವಾಗಿದ್ದು ನವಿಲು, ಪಾರಿ 
ವಾಳ, ದುಂಬಿಗಳ ಧ್ವನಿಗಳಿಂದಲೂ, ದೇವತೆಗಳ ಇಂಪಾದ 
ಸಂಗೀತದಿಂದಲೂ ಅಲ್ಲಿ ಮಂಗಳಮಯ ವಾತಾವರಣ ನಿರ್ಮಾಣ 
ವಾಗಿತ್ತು. ॥ ೨೦ ॥ ಮೃದಂಗ, ಶಂಖ, ಆನಕ, ಡೋಲು, ವೀಣಾ- 
ವೇಣು ಮೊದಲಾದ ವಾದ್ಯಗಳು ನುಡಿಸಲಡುತ್ತಿದ್ದವು. ಗಂಧ 
ರ್ವರು ವಾದ್ಯಗಳ ಜೊತೆಗೆ ಹಾಡುತ್ತಿದ್ದರೆ, ಅಪ್ಪರೆಯರು ನರ್ತನ 
ಮಾಡುತ್ತಿದ್ದರು. ಆ ಅಮರಾವತಿಯು ತನ್ನ ಕಾಂತಿಯಿಂದ 
ಕಾಂತಿಯ ಅಧಿದೇವತೆಯನ್ನೂ ಧಿಕ್ಕರಿಸುತ್ತಿದೆಯೋ ಎಂಬಂತೆ 
ಕಾಣುತ್ತಿದ್ದಿತು. ಅಂತಹ ಅಮರಾವತಿಯನ್ನು ಬಲಿಯು ನೋಡಿ 
ದನು. ॥ ೨೧ ॥ ಆ ಪುರಿಯಲ್ಲಿ ಅಧರ್ಮಿಗಳು, ದುಷ್ಟರು, ಜೀವ 
ದ್ರೋಹಿಗಳು, ಮೋಸಗಾರರು, ದುರಭಿಮಾನಿಗಳು, ಕಾಮುಕರು, 
ಲೋಭಿಗಳು ಹೋಗಲಾರರು. ಇಂತಹ ದೋಷಗಳಿಂದ ರಹಿತ 
ರಾದವರು ಮಾತ್ರ ಅಲ್ಲಿಗೆ ಹೋಗಬಲ್ಲರು. ॥ ೨೨ ॥ ಅಸುರರ 
ಸೇನೆಯ ಒಡೆಯನಾದ ಬಲಿಚಕ್ರವರ್ತಿಯು ತನ್ನ ಭಾರೀ ದೊಡ್ಡ 
ಸೈನ್ಯದಿಂದ ಅಮರಾವತಿಯನ್ನು ಹೊರಗಿನಿಂದ ಮುತ್ತಿಗೆ ಹಾಕಿ 
ದನು. ಅವನು ಶುಕ್ರಾಚಾರ್ಯರು ಇತ್ತ ಮಹಾಶಯವನ್ನು ಊದಿ 
ದನು. ಇದರಿಂದ ಇಂದ್ರಪತ್ನಿಯರ ಹೃದಯದಲ್ಲಿ ಭಯವನ್ನು 
ಹುಟ್ಟಿಸುತ್ತಾ ಆ ಶಂಖದ್ವನಿಯು ಎಲ್ಲೆಬೆ ಹರಡಿಕೊಂಡಿತು. ॥1೨೩॥ 


ಮಫವಾಂಸ್ತಮಭಿಪ್ರೇತ್ಯ ಬಲೇಃ ಪರಮಮುದ್ಯಮಮ್‌ । 
ಸರ್ವದೇವಗಣೋಪೇತೋ ಗುರುಮೇತದುವಾಚ ಹ 
12೪ 1 


ಭಗವನ್ನುದ್ಯಮೋ ಭೂಯಾನ್ನಲೇರ್ನ:ಃ ಪೂರ್ವವೈರಿಣ: | 


ಅವಿಷಹ್ಯಮಿಮಂ ಮನ್ಯೇ ಕೇನಾಸೀತ್ರೇಜಸೋರ್ಜಿತಃ ತ 


ಎ I ೨೫ ॥ 
ನೈನಂ ಕಶ್ಲಿತುತೋ ವಾಪಿ ಪ್ರತಿವ್ಯೋಢುಮಧೀಶ್ಚರಃ । 
ಪಿಬನ್ನಿವ ಮುಖೇನೇದಂ ಲಿಹನ್ನಿವ ದಿಶೋ ದಶ । 
ದಹನ್ನಿವ ದಿಶೋ ದೃಗ್ಗಿ; ಸಂವರ್ತಾಗ್ಗಿರಿವೋತ್ತಿತಃ 

j Wu ೨೬ ॥ 
ಬ್ರೂಹಿ ಕಾರಣಮೇತಸ್ಯ ದುರ್ಧರ್ಷತ್ವಸ್ಯ ಮದ್ರಿಪೋಃ 
ಓಜಃ ಸಹೋ ಬಲಂ ತೇಜೋ ಯತ ಏತತ್ತ ಮುದ್ಯಮಃ 

॥ ೨೭॥ 


ಗುರುರುವಾಚ 


ಜಾನಾಮಿ ಮಘವನ್‌ ಶತ್ರೋರುನ್ನತೇರಸ್ಯ ಕಾರಣಮ್‌ । 
ಶಿಷ್ಯಾಯೋಪಭ್ಛತಂ ತೇಜೋ ಭೃಗುಭಿರ್ಬ್ರಹ್ಮವಾದಿಭಿ: 
i ೨೮ ॥ 


ಭವದ್ದಿಧೋ ಭವಾನ್ವಾಸಿ ವರ್ಜಯಿತ್ವೇಶ್ವರಂ ಹರಿಮ್‌ । 
ನಾಸ್ಯ ಶಕ್ತಃ ಪುರಃ ಸ್ಥಾತುಂ ಕೃತಾಂತಸ್ಕ ಯಥಾ ಜನಾಃ 
॥ ೨೯ ॥ 


ತಸ್ಪಾನ್ನಿಲಯಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಣಪಮ್‌ । 
ಯಾತ ಕಾಲಂ ಪ್ರತೀಕ್ಷಂತೋ ಯತಃ ಶತ್ರೋರ್ವಿಷರ್ಯಯಃ 


॥1 ೩೦ ॥ 


ಏಷ ವಿಪ್ರಬಲೋದರ್ಕಃ ಸಂಪ್ರತ್ಯೂರ್ಜಿತವಿಕ್ರಮಃ | 
ತೇಷಾಮೇವಾಪಮಾನೇನ ಸಾನುಬಂಧೋ ವಿನಂಕ್ಸೃತಿ 
11 ೩೧॥ 


ಏವಂ ಸುಮಂತ್ರಿತಾರ್ಥಾಸೇ ಗುರುಣಾರ್ಥಾನುದರ್ಶಿನಾ । 
ಹಿತ್ವಾತ್ರಿವಿಷ್ಟಪಂ ಜಗ್ಗುರ್ಗೀರ್ವಾಣಾಃ ಕಾಮರೂಪಿಣಃ 
1 ೩೨॥ 


ದೇವೇಷ್ಠಥ ನಿಲೀನೇಷು ಬಲಿರ್ವೈರೋಚನಃ ಪುರೀಮ್‌'। 
ದೇವಧಾನೀಮಧಿಷ್ಕಾಯ ವಶಂ ನಿನ್ಯೇ ಜಗತ್ತಯಮ್‌ 

೩೩ ॥ 

ತಂ ವಿಶ್ವಜಯಿನಂ ಶಿಷ್ಯಂ ಭೃಗವಃ ಶಿಷ್ಯವತ್ನಲಾಃ I 
ಶತೇನ ಹಯಮೇಧಾನಾಮನುವ್ರತಮಯಾಜಯನ್‌ 

11೩೪ n 


ಶ್ರೀಮದ್ಭಾಗವತ 


[ ಅಧ್ಯಾಯ 15 


ಬಲಿಯು ಯುದ್ಧಕ್ಕಾಗಿ ಭಾರೀ ಸಿದ್ಧತೆಯನ್ನು ಮಾಡಿರುವನು 
ಎಂದು ನೋಡಿದ ಇಂದ್ರನು ಎಲ್ಲ ದೇವತೆಗಳೊಂದಿಗೆ ತಮ್ಮ 
ಗುರುಗಳಾದ ಬೃಹಸ್ಟತ್ಯಾಚಾರ್ಯರ ಬಳಿಗೆ ಹೋಗಿ ಇಂತೆಂ 
ದನು-॥ ೨೪ ॥ ಪೂಜ್ಯರೇ! ಹಿಂದಿನ ನಮ್ಮ ಶತ್ರುವಾದ 
ಬಲಿಯು ಈ ಬಾರಿ ಯುದ್ಧಕ್ಕಾಗಿ ಭಾರೀ ಸಿದ್ಧತೆ ಮಾಡಿರುವನು. 
ನಮ್ಮಿಂದ ಅವನನ್ನು ಇದಿರಿಸಲು ಸಾಧ್ಯವಾಗದೆಂದೇ ನನಗೆ ಅನಿಸು 
ತ್ತದೆ. ಇವನು ಯಾವ ಶಕ್ತಿಯಿಂದ ನಮ್ಮನ್ನು ಎದುರಿಸುವಷ್ಟು 
ಬಲಶಾಲಿಯಾಗಿದ್ದಾನೆ, ತಿಳಿಯದು. ॥ ೨೫ ॥ ಈ ಸಮಯದಲ್ಲಿ 
ಬಲಿಯನ್ನು ಯಾರೂ ಕೂಡ ಯಾವ ರೀತಿಯಿಂದಲೂ ತಡೆಯ 
ಲಾರರು ಎಂದು ನನಗೆ ಭಾಸವಾಗುತ್ತದೆ. ಅವನು ಪ್ರಳಯಾಗ್ನಿ 
ಯಂತೆ ಬೆಳೆದಿರುವನು ಮತ್ತು ಈ ವಿಶ್ವವನ್ನೇ ಬಾಯಿಂದ 
ತಿಂದುಬಿಡುವನೋ ಎಂದೆನಿಸುತ್ತದೆ. ಹತ್ತು ದಿಕ್ಕುಗಳನ್ನೂ 
ಕಟವಾಯಿಂದ ನೆಕ್ಕಿಬಿಡುವನೋ ಮತ್ತು ಕಣ್ಣುಗಳ ಜ್ವಾಲೆಗಳಿಂದ 
ದಶದಿಕ್ಕುಗಳನ್ನೂ ಸುಟ್ಟುಬಿಡುವನೋ ಎಂಬಂತಿದೆ. ॥ ೨೬ ॥ ನನ್ನ 
ಶತ್ರುವಾದ ಬಲಿಗೆ ನಾನೂ ಕೂಡ ಎದುರಿಸಲಾರದಷ್ಟು ಪರಾಕ್ರ 
ಮವು ಎಲ್ಲಿಂದ ಬಂತು? ಯಾವುದರಿಂದ ಇವನಿಗೆ ಇಂದ್ರಿಯ 
ಶಕ್ಕಿಯೂ, ಮನಶ್ಚಕ್ರಿಯೂ, ದೇಹಶಕ್ತಿಯೂ, ತೇಜಸ್ಸು ಮತ್ತು ಈ 
ಸಮರೋದ್ಯಮಕ್ಕೆ ಪ್ರೇರಣೆಯೂ ಲಭಿಸಿತು? ಎಂಬುದನ್ನು 
ದಯವಿಟ್ಟು ಹೇಳಿರಿ. ॥ ೨೭ ॥ 

ದೇವಗುರು ಬೃಹಸ್ತತ್ಯಾಚಾರ್ಯರು ಹೇಳಿದರು - ಇಂದ್ರನೇ | 
ನಿನ್ನ ಈ ಶತ್ರುವಿನ ಉನ್ನತಿಯ ಕಾರಣವನ್ನು ಬಲ್ಲೆನು. ಬ್ರಹ್ಮವಾದಿ 
ಗಳಾದ ಭೃಗುವಂಶೀಯರು ತಮ್ಮ ಶಿಷ್ಯ ಬಲಿಯಲ್ಲಿ ಮಹಾನ್‌ 
ತೇಜ-ಬಲಗಳ ಭಂಡಾರವನ್ನೇ ತುಂಬಿರುವರು. ॥ ೨೮ ॥ ಸರ್ವೇ 
ಶ್ವರನಾದ ಶ್ರೀಹರಿಯನ್ನು ಬಿಟ್ಟು ನೀನಾಗಲೀ, ನಿನ್ನಂತಹವರು 
ಯಾರೂ ಬಲಿಯ ಮುಂದೆ - ಕಾಲನ ಮುಂದೆ ಪ್ರಾಣಿಗಳು ಹೇಗೆ 
ನಿಲ್ಲಲಾರರೋ ಹಾಗೇ ನಿಲ್ಲಲಾರಿರಿ. ॥ ೨೯ ॥ ಅದಕ್ಕಾಗಿ ನೀವೆಲ್ಲ 
ಸ್ವರ್ಗವನ್ನು ಬಿಟ್ಟು ಅಡಗಿಕೊಂಡಿರಿ. ಶತ್ರುವಿನ ಭಾಗ್ಯಚಕ್ರವು 
ವಿಪರೀತವಾಗುವವರೆಗೆ ನೀವು ಪ್ರತೀಕ್ಟೆಮಾಡುತ್ತಾ ಇರಿ. ॥ ೩೦ ॥ 
ಈ ಸಮಯದಲ್ಲಿ ಭೃಗುವಂಶೀ ಬ್ರಾಹ್ಮಣರ ತೇಜದಿಂದಲೇ 
ಬಲಿಯ ಅಭಿವೃದ್ಧಿ ಉತ್ತರೋತ್ತರವಾಗಿ ಬೆಳೆಯುತ್ತಾ ಇದೆ. 
ಅವನು ಬ್ರಾಹ್ಮಣರನ್ನು ತಿರಸ್ಕರಿಸಿದಾಗ, ಅವಮಾನಗೊಳಿಸಿದಾಗ 
ಅವನು ತನ್ನ ಪರಿವಾರದೊಂದಿಗೆ ವಿನಾಶಹೊಂದುವನು. ॥ ೩೧॥ 
ದೇವಗುರು ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಸ್ವಾರ್ಥ ಮತ್ತು 
ಪರಮಾರ್ಥವೆಲ್ಲವನ್ನು ಬಲ್ಲವರಾಗಿದ್ದರು. ಗುರುಗಳು ಹೀಗೆ 
ದೇವತೆಗಳಿಗೆ ಸಲಹೆ ನೀಡಿದಾಗ ಅವರೆಲ್ಲರೂ ಇಷ್ಟಾನುಸಾರವಾದ 
ರೂಪಗಳನ್ನು ಧರಿಸಿ ಸ್ವರ್ಗವನ್ನು ಬಿಟ್ಟು ಹೊರಟು ಹೋದರು. 
॥ ೩೨ ॥ ದೇವತೆಗಳು ಅಡಗಿಕೊಂಡಾಗ ವಿರೋಚನನಂದನ 
ಬಲಿಯು ಅಮರಾವತಿಯ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸಿ, 
ಮೂರುಲೋಕಗಳನ್ನು ವಶಪಡಿಸಿಕೊಂಡು ಆಳತೊಡಗಿದನು. 
॥ ೩೩ ॥ ಬಲಿಚಕ್ರವರ್ತಿಯು ವಿಶ್ವವಿಜಯಿಯಾದಾಗ ಶಿಷ್ಯ 
ಪ್ರೇಮಿ ಶುಕ್ರಾಚಾರ್ಯರೇ ಮೊದಲಾದ ಭೃಗುವಂಶೀಯರು ತಮ್ಮ 
ಶಿಷ್ಯನಾದ ಬಲಿಯಿಂದ ನೂರು ಅಶ್ವಮೇಧ ಯಜ್ಞಗಳನ್ನು 
ಮಾಡಿಸಿದರು. ॥ ೩೪ ॥ 


16 ಅಧ್ಯಾಯ] ಅಷ್ಟಮ ಸೃಂಧ 867 
ತತಸ್ತದನುಭಾವೇನ ಭುವನತ್ರಯವಿಶ್ರುತಾಮ್‌ । ಆ ಯಜ್ಞಗಳ ಮೂಲಕ ಬಲಿಯ ಕೀರ್ತಿ ಕೌಮುದಿಯು 
ಕೀರ್ತಿಂ ದಿಕ್ಷು ವಿತನ್ಮಾನಃ ಸ ರೇಜ ಉಡುರಾಡಿವ | ಮೂರು ಲೋಕಗಳನ್ನೂ ಆಕ್ರಮಿಸಿ ದಶದಿಕ್ಕುಗಳಲ್ಲಿಯೂ 


11 ೩೫ ॥ 


ಬುಭುಜೇ ಚ ಶ್ರಿಯಂ ಸ್ವೃದ್ಧಾಂ ದ್ವಿಜದೇವೋಪಲಂಭಿತಾಮ್‌ । 
ಕೃತಕೃತ್ಯಮಿವಾತ್ಮಾನಂ ಮನ್ಯಮಾನೋ ಮಹಾಮನಾಃ 
WAL I 


ಪಸರಿಸಿತು ಹಾಗೂ ಅವನು ನಕ್ಷತ್ರಗಳ ರಾಜನಾದ ಚಂದ್ರನಂತೆ 
ಶೋಭಾಯಮಾನನಾದನು. ॥ ೩೫ ॥ ದೇವತಾ ಸ್ವರೂಪರಾದ 
ಬ್ರಾಹ್ಮಣರ ಕೃಪಾಶ್ರಯದಿಂದ ಲಭಿಸಿದ ಸಂಪತ್ತಮೃದ್ಧವಾದ 
ರಾಜ್ಯಲಕ್ಷ್ಮಿಯನ್ನು ಮಹಾತ್ಮನಾದ ಬಲಿಯು ಉಪಭೋಗಿಸುತ್ತಾ 
ತನ್ನನ್ನು ಕೃತಕೃತ್ವನೆಂದು ಭಾವಿಸಿಕೊಂಡನು 0೩೬ ೪. 


ಹದಿನೈದನೆಯ ಅಧ್ಯಾಯವು ಮುಗಿಯಿತು. ॥ ೧೫ ॥ 


ಇತಿ ಶ್ರೀಮದ್ದಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ಪಂಚದಶೋ5ಧ್ಯಾಯಃ॥ ೧೫ ॥ 


— ಕ್ರಿ ್ರಾಸೌಮಾನಾಜೂ. 


ಹದಿನಾರನೆಯ ಅಧ್ಯಾಯ 
ಕಶ್ಯಪರು ಅದಿತಿಗೆ ಪಯೋವ್ರತವನ್ನು ಉಪದೇಶಿಸಿದುದು 


ಪ್ರಿ ಶುಕ ಉವಾಚ 


ಏವಂ ಪುತ್ರೇಷು ನಷ್ಟೇಷು ದೇವಮಾತಾದಿತಿಸ್ತದಾ । 
ಹೃತೇ ತ್ರಿವಿಷ್ಣಪೇ ದೈತ್ಯೆಃ ಪರ್ಯತಪ್ಯದನಾಥವತ್‌ 
1 ೧॥ 
ಏಕದಾ ಕಶ್ಯಪಸ್ತಸ್ಯಾ ಆಶ್ರಮಂ ಭಗವಾನಗಾತ್‌ 1 
ನಿರುತ್ತವಂ , ನಿರಾನಂದಂ  ಸಮಾಧೇರ್ವಿರತಶ್ಚಿರಾತ್‌ 
॥ ೨ ॥ 


ಸ ಪತ್ನೀಂ ದೀನವದನಾಂ ಕೃತಾಸನಪರಿಗ್ರಹ: | 


ಸಭಾಜಿತೋ ಯಥಾನ್ಯಾಯಮಿದಮಾಹ ಕುರೂದ್ವಹ 
॥ ೩॥ 


ಅಪ್ಯಭದ್ರಂ ನ ವಿಪ್ರಾಣಾಂ ಭದ್ರೇ ಲೋಕೇ5ಧುನಾ55ಗತಮ್‌॥। 
ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯೋಶ್ಸಂದಾನುವರ್ತಿನಃ 


॥ ೪॥ 
ಅಪಿ ವಾಕುಶಲಂ ಕಿಂಚಿದ್‌ 
ಗೃಹೇಷು ಹಮೇಧಿನಿ 
ಧರ್ಮಸ್ಕಾರ್ಥಸ್ಯ ಕಾಮಸ್ಯ 


ಯತ್ರ ಯೋಗೋ ಹ್ಯಯೋಗಿನಾಮ್‌ ॥೫॥ 


ಅಪಿ ವಾತಿಥಯೋಇಭ್ಯೇತ್ಯ ಕುಟುಂಬಾಸಕ್ತಯಾ ತ್ವಯಾ । 


ಗೃಹಾದಪೂಜಿತಾ ಯಾತಾಃ ಪ್ರತ್ಯುತ್ವಾನೇನ ವಾ ಕ್ವಚಿತ್‌ 
॥ ೬॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತ ಮಹಾ 
ರಾಜಾ! ದೇವತೆಗಳು ಹೀಗೆ ಸ್ವರ್ಗದಿಂದ ಪಲಾಯನಮಾಡಿ 
ಅಡಗಿಕೊಂಡರು ಮತ್ತು ದೈತ್ಯರು ಅಮರಾವತಿಯ ಮೇಲೆ ಅಧಿ 
ಕಾರವನ್ನು ಸ್ಥಾಪಿಸಿದಾಗ ದೇವಮಾತೆಯಾದ ಅದಿತಿಯು 
ದಿಕ್ಕಿಲ್ಲದವಳಂತೆ ಬಹಳವಾಗಿ ಸಂಕಟಪಟ್ಟಳು. ॥ ೧॥ ಬಹಳ 
ಕಾಲದ ಬಳಿಕ ಒಂದುದಿನ ಪರಮಪ್ರಭಾವಶಾಲಿಗಳಾದ ಕಶ್ಯಪ 
ಮಹಾಮುನಿಗಳು ಸಮಾಧಿಯಿಂದ ಬಹಿರ್ಮುಖರಾಗಿ ಅದಿ 
ತಿಯ ಆಶ್ರಮಕ್ಕೆ ಆಗಮಿಸಿದರು. ಅಲ್ಲಿ ಸುಖವಾಗಿಲೀ, ಶಾಂತಿ 
ಯಾಗಲೀ, ಉತ್ಸಾಹವಾಗಲೀ, ಅಲಂಕಾರವಾಗಲೀ ಏನೂ 
ಅವರಿಗೆ ಕಂಡುಬರಲಿಲ್ಲ ॥ ೨॥ ಪರೀಕ್ಷಿತನೇ | ಅವರು ಅಲ್ಲಿಗೆ 
ಹೋಗಿ ಆಸನದಲ್ಲಿ ಮಂಡಿಸಿದಾಗ ಅದಿತಿಯು ವಿಧಿವತ್ತಾಗಿ 
ಅವರನ್ನು ಪೂಜಿಸಿ-ಸತ್ಕರಿಸಿದಳು. ಬಾಡಿದ ಮುಖಭಾವದಿಂದ 
ಕೂಡಿದ ಪತ್ನಿಯನ್ನು ನೋಡಿ ಕಶ್ಯಪರು ಕೇಳಿದರು -॥ ೩॥ 
ಕಲ್ಯಾಣೀ! ಈ ಸಮಯದಲ್ಲಿ ಜಗತ್ತಿನಲ್ಲಿ ಬ್ರಾಹ್ಮಣರ ಮೇಲೆ 
ಯಾವುದೇ ವಿಪತ್ತುಗಳು ಬಂದಿಲ್ಲವಲ್ಲ! ಧರ್ಮಪಾಲನೆಯು 
ಸರಿಯಾಗಿ ನಡೆಯುತ್ತಾ ಇದೆಯಲ್ಲ! ಮೃತ್ಯುವಿನ ವಶವರ್ತಿ 
ಗಳಾದ ಜನರಿಗೂ ಯಾವುದೇ ತೊಂದರೆಯೂ ಆಗಿಲ್ಲವಲ್ಲ? 
॥ ೪ ॥ ಪ್ರಿಯೇ! ಗೃಹಸ್ಥಾಶ್ರಮವಾದರೋ ಯೋಗಾಭ್ಯಾಸವನ್ನು 
ಮಾಡದಿರುವವರಿಗೂ ಕೂಡ ಯೋಗದ ಫಲವನ್ನು ಕೊಡು 
ವಂತಹುದು. ಇಂತಹ ಗೃಹಸ್ಥಾಶ್ರಮದಲ್ಲಿದ್ದು ಧರ್ಮ, ಅರ್ಥ, 
ಕಾಮ ಇವುಗಳ ಸೇವನೆಯಲ್ಲಿ ಯಾವುದೇ ವಿಘ್ಗಗಳಾದರೋ 
ಇಲ್ಲವಲ್ಲ! ॥ ೫ ॥ ನೀನು ಯಾವಾಗಲಾದರೋ ಮನೆಕೆಲಸದಲ್ಲಿ 
ತೊಡಗಿದ್ದ ಸಮಯದಲ್ಲಿ ಯಾರಾದರೂ ಅತಿಥಿಗಳು ಬಂದು, 
ಅವರನ್ನು ನೀನು ಎದ್ದುಹೋಗಿ ಸತ್ಯರಿಸದೇ ಅವರು ನಿರಾಶರಾಗಿ 

ಮನೆಯಿಂದ ಹೊರಟುಹೋದರೇ ? ಅದರಿಂದೇನಾದರೂ 
ಖಿನ್ನಮನಸ್ಕಳಾಗಿರುವೆಯಾ 9॥೬॥ 


ಗೃಹೇಷು ಯೇಷ್ಮತಿಥಯೋ ನಾರ್ಚಿತಾಃ ಸಲಿಲೈರಪಿ | 
ಯದಿ ನಿರ್ಯಾಂತಿ ತೇ ನೂನಂ ಫೇರುರಾಜಗೃಹೋಪಮಾಃ 
1 ೭ ॥ 


ಅಪ್ಯಗ್ನಯಸ್ತು ವೇಲಾಯಾಂ ನ ಹುತಾ ಹವಿಷಾ ಸತಿ । 


ತ್ವರೋದ್ವಿಸನಿಯಾ ಭದ್ರೇ ಪ್ರೋಷಿತೇ ಮಯಿ ಕರ್ಹಿಚಿತ್‌ 

॥ ೮॥ 
ಯತೂಜಯಾ ಕಾಮದುಘಾನ್ಯಾತಿ ಲೋಕಾನ್ಸಹಾನ್ವಿತಃ । 
ಬ್ರಾಹ್ಮಣೋರತ್ಗಿಶ್ಚವೈ ವಿಷ್ಣೋ: ಸರ್ವದೇವಾತ್ಮಕೋ ಮುಖಮ್‌ 

॥ ೯॥ 


+ 


ಅಪಿ ಸರ್ಮೇ ಕುಶಲಿನಸ್ತವ ಪುತ್ರಾ ಮನಸ್ತಿನಿ 
ಲಕ್ಷಯೇತಸ್ಪಸ್ನಮಾತ್ಗಾನಂ ಭವತ್ಯಾ ಲಕ್ಷಣೈರಹಮ್‌ 
I ೧೦ ॥ 
ಅದಿತಿರುವಾಚ 


ಭದ್ರಂ ದ್ವಿಜಗವಾಂ ಬ್ರಹ್ಮನ್‌ಧರ್ಮಸ್ಥಾಸ್ಯ ಜನಸ್ಯ ಚ । 
ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇಧಿನ್ಸೃಹಾ ಇಮೇ 
॥1 ೧೧ 
ಅಗ್ಗಯೋತತಿಥಯೋ ಭೃತ್ಯಾ ಭಿಕೋ ಯೇ ಚ ಲಪ್ಪವಃ । 
ಸರ್ವಂ ಭಗವತೋ ಬ್ರಹ್ಮನ್ನನುಧ್ಯಾನಾನ್ನ ರಿಷ್ಕತಿ 
I ೧೨ ॥ 
ಕೋನುಮೇ ಭಗವನ್ಯಾಮೋ ನ ಸಂಪದ್ಯೇತ ಮಾನಸಃ । 
ಯಸ್ಕಾ ಭವಾನ್ಯಜಾಧ್ಯಕ್ಷ ಏವಂ ಧರ್ಮಾನೃ್ವಭಾಷತೇ 


I ೧೩ 11 
ತವೈವ ಮಾರೀಚ ಮನಃಶರೀರಜಾಃ 
ಪ್ರಜಾ ಇಮಾಃ ಸತ್ತ್ವರಜಸ್ತಮೋಜುಷಃ । 
ಸಮೋ ಭವಾಂಸ್ತಾಸ್ಪಸುರಾದಿಷು ಪ್ರಭೋ 
ತಥಾಪಿ ಭಕ್ತಂ ಭಜತೇ ಮಹೇಶ್ವರಃ ॥ ೧೪ ॥ 


ತಸ್ಮಾದೀಶ ಭಜಂತ್ಯಾ ಮೇ ಶ್ರೇಯಶ್ಚಿಂತಯ ಸುವ್ರತ 1 
ಹೃತಶ್ರಿಯೋ ಹೃತಸ್ಥಾನಾನಪತ್ಪೈ: ಪಾಹಿ ನಃ ಪ್ರಭೋ 
॥1 ೧೫ ॥ 
ಪರೈರ್ವಿವಾಸಿತಾ ಸಾಹಂ ಮಗ್ನಾ ವ್ಯಸನಸಾಗರೇ । 
ಐಶ್ವರ್ಯಂ ಶ್ರೀರ್ಯಶಃ ಸ್ಥಾನಂ ಹೃತಾನಿ ಪ್ರಬಲೈರ್ಮಮ 
un ೧೬॥ 
ಯಥಾ ತಾನಿ ಪುನಃ ಸಾಧೋ ಪ್ರಪದ್ಯೇರನ್ನಮಾತ್ಮಜಾಃ I 
ತಥಾ ವಿಧೇಹಿ ಕಲ್ಮಾಣಂ ಧಿಯಾ ಕಲ್ಯಾಣಕೃತ್ತಮ 
11 ೧೭ 1 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ಯಾವ ಮನೆಗಳಲ್ಲಿ ಬಂದಿರುವ ಅತಿಥಿಗಳಿಗೆ ನೀರಿನಿಂ 
ದಾದರೂ ಸತ್ಯರಿಸಲಾಗುವುದಿಲ್ಲವೋ, ಬಂದವರು ನಿರಾಶರಾಗಿ 
ಹಿಂತಿರುಗುವರೋ ಆ ಮನೆಯು ನರಿಗಳ ಮನೆಯಂತೆ ಆಗಿದೆ. 
॥ ೭ ॥ ಪ್ರಿಯೇ! ನಾನು ತಪಸ್ಸಿಗೆ ಹೊರಟುಹೋಗಿರಲು ಕಳವಳ 
ಗೊಂಡ ಮನಸಿನಿಂದ ಕೂಡಿದ ನೀನು ಆಯಾ ಕಾಲಗಳಲ್ಲಿ ಅಗ್ನಿ 
ಪರಿಚರ್ಯೆಯನ್ನು ಮಾಡದೇ ಹೋದೆಯಾ? ॥ ೮ ॥ ಸರ್ವ 
ದೇವಮಯನಾದ ಭಗವಂತನಿಗೆ ಬ್ರಾಹ್ಮಣರು ಮತ್ತು ಅಗ್ನಿಯು 
ಮುಖಪ್ರಾಯರಾಗಿದ್ದಾರೆ. ಗೃಹಸ್ಥನಾದ ಪುರುಷನು ಬ್ರಾಹ್ನಣ 
ರನ್ನೂ ಅಗ್ನಿಯನ್ನೂ ಆರಾಧಿಸಿದ್ದೇ ಆದರೆ ಸಮಸ್ತ ಕಾಮನೆಗಳನ್ನು 
ಪೂರ್ಣಗೊಳಿಸುವಂತಹ ಪುಣ್ಯಲೋಕಗಳಿಗೆ ಹೋಗುತ್ತಾನೆ. 
॥ ೯ ॥ ಮನಸ್ತಿನಿಯೇ! ನಿನ್ನ ಮಕ್ಕಳೆಲ್ಲರೂ ಕುಶಲಿಗಳಾಗಿ 
ರುವರೇ ? ನಿನ್ನ ಮುಖಲಕ್ಷಣಗಳಿಂದ ನೀನು ಸ್ವಲ್ಪ ಅಸ್ವಸ್ಥಳಾಗಿ 
ರುವೆಯೆಂದು ನಾನು ಗಮನಿಸುತ್ತಿದ್ದೇನೆ. ॥ ೧೦ ॥ 
ಅದಿತಿಯು ಹೇಳಿದಳು - ಪೂಜ್ಯರಾದ ಬ್ರಾಹ್ನಣಶ್ರೇಷ್ಠರೇ | 
ಬ್ರಾಹ್ಮಣರು, ಗೋವುಗಳು, ಧರ್ಮವೂ ಹಾಗೂ ನಿಮ್ಮ ಸೇವಕಿ 
ಯಾದ ನಾನೂ - ಎಲ್ಲರೂ ಕುಶಲಿಗಳಾಗಿದ್ದೇವೆ. ಸ್ವಾಮಿಯೇ! 
ಈ ಗೃಹಸ್ಥಾಶ್ರಮವು ಧರ್ಮ, ಅರ್ಥ, ಕಾಮ ಇವುಗಳ ಸಾಧನೆ 
ಯಲ್ಲಿ ಪರಮ ಸಹಾಯಕವಾಗಿದೆ. ॥ ೧೧॥ ಪ್ರಭೋ! ನಿಮ್ಮ 
ನಿರಂತರ ಸ್ಮರಣೆ ಮತ್ತು ಶುಭಕಾಮನೆಯಿಂದಲೂ ಅಗ್ನಿ ಅತಿಥಿ, 
ಸೇವಕ, ಭಿಕ್ಷುಕರು ಹಾಗೂ ಇತರ ಯಾಚಕರನ್ನೂ *ರಸ್ಕಾರ 
ಭಾವದಿಂದ ಕಂಡಿಲ್ಲ ಎಲ್ಲರನ್ನೂ ಯಥಾಯೋಗ್ಯವಾಗಿ ಸತ್ಕರಿಸಿ 
ದ್ದೇನೆ. ॥ ೧೨ ॥ ಪೂಜ್ಯರೇ | ನಿಮ್ಮಂತಹ ಪ್ರ ಪ್ರಜಾಧ್ಯಕ್ಷರು ನನಗೆ 
ಧರ್ಮೋಪದೇಶ ಮಾಡುತ್ತಿರುವಾಗ ನನ್ನ ಮನನ ಯಾವ 
ಕಾಮನೆಗಳು ತಾನೇ ಈಡೇರಲಾರವು 2 1 ೧೩ ॥ ಆರ್ಯವಪುತ್ರ ! 
ಸಮಸ್ತ ಪ್ರಜೆಯು ಸತ್ವ್ವಗುಣೀಯಾಗಿರಲೀ, ರಜೋಗುಣಿಯಾಗಿ 
ರಲೀ. ರೋಸಾ ಗಲೀ ನಿಮ್ಮ ಸಂತಾನವೇ ಆಗಿದೆ 
ಯಲ್ಲ?) ಕೆಲವರು ಸಂಕಲ್ಪದಿಂದಲಾದರೆ, ಕೆಲವು ಶರೀರದಿಂದ 
ಉತ್ಪನ್ನರಾಗಿದ್ದಾರೆ. ಭಗವಂತನೇ ! ಅಸುರರಾಗಿರಲೀ, ದೇವತೆ 
ಗಳಾಗಿರಲೀ ತಾವು ತಮ್ಮ ಸಂತಾನದ ಕುರಿತು ಒಂದೇ ರೀತಿಯ 
ಸಮಭಾವವನ್ನೇ ಇರಿಸಿರುವಿರಿ. ಆದರೂ ಸ್ವತಃ ಪರಮೇಶ್ವರನೂ 
ಕೂಡ ತನ್ನ ಭಕ್ತರ ಅಭಿಲಾಷೆಯನ್ನು ಪೂರ್ಣಗೊಳಿಸುತ್ತಾ 
ಇರುವನಲ್ಲ! ॥ ೧೪ ॥ ನನ್ನ ಸ್ವಾಮಿಯೇ! ನಾನು ನಿಮ್ಮ ದಾಸಿ 
ಯಾಗಿರುವೆನು. ನೀವು ನನ್ನ ಒಳಿತಿಗಾಗಿ ವಿಚಾರಮಾಡಿರಿ. 
ಮಾನಧನನೇ! ಪ್ರಭುವೇ! ಶತ್ರುಗಳು ನಮ್ಮ ಸಂಪತ್ತನ್ನೂ 
ರಾಜ್ಯವನ್ನೂ ಅಪಹರಿಸಿ ಬಿಟ್ಟಿರುವರು. ತಾವು ನಮ್ಮನ್ನು ರಕ್ಷಿಸಿರಿ. 
॥ ೧೫ ॥ ಬಲಿಷ್ಠರಾದ ದೈತ್ಯರು ನಮ್ಮ ಐಶ್ವ ರ್ಯ, ಧನ, 
ಯಶಸ್ಸೂ, ಪದವಿ ಎಲ್ಲವನ್ನೂ ಕಸಿದುಕೊಂಡು, "ನಮ್ಮನ್ನು ರಾಜ್ಯ 
ದಿಂದ ಹೊರಗೆ ಹಾಕಿರುವರು. ಹೀಗೆ ನಾನು ದುಃಖದ ಸಮುದ 
ದಲ್ಲಿ ಮುಳುಗಿಹೋಗಿದ್ದೇನೆ. ॥ ೧೬ ॥ ನಿಮ್ಮನ್ನು ಬಿಟ್ಟು ನಮ್ಮಗಳ 
ಒಳಿತನ್ನು ಮಾಡುವವರು ಬೇರೆ ಯಾರೂ ಇಲ್ವ ಅದಕ್ಕಾಗಿ ನನ್ನ 
ಹಿತೈಷಿಗಳಾದ ಸ್ವಾಮಿಯೇ | ನೀವು ಚೆನ್ನಾಗಿ ವಿಚಾರಮಾಡಿ ನನ್ನ 
ಮಕ್ಕಳಿಗೆ ಕಳೆದುಹೋದ ವಸ್ತುಗಳು ಪುನಃ ದೊರಕುವಂತೆ ತಮ್ಮ 
ಸಂಕಲ್ಪದಿಂದಲೇ ನನ್ನ ಕಲ್ಯಾಣವಾಗುವಂತಹ ಯಾವುದಾದರೂ 
ಉಪಾಯವನ್ನು ಮಾಡಿರಿ. ॥ ೧೭ ॥ 


16 ಅಧ್ಯಾಯ] 


ಅಷ್ಟಮ ಸೃಂಧ 


869 


ಶ್ರೀಶುಕ ಉವಾಚ 


ಏವಮಭ್ಯರ್ಥಿತೋಶದಿತ್ಯಾ ಕಸ್ತಾಮಾಹ ಸ್ಮಯನ್ನಿವ 1 
ಅಹೋ ಮಾಯಾಬಲಂ ವಿಷ್ಣೋ: ಸ್ನೇಹಬದ್ಧಮಿದಂ ಜಗತ್‌ 

॥ ೧೮ ॥ 
ಕ್ವದೇಹೋ ಭೌತಿಕೋತನಾತ್ಮಾಕ್ವಚಾತ್ಮಾಪ್ರಕೃತೇಃ ಪರಃ। 
ಕಸ್ಯ ಕೇ ಪತಿಪುತ್ರಾದ್ಯಾ ಮೋಹ ಏವ ಹಿ ಕಾರಣಮ್‌ 

॥ ೧೯॥ 
ಉಪತಿಷ್ಯಸ್ವ ಪುರುಷಂ ಭಗವಂತಂ ಜನಾರ್ದನಮ್‌ । 
ಸರ್ವಭೂತಗುಹಾವಾಸಂ ವಾಸುದೇವಂ ಜಗದ್ಗುರುಮ್‌ 

॥ 2೦ ॥ 
ಸ ವಿಧಾಸ್ಯತಿ ತೇ ಕಾಮಾನ್‌ಹರಿರ್ದೀನಾನುಕಂಪನಃ । 
ಅಮೋಘಾ ಭಗವದ್ದಕ್ತಿರ್ನೇತರೇತಿ ಮತಿರ್ಮಮ 

॥ ೨೧॥ 

ಅದಿತಿರುವಾಚ 


ಕೇನಾಹಂ ವಿಧಿನಾ ಬ್ರಹ್ಮನ್ನುಪಸ್ಥಾಸ್ಯೇ ಜಗತ್ತತಿಮ್‌ । 
ಯಥಾ ಮೇ ಸತ್ಯಸಂಕಲ್ಲೋ ವಿಧಧ್ಯಾತ್ನಮನೋರಥಮ್‌ 
1 ೨೨ ॥ 
ಆದಿಶ ತ್ವಂ ದ್ವಿಜಶ್ರೇಷ್ಠ ವಿಧಿಂ ತದುಪಧಾವನಮ್‌ । 
ಆಶು ತುಪ್ಯತಿ ಮೇ ದೇವಃ ಸೀದಂತ್ಯಾಃ ಸಹ ಪ್ರತ್ರಕೈಃ 
॥ ೨೩ ॥ 


i ಕಶ್ಯಪ ಉವಾಚ 


ಏತನ್ಮೇ ಭಗವಾನ ನಷ್ಟು ಪ್ರಜಾಕಾಮಸ್ಯ ಪದ್ಧಜಃ ಟ 
ಯದಾಹ ತೇ ಪ್ರವಕ್ಟ್ಯಾಮಿ ವ್ರತಂ ಕೇಶವತೋಷಣಮ್‌ 
॥| ೨೪ ॥ 


ಫಾಲ್ಗುನಸ್ಯಾಮಲೇ ಪಕ್ಷೇ ದ್ವಾದಶಾಹಂ ಪಯೋವ್ರತಃ ! 
ಅರ್ಚಯೇದರವಿಂದಾಕ್ನಂ ಭಕ್ತ್ಯಾ ಪರಮಯಾನ್ವಿತಃ 

॥1 ೨೫ ॥ 
ಸಿನೀವಾಲ್ಯಾಂ ಮೃದಾ55ಲಿಪ್ಯ  ಸ್ವಾಯಾತ್ಯೋಡವಿದೀರ್ಣಯಾ! 


ಯದಿ ಲಭ್ಯ ತ ವೈ ಸ್ರೋತಸ್ಕೆ ತಂ ಮಂತ್ರಮುದೀರಯೇತ್‌ 
॥ ೨೬ ॥ 


ತ್ವಂ ದೇವ್ಯಾ ದಿವರಾಹೇಣ ರಸಾಯಾಃ ಸ್ಥಾನಮಿಚ್ಛತಾ I 

ಉದ್ದ್ಭತಾಸಿ ನಮಸ್ತುಭ್ಯಂ ಪಾಪ್ಗಾನಂ ಮೇ ಪ್ರಣಾಶಯ 
॥ ೨೭ 

ನಿರ್ವರ್ತಿತಾತ್ಮನಿಯಮೋ ದೇವಮರ್ಚೇತ್ತಮಾಹಿತಃ | 


ಅರ್ಚಾಯಾಂ ಸ್ಮಂಡಿಲೇ ಸೂರ್ಯೇ ಜಲೇವಹ್ನ್‌ ಗುರಾವಪಿ 
॥ ೨೮ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಹೀಗೆ ಅದಿತಿಯು 
ಕಶ್ಯಪರಲ್ಲಿ ಪ್ರಾರ್ಥಿಸಿದಾಗ ಅವರು ಕೊಂಚ ವಿಸ್ಥಿತರಾಗಿ ನುಡಿ 
ದರು - ದೇವೀ! ಇದೆಂತಹ ಅಚ್ಚರಿಯ ಮಾತಾಗಿದೆ? ಭಗ 
ವಂತನ ಮಾಯೆಯು ಎಷ್ಟು ಪ್ರಬಲವಾಗಿದೆ! ಈ ಇಡೀ ಪ್ರಪಂ 
ಚವು ಸ್ನೇಹವೆಂಬ ಹಗ್ಗದಿಂದ ಕಟ್ಟಲ್ಟ್ಟಿದೆ. ॥ ೧೮ ॥ ಪಂಚಭೂತ 
ಗಳಿಂದ ಸೃಷ್ಟಿಯಾಗಿರುವ ಅನಾತ್ಸವಾದ ಶರೀರವೆಲ್ಲಿ? ಪ್ರಕೃತಿ 
ಗಿಂತಲೂ ಆಚೆ ಇರುವ ಆತ್ಮನೆಲ್ಲಿ? ಯಾರಿಗೆ ಯಾರೂ ಪತಿಯೂ 
ಇಲ್ಲ ಪುತ್ರನೂ ಇಲ್ಲ ಸಂಬಂಧಿಯೂ ಇಲ್ಲ ಮೋಹವೇ ಎಲ್ಲ 
ಮನುಷ್ಯರನ್ನು ಕುಣಿಸುತ್ತಾ ಇದೆ. ॥ ೧೯॥ ಪ್ರಿಯೇ! ನೀನು 
ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ವಿರಾಜಮಾನನಾಗಿರುವ ತನ್ನ 
ಭಕ್ತರ ದುಃಖಗಳನ್ನು ಕಳೆಯುವಂತಹ ಜಗದ್ಗುರು ಭಗವಾನ್‌ 
ವಾಸುದೇವನನ್ನು ಆರಾಧಿಸು. ॥ ೨೦ ॥ ಅವನು ಅತ್ಯಂತ 
ದಯಾಳುವಾಗಿದ್ದಾನೆ. ಆ ಶ್ರೀಹರಿಯು ಅವಶ್ಯವಾಗಿಯೇ ನಿನ್ನ 
ಕಾಮನೆಯನ್ನು ಪೂರ್ಣಗೊಳಿಸುವನು. ಭಗವಂತನ ಭಕ್ಕಿಯು 
ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬ ದೃಢವಾದ ವಿಶ್ವಾಸವು 
ನನಗಿದೆ. ಇದು ಬಿಟ್ಟರೆ ಬೇರೆ ಯಾವ ಉಪಾಯವೂ 
ಇಲ್ಲ ॥ ೨೧॥ 

ಅದಿತಿಯು ಕೇಳಿದಳು - ಪೂಜ್ಯರೇ! ಸತ್ಯಸಂಕಲ್ಲನಾದ 
ಭಗವಾನ್‌ ಜಗದೀಶ್ವರನು ನನ್ನ ಮನೋರಥವನ್ನು ಪೂರ್ಣ 
ಗೊಳಿಸುವಂತೆ ನಧನ ನಾನು ಹೇಗೆ ಆರಾಧಿಸಬೇಕು ? ನನಗೆ 
ತಿಳಿಸಿರಿ. ॥ ೨೨ ॥ ಪತಿದೇವಾ | ನಾನು ನನ್ನ ಮಕ್ಕಳೊಡನೆ ಬಹಳ 
ವಾದ ದುಃಖವನ್ನು ಅನುಭವಿಸುತ್ತಿರುವೆನು. ಪರಬ್ರಷ್ಟ ಪರಮಾತ್ಮನು 
ಶೀಘ್ರವಾಗಿ ಪ್ರಸನ್ನನಾಗುವಂತಹ ಆರಾಧನಾ ವಿಧಿಯನ್ನು ನನಗೆ 
ವಾಗ ಎಂದು ಪ್ರಾರ್ಥಿಸಿದಳು. ॥ ೨೩ ॥ 

ಕಶ್ಯಪರು ಹೇಳಿದರು - ಸಾಧ್ವಿ ಯೇ! ಹಿಂದೊಮ್ಮೆ ನಾನು 
ಸಂತಾನದ ಅಪೇಕ್ಷೆಯಿಂದ ಬ್ರಹ್ಮದೇವರ ಬಳಿಯಲ್ಲಿ ಪ್ರಾರ್ಥಿಸಿದ್ದೆ 
ನನ್ನ ಪ್ರಾರ್ಥನೆಯಂತೆ ಅವರು ಭಗವಂತನನ್ನು ಪ್ರ ಸನ್ನಗೊಳಿಸು 
ವಂತಹ (ಸಂತಾನವನ್ನು ಪ ಪಡೆಯುವಂತಹ) ಪತತಸ್ನು ಉಪದೇಶಿ 
ಸಿದ್ದರು. ಅದನ್ನು ನಾನು ನಿನಗೆ ಹೇಳುತ್ತೇನೆ. ॥ ೨೪ ॥ ಫಾಲ್ಗುಣ 
ಮಾಸದ ಶುಕ್ನಪಕ್ಕದಲ್ಲಿ ಪ್ರತಿಪದೆಯಿಂದ ದ್ವಾದಶಿಯವರೆಗೆ ಹನ್ನೆ 
ರಡುದಿನಗಳು ಕೇವಲ ಹಾಲನ್ನು ಕುಡಿದುಕೊಂಡು ಅನನ್ಯ ಭಕಿ 
ಯಿಂದ ಭಗವಾನ್‌ ಕೆಮಲಾಕ್ಕನನ್ನು ಪೂಜಿಸಬೇಕು. ॥ ೫ il 
ಹಿಂದಿನ ಮಾಘಮಾಸದ ಅಮಾವಾಸ್ಯೆಯ ದಿನ ಕಾಡುಹಂದಿಯು 
ಅಗೆದು ಹಾಕಿರುವ ಮೃತ್ರಿಕೆಯನ್ನು ಮೈಗೆ ಹಚ್ಚಿಕೊಂಡು ನದಿಯಲ್ಲಿ 
ಸ್ಥಾನಮಾಡಬೆಕು. "ತ್ವಂ ಡೇವ್ಯಾದಿವರಾಹೇಣು. ಜ್‌ ' ಈ ಮಂತ್ರ 
ವನ್ನು ಜಪಿಸಬೇಕು. ॥ ೨೬ ॥ ಹೇ ಭಗವತಿ ಭೂದೇವಿಯೆ | 
ಪ್ರಾಣಿಗಳಿಗೆ ಜೀವಿಸಲು ಸ್ಥಾನವನ್ನು ಕಲ್ಪಿಸಿಕೊಡುವ ಸಲುವಾಗಿ 
ಭಗವಾನ್‌ ವರಾಹಸ್ವಾ ಮಿಯು ರಸಾತಳದಿಂದ ನಿನ್ನನ್ನು ತಂದು 
ಉದ್ಭರಿಸಿದ್ದನು. ನಿನಗೆ ನನ್ನ ನಮಸ್ಕಾರವು. ನೀನು ನನ್ನ ಪಾಪಗಳನ್ನು 
ನಾಶಮಾಡಿಬಿಡು. ॥ ೨೭ il ಸಾನಾದಿಗಳ ಬಳಿಕ ನನ್ನ ನಿತ್ಯಕರ್ಮ 
ಗಳನ್ನು ಮುಗಿಸಿಕೊಂಡು ಏಕಾಗ್ರಚಿತ್ತದಿಂದ ಮೂರ್ತಿ, 'ವೇದೀ, 
ಸೂರ್ಯ, ಜಲ, ಅಗ್ನಿ ಮತ್ತು ಗುರುದೇವರು - ಹೀಗೆ ಇವರ 
ರೂಪದಲ್ಲಿ ಭಗವಂತನನ್ನು ಪೂಜಿಸಬೇಕು. ॥ ೨೮ ॥ (ಹಾಗೂ ಈ 


870 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ನಮಸ್ತುಭ್ಯಂ ಭಗವತೇ ಪುರುಷಾಯ ಮಹೀಯಸೇ | 
ಸರ್ವಭೂತನಿವಾಸಾಯ ವಾಸುದೇವಾಯ ಸಾಕ್ಷಿಣೇ 
1 ೨೯॥ 


ನಮೋರವ್ಯಕ್ತಾಯ ಸೂಕ್ಡ್ಮಾಯ ಪ್ರಧಾನಪುರುಷಾಯ ಚ । 
ಚತುರ್ವಿಂಶದ್ದುಣಜ್ಞಾಯ ಗುಣಸಂಖ್ಯಾನಹೇತವೇ 
॥1೩೦॥ೃ 


ನಮೋ ದ್ದಿಶೀರ್ನೇ ತ್ರಿಪದೇ ಚತುಃಶೃಂಗಾಯ ತಂತವೇ । 
ಸಪ್ಪಹಸ್ತಾಯ ಯಜ್ಞಾಯ ತ್ರಯೀವಿದ್ಯಾತ್ಮನೇ ನಮಃ 
ಕಾಫಿ ಕಾವಿ Kd 
॥1೩೧॥ 


ನಮಃ ಶಿವಾಯ ರುದ್ರಾಯ ನಮಃ ಶಕ್ಕಿಧರಾಯ ಚ । 
ಸರ್ವವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ 
॥1 ೩೨ ॥ 


ನಮೋ ಹಿರಣ್ಯಗರ್ಭಾಯ ಪ್ರಾಣಾಯ ಜಗದಾತ್ಮನೇ । 
ಯೋಗೈಶ್ವರ್ಯಶರೀರಾಯ ನಮಸ್ತೇ ಯೋಗಹೇತವೇ 
11೩೩ 1 


ನಮಸ್ತ ಆದಿದೇವಾಯ ಸಾಕ್ಸಿಭೂತಾಯ ತೇ ನಮಃ । 
ನಾರಾಯಣಾಯ ಯಷಯೇ ನರಾಯ ಹರಯೇ ನಮಃ 


1೩೪॥ 
ನಮೋ  ಮರಕತಶ್ಯಾಮವಪುಷೇತಧಿಗತಶ್ರಿಯೇ 1 
ಕೇಶವಾಯ ನಮಸ್ತುಭ್ಯಂ ನಮಸ್ತೇ ಪೀತವಾಸಸೇ. 
1 ೩೫ 1 


ತಂ ಸರ್ವವರದಃ ಪುಂಸಾಂ ವರೇಣ್ಯ ವರದರ್ಷಭ ಟ 
ಅತಸ್ತೇ ಶ್ರೇಯಸೇ ಧೀರಾಃ ಪಾದರೇಣುಮುಪಾಸತೇ 
॥1 ೩೬ ॥ 


ಅನ್ನವರ್ತಂತ ಯಂ ದೇವಾಃ ಶ್ರೀಶ್ವ ತತ್ಪಾದಪದ್ಮಯೋಃ । 
ಸ್ಪಹಯಂತ ಇವಾಮೋದಂ ಭಗವಾನ್ಯೇ ಪ್ರಸೀದತಾಮ್‌ 
1 ೩೭॥ 


ಏತೈರ್ಮಂತ್ಲೆ ಕೈರ್ಹೃಷೀಕೇಶಮಾವಾಹನಪುರಸ್ಕೃತಮ್‌ | 
ಅರ್ಚಯೇಚ್ಛದ್ಧಯಾ ಯುಕ್ತಃ ಪಾದ್ಯೋಪರರ್ಶನಾದಿಭಿ: 
11 ೩೮ ॥ 


ಪ್ರಕಾರವಾಗಿ ಸ್ತುತಿಸಬೇಕು) ಷಡ್ಗುಣಸಂಪನ್ನನೂ, ೫ಮಸ್ತ ಪ್ರಾಣಿ 
ಗಳಲ್ಲಿ ವಾಸಮಾಡುವವನೂ, ಸರ್ವಶ್ರೇಷ್ಠನೂ, ಸಮಸ್ತ ಪ್ರಾಣಿ 
ಗಳನ್ನು ತನ್ನಲ್ಲಿಯೇ ಧರಿಸುವವನೂ, ಸಮಸ್ತ ಚರಾಚರ ಜಗತ್ತಿಗೂ, 
ಅದರ ಕಾರಣಕ್ಕೂ ಸಾಕ್ಷೀಭೂತನಾಗಿರುವವನೂ, ವಾಸುದೇವನೂ 
ಆದ ನಿನಗೆ ನಮಸ್ಕರಿಸುತ್ತೇನೆ. ॥ ೨೯ ॥ ನೀನು ಅವ್ಯಕ್ತನೂ, 
ಸೂಕ್ಷ್ಮನೂ ಆಗಿರುವೆ. ಪ್ರಕೃತಿ ಮತ್ತು ಪುರುಷರ ರೂಪದಲ್ಲಿ ನೀನೇ 
ನೆಲೆಸಿರುವೆ. ನೀನು ಇಪ್ಪತ್ತನಾಲ್ಕು ಗುಣಗಳನ್ನು ತಿಳಿದವನೂ, 
ಗುಣಗಳನ್ನೂ ಎಣಿಸುವಂತಹ ಸಾಂಖ್ಯಶಾಸ್ತ್ರದ ಪ್ರವರ್ತಕನೂ 
ಆಗಿರುವೆ. ಅಂತಹ ನಿನಗೆ ನಮಸ್ಕಾರವು. ॥೩೦॥ ನೀನು 
ಯಜ್ಞಸ್ವರೂಪನಾಗಿರುವೆ. ಪ್ರಾಪಣೀಯ ಮತ್ತು ಉದಯನೀಯ 
ಗಳೆಂಬ ಎರಡು ಯಜ್ಞಕ್ಷರ್ಮಗಳು ನಿನ್ನ ಶಿರಸ್ಸು ಆಗಿದೆ. ಪ್ರಾತಃ 
ಸವನ, ಮಾಧ್ಯಂದಿನಸವನ ಮತ್ತು ಸಾಯಂಸವನ ಎಂಬ ಮೂರು 
ಸವನಗಳೇ ನಿನ್ನ ಪಾದಗಳು. ನಾಲ್ಕು ವೇದಗಳೇ ನಿನ್ನ ನಾಲ್ಕು 
ಕೊಂಬುಗಳು. .ಗಾಯತ್ರಿಯೇ ಮುಂತಾದ ಏಳು ಛಂದಸ್ತುಗಳೇ 
ನಿನ್ನ ಏಳು ಕೈಗಳು. ಧರ್ಮಮಯವಾದ ವೃಷಭರೂಪವಾದ ಈ 
ಯಜ್ಞವು ವೇದಗಳಿಂದ ಪ್ರತಿಪಾದಿತವಾಗಿದೆ. ಇದರ ಆತ್ಮಾ ನೀನೇ 
ಆಗಿರುವೆ. ಇಂತಹ ಯಜ್ಞಸ್ವರೂಪನಾದ ನಿನಗೆ ನಮಸ್ಕರಿಸು 
ತ್ತೇನೆ. ॥ ೩೧ ॥ ಭಗವಂತಾ! ಲೋಕಕ್ಕೆ ಕಲ್ಯಾಣವನ್ನುಂಟು 
ಮಾಡುವ ಶಿವನೂ ನೀನೇ ಆಗಿರುವೆ. ಪ್ರಳಯಕಾರೀ ರುದ್ರನೂ 
ನೀನೇ. ಸಮಸ್ತ ಶಕ್ತಿಗಳನ್ನು ಧರಿಸುವವನೂ ನೀನೇ. ನಿನಗೆ ಮತ್ತೆ- 
ಮತ್ತೆ ನಮಸ್ಕಾರಗಳು. ಸಮಸ್ತ ವಿದ್ಯೆಗಳ ಅಧಿಪತಿಯೂ, ಸರ್ವ 
ಭೂತರ ಸ್ವಾಮಿಯೂ ನೀನೇ ಆಗಿರುವೆ. ಅಂತಹ ನಿನಗೆ 
ನಮಸ್ಕರಿಸುತ್ತೇನೆ. ॥ ೩೨ ॥ ನೀನೇ ಎಲ್ಲರ ಪ್ರಾಣನೂ, ಜಗತ್ತಿಗೆ 
ಆತ್ಮಸ್ತರೂಪನೂ ಆಗಿರುವೆ. ಯೋಗಸ್ವರೂಪನೂ ಮತ್ತು ಯೋಗ 
ದಿಂದ ಪ್ರಾಪ್ತನಾಗುವ ಐಶ್ವರ್ಯಸ್ವರೂಪನೂ ನೀನೇ ಆಗಿರುವೆ. 
ಓ ಹಿರಣ್ಯಗರ್ಭನೇ | ನಿನಗೆ ನನ್ನ ನಮಸ್ಕಾರಗಳು. ॥ ೩೩ ॥ 
ಆದಿದೇವನಾಗಿರುವ ನಿನಗೆ ನಮಸ್ಕಾರವು. ಎಲ್ಲರ ಸಾಕ್ಷಿಭೂತನಾಗಿ 
ರುವ ನಿನಗೆ ನಮಸ್ಕಾರ ನರ-ನಾರಾಯಣರ ರೂಪದಲ್ಲಿ 
ಪ್ರಕಟನಾದ ಶ್ರೀಹರಿಗೆ ನಮಸ್ಕಾರವು. ॥ ೩೪ ॥ ಮರಕತಮಣಿ 
ಯಂತೆ ಶ್ಯಾಮಲ ಶರೀರವುಳ್ಳ ನಿನಗೆ ನಮಸ್ಕಾರ. ಸಮಸ್ತವಾದ 
ಸಂಪತ್ತನ್ನೂ ಸಂಪತ್ತುಗಳಿಗೆ ಅಧಿದೇವತೆಯಾದ ಮಹಾಲಕ್ಷ್ಮಿ 
ಯನ್ನು ಹೊಂದಿರುವ ನಿನಗೆ ನಮಸ್ಕಾರವು. ಪೀತಾಂಬರಧರನಾದ 
ಕೇಶವನೇ ನಿನಗೆ ನಮಸ್ಕಾರವು. ॥ ೩೫ ॥ ನೀನು ಎಲ್ಲ ವಿಧದ 
ವರಗಳನ್ನು ಕೊಡುವವನಾಗಿರುವೆ. ಭಕ್ತರಿಗೆ ವರಗಳನ್ನು ಕೊಡು 
ವವರಲ್ಲಿನೀನು ಶ್ರೇಷ್ಠನಾಗಿರುವೆ. ಆದುದರಿಂದಲೇ ಭಕ್ತರಿಗೆ ನೀನು 
ಇಷ್ಟನಾಗಿರುವೆ. ಅದಕ್ಕಾಗಿಯೇ ಧೀರರಾದವರು, ವಿವೇಕಿಗಳು 
ತಮ್ಮ ಶ್ರೇಯಸಿಗಾಗಿ ನಿನ್ನ ಚರಣರಜವನ್ನು ಉಪಾಸನೆ ಮಾಡು 
ತ್ತಾರೆ. ॥ ೩೬ ॥ ಯಾರ ಚರಣಕಮಲಗಳ ಸುಗಂಧವನ್ನು ಪಡೆ 
ಯುವ ಆಸೆಯಿಂದ ಸಮಸ್ತ ದೇವತೆಗಳೂ, ಮಹಾಲಕ್ಷ್ಮಿಯೂ 
ನಿರಂತರವಾಗಿ ಆಶ್ರಯಿಸಿಕೊಂಡಿರುವರೋ ಅಂತಹ ಭಗವಂತನು 
ನನ್ನ ಮೇಲೆ ಪ್ರಸನ್ನವಾಗಲೀ. ॥ ೩೭ ॥ 

ಪ್ರಿಯೇ! ಅದಿತಿಯೇ! ಈ ಮಂತ್ರಗಳಿಂದ ಹೃಷೀಕೇಶನನ್ನು 
ಮೊದಲಿಗೆ ಆವಾಹಿಸಬೇಕು. ಬಳಿಕ ವಿಷ್ಣುವನ್ನು ಶ್ರದ್ಧಾಪೂರ್ವಕ 


16 ಅಧ್ಯಾಯ] 


ಅರ್ಚಿತ್ವಾ ಗಂಧಮಾಲ್ಯಾದ್ಯೈಃ ಪಯಸಾ ಸ್ನಸಯೇದ್ವಿಭುಮ್‌ I 
ವಸೊ ಫೀ ಪವೀತಾಭರಣಪಾದ್ಯೋಪಸ್ಪರ್ಶನೈಸ್ವತಃ 1 
ಗಂಧಧೂಪಾದಿಭಿಶ್ಚಾರ್ಚೇದ್ಧಾ ್ಲಿದಶಾಕ್ಷರವಿದ್ಯಯಾ 
uaF 
ಶೃತಂ ಪಯಸಿ ನೈವೇದ್ಯಂ ಶಾಲ್ಯನ್ನಂ ವಿಭವೇ ಸತಿ | 
ಸಸರ್ಪಿಃ ಸಗುಡಂ ದತ್ತ್ವಾ ಜುಹುಯಾನ್ಮೂಲವಿದ್ಯಯಾ 
uO 
ನಿವೇದಿತಂ ತದ್ಧಕ್ರಾಯ ದದ್ಯಾದ್ಭುಂಜೀತ ವಾ ಸ್ವಯಮ್‌ । 
ದತ್ತಾ $5 ಚಮನಮರ್ಚಿತ್ವಾತಾಂಬೂಲಂ ಚನಿವೇದಯೇತ್‌ 
WO 
ಜಪೇದಷ್ಟೋತ್ತರಶತಂ ಸ್ತುವೀತ ಸ್ತುತಿಭಿಃ ಪ್ರಭುಮ್‌ । 
ಕೃತ್ವಾ ಪ್ರದಕ್ಷಿಣಂ ಭೂಮೌ ಪ್ರಣಮೇದ್ದಂಡವನ್ನುದಾ 
॥೪೨॥ 
ಕೃತ್ವಾ ಶಿರಸಿ ತಚ್ಛೇಷಾಂ ದೇವಮುದ್ದಾಸಯೇತ್ತತಃ 1 
ದ ್ವವರಾನ್ಟೋಜಯೇದ್ವಿಪ್ರಾನ್‌ಪಾಯಸೇನ ಯಥೋಚಿತಮ್‌ 
11 ೪೩॥ 
ಭುಂಜೀತ ತೈರನುಜ್ಞಾತಃ ಶೇಷಂ ಸೇಷ್ಠ ಸಭಾಜಿತೈ: 
ಬ್ರಹ್ಮಚಾರ್ಯಥ ತದ್ರಾತ್ರ್ಯಾಂ ಶ್ವೋಭೂತೇ ಪ್ರಥಮೇತಹನಿ 
॥1 ೪೪ ॥ 
ಸ್ನಾತಃ ಶುಚಿರ್ಯಥೋಕ್ತೇನ ವಿಧಿನಾ ಸುಸಮಾಹಿತಃ 
ಪಯಸಾ ಸ್ನಾಪಯಿತ್ವಾರ್ಚೀದ್ಯಾವದ್ವತಸಮಾಪನಮ್‌ 
॥ ೪೫ ॥ 
ಪಯೋಭಕ್ಲೋ ವ್ರತಮಿದಂ ಚರೇದ್ವಿಷ್ಟ್ವರ್ಚನಾದೃತಃ 
ಪೂರ್ವವಜ್ಜುಹುಯಾದಗ್ನಿಂ ಬ್ರಾಹ್ಮಣಾಂಶ್ಚಾಹಿ ಭೋಜಯೇತ್‌ 
॥ ೪೬ ॥ 
ಏವಂ ತೃಹರಹಃ ಕುರ್ಯಾದ್ದಾ ್ಲಿಶಾಹಂ ಪಯೋವ್ರತಃ | 
ಹರೇರಾರಾಧನಂ ಹೋಮಮರ್ಹಣಂ ದ್ವಿಜತರ್ಪಣಮ್‌ 


u ೪೭ I1 

ಪ್ರತಿಪದ್ದಿನಮಾರಭ್ಯ ಯಾವಚ್ಚುಕ್ಷತ್ರಯೋದಶೀ I 
ಬ್ರಹ್ನುತರ್ಯಮಧಷಪ್ಪಸ್ಪಂ ಸ್ನಾನಂ ತ್ರಿಷವಣಂ ಚರೇತ್‌ 

॥ ೪೮ ॥ 


ವರ್ಜಯೇದಸದಾಲಾಪಂ ಭೋಗಾನುಚ್ಚಾವಚಾಂಸ್ರಥಾ I 

ಅಹಿಂಸ್ರಃ ಸರ್ವಭೂತಾನಾಂ ವಾಸುದೇವಪರಾಯಣಃ 
1೪೯॥ 

ತ್ರಯೋದಶ್ಯಾಮಥೋ ವಿಷ್ಣೋಃ ಸ್ನಪನಂ ಪಂಚಕೈರ್ವಿಭೋಃ | 


ಕಾರಯೇಚ್ಛಾಸ್ಪದೃಷ್ಟೇನ ವಿಧಿನಾ ವಧಿಕೋವಿದ್ಧೆಃ 
u ೫೦॥ 


ಅಷ್ಟಮ ಸೃಂಧ 


871 


ವಾಗಿ ಅರ್ಯ, ಪಾದ್ಯ, ಆಚಮನಾದಿಗಳಿಂದ ಅರ್ಚನೆ ಮಾಡ 
ಬೇಕು. ॥ ೩೮ ॥ ಮತ್ತೆ ಶ್ರೀಹರಿಯನ್ನು ಹಾಲಿನಿಂದ ಅಭಿಷೇಕ 
ಮಾಡಿ, ಗಂಧಮಾಲ್ಯಾದಿಗಳಿಂದ ಅರ್ಚಿಸಿ, ವಸ್ತ್ರೋಪವೀತ 
ಗಳಿಂದಲೂ, ಆಭರಣಾದಿಗಳಿಂದಲೂ ಪರಮಾತ್ಮನನ್ನು ಅಲಂಕರಿಸಿ 
ಪಾದ್ಯಾಚಮನೀಯಗಳಿಂದಲೂ, "ಓಂ ನಮೋ ಭಗವತೇ 
ವಾಸುದೇವಾಯ' ಈ ದ್ವಾದಶಾಕ್ಟರ ಮಂತ್ರವನ್ನು ಹೇಳಿಕೊಂಡು 
ಗಂಧ-ಅಕ್ಷತೆ-ಪುಷ್ಪ-ಧೂಪ-ದೀಪಾದಿಗಳನ್ನು ಶ್ರೀಹರಿಗೆ ಅರ್ಪಿಸ 
ಬೇಕು. ॥ ೩೯ ॥ ಸಾಮರ್ಥ್ಯವಿದ್ದರೆ ಹಾಲಿನಲ್ಲಿ ಪಕ್ವವಾದ ಹಾಗೂ 
ತುಪ್ಪ-ಬೆಲ್ಲ ಇವುಗಳಿಂದ ಕೂಡಿದ ಶಾಲ್ಯಾನ್ನವನ್ನು ನೈವೇದ್ಯ 
ಮಾಡಬೇಕು ಹಾಗೂ ಅದೇ ಪಾಯಸದಿಂದ ದ್ವಾದಶಾಕ್ಟರ 
ಮಂತ್ರದಿಂದ ಹೋಮಮಾಡಬೇಕು. ॥ ೪೦ ॥ ಆ ನೈವೇದ್ಯವನ್ನು 
ಭಗವದ್ಧಕ್ಕರಿಗೆ ಹಂಚಿ ತಾನು ಸ್ವೀಕರಿಸಬೇಕು. ಬಳಿಕ ಭಗವಂತನಿಗೆ 
ಆಚಮನವನ್ನು ಅರ್ಪಿಸಿ ತಾಂಬೂಲವನ್ನು ನಿವೇದಿಸಬೇಕು. 
॥ ೪೧ ॥ ಅನಂತರ ನೂರೆಂಟು ಬಾರಿ ದ್ವಾದಶಾಕ್ಷರ ಮಂತ್ರವನ್ನು 
ಜಪಿಸಿ ಭಗವಂತನನ್ನು ಸ್ತುತಿಗಳಿಂದ ಕೊಂಡಾಡಬೇಕು. ಪ್ರದಕ್ಷಿಣೆ 
ಮಾಡಿ ದೀರ್ಪದಂಡ ನಮಸ್ಕಾರವನ್ನು ಮಾಡಬೇಕು. ॥ ೪೨ ॥ 
ನಿರ್ಮಾಲ್ಯವನ್ನು ತಲೆಯಲ್ಲಿ ಧರಿಸಿಕೊಂಡು ಸ್ವಾಮಿಯನ್ನು 
ಉದ್ವಾಸನೆ ಮಾಡಬೇಕು. ಕನಿಷ್ಠ ಇಬ್ಬರು ಬ್ರಾಹ್ಮಣರಿಗೆ ಯಥೋ 
ಚಿತವಾಗಿ ಪಾಯಸಾನ್ನದಿಂದ ಭೋಜನ ಮಾಡಿಸಬೇಕು. ॥ ೪೩ ॥ 
ದಕ್ಷಿಣಾದಿಗಳಿಂದ ಅವರನ್ನು ಸತ್ಕರಿಸಿ, ಅವರಿಂದ ಅನುಜ್ಛೆಯನ್ನು 
ಪಡೆದು ತಮ್ಮ ಇಷ್ಟ-ಮಿತ್ರರೊಡನೆ ಪ್ರಸಾದಶೇಷವನ್ನು ಸ್ವೀಕರಿಸ 
ಬೇಕು. ಅಂದು ಬ್ರಹ್ಮಚರ್ಯದಿಂದ ಇದ್ದು, ಮರುದಿನ ಪ್ರಾತಃ 
ಕಾಲದಲ್ಲೇ ಸ್ನಾನಾದಿಗಳನ್ನು ಮಾಡಿ ಪವಿತ್ರತೆಯಿಂದ ಹಿಂದೆ 
ಹೇಳಿದ ವಿಧಿಯಿಂದ ಏಕಾಗ್ರತೆಯಿಂದ ಭಗವಂತನನ್ನು ಪೂಜಿಸ 
ಬೇಕು. ಹೀಗೆ ವ್ರತ ಸಮಾಪ್ರವಾಗುವತನಕ ಹಾಲಿನಿಂದ ಅಭಿಷೇಕ 
ಮಾಡಿ ಪ್ರತಿದಿನವೂ ಭಗವಂತನನ್ನು ಪೂಜಿಸಬೇಕು. ॥ ೪೪-೪೫ ॥ 
ಭಗವಂತನ ಪೂಜೆಯಲ್ಲಿ ಆದರ ಬುದ್ಧಿಯನ್ನಿರಿಸುತ್ತಾ ಕೇವಲ 
ಪಯೋವ್ರತಿಯಾಗಿದ್ದು ಈ ವ್ರತವನ್ನು ಮಾಡಬೇಕು. ಹಿಂದಿ 
ನಂತೆಯೇ ಪ್ರತಿದಿನವೂ ಹೋಮ ಮತ್ತು ಬ್ರಾಹ್ಮಣ ಭೋಜನವನ್ನು 
ಮಾಡಿಸಬೇಕು. ॥ ೪೬ ॥ ಹೀಗೆ ಪಯೋವ್ರತಿಯಾಗಿದ್ದು ಹನ್ನೆರಡು 
ದಿನಗಳವರೆಗೆ ಪ್ರತಿದಿನವೂ ಭಗವಂತನ ಆರಾಧನೆ, ಹೋಮ, 
ಪೂಜೆ, ಬ್ರಾಹ್ಮಣಭೋಜನ ಮಾಡಿಸುತ್ತಾ ಇರಬೇಕು. ॥ ೪೭ ॥ 
ಫಾಲ್ಗುಣ ಶುದ್ಧ ಪ್ರತಿಪದೆಯಿಂದ ಹಿಡಿದು ತ್ರಯೋದಶಿವರೆಗೆ 
ಬ್ರಹ್ಮಚರ್ಯದಿಂದ ಇದ್ದು ನೆಲದ ಮೇಲೆ ಮಲಗಬೇಕು. ಮೂರು 
ಹೊತ್ತು ಸ್ನಾನಮಾಡಬೇಕು. ॥ ೪೮॥ ಸುಳ್ಳು ಹೇಳಬಾರದು. 
ಪಾಪಿಗಳೊಡನೆ ಮಾತನಾಡಬಾರದು. ಕೆಟ್ಟಮಾತುಗಳನ್ನು ಆಡ 
ಬಾರದು. ಎಲ್ಲರೀತಿಯ ಭೋಗಗಳನ್ನು ತ್ಯಜಿಸಬೇಕು. ಯಾವುದೇ 
ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದು. ಭಗವಂತನ ಆರಾಧನೆ 
ಯಲ್ಲೇ ತೊಡಗಿರಬೆಕು. ॥ ೪೯ ॥ ತ್ರಯೋದಶಿಯ ದಿನ 
ಪೂಜಾವಿಧಿ- ವಿಧಾನಗಳನ್ನು ಬಲ್ಲ ಬ್ರಾಹ್ಮಣರ ಮೂಲಕ ಶಾಸ್ತ್ರೋಕ್ತ 
ವಿಧಿಯಿಂದ ಭಗವಾನ್‌ ಮಹಾವಿಷ್ಣುವಿಗೆ ಪಂಚಾಮೃತ ಅಭಿಷೇಕ 
ವನು ಮಾಡಿಸಬೇಕು. ॥ ೫೦ ॥ ಅಂದು ವಿತ್ತಶಾಶ್ಯಮಾಡದೆ 
(ಜಪ್ರಣತನವನ್ನು ಬಿಟ್ಟು ಭಗವಂತನ ಮಹಾಪೂಜೆಯನ್ನು 
ಮಾಡಬೇಕು. ಹಾಲಿನಲ್ಲಿ ಬೇಯಿಸಿದ ಪಾಯಸವನ್ನು ಮಹಾ 


872 


ಪೂಜಾಂ ಚ ಮಹತೀಂ ಕುರ್ಯಾದ್ವಿತ್ರಶಾಠ್ಯವಿವರ್ಜಿತಃ | 
ಚರುಂ ನಿರೂಪ್ಯ ಪಯಸಿ ಶಿಷಿವಿಷ್ಟಾಯ ವಿಷ್ಣವೇ 


11೫೧ ॥ 
ಶೃತೇನ ತೇನ ಪುರುಷಂ ಯಜೇತ ಸುಸಮಾಹಿತಃ 1 
ನೈವೇದ್ಯಂ ಚಾತಿಗುಣವದ್ದದ್ಯಾತ್ತುರುಷತುಷ್ಠಿದಮ್‌ 

1 ೫೨ ॥ 


ಆಚಾರ್ಯಂ ಜ್ಞಾನಸಂಪನ್ನಂ ವಸ್ತಾಭರಣಧೇನುಭಿಃ [ 
ತೋಷಯೇದೃತ್ತಿಜಶ್ಚೈವ ತದ್ದಿದ್ದಾ ಶಿ ರಾಧನಂ ಹರೇಃ 

11 ೫೩ 1 
ಭೋಜಯೇತ್ತಾನ್ನುಣವತಾ ಸದನ್ನೇನ ಶುಚಿಸ್ಮಿತೇ । 
ಅನ್ಯಾಂಶ್ಚ ಬ್ರಾಹ್ಮಣಾನ್‌ ಶಕ್ತ್ಯಾ ಯೇ ಚ ತತ್ರ ಸಮಾಗತಾಃ 

I ೫೪ ॥ 
ದಕ್ಷಿಣಾಂ ಗುರವೇ ದದ್ಯಾದೃತ್ತಿಗ್ಬೃಶ್ಚ ಯಥಾರ್ಹತಃ । 
ಅನ್ನಾದ್ಯೇನಾಶ್ಚಪಾಕಾಂಶ್ಚ ಪ್ರೀಣಯೇತ್ತಮುಪಾಗತಾನ್‌ 

I ೫೫ ॥ 
ಭುಕ್ತವತ್ಸು ಚ ಸರ್ವೇಷು ದೀನಾಂಧಕೃಪಣೇಷು ಚ । 
ವಿಷ್ಣೋಸ್ತತ್ಚೀಣನಂ ವಿದ್ದಾನ್ರುಂಜೀತ ಸಹ ಬಂಧುಭಿಃ 


1 ೫೬ ॥ 
ನೃತ್ಯವಾದಿತ್ರಗೀತೈಶ್ಚ ಸ್ತುತಿಭಿಃ ಸ್ವಸ್ವಿವಾಚಕ್ಕೆಃ 1 
ಕಾರಯೇತ್ತತ್ಕಥಾಭಿಶ್ಚ ಪೂಜಾಂ ಭಗವತೋಶನ್ಹಹಮ್‌ 

1 ೫೭ ॥ 


ಏತತ್ತಯೋವ್ರತಂ ನಾಮ ಪುರುಷಾರಾಧನಂ ಪರಮ್‌ । 
ಪಿತಾಮಹೇನಾಭಿಹಿತಂ ಮಯಾ ತೇ ಸಮುದಾಹೃತಮ್‌ 
1 ೫೮ ॥ 
ತ್ವಂ ಚಾನೇನ ಮಹಾಭಾಗೇ ಸಮೃಕ್ಸೀರ್ಣೇನ ಕೇಶವಮ್‌ । 
ಆತ್ಮನಾ ಶುದ್ಧಭಾವೇನ ನಿಯತಾತ್ಮಾ ಭಜಾವ್ಯಯಮ್‌ , 
I ೫೯ ॥ 
ಅಯಂ ವೈ ಸರ್ವಯಜ್ಞಾಖ್ಯಃ ಸರ್ವವ್ರತಮಿತಿ ಸ್ಮೃತಮ್‌ । 
ತಪಃಸಾರಮಿದಂ ಭದ್ರೇ ದಾನಂ ಚೇಶ್ವರತರ್ಪಣಮ್‌ 
11 ೬೦॥ 
ತ ಏವ ನಿಯಮಾಃ ಸಾಕ್ಸಾತ್ತ ಏವ ಚ ಯಮೋತ್ತಮಾಃ | 
ತಪೋ ದಾನಂ ವ್ರತಂ ಯಜ್ಞೋ ಯೇನತುಪ್ಕತ್ಯಧೋಕ್ಷಜಃ 
11 ೬೧.॥ 
ತಸ್ಮಾದೇತದ್ವತಂ ಭದ್ರೇ ಪ್ರಯತಾ ಶ್ರದ್ಧಯಾ ಚರ । 
ಭಗವಾನ್ಪರಿತುಷ್ಟಸ್ತೇ ವರಾನಾಶು ವಿಧಾಸ್ಯತಿ 
॥ ೬೨॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 16 


ವಿಷ್ಣುವಿಗೆ ಅರ್ಪಿಸಬೇಕು. ॥ ೫೧ ॥ ಅತ್ಯಂತ ಏಕಾಗ್ರವಾದ ಮನಸ್ಸಿ 
ನಿಂದ ಪೂರುಷಸೂಕ್ತಮಂತ್ರಗಳಿಂದ ಹಾಲಿನಿಂದ ಬೇಯಿಸಿದ 
ಪಾಯಸವನ್ನು ಅಗ್ನಿಯಲ್ಲಿ ಹೋಮಮಾಡಬೇಕು. ಬಳಿಕ 
ಶ್ರೀಭಗವಂತನಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಷಡ್ರಸೋಪೇತವಾದ 


| ನೈವೇದ್ಯವನ್ನು ಅರ್ಪಿಸಬೇಕು. ॥ ೫೨ ॥ ಇದಾದ ಬಳಿಕ ಜ್ಞಾನ 


ಸಂಪನ್ನ ಆಚಾರ್ಯ ಮತ್ತು ಖುತ್ತಿಜರಿಗೆ ವಸ್ತ್ರ, ಆಭೂಷಣ, 
ಗೋವು ಮುಂತಾದವುಗಳನ್ನು ಕೊಟ್ಟು ಸಂತುಷ್ಠಪಡಿಸಬೇಕು. 
ಬ್ರಾಹ್ಮಣರನ್ನು ಪೂಜಿಸಿ ತೃಪ್ತಿಪಡಿಸುವುದು ಶ್ರೀಹರಿಯ 
ಆರಾಧನೆಯೇ ಆಗಿದೆ. ॥ ೫೩ ॥ ಪ್ರಿಯೇ! ರುಚಿ-ಶುಚಿಯಾದ 
ಭಕ್ಷ್ಯ-ಭೋಜ್ಯಾದಿಗಳಿಂದ ಕೂಡಿದ ಮೃಷ್ಟಾನ್ನದಿಂದ ಆಚಾರ್ಯ 
-ಖುತ್ವಿಜರಿಗೂ, ಪೂಜಾ ಸಮಾರಂಭಕ್ಕೆ ಆಗಮಿಸಿರುವ ಇತರ 
ಬ್ರಾಹ್ಮಣರಿಗೂ ಶಕ್ನಾನುಸಾರವಾಗಿ ಭೋಜನಮಾಡಿಸಬೇಕು. 
॥ ೫೪ ॥ ಗುರುವಿಗೂ, ಯತ್ತಿಜರಿಗೂ ಯಥಾಯೋಗ್ಯವಾದ 
ದಕ್ಷಿಣೆಯನ್ನು ಕೊಡಬೇಕು. ಪೂಜೆಯ ಸಮಯಕ್ಕೆ ಆಗಮಿಸಿದ 
ಚಂಡಾಲರೇ ಮೊದಲಾದವರನ್ನೂ ಅನ್ನ-ವಸ್ಟಗಳಿಂದ ತೃಪ್ತಿಗೊಳಿಸ 
ಬೇಕು. ದೀನರು, ಬಡವರು, ಕುಂಟರು, ಕುರುಡರು, ಕೈಲಾಗದ 
ವರೂ - ಇವರೆಲ್ಲರೂ ಊಟಮಾಡಿದನಂತರ ಮಹಾವಿಷ್ಣುವು 
ಸುಪ್ರೀತನಾದನೆಂದು ಭಾವಿಸಿ, ತಮ್ಮ ಬಂಧು-ಬಳಗದವರೊಡನೆ 
ಕುಳಿತು ಶಿಷ್ಟಾನ್ನವನ್ನು ಊಟಮಾಡಬೇಕು. ॥ ೫೫-೫೬ ॥ ಪಾಡ್ಯ 
ದಿಂದ ಹಿಡಿದು ತ್ರಯೋದಶಿವರೆವಿಗೂ ವಿರಾಮಕಾಲದಲ್ಲಿ ಪ್ರತಿ 
ದಿನವೂ ಗೀತ-ನೃತ್ಯ, ಸಂಗೀತ, ಸ್ವಸಿವಾಚನ, ಹರಿಕಥೆಗಳಿಂದ ಭಗ 
ವಂತನ ಆರಾಧನೆಯನ್ನೂ ಲ ಸೇವೆಯನ್ನೂ ಮಾಡಬೇಕು. ॥ ೫೭ ॥ 

ಪ್ರಿಯಳೇ! ಇದು ಭಗವಂತನ ಶ್ರೇಷ್ಠವಾದ ಆರಾಧನೆ 
ಯಾಗಿದೆ. ಬ್ರಹ್ಮದೇವರು ನನಗೆ ಉಪದೇಶಿಸಿದ ಈ ಪಯೋವ್ರತ 
ವನ್ನು ನಿನಗೆ ಯಥಾವತ್ತಾಗಿ ತಿಳಿಸಿರುವೆನು. ॥ ೫೮ ॥ ದೇವಿ! 
ಭಾಗ್ಯವತಿಯೇ! ನಿನ್ನ ಇಂದ್ರಿಯಗಳನ್ನು ವಶಪಡಿಸಿಕೊಂಡು, 
ಶುದ್ಧವಾದ ಭಾವ-ಶ್ರದ್ಧಾಪೂರ್ಣ ಚಿತ್ತದಿಂದ ನೀನೂ ಈ ವ್ರತ 
ವನ್ನು ಚೆನ್ನಾಗಿ ಅನುಷ್ಠಾನ ಮಾಡು ಹಾಗೂ ಇದರ ಮೂಲಕ 
ಅವಿನಾಶಿಯಾದ ಭಗವಂತನನ್ನು ಆರಾಧಿಸು. ॥ ೫೯॥ ಕಲ್ಯಾಣೀ! 
ಈ ವ್ರತವು ಭಗವಂತನನ್ನು ಸಂತುಷ್ಠಗೊಳಿಸುವಂತಹುದು. ಅದ 
ಕ್ಕಾಗಿ ಇದನ್ನು "ಸರ್ವಯಜ್ಞ] “ಸರ್ವವ್ರತ' ಎಂದು ಹೇಳುತ್ತಾರೆ. 
ಇದು ಸಮಸ್ತ ತಪಸ್ಸುಗಳ ಸಾರವೂ, ಮುಖ್ಯವಾದ ದಾನವೂ 
ಆಗಿದೆ. ॥ ೬೦ ॥ ವಾಸ್ತವವಾಗಿ ಭಗವಂತನು ಪ್ರಸನ್ನನಾಗುವಂತಹ 
ನಿಯಮ, ಯಮ, ತಪಸ್ಸು ದಾನ, ವ್ರತ ಯಜ್ಞ ಇವುಗಳೇ 
ಶ್ರೇಷ್ಠವಾದವುಗಳು. 1೬೧॥ ಅದಕ್ಕಾಗಿ ಅದಿತಿದೇವಿಯೇ ! ಸಂಯಮ 
ದಿಂದಲೂ, ಶ್ರದ್ಧೆಯಿಂದಲೂ ನೀನು ಈ ವ್ರತದ ಅನುಷ್ಠಾನವನ್ನು 
ಆಚರಿಸು. ಭಗವಂತನು ಶೀಘ್ರವಾಗಿಯೇ ನಿನಗೆ ಪ್ರಸನ್ನನಾಗು 
ವನು ಮತ್ತು ನಿನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸುವನು.॥೬೨॥ 


ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥ ೧೬ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟದು ಸೃಂಧೇ 
ಅದಿತಿಪಯೋವ್ರತಕಥನಂ ನಾಮ ಹೋಡಶೋತಧ್ಯಾಯಃ ॥ ೧೬ ॥ 
ಇಡಾ ಬ್ರ ತ್ರಿ ಫ್ರೀಕಜಾಾ,.. 


17 ಅಧ್ಯಾಯ] 


ಅಷ್ಟಮ ಸ್ಕಂಧ 


873 


ಹದಿನೇಳನೆಯ ಅಧ್ಯಾಯ 
ಭಗವಂತನು ಪ್ರತ್ಯಕ್ಷನಾಗಿ ಅದಿತಿಗೆ ವರವನ್ನುಕೊಡುವುದು 


ಶ್ರೀಶುಕ ಉವಾಚ 


ಇತ್ಯುಕ್ತಾ ಸಾದಿತೀ ರಾಜನ್ಹಭರ್ತ್ರಾ ಕಶ್ಯಪೇನ ವೈ 1 
ಅನ್ನತಿಷ್ಠದ್ವತಮಿದಂ ದ್ವಾದಶಾಹಮತಂದ್ರಿತಾ 

uO 
ಚಿಂತಯಂತ್ಯೇಕಯಾ ಬುದ್ಧ್ವಾ ಮಹಾಪುರುಷಮೀಶ್ಚರಮ್‌ । 
ಪ್ರಗೃಹ್ಯೇಂದ್ರಿಯದುಷ್ಟಾಶ್ಚಾನ್ಮನಸಾ ಬುದ್ಧಿಸಾರಥಿಃ 

॥ ೨ ॥ 

ಮನಶ್ಚೆಕಾಗ್ರಯಾ ಬುದ್ಧ್ಯಾ ಭಗವತ್ಯಖಿಲಾತ್ಮನಿ । 
ವಾಸುದೇವೇ ಸಮಾಧಾಯ ಚಚಾರ ಹ ಪಯೋವ್ರತಮ್‌ 

1 ೩ ॥ 

ತಸ್ಯಾಃ ಪ್ರಾದುರಭೂತ್ತಾತ ಭಗವಾನಾದಿಪೂರುಷಃ । 
ಪೀತವಾಸಾಶ್ಚತುರ್ಬಾಹುಃ ಶಂಖಚಕ್ರಗದಾಧರಃ 

॥ ೪॥ 

ತಂ ನೇತ್ರಗೋಚರಂ ವೀಕ್ಷ್ಯ ಸಹಸೋತ್ಥಾಯ ಸಾದರಮ್‌ | 
ನನಾಮ ಭುದಿ ಕಾಯೇನ ದಂಡವತ್ವೀತಿವಿಹ್ವಲಾ 


॥ ೫ ॥ 
ಸೋತ್ಥಾಯ ಬದ್ಧಾಂಜಲಿರೀಡಿತುಂ ಸ್ಥಿತಾ 
ನೋತ್ಲೇಹ ಆನಂದಜಲಾಕುಲೇಕ್ಟಣಾ I 
ಬಭೂವ "ತೂಷ್ಣೀಂ ಪುಲಕಾಕುಲಾಕೃತಿ- 
ಸ್ಪದ್ದರ್ಶನಾತ್ಕುತ್ತವಗಾತ್ರವೇಪಥು: mtn 


ಪ್ರೀತ್ಯಾ ಶನೈರ್ಗದ್ದದಯಾ ಗಿರಾ ಹರಿಂ 
ತುಷ್ಟಾವ ಸಾ ದೇವ್ಯದಿತಿಃ ಕುರೂದ್ವಹ ! 
ಉದ್ವೀಕ್ಷತೀ ಸಾ ಪಿಬತೀವ ಚಕ್ಟುಷಾ 
ರಮಾಪತಿಂ ಯಜ್ಞಪತಿಂ ಜಗತ್ತತಿಮ್‌ ॥ ೭॥ 


ಅದಿತಿರುವಾಚ 


ಯಜ್ಞೇಶ ಯಜ್ಞಪುರುಷಾಚ್ಛುತ ತೀರ್ಥಪಾದ 

ತೀರ್ಥಶ್ರವ ಶ್ರವಣಮಂಗಲನಾಮಧೇಯ | 
ಆಪನ್ನಲೋಕವೃಜಿನೋಪಶಮೋದಯಾದ್ಯ 

ಶಂ ನಃ ಕೃಧೀಶ ಭಗವನ್ನಸಿ ದೀನನಾಥಃ ॥ ೮ ॥ 


ವಿಶಾ ವಿಶ್ವಭವನಸ್ಥಿತಿಸಂಯಮಾಯ 
ಸ್ವೈರಂ ಗೃಹೀತಪುರುಶಕ್ತಿಗುಣಾಯ ಭೂಮ್ಗೇ। 
ಸ್ಪಸ್ವಾಯ ಶಶ್ವದುಪಬ್ಬಂಹಿತಪೂರ್ಣಬೋಧ- 
ವ್ಯಾಪಾದಿತಾತ್ಮ ತಮಸೇ ಹರಯೇ ನಮಸ್ತೇ ॥ ೯ ॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕ್ಚಿತನೇ। 
ತನ್ನ ಪತಿಯಾದ ಮಹರ್ಷಿ ಕಶ್ಯಪರ ಉಪದೇಶವನ್ನು ಪಡೆದ 
ಅದಿತಿದೇವಿಯು ಬಹಳ ಎಚ್ಚರಿಕೆಯಿಂದ ಹನ್ನೆರಡು ದಿನಗಳವರೆಗೆ 
ಪಯೋಪ್ರತವನ್ನು ಆಚರಿಸಿದಳು. ॥ ೧ ॥ ಆಕೆಯು ಬುದ್ದಿಯನ್ನು 
ಸಾರಥಿಯನ್ನಾಗಿಸಿಕೊಂಡು, ಮನಕ್ಷಿಬ ಲಗಾಮಿನಿಂದ ಇಂದ್ರಿಯ 
ರೂಪವಾದ ತುಂಟಕುದುರೆಗಳನ್ನು ತನ್ನ ವಶಪಡಿಸಿಕೊಂಡು, 
ಏಕಾಗ್ರಬುದ್ಧಿಯಿಂದ ಪುರುಷೋತ್ತಮನಾದ ಭಗವಂತನನ್ನು 
ಧ್ಯಾನಿಸುತ್ತಿದ್ದಳು. ॥ ೨ ॥ ಅದಿತಿಯು ಏಕಾಗ್ರವಾದ ಬುದ್ಧಿಯಿಂದ 
ತನ್ನ ಮನಸ್ಸನ್ನು ಸರ್ವಾತ್ಮನಾದ ಭಗವಾನ್‌ ವಾಸುದೇವನಲ್ಲಿ 
ಸಂಪೂರ್ಣವಾಗಿ ತೊಡಗಿಸಿ ಪಯೋವ್ರತದ ಅನುಷ್ಠಾನವನ್ನು 
ಮಾಡಿದಳು. ॥ ೩ ॥ ಆಗ ಭಗವಾನ್‌ ಪುರುಷೋತ್ತಮನು ಅವಳ 
ಮುಂದೆ ಪ್ರಕಟನಾದನು. ಪರೀಕ್ಷಿತನೇ ! ಆ ಭಗವಂತನು ಪೀತಾಂ 
ಬರವನ್ನು ಉಟ್ಟಿದ್ದನು. ಚತುರ್ಭುಜನಾಗಿದ್ರು ಶಂಖ, ಚಕ್ರ, 
ಗದೆಗಳನ್ನು ಧರಿಸಿದ್ದನು. ॥೪॥ ತನ್ನ ಕಣ್ಣುಂದೆ ನಿಂತಿದ್ದ 
ಭಗವಂತನನ್ನು ಸಾಕ್ಷಾತ್ತಾಗಿ ನೋಡಿದ ಅದಿತಿದೇವಿಯು 
ಒಡನೆಯೇ 'ಿದರದಿಂದ. ಎದ್ದು ನೀತು, ಪ್ರೇಮಪರವಶಳಾಗಿ 
ಭೂಮಿಯ ಮೇಲೆ ದೀರ್ಫದಂಡ ನಮಸ್ಕಾರವನ್ನು, ಮಾಡಿದಳು. 
॥೫॥ ಮತ್ತೆ ಮೇಲೆದ್ದು ಕೈಜೋಡಿಸಿಕೊಂಡು ಭಗವಂತನನ್ನು 

ಸ್ತುತಿಸಲು "ಪ್ರಯತ್ನಿಸಿದಳು. ಆದರೆ ಕಣ್ಣುಗಳಲ್ಲಿ ಆನಂದ 
ಬಾಷಗಳು ಉಕ್ಕಿಹರಿಯುತ್ತಿದ್ದುದರಿಂದ, ಕಂಠ ತುಂಬಿಬಂತು. 
ಮಾತನಾಡಲಾಗಲಿಲ್ಲ. ಶರೀ ರವಿಡೀ ಪುಳಕಿತವಾಗಿತ್ತು. ದರ್ಶನದ 
ಆಅನಂದೋಲ್ಲಾಸದಿಂದ ಅವಳ ಶರೀರವು ನಡುಗುತ್ತಿತ್ತು. ಸ್ತುತಿಸ 
ಲಾರದೆ ಅವಳು ಸುಮ್ಮನೆ ನ ॥ ೬ ॥ ಪರೀಕ್ಷಿತನೇ | ಲಕ್ಷ್ಮೀ 

ಪತಿಯೂ, ಜಗತ್ಪತಿಯೂ, ಯಜ್ಞ ಪತಿಯೂ ಆದ ಭಗವಂತನನ್ನು 
ಕಣ್ಣುಗಳಿಂದಲೇ ಕುಡಿದುಬಿ ಂಡುವಳೋ ಎಂಬಂತೆ ಅದಿತಿಯು ತನ್ನ 
ಕಣ್ಣುಗಳಿಂದ ಪ್ರೇಮಪೂರ್ಣವಾಗಿ ನೋಡುತ್ತಿದ್ದಳು. ಅನಂತರ 
ಪ್ರೀತಿಯಿಂದ ಗದ್ಗದವಾದ ಮಾತುಗಳಿಂದ. “ಮಲ್ಲ ಮೆಲ್ಲನೆ 
ಶ್ರೀ ಭಗವಂತನನ್ನು ಸ್ತತಿಸಿದಳು. dH 

ಅದಿತಿದೇವಿಯು ಹೇಳಿದಳು - ಓ ಯಜ್ಞೇಶ್ವರನೇ! 
ಯಜ್ಞಪುರುಷನೇ | ಅಚ್ಯುತನೇ! ತೀ ರ್ಥಶ್ರೇಷ್ಠವಾದ ಗಂಗಾನದಿ 
ಯನ್ನು ಪಾದಗಳಲ್ಲಿ ಧರಿಸಿರುವವನೇ ! ಪುಣ್ಯಕೀರ್ತಿಯೇ! 
ಶ್ರವಣಮಾತ್ರದಿಂದಲೇ ಮಂಗಳವನ್ನುಂಟು ಮಾಡುವ ನಾಮಾ 

ವಳಿಗಳುಳ್ಳವನೇ ! ಶರಣಾಗತರ ಪಾಪಗಳನ್ನು ಹೋಗಲಾಡಿಸು 
JAE ಅವತರಿಸಿರುವವನೇ ! ಆದಿಪುರುಷನೇ! ನೀನು 

(ನರಿಗೆ ನಾಥನಾಗಿರುವೆ. ನೀನು ನಮಗೆ ಮಂಗಳವನ್ನುಂಟು 
ಮಾಡು. ॥ ೮ ॥ ನೀನು ವಿಶ್ವದ ಉತ್ಪತ್ತಿ , ಸಿತಿ ಮತ್ತು ಪ್ರಳಯಗಳಿಗೆ 
ಕಾರಣನಾಗಿರುವೆ. ವಿಶ್ವರೂಪನೂ ನೀನೇ ಆಗಿರುವೆ. ಅನಂತ 
ನಾಗಿದ್ದರೂ ಸ್ವೇಚ್ಛೆಯಿಂದ ನೀನು ಅನೇಕ ಶಕ್ತಿಗಳನ್ನು ಮತ್ತು 
ಗುಣಗಳನ್ನು ಸ ಸಿ ಕಲಿಸು ುತ್ತೀಯೆ. ನೀನು ಸದಾ ನನ್ನ ಸ್ವರೂಪದಲ್ಲೇ 


874 


ಆಯುಃ ಪರಂ ವಪುರಭೀಷ್ಟಮತುಲ್ಯ ಲಕ್ಷ್ಮೀ- 
ರ್ದ್ಯಾಭೂರಸಾಃ ಸಕಲಯೋಗಗುಣಾಸ್ವಿವರ್ಗಃ | 
ಜ್ಞಾನಂ ಚ ಕೇವಲಮನಂತ ಭವಂತಿ ತುಪ್ಪಾ: 
ತ್ತ ಹೋ ನೃಣಾಂ ಕಿಮು ಸಪತ್ನಜಯಾದಿರಾಶೀಃ 1೧೦ ॥ 


ಶ್ರೀಶುಕ ಉವಾಚ 
ಅದಿತ್ಕೈವಂ ಸ್ತುತೋ ರಾಜನ್ನಗವಾನ್ನುಷ್ಕರೇಕ್ಷಣ: । 
ಕ್ಷೇತ್ರಜ್ಞ; ಸರ್ವಭೂತಾನಾಮಿತಿ ಹೋವಾಚ ಭಾರತ 
॥ ೧೧॥ 
ಶ್ರೀಭಗವಾನುವಾಚ 
ದೇವಮಾತರ್ಭವತ್ಯಾ ಮೇ ವಿಜ್ಞಾ ತಂ ಚಿರಕಾಂಕ್ಟಿತಮ್‌ 1 
ಯತಪತ್ಪೈರ್ಹೃತಶ್ರೀಣಾಂ ಚ್ಯಾವಿತಾನಾಂ ಸ್ವಧಾಮತಃ 


1 ೧೨॥ 
ತಾನ್ವಿನಿರ್ಜಿತ್ಯ ಸಮರೇ ದುರ್ಮದಾನಸುರರ್ಷಭಾನ್‌ ।ಟ 
ಪ್ರತಿಲಬ್ಧಜಯಶ್ರೀಭಿಃ ಪುತ್ಯೈರಿಚ್ಛಸ್ಳುಪಾಸಿತುಮ್‌ 

11 ೧೩॥ 
ಇಂದ್ರಜ್ಯೇಷ್ಟೆ: ಸ್ವತನಯೈರ್ಹತಾನಾಂ ಯುಧಿ ವಿದ್ವಿಷಾಮ್‌ । 
ಸ್ತ್ರಿಯೋ ರುದಂತೀರಾಸಾದ್ಯ ದ್ರಷ್ಟುಮಿಚ್ಛಸಿ ದುಃಖಿತಾ: 

॥ ೧೪ ॥ 


ಆತ್ಮಚಾನುಸಮೃದ್ದಾಂಸ್ಪಂ ಪ್ರತ್ಯಾಹೃತಯಶಶ್ರಿಯಃ । 
ನಾಕಪೃಷ್ಠಮಧಿಷ್ಠಾಯ ಕ್ರೀಡತೋ ದ್ರಷ್ಟುಮಿಚ್ಛಸಿ 
Wu ೧೫ ॥ 
ಪ್ರಾಯೋ5ಧುನಾ ತೇ5ಸುರಯೂಥನಾಥಾ 
ಅಪಾರಣೀಯಾ ಇತಿ ದೇವಿ ಮೇ ಮತಿಃ । 
ಯತ್ತೇ ನುಕೂಲೇಶ್ವರವಿಪ್ರಗುಪ್ತಾ 
ನ ವಿಕ್ರಮಸ್ತತ್ರ ಸುಖಂ 


ದದಾತಿ ॥ ೧೬.॥ 


ಅಥಾಪುಪಾಯೋ ಮಮ ದೇವಿ ಚಿಂತ್ಯಃ 
ಸಂತೋಷಿತಸ್ಯ ವ್ರತಚರ್ಯಯಾ ತೇ । 
ಮಮಾರ್ಚನಂ ನಾರ್ಹತಿ ಗಂತುಮನ್ಯಥಾ 


ಶ್ರದ್ಧಾನು ರೂಪಂ ಫಲಹೇತುಕತ್ವಾತ್‌ ॥೧೭॥ 


ತ್ವಯಾರ್ಚಿತಶ್ಚಾಹಮಪತ್ಯಗುಪ್ತಯೇ 
ಪಯೋವ್ರತೇನಾನುಗುಣಂ ಸಮೀಡಿತಃ ಟ 
ಸ್ವಾಂಶೇನ ಪುತ್ರತ್ವಮುಪೇತ್ಯ ತೇ ಸುತಾನ್‌ 


ಗೋಪ್ಟಾಸ್ಟಿ ಮಾರೀಚತಪಸ್ಯಧಿಷ್ಠಿತಃ ॥ ೧೮॥ 


ಉಪಧಾವ ಪತಿಂ ಭದ್ರೇ ಪ್ರಜಾಪತಿಮಕಲ್ಲಷಮ್‌ । 
ಮಾಂ ಚ ಭಾವಯತೀ ಪತ್ಯಾವೇವಂರೂಪಮವಸ್ಥಿತಮ್‌ 
11 ೧೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 17 


ನೆಲೆಸಿರುತ್ತೀಯೆ. ನಿತ್ಯ-ನಿರಂತರ ಬೆಳೆಯುತ್ತಿರುವ ಪೂರ್ಣ 
ಬೋಧದಿಂದ ನೀನು ಹೃದಯದ ಅಂಧಕಾರವನ್ನು ನಾಶಮಾಡಿ 
ಬಿಡುತ್ತೀಯೆ. ಭಗವಂತಾ | ನಾನು ನಿನಗೆ ನಮಸ್ಕರಿಸುತ್ತೇನೆ. ॥ ೯ ॥ 
ಪ್ರಭೋ! ಅನಂತನೇ। ನೀನು ಸಂತುಷ್ಠನಾದಲ್ಲಿ ದೀರ್ಫಾ 
ಯುಷ್ಕವೂ, ಇಷ್ಟವಾದ ಶರೀರವೂ, ಅಸದೃಶವಾದ ಐಶ್ವರ್ಯವೂ, 
ಸ್ವರ್ಗ, ಮರ್ತ್ಯ, ಪಾತಾಳಲೋಕಗಳು, ಯೋಗದ ಸಮಸ್ತ ಸಿದ್ಧಿ 
ಗಳೂ, ಧರ್ಮಾರ್ಥಕಾಮಗಳೂ, ಇವೆಲ್ಲಕ್ಕಿಂತಲೂ ಮಿಗಿಲಾದ 
ಅಪರೋಕ್ಷಜ್ಞಾ ವೂ ಮನುಷ್ಯರಿಗೆ ಪ್ರಾಪ್ತವಾಗುತ್ತದೆ. ಹೀಗಿರುವಾಗ 
ಶತ್ರುಜಯವೇ ಮೊದಲಾದ ಸಣ್ಣ-ಪುಟ್ಟ ಕೋರಿಕೆಗಳ ವಿಷಯದಲ್ಲಿ 
ಹೇಳುವುದೇನಿದೆ 9 ॥ ೧೦ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ಅದಿತಿಯು ಕಮಲನಯನ ಭಗವಂತನನ್ನು ಹೀಗೆ ಸ್ತುತಿಸಿದಾಗ 
ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿ ಯಾಗಿರುವ 
ಭಗವಂತನು ಇಂತೆಂದನು -॥ ೧೧ ॥ 

ಶ್ರೀಭಗವಂತನು ಹೇಳಿದನು - ಎಲೈ ದೇವಮಾತೆಯಾದ 
ಅದಿತಿಯೇ | ನಿನ್ನ ಮನಸಿನಲ್ಲಿ ಬಹಳ ಕಾಲದಿಂದಿರುವ ಆಶಯ 
ವನ್ನು ನಾನು ಬಲ್ಲೆನು. ಶತ್ರುಗಳು ನಿನ್ನ ಮಕ್ಕಳ ಸಂಪತ್ತನ್ನು ಅಪ 
ಹರಿಸಿರುವುದಲ್ಲದೆ ಅವರನ್ನು ಅವರ ಲೋಕ(ಸ್ವರ್ಗ)ದಿಂದ 
ಓಡಿಸಿಬಿಟ್ಟಿದ್ದಾರೆ. ॥ ೧೨ ॥ ಯುದ್ಧದಲ್ಲಿ ನಿನ್ನ ಮಕ್ಕಳು ಆ ಕೊಬ್ಬಿ 
ರುವ ಅಸುರರನ್ನು , ಬಲಿಯನ್ನು ಗೆದ್ದು ವಿಜಯಲಕ್ಷ್ಮಿಯನ್ನು 
ಪಡೆದುಕೊಂಡಾಗ ನೀನು ಅವರೊಂದಿಗೆ ಭಗವಂತನ ಉಪಾಸನೆ 
ಮಾಡಬೇಕೆಂದು ಬಯಸುತ್ತಿರುವೆ. ॥ ೧೩ ॥ ಇಂದ್ರನೇ ಮೊದ 
ಲಾದ ನಿನ್ನ ಪುತ್ರರು ಶತ್ರುಗಳನ್ನು ಕೊಂದುಹಾಕಿದಾಗ ನೀವು ಆ 
ದೈತ್ಯಸ್ತ್ರೀಯರು ದುಃಖದಿಂದ ಅಳುವುದನ್ನು ಕಣ್ಣಾರೆ ಕಾಣ 
ಬೇಕೆಂಬುದೂ ನಿನ್ನ ಬಯಕೆಯಾಗಿದೆ. ॥ ೧೪ ॥ ಅದಿತಿಯೇ | 
ಯುದ್ಧದಲ್ಲಿ ದೈತ್ಯರನ್ನು ಗೆದ್ದು ಕಳೆದುಹೋಗಿದ್ದ ಕೀರ್ತಿ, 
ಐಶ್ವರ್ಯವನ್ನು ಪುನಃ ಪಡೆದುಕೊಂಡು ಸಕಲೈಶ್ವರ್ಯ ಸಂಪ 
ನ್ನರಾಗಿ ಸ್ವರ್ಗಲೋಕದಲ್ಲಿ ಪುನಃ ನೆಲೆಸಿ ಹಿಂದಿನಂತೆ ವಿಹರಿಸ 
ಬೇಕೆಂಬುದನ್ನೂ ಬಯಸುತ್ತಿರುವೆಯಲ್ಲ! ॥ ೧೫ ॥ ಆದರೆ 
ದೇವೀ! ಆ ಅಸುರ ಸೇನಾಪತಿಗಳನ್ನು ಈ ಸಮಯದಲ್ಲಿ ಜಯಿ 
ಸಲು ಸಾಧ್ಯವಾಗದೆಂದು ನನಗೆ ಅನಿಸುತ್ತದೆ. ಏಕೆಂದರೆ, ಈಶ್ವರನು 
ಮತ್ತು ಬ್ರಾಹ್ಮಣರು ಈಗ ಅವರಿಗೆ ಅನುಕೂಲರಾಗಿದ್ದಾರೆ. 
ಈಗಲಂತೂ ಅವರೊಂದಿಗೆ ಯುದ್ಧಹೂಡಿದರೆ ಅವರಿಂದ ಸುಖ 
ಸಿಗುವ ಆಸೆ ಇಲ್ಲ ॥ ೧೬ ॥ ಹೀಗಿದ್ದರೂ ದೇವಿ! ನಿನ್ನ ಈ 
ವ್ರತಾನುಷ್ಠಾನದಿಂದ ನಾನು ಬಹಳ ಪ್ರಸನ್ನನಾಗಿರುವೆನು. ಅದ 
ಕ್ಕಾಗಿ ಈ ಸಂಬಂಧವಾಗಿ ನನಗೆ ಏನಾದರೂ ಉಪಾಯ ಮಾಡಲೇ 
ಬೇಕಾಗಿದೆ. ಏಕೆಂದರೆ, ನನ್ನ ಆರಾಧನೆಯು ವ್ಯರ್ಥವಾಗಬಾರದು. 
ಅದರಿಂದ ಶ್ರದ್ಧೆಗನುಸಾರವಾಗಿ ಫಲವು ಅವಶ್ಯವಾಗಿ ಸಿಗುತ್ತದೆ. 
॥ ೧೭ ॥ ನೀನು ನಿನ್ನ ಪುತ್ರರ ರಕ್ಷಣೆಗಾಗಿಯೇ ವಿಧಿವತ್ತಾಗಿ 
ಪಯೋವ್ರತದಿಂದ ನನ್ನ ಪೂಜೆ-ಸ್ತುತಿ ಮಾಡಿರುವೆ. ಆದ್ದರಿಂದ 
ನಾನು ಅಂಶರೂಪದಿಂದ ಕಶ್ಯಪರ ತಪಸ್ಸಿನಲ್ಲಿ ನೆಲೆಸಿ ನಿನ್ನ ಪುತ್ರನಾಗಿ 
ಅವತರಿಸಿ ನಿನ್ನ ಸಂತಾನವನ್ನು ರಕ್ಷಿಸುವೆನು. ॥ ೧೮ ॥ ಕಲ್ಯಾಣೀ! 
ನೀನು ನಿನ್ನ ಪತಿಯಾದ ಕಶ್ಯಪರಲ್ಲಿ ನನ್ನನ್ನು ಇದೇ ರೂಪದಿಂದ 
ನೆಲೆಸಿರುವನೆಂದು ತಿಳಿದು, ಪಾಪರಹಿತರಾದ ಪ್ರಜಾಪತಿಯ 
ಸೇವೆಯನ್ನು ಮಾಡು. ॥ ೧೯ ॥ 


17 ಅಧ್ಯಾಯ] 


ನೈತತ್ಥರಸ್ಮಾ ಆಖ್ಯೇಯಂ ಪೃಷ್ಟಯಾಪಿ ಕಥಂಚನ । 
ಸರ್ವಂ ಸಂಪದ್ಯತೇ ದೇವಿ ದೇವಗುಹ್ಯಂ ಸುಸಂವೃತಮ್‌ 


॥ ೨೦॥ 
ಶ್ರೀಶುಕ ಉವಾಚ 
ಏತಾವದುಕ್ವ್ವಾ ಭಗವಾಂಸ್ತತತ್ತೆ ಕೈವಾಂತರಧೀಯತ I 
ಅದಿತಿರ್ದುರ್ಲಭಂ ಲಬ್ಧ್ವಾ ಹರೇರ್ಜನ್ಸಾತ್ಮು ಪ್ರ ಭೋಃ 
॥ 20 1 


ಉಪಾಧಾವತ್ತತಿಂ ಭಕಾ ಸ ಪರಯಾ ಕೃತಕೃತ್ಯವತ್‌ | 


ಸ ವೈ ಸಮಾಧಿಯೋಗೇನ ಕಶ್ಯಪಸ್ತದಬುಧ್ಯತ 
॥| ೨೨1 
ಪ್ರವಿಷ್ಣಮಾತ್ಮನಿ ಹರೇರಂಶಂ ಹ್ಯವಿತಥೇಕ್ಟಣ: 1 


ಸೋರದಿತ್ಯಾಂ ವೀರ್ಯಮಾಧತ್ರ ತಪಸಾ ಚಿರಸಂಭೃತಮ್‌ । 
ಸಮಾಹಿತಮನಾ ರಾಜನ್‌ದಾರುಣ್ಯಗ್ನಿಂ ಯಥಾನಿಲಃ 
॥ ೨೩॥ 


ಅದಿತೇರ್ಧಿಷ್ಠಿತಂ ಗರ್ಭಂ ಭಗವಂತಂ ಸನಾತನಮ್‌ । 

ಹಿರಣ್ಯಗರ್ಭೋ ವಿಜ್ಞಾಯ ಸಮೀಡೇ ಗುಹ್ಕನಾಮಭಿಃ 
॥| ೨೪॥ 

ಬ್ರಹ್ಮೋವಾಚ 

ಜಯೋರುಗಾಯ ಭಗವನ್ನುರುಕ್ರಮ ನಮೋಸ್ತು ತೇ ! 

ನಮೋ ಬ್ರಹ್ಮಣ್ಯದೇವಾಯ ತ್ರಿಗುಣಾಯ ನಮೋ ನಮಃ 
॥1 ೨೫ ॥ 

ನಮಸ್ತೇ ಪೃಶ್ನಿಗರ್ಭಾಯ ವೇದಗರ್ಭಾಯ ವೇಧಸೇ । 


ತ್ರಿನಾಭಾಯ ತ್ರಿಪೃಷ್ಠಾಯ ಶಿಪಿವಿಷ್ಠಾಯ ಎಷ್ಟವೇ 
| ೨೬ ॥ 


ತ್ವಮಾದಿರಂತೋ ಭುವನಸ್ಯ ಮಧ್ಯ- 
ಮನಂತಶಕ್ಕಿಂ ಪುರುಷಂ ಯಮಾಹುಃ 1 
ಕಾಲೋ ಭವಾನಾಕ್ಟಿಪತೀಶ ವಿಶ್ವಂ 


ಸ್ರೋತ್ರೋ ಯಥಾಂತಃ ಪತಿತಂ ಗಭೀರಮ್‌ ॥ ೨೭॥ 


ಕೈ ಪ್ರಜಾನಾಂ ಸ್ಥಿರಜಂಗಮಾನಾಂ 
ಪ್ರ ಪ್ರಜಾಪತೀನಾಮಸಿ ಸಂಭವಿಷ್ಟು 
ದಿವೌಕಸಾಂ ದೇವ ದಿವಶ್ವ್ಯುತಾನಾಂ 
ಪರಾಯಣಂ ನೌರಿವ ಮಜ್ಜತೋತಪ್ಪು ॥ ೨೮ ॥ 


ತ್ತ ವ 


ಅಷ್ಟನು ಸಂಧ 


875 


ದೇವೀ! ನೋಡು, ಯಾರು ಕೇಳಿದರೂ ಈ ಮಾತನ್ನುಇತರರಿಗೆ 
ಹೇಳಬೇಡ ದೇವತೆಗಳ ರಹಸ್ಯ ಗುಪ್ತವಾದಷ್ಟು ಗುತ್ತದೆ. ॥೨೦॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಭಗವಂತನು 
ಹೀಗೆ ಹೇಳಿ ಅಲ್ಲಿಯೇ ಅಂತರ್ಧಾನನಾದನು. ಆ ಸಮಯದಲ್ಲಿ 
ಸ್ವಯಂ ಭಗವಂತನೇ ನನ್ನ ಗರ್ಭದಿಂದ ಅವತರಿಸುವನು ಎಂದು 
ತಿಳಿದು, ತಾನು ಕೃತಕೃತ್ಯಳಾದೆನೆಂದು ಭಾವಿಸಿದಳು. ಇದೆಂತಹ 
ದುರ್ಲಭವಾದ ಮಾತು. ಅವಳು ಬಹಳ ಪ್ರೀತಿಯಿಂದ ಪತಿ 
ಯಾದ ಕಶ್ಕಪರನ್ನು ಸೇವೆ ಮಾಡತೊಡಗಿದಳು. ಕಶ್ಯಪರು ಸತ್ಯದರ್ಶಿ 
ಗಳಾಗಿದ್ದರು. ಅವರಿಂದ ಮರೆಯಾದ ಯಾವ ಮಾತೂ ಇರಲಿಲ್ಲ. 
ಭಗವಂತನು ತನ್ನ ಅಂಶದಿಂದ ನನ್ನೊಳಗೆ ಪ್ರವೇಶಿಸಿರುವನೆಂದು 
ಅವರು ಸಮಾಧಿಯೋಗದಿಂದ ತಿಳಿದುಕೊಂಡರು. ವಾಯುವು 
ಪ್ರಚಂಡವಾಗಿ ಬೀಸುತ್ತಾ ಬಿದಿರುಗಳ ಘರ್ಷಣೆ ಯಿಂದ ಅಗ್ನಿಯನ್ನು 
ಹುಟ್ಟಿಸುವಂತೆಯೇ ಕಶ್ಯಪರು ತಪಸ್ಸುಮಾಡುತ್ತಾ ಬಹಳ ಕಾಲದಿಂದ 
ಧರಿಸಿದ್ದ ರೇತಸ್ಸನ್ನು ಅದಿತಿ ದೇವಿಯ ಗರ್ಭದಲ್ಲಿರಿಸಿದರು. 
॥ ೨೧-೨೩ ॥ ಅದಿತಿಯ ಗರ್ಭದಲ್ಲಿ ಅವಿನಾಶಿಯಾದ ಭಗವಂತನು 
ನೆಲೆಸಿರುವನೆಂದು ತಿಳಿದ ಬ್ರಹ್ಮದೇವರು ಬ್ರಹ್ಮಪ್ರತಿಪಾದಕವಾದ 
ಸ್ತೋತ್ರಗಳಿಂದ ಆ ಶ್ರೀಹರಿಯನ್ನು ಹೊಗಳತೊಡಗಿದರು. ॥ ೨೪ ॥ 

ಬ್ರಹ್ಮದೇವರು ಹೇಳಿದರು - ಸಮಗ್ರ ಕೀರ್ತಿಗೂ ಆಶ್ರಯ 
ನಾಗಿರುವ ಭಗವಂತನೇ | ನಿನಗೆ ಜಯವಾಗಲೀ. ಅನಂತ ಶಕ್ತಿಗಳಿಗೆ 
ಅಧಿಷ್ಠಾನನಾಗಿರುವವನೇ ! ನಿನ್ನ ಚರಣಕಮಲಗಳಿಗೆ ನಮಸ್ಕರಿಸು 
ತ್ತೇನೆ. ಬ್ರಾಹ್ಮಣರಿಗೆ ಓತವಾಗಿರುವವನೇ | ತ್ರಿಗುಣಗಳ ನಿಯಾಮ 
ಕನೇ। | ನಿನ್ನ ಅಡಿದಾವರೆಗಳಲ್ಲಿ ಬಾರಿ-ಬಾರಿಗೂ ನಮಸ್ಕರಿಸುತ್ತೇನೆ. 
॥ ೨೫॥ ಪ್ರಶ್ನ ಎಂಬುವಳಿಗೆ ಪುತ್ರರೂಪದಲ್ಲಿ ಹುಟ್ಟಿರುವವನೇ | 
ವೇದಗಳ ಸಮಸ್ತ ಜ್ಞಾನವನ್ನು ನಿನ್ನೊಳಗೆ ಇರಿಸಿಕೊಂಡಿರುವ 
ಸ್ವಾಮಿಯೇ! ವಾಸ್ತವವಾಗಿ ನೀನೇ ಎಲ್ಲರ ವಿಧಾತೃವಾಗಿರುವೆ. 

ನಿನಗೆ ನಾನು ಮತ್ತೆ-ಮತ್ತೆ ತ್ರೆ ನಮಸ್ಕರಿಸುತ್ತೇನೆ. ಮೂರೂ 'ಲೋಕಗಳೂ 
ನಿನ್ನ ನಾಭಿಯಲ್ಲಿ ) ನೆಲೆಸಿವೆ. ಮೂರೂ ಲೋಕಗಳಿಗೂ ಅತೀತವಾದ 
ವೈಕುಂಠದಲ್ಲಿ ನೀನು ಸದಾ ವಿರಾಜಮಾನನಾಗಿರುವೆ. ಸಕಲ ಜೀವರ 
ಆಂತಹರಣದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವೆ. ಇಂತಹ 
ಸರ್ವವ್ಯಾಪಕ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ॥ ೨೬ ॥ ಪ್ರಭೋ! 
ನೀನೇ ಜಗತ್ತಿನ ಆದಿಯೂ, ಅಂತ್ಯನೂ ಆಗಿರುವುದರಿಂದ ಮಧ್ಯ 
ದಲ್ಲಿಯೂ ನೀನೇ ಇರುವೆ. ಇದರಿಂದಲೇ ವೇದಗಳು ನನ್ನನ್ನು ಅನಂತ 
ಶಕ್ತಿಯುಳ್ಳ ಪುರುಷನೆಂದು ಕೊಂಡಾಡುತ್ತವೆ. ಆಳವಾದ ನೀರಿನ 
ಸುಳಿಯು. ಅದರಲ್ಲಿ ಬಿದ್ದ ಪದಾರ್ಥವನ್ನು ಒಳಗೆ ಸಳೆದುಕೊಳ್ಳು 
ವಂತೆಯೇನೀನು ಕಾಲರೂಪದಿಂದ ಈ ಜಗತ್ತನ್ನು ಪ್ರಕಯಕಾಲದೆಲ್ಲಿ 
ಒಳಕ್ಕೆ ಸೆಳೆದು ಕೊಳ್ಳುವೆ. ॥ ೨೭ ॥ ಚರಾಚರ ಪ್ರಜೆಗಳನ್ನೂ, 
ಪ್ರಜಾಪತಿಗಳನ್ನೂ ಉಂಟುಮಾಡುವ ಮೂಲ ಕಜ ನೀನೇ 
ಆಗಿರುವೆ. ದೇವುಧಿದೇವಾ ! ನೀರಿನಲ್ಲಿ; ಮುಳುಗುವಮಿಗೆದೋಣಿಯು 

ಆಸರೆ ಯಾಗಿರುವಂತೆ, ಸ್ವರ್ಗದಿಂದ ಓಡಿಸಿದ ದೇವತೆಗಳಿಗೆ ಏಕ 
ಮಾತ್ರ ಆಶ್ರಯವು ನೀನೇ' ಆಗಿರುವೆ. ॥ ೨೮ ॥ 


ಹದಿನೇಳನೆಯ ಅಧ್ಯಾ ಯವು ಮುಗಿಯಿತು. | ೧೭ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ವಾಮನಪ್ರಾ ದುರ್ಭಾವೇ ಸಪ್ತದಶೋ5ಧ್ಯಾಯಃ i ೧೭॥ 
ಚಪಲ ತ್ರಿ ಫ್ರೀ ರಹಾ... 


876 ಶ್ರೀಮದ್ಭಾಗವತ [ ಅಧ್ಯಾಯ 18 
ಹದಿನೆಂಟನೆಯ ಅಧ್ಯಾಯ 
ಭಗವಾನ್‌ ವಾಮನನ ಪ್ರಾಕಟ್ಕ್ಯ ಮತ್ತು ಬಲಿಚಕ್ರವರ್ತಿಯ ಯಜ್ಞಶಾಲೆಯನ್ನು ಪ್ರವೇಶಿಸಿದುದು 
ಇಬ ನ್‌ a 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕ್ಷಿತನೇ | 
ಹೀಗೆ ಬ್ರಹ್ಮದೇವರು ಭಗವಂತನ ಅಪಾರವಾದ ಶಕ್ತಿಯನ್ನೂ ಲೀಲೆ 
ಇತ್ನಂ ವಿರಿಂಚಸ್ತುತಕರ್ಮವೀರ್ಯಃ ಗಳನ್ನೂ ಸ್ನೋತ್ರಮಾಡಿದ ನಂತರ ಆದ್ಯಂತರಹಿತನಾದ ಶ್ರೀಹರಿಯು 
ಪ್ರಾದುರ್ಬಭೂವಾಮೃತಭೂರದಿತ್ಯಾಮ್‌ । ಅದಿತಿಯ ಮುಂದೆ ಪ್ರಕಟನಾದನು. ಭಗವಂತನಿಗೆ ನಾಲ್ಕು ಭುಜ 
ಚತುರ್ಭುಜಃ ಶಂಖಗದಾಬ್ದಚಕ್ರಃ ಗಳಿದ್ದು ಶಂಖ, ಚಕ್ರ, ಗದಾ, ಪದ್ಧೆಗಳನ್ನು ಧರಿಸಿದ್ದನು. ಕಮಲ 
ಪಿಶಂಗವಾಸಾ ನಲಿನಾಯತೇಕ್ಷಣಃ ॥ ೧ ॥ | ದಂತೆ ಕೋಮಲ-ವಿಶಾಲವಾದ ನೇತ್ರಗಳಿದ್ದು ದಿವ್ಯ ಪೀತಾಂಬರ 
\ ವನ್ನು ಧರಿಸಿದ್ದನು. ॥ ೧ ॥ ಭಗವಂತನ ಶರೀರವು ಶ್ಯಾಮಲ 
ಶ್ಯಾಮಾವದಾತೋ ರುಷರಾಜಕುಂಡಲ- ವರ್ಣದಿಂದ ಕೂಡಿತ್ತು. ಮಕರಾಕೃತಿಯ ಕುಂಡಲಗಳ ಕಾಂತಿ 
ತ್ವಿಹೋಲ್ಲಸಚ್ಛೀವದನಾಂಬುಜಃ ಪುಮಾನ್‌ । ಯಿಂದ ಅವನ ಮುಖಕಮಲದ ಶೋಭೆಯು ಇನ್ನೂ ಹೆಚ್ಚಿತ್ತು. 
ಶ್ರೀವತ್ತವಕ್ಷ್ಣಾ  ವಲಯಾಂಗದೋಲ್ಲಸ- ವಕ್ಕಸ್ಥಳವು ಶ್ರೀವತ್ಸ ಚಿಹ್ನೆಯಿಂದ ಸಮಲಂಕೃತವಾಗಿತ್ತು. ಕರಗಳಲ್ಲಿ 
ತ್ಥಿರೀಟಕಾಂಚೀಗುಣಚಾರುನೂಪುರಃ | ೨ ॥ | ಕಂಕಣಗಳೂ, ತೋಳುಗಳಲ್ಲಿ ಬಾಜುಬಂದಿಗಳೂ, ಶಿರದಲ್ಲಿ 
ಕಿರೀಟವೂ, ನಡುವಿನಲ್ಲಿ ಓಡ್ಯಾಣವೂ, ಚರಣಗಳಲ್ಲಿ ಸುಂದರ 
ಮಧುವ್ರತವ್ರಾತವಿಘುಷ್ಟಯಾ ಸ್ವಯಾ ವಾದ ನೂಪುರಗಳು ಶೋಭಿಸುತ್ತಿದ್ದವು. ॥ ೨ ॥ ಭಗವಂತನ 
ವಿರಾಜಿತಃ ಶ್ರೀವನಮಾಲಯಾ ಹರಿಃ ॥ ಕಂಠದಲ್ಲಿ ರತ್ನಹಾರಗಳೂ, ಸ್ವಚ್ಛವಾದ ವನಮಾಲೆಯನ್ನೂ ಧರಿಸಿ 
ಪ್ರಜಾಪತೇರ್ವೇಶ್ನತಮಃ ಸ್ವರೋಚಿಷಾ ದ್ದನು. ಅದರ ಸುತ್ತಲೂ ಮತ್ತಬ್ಬಂಗಗಳು ಹಿಂಡುಹಿಂಡಾಗಿ ದೇಂಕರಿ 
ವಿನಾಶಯನ್ಯಂಠನಿವಿಷ್ಠಕೌಸ್ತುಭಃ ॥ ೩ ॥ | ಸುತಿದ್ದವು ಕೌಸ್ತುಭಮಣಿಯ ಶೋಭೆಯು ಕಂಠದಲ್ಲಿ ವಿರಾ 
3 ಡೆ ಜಿಸುತ್ತಿತ್ತು. ಭಗವಂತನ ಅಂಗಕಾಂತಿಯಿಂದ ಪ್ರಜಾಪತಿ ಕಶ್ಯಪರ 
ದಿಶಃ ಪ್ರಸೇದುಃ ಸಲಿಲಾಶಯಾಸ್ತದಾ ಆಶ್ರಮದ ಕತ್ತಲೆಯು ಕಳೆದುಹೋಗಿತ್ತು. ॥ ೩ ॥ ಭಗವಂತನು 
ಪ್ರಜಾಃ ಪ್ರಹೃಷ್ಟಾ ಯತವೋ ಗುಣಾನ್ವಿತಾಃ । ಅವತರಿಸಿದಾಗ ದಿಕ್ಕುಗಳು ನಿರ್ಮಲವಾದುವು. ನದೀ-ಸರೋ 
ದೌ ರಂತರಿಕಂ ಕಿತಿರಗಿಜಿಹಾ ವರಗಳ ನೀರು ಸ್ವಚ್ಛವಾಯಿತು. ಪ್ರಜೆಗಳ ಹೃದಯದಲ್ಲಿ ಆನಂ 
ಳಿ ಎ“ ಜ್‌ ವ 

ಗಾವೋ ದ್ವಿಜಾಃ ಸಂಜಹೃಷುರ್ನಗಾಶ್ಚ ॥೪॥ ದದ ನೆರೆಯೇ ಬಂದಂತಾಯ್ತು. ಎಲ್ಲ ಖುತುಗಳು ಒಟ್ಟಿಗೆ ತಮ್ಮ- 
ಆ ತಮ್ಮ ಗುಣಗಳನ್ನು ಪ್ರಕಟಿಸಿದುವು. ಸ್ವರ್ಗಲೋಕ, ಅಂತರಿಕ್ಷ 
ಶ್ರೋಣಾಯಾಂ ಶ್ರವಣದ್ದಾದಶ್ಯಾಂ ಪೃಥಿವಿ, ದೇವತೆಗಳು, ಗೋವುಗಳು, ದ್ವಿಜರು, ಪರ್ವತಗಳು ಹೀಗೆ 

ಮುಹೂರ್ತೇ ಭಿಜಿತಿ ಪ್ರಭುಃ I ಎಲ್ಲವೂ ಹರ್ಷಗೊಂಡವು. ॥ ೪ ॥ 
MEU SEE  ಪರೀಕ್ಸಿತನೇ! ಭಗವಂತನು ಅವತರಿಸಿದಾಗ ಚಂದ್ರನು 

ಬಿ Fy ಇ 
ಶ್ರವಣಾನಕ್ಷತ್ರದಲ್ಲಿದ್ದನು. ಭಾದ್ರಪದ ಮಾಸದ ಶುಕ್ಲ ದ್ವಾದಶೀ 
ಕ್ರುಸ ದಕಿಣಮ್‌ ಜ್‌ a TER Bp ದ 

ಶ್ವಕುಸ್ತಜ್ಜನ್ನ ಟೌ 1 ೫ ಗ | ಶ್ರವನಿನಕ್ತತ್ರದ ಅಭಿಜಿನ್ನುಹೂರ್ತದಲ್ಲಿ ಭಗವಂತನು ಪ್ರಾದು 
ದ್ವಾದಶ್ಯಾಂ ಸವಿತಾ ತಿಷ್ಠನ್ನದ್ಧಂದಿನಗತೋ ನೃಪ | ರ್ಭವಿಸಿದನು. ಎಲ್ಲ ಗ್ರಹ-ನಕ್ಷತ್ರಗಳೂ ಜನ್ಮ ಮುಹೂರ್ತವನ್ನು 


ವಿಜಯಾ ನಾಮಸಾ ಪ್ರೋಕ್ತಾ ಯಸ್ಯಾಂ ಜನ್ನವಿದುರ್ಹರೇಃ 
॥ ೬॥ 


ಶಂಖದುಂದುಭಯೋ ನೇದುರ್ಮ್ಮೃದಂಗಪಣವಾನಕಾಃ | 
ಚಿತ್ರವಾದಿತ್ರತೂರ್ಯಾಣಾಂ ನಿರ್ಫೋಷಸ್ತು ಮುಲೋತಭವತ್‌ 
1 ೭ ॥ 
ಪ್ರೀತಾಶ್ಚಾಪರಸೋತನೃತ್ಯನ್ಗಂಧರ್ವಪ್ರವರಾ ಜಗುಃ । 
ತುಷ್ಟುವುರ್ಮುನಯೋ ದೇವಾ ಮನವಃ ಪಿತರೋ ಗ್ಲಯಃ 
1೮ ॥ 


ಮಂಗಲಮಯವಾಗಿಸಿದುವು. ॥ ೫ ॥ ರಾಜೇಂದ್ರಾ! ಭಗವಂತನು 
ಜನ್ಮತಾಳಿದ ತಿಥಿಯನ್ನು "ವಿಜಯದ್ವಾದಶೀ' ಎಂದು ಹೆಳುತ್ತಾರೆ. 
ಆ ಸಮಯದಲ್ಲಿ ಸೂರ್ಯನು ಆಗಸದ ಮಧ್ಯಭಾಗದಲ್ಲಿದ್ದನು. 
॥ ೬ ॥ ಭಗವಂತನ ಅವತಾರದ ಸಮಯದಲ್ಲಿ ಶಂಖ, ಡೋಲು, 
ಮೃದಂಗ, ದುಂದುಭಿ, ಪಣವ, ಆನಕ ಮುಂತಾದ ವಾದ್ಯಗಳು 
ಮೊಳಗಿದವು. ಹೀಗೆ ನಾನಾರೀತಿಯ ವಾದ್ಯಗಳು, ಕೊಂಬು, ಕಹಳೆ 
ಮುಂತಾದವುಗಳ ತುಮುಲಧ್ವನಿಯು ಉಂಟಾಯಿತು. ॥ ೭ ॥ 
ಅಪ್ಪರೆಯರು ಕುಣಿಯತೊಡಗಿದರು, ಗಂಧರ್ವರು ಹಾಡತೊಡ 
ಗಿದರು. ಮುನಿಗಳು, ದೇವತೆಗಳು, ಮನುಗಳು, ಪಿತೃಗಳು ಅಗ್ನಿ- 
ಹೀಗೆ ಎಲ್ಲರೂ ಸ್ತುತಿಸತೊಡಗಿದರು. ॥,೮ ॥ ಸಿದ್ಧರು, ವಿದ್ಯಾಧ 


18 ಅಧ್ಯಾಯ] ಅಷ್ಟಮ ಸೃಂಧ 877 
ಸಿದ್ದವಿದ್ಯಾಧರಗಣಾಃ ಸಕಿಂಪುರುಷಕಿನ್ನರಾಃ । | ರರು, ಕಿಂಪುರುಷರು, ಕಿನ್ನರರು, ಚಾರಣರು, ಯಕ್ಷರು, ರಾಕ್ಷ 
ಚಾರಣಾ ಯಕ್ಷರಕ್ಷಾಂಸಿ ಸುಪರ್ಣಾ ಭುಜಗೋತ್ತಮಾಃ | ಸರು, ಪಕ್ಚಿಗಳು, ಮುಖ್ಯ-ಮುಖ್ಯನಾಗರು ಮತ್ತು ದೇವತೆಗಳ 


॥ ೯॥ 
ಗಾಯಂತೋಂತತಿಪ್ರಶಂಸಂತೋ ನೃತ್ಯಂತೋ ವಿಬುಧಾನುಗಾಃ । 
ಅದಿತ್ಯಾ ಆಶ್ರಮಪದಂ ಕುಸುಮೈಃ ಸಮವಾಕಿರನ್‌ 


॥ 0೦ 
ದೃಷ್ಟಾ ದಿತಿಸ್ತಂ ನಿಜಗರ್ಭಸಂಭವಂ 
ಪರಂ ಪುಮಾಂಸಂ ಮುದಮಾಪ ವಿಸ್ಮಿತಾ । 
ಗೃಹೀತದೇಹಂ ನಿಜಯೋಗಮಾಯಯಾ 
ಪ್ರಜಾಪತಿಶ್ಚಾಹ ಜಯೇತಿ ವಿಸ್ಥಿತ ॥೧೦॥ 
ಯತ್ತದ್ದಪುರ್ಭಾತಿ ವಿಭೂಷಣಾಯುಧ್ಯೆ- 


ರವ್ಯಕ್ತಚಿದ್ವಕ್ರಮಧಾರಯದ್ಧರಿಃ | 
ಬಭೂವ ತೇನೈವ ಸ ವಾಮನೋ ವಟುಃ 
ಸಂಪಶ್ಯ ತೋರ್ದಿವ್ಯಗತಿರ್ಯಥಾ ನಟಃ ॥ ೧೨ ॥ 


ತಂ ವಟುಂ ವಾಮನಂ ದೃಷ್ಟ್ಯಾಮೋದಮಾನಾ ಮಹರ್ಷಯಃ ।| 
ಕರ್ಮಾಣಿ ಕಾರಯಾಮಾಸುಃ ಪುರಸೃತ್ಯ ಪ್ರಜಾಪತಿಮ್‌ 

॥ ೧೩॥ 

ತಸ್ಕೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾಬ್ರವೀತ್‌ | 

ಬೃಹಸ್ಪತಿರ್ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ5ದದಾತ್‌ 

॥ ೧೪ ॥ 

ದದೌ ಕೃಷ್ಣಾಜಿನಂ ಭೂಮಿರ್ದಂಡಂ ಸೋಮೋ ವನಃಸ್ತತಿಃ । 
ಕೌಪೀನಾಚ್ಛಾದನಂ ಮಾತಾ ದ್ಯೌಶ್ಛತ್ರಂ ಜಗತಃ ಪತೇಃ 


॥ ೧೫ 1 
ಕಮಂಡಲುಂ ವೇದಗರ್ಭಃ ಕುಶಾನಪ್ಪರ್ಷಯೋ ದದುಃ । 
ಅಕ್ಸಮಾಲಾಂ ಮಹಾರಾಜ ಸರಸ್ವತ್ಯವ್ಯಯಾತ್ಮನಃ 

i ೧೬॥ 


ತಸ್ಮಾ ಇತ್ಯುಪನೀತಾಯ ಯಕ್ಬರಾಟ್ಟಾತ್ರಿಕಾಮದಾತ್‌ | 
ಭಿಕಾಂ ಭಗವತೀ ಸಾಕಾದುಮಾದಾದಂಬಿಕಾ ಸತೀ 
೦. ೦ 
11 ೧೭ ॥ 


ಸ ಬ್ರಹ್ಮವರ್ಚಸೇನೈವಂ ಸಭಾಂ ಸಂಭಾವಿತೋ ವಟುಃ । 

ಬ್ರಹ್ಮರ್ಹಿಗಣಸಂಜುಪ್ಪಾಮತ್ಕರೋಚತ ಮಾರಿಷಃ 
nu ೧೮॥ 

ಸಮಿದ್ದಮಾಹಿತಂ ವಣ್ನಂ ಕೃತ್ವಾ ಪರಿಸಮೂಹನಮ್‌ | 


ಪರಿಸ್ತೀರ್ಯ ಸಮಭ್ಯರ್ಚ್ಯ ಸಮಿದ್ದಿರಬುಹೋದ್ದಿ ಧಃ 
11೧೯ 


[1739129 A 


ಅನುಚರರು ಹಾಡುತ್ತಾ-ಕುಣಿಯುತ್ತಾ ಭಗವಂತನ ಅಪಾರ ಗುಣ 
ಗಳನ್ನೂ ಸತ್ಯಥೆಗಳನ್ನೂ ಸಂಕೀರ್ತನೆ ಮಾಡುತ್ತಾ ಅದಿತಿಯ 
ಆಶ್ರಮವನ್ನು ಪುಷ್ಪವೃಷ್ಟಿಯಿಂದ ಮುಚ್ಚಿಬಿಟ್ಟರು. ॥ ೯-೧೦ ॥ 
ಅದಿತಿಯು ತನ್ನ ಗರ್ಭದಿಂದ ಪ್ರಕಟಗೊಂಡ ಪರಮಪುರುಷ 
ಪರಮಾತ್ಮನನ್ನು ನೋಡಿದಾಗ ಅವಳು ಅತ್ಯಂತ ಆಶ್ಚರ್ಯ 
ಚಕಿತಳಾಗಿ, ಪರಮಾನಂದಭರಿತಳಾದಳು. ಕಶ್ಯಪ ಪ್ರಜಾಪತಿಯೂ 
ಭಗವಂತನು ತನ್ನ ಯೋಗಮಾಯೆಯಿಂದ ಶರೀರವನ್ನು ಧರಿಸಿರು 
ವುದನ್ನು ನೋಡಿ ವಿಸ್ಥಿತರಾಗಿ 'ಜಯವಾಗಲೀ | ಭಗವಂತನಿಗೆ 
ಜಯವಾಗಲೀ' ಎಂದು ಉದ್ಭಾರವೆತ್ತಿದರು. ॥ ೧೧ ॥ ಪರೀಕ್ಷಿ 
ತನೇ! ಭಗವಂತನು ಸ್ವಯಂ ಅವ್ವಕ್ತನೂ, ಚಿತ್‌ಸ್ವರೂಪನು. 
ಅಂತಹವನು ಪರಮಕಾಂತಿಮಯ ಆಭರಣ ಮತ್ತು ಆಯುಧ 
ಗಳಿಂದ ಕೂಡಿದ ಆ ಶರೀರವನ್ನು ಧರಿಸಿ ಆವಿರ್ಭವಿಸಿದ್ದನು. ಆ 
ದಿವೃಶರೀರವನ್ನು ಅದಿತಿ-ಕಶ್ಯಪರು ನೋಡು-ನೋಡುತ್ತಿರುವಂತೆ 
ನಟನು ತನ್ನ ವೇಷವನ್ನು ಬದಲಿಸುವಂತೆ ಭಗವಂತನು ಕುಳ್ಳ 
ಬ್ರಹ್ಮಚಾರಿಯ ರೂಪವನ್ನು ತಾಳಿದನು. ನಿಶ್ಚಯವಾಗಿಯೂ ಪರ 
ಮಾತ್ಮನ ಲೀಲೆಯು ಪರಮಾದ್ಭುತವಾದುದು. 1 ೧೨॥ 
ಭಗವಂತನನ್ನು ವಾಮನ ಬ್ರಹ್ಮಚಾರಿಯ ರೂಪದಲ್ಲಿ ನೋಡಿ 
ಮಹರ್ಷಿಗಳಿಗೆ ಮಹದಾನಂದವಾಯಿತು. ಅವರೆಲ್ಲರೂ ಕಶ್ಯಪ 
ಪ್ರಜಾಪತಿಯನ್ನು ಮುಂದೆಮಾಡಿ ಉಪೇಂದ್ರನ ಜಾತಕರ್ಮವೇ 
ಮೊದಲಾದ ಸಂಸ್ಕಾರಗಳನ್ನು ಮಾಡಿಸಿದರು. ॥ ೧೩ ॥ ಅವನ 
ಉಪನಯನ ಸಂಸ್ಕಾರವು ಪ್ರಾರಂಭವಾದಾಗ ಗಾಯತ್ರಿಯ 
ಅಧಿಷ್ಠಾತ್ಸ ದೇವತೆಯಾದ ಸವಿತೃವೇ ವಾಮನನಿಗೆ ಗಾಯತ್ರಿ 
ಯನ್ನು ಉಪದೇಶಿಸಿದನು. ದೇವಗುರು ಬೃಹಸ್ಥತಿಯು ಯಜ್ಞೋ 
ಪವೀತವನ್ನೂ, ಕಶ್ಯಪರು ಮೇಖಲೆ ( ಮೌಂಜಿ)ಯನ್ನು ಕೊಟ್ಟರು. 
॥ ೧೪ ॥ ಪೃಥಿವಿದೇವಿಯು ಕೃಷ್ಣಾಜಿನವನ್ನೂ ವನಸ್ಥತಿಗಳ ಒಡೆಯ 
ನಾದ ಚಂದ್ರನು ದಂಡವನ್ನೂ, ಮಾತಾ ಅದಿತಿಯು ಕೌಪೀನ 
ವನ್ನೂ ಮತ್ತು ಕಟಿವಸ್ಟವನ್ನೂ, ಆಕಾಶಾಭಿಮಾನಿದೇವತೆಗಳು 
ವಾಮನವೇಷಧಾರಿಯಾದ ಭಗವಂತನಿಗೆ ಛತ್ರವನ್ನೂ ಅರ್ಪಿಸಿ 
ದರು. ॥ ೧೫ ॥ ಪರೀಕ್ಷಿತನೇ| ಅವಿನಾಶಿಯಾದ ವಾಮನಪ್ರಭು 
ವಿಗೆ ಬ್ರಹ್ಮದೇವರು ಕಮಂಡಲುವನ್ನೂ ಸಪ್ತರ್ಷಿಗಳು ಕುಶ 
ಗಳನ್ನೂ ಸರಸ್ವತಿದೇವಿಯು ರುದ್ರಾಕ್ಟಮಾಲೆಯನ್ನೂ ಅರ್ಪಿಸಿ 
ದರು. ॥ ೧೬ ॥ ಹೀಗೆ ಭಗವಾನ್‌ ವಾಮನನ ಉಪನಯನ 
ಸಂಸ್ಕಾರವಾದಾಗ ಯಕ್ಕಪತಿ ಕುಬೇರನು ಅವನಿಗೆ ಭಿಕ್ಷಾಪಾತ್ರೆ 
ಯನ್ನು ಕೊಟ್ಟನು. ಸತಿಶಿರೋಮಣಿ ಜಗಜ್ಜನನಿಯಾದ ಭಗವತಿ 
ಉಮಾದೇವಿಯು ಪ್ರಥಮ ಭಿಕ್ಷೆಯನ್ನು ನೀಡಿದಳು. ॥ ೧೭ ॥ 
(ಗೆ ಖುಷಿ-ಮುನಿ-ದೇವತೆಗಳಾದಿಯಾಗಿ ಎಲ್ಲರೂ ವಟು 
ವೇಷಧರನಾದ ಶ್ರೀಭಗವಂತನನ್ನು ಸಮ್ಮಾನಿಸಿದರು. ಬ್ರಹರ್ಸಿ 
ಗಳಿಂದ ತುಂಬಿದ ಆ ಮಹಾಸಭೆಯಲ್ಲಿ ವಾಮನನು ತನ್ನ 
ಬ್ರಹ್ಮತೇಜದಿಂದ ಅತ್ಯಂತ ಪ್ರಕಾಶಮಾನನಾದನು. ॥ ೧೮ ॥ 
ಬಳಿಕ ಭಗವಾನ್‌ ವಾಮನನು ಸ್ಥಾಜಸಲ್ಪಟ್ಟ ಪ್ರಜ್ವಲಿತ ಅಗ್ನಿ ಯನ್ನು 
ಕುಶಗಳಿಂದ ಪರಿಸಮೂಹ ಮತ್ತು ಪರಿಸ್ತರಣಗೈದು, ಅಗ್ಗಿಪೂಜೆ 
ಮಾಡಿ ಸಮಿಧೆಗಳಿಂದ ಹೋಮವನ್ನು ಮಾಡಿದನು. ॥ ೧೯ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 18 


878 

ಶ್ರುತ್ನಾಶಮೇಧೈರ್ಯಜಮಾನಮೂರ್ಜಿತಂ 
ಬಲಿಂ ಭೃಗೂಣಾಮುಪಕಲಿತ್ಸೆಸತ:  । 

ಜಗಾಮ ತತ್ರಾಖಿಲಸಾರಸಂಭೃತೋ 


ಭಾರೇಣ ಗಾಂ ಸನ್ನಮಯನ್ನದೇ ಪದೇ ॥ ೨೦॥ 


ತಂ ನರ್ಮದಾಯಾಸ್ತಟ ಉತ್ತರೇ ಬಲೇ- 
ರ್ಯ ಯತ್ತಿಜಸ್ಟೇ ಭೃಗುಕಚ್ಛಸಂಜ್ಞಕ್ಕೇ I 
ಪ್ರವರ್ತಯಂತೋ ಭೃಗವ: ಕ್ರತೂತ್ತಮಂ 
ವ್ಯಚಕ್ಛತಾರಾದುದಿತಂ ಯಥಾ ರವಿಮ್‌ ॥ ೨೧॥ 


ತ ಖತ್ವಿಚೋ ಯಜಮಾನ: ಸದಸ್ಯಾ 
ಹತತ್ನಿಹೋ ವಾಮನತೇಜಸಾ ನೃಪ 1 
ಸೂರ್ಯಃ ಕಿಲಾಯಾತೃುತ ವಾ ವಿಭಾವಸುಃ 
ಸನತ್ಕುಮಾರೋ5ಥ ದಿದ್ಧಕ್ಚಯಾ ಕ್ರತೋಃ ॥ ೨೨ ॥ 


ಇತ್ನಂ ಸಶಿಷ್ಟೇಷು ಭೃಗುಷ್ಟನೇಕಧಾ 
ವಿತರ್ಕಮಾಣೋ ಭಗವಾನ್ಸ ವಾಮನಃ 

ಛತ್ರಂ ಸದಂಡಂ ಸಜಲಂ ಕಮಂಡಲುಂ 

ವಿವೇಶ ಬಿಭ್ರದ್ದಯಮೇಧವಾಟಮ್‌ 


॥ 2೩ ॥ 


ಮೌಂಜ್ಯಾ ಮೇಖಲಯಾ ವೀತಮುಪವೀತಾಜಿನೋತ್ತರಮ್‌ । 
ಜಟಿಲಂ ವಾಮನಂ ವಿಪ್ರಂ ಮಾಯಾಮಾಣವಕಂ ಹರಿಮ್‌ 
1 ೨೪ | 


ಪ್ರವಿಷ್ಟಂ ವೀಕ್ಷ್ಯ ಭೃಗವಃ ಸಶಿಷ್ಯಾಸ್ತೇ ಸಹಾಗ್ಗಿಭಿ: 1 


ಪ್ರತ್ಯಗೃಹ್ಣನ್ನಮುತ್ಕಾಯ ಸಂಕ್ಷಿಪ್ತಾಸ್ತಸ್ಯು ತೇಜಸಾ 
1 ೨೫ ॥ 

ಯಜಮಾನ: ಪ್ರಮುದಿತೋ 

ದರ್ಶನೀಯಂ ಮನೋರಮಮ್‌ | 

ರೂಪಾನುರೂಪಾವಯವಂ 

ತಸ್ಮಾ ಆಸನಮಾಹರತ್‌ ॥ ೨೬ ॥ 


ಸ್ವಾಗತೇನಾಭಿನಂದ್ಯಾಥ ಪಾದೌ ಭಗವತೋ ಬಲಿಃ | 
ಅವನಿಜ್ಯಾರ್ಚಯಾಮಾಸ ಮುಕ್ತಸಂಗಮನೋರಮಮ್‌ 
1 ೨೭ ॥ 


[1739129 8 


ಪರೀಕ್ಷಿತನೇ | ಆ ಸಮಯದಲ್ಲಿ ಸಮಸ್ತ ವಿಧವಾದ ಯಜ್ಞ 
ಸಾಮಗ್ರಿಗಳಿಂದಲೂ ಸಂಪನ್ನನಾದ ಯಶಸ್ವೀ ಬಲಿಚಕ್ರವರ್ತಿಯು 
ಭೃಗುವಂಶೀಯ ಬ್ರಾಹ್ಮಣರ ಆದೇಶಾನುಸಾರವಾಗಿ ಹಲವಾರು 
ಅಶ್ವಮೇಧಗಳನ್ನು ಮಾಡುತ್ತಿರುವನೆಂಬ ವಿಷಯವು ಭಗವಂತ 
ನಾದ ವಾಮನಮೂರ್ತಿಗೆ ತಿಳಿಯಿತು. ಆಗ ಸಮಸ್ತ ಶಕ್ಕಿಗಳಿಂ 
ದಲೂ ಯುಕ್ತನಾಗಿ ಅವನು ನಡೆಯುವಾಗ ಅತ್ಯಂತ ಭಾರವಾದ 
ಹೆಜ್ಜೆಯನ್ನಿಡುತ್ತಿರುವಾಗ ಭೂಮಿಯನ್ನೇ ಬಗ್ಗಿಸುತ್ತಾ ಬಲಿಚಕ್ರ 
ವರ್ತಿಯ ಯಜ್ಞಕಶಾಲೆಗೆ ಹೊರಟನು. ॥ ೨೦॥ ನರ್ಮದಾ 
ನದಿಯ ಉತ್ತರದ ತೀರದಲ್ಲಿ "ಭೃಗುಕಚ್ಛ[ವೆಂಬ ಸುಂದರವಾದ 
ಮತ್ತು ಪವಿತ್ರವಾದ ಸ್ಥಳವಿದೆ. ಅಲ್ಲಿಯೇ ಭೃಗುವಂಶೀಯ ಯತ್ತಿ 
ಜರು ಬಲಿಚಕ್ರವರ್ತಿಯಿಂದ ಯಜ್ಞಗಳನ್ನು ಮಾಡಿಸುತ್ತಿದ್ದರು. 
ಅವರು ದೂರದಿಂದಲೇ ವಾಮನ ಭಗವಂತನನ್ನು ನೋಡಿ 
ಸಾಕ್ಷಾತ್‌ ಸೂರ್ಯನಾರಾಯಣನೇ ಉದಯಿಸಿ ಬರುತ್ತಿರುವಂತೆ 
ಭಾವಿಸಿದರು. ॥ ೨೧ ॥ ಪರೀಕ್ಷಿತನೇ! ಭಗವಾನ್‌ ಶ್ರೀವಾಮನನ 
ದಿವ್ಯ ತೇಜಸ್ಸಿನ ಮುಂದೆ ಯತ್ತಿಜರು, ಯಜಮಾನ, ಸದಸ್ಯರು 
ಇವರೆಲ್ಲರೂ ನಿಸ್ತೇಜರಾದರು. ಯಜ್ಞವನ್ನು ನೋಡುವ ಸಲುವಾಗಿ 
ಸೂರ್ಯನೋ, ಅಗ್ನಿಯೋ ಅಥವಾ ಸನತ್ಕುಮಾರನೋ ಅವಶ್ಯ 
ವಾಗಿ ಬರುತ್ತಿರಬಹುದೆಂದು ಊಹಿಸಿದರು. ॥ ೨೨ ॥ ಭೃಗುಪುತ್ರ 
ಶುಕ್ರಾಚಾರ್ಯರೇ ಮೊದಲಾದವರು ತಮ್ಮ ಶಿಷ್ಯರೊಂದಿಗೆ ಹೀಗೆ 
ಅನೇಕ ಕಲ್ಪನೆಗಳನ್ನು ಮಾಡುತ್ತಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ 
ಕೈಯಲ್ಲಿ ಛತ್ರವನ್ನು, ದಂಡವನ್ನು , ನೀರಿನಿಂದ ತುಂಬಿದ ಕಮಂಡ 
ಲುವನ್ನು ಹಿಡಿದುಕೊಂಡು ವಾಮನ ಭಗವಂತನು ಅಶ್ವಮೇಧ 
ಯಜ್ಞದ ಮಂಡಪವನ್ನು ಪ್ರವೇಶಿಸಿದನು. ॥ ೨೩ ॥ ಅವನು 
ಸೊಂಟದಲ್ಲಿ ಮೌಂಜಿ (ಮೇಖಲೆ) ಯನ್ನೂ, ಕತ್ತಿನಲ್ಲಿ ಯಜ್ಞೋ 
ಪವೀತವನ್ನು ಧರಿಸಿದ್ದನು. ಕಂಕುಳಲ್ಲಿ ಮೃಗಚರ್ಮವಿತ್ತು. ತಲೆಯ 
ಮೇಲೆ ಜಟೆಯಿತ್ತು. ಈ ಪ್ರಕಾರ ಕುಳ್ಳ ಬ್ರಾಹ್ಮಣನ ವೇಷದಲ್ಲಿ ತನ್ನ 
ಮಾಯೆಯಿಂದ ಬ್ರಹ್ಮಚಾರಿಯಾದ ಭಗವಂತನು ಆ ಯಜ್ಞಶಾಲೆ 
ಯನ್ನು ಪ್ರವೇಶಿಸಿದಾಗ ಭ್ರಗುವಂಶೀ ಬ್ರಾಹ್ಮಣರು ಅವನನ್ನು 
ನೋಡಿ ತಮ್ಮ ಶಿಷ್ಯರೊಂದಿಗೆ ಅವನ ದಿವ್ಯತೇಜಸಿನಿಂದ ನಿಸ್ತೇಜ 
ರಾಗಿ ಏನು ಮಾಡಬೇಕೆಂದು ಅರಿಯದೆ ಥಟ್ಟನೆ ಎದ್ದುದಿಂತರು. 
ತಮ್ಮ ಶಿಷ್ಯನಾದ ಬಲಿಚಕ್ರವರ್ತಿಯೊಡನೆ ಯಜ್ಞೇಶ್ವರನನ್ನು 
ಮುಂದೆಮಾಡಿಕೊಂಡು ಬೃಗುವಂಶೀಯ ಬ್ರಾಹ್ಮಣರು ಶ್ರೀವಾಮನ 
ಮೂರ್ತಿಯನ್ನು ಸ್ವಾಗತಿಸಿದರು. ॥ ೨೪-೨೫ ॥ ಭಗವಂತನ 
ಪುಟ್ಟ ರೂಪಕ್ಕನುಸಾರವಾಗಿ ಎಲ್ಲ ಅವಯವಗಳು ಸಣ್ಣ-ಸಣ್ಣ 
ದಾಗಿದ್ದು ಬಹಳ ಮನೋಹರ ಹಾಗೂ ದರ್ಶನೀಯವಾಗಿದ್ದವು. 
ಅವನನ್ನು ನೋಡಿ ಬಲಿಚಕ್ರವರ್ತಿಗೆ ಪರಮಾನಂದವಾಗಿ ಭಗವಾನ್‌ 
ವಾಮನನಿಗೆ ಒಂದು ಉತ್ತಮಾಸನವನ್ನು ನೀಡಿದನು. ॥ ೨೬॥ 
ಬಳಿಕ ಬಲಿಯು ಕುಶಲಪ್ರಶ್ನೆಗಳ ಮೂಲಕವಾಗಿ ವಟು ವನ್ನು 
ನಮಸ್ಕರಿಸಿ, ಅವನ ದಿವ್ಯಪಾದಗಳನ್ನು ತೊಳೆದು, ನಿಸ್ಸಂಗ ರಾದ 
ಯೋಗಿಗಳ ಮನಸ್ಸಿನಲ್ಲಿ ಸದಾ ರಮಿಸುವ ಆ ವಾಮನ 
ಮೂರ್ತಿಯನ್ನು ಯಥಾವಿಧಿಯಾಗಿ ಪ್ರೇಮಾದರಗಳಿಂದ 
ಪೂಜಿಸಿದನು. ॥ ೨೭ ॥ ಭಗವಂತನ ಚರಣಕಮಲಗಳ ಪಾದ 
ತೀರ್ಥವು ಪರಮ ಮಂಗಳಕರವಾದುದು. ಅದರಿಂದ ಜೀವಿಗಳ 
ಎಲ್ಲ ಪಾಪ-ತಾಪಗಳು ತೊಳೆದುಹೋಗುತ್ತವೆ. ಸ್ವತಃ ದೇವಾಧಿ 


19 ಅಧ್ಯಾಯ] 
ತತ್ಪಾದಶೌಚಂ ಜನಕಲ್ಗಪಾಪಹಂ 

ಸ ಧರ್ಮವಿನ್ನೂರ್ಧ್ಯದಧಾತುಮಂಗಲಮ್‌ | 
ಯದ್ದೇವದೇವೋ ್ಹಗಿರಿಶಶ್ಚಂದ್ರಮೌಲಿ- 


ರ್ದಧಾರ ಮೂರ್ಧ್ನಾ ಪರಯಾ ಚ ಭಕ್ತಾ ಸ್ಯ ॥ ೨೮ ॥ 


ಬಲಿರುವಾಚ 


ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮನ್ನಿಂ ಕರವಾಮ ತೇ। 
ಬ್ರಹ್ಮರ್ಹೀಣಾಂ ತಪಹಾಶ್ಚಾನ್ಯನ್ಯೇ ತ್ವಾಂಕರ್ಯ ವಪುರ್ಧರಮ್‌ 
u2೯n 


ಅದ್ಯ ನಃ ಪಿತರಸ್ತೃಪ್ತಾ ಅದ್ಯ ನಃ ಪಾವಿತಂ ಕುಲಮ್‌ । 
ಅದ್ಯ ಸ್ಪಿಷ್ಠಃ ಕ್ರತುರಯಂ ಯದ್ಭವಾನಾಗತೋ ಗೃಹಾನ್‌ 
॥1೩೦॥ 


ಅದ್ಯಾಗ್ನಮೋ ಮೇ ಸುಹುತಾ ಯಥಾವಿಧಿ 
ದ್ವಿಜಾತ್ಮಜ ತ್ವಚ್ಚ್ಛರಣಾವನೇಜನೈ: I 
ಹತಾಂಹಸೋ ವಾರ್ಭಿರಿಯಂ ಚ ಭೂರಹೋ 
ತಥಾ ಪುನೀತಾ ತನುಭಿಃ ಪದ್ಧೆಸ್ರವ ॥ ೩೧॥ 
ಯದ್ಯದ್ಧಟೋ ವಾಂಛಸಿ ತತ್ಛತೀಚ್ಛ ಮೇ 
ತ್ವಾಮರ್ಥಿನಂ ವಿಪ್ರಸುತಾನುತರ್ಕಯೇ 1 
ಗಾಂ ಕಾಂಚನಂ ಗುಣವದ್ಗಾಮ ಮೃಷ್ಟಂ 
ತಥಾನ್ನಪೇಯಮುತ ವಾ ವಿಪ್ರಕನ್ಯಾಮ್‌ । 
ಗ್ರಾಮಾನಮೃದ್ಧಾಂಸ್ತುರಗಾಂಗಜಾನ್ವಾ 


ರಥಾಂಸ್ತಥಾರ್ಹತ್ತಮ ಸಂಪ್ರತೀಚ್ಛ ॥೩೨॥ 


ಅಷ್ಟಮ ಸೃಂಧ 


879 


ದೇವನಾದ ಚಂದ್ರಮೌಳಿ ಭಗವಾನ್‌ ಶಂಕರನು ಅತ್ಯಂತ ಭಕ್ತಿ 
ಭಾವದಿಂದ ಅದನ್ನು ತನ್ನ ತಲೆಯಲ್ಲಿ ಧರಿಸಿದ್ದರು. ಇಂದು ಅದೇ 
ಚರಣಾಮೃತವು ಧರ್ಮದ ಮರ್ಮಜ್ನನಾದ ರಾಜಾಬಲಿಗೆ 
ಪ್ರಾಪ್ತವಾಯಿತು. ಅವನು ಬಹಳ ಭಕ್ತಿಯಿಂದ ಅದನ್ನು ತನ್ನ 
ತಲೆಯಮೇಲೆ ಇರಿಸಿಕೊಂಡನು. ॥ ೨೮ ॥ 

ಬಲಿಯು ಹೇಳಿದನು - ಬ್ರಾಹ್ಗಣವಟುವೇ | ನಿನ್ನನ್ನು ಆದರ 
ದಿಂದ ಸ್ವಾಗತಿಸುತ್ತೇನೆ ಮತ್ತು ನಿನಗೆ ನಮಸ್ಕಾರ ಮಾಡುತ್ತೇನೆ. 
ನಾನು ನಿನಗೆ ಯಾವ ಕಾರ್ಯವನ್ನು ಮಾಡಿ ಕೊಡಲಿ! ನಿನ್ನನ್ನು 
ನೋಡಿದರೆ ಬ್ರಹ್ಮರ್ಜಿಗಳು ಮಾಡಿದ ತಪಸ್ಸೆಲ್ಲವೂ ಒಂದಾಗಿ 
ಮೂರ್ತಿಭವಿಸಿ ನನ್ನ ಮುಂದೆ ಬಂದಂತಿದೆ. ॥ ೨೯ ॥ ಮಹಾನು 
ಭಾವನೇ | ಇಂದು ನೀನು ನಮ್ಮ ಮನೆಗೆ ಆಗಮಿಸಿದ್ದರಿಂದ ನಮ್ಮ 
ಪಿತೃದೇವತೆಗಳು ತೃಪ್ತರಾದರು. ನಮ್ಮ ಕುಲವು ಪವಿತ್ರವಾಯಿತು. 
ಇಂದಿಗೆ ನಾನು ಮಾಡಿದ ಯಜ್ಞವು ಸಫಲವಾಯಿತು. ॥ ೩೦ ॥ 
ಬ್ರಾಹ್ಮಣಕುಮಾರನೇ | ನಿನ್ನ ಪಾದಪ್ರಕ್ಟಾಳನದಿಂದ ನನ್ನ ಪಾಪ 
ಗಳೆಲ್ಲವೂ ತೊಳೆದುಹೋದುವು. ವಿಧಿವತ್ತಾಗಿ ಯಜ್ಞಮಾಡುವುದ 
ರಿಂದ, ಅಗ್ನಿಯಲ್ಲಿ ಆಹುತಿಗಳನ್ನು ಅರ್ಪಿಸುವುದರಿಂದ ದೊರೆಯ 
ಬಹುದಾದ ಫಲವು ಆಯಾಸವಿಲ್ಲದೆ ನನಗೆ ದೊರೆಯಿತು. ನಿನ್ನ ಈ 
ಕೋಮಲವಾದ ಮುದ್ದು ಚರಣಗಳಿಂದ ಮತ್ತು ಇವುಗಳನ್ನು 
ತೊಳೆದುದರಿಂದ ಪೃಥಿವಿಯು ಪವಿತ್ರಳಾದಳು. ॥ ೩೧॥ 
ಬ್ರಾಹ್ಮಣವಟುವೇ | ನೀನು ಏನೋ ಬಯಸುತ್ತಿರುವೆ ಎಂದು ನನಗೆ 
ಅನಿಸುತ್ತದೆ. ಪರಮಪೂಜ್ಯ ಬ್ರಹ್ಮಚಾರಿಯೇ | ನೀನು ಬಯಸುವ 
- ಗೋವುಗಳು, ಚಿನ್ನ ಸಕಲ ಸಾಮಗ್ರಿಗಳಿಂದ ಸುಸಜ್ಜಿತಮನೆ, 
ಪವಿತ್ರವಾದ ಅನ್ನ, ಕುಡಿಯುವ ವಸ್ತು, ವಿವಾಹಕ್ಕಾಗಿ ಬ್ರಾಹ್ಮಣ 
ಕನ್ಯೆ, ಸಂಪತ್ತಮೃದ್ಧವಾದ ಊರು, ಕುದುರೆ, ಆನೆ, ರಥ - ಇವೆಲ್ಲ 
ವನ್ನುನನ್ನಿಂದ ಕೇಳಿಕೋ. ನಿನಗೆ ಇಷ್ಟವಾದುದನ್ನು ಅವಶ್ಯವಾಗಿ ಕೇಳಿ 
ಪಡೆದುಕೋ. ॥ ೩೨ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 


ಇತಿ ಶ್ರೀಮದ್ಬಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸಂಧೇ 
ವಾಮನಪ್ರಾದುರ್ಭಾವೇ ಬಲಿವಾಮನಸಂವಾದೇನಷ್ಟಾದಕೋಶ ಧ್ಯಾಯಃ॥ ೧೮ ॥ 


ಹತ್ತೊಂಭತ್ತನೆಯ ಅಧ್ಯಾಯ 


ಭಗವಾನ್‌ ವಾಮನನು ಬಲಿಯಲ್ಲಿಮೂರು ಹೆಜ್ಜೆ ಭೂಮಿಯನ್ನು ಬೇಡಿದುದು, ಬಲಿಯ ಸಮ್ಮತಿ, 
ಶುಕ್ರಾಚಾರ್ಯರು ತಡೆದುದು 


ಶ್ರೀಶುಕ ಉವಾಚ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 


ಬಲಿಯು ಹೇಳಿದ ಮಾತುಗಳು ಧರ್ಮಯುಕ್ತವಾಗಿಯೂ, ಸತ್ಯ 


ಇತಿ ವೈರೋಚನೇರ್ವಾಕ್ಕಂ ಧರ್ಮಯುಕ್ತಂ ಸಸೂನ್ಸತಮ್‌ ! | ವ್ರಾಗಿಯೂ, ಪ್ರಿಯವಾಗಿಯೂ ಇದ್ದವು. ಅದನ್ನು ಕೇಳಿದ ಭಗ 


ನಿಶಮ್ಯ ಭಗವಾನ್ವೀತಃ ಪ್ರತಿನಂದ್ಯೇದಮಬ್ರವೀತ್‌ 


ವಾನ್‌ ವಾಮನನು ಅತ್ಯಂತ ಸಂತೋಷದಿಂದ ಬಲಿಯನ್ನು ಅಭಿ 


॥ ೧॥ | ನಂದಿಸುತ್ತಾ ಇಂತೆಂದನು -॥ ೧ ॥ 


[1739]29 0 


ಶ್ರೀಭಗವಾನುವಾಚ 


ವಚಸ್ತವೈತಜ್ಜನದೇವ ಸೂನೃತಂ 
ಕುಲೋಚಿತಂ ಧರ್ಮಯುತಂ ಯಶಸ್ಕರಮ್‌ । 
ಯಸ್ಯ ಪ್ರಮಾಣಂ ಭೃಗವಃ ಸಾಂಪರಾಯೇ 
ಪಿತಾಮಹಃ ಕುಲವೃದ್ಧ ಪ್ರಶಾಂತ ॥ ೨ ॥ 


ನ ಹ್ಯೇತಸ್ಥಿನ್ಮುಲೇ ಕಶ್ಲಿನ್ನಿಸತ್ತ; ಕೃಪಣಃ ಪುಮಾನ್‌ 1 


ಪ್ರತ್ಯಾಖ್ಯಾತಾ ಪ್ರತಿಶ್ರುತ್ಯ ಯೋ ವಾದಾತಾ ದ್ವಿಜಾತಯೇ 
॥ ೩ ॥ 
ನಸಂತಿ ತೀರ್ಥೇ ಯುಧಿ ಚಾರ್ಥಿನಾರ್ಥಿತಾಃ 
ಪರಾಜ್ಮುಖಾ ಯೇ ತ್ವಮನಸ್ವಿನೋ ನೃಪಾಃ । 
ಯುಷ್ಯತ್ಕುಲೇ ಯದ್ಯಶಸಾಮಲೇನ 


ಪ್ರಹ್ಲಾದ ಉದ್ಭಾತಿ ಯಥೋಡುಪಃ ಖೇ ॥ ೪ ॥ 


ಯತೋ ಜಾತೋ ಹಿರಣ್ಯಾಕ್ಷಶರನ್ನೇಕ ಇಮಾಂ ಮಹೀಮ್‌ | 


ಪ್ರತಿವೀರಂ ದಿಗ್ವಿಜಯೇ ನಾವಿಂದತ ಗದಾಯುಧಃ 
॥ ೫ ॥ 


ಯಂ ವಿನಿರ್ಜಿತ್ಯ ಕೃಚ್ಛೇಣ ವಿಷ್ಣು ಕ್ಲೋದಾರ ಆಗತಮ್‌ । 
[sy ಣ “ಜ್‌ 
ನಾತ್ಕಾನಂ ಜಯಿನಂ ಮೇನೇ ತದ್ದೀರ್ಯಂ ಭೂರ್ಯನುಸ್ಥರನ್‌ 
॥ ೬ ॥ 


ನಿಶಮ್ಯ ತದ್ದಧಂ ಭ್ರಾತಾ ಹಿರಣ್ಯಕಶಿಪು: ಪುರಾ ಟ 
ಹಂತುಂ ಭ್ರಾತೃಹಣಂ ಕ್ರುದ್ಧೋ ಜಗಾಮ ನಿಲಯಂ ಹರೇಃ 


11 ೭ ॥ 
ತಮಾಯಾಂತಂ ಸಮಾಲೋಕ್ಯ 
ಶೂಲಪಾಣಿಂ ಕೃತಾಂತವತ್‌ | 
ಚಿಂತಯಾಮಾಸ ಕಾಲಜ್ಲೋ 
ವಿಷ್ಣುರ್ಮಾಯಾವಿನಾಂ ವರಃ ues 


ಯತೋ ಯತೋತಹಂ ತತ್ರಾಸೌ ಮೃತ್ಯು: ಪ್ರಾಣಭೃತಾಮಿವ । 
ಅತೋತಹಮಸ್ಯ ಹೃದಯಂ ಪ್ರವೇಕ್ಟ್ಯಾಮಿ ಪರಾಗ್ದ್ರಶಃ 
1 ೯॥ 


[17391209 ೧ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಶ್ರೀಭಗವಂತನು ಹೇಳಿದನು - ಮಹಾರಾಜಾ! ನೀನು 
ಆಡಿದ ಮಾತುಗಳು ನಿನ್ನ ಕುಲಪರಂಪರೆಗೆ ಅನುರೂಪವಾಗಿವೆ. 
ಧರ್ಮಭಾವದಿಂದ ಪರಿಪೂರ್ಣವಾಗಿವೆ. ಯಶಸ್ಕರವೂ, ಸತ್ಯವೂ, 
ಪ್ರಿಯವೂ ಆಗಿವೆ. ಇದಕ್ಕೆ ಕಾರಣ - ಪರಲೋಕಹಿತಕಾರಿಯಾದ 
ಧರ್ಮದ ಸಂಬಂಧದಲ್ಲಿ ನೀನು ಭೃಗುವಂಶೀಯರಾದ ಶುಕ್ರಾ 
ಚಾರ್ಯರನ್ನೇ ಪರಮಪ್ರಮಾಣವೆಂದು ತಿಳಿದಿರುವೆ. ಜೊತೆಗೆ 
ಕುಲವೃದ್ಧನಾದ ಪಿತಾಮಹ ಪರಮ ಶಾಂತಸ್ವಭಾವದ ಪ್ರಹ್ಲಾದನ 
ಆಜ್ಞೆಯನ್ನೂ ಪರಮಪ್ರಮಾಣವೆಂದೂ ಪಾಲಿಸುತ್ತಿರುವೆ. ॥ ೨ ॥ 
ನಿನ್ನ ವಂಶಪರಂಪರೆಯಲ್ಲಿ ಇಂದಿನವರೆಗೆ ಧೈರ್ಯಹೀನರೂ, 
ಕೃಪಣರೂ ಯಾರೂ ಹುಟ್ಟಲಿಲ್ಲ ಬ್ರಾಹ್ಮಣನಿಗೆ ದಾನವನ್ನು ಕೊಡ 
ದವನಾಗಲೀ, ಇಂತಹ ವಸ್ತುವನ್ನು ಕೊಡುವೆನೆಂದು ಪ್ರತಿಜ್ಞೆಮಾಡಿ 
ಅದನ್ನು ಭಂಗಪಡಿಸಿದವನಾಗಲೀ ನಿನ್ನ ವಂಶದಲ್ಲಿ ಹುಟ್ಟಲಿಲ್ಲ 
॥ ೩ ॥ ದಾನಕೊಡಬೇಕಾದ ಸಮಯದಲ್ಲಿ ಯಾಚಕರ ಯಾಚನೆ 
ಯನ್ನು ಕೇಳಿ ಮುಖತಿರುಗಿಸಿದವನಾಗಲೀ, ಯುದ್ಧದ ಸಂದರ್ಭ 
ದಲ್ಲಿ ಶತ್ರುವು ಯುದ್ಧಕ್ಕಾಗಿ ಆಹ್ವಾನಿಸಿದಾಗ ಬೆನ್ನುತೋರುವ 
ಹೇಡಿಯಾಗಲೀ ನಿನ್ನ ವಂಶದಲ್ಲಿ ಯಾರೂ ಹುಟ್ಟಲಿಲ್ಲ ನಿಮ್ಮ 
ಕುಲಪರಂಪರೆಯಲ್ಲಿ ಪ್ರಹ್ಲಾದನು ಈಗಲೂ ಆಕಾಶದಲ್ಲಿರುವ 
ಚಂದ್ರನಂತೆ ನಿರ್ಮಲವಾದ ಯಶಸ್ಸಿನಿಂದ ಬೆಳಗುತ್ತಿರುವನು. 
i ೪ ॥ ನಿನ್ನಕುಲದಲ್ಲೇ ಹಿರಣ್ಯಾಕ್ಟನಂತಹ ವೀರರ ಜನ್ಮವಾಗಿತ್ತು. ಆ 
ವೀರನು ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಒಬ್ಬಂಟಿಗನಾಗಿ 
ದಿಗ್ವಿಜಯಕ್ಕಾಗಿ ಹೋದಾಗ ಇಡೀ ಪೃಥಿವಿಯಲ್ಲಿ ತಿರುಗಿದರೂ 
ಅವನಿಗೆ ತನಗೆ ಸಮಾನನಾದ ವೀರನು ದೊರೆಯಲೇ ಇಲ್ಲ ॥ ೫ ॥ 
ಭಗವಾನ್‌ ವಿಷ್ಣುವು ನೀರಿನಿಂದ ಪೃಥಿವಿಯನ್ನು ಉದ್ದರಿಸುತ್ತಿದ್ದಾಗ 
ಅವನು ಅವನ ಮುಂದೆ ಬಂದನು ಮತ್ತು ಭಾರೀ ಕಷ್ಟದಿಂದ 
ಅವನನ್ನು ಗೆದ್ದುಕೊಂಡನು. ಆದರೂ ಇದಾದ ಬಹಳ ದಿನಗಳ 
ವರೆಗೂ ವಿಷ್ಣುವಿಗೆ ಪದೇ-ಪದೇ ಹರಣ್ಯಾಕ್ಟನ ಶಕ್ಕಿ ಮತ್ತು ಬಲದ 
ಸ್ಮರಣೆಯಾಗುತ್ತಿತ್ತು. ಅವನನ್ನು ಗೆದ್ದುಕೊಂಡಿದ್ದರೂ ಅವನು ತನ್ನನ್ನು 
ವಿಜಯಿ ಎಂದು ತಿಳಿಯುತ್ತಿರಲಿಲ್ಲ ॥ ೬ ॥ ಹಿರಣ್ಯಾಕ್ಷನ ಸಹೋ 
ದರ ಹಿರಣ್ಯಕಶಿಪುವಿಗೆ ತನ್ನ ತಮ್ಮನ ವಧೆಯ ವೃತ್ತಾಂತ ತಿಳಿದಾಗ 
ಅವನು ತನ್ನ ತಮ್ಮನನ್ನು ವಧಿಸಿದವನನ್ನು ಕೊಂದುಹಾಕಲಿಕ್ಕಾಗಿ 
ಕ್ರೋಧಗೊಂಡು ಭಗವಂತನ ನಿವಾಸಸ್ಥಾನವಾದ ವೈಕುಂಠಕ್ಕೆ 
ಹೋದನು. ॥ ೭॥ 

ಮಾಯಾವಿಗಳಲ್ಲಿ ಶ್ರೇಷ್ಠನಾದ, ಕಾಲಜ್ಞನಾದ, ಯಾವ ಕಾಲ 
ದಲ್ಲಿ ಹೇಗೆ ವರ್ತಿಸಬೇಕೆಂದು ತಿಳಿದಿದ್ದ ವಿಷ್ಣುವು ಯಮನಂತೆ 
ಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಹಿರಣ್ಯಕಶಿಪು ತನ್ನನ್ನು 
ಆಕ್ರಮಿಸುತ್ತಿರುವನೆಂದು ತಿಳಿದು ಹೀಗೆ ಯೋಚಿಸಿದನು. ॥ ೮ ॥ 
ಯಾವಾಗಲೂ ಮೃತ್ಯುವು ಪ್ರಾಣಿಗಳ ಬೆನ್ನುಬಿಡದೆ ಇರುವಂತೆ ಈ 
ರಾಕ್ಷಸನು ನಾನು ಹೋದಲ್ಲೆಲ್ಲ ಹಿಂಬಾಲಿಸುವನು. ಅದಕ್ಕಾಗಿ 
ನಾನು ಇವನ ಹೃದಯದಲ್ಲಿ ಪ್ರವೇಶಿಸುವೆನು. ಅದರಿಂದ ಇವನು 
ನನ್ನನ್ನು ನೋಡಲಾರನು. ಏಕೆಂದರೆ, ಇವನಾದರೋ ಬಹಿರ್ಮುಖ 
ನಾಗಿದ್ದಾನೆ. ಹೊರಗಿನ ವಸ್ತುಗಳನ್ನು ಮಾತ್ರ ನೋಡಬಲ್ಲನು. ॥ ೯ ॥ 


19 ಅಧ್ಯಾಯ] 


ಏವಂ ಸ ನಿಶ್ಚಿತ್ಯ ರಿಪೋಃ ಶರೀರ- 
ಮಾಧಾವತೋ ನಿರ್ವಿವಿಶೇತಸುರೇಂದ್ರ 
ಶ್ವಾಸಾನಿಲಾಂತಿರ್ಹಿತಸೂಕ್ಷ್ಮದೇಹ- 


ಸ್ಪತ್ವಾಣರಂಧ್ರೇಣ ವಿವಿಗ್ನಚೇತಾಃ ॥ ೧೦ ॥ 
ಸ ತನ್ನಿಕೇತಂ ಪರಿಮೃಶ್ಯ ಶೂನ್ಯ- 
ಮಪಶ್ಯಮಾನಃ ಕುಪಿತೋ ನನಾದ । 
ಕ್ಲ್ಯಾಂ ದ್ಯಾಂ ದಿಶಃ ಖಂ ವಿವರಾನ್ನಮುದ್ರಾನ್‌ 

ವಿಚಿನ್ನನ್ನ ದದರ್ಶ ವೀರಃ ॥೧೧॥ 


ವಿಷುಂ 
[x] 


ಅಪಶ್ಯನ್ನಿತಿ ಹೋವಾಚ ಮಯಾನ್ವಿಷ್ಟಮಿದಂ ಜಗತ್‌ । 
ಭ್ರಾತ್ಯಹಾ ಮೇ ಗಗೋ ನೂನಂ ಯತೋ ನಾವರ್ತತೇ ಪುಮಾನ್‌ 
॥ ೧೨ ॥ 


ವೈರಾನುಬಂಧ ಏತಾವಾನಾಮೃತ್ಯೋರಿಹ ದೇಹಿನಾಮ್‌ । 


ಅಜ್ಞಾನಪ್ರಭವೋ ಮನ್ಯುರಹಂಮಾನೋಪಬ್ಬಂಹಿತಃ 
॥ ೧೩ ॥ 
ಪಿತಾ ಪ್ರಹ್ಹಾದಪುತ್ರಸ್ತೇ ತದ್ವಿದ್ದಾನ್‌ದ್ವಿಜವತ್ನಲಃ । 


ಸ್ವಮಾಯುರ್ದ್ವಿಜಲಿಂಗೇಭ್ಯೋ ದೇವೇಭ್ಯೋ ದಾತ್ಷ ಯಾಚಿತಃ 
1 ೧೪ ॥ 


ಭವಾನಾಚರಿತಾನ್‌ಧರ್ಮಾನಾಸ್ಥಿತೋ ಗೃಹಮೇಧಿಭಿಃ । 
ಬ್ರಾಹ್ಮಣೈಃ ಪೂರ್ವಜೈೆ: ಶೂರೈರನ್ಯೈಶ್ಟೋದ್ಧಾಮಕೀರ್ತಿಭಿ: 
1 ೧೫ ॥ 


ತಸ್ಪಾತ್ರ ತೋ ಮಹೀಮೀಷದ್ವ ಎೇರಹಂ ವರದರ್ಷಭಾತ್‌ | 
ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಮಿತಾನಿ ಪದಾ ಮಮ 
॥ ೧೬ ॥ 


ನಾನ್ಯತ್ತೇ ಕಾಮಯೇ ರಾಜನ್ಹದಾನ್ಯಾಜ್ಜಗದೀಶ್ಚರಾತ್‌ I 
ನೈನಃ ಪ್ರಾಪ್ನೋತಿ ವೈ ವಿದ್ವಾನ್ಯಾವದರ್ಥಪ್ರತಿಗ್ರಹಃ 
॥1 ೧೭ ॥ 
ಬಲಿರುವಾಚ 


ಅಹೋ ಬ್ರಾಹ್ಮಣದಾಯಾದ ವಾಚಿಸ್ಟೇ ವೃದ್ಧಸಂಮತಾಃ | 
ತ್ವಂ ಬಾಲೋ ಬಾಲಿಶಮತಿಃ ಸ್ಪಾರ್ಥಂ ಪ್ರತ್ಯಬುಧೋ ಯಥಾ 


॥ ೧೮ ॥ 
ಮಾಂ ವಚೋಭಿ: ಸಮಾರಾಧ್ಯ 
ಲೋಕಾನಾಮೇಕಮೀಶ್ವರಮ್‌ 1 
ಪದತ್ರಯಂ ವೃಣೀತೇ ಯೋತ- 
॥೧೯॥ 


ಬುದ್ಧಿಮಾನ್‌ದ್ವೀಪದಾಶುಷಮ್‌ 


ಅಪ್ಪನು ಸೃಂಧ 


881 


ಆಸುರಶಿರೋಮಣಿಯೇ | ಹಿರಣ್ಯಕಶಿಪು ಅವನ ಮೇಲೆ ಆಕ್ರಮಿಸಿ 
ದಾಗ ಹೀಗೆ ಯೋಚಿಸಿ ಭಯದಿಂದ ನಡುಗುತ್ತಾ ಭಗವಾನ್‌ 
ವಿಷ್ಣುವು ತನ್ನ ಶರೀರವನ್ನು ಸೂಕ್ಷ್ಮವಾಗಿಸಿಕೊಂಡು ಅವನ ಪ್ರಾಣ 
ಗಳೊಂದಿಗೆ ಮೂಗಿನ ಮೂಲಕ ಹೃದಯದಲ್ಲಿ ಹೋಗಿ ಕುಳಿತನು. 
॥ ೧೦ ॥ ಹಿರಣ್ಯಕಶಿಪು ಅವನ ಲೋಕವನ್ನು' ಚೆನ್ನಾಗಿ ಜಾಲಾಡಿ 
ದನು. ಆದರೆ ಹಕ ಎಲ್ಲಿಯೂ ಕಾಣಲಿಲ್ಲ. ಇದರಿಂದ ಕ್ರೋಧಿ 
ತನಾಗಿ ಸಿಂಹನಾದವನ್ನು ಮಾಡತೊಡಗಿದನು. ಆ ವೀರನು 
ಪೃಥಿವಿ, ಸ್ವರ್ಗ, ದಿಕ್ಕುಗಳು, ಆಕಾಶ, ಪಾತಾಳ, ಸಮುದ್ರ - ಹೀಗೆ 
ಎಲ್ಲೆಡೆ ಮಹಾವಿಷ್ಣುವನ್ನು ಹುಡುಕಿದನು. ಆದರೆ ಅವನು 
ಎಲ್ಲಿಯೂ ಅವನಿಗೆ ಕಂಡುಬರಲಿಲ್ಲ ॥ ೧೧ ॥ ಅವನನ್ನು ಎಲ್ಲಿಯೂ 
ಕಾಣದೆ - 'ನಾನು ಇಡೀ ಜಗತ್ತನ್ನು ಹುಡುಕಿಬಿಟ್ಟೆ ಆದರೆ ಅವನು 
ಸಿಗಲೇ ಇಲ್ಲ ಆ ಭ್ರಾತೃಘಾತಿಯು ಜೀವಿಗಳು ಹೋದಬಳಿಕ 
ಮರಳಿ ಬರದಿರುವ ಲೋಕಕ್ಕೆ (ಯಮಲೋಕಕ್ಕೆ) ಹೋಗಿರಬೇಕು' 
ಎಂದು ಯೋಚಿಸಿದನು. ॥ ೧೨ ॥ ಮೃತ್ಯುವಶನಾದವನಲ್ಲಿ ವೈರ 
ಭಾವವನ್ನು ಇರಿಸಿಕೊಳ್ಳುವ ಆವಶ್ಯಕತೆ ಇಲ್ಲ ಏಕೆಂದರೆ, ವೈರ 
ವಾದರೋ ದೇಹದೊಂದಿಗೆ ಮುಗಿದುಹೋಗುತ್ತದೆ. ಕ್ರೋಧದ 
ಕಾರಣ ಅಜ್ಞಾನ ಮತ್ತು ಅಹಂಕಾರದಿಂದ ಅದು ಬೆಳೆಯು 
ತ್ತದೆ. ॥ ೧೩ ॥ ರಾಜನೇ! ನಿನ್ನ ತಂದೆಯಾದ ಪ್ರಹ್ಲಾದನಂದನ 
ವಿರೋಚನನೂ ಬ್ರಾಹ್ಮಣಭಕ್ತನಾಗಿದ್ದನು. ಆ ಶತ್ರುಗಳಾದ 
ದೇವತೆಗಳು ಬ್ರಾಹ್ಮಣರ ವೇಷವನ್ನು ತಳೆದು ಅವನಲ್ಲಿ ಅವನ 
ಆಯುಸ್ಸನ್ನು ದಾನವಾಗಿ ಬೇಡಿದರು. ಅವನು ಬ್ರಾಹ್ಮಣರ ಕಪಟ 
ವನ್ನು ಅರಿತಿದ್ದರೂ ತನ್ನ ಆಯುಸ್ಸನ್ನು ದಾನ ಮಾಡಿಬಿಟ್ಟನು. 
॥ ೧೪ ॥ ನಿನ್ನ ಪೂರ್ವಜರಂತೆ ನೀನೂ ಕೂಡ ಶುಕ್ರಾಚಾರ್ಯರೇ 
ಮೊದಲಾದ ಗೃಹಸ್ಥ ಬ್ರಾಹ್ಮಣರು ಆಚರಿಸುವ ಧರ್ಮಗಳನ್ನೂ, 
ನಿನ್ನ ಪೂರ್ವಜರಾದ ಪ್ರಹ್ಲಾದನೇ ಮೊದಲಾದ ಇತರ ಯಶಸ್ವೀ 
ವೀರರು ಆಚರಿಸಿದ "ಧರ್ಮವನ್ನೇ ಆಚಿರಿಸುತ್ತಿರುವೆ. ॥ ೧೫. il 
ದೈತ್ಯೇಂದ್ರನೇ ! ನೀನು ಕೇಳಿದ ವಸ್ತುವನ್ನು ಕೊಡುವವರಲ್ಲಿ ಶ್ರೇಷ್ಠ 
ನಾಗಿರುವೆ. ಇದರಿಂದಲೇ ನಾನು ನಿನ್ನಲ್ಲಿ ಕೇವಲ ನನ್ನ ಮೂರು 
ಹೆಜ್ಜೆಗಳಷ್ಟು ಭೂಮಿಯನ್ನು ಬೇಡುತ್ತೇನೆ. ॥ ೧೬ ॥ ಮಹಾ 
ರಾಜಾ! ನೀನು ಇಡೀ ಜಗತ್ತಿನ ಒಡೆಯನಾಗಿರುವೆ. ಉದಾರ 
ನಾಗಿರುವೆ. ಹೀಗಿದ್ದರೂ ನಾನು ನಿನ್ನಲ್ಲಿ ಇದಕ್ಕಿಂತ ಹೆಚ್ಚಿನದನ್ನು 
ಬಯಸುವುದಿಲ್ಲ ವಿದ್ವಾಂಸನಾದವನು ಕೇವಲ ತನ್ನ ಆವಶ್ಯಕತೆ 
ಗನುಸಾರವಾಗಿಯೇ ದಾನವನ್ನು ಸ್ವೀಕರಿಸಬೇಕು. ಇದರಿಂದ 
ಅವನು ಪ್ರತಿಗ್ರಹಜನ್ಮ ದೋಷ ಷದಿಂದ ಮುಕ್ತನಾಗುತ್ತಾನೆ. ॥ ೧೭ ॥ 
ಬಲಿರಾಜನು ಹೇಳಿದನು - ಬ್ರಾಹ್ನಣಕುಮಾರಾ! ನಿನ್ನ 
ಮಾತುಗಳಾದರೋ ವೃದ್ದರ ಮಾತುಗಳಂತೆ ಇವೆ. ಆದರೆ ನಿನ್ನ 
ಬುದ್ಧಿಯು ಇನ್ನೂ ಬಾಲಕರಂತೆಯೇ ಇದೆಯಲ್ಲ! ಈಗ ನೀನು 
ಎಷ್ಟಾದರೂ ಹುಡುಗನೇ ಅಲ್ಲವೇ! ಇದರಿಂದ ನಿನ್ನ ಲಾಭ-ಹಾನಿ 
ತಿಳಿಯುತ್ತಿಲ್ಲ ॥ ೧೮ ॥ ನಾನು ಮೂರು ಲೋಕಗಳಿಗೂ ಏಕಮಾತ್ರ 
ಅಧಿಪತಿಯಾಗಿರುವೆನು. ಬೇಕಾದರೆ ಒಂದು ದ್ವೀಪವನ್ನೇ ಕೊಡ 
ಬಲ್ಲೆನು. ನನ್ನನ್ನು ಸುಮಧುರ ಮಾತುಗಳಿಂದ ಸಂತೋಷಗೊಳಿಸಿ, 
ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಬಯಸಿದರೆ 
ಅವನನ್ನು ಬುದ್ಧಿವಂತನೆಂದು ಹೇಳಬಹುದೇ 9॥ ೧೯ I 


882 


ನ ಪುಮಾನ್ಸಾಮುಪವಜ್ಯ ಭೂಯೋ ಯಾಚಿತುಮರ್ಹತಿ । 
ತಸ್ಥಾದ್ವೃತ್ತಿಕರೀಂ ಭೂಮಿಂ ವಟೋ ಕಾಮಂ ಪ್ರತೀಚ್ಛಮೇ 
1 ೨೦ ॥ 
ಶ್ರೀಭಗವಾನುವಾಚ 


ಯಾವಂತೋ ವಿಷಯಾಃ ಪ್ರೇಷ್ಠಾಸ್ಟಿಲೋಕ್ಯಾಮಜಿತೇಂದ್ರಿಯಮ್‌ । 
ನ ಶಕ್ನುವಂತಿ ತೇ ಸರ್ವೇ ಪ್ರತಿಪೂರಯಿತುಂ ನೃಪ 


॥ ೨೧॥ 
ತ್ರಿಭಿಃ ಕ್ರಮೈರಸಂತುಷ್ಟೋ ದ್ವೀಪೇನಾಪಿ ನ ಪೂರ್ಯತೇ । 
ನವವರ್ಷಸಮೇತೇನ ಸಪ್ತದ್ವೀಪವರೇಚ್ಛಯಾ 

1| ೨೨ ॥ 


ಸಪ್ತದ್ವೀಪಾಧಿಪತಯೋ ನೃಪಾ ವೈನ್ಯ ಗಯಾದಯ: ॥ 
ಅರ್ಥೈಃ ಕಾಮೈರ್ಗತಾ ನಾಂತಂ ತೃಷ್ಠಾಯಾ ಇತಿ ನಃ ಶ್ರುತಮ್‌ 

1 ೨೩ ॥ 
ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೇ ಸುಖಮ್‌ । 
ನಾಸಂತುಪ್ಪಸ್ತಿಭಿರ್ಲೋಕೈರಜಿತಾತ್ಕೋಪಸಾದಿತೈ: 


॥ ೨೪॥ 
ಪು.ಸೋಠ5ಯಂ ್ಹಸಂಸೃತೇರ್ಹೇತು- 
ರಸಂತೋಷೋರ5ರ್ಥಕಾಮಯೋಃ | 
ಯದೃಚ್ಛಯೋಪಪನ್ನೇನ 
ಸಂತೋಷೋ ಮುಕ್ತಯೇ ಸ್ಟೃತಃ ॥ ೨೫॥ 
ಯದೃಚ್ಛಾಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೇ । 
ತತ್ವಶಾಮ್ಯತ್ಯಸಂತೋಷಾದಂಭಸೇವಾಶುಶುಕ್ಹಣಿಃ 
I ೨೬ ॥ 


ತಸ್ಥಾತ್ವೀಣಿ ಪದಾನ್ಯೇವ ವೃಣೇ ತ್ವದ್ಧಧದರ್ಷಭಾತ್‌ | 
ಏತಾವಶೈವ ಸಿದ್ಧೋ5ಹಂ ವಿತಂ ಯಾವತ್ಚಯೋಜನಮ್‌ 

॥ ೨೭ ॥ 

ಶ್ರೀಶುಕ ಉವಾಚ 

ಇತ್ಯುಕ್ತಃ ಸ ಹಸನ್ನಾಹ ವಾಂಛಾತಃ ಪ್ರತಿಗೃಹ್ಯತಾಮ್‌ । 
ವಾಮನಾಯ ಮಹೀಂ ದಾತುಂ ಜಗ್ರಾಹ ಜಲಭಾಜನಮ್‌ 

॥ ೨೮ ॥ 
ವಿಷ್ಣವೇ ಕ್ಲಾಂ ಪ್ರದಾಸ್ಯಂತಮುಶನಾ ಅಸುರೇಶ್ವರಮ್‌ । 
ಜಾನಂಶ್ಚಿಕೀರ್ಷಿತಂ ವಿಷ್ಣೋಃ ಶಿಷ್ಕಂ ಪ್ರಾಹ ವಿದಾಂ ವರಃ 


॥| ೨೯ 
ಶುಕ್ರ ಉವಾಚ 
ಏಷ ವೈರೋಚನೇ ಸಾಕ್ಟಾದ್ಧಗವಾನ್ವಿಷ್ಠುರವ್ಯಯಃ I 
ಕಶ್ಕಪಾದದಿತೇರ್ಜಾತೋ ದೇವಾನಾಂ ಕಾರ್ಯಸಾಧಕಃ 
11೩೦ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 19 


ಬ್ರಹ್ಮಚಾರಿಯೇ | ಯಾರೇ ಆಗಲೀ, ನನ್ನ ಬಳಿಯಲ್ಲಿ 
ಯಾಚಿಸಲು ಒಮ್ಮೆ ಬಂದವನು ಮತ್ತೆಂದಿಗೂ ಯಾರಲ್ಲಿಯೂ 
ಪುನಃ ಬೇಡಲು ಹೋಗಬಾರದು. ಇದು ನನ್ನ ಅಭಿಮತವಾಗಿದೆ. 
ಆದುದರಿಂದ ನಿನ್ನ ಜೀವನನಿರ್ವಾಹಕ್ಕೆ ಬೇಕಾದಷ್ಟು ಫಲವತ್ತಾದ 
ಭೂಮಿಯನ್ನು ಕೇಳಿಕೋ. | ೨೦॥ 

ಶ್ರೀಭಗವಂತನು ಹೇಳಿದನು - ರಾಜನೇ | ಪ್ರಪಂಚದ ಎಲ್ಲ 
ಪ್ರಿಯವಾದ ವಿಷಯಗಳು ದೊರೆತರೂ ಜಿತೇಂದ್ರಿಯನಲ್ಲದ. 
ಸಂತೋಷಿಯಲ್ಲದ ಓರ್ವ ಮನುಷ್ಯನ ಕಾಮನೆಗಳನ್ನೂ ಕೂಡ 
ಪೂರ್ಣಗೊಳಿಸಲು ಸಮರ್ಥವಾಗಿಲ್ಲ ॥ ೨೧ ॥ ಮೂರು ಹೆಜ್ಜೆ 
ಭೂಮಿಯಿಂದ ಸಂತೋಷಪಡದವನಿಗೆ ಒಂದು ದ್ವೀಪವನ್ನೇ 
ಕೊಟ್ಟರೂ ಅವನು ಸಂತುಷ್ಠನಾಗಲಾರನು. ಏಕೆಂದರೆ, ಅವನ 
ಮನಸ್ಸಿನಲ್ಲಿ ಏಳೂ ದ್ವೀಪಗಳನ್ನೂ ಪಡೆಯುವ ಇಚ್ಛೆ ಇದ್ದೇ 
ಇರುತ್ತದೆ. ॥ ೨೨ ॥ ಪೃಥು, ಗಯ, ಮೊದಲಾದ ರಾಜರು ಏಳು 
ದ್ವೀಪಗಳ ಅಧಿಪತಿಗಳಾಗಿದ್ದರು. ಆದರೂ ಅಷ್ಟು ಧನ, ಭೋಗ 
ಸಾಮಗ್ರಿಗಳು ದೊರತೆರೂ ಅವರು ತೃಷ್ಣೆಯ ಪಾರವನ್ನು ಕಾಣಲು 
ಸಾಧ್ಯವಾಗಲಿಲ್ಲವೆಂದು ನಾನು ಕೇಳಿದ್ದೇನೆ. ॥ ೨೩ ॥ ಪ್ರಾರಬ್ಧ 
ದಿಂದ ದೊರೆತುದರಲ್ಲಿ ಸಂತುಷ್ಠನಾಗಿರುವವನು ತನ್ನ ಜೀವನವನ್ನು 
ಸುಖವಾಗಿ ಕಳೆಯುತ್ತಾನೆ. ಆದರೆ ಜಿತೇಂದ್ರಿಯನಲ್ಲದವನು 
ಮೂರುಲೋಕದ ರಾಜ್ಯ ಸಿಕ್ಕಿದರೂ ದುಖಿಯಾಗಿಯೇ ಇರು 
ತ್ತಾನೆ. ಏಕೆಂದರೆ, ಅವನ ಹೃದಯದಲ್ಲಿ ಅಸಂತೋಷದ ಅಗ್ನಿಯು 
ಧಗ-ಧಗಿಸುತ್ತಿರುತ್ತದೆ. ॥ ೨೪ ॥ ಧನ ಮತ್ತು ಭೋಗಗಳಿಂದ 
ಸಂತೋಷಪಡದಿರುವುದೇ ಜೀವಿಯು ಜನ್ಮ-ಮರಣದ ಚಕ್ರದಲ್ಲಿ 
ಬೀಳುವುದಾಗಿದೆ. ದೈವೇಚ್ಛೆಯಿಂದ ದೊರೆತುದರಲ್ಲಿ ಸಂತೋಷ 
ಪಡುವುದೇ ಮುಕ್ತಿಗೆ ಕಾರಣವಾಗುತ್ತದೆ. ॥ ೨೫ ॥ ತಾನಾಗಿ 
ದೊರೆತ ವಸ್ತುವಿನಿಂದಲೇ ಸಂತುಷ್ಠನಾಗುವ ಬ್ರಾಹ್ಮಣನ ತೇಜವು 
ವೃದ್ಧಿಯಾಗುತ್ತದೆ. ಅವನು ಅತೃ್ಛಪ್ತನಾದರೆ ಅವನ ತೇಜವು - 
ನೀರಿನಿಂದ ಆಗ್ನಿಯು ಶಾಂತವಾಗುವಂತೆ ಇಲ್ಲವಾಗುತ್ತದೆ. ॥ ೨೬ ॥ 
ಕೇಳಿದ ವಸ್ತುವನ್ನು ಕೊಡುವುದರಲ್ಲಿ ನೀನು `ಶಿರೋಮಣಿಯಾಗಿ 
ರುವೆ. ಇದರಲ್ಲಿ ಸಂದೇಹವೇ ಇಲ್ಲ ಅದಕ್ಕಾಗಿ ನಾನು ನಿನ್ನಲ್ಲಿ 
ಕೇವಲ ಮೂರು ಹೆಜ್ಜೆ ಭೂಮಿಯನ್ನು ಬೇಡುತ್ತದ್ದೇನೆ. ಇಷ್ಟೆ 
ರಿಂದಲೇ ನನ್ನ ಕೆಲಸ ಆಗಿಹೋದೀತು. ಆವಶ್ಯಕತೆ ಇದ್ದಷ್ಟೇ ಧನ 
ವನ್ನು ಸಂಗ್ರಹಿಸಬೇಕು. ॥ ೨೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಭಗವಂತನು 
ಹೀಗೆ ಹೇಳಿದಾಗ ಬಲಿಯು ನಗುತ್ತಾ - "ಒಳ್ಳೆಯದು, ನಿನಗೆ 
ಇಷ್ಟವಿರುವಷ್ಟೇ ಪಡೆದುಕೋ.' ಹೀಗೆ ಹೇಳಿ ಭಗವಾನ್‌ ವಾಮನ 
ನಿಗೆ ಮೂರು ಹೆಜ್ಜೆ ಭೂಮಿಯನ್ನು ದಾನಮಾಡುವ ಸಂಕಲ್ಪಕ್ಕಾಗಿ 
ನೀರಿನ ಪಾತ್ರೆಯನ್ನು ಎತ್ತಿಕೊಂಡನು. ॥ ೨೮ ॥ ಶುಕ್ರಾಚಾರ್ಯರು 
ಎಲ್ಲವನ್ನೂ ಬಲ್ಲವರಾಗಿದ್ದರು. ಭಗವಂತನ ಈ ಲೀಲೆಯೂ ಕೂಡ 
ಅವರಿಗೆ ತಿಳಿದಿತ್ತು. ಅವರು ರಾಜಾಬಲಿಗೆ ಭೂಮಿಯನ್ನು ಕೊಡಲು 
ಉದ್ಯುಕ್ತನಾದುದನ್ನು ಕಂಡು ಅವನಲ್ಲಿ ಹೇಳಿದರು -॥ ೨೯ ॥ 

ಶುಕ್ರಾಚಾರ್ಯರು ಹೇಳುತ್ತಾರೆ - ವೀರೋಚನಪುತ್ರನಾದ 
ಬಲಿಯೇ | ಇವನು ಸ್ವ ತಃ ಅವಿನಾಶಿ ಭಗವಂತನಾಗಿದ್ದಾನೆ. ದೇವತೆ 
ಗಳ ಕಾರ್ಯವನ್ನು ಸಾಧಿಸಿಕೊಡಲಿಕ್ಕಾಗಿ ಕಶ್ಯಪರ ಪತ್ನೀ ಅದಿಶಿಯ 
ಗರ್ಭದಿಂದ ಅವತರಿಸಿರುವನು. ॥ ೩೦ ॥ 


19 ಅಧ್ಯಾಯ] 


ಪ್ರತಿಶ್ರುತಂ ತ್ವಯ್ಕೆತಸ್ಥೆ ಯದನರ್ಥಮಜಾನತಾ । 
ನ ಸಾಧು ಮನ್ಯೇ ದೈತ್ಕಾನಾಂ ಮಹಾನುಪಗಕೋತನಯ:ಃ 
11೩೧॥ 


ಏಷ ತೇ ಸ್ಥಾನಮೈಶ್ವರ್ಯಂ ಶ್ರೀಯಂ ತೇಜೋ ಯಶಃ ಶ್ರುತಮ್‌ । 
ದಾಸ್ಯತ್ಯಾಚ್ಛಿದ್ಯ ಶಶ್ರಾಯ ಮಾಯಾಮಾಣವಕೋ ಹರಿ: 
॥ ೩೨॥ 


ತ್ರಿಭಿಃ ಕ್ರಮೈರಿಮಾಂಲ್ಲೋಕಾನ್ಸಿಶ್ಲಾಯ: ಕ್ರಮಿಷ್ಯತಿ । 
ಸರ್ವಸ್ವಂ ವಿಷ್ಣವೇ ದತ್ತ್ವಾ ಮೂಢ ವರ್ತಿಷ್ಯಸೇ ಕಥಮ್‌ 
1೩೩ 1 


ಕ್ರಮತೋ ಗಾಂ ಪದೈಕೇನ ದ್ವಿತೀಯೇನ ದಿವಂ ವಿಭೋಃ। 
ಖಂಚಕಾಯೇನ ಮಹತಾ ತಾರ್ತೀಯಸ್ಕ ಕುತೋ ಗತಿಃ 
॥1೩೪॥ 


ನಿಷ್ಕಾಂ ತೇ ನರಕೇ ಮನ್ಯೇ ಹೃಪ್ರದಾತುಃ ಪ್ರತಿಶ್ರುತಮ್‌ । 
ಪ್ರತಿಶ್ರುತಸ್ಯ ಯೋತನೀಶಃ ಪ್ರತಿಪಾದಯಿತುಂ ಭವಾನ್‌ 
1೩೫ ॥ 


ನ ತದ್ದಾನಂ ಪ್ರಶಂಸಂತಿ ಯೇನ ವೃತ್ತಿರ್ವಿಪದ್ಯತೇ । 

ದಾನಂ ಯಜ್ಞ ಸಪಃ ಕರ್ಮ ಲೋಕೇ ವೃತ್ತಿಮತೋ ಯತಃ 
ಇ ಲಂ 

ET 


ಧರ್ಮಾಯ ಯಶಸೇ5ರ್ಥಾಯ ಕಾಮಾಯ ಸ್ವಜನಾಯ ಚ। 


ಪಂಚಧಾ ವಿಭಜನ್ವಿತ್ತಮಿಹಾಮುತ್ರ ಚ ಮೋದತೇ 
1೩೭ 


ಅತ್ರಾಪಿ ಬಹ್ವೃಚ್ಛರ್ಗೀತಂ ಶೃಣು ಮೇಠಸುರಸತ್ತಮ । 


ಸತ್ಯಮೋಮಿತಿ ಯತೊ ಶಕ್ರಂ ಯನ್ನೇತ್ಯಾಹಾನ್ಸತಂ ಹಿತತ್‌ 
1೩೮ 


ಸತ್ಯಂ ಪುಷ್ಪಫಲಂ ವಿದ್ಯಾದಾತ್ಮವೃಕ್ಷಸ್ಯ ಗೀಯತೇ । 
ವ್ಯಕ್ಷೇರಜೀವತಿ ತನ್ನ ಸ್ವಾದನ್ನತಂ ಮೂಲವಮಾತ್ಮನಃ 
॥1೩೯॥ 


ಅಷ್ಟಮ ಸ್ವಂ 


883 


ಇವನು ತನ್ನೆಲ್ಲವನ್ನು ಕಸಿದುಕೊಳ್ಳುವನು ಎಂಬುದನ್ನು ನೀನು 
ತಿಳಿಯೆ. ಇವನಿಗೆ ದಾನವನ್ನು ಕೊಡುವ ಪ್ರತಿಜ್ಞೆಯನ್ನು ಮಾಡಿರು 
ವೆಯಲ್ಲ ಇದರಿಂದ ಭಾರೀ ಅನರ್ಥವಾದೀತು. ಇದರಿಂದ ಸಕಲ 
ದೈತ್ಯರಿಗೆ ಅಪಾರ ವಿಪತ್ತು ಸಂಭವಿಸುತ್ತದೆ. ಇದು ಸರಿಯೆಂದು 
ನನಗೆ ಅನಿಸುವುದಿಲ್ಲ ॥ ೩೧ ॥ ಸ್ವಯಂ ಭಗವಂತನೇ ತನ್ನ 
ಯೋಗಮಾಯೆಯಿಂದ ಹೀಗೆ ಬ್ರಹ್ಮಚಾರಿಯಾಗಿ ನಿನ್ನ ಮುಂದೆ 
ಕುಳಿತಿರುವನು. ಇವನು ನಿನ್ನ ರಾಜ್ಯ, ಐಶ್ವರ್ಯ, ಲಕ್ಷ್ಮೀ, ತೇಜ 
ಮತ್ತು ವಿಶ್ವವಿಖ್ಯಾತ ಕೀರ್ತಿ - ಇವೆಲ್ಲವನ್ನೂ ನಿನ್ನಿಂದ ಕಸಿದು 
ಕೊಂಡು ಒಪ್ಪಿಸುವನು. ॥ ೩೨ ॥ ಇವನು ವಿಶ್ವರೂಪನಾಗಿದ್ದಾನೆ. 
ಮೂರು ಹೆಜ್ಜೆಗಿಂದ ಇವನು ಎಲ್ಲ ಲೋಕಗಳನ್ನು ಅಳೆದು 
ಕೊಂಡಾನು. ಮೂರ್ಯ ! ತನ್ನೆಲ್ಲವನ್ನೂ ನೀನು ವಿಷ್ಣುವಿಗೆ ಕೊಟ್ಟು 
ಬಿಟ್ಟರೆ ನಿನ್ನ ಜೀವನ ನಿರ್ವಾಹ ಹೇಗೆ ತಾನೇ ನಡೆದೀತು? 
1a೩An ಈ ವಿಶ್ವವ್ಯಾಪಕ ಭಗವಂತನು ಒಂದು ಹೆಜ್ಜೆಯಿಂದ 
ಪೃಥಿವಿಯನ್ನೂ, ಎರಡನೆ ಹೆಜ್ಜೆಯಿಂದ ಸ್ವರ್ಗವನ್ನೂ ಅಳೆದು 
ಕೊಂಡಾನು. ಇವನ ವಿಶಾಲ ಶರೀರದಿಂದ ಆಕಾಶ ತುಂಬಿ 
ಹೋದೀತು. ಆಗ ಇವನು ಮೂರನೆಯ ಹೆಜ್ಜೆಯನ್ನು ಎಲ್ಲಿಡುವನು? 
॥ ೩೪ ॥ ನೀನು ಅದನ್ನು ಪೂರ್ಣಗೊಳಿಸಲಾರೆ. ಇಂತಹ ಸಿ 
ಯಲ್ಲಿ ಪ್ರತಿಜ್ಞೆಮಾಡಿ ಪೂರ್ಣಗೊಳಿಸದೇ ಇರುವುದರಿಂದ ನಿನಗೆ 
ನರಕಕ್ಕೆ ಹೋಗಬೇಕಾದೀತು ಎಂದು ನಾನು ತಿಳಿಯುತ್ತೇನೆ. 
ಏಕೆಂದರೆ ನೀನು ಮಾಡಿರುವ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲು 
ಸರ್ವಥಾ ಅಸಮರ್ಥನಾಗುವೆ. ॥ ೩೫ ॥ ಯಾವ ದಾನಮಾಡಿದ 
ನಂತರ ಜೀವನ ನಿರ್ವಹಣೆಗೂ ಏನೂ ಉಳಿಯುವುದಿಲ್ಲವೋ, ಆ 
ದಾನವನ್ನು ವಿದ್ವಾಂಸರು ಪ್ರಶಂಸಿಸುವುದಿಲ್ಲ ಜೀವನನಿರ್ವಾಹವು 
ಸರಿಯಾಗಿ ನಡೆಸುವವನೇ ಜಗತ್ತಿನಲ್ಲಿ ದಾನ, ಯಜ್ಞ, ತಪಸ್ಸು, 
ಪರೋಪಕಾರದ ಕರ್ಮ ಇವುಗಳನ್ನು ಮಾಡಬಲ್ಲನು. ॥ ೩೬ ॥ 
ತನ್ನ ಧನದಲ್ಲಿ ಸ್ವಲ್ಪ ಧರ್ಮಕ್ಕಾಗಿ ಸ್ಹ ಸ್ವಲ್ಪ ಕೀರ್ತಿಗಾಗಿ, ಸ್ವಲ್ಪ ಧನದ 
ಅಭಿವೃದ್ಧಿಗಾಗಿ. ಸ್ವಲ್ಪ ಭೋಗಗಳಿಗಾಗಿ, ಸ್ವ ಲ್ಪ ಸ್ವಜನರಿಗಾಗಿ 
ಹೀಗೆ 'ಐದು ಭಾಗಗಳಲ್ಲಿ ಹಂಚುವ ಮನುಷ್ಯನೇ ಈ ಲೋಕ ಮತ್ತು 
ಪರಲೋಕದಲ್ಲಿ ಸುಖವಾಗಿರುತ್ತಾನೆ. ॥ ೩೭ ॥ ಅಸುರಶಿರೋ 
ಮಣಿಯೇ! ತನ್ನ ಪ್ರತಿಜ್ಞೆಯು 'ಭಂಗವಾದೀತೆಂಬ ಚಿಂತೆ ನಿನಗಿ 
ದ್ದರೆ ನಾನು ಈ ಮಿಡಿ ನಿನಗೆ ಸತ್ಯಾನೃತಗಳ ಕುರಿತು 
ಬುಗ್ವೇದದಲ್ಲಿ ಹೇಳಿರುವುದನ್ನು ತಿಳಿಸುವನು. ಕೇಳು. ಯಾರಿ 
ಗಾದರೂ ಏನಾದರೂ ಕೊಡುತ್ತೇನೆ ಎಂದು ಹೇಳುವುದು ಸತ್ಯ 
ವಾಗಿದೆ ಮತ್ತು ಆಸ್ತಿ ಚಾರ ಮಾಡುವುದು - ಕೊಡುವುದಿಲ್ಲ 
ವೆಂದು ಹೇಳುವುದು. ಅಸತ್ಯವಾಗಿದೆ. ॥೩೮ ॥ ಈ ಶರೀರವು 
ಒಂದು ವ್ಯಕ್ತವಾಗಿದೆ. ಸತ್ಯವು ಇದರ ಫಲ-ಪುಷ್ಪವಾಗಿದೆ. ಆದರೆ 
ವೃಕ್ಷವೇ ಇಲ್ಲದಿದ್ದರೆ (ದೇಹವೇ ಇಲ್ಲದಿದ್ದರೆ) “ಫಲ-ಪುಷ್ಪಗಳು 
ಹೇಗೆ ಇರಬಲ್ಲವು ? ಏಕೆಂದರೆ, ಇಲ್ಲವೆಂದು ಹೇಳುವುದು, ತನ್ನ 
ವಸ್ತುವನ್ನು ಬೇರೆಯವರಿಗೆ ಕೊಡದಿರುವುದು, ಇನ್ನೊಂದು ಅರ್ಥ. 
ದಲ್ಲಿ ತನ್ನ ಸಂಗ್ರಹವನ್ನು ಉಳಿಸಿಕೊಳ್ಳುವುದು - ಇದೇ ಶರೀರ 
ವೃಕ್ಷದ "ಮೂಲವಾಗಿದೆ. ॥ ೩೯ ॥ ಬೇರುಗಳು ಕತ್ತರಿಸಿದಾಗ 

ಮರವು ಒಣಗಿಹೋಗಿ ಕೆಲವೇ ದಿನಗಳಲ್ಲಿ ಬಿದ್ದುಹೋಗು 
ವಂತೆಯೇ ಧನವನ್ನು ಕೊಡಲು ಸ್ವೀಕರಿಸಿದರೆ ಈ ಜೀವನವು 


884 


ತದ್ಯಥಾ ವೃಕ್ಷ ಉನ್ಮೂಲಃ ಶುಷ್ಕತ್ಯುದ್ದರ್ಶತೇರ ಚಿರಾತ್‌ । 
ಏವಂ ನಷ್ಟಾನೃತಃ ಸದ್ಯ ಆತ್ಮಾ ಶುಷ್ಕೇನ್ನ ಸಂಶಯಃ 
॥೪೦॥ 


ಪರಾಗ್ರಿಕ್ರಮಪೂರ್ಣಂ ವಾ ಅಕ್ಷರಂ ಯತ್ತದೋಮಿತಿ । 
ಯತ್ಕಿಂಚಿದೋಮಿತಿ ಬ್ರೂಯಾತ್ರೇನ ರಿಚ್ಛೇತ ವೈ ಪುಮಾನ್‌ । 
ಭಿಕ್ಷವೇ ಸರ್ವಮೋಂಕುರ್ವನ್ನಾಲಂ ಕಾಮೇನ ಚಾತ್ಸನೇ 

1 ೪೧॥ 


ಅಥೈತತ್ಪೂರ್ಣಮಭ್ಯಾತ್ಮಂ ಯಚ್ಚ ನೇತ್ಯನೃತಂ ವಚಃ । 
ಸರ್ವಂ ನೇತ್ಯನೃತಂ ಬ್ರೂಯಾತ್ತ ದುಷ್ಕೀರ್ತಿಃ ಶ್ಲನನ್ನತಃ 
॥ ೪೨॥ 


ಸ್ತ್ರೀಷು ನರ್ಮ ವಿವಾಹೇ ಚ ವೃತ್ತ್ಯರ್ಥೇ ಪ್ರಾಣಸಂಕಟೇ । 
ಗೋಬ್ರಾಹ್ನಣಾರ್ಥೇ ಹಿಂಸಾಯಾಂ ನಾನೃತಂ ಸ್ಯಾಜ್ಜುಗುಪ್ಪಿತಮ್‌ 
॥ ೪೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಒಣಗಿ ಹೋಗುವುದರಲ್ಲಿ ಸಂದೇಹವೇ ಇಲ್ಲ ॥ ೪೦ ॥ "ನಾನು 
ಕೊಡುವೆನು' ಈ ವಾಕ್ಯವೇ ಧನವನ್ನು ದೂರತಳ್ಳುತ್ತದೆ. ಅದಕ್ಕಾಗಿ 
ಇದನ್ನು ಉಚ್ಚರಿಸುವುದೇ ಅಪೂರ್ಣ ಅರ್ಥಾತ್‌ - ಧನವನ್ನು 
ಖಾಲಿಯಾಗಿಸುವುದಾಗಿದೆ. "ನಾನು ಕೊಡುತ್ತೇನೆ ' ಎಂದು ಹೇಳು 
ವುದೇ ಧನದಿಂದ ಬರಿದಾಗುವ ಕಾರಣವಾಗಿದೆ. ಯಾರು 
ಯಾಚಕನಿಗೆ ಎಲ್ಲವನ್ನು ಕೊಡಲು ಸ್ವೀಕರಿಸುವನೋ ಅವನು 
ತನಗಾಗಿ ಭೋಗದ ಯಾವ ಸಾಮಗ್ರಿಯನ್ನು ಇರಿಸಲಾರನು. 
॥ ೪೧ ॥ ಇದಕ್ಕೆ ವಿರುದ್ಧವಾಗಿ "ನಾನು ಕೊಡುವುದಿಲ್ಲ. ಈ 
ಅಸ್ವೀಕಾರಾತ್ಮಕ ಸತ್ಯವು ತನ್ನ ಧನವನ್ನು ಸುರಕ್ಷಿತವಾಗಿಡುವುದು 
ಹಾಗೂ ಪೂರ್ಣಗೊಳಿಸುವುದಾಗಿದೆ. ಆದರೆ ಎಲ್ಲ ಸಮಯದಲ್ಲಿ 
ಹೀಗೆ ಮಾಡಬಾರದು. ಇದನ್ನು ಎಲ್ಲರೊಂದಿಗೆ, ಎಲ್ಲ ವಸ್ತು 
ಗಳಿಗಾಗಿ ಹೇಳಬಾರದು. ಇದರಿಂದ ಅಪಕೀರ್ತಿಯು ಉಂಟಾಗು 
ತ್ತದೆ. ಅವನು ಜೀವಿಸಿದ್ದರೂ ಸತ್ತಂತೆಯೇ ಆಗಿದ್ದಾನೆ. ॥ ೪೨ ॥ 
ಸ್ತ್ರೀಯರನ್ನು ಪ್ರಸನ್ನಗೊಳಿಸಲು, ಪರಿಹಾಸ್ಯಮಾಡುವಾಗ, ಮದು 
ವೆಯ ವಿಷಯದಲ್ಲಿ ತನ್ನ ಜೀವನದ ರಕ್ಷಣೆಗಾಗಿ, ಪ್ರಾಣಸಂಕಟವು 
ಸನ್ನಿಹಿತವಾಗಿರುವಾಗ, ಗೋ, ಬ್ರಾಹ್ಮಣರ ಹಿತಾರ್ಥವಾಗಿ ಅಥವಾ 
ಯಾರನ್ನಾದರೂ ಬದುಕಿಸಲಿಕ್ಕಾಗಿ ಸುಳ್ಳನ್ನೂ ಹೇಳಬೇಕಾಗಿ 
ಬಂದರೂ ಅದು ನಿಂದನೀಯವಲ್ಲ I ೪೩ ॥| 


ಹತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ವಾಮನಪ್ರಾದುರ್ಭಾವೇ ಏಕೋನವಿಂಶೋ5ಧ್ಯಾಯಃ॥ ೧೯ ॥ 


ಅಸಾ: 
ಇಪತನೆಯ ಅಧ್ಯಾಯ 
ಖೂ ಜೆ 


ಭಗವಾನ್‌ ವಾಮನನು ವಿರಾಟ್‌ಸ್ಟರೂಪನಾಗಿ ಎರಡೇ ಹೆಜ್ಜೆಗಳಿಂದ ಪೃಥಿವೀ 
ಮತ್ತು ಸ್ವರ್ಗವನ್ನು ಅಳೆದುದು 


ಶ್ರೀಶುಕ ಉವಾಚ 


ಬಲಿರೇವಂ ಗೃಹಪತಿಃ ಕುಲಾಚಾರ್ಯೆೇಣ ಭಾಷಿತಃ । 
ತೂಪ್ಲೀಂ ಭೂತ್ವಾಕ್ಬಣಂ ರಾಜನ್ನುವಾಚಾವಹಿತೋ ಗುರುಮ್‌ 


॥ ೧ ॥ 
ಬಲಿರುವಾಚ 
ಸತ್ಯಂ ಭಗವತಾ ಪ್ರೋಕ್ತಂ 
ಧರ್ಮೋತಯಂ ಗೃಹಮೇಧಿನಾಮ್‌ | 
ಅರ್ಥಂ ಕಾಮಂ ಯಶೋ ವೃತ್ತಿಂ 
ಯೋ ನ ಬಾಧೇತ ಕರ್ಹಿಚಿತ್‌ ॥ ೨॥ 


ಸ ಚಾಹಂ ವಿತ್ತಲೋಭೇನ ಪ್ರತ್ಯಾಚಕ್ಷೇ ಕಥಂ ದ್ವಿಜಮ್‌ | 
ಪ್ರತಿಶ್ರುತ್ಯ ದದಾಮೀತಿ ಪ್ರಾಹ್ಲಾದಿಃ ಕಿತವೋ ಯಥಾ 
1 ೩ ॥ 


'ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ರಾಜೇಂದ್ರಾ | 
ಕುಲಗುರುಗಳಾದ ಶುಕ್ರಾಚಾರ್ಯರು ಹೀಗೆ ಹೇಳಲು ಆದರ್ಶ 
ಗೃಹಸ್ಥನಾದ ಬಲಿಯು ಸ್ವಲ್ಪಹೊತ್ತು ಸುಮ್ಮನಿದ್ದು, ಅನಂತರ 
ವಿನಮ್ರನಾಗಿ ಶುಕ್ರಾಚಾರ್ಯರ ಬಳಿಯಲ್ಲಿ ಹೀಗೆಂದನು-॥ ೧॥ 

ಬಲಿರಾಜನು ಹೇಳುತ್ತಾನೆ - ಪೂಜ್ಯರೇ! ಗೃಹಸ್ಥಾಶ್ರಮದಲ್ಲಿ 
ಇರುವವರಿಗೆ ಅರ್ಥ, ಕಾಮ, ಯಶಸ್ಸು ಮತ್ತು ಜೀವನನಿರ್ವಹಣೆ 
ಯಲ್ಲಿ ಯಾವುದೇ ಬಾಧೆ ಉಂಟಾಗದಿರುವುದೇ ಧರ್ಮವಾಗಿದೆ 
ಎಂದು ನೀವು ಹೇಳಿರುವುದು ಸತ್ಯವಾಗಿದೆ. ॥ ೨ ॥ ಆದರೆ ಗುರು 
ಗಳೇ! ನಾನು ಪ್ರಹ್ಲಾದನ ಮೊಮ್ಮಗನಾಗಿದ್ದೇನೆ. ಒಮ್ಮೆ ಕೊಡು 
ವೆನೆಂದು ಪ್ರತಿಜ್ಞೆಮಾಡಿಬಿಟ್ಟಿರುವೆನು. ಆದ್ದರಿಂದ ಈಗ ನಾನು 
ಧನಲೋಭದಿಂದ. ಮೋಸಗಾರನಂತೆ "ನಾನು ಕೊಡುವುದಿಲ್ಲ. 
ಎಂದು ಬ್ರಾಹ್ಮಣನಲ್ಲಿ ಹೇಗೆ ಹೇಳಲಿ? ॥೩॥ . 


20 ಅಧ್ಯಾಯ] 


ಅಪ್ಪನು ಸ್ಥಂಧ 


885 


ನ ಹ್ಯಸತ್ಯಾತರೋತಧರ್ಮ ಇತಿ ಹೋವಾಚ ಭೂರಿಯಮ್‌ । 
ಸರ್ವಂ ಸೋಢುಮಲಂ ಮನ್ಯೇ ಖತೇ5ಲೀಕಪರಂ ನರಮ್‌ 
॥ ೪॥ 


ನಾಹಂ ಬಿಭೇಮಿ ನಿರಯಾನ್ನಾಧನ್ಯಾದಸುಖಾರ್ಣವಾತ್‌ । 
ನ ಸ್ಥಾನಚ್ಛವನಾನ್ನತ್ಯೋರ್ಯಥಾ ವಿಪ್ರಪ್ರಲಂಭನಾತ್‌ 
1 ೫ ॥ 


ಯದ್ಯದ್ಧಾಸ್ಯತಿ ಲೋಕೇಶಸ್ಥಿನಂಪರೇತಂ ಧನಾದಿಕಮ್‌ । 
ತಸ್ಯ ತ್ಯಾಗೇ ನಿಮಿತ್ತಂ ಕಿಂ ವಿಪ್ರಸ್ತುಷ್ಕ್ಯೇನ್ನ ತೇನ ಚೇತ್‌ 
॥ ೬ ॥ 


ಶ್ರೇಯಃ ಕುರ್ವಂತಿ ಭೂತಾನಾಂ ಸಾಧವೋ ದುಸ್ತೃಜಾಸುಭಿಃ। 
ದಧ್ಯಜ್‌ಶಿಬಿಪ್ರಭ್ಛತಯಃ ಕೋ ವಿಕಲ್ಲೋ ಧರಾದಿಷು 
॥ ೭ ॥ 


ಯೈರಿಯಂ ಬುಭುಜೇ ಬ್ರಹ್ಮನ್‌ ದೈತ್ಯೇಂದ್ಲೈರನಿವರ್ತಿಭಿಃ । 


ತೇಷಾಂ ಕಾಲೋತಗ್ರಸೀಲ್ಲೋಕಾನ್ನಯಶೋರಧಿಗತಂ ಭುವಿ 
॥ ೮॥ 


ಸುಲಭಾ ಯುಧಿ ವಿಪ್ರರ್ಷೇ ಹ್ಯನಿವೃತ್ತಾಸ್ತನುತ್ಯಜಃ 
ನ ತಥಾ ತೀರ್ಥ ಆಯಾತೇ ಶ್ರದ್ಧಯಾ ಯೇ ಧನತ್ಯಜಃ 
wen 


ಮನಸ್ಸಿನಃ ಕಾರುಣಿಕಸ್ಯ ಶೋಭನಂ 
ಯದರ್ಥಿಕಾಮೋಪನಯೇನ ದುರ್ಗತಿ: 1 

ಕುತಃ ಪುನರ್ಬ್ರಹ್ಮವಿದಾಂ ಭವಾದೃಶಾಂ 
ತತೋ ವಟೋರಸ್ಯ ದದಾಮಿ ವಾಂಛಿತಮ್‌ ॥ ೧೦ ॥ 


ಯಜಂತಿ ಯಜ್ಞಕ್ರತುಭಿರ್ಯಮಾದೃತಾ 
ಭವಂತ ಆಮ್ನಾಯವಿಧಾನಕೋವಿದಾಃ I 

ಸಏವ ವಿಷ್ಣುರ್ವರದೋಶಸ್ತು ವಾಪರೋ 
ದಾಸ್ಯಾಮ್ಯಮುಷ್ಕೈ ಕ್ಲಿತಿಮೀಪಿತಾಂ ಮುನೇ ॥ ೧೧ ॥ 


ಯದ್ಧಪೃಸಾವಧರ್ಮೇಣ ಮಾಂ ಬದ್ದೀಯಾದನಾಗಸಮ್‌ I 


ತಥಾಷ್ಟೇನಂ ನ ಹಿಂಸಿಷ್ಯೇ ಭೀತಂ ಬ್ರಹ್ಮತನುಂ ರಿಪುಮ್‌ 
1 ೧೨ ॥ 


ಏಷ ವಾ ಉತ್ತಮಶ್ಲೋಕೋ ನ ಜಿಹಾಸತಿ ಯದ್ಯಶಃ 1 
ಹತ್ವಾ ಮೈನಾಂ ಹರೇದ್ಳುದ್ದೇ ಶಯೀತ ನಿಹಹೋ ಮಯಾ 
1 ೧೩॥ 


"| ಡುಚುವು ಪ 


"ಅಸತ್ಯಕ್ಕಿಂತ ಮಿಗಿಲಾದ ಅಧರ್ಮವಿಲ್ಲ ನಾನು ಎಲ್ಲವನ್ನೂ 
ಸಹಿಸುವುದರಲ್ಲಿ ಸಮರ್ಥಳಿದ್ದೇನೆ. ಆದರೆ ಸುಳ್ಳುಗಾರನ ಭಾರ 
ವನ್ನು ನನ್ನಿಂದ ಸಹಿಸಲಾಗುವುದಿಲ್ಲ ಎಂದು ಭೂದೇವಿಯು 
ಹೇಳಿರುವಳು. ॥ ೪ ॥ ಬ್ರಾಹ್ಮಣನಲ್ಲಿ ಪ್ರತಿಜ್ಞೆಮಾಡಿ ಅವನಿಗೆ 
ಮೋಸ ಮಾಡುವುದಕ್ಕೆ ಹೆದರುವಷ್ಟುನಾನು ನರಕದಿಂದ, ದರಿದ್ರತೆ 
ಯಿಂದ, ದುಃಖದ ಸಮುದ್ರದಿಂದ, ತನ್ನ ರಾಜ್ಯ ನಾಶದಿಂದ ಮತ್ತು 
ಸಾವಿನಿಂದಲೂ ಹೆದರುವುದಿಲ್ಲ ॥ ೫ ॥ ಈ ಜಗತ್ತಿನಲ್ಲಿ ಸತ್ತಬಳಿಕ 
ಧನ-ಕನಕ ಮೊದಲಾದ ವಸ್ತುಗಳು ಇಲ್ಲೇ ಬಿಟ್ಟುಹೋಗುವುವು. 
ಅವುಗಳ ಮೂಲಕ ಬ್ರಾಹ್ಮಣರನ್ನು ದಾನಾದಿಗಳಿಂದ ಸಂತೋಷ 
ಪಡಿಸದಿದ್ದರೆ ಅದರ ತ್ಯಾಗದಿಂದ ಏನು ಲಾಭ? ಅದೆಂತಹ 
ಸಂಪತ್ತು? ॥ ೬ ॥ ದಧೀಚಿ, ಶಿಬಿ ಮೊದಲಾದ ಮಹಾಪುರುಷರು 
ತಮ್ಮ ಪರಮಪ್ರಿಯ ಪ್ರಾಣಗಳನ್ನೂ ತ್ಯಜಿಸಲು ಅತಿಕಷ್ಟಕರವಾದ 
ಪ್ರಾಣಗಳನ್ನೂ ದಾನಮಾಡಿ ಪ್ರಾಣಿಗಳ ಒಳಿತನ್ನು ಮಾಡಿರುವರು. 
ಹಾಗಿರುವಾಗ ಭೂಮಿಯೇ ಮುಂತಾದ ವಸ್ತುಗಳನ್ನು ಕೊಡು 
ವುದರಲ್ಲಿ ಯೋಚಿಸುವ ಆವಶ್ಯಕತೆ ಏನಿದೆ? ॥ ೭ ॥ ಬ್ರಾಹ್ಮಣೋ 
ತ್ತಮರೇ | ಹಿಂದಿನ ಯುಗದಲ್ಲಿ ದೊಡ್ಡ-ದೊಡ್ಡ ದೈತ್ಯರಾಜರು ಈ 
ಪೃಥಿವಿಯನ್ನು ಉಪಭೋಗಿಸಿದರು. ಭೂಮಿಯಲ್ಲಿ ಅವರನ್ನು 
ಇದಿರಿಸುವವರು ಯಾರೂ ಇರಲಿಲ್ಲ ಅವರ ಲೋಕ-ಪರಲೋಕ 
ಗಳನ್ನು ಕಾಲವು ನುಂಗಿಹಾಕಿತು. ಆದರೆ ಅವರ ಕೀರ್ತಿಯು 
ಈಗಲೂ ಭೂಮಂಡಲದಲ್ಲಿ ಹಾಗೆಯೇ ಇದೆ. ॥ ೮॥ ಗುರು 
ಗಳೇ। ಯುದ್ಧದಲ್ಲಿ ಬೆನ್ನುತೋ ರದೆ ತಮ್ಮ ಪ್ರಾಣಗಳನ್ನು ಬಲಿದಾನ 
ಮಾಡಿದ ಅನೆಕ ಜನರು ಈ ಜಗತ್ತಿನಲ್ಲಿ ಇದ್ದರು. ಆದರೆ ಸತ್ತಾತ್ರನು 
ದೊರಕಿದಾಗ ಶ್ರದ್ಧೆಯಿಂದ ಧನವನ್ನು ದಾನಮಾಡುವವರು 
ದುರ್ಲಭರಾಗಿದ್ದಾರೆ. ॥ ೯ ॥ ಗುರುದೇವಾ! ಉದಾರವೂ, ಕರುಣಾ 
ಶೀಲನೂ ಆದಮನುಷ್ಯನು- ಸಾಮಾನ್ಯ ಯಾಚಕನ ಕಾಮನೆಯನ್ನು 
ಪೂರ್ಣಗೊಳಿಸಿ ದುರ್ಗತಿಯನ್ನು ಅನುಭವಿಸಿದರೂ, ಆ ದುರ್ಗ 
ತಿಯೂ ಕೂಡ ಅವನಿಗೆ ಶೋಭನೀಯವಾಗಿದೆ. ಹಾಗಿರುವಾಗ 

ನಿಮ್ಮಂತಹ ಬ್ರಹ್ಮವಿದ್‌ ಪುರುಷರಿಗೆ ದಾನಮಾಡುವುದರಿಂದ 
ಪ್ರಾಪ್ತವಾದರೆ ಅದಕ್ಕೆ ಏನು ಹೇಳಬೇಕು. ಅದಕ್ಕಾಗಿ 
ನಾನು ಈ ಬ್ರಹ್ಮಚಾರಿಯು ತಮ್ಮಂತಯೇ ಬ್ರಹ್ಮವೇತ್ತಾ ಆಗಿದ್ದಾನೆ. 
ಆದ್ದರಿಂದ ಇವನ ಇಷ್ಟಾರ್ಥವನ್ನು ಖಂಡಿತವಾಗಿ ಪೂರ್ಣ 
ಗೊಳಿಸುವೆನು. W೧೦0 It ಗುರುಗಳೇ ! ವೇದವಿಧಿಗಳನ್ನು ತಿಳಿದವ 
ರಾದ ನೀವು ಅತ್ಯಾದರದಿಂದ ಯಾವನನ್ನು ಯಜ್ಞ ಯಾಗಾದಿಗಳ 
ಮೂಲಕ ಆರಾಧಿಸುವಿರೋ, ಅಂತಹ ವರದನಾದ ಮಹಾವಿಷ್ಣುವೇ 
ಈ ರೂಪದಿಂದ ಬಂದಿರಲೀ ಅಥವಾ ಬೇರೆ ಯಾರೇ ಆಗಿರಲೀ 
ಇವನ ಇಚ್ಛೆಗನುಸಾರವಾಗಿ ನಾನು ಇವನಿಗೆ ಭೂಮಿಯನ್ನು ದಾನ 
ಮಾಡುವೆನು. ॥ ೧೧ ॥ 
ನಿರಪರಾಧಿಯಾದ ನನ್ನನ್ನು ಇವನು ಅಧರ್ಮದಿಂದ ಬಂಧಿ 
ಸಿದರೂ ನಾನು ಇವನ ಅನಿಷ್ಟವನ್ನು ಬಯಸುವುದಿಲ್ಲ ಏಕೆಂದರೆ, 
ನನ್ನ ಶತ್ರುವಾಗಿದ್ದರೂ ಇವನು ಭಯಗೊಂಡು ಬ್ರಾಹ್ಮಣ ಶರೀರ 


ವನ್ನು ಧರಿಸಿರುವನು. ॥ ೧೨ ॥ ಇವನು ಪವಿತ್ರಕೀರ್ತಿಯಾದ 
ಭಗವಾನ್‌ ವಿಷ್ಣುವೇ ಆಗಿದ್ದರೆ ತನ್ನ ಕೀರ್ತಿಯನ್ನು ಕಳೆದು 


886 
ಶ್ರೀಶುಕ ಉವಾಚ 
ಏವಮಶ್ರದ್ಧಿತಂ ಶಿಷ್ಯಮನಾದೇಶಕರಂ ಗುರುಃ । 
ಶಶಾಪ ದೈವಪ್ರಹಿತ: ಸತ್ಯಸಂಧಂ ಮನಸ್ಮಿನಮ್‌ 
॥ ೧೪ ॥ 


ದೃಢಂ ಪಂಡಿತಮಾನ್ಯಜ್ನಃ ಸಬ್ಲೋತಸ್ಯಸ್ಥದುಪೇಕ್ಷಯಾ | 
ಬಿ ೦ಎ ಆ 
ಮಚ್ಚಾಸನಾತಿಗೋ ಯಸ್ತ ಮುಚಿರಾದೃಶ್ವಸೇ ಶ್ರಿಯಃ 
1 ೧೫ ॥ 


ಏವಂ ಶಪ್ತಃ ಸ್ವಗುರುಣಾ ಸತ್ಯಾನ್ನ ಚಲಿತೋ ಮಹಾನ್‌ । 
ವಾಮನಾಯ ದದಾವೇನಾಮರ್ಚಿತ್ವೋದಕಪೂರ್ವಕಮ್‌ 
WW ೧೬॥ 


ವಿಂಧ್ಯಾವಲಿಸ್ತದಾನ 5ಗತ್ಯ ಪತ್ನೀ ಜಾಲಕಮಾಲಿನೀ ಟ 
ಆನಿನ್ಯೇ ಕಲಶಂ ಹೈಮಮವನೇಜನ್ಯಪಾಂ ಭೃತಮ್‌ 
॥1 ೧೭ 1 


ಯಜಮಾನಃ ಸ್ವಯಂ ತಸ್ಯ ಶ್ರೀಮತ್ಪಾದಯುಗಂ ಮುದಾ । 
ಅವನಿಜ್ಯಾವಹನ್ನೂರ್ದ್ನಿ ತದಪೋ ವಿಶ್ವಹಾವನೀಃ 
॥ ೧೮॥ 


ತದಾತಸುರೇಂದ್ರಂ ದಿವಿ ದೇವತಾಗಣಾ 
ಗಂಧರ್ವವಿದ್ಯಾಧರಸಿದ್ಧಚಾರಣಾಃ I 
ತತ್ಕರ್ಮ ಸರ್ವೇತಪಿ ಗೃಣಂತ ಆರ್ಜವಂ 
ಪ್ರಸೂನವರ್ಪೇರ್ವವೃಷುರ್ಮುದಾನ್ನಿತಾ: ॥೧೯॥ 
ನೇದುರ್ಮುಹುರ್ದುಂದುಭಯಃ ಸಹಸ್ರಶೋ 
ಗಂಧರ್ವ ್ಹಕಿಂಪೂರುಷಕಿನ್ನರಾ ಜಗುಃ । 
ಮನಸ್ಸಿನಾನೇನ ಕೃತಂ ಸುದುಷ್ಕರಂ 
ವಿದ್ವಾನದಾದ್ಯದ್ರಿಪವೇ ಜಗತ್ತಯಮ್‌ ॥ ೨೦ ॥ 


ತದ್ವಾಮನಂ ರೂಪಮವರ್ಧತಾದ್ದುತಂ 
ಹರೇರನಂತಸ್ಯ ಗುಣತ್ರಯಾತ್ಮಕಮ್‌ । 
ಭೂಃಖಂದಿಶೋ ದ್ಯೌರ್ವಿವರಾ: ಪಯೋಧಯ- 
ಸ್ತಿರ್ಯಜ್ನ ನ್ಸಿದೇವಾ ಯಷಯೋ ಯದಾಸತ ॥ ೨೧॥ 


ಕಾಯೇ ಬಲಿಸ್ಪಸ್ಯ ಮಹಾವಿಭೂತೇಃ 
ಸಹರ್ತ್ರಿಗಾಚಾರ್ಯಸದಸ್ಯ ಏತತ್‌ । 

ದದರ್ಶ ವಿಶ್ವಂ ತ್ರಿಗುಣಂ ಗುಣಾತ್ಮಕೇ 
ಭೂತೇಂದ್ರಿಯಾರ್ಥಾಶಯಜೀವಯುಕ್ತಮ್‌ ॥ ೨೨ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 20 


ಕೊಳ್ಳುವುದಿಲ್ಲ (ತಾನು ಬೇಡಿದ ವಸ್ತುವನ್ನು ಪಡೆದೇ ತೀರುವನು.) 
ನನ್ನನ್ನು ಯುದ್ಧದಲ್ಲಿ ಕೊಂದಾದರೂ ಪೃಥಿವಿಯನ್ನು ಪಡೆದುಕೊಳ್ಳ 
ಬಲ್ಲನು. ಒಂದೊಮ್ಮೆ ಇವನು ಬೇರೆ ಯಾರಾಗಿದ್ದರೆ ನನ್ನ ಬಾಣಗಳ 
ಹತಿಯಿಂದ ರಣದಲ್ಲಿ ಧರಾಶಾಯಿಯಾಗುವನು. ॥ ೧೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ಎ ಪರೀಕ್ಷಿತನೇ | 
ಬಲಿಯ ಗುರುಗಳಾದ ಶುಕ್ರಾಚಾರ್ಯರು - ತನ್ನ ಶಿಷ್ಯನು ತನ್ನನ್ನು 
ಆದರಿಸದೆ ತನ್ನ ಆಜ್ಞೆಯನ್ನು ಉಲ್ಲಂಫಿಸಿರುವನೆಂದು ತಿಳಿದು 
ದೈವಪ್ರೇರಣೆಯಿಂದ ಸತ್ಯಸಂಧನಾದ, ಸ್ಥಿರಚಿತ್ತನಾದ ರಾಜಾ 
ಬಲಿಯನ್ನು ಶಪಿಸಿದರು. ॥ ೧೪ ॥ ಎಲೈ ಮೂರ! ನೀನು 
ಅಜ್ಞಾನಿಯಾಗಿದ್ದರೂ ನಿನ್ನನ್ನು ಮಹಾಪಂಡಿತನೆಂದು ತಿಳಿಯು 
ತ್ರೀಯೆ. ಮಹಾಗರ್ವಿಷ್ಠನಾಗಿ ನನ್ನನ್ನು ಉಪೇಕ್ಷಿಸುತ್ತಿರುವೆ. ನನ್ನ 
ಆಜ್ಞೆಯನ್ನು ಮೀರಿ ನಡೆಯುತ್ತಿರುವೆ. ಅದರಿಂದ ನೀನು ಬಹು 
ಬೇಗನೇ ನಿನ್ನ ಸಂಪತ್ತನ್ನು ಕಳೆದುಕೊಳ್ಳುವೆ. ॥ ೧೫ ॥ ಬಲಿ 
ಚಕ್ರವರ್ತಿಯು ಶ್ರೇಷ್ಠಮಹಾತ್ಮನಾಗಿದ್ದವು. ಗುರುಗಳು ಶಾಪ 
ವಿತ್ತರೂ ಸತ್ಯದಿಂದ ವಿಚಲಿತನಾಗಲಿಲ್ಲ ಅವನು ಭಗವಾನ್‌ 
ವಾಮನನನ್ನು ವಿಧಿಪೂರ್ವಕವಾಗಿ ಪೂಜಿಸಿ ಕೈಯಲ್ಲಿ ನೀರನ್ನೆತ್ತಿ 
ಕೊಂಡು ಮೂರುಹೆಜ್ಜೆ ಭೂದಾನದ ಸಂಕಲ್ಪವನ್ನು ಮಾಡಿದನು. 
॥ ೧೬ ॥ ಅದೇ ಸಮಯದಲ್ಲಿ ಮುಕ್ತಾಹಾರಗಳಿಂದ ಅಲಂಕೃತ 
ಳಾದ ಬಲಿಯ ಪತ್ನಿಯಾದ ವಿಂಧ್ಯಾವಳಿಯು ಭಗವಾನ್‌ 
ವಾಮನನ ದಿವ್ಯಪಾದಗಳನ್ನು ತೊಳೆಯಲು ಸ್ವರ್ಣಕಲಶದಲ್ಲಿ 
ನೀರನ್ನು ತುಂಬಿ ತಂದಿತ್ತಳು. ॥ ೧೭ ॥ ಬಲಿಚಕ್ರವರ್ತಿಯು ತಾನೇ 
ಶ್ರೀವಾಮನಮೂರ್ತಿಯ ಸುಂದರವಾದ ಪಾದಪದ್ಧಗಳನ್ನು 
ತೊಳೆದು ಆನಂದಭರಿತನಾಗಿ ಗಂಗೆಗೆ ಸಮಾನವಾದ ವಿಶ್ವಪಾವನ 
ವಾದ ಆ ಚರಣಾಮೃತವನ್ನು ಭಕ್ತಿಯಿಂದ ತನ್ನ ತಲೆಯಲ್ಲಿ ಧರಿಸಿ 
ಕೊಂಡನು. ॥ ೧೮ ॥ ಆಗ ಅಂತರಿಕ್ಷದಲ್ಲಿ ಉಪಸ್ಥಿತರಾದ ದೇವ, 
ಗಂಧರ್ವ, ವಿದ್ಯಾಧರ, ಸಿದ್ಧ ಚಾರಣ, ಖುಷಿ-ಮುನಿ ಹೀಗೆ 
ಎಲ್ಲರೂ ಬಲಿರಾಜನ ಈ ಅಲೌಕಿಕವಾದ ಕಾರ್ಯವನ್ನೂ , ಸರಳತೆ 
ಯನ್ನೂ ಸತ್ಯನಿಷ್ಠೆಯನ್ನು ಪ್ರಶಂಸಿಸುತ್ತಾ ಅತೀವ ಆನಂದದಿಂದ 
ಅವನ ಮೇಲೆ ದಿವ್ಯಪುಷ್ಪಗಳ ಮಳೆಯನ್ನೇ ಸುರಿಸಿದರು. ॥ ೧೯ ॥ 
ದೇವದುಂದುಭಿಗಳು ಅಡಿಗಡಿಗೆ ಮೊಳಗುತ್ತಲೇ ಇದ್ದವು. ಗಂಧ 
ರ್ವರು, ಕಿಂಪುರುಷರು, ಕಿನ್ನರರು ಹಾಡತೊಡಗಿದರು. ಆಹಾ! 
ಧನ್ಯ! ಧನ್ಯ! ಉದಾರಶಿರೋಮಣಿಯಾದ ಬಲಿಚಕ್ರವರ್ತಿಯು 
ಇತರರಿಗೆ ಮಾಡಲು ಅತ್ಯಂತ ದುಷ್ಕರವಾದ ಕಾರ್ಯವನ್ನೇ 
ಮಾಡಿತೋರಿರುವನು. ತಿಳಿದೂ-ತಿಳಿದೂ ತನ್ನ ಶತ್ರುವಿಗೆ ಮೂರು 
ಲೋಕಗಳನ್ನು ದಾನಮಾಡಿಬಿಟ್ಟಿರುವನು. ॥ ೨೦ ॥ 

ಪರೀಕ್ಷಿತನೇ | ಆಗಲೇ ಅಲ್ಲಿ ಒಂದು ಅದ್ಭುತವಾದ ಘಟ 
ನೆಯು ನಡೆಯಿತು. ಅನಂತನಾದ ಭಗವಂತನ ಆ ತ್ರಿಗುಣಾತ್ಮಕ 
ವಾದ ವಾಮನರೂಪವು ಇದ್ದಕ್ಕಿದ್ದಂತೆ ಬೆಳೆಯತೊಡಗಿತು. ಅದು 
ಬೆಳೆಯುತ್ತಾ-ಬೆಳೆಯುತ್ತಾ ಭೂಮಿ, ಆಕಾಶ, ದಿಕ್ಕುಗಳು, ಸ್ವರ್ಗ, 
ಪಾತಾಳ, ಸಮುದ್ರ, ಪಶು-ಪಕ್ಷಿ, ಮನುಷ್ಯರು, ದೇವತೆಗಳು, 
ಯಷಿಗಳು ಹೀಗೆ ಎಲ್ಲವೂ ಅವನೊಳಗೆ ಸೇರಿಹೋಗುವಷ್ಟು 
ಬೃಹದಾಕಾರವಾಯಿತು. ॥ ೨೧ ॥ ಖುತ್ವಿಜರಿಂದಲೂ, ಆಚಾರ್ಯ 
ರಿಂದಲೂ, ಸಭಾಸದರಿಂದಲೂ ಕೂಡಿದ್ದ ಆ ಬಲಿಯು ಸಮಸ್ತ 


2೫ ಅಧ್ಯಾಯ] 


ಅಷ್ಟಮ ಸೃಂಧ 


887 


ರಸಾಮಚಪ್ಪಾಫ್ರಿತಲೇನಥ ಪಾದಯೋ- 
ರ್ಮಹೀಂ ಮಹೀಧ್ರಾನ್ನುರುಪಸ್ಯ ಜಂಘಯೋಃ । 
ಪತತ್ಲಿಣೋ ಜಾನುನಿ ವಿಶ್ವಮೂರ್ತೇ- 
ರೂರ್ವೋರ್ಗಣಂ ಮಾರುತಮಿಂದ್ರಸೇನ: ॥ ೨೩ ॥ 


ಸಂಧ್ಯಾಂ ವಿಭೋರ್ವಾಸಸಿ ಗುಹ್ಯ ಐಕ್ಸತ್‌ 
ಪ್ರಜಾಪತೀನ್‌ಜಘನೇ ಆತ್ಮಮುಖ್ಯಾನ್‌ । 

ನಾಭ್ಯಾಂ ನಭಃ ಕುಕ್ಲಿಷು ಸಪ್ತಸಿಂಧೂ- 
ನುರುಕ್ರಮಸ್ಕ್ಯೋರಸಿ ಚರ್ಕೃಮಾಲಾಮ್‌ ॥ ೨೪ ॥ 


ಹೃದ್ಧಂಗ ಧರ್ಮಂ ಸ್ರನಯೋರ್ಮುರಾರೇಃ 

ಯತಂ ಚ ಸತ್ಯಂ ಚ ಮನಸ್ಕಥೇಂದುಮ್‌ | 
ಶ್ರಿಯಂ ಚ ವಕ್ಚಸ್ಕರವಿಂದಹಸ್ತಾಂ 

ಕಂಠೇ ಚ ಸಾಮಾನಿ ಸಮಸ್ತರೇಫಾನ್‌ ॥ ೨೫ ॥ 


ಇಂದ್ರಪ್ರಧಾನಾನಮರಾನ್‌ ಭುಜೇಷು 
ತತ್ಯರ್ಣಯೋ:ಃ ಕಕುಭೋ ದ್ಯೌಶ್ಚ ಮೂರ್ದ್ನಿ | 
ಕೇಶೇಷು ಮೇಘಾನ್‌ಛ್ಹಸನಂ ನಾಸಿಕಾಯಾ- 
ಮಕ್ಟೋಶ್ಚಸೂರ್ಯಂ ವದನೇ ಚ ವಹ್ನಿಮ್‌ ॥ ೨೬॥ 


ವಾಣ್ಯಾಂ ಚ ಛಂದಾಂಸಿ ರಸೇ ಜಲೇಶಂ 
ಭ್ರುವೋರ್ನಿಷೇಧಂ ಚ ವಿಧಿಂ ಚ ಪಕ್ಷಸು । 

ಅಹಶ್ಚ ರಾತ್ರಿಂ ಚ ಪರಸ್ಯ ಪುಂಸೋ 
ಮನ್ಯುಂ ಲಲಾಟೇ5 ಧರ ಏವ ಲೋಭಮ್‌ ॥ ೨೭ ॥ 


ಸರ್ಶೇ ಚ ಕಾಮಂ ನೃಪ ರೇತಸೋತಂಭಃ 
ಪೃಷ್ಠೇ ತ್ವಧರ್ಮಂ ಕ್ರಮಣೇಷು ಯಜ್ಞಮ್‌ । 
ಛಾಯಾಸು ಮೃತ್ಯುಂ ಹಸಿತೇ ಚ ಮಾಯಾಂ 
ತನೂರುಹೇಷ್ಟೋಷಧಿಜಾತಯಶ್ಚ ॥ ೨೮ ॥ 
ನದೀಶ್ಚ ನಾಡೀಷು ಶಿಲಾ ನಖೇಷು 
ಬುದ್ಧಾವಜಂ ದೇವಗಣಾನೃಷೀಂಶ್ಚ 1 
ಪ್ರಾಣೇಷು ಗಾತ್ರೇ ಸ್ಥಿರಜಂಗಮಾನಿ 
ಸರ್ವಾಣಿ ಭೂತಾನಿ ದದರ್ಶ ವೀರಃ ॥ ೨೯॥ 


ಸರ್ವಾತ್ಮನೀದಂ ಭುವನಂ ನಿರೀಕ್ಸ್ಯ 
ಸರ್ಮೇತಸುರಾಃ ಕಶ್ನಲಮಾಪುರಂಗ | 
ಸುದರ್ಶನಂ ಚಕ್ರಮಸಹ್ಯತೇಜೋ 


ಧನುಶ್ಚ ಶಾರ್ಜಂ ಸ್ತನಯಿತ್ನುಘೋಷಮ್‌ ॥೩೦॥ 


ಐಶ್ವರ್ಯಗಳ ಸ್ವಾಮಿಯಾದ ಭಗವಂತನ ಆ ತ್ರಿಗುಣಾತ್ಮಕವಾದ 
ಶರೀರದಲ್ಲಿ ಪಂಚಭೂತಗಳನ್ನೂ ಇಂದ್ರಿಯಗಳನ್ನು ಅವುಗಳ 
ವಿಷಯಗಳನ್ನೂ, ಅಂತಃಕರಣ ಮತ್ತು ಜೀವಿಗಳೊಂದಿಗೆ ಸಮಸ್ತ 
ತ್ರಿಗುಣಮಯವಾದ ಜಗತ್ತನ್ನೂ ನೋಡಿದನು. ॥ ೨೨ ॥ ಬಲಿಚಕ್ರ 
ವರ್ತಿಯು ವಿಶ್ವರೂಪನಾದ ಭಗವಂತನ ಚರಣಗಳ ತಲದಲ್ಲಿ 
ರಸಾತಲವನ್ನೂ, ಹೆಜ್ಜೆಗಳಲ್ಲಿ ಪೃಥ್ವಿಯನ್ನೂ, ಕಣಕಾಲುಗಳಲ್ಲಿ 
ಪರ್ವತಗಳನ್ನೂ, ಮೊಣಕಾಲುಗಳಲ್ಲಿ ಪಕ್ಷಿಗಳನ್ನೂ, ತೊಡೆಗಳಲ್ಲಿ 
ಮರುದ್ಗಣಗಳನ್ನೂ, ನೋಡಿದನು. ॥ ೨೩ ॥ ಹೀಗೆಯೇ ಭಗ 
ವಂತನ ವಸ್ತಗಳಲ್ಲಿ ಸಂಧ್ಯೆಯನ್ನೂ ಮೇಡ್ರದಲ್ಲಿ ನವಪ್ರಜಾಪತಿ 
ಗಳನ್ನೂ, ಜಘನದಲ್ಲಿ ತನ್ನ ಮುಂದಾಳುತನದಲ್ಲಿರುವ ಅಸುರ 
ರನ್ನೂ, ನಾಭಿಯಲ್ಲಿ ಆಕಾಶವನ್ನೂ, ಹೊಟ್ಟೆಯಲ್ಲಿ ಸಪ್ತಸಮುದ್ರ 
ಗಳನ್ನೂ, ವಕ್ಚಹ್ಥಳದಲ್ಲಿ ನಕ್ಪತ್ರಮಂಡಲವನ್ನೂ ನೋಡಿದನು. 
॥ ೨೪ ॥ ಭಗವಂತನ ಹೃದಯದಲ್ಲಿ ಧರ್ಮವನ್ನೂ ಸ್ತನಗಳಲ್ಲಿ 
ಯತ ಮತ್ತು ಸತ್ಯಗಳನ್ನೂ, ಮನಸ್ಸಿನಲ್ಲಿ ಚಂದ್ರನನ್ನೂ ಎದೆಯಲ್ಲಿ 
ಕಮಲಹಸ್ಥಳಾದ ಮಹಾಲಕ್ಷ್ಮಿಯನ್ನೂ, ಕೊರಳಿನಲ್ಲಿ ಸಾಮ 
ವೇದವೇ ಮುಂತಾದ ಸಮಸ್ತ ವೇದಗಳನ್ನೂ ಶಬ್ದನಮೂಹವನ್ನೂ 
ನೋಡಿದನು. ॥ ೨೫ ॥ ಬಾಹುಗಳಲ್ಲಿ ಇಂದ್ರಾದಿ ಸಮಸ್ತ ದೇವತೆ 
ಗಳನ್ನೂ, ಕಿವಿಗಳಲ್ಲಿ ದಿಕ್ಕುಗಳನ್ನೂ, ತಲೆಯಲ್ಲಿ ಸ್ವರ್ಗವನ್ನೂ, 
ಕೂದಲುಗಳಲ್ಲಿ ಮೇಘಗಳನ್ನೂ, ಮೂಗಿನಲ್ಲಿ ವಾಯುವನ್ನೂ, 
ಕಣ್ಣುಗಳಲ್ಲಿ ಸೂರ್ಯರನ್ನೂ, ಮುಖದಲ್ಲಿ ಅಗ್ನಿಯನ್ನೂ ನೋಡಿ 
ದನು. ॥ ೨೬ ॥ ದೇವದೇವನ ವಾಣಿಯಲ್ಲಿ ವೇದಗಳನ್ನೂ, 
ನಾಲಿಗೆಯಲ್ಲಿ ವರುಣನನ್ನೂ, ಹುಬ್ಬುಗಳಲ್ಲಿ ವಿಧಿ-ನಿಷೇಧ 
ಗಳನ್ನೂ, ರೆಪ್ಪೆಗಳಲ್ಲಿ ಅಹೋರಾತ್ರಿಗಳನ್ನೂ, ಆ ವಿಶ್ವರೂಪನ 
ಹಣೆಯಲ್ಲಿ ಕ್ರೋಧವನ್ನೂ, ಕೆಳತುಟಿಯಲ್ಲಿ ಲೋಭವನ್ನೂ, 
ದರ್ಶಿಸಿದನು. ॥ ೨೭ ॥ ಪರೀಕ್ಷಿತನೇ | ಅವನ ಸ್ಪರ್ಶದಲ್ಲಿ ಕಾಮ 
ವನ್ನೂ, ವೀರ್ಯದಲ್ಲಿ ಜಲವನ್ನೂ, ಬೆನ್ನಿನಲ್ಲಿ ಅಧರ್ಮವನ್ನೂ, 
ನಡೆಯಲ್ಲಿ ಯಜ್ಞಗಳನ್ನೂ, ನೆರಳಿನಲ್ಲಿ ಮೃತ್ಯುವನ್ನೂ, ನಗುವಿ 
ನಲ್ಲಿ ಮಾಯೆಯನ್ನೂ, ಮೈಗೂದಲುಗಳಲ್ಲಿ ಎಲ್ಲ ವಿಧದ ಸಸ್ನ- 
ಔಷಧಿಗಳನ್ನೂ ನೋಡಿದರು. ॥ ೨೮ ॥ ಅವನ ನರಗಳಲ್ಲಿ ನದಿ 
ದೇವತೆಗಳನ್ನೂ, ಯಷಿಗಳನ್ನೂ, ಇಂದ್ರಿಯಗಳನ್ನೂ ಮತ್ತು 
ಶರೀರದಲ್ಲಿ ಎಲ್ಲಸಚರಾಚರ ಪ್ರಾಣಿಗಳನ್ನೂ ಆ ಭಗ ವಂತನ ಭವ್ಯ 
ವಿಶ್ವರೂಪದಲ್ಲಿ ಬಲಿಚಕ್ರವರ್ತಿಯು ದರ್ಶಿಸಿದನು. ॥ ೨೯ ॥ 
ಪರೀಕ್ಷಿತಮಹಾರಾಜನೇ! ಸರ್ವಾತ್ಮನಾದ ಭಗವಂತನಲ್ಲಿ ಈ 
ಸಮಸ್ತ ಜಗತ್ತನ್ನು ಕಂಡು ಬಲಿಪ್ರಮುಖರಾದ ಎಲ್ಲ ಅಸುರರು 
ಅತ್ಯಂತ ಭಯಭ್ರಾಂತರಾದರು. ಅದೇ ಸಮಯದಲ್ಲಿ ಸಹಿಸ 
ಲಾಗದ ಮಹಾತೇಜಸಿನಿಂದ ಕೂಡಿದ ಸುದರ್ಶನ ಚಕ್ರವೂ, 
ಮೇಘದಂತೆ ಭಯಂಕರ ಟೇಂಕಾರ ಶಬ್ಧವಿದ್ದ ಶಾರ್ಜ್ಣವೆಂಬ 
ಮಹಾ ಧನುಸ್ಸೂ ಮೇಘದಂತೆ ಗಂಭೀರವಾಗಿ ಶಬ್ದಮಾಡುವ 
ಪಾಂಚಜನ್ಯ ವೆಂಬ ಶಯವೂ, ಅತ್ಯಂತ ವೇಗವುಳ್ಳ ಕೌಮೋದಕೀ 
ಗದೆಯೂ, ಶತಚಂದ್ರಗಳ ಜಿಹ್ನೆಗಳಿದ್ದ ಗುರಾಣಿಯೂ, 
ವಿದ್ಯಾಧರವೆಂಬ ಖಡ್ಗವೂ, ಎರಡು ಅಕ್ಷಯ ಬತ್ತಳಿಕೆಗಳೂ, 


ಪರ್ಜನ್ಯಘೋಷೋ ಜಲಜಃ ಪಾಂಚಜನ್ಯಃ 
ಕೌಮೋದಕೀ ವಿಷ್ಣುಗದಾ ತರಸ್ವಿನೀ 1 
ವಿದ್ಯಾಧರೋತಸಿಃ ಶತಚಂದ್ರಯುಕ್ತ- 


ಸ್ಪೂಣೋತ್ತಮಾವಕ್ಷಯಸಾಯಕೌ ಚ ಟ೩೧॥ 


ಸುನಂದಮುಖ್ಯಾ ಉಪತಸ್ಸುರೀಶಂ 
ಪಾರ್ಷದಮುಖ್ಯಾಃ ಸಹಲೋಕಪಾಲಾಃ 

ಸ್ಫುರತ್ಕಿರೀಟಾಂಗದಮೀನಕುಂಡಲ- 
ಶ್ರೀವತ್ಸರತ್ನೋತ್ತಮಮೇಖಲಾಂಬರೈ: 


1೩೨ ॥ 


ಮಧುವ್ರತಸ್ತಗನಮಾಲಯಾ ವೃತೋ 
ರರಾಜ ರಾಜನ್ಮಗವಾನುರುಕ್ರಮಃ 
ಕ್ಲಿತಿಂ ಪದೈಕೇನ ಬಲೇರ್ವಿಚಕ್ರಮೇ 
ನಭಃ ಶರೀರೇಣ ದಿಶಶ್ಚ ಬಾಹುಭಿಃ 


ಪದಂ ದ್ವಿತೀಯಂ ಕ್ರಮತಸ್ವಿವಿಷ್ಟಪಂ 
ನ ವೈ ತೃತೀಯಾಯ ತದೀಯಮಂಣ್ಪಪಿ 

ಉರುಕ್ರಮಸ್ಯಾಂಪ್ರಿರುಪರ್ಯಪರ್ಯಥೋ 
ಮಹರ್ಜನಾಭ್ಯಾಂ ತಪಸಃ ಪರಂ ಗತಃ 


॥1 ೩೩ ॥ 


॥೩೪॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 21 


ಭಗವಂತನ ಬಳಿ ಮೂರ್ತಿಮತ್ತಾಗಿ ನಿಂತಿದ್ದವು. ಸಮಸ್ತ ಲೋಕ 
ಪಾಲಕರೊಂದಿಗೆ ಭಗವಂತನ ಸುನಂದರೇ ಮುಂತಾದ ಪಾರ್ಷ 
ದರು ಅವನನ್ನು ಸೇವಿಸಲು ಉಪಸ್ಥಿತರಾದರು,. ಆ ಸಮಯದಲ್ಲಿ 
ಉರುಕ್ರಮ ಭಗವಂತನು ತಲೆಯಲ್ಲಿ ಕಿರೀಟವನ್ನೂ, ತೋಳು 
ಗಳಲ್ಲಿ ಸ್‌ ಕೇಯೂರಗಳನ್ನೂ, "ಸವಿಗಳಲ್ಲಿ ಮಕರಾಕೃತಿಯ 
ಕುಂಡುಗಳನ್ನೂ, ವಣ್ತದಲ್ಲಿ ಶ್ರೀಮ,ಚಪ್ನೆಯನ್ನೂ ಕುತ್ತಿಗೆಯಲ್ಲಿ 
ಕೌಸ್ತುಭಮಣಿಯನ್ನು ಧರಿಸಿ, ಸೊಂಟದಲ್ಲಿ ಪೀತಾಂಬರ ವನ್ನುಟ್ಟು 
ಸ್ವರ್ಣಮೇಖಲೆಯನ್ನೂ ಹೆಗಲಿನಲ್ಲಿ ಉತ್ತರೀಯವನ್ನು ಧರಿಸಿ 
ಕೊಂಡು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದನು. ೩೦ 
-೩೨ ॥ ದುಂಬಿಗಳ ಸಮೂಹಗಳಿಂದ ಕೂಡಿದ್ದ ವನಮಾಲೆಯನ್ನೂ 
ಅವನು ಧರಿಸಿದ್ದನು. ಪರೀಕ್ಷಿತನೇ ! ಆ ಉರುಕ್ರಮನು (ತ್ರಿವಿಕ್ರ 
ಮನು) ತನ್ನ ಒಂದು ಹೆಜ್ಜೆಯಿಂದ ಬಲಿಗೆ ಸೇರಿದ ಭೂ ಮಂಡಲ 
ವನ್ನೂ, ಶರೀರದಿಂದ ಅಂತರಿಕ್ಸವನ್ನೂ, ಭುಜಗಳಿಂದ ದಿಕ್ಕು 
ಗಳನ್ನೂ ಆಕ್ರಮಿಸಿದನು. ಎರಡನೆಯ ಹೆಜ್ಜೆಯಿಂದ ಸ್ವರ್ಗವನ್ನೂ 
ಆಕ್ರಮಿಸಿದನು. ಮೂರನೆಯ ಹೆಜ್ಜೆಯನ್ನಿಡಲು ಬಲಿಯ ಯಾವ 
ವಸ್ತುವೂ ಉಳಿಯಲಿಲ್ಲ ಭಗವಂತನಾದ ತ್ರಿವಿಕ್ರಮನ ಆ ಎರಡನೆಯ 
ಹೆಜ್ಜೆಯು ಮೇಲೆ-ಮೇಲೆ ಬೆಳೆಯುತ್ತಾ ಮಹರ್ಲೊೋಕ, ಜನೋ 
ಲೋಕ, ತಪೋಲೋಕಗಳನ್ನು ದಾಟಿ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ 
ರುವ ಸತ್ಯಲೋಕವನ್ನು ಸೇರಿತು. ॥ ೩೩-೩೪ ॥ 


ಇಪ್ಪತ್ತನೆಯ ಅಧ್ಯಾಯವು ಮುಗಿಯಿತು. ॥ ೨೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟದು ಸೃಂಧೇ 
ವಿಶ್ವರೂಪದರ್ಶನಂ ನಾಮ ವಿಂಶೋತಧ್ಯಾಯಃ ॥ ೨೦॥ 


ON 
ಇಪ್ಪತ್ತೊಂದನೆಯ ಅಧ್ಯಾಯ 
ಬಲಿಬಂಧನ 
ಶ್ರೀಶುಕ ಉವಾಚ -ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾ 
ಜನೇ! ಭಗವಂತನ ಚರಣಕಮಲವು ಸತ್ಯಲೋಕವನ್ನು ವ್ಯಾಪಿಸಿತು. 
ಸತಂ ಸಮಾ ಬವೋ:ನಬೇಂದುಟ: ಅವನ ದಿವ್ಯವಾದ ನಖಚಂದ್ರಿಕೆಯಿಂದ ಸತ್ಯಲೋಕದ ಕಾಂತಿಯು 
ರ್ಹತಸ್ಪಧಾಮದುತಿರಾವೃತೋ5ಭೃಗಾತ್‌ । ಮಸಕಾಗಿ ಹೋಯಿತು. ಸ್ವಯಂ ಬ್ರಹ್ಮನೂ ಕೂಡ ಆ ಪ್ರಕಾಶದಲ್ಲಿ 


ಮರೀಚಿಮಿಶ್ರಾ ಯಷಯೋ ಬೃಹದ್ವತಾಃ 
ಸನಂದನಾದ್ಯಾ ನರದೇವ ಯೋಗಿನಃ 


ವೇದೋಪವೇದಾ ನಿಯಮಾನ್ದಿತಾ ಯಮಾ- 
ಸ್ಪರ್ಕೇತಿಹಾಸಾಂಗ ಪುರಾಣಸಂಹಿತಾಃ । 

ಯೇ ಚಾಪರೇ ಯೋಗಸಮೀರದೀಪಿತ- 
ಜ್ಞಾನಾಗ್ನಿನಾ ರಂಧಿತಕರ್ಮಕಲ್ಪಹಾಃ I 

ವವಂದಿರೇ ಯತ ಶ್ನರಣಾನುಭಾವತಃ 


ಮುಳುಗಿಹೋದನು. ಮರೀಚಿಯೇ ಮೊದಲಾದ ಖಯಷಿಗಳೂ, 


॥| ೧ ॥ | ಸನಂದನಾದಿ ನೈಷ್ಠಿಕ ಬ್ರಹ್ಮಚಾರಿಗಳ, ಇತರ ಮಹಾಮಹಾ 


ಯೋಗಿಗಳೂ ಕೂಡ ಭಗವಂತನ ಚರಣಕಮಲವನ್ನು ಭಕ್ತಿಭಾವ 
ದಿಂದ ಸ್ವಾಗತಿಸಿದರು. ॥ ೧ ॥ ಬ್ರಹ್ನಲೋಕದಲ್ಲಿ ಮೂರ್ತಿವತ್ತಾಗಿ 
ನೆಲೆಸಿರುವ ವೇದಗಳೂ, ಉಪವೇದಗಳೂ, ನಿಯಮ-ಯಮ 
ಗಳೂ, ತರ್ಕ-ಇತಿಹಾಸಗಳೂ, ವೇದಾಂಗಗಳೂ, ಪುರಾಣ-ಸಂಹಿತೆ 
ಗಳೂ ಎಲ್ಲವೂ ಪರಮಪುರುಷನ ಚರಣಾರವಿಂದವನ್ನು ಸ್ವಾಗತಿ 
ಸಲು ce ಯೋಗರೂಪವಾದ ವಾಯುವಿನಿಂದ ಜ್ಞಾನಾಗ್ನಿ 
ಯನ್ನು ಪ್ರಜ್ವಲಿತಗೊಳಿಸಿ ಕರ್ಮಮಲವನ್ನು ಭಸ್ಥಗೊಳಿಸಿದ್ದ 
ಮಹಾತ್ಮರೆಲ್ಲರೂ ಭಗವಂತನ ಚರಣವನ್ನು ವಂದಿಸಿದರು. ಇದೇ 


ಸ್ವಾಯಂಭುವಂ ಧಾಮ ಗತಾ ಅಕರ್ಮಕಮ್‌ ॥ ೨ ॥ | ಚರಣಕಮಲದ ಸ್ಥರಣೆಯ ಮಹಿಮೆಯಿಂದ ಇವರೆಲ್ಲರೂ 


21 ಅಧ್ಯಾಯ] 


ಅಥಾಂಪ್ರಯೇ ಪ್ರೋನ್ಷಮಿತಾಯ ವಿಷ್ಣೋ- 
ರುಪಾಹರತ್ವದ್ಯಭವೋ5ರ್ಹಣೋದಕಮ್‌ | 

ಸಮರ್ಚ್ಯ ಭಕಾ ್ಯಭ್ಯಗೃಣಾಚ್ಛುಟಿಶ್ರವಾ 
ಯನ್ನಾಭಿಪಂಕೇರುಹಸಂಭವಃ ಸ್ವಯಮ್‌ ॥ ೩ ॥ 


ಧಾತುಃ ಕಮಂಡಲುಜಲಂ ತದುರುಕ್ರಮಸ್ಯ 
ಪಾದಾವನೇಜನಪವಿತ್ರತಯಾ ನರೇಂದ್ರ । 

ಸ್ಪರ್ಧುನ್ಯಭೂನ್ನಭಸಿ ಸಾ ಪತತೀ ನಿಮಾರ್ಷಿ 
ಲೋಕತ್ರಯಂ ಭಗವತೋ ವಿಶದೇವಕೀರ್ತಿಃ ॥ ೪ ॥ 


ಬ್ರಹ್ಮಾದಯೋ ಲೋಕನಾಥಾಃ ಸ್ವನಾಥಾಯ ಸಮಾದ್ಧತಾಃ । 
ಸಾನುಗಾ ಬಲಿಮಾಜಹ್ರುಃ ಸಂಕ್ಟಿಪ್ರಾತ್ಮಬಿಭೂತಯೇ 
un ೫ ॥ 


ತೋಯೈೆಃ ಸಮರ್ಹಣ್ಯೆ: ಸ್ರಗ್ಫಿರ್ದಿವ್ಯಗಂಧಾನುಲೇಪನ್ಯ: । 


ಧೂಪೈರ್ದಿಪೈಃ ಸುರಭಿಭಿರ್ಲಾಜಾಕ್ಟತಫಲಾಂಕುರೈ: 
॥ ೬ ॥ 

ಸ್ತವನೈರ್ಜಯಶಬ್ದೆ ೈಶ್ಚ ತದ್ವೀರ್ಯಮಹಿಮಾಂಕಿತೈ: | 

ನೃತ್ಯವಾದಿತ್ರಗೀತೈಶ್ಚ ಶಂಖದುಂದುಭನಿಷ್ನನ್ನೆ: 
1 ೭ ॥ 


ಜಾಂಬವಾನ್ಸಕ್ಷರಾಜಸ್ತು ಭೇರೀಶಬೆ ಕೈರ್ಮನೋಜವಃ I 


ವಿಜಯಂ ದಿಕ್ಷುಸರ್ವಾಸು ಮಹೋತ್ಸವಮಘೋಷಯತ್‌ 
॥ ೮॥ 


ಮಹೀಂ ಸರ್ವಾಂ ಹೃತಾಂ ದೃಷ್ಟ್ವಾತ್ರಿಪದವ್ಯಾಜಯಾಚ್ಸಯಾ । 
ಊಚುಃ ಸ್ವಭರ್ತುರಸುರಾ ದೀಕ್ಬಿತಸ್ಯಾತ್ಯಮರ್ಷಿತಾಃ 
॥| ೯ | 


ನ ವಾ ಅಯಂ ಬ್ರಹ್ಮಬಂಧುರ್ವಿಷ್ಣುರ್ಮಾಯಾವಿನಾಂ ವರಃ। 


ದ್ವಿಜರೂಪಪ್ರತಿಚ್ಛನ್ನೋ ದೇವಕಾರ್ಯಂ ಚಿಕೀರ್ಷತಿ 
॥ ೧೦॥ 


ಅನೇನ ಯಾಚಮಾನೇನ ಶತ್ರುಣಾ ವಟುರೂಪಿಣಾ 1 


ಸರ್ವಸ್ವಂ ನೋ ಪೃತಂ ಭರ್ತುರ್ನ್ಯಸ್ರದಂಡಸ್ಕ ಬರ್ಹಿಷಿ 
1 ೧೧॥ 


ಅಷ್ಟಮ ಸೃಂಧ 


889 


ಕರ್ಮದಿಂದ ದೊರೆಯದಿರುವ ಬ್ರಹ್ಮದೇವರ ಧಾಮವನ್ನು 
ಹೊಂದಿದ್ದರು. ॥ ೨॥ ಭಗವಾನ್‌ ಬ್ರಹ್ಮದೇವರ ಕೀರ್ತಿಯು. 
ಪರಿಶುದ್ಧವಾದುದು. ಅವರು ಮಹಾವಿಷ್ಣುವಿನ ನಾಭಿಕಮಲದಿಂದ 
ಉತ್ಪನ್ನರಾಗಿದ್ದರು. ಅವರು ತಮ್ಮ ಲೋಕಕೆ ಆಗಮಿಸಿದ್ದ ವಿಶ್ವ 
ರೂಪನಾದ 5ಗವಂತನ ಅಡಿದಾವರೆಗೆ *ಸ್ವಾಗತವಿತ್ರ ಬಳಿಕ 
ಅರ್ಫ್ಯ-ಪಾದ್ಯಗಳಿಂದ ಸಂಪೂಜಿಸಿ ಆ ದಿವ್ಯ 'ಫಾದ- ಪದ್ಧವನ್ನು 
ತೊಳೆದರು. ಹೀಗೆ ತುಂಬುಭಕ್ತಿಯಿಂದಲೂ. ಅರ್ಚಿಸಿದ ಬಳಿಕ 
ಪ್ರೇಮಭಾವದಿಂದ ಅವನನ್ನು ಸ್ತುತಿಸಿದರು. ॥ ೩ ॥ 

ಪರೀಕ್ಷಿತನೇ | ಬ್ರಹ್ಮನ ಕಮಂಡಲುವಿನಲ್ಲಿದ್ದ ಆ ತೀರ್ಥವು 
ಭಗವಾನ್‌ ತ್ರಿವಿಕ್ರಮನ ಪಾದವನ್ನು ತೊಳೆದುದರಿಂದ ಪವಿತ್ರವಾದ 
ಗಂಗೆಯಾಗಿ' ಪರಿಣಮಿಸಿತು. ಅದು ಆಕಾಶದಿಂದ ಭೂಮಿಗೆ 
ಬಂದು ಮೂರು ಲೋಕಗಳನ್ನು ಪವಿತ್ರಗೊಳಿಸುತ್ತಿದೆ. ವಿಷ್ಣು 
ಪಾದೋದ್ಧವೆಯಾದ ಈ ಗಂಗೆಯು ಭಗವಂತನ ಮೂರ್ತಿಮಂತ 
ಉಜ್ವಲ ಕೀರ್ತಿಯಾಗಿದೆ. ॥ ೪ ॥ ಭಕ್ತರ ಅನುಕೂಲಕ್ಕಾಗಿ ಭಗ 
ವಂತನು ತನ್ನ ರೂಪವನ್ನು ಸಣ್ಣದಾಗಿಸಿಕೊಂಡು ತನ್ನ ವಿಭೂತಿ 
ಗಳನ್ನು ಸಂಕೋಚಗೊಳಿಸಿಕೊಂಡಾಗ ಬ್ರಹ್ಮಾದಿ ಲೋಕಪಾಲರು 
ತಮ್ಮ ಅನುಯಾಯಿಗಳೊಂದಿಗೆ ಅತ್ಯಂತ ಆದರಭಾವದಿಂದ ತಮ್ಮ 
ಸ್ವಾಮಿಯಾದ ಭಗವಂತನಿಗೆ ಪೂಜೆಯನ್ನು ಸಮರ್ಪಿಸಿದರು. 
॥೫॥ ಅವರು ಅರ್ಫ್ಯ ಪಾದ್ಯಾಚಮನೀಯ ಮಧುಪರ್ಕ 
ಗಳಿಂದಲೂ, ಪುಷ್ಪಗಳಿಂದಲೂ, ದಿವ್ಯವಾದ ಗಂಧ-ಅಂಗರಾಗ 
ಗಳಿಂದಲೂ, ಸುವಾಸನೆಯುಳ್ಳ ಧೂಪ-ದೀಪ, ಅರಳು-ಅಕ್ಕತೆ 
ಗಳಿಂದಲೂ ಫಲ-ಅಂಕುರಗಳಿಂದಲೂ, ಭಗವಂತನ ಪರಾಕ್ರಮ- 
ಮಹಿಮೆಗಳಿಂದೊಡಗೂಡಿದ ಸ್ತೋತ್ರಗಳಿಂದಲೂ, ಜಯ-ಜಯ 
ಘೋಷಗಳಿಂದಲೂ, ನೃತ್ಯ-ಗೀತ-ವಾದ್ಯಗಳಿಂದಲೂ, ಶಂಖ- 
ದುಂದುಭಿಗಳ ಧ್ವನಿಯಿಂದಲೂ ಆ ತ್ರಿವಿಕ್ರಮ ಭಗವಂತನನ್ನು 
ಆರಾಧಿಸಿದರು. ॥ ೬-೭ ॥ ಆ ಸಮಯದಲ್ಲಿ ಕರಡಿಗಳ ರಾಜ 
ನಾದ ಜಾಂಬವಂತನು ಮನೋವೇಗಕ್ಕೆ ಸಮಾನವಾಗಿ ವೇಗದಿಂದ 
ಎಲ್ಲ ದಿಕ್ಕುಗಳಲ್ಲಿಯೂ ಓಡಾಡುತ್ತಾ ಭೇರಿಯ ಶಬ್ದದೊಡನೆ 
ಭಗವಂತನ ಮಂಗಲಮಯ ವಿಜಯೋತ್ಸವ ವಾರ್ತೆಯನ್ನು ಸಾರಿ 
ದನು. ॥ ೮ ॥ 

ಈ ವಾಮನ ಮೂರ್ತಿಯು ಮೂರುಹೆಜ್ಜೆ ಭೂಮಿಯನ್ನು 
ಬೇಡುವ ನೆಪದಿಂದ ಇಡೀ ಭೂಮಿಯನ್ನೇ ಮೂರು ಲೋಕಗಳನ್ನೇ 
ತಮ್ಮಿಂದ ಕಿತ್ತುಕೊಂಡಿರುವುದನ್ನು ನೋಡಿ ಅಸುರರು ಅತ್ಯಂತ 
ಕ್ರುದ್ಧರಾದರು. ಅವರು ತಮ್ಮ-ತಮ್ಮಲ್ಲೇ ಯೋಚಿಸತೊಡಗಿದರು 
೨ ನಮ್ಮ ಒಡೆಯನು ಈ ಸಮಯದಲ್ಲಿ ಯಜ್ನರಿಕ್ಷಿತ 
ನಾಗಿರುವನು. ಅದರಿಂದ ಅವನು ಏನನ್ನೂ ಮಾತನಾಡು 
ವುದಿಲ್ಲ ॥ ೯ ॥ ಎಲಾ! ಇವನು ಸಾಮಾನ್ಯ ' ಬ್ರಾಹ್ಮಣನಲ್ಲ! 
ಇವನು ಮಹಾಮಾಯಾವಿಯಾದ ವಿಷ್ಣುವೇ ಆಗಿದ್ದಾನೆ. ಬ್ರಾಹ್ಮಣ 
ರೂಪವನ್ನು ಧರಿಸಿ ಇವನು ದೇವತೆಗಳ ಕಾರ್ಯವನ್ನು ಸಾಧಿ 
ಸಿಕೊಡಲು- ಬಯಸುತ್ತಿರುವನು. ॥ ೧೦ ॥ ನಮ್ಮ ಒಡೆಯನು 
ಯಜ್ಞದ ದೀಕ್ಷಿತನಾಗಿರುವಾಗ ಯಾರಿಗೂ ಯಾವ ವಿಧವಾದ 
ಶಿಕ್ಷೆಯನ್ನೂ ಕೊಡಲಾರನು. ಇಂತಹ ಸಮಯದಲ್ಲೇ ಈ ನಮ್ಮ 
ಶತ್ರುವು ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಮೊದಲು ಮೂರಡಿ 
ಭೂಮಿಯನ್ನು ಯಾಚಿಸಿ ಅನಂತರದಲ್ಲಿ ನಮ್ಮ ಸರ್ವಸ್ವವನ್ನು 
ಅಪಹರಿಸಿಬಿಟ್ಟನಲ್ಲ! 1॥೧೧॥ 


890 ಶ್ರೀಮದ್ಭಾಗವತ [ ಅಧ್ಯಾಯ 21 
ಸತ್ಯವ್ರತಸ್ಯ ಸತತಂ ದೀಕ್ಷಿತಸ್ಯ ವಿಶೇಷತಃ । ನಮ್ಮ ಸ್ವಾಮಿಯಾದರೋ ಸತತವಾಗಿ ಸತ್ಯದಲ್ಲಿಯೇ ಪರಮ 
ನಾನೃತಂ ಭಾಷಿತುಂ ಶಕ್ಕಂ ಬ್ರಹ್ಮಣ್ಯಸ್ಯ ದಯಾವತಃ ನಿಷ್ಠೆಯುಳ್ಳವನು. ಅದರಲ್ಲಿಯೂ ವಿಶೇಷವಾಗಿ ಯಜ್ಞದ ದೀಕ್ಷಿತ 
8 1 ೧೨ ॥ | ನಾಗಿರುವನು. ಅವನು ಬ್ರಾಹ್ಮಣ ಭಕ್ತನೂ, ದಯಾಳುವೂ ಆಗಿರು 

ನ ತ ವುದರಿಂದ ಸುಳ್ಳುಹೇಳಲು ಸಾಧ್ಯವಾಗುವುದಿಲ್ಲ ॥ ೧೨॥ 

ತಸ್ಮಾದಸ್ಥ ವಧೋ ಧರ್ಮೊೋ ಭರ್ತುಃ ಶುಷ್ರೂಷಣಂ ಚ ನಃ I ಇಂತಹ ಸಂದರ್ಭದಲ್ಲಿ ನಮ್ಮ ಶತ್ರುವನ್ನು ವಧಿಸುವುದೇ ನಮ್ಮ 
ಇತ್ಯಾಯುಧಾನಿ ಜಗಹುರ್ಬಲೇರನುಚರಾಸುರಾಃ | ಧರ್ಮವೂ, ಕರ್ತವ್ಯವೂ ಆಗಿದೆ. ಇದರಿಂದ ನಮ್ಮ ಒಡೆಯನ 

HW ೧೩ ॥ 


ತೇ ಸರ್ವೇ ವಾಮನಂ ಹಂತುಂ ಶೂಲಪಟ್ಟಿಶಪಾಣಯಃ I 
ಅನಿಚ್ಛತೋ ಬಲೇ ರಾಜನಾ ಿದ್ರವನ್‌ ಜಾತಮನ್ಯವಃ 


1 ೧೪ ॥ 
ತಾನಭಿದ್ರವತೋ ದೃಷ್ಟ್ವಾ ದಿತಿಜಾನೀಕಪಾನ್ನೃಪ । 
ಪ್ರಹಸ್ಯಾನುಚರಾ ವಿಷ್ಣೋಃ ಪ್ರತ್ಯಷೇಧನ್ನುದಾಯುಧಾಃ 

Wu ೧೫ ॥ 


ನಂದಃ ಸುನಂದೋ5ಥ ಜಯೋ ವಿಜಯಃ ಪ್ರಬಲೋ ಬಲಃ 
ಕುಮುದಃ ಕುಮುದಾಕ್ಚಶ್ವ ವಿಷ್ರೀನಃ ಪತತ್ವಿರಾಟ್‌ 

11 ೧೬॥ 
ಜಯಂತಃ ಶ್ರುತದೇವಶ್ಚ ಪುಷ್ಪದಂತೋ5ಥ ಸಾತ್ವತಃ 
ಸರ್ವೇ ನಾಗಾಯುತಪ್ರಾಣಾಶ್ಚಮೂಂತೇ ಜಘ್ನುರಾಸುರೀಮ್‌ 


॥ ೧೭ ॥ 
ಹನ್ಯಮಾನಾನ್ಸಶಾನ್‌ ದೃಷ್ಟ್ವಾ ಪುರುಷಾನುಚರೈರ್ಬಲಿಃ । 
ವಾರಯಾಮಾಸ ಸಂರಬ್ಬಾನ್ಯಾವ್ಯಶಾಪಮನುಸ್ಥರನ್‌ 

॥ ೧೮ ॥ 


ಹೇ ವಿಪ್ರಚಿತ್ತೇ ಹೇ ರಾಹೋ ಹೇ ನೇಮೇ ಶ್ರೂಯತಾಂವಚಃ 
ಮಾ ಯುಧ್ಯತ ನಿವರ್ತಧ್ಧಂ ನ ನಃ ಕಾಲೋ ಯಮರ್ಥಕೃತ್‌ 

11೧೯೬ 
ಯಃ ಪ್ರಭುಃ ಸರ್ವಭೂತಾನಾಂ ಸುಖದುಜರೋಪಪತ್ತಯೇ । 
ತಂ ನಾತಿವರ್ತಿತುಂ ದೈತ್ಯಾ: ಪೌರುಪ್ಠೆರೀಶ್ಚರ ಪುಮಾನ್‌ 

॥ ೨೦ ॥ 
ಯೋ ನೋ ಭವಾಯ ಪ್ರಾಗಾಸೀದಭವಾಯ ದಿವೌಕಸಾಮ್‌ । 
ಸ ಏವ ಭಗವಾನದ್ಯ ವರ್ತತೇ ತದ್ದಿಪಷರ್ಯಯಮ್‌ 

1 ೨೧ ॥ 
ಬಲೇನ ಸಚಿವೈರ್ಬುದ್ದಾ ದುರ್ಗೈರ್ಮಂತ್ರೌಷಧಾದಿಭಿ: । 
ಸಾಮಾದಿಭಿರುಪಾಯೈಶ್ಚ ಕಾಲಂ ನಾತ್ಯೇತಿ ವೈ ಜನಃ 

॥1 ೨೨ ॥ 
ಭವದ್ದಿರ್ನಿರ್ಜಿತಾ ಹ್ಯೇತೇ ಬಹುಶೋತನುಚರಾ ಹರೇಃ | 
ದೈವೇನರ್ದ್ವೈಸ್ತ ಏವಾದ್ಯ ಯುಧಿ ಜಿತ್ವಾ ನದಂತಿ ನಃ 

॥| ೨೩ ॥ 
ಏತಾನ್ವಯಂ ವಿಜೇಷ್ಯಾಮೋ ಯದಿ ದೈವಂ ಪ್ರಸೀದತಿ । 
ತಸ್ಥಾತ್ಕಾಲಂ ಪ್ರತೀಕ್ಷದ್ಧಂ ಯೋ ನೋರಠರ್ಥತ್ವಾಯ ಕಲ್ಪತೇ 

॥ ೨೪ ॥ 


ಸೇವೆಯೂ ಆಗುವುದು' ಎಂದು ನಿರ್ಧರಿಸಿ ಬಲಿ ಚಕ್ರವರ್ತಿಯ 
ಅನುಚರರು ತಮ್ಮ-ತಮ್ಮ ಆಯುಧಗಳಿಂದ ಸಜ್ಜಾದರು. ॥ ೧೩ ॥ 
ಪರೀಕ್ಷಿತನೇ | ರಾಜನಾದ ಬಲಿಯು ಬಯಸದಿದ್ದರೂ, ಅವನ 
ಅನುಮತಿಯನ್ನೂ ಪಡೆಯದೆಯೇ ಎಲ್ಲರೂ ಅತ್ಯಂತ ಕ್ರೋಧ 
ಗೊಂಡು ಶೂಲ, ಪಟ್ಟಿಶ ಮುಂತಾದ ಆಯುಧಗಳನ್ನು ಹಿಡಿದು 
ಕೊಂಡು ಭಗವಾನ್‌ ವಾಮನನನ್ನು ಕೊಲ್ಲಲು ಮುಗಿಬಿದ್ದರು. 
॥ ೧೪ ॥ ರಾಜೇಂದ್ರಾ | ದೈತ್ಯ ಸೇನಾಪತಿಗಳು ಆಕ್ರಮಣಕ್ಕಾಗಿ 
ಓಡಿಬರುವುದನ್ನು ಮಹಾವಿಷ್ಣುವಿನ ಪಾರ್ಷದರು ನೋಡಿದಾಗ 
ಗಹಗಹಿಸಿ ನಗುತ್ತಾ ತಮ್ಮ-ತಮ್ಮ ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಂಡು 
ದೈತ್ಯಸ್ಥೆನಿಕರನ್ನು ತಡೆದು ನಿಲ್ಲಿಸಿದರು. ॥ ೧೫ ॥ ನಂದ, ಸುನಂದ, 
ಜಯ, ವಿಜಯ, ಪ್ರಬಲ, ಬಲ, ಕುಮುದ, ಕುಮುದಾಕ್ಚ 
ವಿಶ್ವಕ್ಷೇನ ಗರುಡ, ಜಯಂತ, ಶ್ರುತದೇವ, ಪುಷ್ಪದಂತ, ಸಾತ್ವತ 
ಮುಂತಾದ ಭಗವಂತನ ಪಾರ್ಷದರೆಲ್ಲರೂ ಹತ್ತು-ಹತ್ತುಸಾವಿರ 
ಆನೆಗಳ ಬಲವುಳ್ಳವರು. ಇವರೆಲ್ಲರೂ. ಅಸುರರ ಸೇನೆಯನ್ನು 
ಸಂಹರಿಸತೊಡಗಿದರು. ॥ ೧೬-೧೭ ॥ ಭಗವಂತನ ಪಾರ್ಷದರು. 
ತನ್ನ ಸೈನಿಕರನ್ನು ಕೊಲ್ಲುತ್ತಿರುವುದನ್ನು ಬಲಿಯು ನೋಡಿದನು. 
ನಮ್ಮ ಸೈನಿಕರು ಕ್ರೋಧಗೊಂಡು ಅವರೊಂದಿಗೆ ಯುದ್ಧಮಾಡಲು 
ಸಿದ್ಧರಾಗಿದ್ದಾರೆ. ಅವನು ಶುಕ್ರಾಚಾರ್ಯರ ಶಾಪವನ್ನು ನೆನೆದು 
ವಿಪ್ರಚಿತ್ತಿ, ರಾಹು, ನೇಮಿ ಮೊದಲಾದ ದೈತ್ಯ ರನ್ನು ಸಂಬೋಧಿ 
ಸುತ್ತಾ - ಸಹೋದರರೇ | ನನ್ನ ಮಾತನ್ನು ಕೇಳಿರಿ, ಯುದ್ಧಮಾಡದೆ 
ಹಿಂದೆ ಸರಿಯಿರಿ. ಈ ಸಮಯವು ನಮಗೆ ಅನುಕೂಲವಾಗಿಲ್ಲ 
ಎಂದು ನುಡಿದನು. ॥ ೧೮-೧೯ ॥ ಸಮಸ್ತ ಪ್ರಾಣಿಗಳಿಗೆ ಸುಖ 
ಮತ್ತು ದುಃಖವನ್ನು ಕೊಡಲು ಸಮರ್ಥವಾದ ಕಾಲವನ್ನು 
ಯಾರಾದರೂ ತನ್ನ ಪ್ರಯತ್ನದಿಂದ ಅತಿಕ್ರಮಿಸಲು ಬಯಸಿದರೆ 
ಅದು ಅವನ ಶಕ್ತಿಗೆ ಮೀರಿದುದು. ॥ ೨೦॥ ಯಾವ ಕಾಲ 
ಪುರುಷನು ಈ ಹಿಂದೆ ನಮ್ಮ ಉನ್ನತಿಗೂ, ದೇವತೆಗಳ ಅವನತಿಗೂ 
ಕಾರಣನಾಗಿದ್ದನೋ ಆ ಕಾಲಪುರುಷನೇ ಇಂದು ನಮ್ಮ 
ಅವನತಿಗೂ, ದೇವತೆಗಳ ಉನ್ನತಿಗೂ ಕಾರಣವಾಗಿದೆ. ॥ ೨೧ ॥ 
ಮನುಷ್ಯರು - ಬಲ, ಮಂತ್ರೀ, ಬುದ್ಧಿ ದುರ್ಗ, ಮಂತ್ರ, ಔಷಧಿ 
ಹಾಗೂ ಸಾಮ-ದಾನ ಮೊದಲಾದ ಉಪಾಯಗಳು - ಇವು 
ಗಳಲ್ಲಿ ಯಾವ ಉಪಾಯದಿಂದಾಗಲೀ, ಅಥವಾ ಎಲ್ಲದರ 
ಮೂಲಕವಾಗಲೀ ಕಾಲಪುರುಷನನ್ನು ಗೆಲ್ಲಲಾಗುವುದಿಲ್ಲ ॥ ೨೨ ॥ 
ದೈವವು ನಿಮಗೆ ಅನುಕೂಲವಾಗಿದ್ದಾಗ ನೀವು ದೇವತೆಗಳನ್ನು 
ಅನೇಕಬಾರಿ ಗೆದ್ದಿರುವಿರಿ. ಆದರೆ ಇಂದು ಅವರೇ ಯುದ್ಧದಲ್ಲಿ 
ನಮ್ಮನ್ನು ಗೆದ್ದು ಸಿಂಹನಾದ ಮಾಡುತ್ತಿದ್ದಾರೆ. ॥ ೨೩ ॥ ಮುಂದೆ 
ದೈವಾನುಕೂಲವು ನಮಗೆ ಒದಗಿ ಬಂದಾಗ ನಾವೂ ಅವರನ್ನು 
ಗೆದ್ದೇ ಗೆಲ್ಲುತ್ತೇವೆ. ಆದುದರಿಂದ ನೀವೆಲ್ಲ ಈಗ ಯುದ್ಧವನ್ನು 
ನಿಲ್ಲಿಸಿ ಕಾರ್ಯಸಿದ್ಧಿಯಾಗುವಂತಹ ಕಾಲವನ್ನು ಪ್ರತೀಕ್ಷೆ 
ಮಾಡುತ್ತಿರಿ. ॥ ೨೪ ॥ 


21 ಅಧ್ಯಾಯ] 


ಅಷ್ಟಮ ಸೃಂಧ 


891 


ಶ್ರೀಶುಕ ಉವಾಚ 


ಪತ್ಯುರ್ನಿಗದಿತಂ ಶ್ರುತ್ವಾ ದೈತ್ಯದಾನವಯೂಥಪಾಃ । 
ರಾಂ ನಿವಿವಿಶೂ ರಾಜನ್ನಿಹ್ಲುಪಾರ್ಷದತಾಡಿತಾ: 
11 ೨೫ ॥ 


ಅಥ ತಾರ್ಕ್ವ್ವಸುತೋ ಜ್ಞಾತ್ವಾ ವಿರಾಟ್ಜಭುಚಿಕೀರ್ಷಿತಮ್‌ | 
ಬಬಂಧ ವಾರುಣೈ: ಪಾಶೈರ್ಬಲಿಂ ಸೌತ್ಯೇನಹನಿ ಕ್ರತೌ 


॥ ೨೬ ॥ 
ಹಾಹಾಕಾರೋ ಮಹಾನಾಸೀ- 
ದ್ರೋದಸ್ಯೋಃ ಸರ್ವತೋದಿಶಮ್‌ 1 
ಗೃಹ್ಯಮಾಣೇರ ಸುರಪತೌ 
ಎಷ್ಟುನಾ ಪ್ರಭವಿಷ್ಣುನಾ 1೨೭ ॥ 


ತಂ ಬದ್ಧಂ ವಾರುಣೈ: ಪಾಶೈರ್ಭಗವಾನಾಹ ವಾಮನಃ । 

ನಷ್ಟಶ್ರಿಯಂ ಸ್ಥಿರಪ್ರಜ್ಞಮುದಾರಯಶಸಂ ನೃಪ 
॥ ೨೮ ॥ 

ಪದಾನಿ ತ್ರೀಣಿ ದತ್ತಾನಿ ಭೂಮೇರ್ಮಹ್ಯಂ ತ್ವಯಾಸುರ । 


ದ್ವಾಭ್ಯಾಂಕ್ರಾಂತಾ ಮಹೀ ಸರ್ವಾ ತೃತೀಯಮುಪಕಲ್ಪಯ 
॥ ೨೯॥ 


ಯಾವತ್ತಪತ್ಯಸೌ ಗೋಭಿರ್ಯಾವದಿಂದುಃ ಸಹೋದುಭಿ: । 
ಯಾವದ್ದರ್ಷತಿ ಪರ್ಜನ್ಯಸ್ತಾವತೀ ಭೂರಿಯಂ ತವ 
f ೩೦ ॥ 


ಪದೈಕೇನ ಮಯಾ ಕ್ರಾಂತೋ ಭೂರ್ಲೋಕಃ ಖಂ ದಿಶಸ್ತನೋಃ। 

ಸ್ವರ್ಲೋಕಸ್ತು ದ್ವಿತೀಯೇನ ಪಶ್ಯತಸ್ತೇ ಸ್ವಮಾತ್ಮನಾ 
1೩0 

ಪ್ರತಿಶ್ರುತಮದಾತುಸ್ತೇ ನಿರಯೇ ವಾಸ ಇಷ್ಯತೇ। 


ವಿಶ ತ್ವಂ ನಿರಯಂ ತಸಾದ್ಭುರುಣಾ ಚಾನುಮೋದಿತಃ 
॥1 ೩೨ ॥ 


ವೃಥಾ ಮನೋರಹಥಸ್ತಸ್ಕ ದೂರೇ ಸರ್ಗಃ ಪತತ್ಯಧಃ । 
ಪ್ರತಿಶ್ರುತಸ್ಯಾದಾನೇನ ಯೋತರ್ಥಿನಂ ವಿಪ್ರಲಂಭತೇ 
॥೩೩॥ 


ವಿಪ್ರಲಬ್ಬೋ ದದಾಮೀತಿ ತ್ವಯಾಹಂ ಚಾಢ್ಯಮಾನಿನಾ । 
ತದ್ವ್ಯಲೀಕಫಲಂ ಭುಂಕ್ಷ್ಯ ನಿರಯಂ ಕತಿಚಿತ್ತಮಾಃ 
॥1 ೩೪॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ಹೀಗೆ ದೈತ್ಯಸೇನಾನಾಯಕರು ತಮ್ಮ ಒಡೆಯನಾದ ಬಲಿಯ 
ಮಾತನ್ನು ಕೇಳಿ ಭಗವಂತನ ಪಾರ್ಷದರಿಂದ ಪರಾಜಿತ ರಾದ 
ದಾನವರೂ, ದೈತ್ಯಸೇನಾಪತಿಗಳೂ ರಸಾತಳಕ್ಕೆ ಹೊರಟು 
ಹೋದರು. ॥ ೨೫ ॥ ಅವರು ಹೊರಟುಹೋದ ಬಳಿಕ ಪಕ್ಷಿಶ್ರೇಷ್ಠ 
ನಾದ ಗರುಡನು ಭಗವಾನ್‌ ಶ್ರೀವಾಮನನ ಮನಸಿನ ಇಂಗಿತವನ್ನು 
ಅರಿತು, ಬಲಿಯ ಆ ಅಶ್ವಮೇಧ ಯಜ್ಞದಲ್ಲಿ ಸೋಮಪಾನವಾಗ 
ಬೇಕಿದ್ದ ಆ ದಿನದಲ್ಲಿ ವರುಣನ ಪಾಶಗಳಿಂದ ಬಲಿಯನ್ನು ಬಂಧಿ 
ಸಿದನು. ॥ ೨೬ ॥ ಸರ್ವಶಕ್ತನಾದ ಭಗವಾನ್‌ ಮಹಾವಿಷ್ಣುವು 
ಬಲಿಯನ್ನು ಹೀಗೆ ಬಂಧಿಸಿದಾಗ ಭೂಮ್ಯಂತರಿಕ್ಟಗಳಲ್ಲಿಯೂ, 
ಸಮಸ್ತ ದಿಕ್ಕುಗಳಲ್ಲಿ ಭಾರೀ ಹಾಹಾಕಾರವೇ ಉಂಟಾಯಿತು. 
॥ ೨೭ ॥ ಬಲಿಚಕ್ರವರ್ತಿಯು ವರುಣಪಾಶಗಳಿಂದ ಬಂಧಿಸಲ್ಪಟ್ಟ 
ದ್ದರೂ, ಅವನ ಸಮಸ್ತ ಸಂಪತ್ತು ನಷ್ಟವಾಗಿ ಹೋಗಿದ್ದರೂ ಅವನು 
ಮಾತ್ರ ಸ್ಥಿತಪ್ರಜನಾಗಿದ್ದನು. ಎಲ್ಲರೂ ಅವನ ಶ್ರೇಷ್ಠವಾದ ಯಶ 
ಸನ್ನು ಕೊಂಡಾಡುತ್ತಿದ್ದರು. ಪರೀಕ್ಷಿತನೇ | ಆಗ ಭಗವಂತನು ಬಲಿಯ 
ಬಳಿ ಇಂತೆಂದನು -॥ ೨೮ ॥ ಅಸುರಶ್ರೇಷ್ಠನೇ | ನೀನು ನನಗೆ 
ಮೂರುಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದೆ ಎರಡು ಹೆಜ್ಜೆ 
ಗಳಿಂದ ನಾನು ಸಮಸ್ತ ಭೂಮಂಡಲವನ್ನೂ ಸ್ವರ್ಗಪಾತಾಳ ಹೀಗೆ 
ಎಲ್ಲವನ್ನೂ ಅಳೆದುಕೊಂಡುಬಿಟ್ಟೆ ಈಗ ನನಗೆ ಕೊಡಬೇಕಾದ 
ಮೂರನೆಯ ಹೆಜ್ಜೆಗೆ ಸ್ಥಳಾವಕಾಶವನ್ನು ಮಾಡಿಕೊಡು. ॥ ೨೯ ॥ 
ಸೂರ್ಯನ ಕಿರಣಗಳು ಎಲ್ಲಿಯವರೆಗೆ ಪ್ರಸರಿಸಿವೆಯೋ, ಚಂದ್ರ 
ಮತ್ತು ನಕ್ಷತ್ರಗಳ ಕಿರಣಗಳು ಎಲ್ಲಿಯವರೆಗೆ ಪ್ರಸರಿಸಿವೆಯೋ, 
ಮೋಡಗಳು ಎಲ್ಲಿಯವರೆಗೆ ಮಳೆಗರೆಯುತ್ತವೆಯೋ ಅಲ್ಲಿಯ 
ವರೆಗಿನ ಇಡೀ ಪೃಥಿವಿಯು ನಿನ್ನ ಅಧಿಕಾರದಲ್ಲಿತ್ತು. ॥ ೩೦ ॥ 
ನೀನು ನೋಡು-ನೋಡುತ್ತಿರುವಂತೆ ನಾನು ಒಂದೇ ಹೆಜ್ಜೆಯಿಂದ 
ಭೂರ್ಲೊಕವನ್ನೂ ಶರೀರದಿಂದ ಆಕಾಶ ಮತ್ತು ದಿಕ್ಕುಗಳನ್ನು 
ಅಳೆದುಬಿಟ್ಟೆ. ಎರಡನೆಯ ಹೆಜ್ಜೆಯಿಂದ ಸ್ವ ರ್ಗವನ್ನು ಅಳೆದು 
ಬಿಟ್ಟೆ. ಹೀಗೆ ನಿನ್ನದೆಲ್ಲವೂ ಈಗ ನನ್ನದಾಗಿದೆ. ॥ ೩೧ ॥ ನೀನು 
ಮಾಡಿದ ಪ್ರತಿಜ್ಞೆಗನುಸಾರವಾಗಿ ನಿನ್ನಿಂದ ನಡೆಯಲು ಸಾಧ್ಯ 
ವಾಗದೆ ಇರುವುದರಿಂದ ನೀನೀಗ ನರಕಕ್ಕೆ ಹೋಗಬೇಕಾಗಿದೆ. ನಿನ್ನ 
ಗುರುವಿನ ಅನುಮತಿಯು ಇದಕ್ಕೆ ಇದ್ದೇ ಇದೆ. ಈಗ ನೀನು 
ನರಕವನ್ನು ಪ್ರವೇಶಿಸು. ॥ ೩೨ ॥ ಯಾಚಕನಿಗೆ ದಾನಕೊಡುವ 
ಪ್ರತಿಜ್ಞೆಮಾಡಿ ಅದನ್ನು ಈಡೇರಿಸದವನು, ಅವನಿಗೆ ಮೋಸ 
ಮಾಡುವವನ ಎಲ್ಲ ಮನೋರಥಗಳು ವ್ಯರ್ಥವಾಗಿಹೋಗುತ್ತವೆ. 
ಸ್ವರ್ಗದ ಮಾತಿರಲಿ ಅವನಿಗೆ ನರಕಕ್ಕೆ ಹೋಗಬೇಕಾಗುತ್ತದೆ. 
॥ ೩೩ ॥ ನಾನು ಆಡ್ಯನೆಂಬ ಅಭಿಮಾನ ನಿನ್ನಲ್ಲಿತ್ತು. ನಿನಗೆ ಕೊಡು 
ತ್ತೇನೆ ಎಂದು ನೀನು ನನ್ನಲ್ಲಿ ಪ್ರತಿಜ್ಞೆಮಾಡಿ ತಪ್ಪಿರುವೆ. ಈಗ ನೀನು 
ಕೆಲವು ವರ್ಷಗಳವರೆಗೆ ಈ ಪಾಪದ ಫಲವನ್ನು ಅನುಭವಿಸ 
ಬೇಕಾಗುವುದು. ॥ ೩೪ ॥ 

ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು. ॥ ೨೧ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ವಾಮನಪ್ರಾದುರ್ಭಾವೇ ಬಲಿನಿಗ್ರಹೋ ನಾಮೈಕವಿಂಶೋತಧ್ಯಾಯಃ॥ ೨೧ ॥ 
NS 


892 ಶ್ರೀಮದ್ಭಾಗವತ [ ಅಧ್ಯಾಯ 2 
ಇಪತ್ತೆರಡನೆಯ ಅಧ್ಯಾಯ 
ಬಲಿಯು ಭಗವಂತನನ್ನು ಸುತಿಸಿದುದು- ಭಗವಂತನು ಬಲಿಗೆ ಪ್ರಸನ್ನನಾದುದು 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕ್ಷಿತನೇ! 
ಹೀಗೆ ಭಗವಂತನು ಬಲಿಯನ್ನು ಬಹಳವಾಗಿ ತಿರಸ್ಕರಿಸಿ ಮಾತಾಡಿ 
ಏವಂ ವಿಪ್ರಕೃತೋ ರಾಜನ್ಹಲಿರ್ಭಗವತಾಸುರಃ । ದರೂ ಬಲಿಯು ಧೈರ್ಯದಿಂದ ಕದಲಲಿಲ್ಲ. ಸ್ವಲ್ಪವಾದರೂ 
ಭಿದ್ಯಮಾನೋಠಪ್ಯಭಿನ್ನಾತ್ಮಾ ಪ್ರತ್ಯಾಹಾವಿಕ್ಚವಂ ವಚಃ | ದಿಗ್ಭುದದ ನಿರ್ಭಯನಾಗಿ ಇಂತೆಂದನು -॥ ೧॥ 
॥ ೧॥ ದೈತ್ಯರಾಜ ಬಲಿಯು ಹೇಳಿದನು - ಸುರಶ್ರೇಷ್ಠನೇ। ಪುಣ್ಯ 
ಸಾತ ಶ್ಲೋಕನೇ | ನಾನು ಕೊಟ್ಟ ಮಾತನ್ನು ಅಸತ್ಯವೆಂದು ಭಾವಿಸುವೆಯಾ ?) 
ಹಾಗೆಂದಿಗೂ ಆಗಲಾರದು. ನಾನು ಅದನ್ನು ಸತ್ಯವಾಗಿಸಿ ತೋರು 
ಯದ್ಯುತ್ತಮಶ್ಲೋಕ  ಭವಾನ್ನಮೇರಿತಂ ವೆನು. ನಿನ್ನನ್ನು ಎಂದಿಗೂ ವಂಚಿಸುವುದಿಲ್ಲ ನೀನು ಕೃಪೆದೋರಿ 


ವಚೋ ವ್ಯಲೀಕಂ ಸುರವರ್ಯ ಮನ್ಯತೇ | 
ಕರೋಮ್ಯತಂ ತನ್ನ ಭವೇತ್ಚಲಂಭನಂ 
ಪದಂ ತೃತೀಯಂ ಕುರು ಶೀರ್ಷಿ ಮೇ ನಿಜಮ್‌ ॥ ೨ ॥ 


ಬಿಭೇಮಿ ನಾಹಂ ನಿರಯಾತ್ಚದಚ್ಯುತೋ 
ನ ಪಾಶಬಂಧಾದ್ವಸನಾದ್ದುರತ್ಯಯಾತ್‌ । 
ನೈವಾರ್ಥಕೃಚ್ಛಾದ್ಧವತೋ ವಿನಿಗ್ರಹಾ- 
ದಸಾಧುವಾದಾದ್ಭೃಶಮುದ್ವಿಚೇ ಯಥಾ 1 ೩ ॥ 


ಪುಂಸಾಂ ಶ್ಲಾಫೃತಮಂ ಮನ್ಯೇ ದಂಡಮರ್ಹತ್ತಮಾರ್ಪಿತಮ್‌ । 
ಯಂ ನ ಮಾತಾ ಪಿತಾ ಭ್ರಾತಾ ಸುಹೃದಶ್ಚಾದಿಶಂತಿ ಹಿ 
1 ೪ ॥ 


ತ್ವಂ ನೂನಮಸುರಾಣಾಂ ನಃ ಪಾರೋಕ್ಸ್ಯಃ ಪರಮೋ ಗುರುಃ | 
ಯೋ ನೋಠನೇಕಮದಾಂಧಾನಾಂವಿಭ್ರಂಶಂ ಚಕ್ಕುರಾದಿಶತ್‌ 
1 ೫ ॥ 


ಯಸ್ಮಿನ್ವೈರಾನುಬಂಧೇನ ರೂಢೇನ ವಿಬುಧೇತರಾಃ 1 
ಬಹವೋ ಲೇಭಿರೇ ಸಿದ್ಧಿಂ ಯಾಮು ಹೈಕಾಂತಯೋಗಿನಃ 
1 ೬ ॥| 


ತೇನಾಹಂ ನಿಗೃಹೀತೋಶಸ್ಥಿ ಭವತಾ ಭೂರಿಕರ್ಮಣಾ 1 
ಬದ್ಧಶ್ಚ ವಾರುಣೈಃ ಪಾಶೈರ್ನಾತಿವ್ರೀಡೇ ನ ಚ ವ್ಯಥೇ 


` ॥ ೭ ॥ 
ಪಿತಾಮಹೋ ಮೇ ಭವದೀಯಸಂಮತಃ 
ಪ್ರಹ್ಲಾದ ಆವಿಷ್ಯತಸಾಧುವಾದಃ । 
ಭವದ್ವಿಪಕ್ಷೇಣ ವಿಚಿತ್ರವೈಶಸಂ 
ಸಂಪ್ರಾಪಿತಸ್ತಶ್ಚರಮಃ ಸ್ಪಪಿತ್ರಾ ॥ ೮ ॥ 


ನಿನ್ನ ಮೂರನೆಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿರಿಸು. ॥ ೨ ॥ 
ನನಗೆ ನರಕಕ್ಕೆ ಹೋಗಲು ಅಥವಾ ರಾಜ್ಯಭ್ರಷ್ಟನಾದ ಬಗ್ಗೆ ದುಃಖವಿಲ್ಲ 
ನಾನು ಪಾಶಗಳಿಂದ ಬಂಧಿತನಾಗಿ, ಅಪಾರವಾದ ದುಃಖಸಾಗರ 
ದಲ್ಲಿ ಮುಳುಗಿದರೂ ನನಗೆ ಭಯವಿಲ್ಲ ಅರ್ಥವೆಲ್ಲವೂ ಹೋಗಿ 
ದಾರಿದ್ರ್ಯಬಂತೆಂದೂ, ನೀನು ನನ್ನನ್ನು ಶಿಕ್ಷಿಸುವೆಯೆಂದೂ ನಾನು 
ಅಂಜುವುದಿಲ್ಲ ನಾನು ಭಯಪಡುವುದು ಕೇವಲ ಅಪಯಸಸ್ಸಿಗೆ 
ಮಾತ್ರ. ॥ ೩ ॥ ಪೂಜ್ಯತಮನಾದ ಭಗವಂತನು ಕೊಡುವ ಶಿಕ್ಷೆಯು 
ಪುರುಷರಿಗೆ ಶ್ರೇಯಸ್ಕರವೆಂದೇ ನಾನು ಭಾವಿಸುತ್ತೇನೆ. ಏಕೆಂದರೆ, 
ಅಂತಹ ಶಿಕ್ಷೆಯನ್ನು ಮೋಹಪರವಶರಾದ ಮಾತಾ-ಪಿತೃಗಳಾಗಲೀ, 
ಸಹೋದರ-ಸಹೃದಯರಾಗಲಿ ಕೊಡಲಾರರು. ॥ ೪ ॥ ನೀನು 
ಅಡಗಿಕೊಂಡೇ ಅಸುರರಾದ ನಮಗೆ ಉತ್ತಮವಾದ ಶಿಕ್ಷಣವನ್ನು 
ಕೊಡುತ್ತಾ ಇರುವೆ. ಅದ್ದರಿಂದ ನೀನು ನಮಗೆ ಪರಮ ಗುರು 
ವಾಗಿರುವೆ. ನಾವುಗಳು ಧನ-ಕುಲ-ಬಲ ಮುಂತಾದ ಮದಗಳಿಂದ 
ಕುರುಡರಾದಾಗ ನೀನು ಆ ವಸ್ತುಗಳನ್ನು ನಮ್ಮಿಂದ ಕಸಿದುಕೊಂಡು 
ಜ್ಞಾನದೃಷ್ಟಿಯನ್ನು ಕೊಡುವೆ. ॥ ೫ ॥ ಅಸುರರಾದ ನಮಗೆ ನಿನ್ನಿಂದ 
ಆಗುವ ಉಪಕಾರವನ್ನು ನಾನು ಎಷ್ಟೆಂದು ಹೇಳಲಿ? ಅನನ್ಯ 
ಭಾವದಿಂದ ಯೋಗವನ್ನಾಚರಿಸಿ ಯೋಗಿಗಳು ಪಡೆಯುವ ಸಿದ್ಧಿ 
ಯನ್ನೇ ಅನೇಕ ಅಸುರರು ನಿನ್ನೊಡನೆ ದೃಢಮೂಲವಾದ ವೈರಭಾವ 
ದಿಂದಲೇ ಪಡೆದುಕೊಂಡಿಲ್ಲವೇ? ॥ ೬॥ ಇಂತಹ ಅಪಾರ 
ಮಹಿಮೆಯೂ, ಅನಂತವಾದ ಲೀಲೆಗಳುಳ್ಳ ಪರಮಪುರುಷ 
ಪರಮಾತ್ಮನಾದ ನಿನ್ನಿಂದ ನಾನು ಶಿಕ್ಚಿಸಲ್ಪಟ್ಟು ವರುಣಪಾಶಗಳಿಂದ 
ಬಂಧಿತನಾಗಿದ್ದೇನೆ. ಇದರಿಂದ ನನಗೆ ಯಾವ ವಿಧವಾದ 
ನಾಚಿಕೆಯೂ, ವ್ಯಥೆಯೂ ಇಲ್ಲ ॥ ೭॥ ಪ್ರಭುವೇ! ನನ್ನ 
ಪಿತಾಮಹನಾದ ಪ್ರಹ್ಲಾದನ ಕೀರ್ತಿಯು ಜಗತ್ಳಸಿದ್ದವಾಗಿದೆ. 
ಅವನನ್ನು ನಿನ್ನ ಭಕ್ತರಲ್ಲಿ ಶ್ರೇಷ್ಠನೆಂದು ಪರಿಗಣಿಸಲ್ಪಟ್ಟಿದೆ. ಅವನ 
ತಂದೆಯಾದ ಹಿರಣ್ಯಕಶಿಪುವಿಗೆ ನಿನ್ನಲ್ಲಿ ವೈರವಿದ್ದ ಕಾರಣ ಅವನು 
ಮಗುವಿಗೆ ಅನೇಕ ಪ್ರಕಾರದ ದುಃಖವನ್ನು ಕೊಟ್ಟನು. ಆದರೂ 
ಪ್ರಹ್ಲಾದನು ನಿನ್ನನ್ನೇ ಪರಮಾಶ್ರಯವನ್ನಾಗಿ ಭಾವಿಸಿದನು. 
ತನ್ನ ಜೀವನವನ್ನೇ ಅವನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿ 
ಬಿಟ್ಟನು. ॥ ೮ ॥ ನಮ್ಮ ತಾತನಾದ ಪ್ರಹ್ಲಾದನ ಅಭಿಪ್ರಾಯ 


22 ಅಧ್ಯಾಯ] 


ಅಷ್ಟಮ ಸೃಂಧ 


893 


ಕಿಮಾತ್ಮನಾನೇನ ಜಹಾತಿ ಯೋರಂತತಃ 
ಕಿಂ ರಿಕ್ಕಹಾರೈ: ಸ್ವಜನಾಖ್ಯದಸ್ಯುಭಿಃ | 
ಕಿಂ ಜಾಯಯಾ ಸಂಸೃತಿಹೇತುಭೂತಯಾ 
ಮರ್ತ್ಯಸ್ಯ ಗೇಷೆಃ ಕಿಮಿಹಾಯುಹೋ ವ್ಯಯಃ neu 


ಇತ್ನಂ ಸ ನಿಶ್ಚಿತ್ಯ ಪಿತಾಮಹೋ ಮಹಾ- 
ನಗಾಧಬೋಧೋ ಭವತಃ ಪಾದಪದ್ಗಮ್‌ | 
ಧ್ರುವಂ ಪ್ರಪೇದೇ ಹೃಕುತೋಭಯಂ ಜನಾದ್‌ 


ಭೀತಃ ಸ್ಪಫಕ್ಗಕ್ಷಪಣಸ್ಯ ಸತ್ತಮಃ ॥೧೦॥ 


ಅಥಾಹಮಪ್ಯಾತ್ಮರಿಪೋಸ್ತವಾಂತಿಕಂ 

ದೈವೇನ ನೀತಃ ಪ್ರಸಭಂ ತ್ಯಾಜಿತಶ್ರೀಃ । 
ಇದಂ ಕೃತಾಂತಾಂತಿಕವರ್ತಿ ಜೀವಿತಂ 
ಯಯಾಧ್ರುವಂ ಸ್ತಬ್ಧಮತಿರ್ನ ಬುಧ್ಯತೇ ॥ ೧೧॥ 


ಶ್ರೀಶುಕ ಉವಾಚ 

ತಸ್ಕೇತ್ಸು ಭಾಷಮಾಣಸ್ಯ ಪ್ರಹ್ಲಾದೋ ಭಗವತ್ವಿಯ: । 
ಆಜಗಾಮ ಕುರುಶ್ರೇಷ್ಠ ರಾಕಾಪತಿರಿವೋತ್ಠಿತ: 
| ॥ ೧೨ ॥ 
ತಮಿಂದ್ರಸೇನಃ ಸ್ವವಿತಾಮಹಂ ಶ್ರಿಯಾ 
ವಿರಾಜಮಾನಂ ನಲಿನಾಯತೇಕ್ಷಣಮ್‌ 
ಪ್ರಾಂಶುಂ ಪಿಶಂಗಾಂಬರಮಂಜನತ್ವಿಷಂ 
ಪ್ರಲಂಬಬಾಹುಂ ಸುಭಗಂ ಸಮೈಕ್ಸತ 


॥ ೧೩ 1 


ತಸ್ಮೈ ಬಲಿರ್ವಾರುಣಪಾಶಯಂತ್ರಿತಃ 
ಸಮರ್ಹಣಂ ನೋಪಜಹಾರ ಪೂರ್ವವತ್‌ 

ನನಾಮ ಮೂರ್ಧ್ನಾಶ್ರುವಿಲೋಲಲೋಚನ: 
ಸವ್ರೀಡನೀಚೀನಮುಖೋ ಬಭೂವ ಹ 


॥1 ೧೪ ॥ 


ಸ ತತ್ರ ಹಾಸೀನಮುದೀಕ್ಚೈ ಸತ್ತತಿಂ 
ಸುನಂದನಂದಾದ್ಯನುಗೈರುಪಾಸಿತಮ್‌ 

ಉಪೇತ್ಯ ಭೂಮೌ ಶಿರಸಾ ಮಹಾಮನಾ 
ನನಾಮ ಮೂರ್ಧ್ನಾ ಪುಲಕಾಶ್ರುವಿಕ್ಷವಃ 


nu ೧೫ ॥ 


ಪ್ರಹ್ಲಾದ ಉವಾಚ 


ತ್ವಯೈವ ದತ್ತಂ ಪದಮೈಂದ್ರಮೂರ್ಜಿತಂ 
ಹೃತಂ ತದೇವಾದ್ಯ ತಥೈವ ಶೋಭನಮ್‌ 

ಮನ್ಯೇ ಮಹಾನಸ್ಯ ಕೃತೋ ಹ್ಯನುಗ್ರಹೋ 
ವಿಭ್ರಂಶಿತೋ ಯಚ್ಛಿಯ ಆತ್ಮಮೋಹನಾತ್‌ ॥ ೧೬ ॥ 


ಹೀಗಿದ್ದಿತು - ಎಂದಾದರೊಂದು ದಿನ ಕಳಚಿ ಬಿದ್ದುಹೋಗುವ 
ಶರೀರದಿಂದ ಏನು ಪ್ರಯೋಜನವಿದೆ ? ಧನ-ಸಂಪತ್ತನ್ನು 
ದೋಚುವ ಸ್ವಜನರಂತೆ ಕಂಡುಬರುವ ಕಳ್ಳರಿಂದ ತನಗೆ 
ಏನಾಗಬೇಕಾಗಿದೆ ? ಜನ್ಮ-ಮರಣ ಚಕ್ರದಲ್ಲಿ ಕೆಡಹುವಂತಹ 
ಹೆಂಡತಿಯಿಂದಲಾದರೂ ಏನು ಲಾಭವಿದೆ ? ಒಂದಲ್ಲಒಂದುದಿನ 
ಸಾಯಲೇಬೇಕಾಗಿರುವಾಗಮನೆಯಕುರಿತು ಮೋಹವಿಡುವುದರಲ್ಲಿ 
ಯಾನ ಸ್ವಾರ್ಥವಿದೆ ? ಇವೆಲ್ಲ ವಸ್ತುಗಳಲ್ಲಿ ಮೈಮರೆಯುವುದು 
ಕೇವಲ ತನ್ನ  ಆಯುಸನ್ನು ಹಾಳುಮಾಡುವುದು 
ಮಾತ್ರವಾಗಿದೆ. ॥ ೯ ॥ ಹೀಗೆ ನಿಶ್ಚಯಮಾಡಿದ ನನ್ನ ಪಿತಾಮಹ 
ಪ್ರಹ್ಲಾದನು ಲೌಕಿಕ ದೃಷ್ಟಿಯಿಂದ ಅವನ ಬಂಧು-ಬಾಂಧವರನ್ನು 
ನಾಶಮಾಡುವ ಶತ್ರುವು ನೀನೇ ಎಂದು ತಿಳಿದಿದ್ದರೂ ಭಯ 
ರಹಿತವಾದ, ಅವಿನಾಶಿಯಾದ ನಿನ್ನ ಚರಣ ಕಮಲಗಳಲ್ಲೇ 
ಶರಣಾಗಿದ್ದನು. ಏನೇ ಇರಲಿ, ಅವನು ಸಂಸಾರದಿಂದ ಪರಮ 
ಎರಕ್ಷನೂ, ಅಗಾಧಬೋಧಸಂಪನ್ನನೂ, ಉದಾರ ಹೃದಯನೂ, 
ಸಂತ ಶಿರೋಮಣಿಯೂ ಆಗಿದ್ದನು. ॥ ೧೦ ॥ ಹಾಗೆ ನೋಡಿದರೆ 
ನೀನೂ ನನ್ನ ಶತ್ರುವೇ ಆಗಿರುವೆ. ಹಾಗಿದ್ದರೂ ವಿಧಿಯು ನನ್ನನ್ನು 
ಬಲವಂತವಾಗಿ ಸಕಲ ಸಂಪತ್ತಿನಿಂದ ಬೇರ್ಪಡಿಸಿ ನಿನ್ನ ಬಳಿಗೆ 
ತಂದುಬಿಟ್ಟಿದೆ. ಇದೂ ಒಳ್ಳೆಯದೇ ಆಯಿತು. ಏಕೆಂದರೆ, 
ಸಂಪತ್ತು-ಐಶ್ವರ್ಯದಿಂದ ಜೀವಿಯ ಬುದ್ಧಿಯು ಜಡವಾಗಿ - 
ನನ್ನ ಈ ಜೀವನ ಮೃತ್ಯುವಿನ ಹಿಡಿತದಲ್ಲಿದೆ, ಇದು ಅನಿತ್ಯವಾಗಿದೆ 
ಎಂಬುದೂ ತಿಳಿಯದೇ ಹೋಗುತ್ತಾನೆ. ॥ ೧೧ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ [ 
ಬಲಿಚಕ್ರವರ್ತಿಯು ಹೀಗೆ ಹೇಳುತ್ತಿದ್ದಂತೆ ಭಗವಂತನ ಪ್ರೇಮ 
ಪಾತ್ರನಾದ ಪ್ರಹ್ಲಾದನು ಚಂದ್ರನು ಉದಯಿಸಿಬಂದಂತೆ ಅಲ್ಲಿಗೆ 
ಆಗಮಿಸಿದನು. ॥ ೧೨ ॥ ಶ್ರೀಸಂಪನ್ನನಾಗಿದ್ದ (ಸೌಂದರ್ಯ 
ದಿಂದ ಕೂಡಿದ) ಕಾಂತಿಯಿಂದ ವಿರಾಜಿಸುತ್ತಿದ್ದ, ಕಮಲದಂತೆ 
ವಿಶಾಲಕಣ್ಣುಗಳುಳ್ಳ, ಆಜಾನುಬಾಹುವಾಗಿದ್ದು ಉನ್ನತವಾಗಿದ್ದ 
ಶ್ಯಾಮಲ ಶರೀರದಲ್ಲಿ ಪೀತಾಂಬರವನ್ನು ಧರಿಸಿದ್ದ ಪಿತಾಮಹನಾದ 
ಪ್ರಹ್ಲಾದನನ್ನು ಬಲಿಯು ನೋಡಿದನು. ॥ ೧೩ ॥ ಆ ಸಮಯ 
ದಲ್ಲಿ ಬಲಿಯು ವರುಣಪಾಶದಲ್ಲಿ ಬಂಧಿತನಾದ್ದರಿಂದ ಪ್ರಹ್ಲಾ 
ದನು ಒಂದಾಗ ಮೊದಲಿನಂತೆ ಪೂಜಿಸದೇ ಹೋದನು. ಕಂಬನಿ 
ತುಂಬಿದ ಕಣ್ಣುಗಳಿಂದ ಕೂಡಿ ಕೇವಲ ತಲೆಯನ್ನು ತಗ್ಗಿಸುವುದ 
ರಿಂದಲೇ ಪ್ರಹ್ಲಾದನನ್ನು ವಂದಿಸಿ ಪುನಃ ನಾಚಿಕೆಯಿಂದ ತಲೆತಗ್ಗಿಸಿ 
ಕುಳಿತನು. ॥ ೧೪ ॥ ಮಹಾತ್ಮನಾದ ಸುನಂದರೇ ಮೊದಲಾದ 
ಭಕ್ತರಿಂದ ಸೇವಿಸಲಡುತ್ತಿದ್ದ, ಸತ್ತುರುಷರಿಗೆ ಒಡೆಯನಾದ ಭಕ್ತ 
ವತ್ತಲ ಶ್ರೀಹರಿಯು ಅಲ್ಲೇ ನಿಂತಿರುವುದನ್ನು ನೋಡಿ ಪುಳಕಿತನಾಗಿ, 
ಆನಂದಬಾಷ್ಟಗಳನ್ನು ಸುರಿಸುತ್ತಾ ಭಗವಂತನ ಬಳಿಗೆ ಹೋಗಿ 
ದೀರ್ಫದಂಡ ನಮಸ್ಕಾರವನ್ನು ಮಾಡಿ, ಕೈಜೋಡಿಸಿಕೊಂಡು 
ಇಂತೆಂದನು -॥ ೧೫ ॥ 

ಪ್ರಹ್ಲಾದನು ಹೇಳಿದನು - ಭಗವಂತಾ! ಈ ಬಲಿಗೆ ಐಶ್ವರ್ಯ 
ಪೂರ್ಣವಾದ ಇಂದ್ರಪದವಿಯನ್ನು ಕೊಟ್ಟವನೂ ನೀನೇ. ಈಗ 
ಅದೇ ಸಾರ್ವಭೌಮತ್ವವನ್ನು ಅಪಹರಿಸಿದವನೂ ನೀನೇ. ನೀನು 
ಕೊಡುವುದು ಎಷ್ಟು ಸುಂದರವೋ ಪಡೆಯುವುದೂ ಅಷ್ಟೇ 


894 


ಯಯಾ ಹಿ ವಿದ್ದಾನಪಿ ಮುಹ್ಯತೇ ಯತಃ 
ತತ್ಕೋ ವಿಚಷ್ಟೇ ಗತಿಮಾತ್ಮನೋ ಯಥಾ । 
ತಸ ನಮಸ್ತೇ ಜಗದೀಶ್ವರಾಯ ವೈ 


ನಾರಾಯಣಾಯಾಖಿಲಲೋಕಸಾಕ್ಸಿಣೇ ॥ ೧೭ ॥ 


ಶ್ರೀಶುಕ ಉವಾಚ 
ತಸ್ಕಾನುಶ್ಚಣ್ಮತೋ ರಾಜನ್‌ ಪ್ರಹ್ನಾದಸ್ಯ ಕೃತಾಂಜಲೇಃ । 
ಹಿರಣ್ಯಗರ್ಭೋ ಭಗವಾನುವಾಚ ಮಧುಸೂದನಮ್‌ 
nu ೧೮॥ 


ಬದ್ಧಂ ವೀಕ್ಚೃ ಪತಿಂ ಸಾಧ್ವೀ ತತ್ಪತ್ನೀ ಭಯವಿಹ್ಹಲಾ । 
ಪ್ರಾಂಜಲಿಃ ಪ್ರಣತೋಪೇಂದ್ರಂ ಬಭಾಷೇರವಾಜ್ಕುಖೀ ನೃಪ 
॥೧೯॥ 


ವಿಂಧ್ಯಾವಲಿರುವಾಚ 


ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತೃತಂ ತೇ 
ಸ್ವಾಮೃಂ ತು ತತ್ರ ಕುಧಿಯೋತಪರ ಈಶ ಕುರ್ಯುಃ। 
ಕರ್ತುಃ ಪ್ರಭೋಸ್ತವ ಕಿಮಸ್ಕತ ಆವಹಂತಿ 


ತ್ಯಕ್ತಪ್ರಿಯಸ್ಸದವರೋಪಿತಕರ್ತೃವಾದಾಃ ॥ ೨೦॥ 


ಬ್ರಹ್ಮೋವಾಚ 
ಭೂತಭಾವನ ಭೂತೇಶ ದೇವದೇವ ಜಗನ್ನಯ I 
ಮುಂಚೈನಂ ಹೃತಸರ್ವಸ್ವಂ ನಾಯಮರ್ಹತಿ ನಿಗ್ರಹಮ್‌ 
॥ ೨೧ ॥ 


ಕೃತ್ಸಾತೇನ ನೇನ ದತ್ತಾ ಭೂರ್ಲೊಕಾಃ ಕರ್ಮಾರ್ಜಿತಾಶ್ಚ ಯೇ। 
ನಿವೇದಿತಂ ಚ ಸರ್ವಸ್ವಮಾತ್ಕಾವಿಕ್ಚವಯಾ ಧಿಯಾ 
॥| ೨೨ ॥ 


ಯತ್ನಾದಯೋರಶಠಧೀ: ಸಲಿಲಂ ಪ್ರದಾಯ 
ದೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಮ್‌ । 
ಅಪ್ಪುತ್ತಮಾಂ ಗತಿಮಸೌ ಭಜತೇ' ತ್ರಿಲೋಕೀಂ 
ದಾಶ್ಚಾನವಿಕ್ಶವಮನಾ: ಕಥಮಾರ್ತಿಮೃಚ್ಛೇತ್‌ ॥ ೨೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 22 


ಸುಂದರವು. ಮನಸ್ಸನ್ನು ಮರಳುಗೊಳಿಸುವ ರಾಜ್ಯಲಕ್ಷ್ಮಿಯಿಂದ 
ಇವನನ್ನು ದೂರಗೊಳಿಸಿದುದು ನೀನು ಇವನ ಮೇಲೆ ತೋರಿದ 
ಪರಮಾನುಗ್ರಹವೆಂದೇ ನಾನು ಭಾವಿಸುತ್ತೇನೆ. ॥ ೧೬ ॥ ಐಶ್ವರ್ಯ 
ಮದವು ವಿದ್ವಾಂಸನನ್ನೂ ಕೂಡ ಮರಳುಗೊಳಿಸುತ್ತದೆ. ಧನಮದ 
ವಿರುವಾಗ ಯಾರಿಗೆ ತಾನೇ ನಿಜವಾದ ಸ್ವ-ಸ್ವರೂಪವನ್ನು ಕಂಡು 
ಕೊಳ್ಳಲು ಸಾಧ್ಯವಾಗುತ್ತದೆ ? ಆದ್ದರಿಂದ ಆತ್ಮೋದ್ಧಾರಕ್ಕೆ ತಡೆ 
ಯನ್ನುಂಟು ಮಾಡುವಂತಹ ಐಶ್ವರ್ಯ ಕಸಿದುಕೊಂಡು ಮಹೋ 
ಪಕಾರ ಮಾಡಿದ ಸಮಸ್ತ ಜಗತ್ತಿಗೆ ಈಶ್ವರನಾದ, ಎಲ್ಲರ ಹೃದಯ 
ದಲ್ಲಿ ವಿರಾಜಮಾನನಾದ, ಎಲ್ಲರ ಸಾಕ್ಷೀಭೂತನಾಗಿರುವ ಶ್ರೀಮನ್ನಾ 
ರಾಯಣನಾದ ನಿನಗೆ ನಾನು ನಮಸ್ಕರಿಸುತ್ತೇನೆ. ॥ ೧೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ಜ್ಯ ಪರೀಕ್ಷಿತನೇ ! 
ಶ್ರೀವಾಮನಮೂರ್ತಿಯ ಮುಂದೆ ಪ್ರಹ್ಲಾದನು ಕೈಮುಗಿದು 
ಕೊಂಡು ನಿಂತಿದ್ದನು. ಅವನಿಗೆ ಕೇಳಿಸುವಂತೆ ಪೂಜ್ಯರಾದ ಬ್ರಹ್ಮ 
ದೇವರು ಭಗವಾನ್‌ ವಾಮನನ ಬಳಿ ಏನೋ ಹೇಳಬೇಕೆಂದಿದ್ದರು. 
॥ ೧೮ ॥ ಆದರೆ ಅಷ್ಟರಲ್ಲಿ ಬಲಿಯಪತ್ನಿಯಾದ ಪರಮ 
ಸಾಧ್ವಿಯಾದ ವಿಂಧ್ಯಾವಲಿಯು ವರುಣಪಾಶಗಳಿಂದ ಬಂಧಿಸಲ್ಪಟ್ಟ 
ತನ್ನ ಪತಿಯನ್ನು ನೋಡಿ ಭಯದಿಂದ ಗಾಬರಿಗೊಂಡು ಭಗ 
ವಂತನ ಪಾದಗಳಲ್ಲಿ ನಮಸ್ಕರಿಸಿ, ಕೈಜೋಡಿಸಿಕೊಂಡು, ತಲೆ 
ಯನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದಳು. ॥ ೧೯ ॥ 

ವಿಂದ್ಯಾವಲಿಯು ಹೇಳಿದಳು - ಸ್ವಾಮಿಯೇ! ನೀನು ನಿನ್ನ 
ಕ್ರೀಡೆಗಾಗಿಯೇ ಈ ಮೂರು ಲೋಕಗಳನ್ನು ಸೃಷ್ಟಿಸಿರುವೆ. ಬುದ್ಧಿ 
ಹೀನರಾದವರೇ ತಮ್ಮನ್ನು ಇದರ ಒಡೆಯರೆಂದು ಭಾವಿಸುತ್ತಾರೆ. 
ಆದರೆ ನೀನೇ ಇದರ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣನಾಗಿರುವೆ. 
ನಿನ್ನ ಮಾಯೆಯಿಂದ ಮೋಹಿತರಾಗಿ ತಮ್ಮನ್ನು ಸುಳ್ಳು-ಸುಳ್ಳೇ 
ಕರ್ತೃವೆಂದು ತಿಳಿಯುವ ನಿರ್ಲಜ್ಜರಾದವರು ನಿನಗೇನು ಅರ್ಪಿಸ 
ಬಲ್ಲರು? ॥ ೨೦॥ 

ಬ್ರಹ್ಮದೇವರು ಹೇಳಿದರು - ಸಕಲ ಪ್ರಾಣಿಗಳನ್ನೂ ಸಲಹತಕ್ಕ 
ವನೇ! ಎಲ್ಲ ಪ್ರಾಣಿಗಳಿಗೂ ಒಡೆಯನೇ! ಜಗತ್ತ್ವರೂಪನಾದ 
ದೇವಶ್ರೇಷ್ಠನೇ ! ಈಗ ನೀನು ಇವನನ್ನು ಬಿಟ್ಟುಬಿಡು. ನೀನು ಇವನ 
ಸರ್ವಸ್ವವನ್ನು ಪಡೆದುಕೊಂಡಿರುವೆ. ಆದ್ದರಿಂದ ಈಗ ಇವನು 
ಶಿಕ್ಷೆಗೆ ಅರ್ಹನಲ್ಲ ॥ ೨೧ ॥ ಇವನು ತನ್ನ ಸಮಗ್ರವಾದ ಭೂ 
ಮಂಡಲವನ್ನು ಹಾಗೂ ಸತ್ಯರ್ಮಗಳಿಂದ ಸಂಪಾದಿಸಿದ ಸ್ವರ್ಗಾದಿ 
ಪುಣ್ಯಲೋಕಗಳನ್ನೂ ತನ್ನ ಸರ್ವಸ್ವವನ್ನೂ ಹಾಗೂ ಆತ್ಮವನ್ನೇ 
(ಶರೀರವನ್ನೇ) ನಿನಗೆ ಸಮರ್ಪಿಸಿಬಿಟ್ಟಿರುವನು. ಹೀಗೆ ಮಾಡು 
ವಾಗಲೂ ಇವನ ಬುದ್ಧಿಯು ಸ್ಥಿರವಾಗಿದೆ, ಧೈರ್ಯದಿಂದ ಚ್ಯುತ 
ನಾಗಲಿಲ್ವ ॥ ೨೨ ॥ ಓ ಕರುಣಾಳುವಾದ ಪ್ರಭುವೇ! ಶುದ್ಧ 
ಹೃದಯದಿಂದ ಲೋಭವನ್ನು ಬಿಟ್ಟು ನಿನ್ನ ಚರಣಕಮಲಗಳಲ್ಲಿ 
ಅರ್ಥ್ಯಪಾದ್ಯಾದಿಗಳನ್ನು ಸಮರ್ಪಿಸಿ ಕೇವಲ ದೂರ್ವಾದಲ 
(ತುಲಸೀದಳ)ದಿಂದ ನಿನ್ನನ್ನು ಪೂಜಿಸುವವನೂ ಕೂಡ ಉತ್ತಮಗತಿ 
ಯನ್ನು ಹೊಂದುತ್ತಾನೆ. ಹೀಗಿರುವಾಗ ಆದರಪೂರ್ವಕವಾಗಿ 
ಧೈರ್ಯ ಮತ್ತು ಸ್ಥಿರತೆಯಿಂದ ತನ್ನ ಮೂರುಲೋಕಗಳನ್ನೇ ನಿನಗೆ 
ದಾನವಾಗಿ ನಿನ್ನ ಪಾದಾರವಿಂದಗಳಲ್ಲಿ ಸಮರ್ಪಿಸಿರುವ ಈ 
ಬಲಿಯು ಹೇಗೆ ತಾನೇ ದುಃಖಕ್ಕೆ ಭಾಗಿಯಾಗುವನು ? ॥ ೨೩ ॥ 


22 ಅಧ್ಯಾಯ] 

ಶ್ರೀಭಗವಾನುವಾಚ 

ಬ್ರಹ್ಮನ್ಯಮನುಗೃಹ್ಹಾಮಿ ತದ್ದಿಶೋ ವಿಧುನೋಮ್ಯಹಮ್‌ । 
ಯನ್ನದ: ಪುರುಷಃ ಸ್ತಬ್ಛೋ ಲೋಕಂ ಮಾಂ ಚಾವಮನ್ಯತೇ 

॥| ೨೪ ॥ 

ಯದಾ ಕದಾಚಿಜ್ಜೀವಾತ್ಮಾ ಸಂಸರನ್ನಿಜಕರ್ಮಭಿಃ । 


ನಾನಾಯೋನಿಷ್ಟನೀಶೋ5ಯಂಪೌರುಷೀಂ ಗತಿಮಾವ್ರಜೇತ್‌ 
॥1 ೨೫ ॥ 


ಜನ್ಮಕರ್ಮವಯೋರೂಪವಿದ್ಯೆ ಸರ್ಯೆಧನಾದಿಭಿ: I 
ಯದ್ಯಸ್ಯ ನ ಭವೇತ್ಸ್ತಂಭಸ್ತತ್ರಾಯಂ ಮದನುಗ್ರಹ: 
॥| 2೬1 


ಮಾನಸ್ತಂಭನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ॥ 
ಸರ್ವಶ್ರೇಯಃಪ್ರತೀಪಾನಾಂ ಹಂತ ಮುಷ್ಯೇನ್ನ ಮತ್ತರಃ 
12೭1 


ಏಶ ದಾನವದೈತ್ಯಾನಾಮಗ್ರಣೀಃ ಕೀರ್ತಿವರ್ಧನಃ 
ಅಜೈಷೀದಜಯಾಂ ಮಾಯಾಂ ಸೀದನ್ನಪಿ ನ ಮುಹ್ಯತಿ 
॥ ೨೮ ॥ 


ಕ್ಷೀಣರಿಕೃಶ್ಚ್ಯುತಃ ಸ್ಟಾನಾತ್‌ ಕ್ಲಿಪ್ರೋ ಬದ್ಗಶ್ವ ಶತುಭಿಃ । 
ಜ್ಞಾತಿಭಿಶ್ಚ ಪರಿತ್ಯಕ್ತೋ ಯಾತನಾಮನುಯಾಪಿತಃ 
॥ ೨೯ ॥ 


ಗುರುಣಾ ಭರ್ತಿತಃ ಶಪ್ಟೋ ಜಹೌ ಸತ್ಯಂ ನ ಸುವ್ರತ: | 
ಛಲೈರುಕ್ತೋ ಮಯಾ ಧರ್ಮೋ ನಾಯಂತೃಜತಿ ಸತ್ಕವಾಕ್‌ 
॥೩೦॥ 


ಏಷ ಮೇ ಪ್ರಾಪಿತಃ ಸ್ಥಾನಂ ದುಷ್ಸಾಪಮಮರೈರಪಿ | 
ಸಾವರ್ಣೇರಂತರಸ್ಯಾಯಂ ಭವಿತೇಂದ್ರೋ ಮದಾಶ್ರಯಃ 
॥1 ೩೧॥ 


ತಾವತ್ತುತಲಮಧ್ಯಾಸ್ತಾಂ ವಿಶ್ಷರ್ಮವಿನಿರ್ಮಿತಮ್‌ | 

ಯನ್ನಾಧಯೋ ವ್ಯಾಧಯಶ್ಚ ಕ್ಲಮಸ್ತಂದ್ರಾ ಪರಾಭವಃ । 

ನೋಪಸರ್ಗಾ ನಿವಸತಾ ಸಂಭವಂತಿ ಮಮೇಕ್ಷಯಾ 
1೩೨ 


ಇಂದ್ರಸೇನ ಮಹಾರಾಜ ಯಾಹಿ ಭೋ ಭದ್ರಮಸ್ತು ತೇ। 

ಸುತಲಂ ಸರ್ಗಿಭಿಃ ಪ್ರಾರ್ಥ್ಯಂ ಜ್ಞಾತಿಭಿ: ಪರಿವಾರಿತಃ 
೩೩ ॥ 

ನ ತ್ವಾಮಭಿಭವಿಷ್ಯಂತಿ ಲೋಕೇಶಾಃ ಕಿಮುತಾಪರೇ । 


ತ್ವಚ್ಛಾಸನಾತಿಗಾನ್‌ ದೈತ್ಯಾಂಶ್ಚಕ್ರಂ ಮೇ ಸೂದಯಿಷ್ಯತಿ 
1೩೪ 


ಅಷ್ಟಮ ಸ್ಕಂಧ 


895 


ಶ್ರೀಭಗವಂತನು ಹೇಳಿದನು - ಬ್ರಹ್ಮನೇ ನಾನು ಯಾರಮೇಲೆ 
ಕೃಪೆದೋರುವೆನೋ ಅವನ ಧನವನ್ನು ಮೊದಲಿಗೆ ಕಿತ್ತುಕೊಳ್ಳು 
ವೆನು. ಏಕೆಂದರೆ, ಮನುಷ್ಯನು ಧನಮದದಿಂದ ಉನ್ನತ್ರನಾದಾಗ 
ನನ್ನನ್ನೂ, ಲೋಕವನ್ನೂ (ಜನರನ್ನೂ) ತಿರಸ್ಕಾರಬುದ್ಧಿಯಿಂದ ಕಾಣು 
ತ್ತಾನೆ. ॥ ೨೪ ॥ ಈ ಜೀವಿಯು ತಾನು ಮಾಡಿದ ಶುಭಾ ಶುಭ 
ಕರ್ಮಗಳಿಂದ ವಿವಶನಾಗಿ ಅನೇಕ ಯೋನಿಗಳಲ್ಲಿ ಅಲೆಯುತ್ತಾ 
ಇರುತ್ತಾನೆ. ಎಂದಾದರೊಮ್ಮೆ ನನ್ನ ಹಿರಿದಾದ ಕೃಪೆಯಿಂದ ಮನುಷ್ಯ 
ಶರೀರವನ್ನು ಪಡೆಯುತ್ತಾನೆ. ॥ ೨೫ ॥ ಮನುಷ್ಯನಾಗಿ ಹುಟ್ಟದ 
ಬಳಿಕ ಕುಲೀನತೆ, ಕರ್ಮ, ವಯಸ್ಸು, ರೂಪ, ವಿದ್ಯೆ, ಐಶ್ವರ್ಯ, 
ಸಂಪತ್ತು ಇತ್ಯಾದಿಗಳಿಂದ ಅಹಂಕಾರ ಬಾರದಿದ್ದರೆ ನನ್ನ 
ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಎಂದು ತಿಳಿಯಬೇಕು. ॥ ೨೬ ॥ 
ಕುಲೀನತೆ, ವಿದ್ಯೆ, ಸಂಪತ್ತು ಮುಂತಾದವುಗಳು ಅಹಂಕಾರ, 
ಜಡತೆಗಳನ್ನುಂಟು ಮಾಡುವುದಾದರೂ, ಮನುಷ್ಯನ ಶ್ರೇಯಸಿಗೆ 
ಪ್ರತಿಬಂಧಕಗಳಾಗಿದ್ದರೂ, ನನಗೆ ಶರಣಾಗತರಾದವರು 
ಇವುಗಳಿಂದ ಮೋಹಿತರಾಗುವುದಿಲ್ಲ ॥ ೨೭ ॥ ದೈತ್ಯ-ದಾನವ 
ವಂಶಗಳೆರಡರಲ್ಲೂ ಅಗ್ರಗಣ್ಯನಾಗಿರುವ ಈ ಬಲಿಯು ಆ ವಂಶ 
ಗಳ ಕೀರ್ತಿಯನ್ನು ಹೆಚ್ಚಿಸುವವನಾಗಿದ್ದಾನೆ. ಈತನು ಜಯಿಸಲು 
ಅಸಾಧ್ಯವಾದ ನನ್ನ ಮಾಯೆಯನ್ನು ಗೆದ್ದಿರುವನು. ನೀನೇ ನೋಡು 
ತ್ವಿರುವಂತೆ ಇಷ್ಟು ಕಷ್ಟಪಡುತ್ತಿದ್ದರೂ ಇವನು ಮೋಹಿತ 
ನಾಗಲಿಲ್ಲ ॥ ೨೮ ॥ ಇವನ ಧನ-ಐಶ್ವರ್ಯ ಕಸಿದುಕೊಂಡೆ. 
ರಾಜ್ಯಪದವಿ ಕೈಬಿಟ್ಟುಹೋಯಿತು. ಅನೇಕ ವಿಧದಿಂದ ಆಕ್ಷೇಪ 
ಸಿದೆ. ಶತ್ರುಗಳಿಂದ ಬಂಧಿಸಲ್ಪಟ್ಟನು. ಬಂಧು-ಬಾಂಧವರು ತೊರೆದು 
ಹೋದರು. ಇಷ್ಟೇ ಅಲ್ಲ ಇವನ ಗುರುಗಳಾದ ಶುಕ್ರಾಚಾರ್ಯರು 
ಗದರಿಸಿದರು. ಕಡೆಗೆ ಶಾಪವನ್ನೂ ಕೊಟ್ಟರು. ನಾನೂ ಕೂಡ ವಂಚಿ 
ಸಲೆಂದೇ ಧರ್ಮೋಪದೇಶ ಮಾಡಿದೆ. ಆದರೆ ಈ ಸತ್ಯ 
ವಾದಿಯೂ, ದೃಢವ್ರತಿಯೂ ಆದ ಬಲಿಯು ತನ್ನ ಧರ್ಮವನ್ನು 
ಬಿಡಲಿಲ್ಲ ॥ ೨೯-೩೦ ॥ ಆದ್ದರಿಂದ ಶ್ರೇಷ್ಠ ದೇವತೆಗಳಿಗೂ 
ಅತಿಕಷ್ಟದಿಂದ ದೊರೆಯಬಹುದಾದ ಸ್ಥಾನವನ್ನು ನಾನು ಇವನಿಗೆ 
ಕೊಟ್ಟಿರುವೆನು. ಇವನು ಸಾವರ್ಣಿ ಮನ್ವಂತರದಲ್ಲಿ ನನ್ನ ಆಶ್ರಯ 
ವನ್ನು ಪಡೆದು ಇಂದ್ರನಾಗುವನು. ॥ ೩೧ ॥ ಅಲ್ಲಿಯವರೆಗೆ 
ಇವನು ವಿಶ್ವಕರ್ಮನಿಂದ ನಿರ್ಮಿತವಾದ ಸುತಲಲೋಕದಲ್ಲಿ 
ವಾಸಿಸುವನು. ಅಲ್ಲಿ ಇರುವವರಿಗೆ ನನ್ನ ಕೃಪಾದೃಷ್ಟಿಯಿಂದ 
ಮಾನಸಿಕರೋಗವಾಗಲೀ, ಬಳಲಿಕೆಯಾಗಲೀ, ಸೋಮಾರಿತನ 
ವಾಗಲೀ, ಅಂತರ್ಬಾಹ್ಯ ಶತ್ರುಗಳಿಂದ ಪರಾಜಯವಾಗಲೀ 
ಉಂಟಾಗುವುದಿಲ್ಲ ॥ ೩೨ ॥ ಹೀಗೆ ಬ್ರಹ್ಮದೇವರಿಗೆ ಹೇಳಿ ಬಲಿ 
ಯನ್ನು ಸಂಬೋಧಿಸುತ್ತಾ - ಮಹಾರಾಜ ಇಂದ್ರಸೇನನೇ | ನಿನಗೆ 
ಮಂಗಳವಾಗಲಿ. ಈಗ ನೀನು ಸ್ವರ್ಗದ ದೇವತೆಗಳೂ ಕೂಡ 
ಬಯಸುವಂತಹ ಸುತಲ ಲೋಕಕ್ಕೆ ಹೋಗಿ ನಿನ್ನ ಪರಿವಾರ 
ದೊಂದಿಗೆ ಇರು. ॥ ೩೩ ॥ ಅಲ್ಲಿ ವಾಸವಾಗಿರುವ ನಿನ್ನನ್ನು 
ಲೋಕಪಾಲರೂ ಕೂಡ ಸೋಲಿಸಲಾರರು. ಇತರರ ಮಾತಿರಲಿ, 
ನಿನ್ನ ಅಪ್ಪಣೆಯನ್ನು ಮೀರಿ ನಡೆಯುವ ದೈತ್ಯರನ್ನು ನನ್ನ 
ಸುದರ್ಶನಚಕ್ರವೇ ನಾಶಗೊಳಿಸುತ್ತದೆ. ॥ ೩೪ ॥ ವೀರವ 
ರೇಣ್ಯನೇ! ನಿನ್ನನ್ನು, ನಿನ್ನ ಅನುಯಾಯಿಗಳನ್ನು, ನಿನ್ನ ಭೋಗ 


ರಕ್ಷಿಷ್ಕೇ ಸರ್ವತೋಹಂ ತ್ಚಾಂ ಸಾನುಗಂ ಸಪರಿಚ್ಛದಮ್‌ I 
ಸದಾ ಸನ್ನಿಹಿತಂ ವೀರ ತತ್ರ ಮಾಂ ದ್ರಕ್ಸ್ಯತೇ ಭವಾನ್‌ 
1 ೩೫ ॥ 


ತತ್ರ ದಾನವದೈತ್ಯಾನಾಂ ಸಂಗಾತ್ತೇ ಭಾವ ಆಸುರಃ । 
ದೃಷ್ಟ್ಯಾ ಮದನುಭಾವಂ ವೈ ಸದ್ಯಃ “ಕುಂತೋ ವಿನಂಕ್ಚೃತಿ 
Wl pr || 


ಶ್ರೀಮದ್ಭಾಗವತ 


[ಅಧ್ಯಾಯ 23 


ಸಾಮಗ್ರಿಗಳನ್ನು ನಾನು ಎಲ್ಲವಿಧದಿಂದ ರಕ್ಷಿಸುವೆನು. ಅಲ್ಲಿನೀನು 
ಯಾವಾಗಲೂ ನನ್ನನ್ನು ನಿನ್ನ ಬಳಿಯಲ್ಲೇ ನೋಡುತ್ತಾ ಇರುವೆ. 
॥ ೩೫ ॥ ದೈತ್ಯ-ದಾನವರ ಸಂಬಂಧದಿಂದ ಉಂಟಾದ ನಿನ್ನ 
ಅಸುರಭಾವವು ನನ್ನ ಮಹಿಮೆಯಿಂದಾಗಿ, ನನ್ನ ಸಾನ್ನಿಧ್ಯವಿರುವು 
ದರಿಂದ ಕುಗ್ಗಿಹೋಗಿ ನಾಶಹೊಂದುವುದು. ॥ ೩೬ ॥ 


ಇಪ್ಪತ್ತೆರಡನೆಯ ಅಧ್ಯಾಯವು ಮುಗಿಯಿತು. ॥ ೨೨ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಮ ಸ್ಕಂಧೇ 
ವಾಮನಪ್ರಾದುರ್ಭಾವೇ ಬಲಿವಾಮನಸಂವಾದೋ ನಾಮ ದ್ಹಾವಿಂಶೋತಧ್ಯಾಯಃ॥ ೨೨ ॥ 


ರಾವಾ ಪ್ರ ್ರಿ. ಭ್ರಮಾ 
ಇಪ್ಪತ್ರಮೂರನೆಯ ಅಧ್ಯಾಯ 
ಬಲಿಯು ಬಂಧನದಿಂದ ಬಿಡುಗಡೆಹೊಂದಿ ಸುತಲಲೋಕಕ್ಕೆ ಹೋದುದು 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ಎ ಎಲೈ ಪರೀಕ್ಷಿ 
ತನೇ! ಪುರಾಣಪುರುಷನಾದ ಭಗವಂತನು ಹೀಗೆ ಹೇಳುತ್ತಲೇ 
ಇತ್ಯುಕ್ತವಂತಂ ಪುರುಷಂ ಪುರಾತನಂ ಸಾಧುಗಳ ಆದರಣೀಯನಾದ ಮಹಾನುಭಾವನಾದ ದೈತ್ಯ 
ಮಹಾನುಭಾವೋತ ಖಲಸಾಧುಸಂಮತಃ 1 


ಬದ್ಧಾಂಜಲಿರ್ಬಾಷ್ಟಕಲಾಕುಲೇಕ್ಟಣೋ 


ಭಕ್ಕ್ಯುದ್ದರೋ ಗದ್ಗದಯಾ ಗಿರಾಬ್ರವೀತ್‌ ॥ ೧ ॥ 


ಬಲಿರುವಾಚ 
ಅಹೋ ಪ್ರಣಾಮಾಯ ಕೃತಃ ಸಮುದ್ಯಮಃ 
ಪ್ರಪನ್ನಭಕ್ತಾರ್ಥವಿಧೌ ಸಮಾಹಿತಃ 
ಯಲ್ಲೋಶಪಾಲೈಸ್ತ್ವದನುಗ್ರಹೋರಮರೈ- 
ರಲಬ್ದಪೂರ್ವೋತ ಪಸದೇತಸುರೇತರ್ಪಿತಃ 


॥ ೨ ॥ 


ಶ್ರೀಶುಕ ಉವಾಚ 
ಇತ್ಯುಕ್ತ್ವಾ ಹರಿಮುನಮ್ಯ ಬ್ರಹ್ಮಾಣಂ ಸಭವಂ ತತಃ | 
ವಿವೇಶ ಸುತಲಂ ಪ್ರೀತೋ ಬಲಿರ್ಮುಕ್ಯಃ ಸಹಾಸುರ್ಳೆಃ 
॥ ೩ ॥ 


ಏವಮಿಂದ್ರಾಯ ಭಗವಾನೃತ್ಯಾನೀಯ ತ್ರಿವಿಷ್ಣಪಮ್‌ । 
ಪೂರಯಿತ್ವಾದಿತೇಃ ಕಾಮಮಶಾಸತ್ತಕಲಂ ಜಗತ್‌ 
॥॥ ೪ ॥ 


ಲಬ್ಧಪ್ರಸಾದಂ ನಿರ್ಮುಕ್ತಂ ಪೌತ್ರಂ ವಂಶಧರಂ ಬಲಿಮ್‌ । 
ನಿಶಾಮ್ಯ ಭಕ್ತಿಪ್ರವಣಃ ಪ್ರಹ್ಲಾದ ಇದಮಬ್ರವೀತ್‌ 
॥ ೫ ॥ 


ರಾಜನ ಕಣ್ಣುಗಳಿಂದ ಆನಂದಬಾಷ್ಟಗಳು ಸುರಿಯತೊಡಗಿದವು. 
ಪ್ರೇಮೋದ್ರೇಕದಿಂದ ಅವನ ಕಂಠವು ಬಿಗಿಯಿತು. ಕೈಮುಗಿದು 
ಕೊಂಡು ಗದ್ಗದದ್ವನಿಯಿಂದ ಬಲಿಯು ಭಗವಂತನಲ್ಲಿ ಇಂತೆಂ 
ದನು-॥೧॥ 

ಬಲಿಯು ಹೇಳಿದನು - ಪ್ರಭುವೇ! ನಾನಾದರೋ ನಿನಗೆ 
ಪೂರ್ಣವಾಗಿ ಪ್ರಣಾಮವನ್ನೂ ಮಾಡಲಿಲ್ಲ ಪ್ರಣಾಮಮಾಡಲು 
ಪ್ರಯತ್ನಿಸಿದೆ ಅಷ್ಟೆ. ಇಷ್ಟರಿಂದಲೇ ನಿನ್ನ ಚರಣಕಮಲಗಳಲ್ಲಿ 
ಶರಣಾಗತರಾದ ಭಕ್ತರಿಗೆ ದೊರೆಯುವಂತಹ ಫಲವು ನನಗೆ 
ಸಿಕ್ಕಿಬಿಟ್ಟಿತು. ಲೋಕಪಾಲಕರಿಗಾಗಲೀ, ದೇವತೆಗಳಿಗಾಗಲೀ ಅಲಭ್ಯ 
ವಾದ ಅನುಗ್ರಹವನ್ನು ನೀಚ ಅಸುರನಾದ ನನ್ನ ಮೇಲೆ ತೋರಿ 
ರುವೆ. ಪರಮ ಕರುಣಾಶಾಲಿಯಾದ ನಿನಗೆ ನಮೋ ನಮಃ ॥ ೨ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾ 
ಜನೇ! ಹೀಗೆ ಹೇಳುವಂತೆಯೇ ಬಲಿಯು ವರುಣಪಾಶಗಳಿಂದ 
ಬಿಡುಗಡೆಹೊಂದಿದನು. ಆಗ ಅವನು ಭಗವಾನ್‌ ಶ್ರೀಹರಿಯನ್ನೂ, 
ಬ್ರಹ್ಮದೇವನನ್ನೂ, ರುದ್ರದೇವರನ್ನೂ, ನಮಸ್ಕರಿಸಿ, ಪರಮ 
ಸಂತುಷ್ಟನಾಗಿ ತನ್ನ ಪರಿವಾರದೊಡನೆ ಸುತಲಲೋಕವನ್ನು 
ಪ್ರವೇಶಿಸಿದನು. ॥ ೩ ॥ ಈ ವಿಧವಾಗಿ ಭಗವಂತನು ಬಲಿಯಿಂದ 
ಸ್ವರ್ಗವನ್ನು ಕಿತ್ತುಕೊಂಡು ಇಂದ್ರನಿಗೆ ಕೊಟ್ಟನು. ಅದಿತಿಯ 
ಆಶಯವನ್ನು ಪೂರ್ಣಗೊಳಿಸಿದನು. ತಾನು ಉಪೇಂದ್ರನಾಗಿ 
(ಇಂದ್ರನ ತಮ್ಮನಾಗಿ) ಸಮಸ್ತ ಜಗತ್ತನ್ನು ಶಾಸನಮಾಡತೊಡಗಿ 
ದನು. ॥ ೪ ॥ ತನ್ನ ಮೊಮ್ಮಗನಾದ ಬಲಿಯು ವರುಣನ 
ಪಾಶಗಳಿಂದ ಮುಕ್ತನಾದುದನ್ನು ಮತ್ತು ಭಗವಂತನ ಪೂರ್ಣಾನು 
ಗ್ರಹವನ್ನು ಪಡೆದುಕೊಂಡುದನ್ನು ಭಕ್ತಾಗೇಸರನಾದ ಪ್ರಹ್ಲಾದನು 
ನೋಡಿ ಸಂತೋಷಭರಿತನಾಗಿ “ಭಕ್ತಿಭಾವದಿಂದ ಭಗವಂತನನ್ನು 
ಇಂತು ಸ್ತುತಿಸಿದನು. ॥ ೫ ॥ 


23 ಅಧ್ಯಾಯ] 


ಅಷ್ಟಮ ಸೃಂಧ 


897 


ಪ್ರಹ್ಲಾದ ಉವಾಚ 
ನೇಮಂ ವಿರಿಂಚೋ ಲಭತೇ ಪ್ರಸಾದಂ 
ನ ಶ್ರೀರ್ನ ಶರ್ವಃ ಕಿಮುತಾಪರೇ ತೇ । 
ಯನ್ನೋತಸುರಾಣಾಮಸಿ ದುರ್ಗಪಾಲೋ 


ವಿಶ್ವಾಭಿವಂದ್ಕೈರಪಿ ವಂದಿತಾಂವ್ರಿಃ ॥ ೬॥ 


ಯತ್ಪಾದಪದ್ಧಮಕರಂದನಿಷೇವಣೇನ 
ಬ್ರಹ್ಮಾದಯಃ ಶರಣದಾಶ್ನುವತೇ ವಿಭೂತೀಃ । 
ಕಸ್ನಾದ್ದಯಂ ಕುಸೃತಯಃ ಖಲಯೋನಯಸ್ತೇ 
ದಾಕ್ಷಿಣ್ಯದೃಷ್ಟಿಪದವೀಂ ಭವತಃ ಪ್ರಣೀತಾ: ॥ ೭ ॥ 


ಚಿತ್ರಂ ತವೇಹಿತಮಹೋತಮಿತಯೋಗಮಾಯಾ- 
ಲೀಲಾವಿಸೃಷ್ಟಭುವನಸ್ಯ ವಿಶಾರದಸ್ಯ 1 

ಸರ್ವಾತ್ಮನ: ಸಮದೃಶೋ ವಿಷಮಃ ಸ್ವಭಾವೋ 
ಭಕ್ಕಪ್ರಿಯೋ ಯದಸಿ ಕಲ್ಲತರುಸ್ಪಭಾವಃ ॥ ೮ ॥ 


ಶ್ರೀಭಗವಾನುವಾಚ 


ವತ್ತ ಪ್ರಹ್ಲಾದ ಭದ್ರಂ ತೇ ಪ್ರಯಾಹಿ ಸುತಲಾಲಯಮ್‌ । 


ಮೋದಮಾನಃ ಸ್ಪಫೌತ್ರೇಣ ಜ್ಞಾತೀನಾಂ ಸುಖಮಾವಹ 
॥ ೯॥ 


ನಿತ್ಯಂ ದ್ರಷ್ಟಾಸಿ ಮಾಂ ತತ್ರ ಗದಾಪಾಣಿಮವಸ್ಥಿತಮ್‌ । 
ಮದ್ದರ್ಶನಮಹಾಹ್ಹಾದಧ್ಯಸ್ತಕರ್ಮನಿಬಂಧನಃ 
I ೧೦॥ 
ಶ್ರೀಶುಕ ಉವಾಚ 


ಆಜ್ಞಾಂ ಭಗವತೋ ರಾಜನ್ಹಹ್ಲಾದೋ ಬಲಿನಾ ಸಹ । 
ಬಾಢಮಿತ್ಯಮಲಪ್ರಜ್ಞೊ ್ಲೀ ಮೂಧಾ ್ಯಧಾಯ ಕೃತಾಂಜಲಿಃ 


11 ೧0 ॥ 
ಪರಿಕ್ರಮ್ಯಾದಿಪುರುಷಂ  ಸರ್ವಾಸುರಚಮೂಪತಿಃ । 
ಪ್ರಣತಸ್ತದನುಜ್ಞಾತಃ: ಪ್ರವಿವೇಶ ಮಹಾಬಿಲಮ್‌ 

11 ೧೨ ॥ 


ಅಥಾಹೋಶನಸಂ ರಾಜನ್ನರಿರ್ನಾರಾಯಣೋತಂತಿಕೇ I 
ಆಸೀನಮೃತ್ತಿಜಾಂ ಮಧ್ಯೇ ಸದಸಿ ಬ್ರಹ್ಮವಾದಿನಾಮ್‌ 
॥ ೧೩ 1 


ಶ್ರೀಭಗವಾನುವಾಚ 


ಬ್ರಹ್ನನ್ನಂತನು ಶಿಷ್ಯಸ್ಥ. ಕರ್ಮಚ್ಛಿದ್ರಂ ವಿತನ್ನತಃ । 
ಯತ್ತತ್ಕರ್ಮಸು ವೈಷಮ್ಯಂ ಬ್ರಹ್ಮದೃಷ್ಟ ಸಮಂ ಭವೇತ್‌ 


11 ೧೪ ॥ 


ಪ್ರಹ್ಲಾದನು ಹೇಳಿದನು - ಪ್ರಭುವೇ | ಬ್ರಹ್ಮದೇವರಿಗಾಗಲೀ, 
ಲಕ್ಷ್ಮೀದೇವಿಗಾಗಲೀ, ರುದ್ರದೇವರಿಗಾಗಲೀ ಇಂತಹ ಕೃಪಾ 
ಪ್ರಸಾದವು ದೊರೆಯಲಿಲ್ಲ ಹಾಗಿರುವಾಗ ಇತರರ ಮಾತಿರಲಿ, 
ವಿಶ್ವವಂದ್ಯರಾದ ಬ್ರಹ್ಮಾದಿಗಳು ಯಾರ ಚರಣಾರವಿಂದಗಳಿಗೆ 
ನಮಸ್ಕರಿಸುವರೋ ಅಂತಹ ಪರಮದಯಾಳುವಾದ ನೀನು 
ನಮ್ಮಂತಹ ಅಸುರರ ಬಾಗಿಲುಕಾಯುವವನಾದೆ. ಇದೆಂತಹ 
ಅಚ್ಚರಿಯ ಮಾತು | ॥ ೬ ॥ ಓ ಶರಣಾಗತವತ್ತಲನಾದ ಪ್ರಭುವೇ | 
ಬ್ರಹ್ಮಾದಿ ಲೋಕಪಾಲರು ನಿನ್ನ ಚರಣಾರವಿಂದಗಳ ಮಕರಂದ 
ವನ್ನು ಪಾನಮಾಡುವುದರಿಂದ ಸೃಷ್ಟಿರಚನಾದಿ ಅನೇಕ ಶಕ್ತಿ 
ಗಳನ್ನೂ, ವಿಭೂತಿಗಳನ್ನೂ ಪಡೆದುಕೊಳ್ಳುವರು. ನಾವಾದರೋ 
ಜನ್ನದಿಂದಲೇ ಖಲರೂ, ಕುಮಾರ್ಗಿಗಳು. ಇಂತಹ ನಮ್ಮ ಮೇಲೆ 
ನಿನ್ನ ದಾಕ್ಚಿಣ್ಯದಿಂದ ಕೂಡಿದ ಅನುಗ್ರಹ ದೃಷ್ಟಿಯು ಹೇಗೆ ತಾನೇ 
ಬಿದ್ದೀತು ? ಇಂತಹ ಪರಮಾನುಗ್ರಹದಿಂದ ನೀನು ನಮ್ಮ ಮನೆಯ 
ದ್ವಾರಪಾಲಕನೇ ಅಗಿಬಿಟ್ಟೆಯಲ್ಲ? ॥ ೭ ॥ ನೀನು ನಿನ್ನ ಯೋಗ 
ಮಾಯೆಯಿಂದ ಲೀಲಾಮಾತ್ರದಿಂದ ತ್ರಿಭುವನಗಳನ್ನು ರಚಿಸಿ 
ಬಿಟ್ಟಿರುವೆ. ನೀನು ಸರ್ವಜ್ಞನೂ, ಸರ್ವಾತ್ಮನೂ, ಸಮದರ್ಶಿಯೂ 
ಆಗಿರುವೆ. ಹೀಗಿದ್ದರೂ ನಿನ್ನ ಲೀಲಾವಿಲಾಸವು ತುಂಬಾ ವಿಚಿತ್ರ 
ವಾಗಿದೆ. ನಿನ್ನ ಸ್ವಭಾವವು ಕಲ್ಪವೃಕ್ಚದಂತೆ ಇದೆ. ಏಕೆಂದರೆ, ನೀನು 
ನಿನ್ನ ಭಕ್ತರಲ್ಲಿ ಅತ್ಯಂತ ಪ್ರೀತಿಯನ್ನು ತೋರುತ್ತಿರುವೆ. ಇದರಿಂದಲೇ 
ಕೆಲವೊಮ್ಮೆ ಉಪಾಸಕರ ಕುರಿತು ಪಕ್ಚಪಾತ ಮತ್ತು ನಿನಗೆ ವಿಮುಖ 
ರಾದವರಲ್ಲಿ ನಿರ್ದಯಕತೆಯೂ ಕಂಡುಬರುತ್ತದೆ. ॥ ೮॥ 

ಶ್ರೀಭಗವಂತನು ಹೇಳಿದನು - ವತ್ಸ! ಪ್ರಹ್ಲಾದನೇ | ನಿನಗೆ 
ಮಂಗಳವಾಗಲಿ. ಈಗ ನೀನು ಕೂಡ ಸುತಲಲೋಕಕ್ಕೆ ಹೋಗು. 
ಅಲ್ಲಿ ನಿನ್ನ ಮೊಮ್ಮಗನೊಂದಿಗೆ ಆನಂದವಾಗಿ ಇರುತ್ತಾ ನಿನ್ನ 
ಜ್ಞಾತಿ-ಬಾಂಧವರಿಗೆ ಸುಖದಾಯಕನಾಗು. ॥ ೯ ॥ ಅಲ್ಲಿ ನೀನು 
ನಿತ್ಯವೂ ಗದಾಪಾಣಿಯಾಗಿ ನಿಂತಿರುವ ನನ್ನನ್ನು ನೋಡುವೆ. ನನ್ನ 
ದರ್ಶನದ ಪರಮಾನಂದದಲ್ಲಿ ಮುಳುಗಿ ಇರುವ ನಿನ್ನ ಸರ್ವ 
ಕರ್ಮಬಂಧನಗಳು ನಾಶವಾಗಿಹೋಗುವುವು. ॥ ೧೦॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ಸಮಸ್ತ ದೈತ್ಯಸೈನ್ಯಗಳಿಗೂ ಸ್ವಾಮಿಯಾಗಿದ್ದ ವಿಶುದ್ಧ ಬುದ್ಧಿಯುಳ್ಳ 
ಪ್ರಹ್ಲಾದನು "ಹಾಗೆಯೇ ಆಗಲಿ' ಎಂದು ಹೇಳಿ ಭಗವಂತನ ಆಜ್ಞೆ 
ಯನ್ನು ಶಿರಸಾವಹಿಸಿ, ಕೈಜೋಡಿಸಿಕೊಂಡು ಅವನಿಗೆ ನಮಸ್ಕರಿಸಿ, 
ಬಲಿಯೊಂದಿಗೆ ಆದಿಪುರುಷನಾದ ಭಗವಂತನಿಗೆ ಪ್ರದಕ್ಷಿಣೆ 
ಬಂದು ವಂದಿಸಿ, ಅವನ ಅನುಜ್ಞೆಯನ್ನು ಪಡೆದುಕೊಂಡು 
ಸುತಲಲೋಕ್ಕೆ ಹೊರಟುಹೋದನು. ॥ ೧೧-೧೨ ॥ ರಾಜೇಂದ್ರನೇ! 
ಆಗ ಭಗವಾನ್‌ ಶ್ರೀಹರಿಯು ಬ್ರಷ್ಠವಾದಿಗಳಾದ ಯತ್ತಿ ಜರ 
ಸಭೆಯಲ್ಲಿ ತನ್ನ ಬಳಿಯಲ್ಲೇ ಕುಳಿತಿರುವ ಶುಕ್ರಾಚಾರ್ಯರನ್ನು 
ಕುರಿತು ಇಂತೆಂದನು -॥ ೧೩ ॥ 

ಶ್ರೀಭಗವಂತನು ಹೇಳಿದನು - 'ಬ್ರಾಹ್ಮಣಶ್ರೇಷ್ಠನೇ ! ನಿಮ್ಮ 
ಶಿಷ್ಯನು ಯಜ್ಞವನ್ನು ಮಾಡುತ್ತಿದ್ದನು. ಅದರಲ್ಲಿ ಇರುವ ಕೊರತೆ 
ಯನು ನೀವು ಪೂರ್ಣಗೊಳಿಸಿರಿ. ಏಕೆಂದರೆ, ಕರ್ಮಗಳಲ್ಲೇನಾದರೂ 
ನ್ಯೂನಾತಿರೇಕಗಳು ಉಂಟಾದರೆ, ಅವೆಲ್ಲವೂ ಬ್ರಾಹ್ಮಣರ ಕೃಪಾ 
ದೃಷ್ಟಿಯಿಂದಲೇ ಪರಿಹಾರವಾಗಿ ಬಿಡುತ್ತವೆ.' ॥ ೧೪ ॥ 


898 
ಶುಕ್ರ ಉವಾಚ 


ಕುತಸ್ತತ್ಫರ್ಮವೈಷಮ್ಯಂ ಯಸ್ಕ ಕರ್ಮೆಶ್ಚರೋ ಭವಾನ್‌ । 
ಯಜ್ಞೇಶೋ ಯಜ್ಞಪುರುಷಃ ಸರ್ವಭಾವೇನ ಪೂಜಿತಃ 


॥ ೧೫ ॥ 
ಮಂತ್ರತಸ್ತಂತ್ರತಶ್ಚಿದ್ರಂ ದೇಶಕಾಲಾರ್ಹವಸ್ತುತಃ । 
ಸರ್ವಂ ಕರೋತಿ ನಿಶ್ಚಿದ್ರಂ ನಾಮಸಂಕೀರ್ತನಂ ತವ 

॥1 ೧೬ n 


ತಥಾಪಿ ವದತೋ ಭೂಮನ್ಯರಿಷ್ಯಾಮ್ಮನುಶಾಸನಮ್‌ । 
ಏತಚ್ಛೇಯಃ ಪರಂ ಪುಂಸಾಂ ಯತ್ರವಾಜ್ಞಾನುಪಾಲನಮ್‌ 
ಷ್ಟ | ॥ ೧೭॥ 


ಶ್ರೀಶುಕ ಉವಾಚ 


ಅಭಿನಂದ್ಯ ಹರೇರಾಜ್ಞಾಮುಶನಾ ಭಗವಾನಿತಿ । 
ಯಜ್ಞಚ್ಛಿದ್ರಂ ಸಮಾಧತ್ತ ಬಲೇರ್ವಿಪ್ರರ್ಷಿಭಿಃ ಸಹ 
11 ೧೮। 

ಏವಂ ಬಲೇರ್ಮಹೀಂ ರಾಜನ್ನಿಕ್ಷ್ರಾವಾಮನೋ ಹರಿಃ । 
ದದೌ ಭ್ರಾತ್ರೇ ಮಹೇಂದ್ರಾಯ ತ್ರಿದಿವಂ ಯತ್ನರೈರ್ಹತಮ್‌ 
1೧೯1 

ಪ್ರಜಾಪತಿಪತಿರ್ಬ್ರಹ್ಮಾ ದೇವರ್ಷಿ ಪಿತೃಭೂಮಿಪೈ: 

ದಕ್ಷಭೃಗೃಂಗಿರೋಮುಖ್ಯೈ: ಕುಮಾರೇಣ ಭವೇನ ಚ 

1 201 

ಕಶ್ಯಪಸ್ಯಾದಿತೇಃ ಪ್ರೀತ್ಯೆ ಬ ಸರ್ವಭೂತಭವಾಯ ಚ 

ಲೋಕಾನಾಂ ಲೋಕಪಾಲಾನಾಮಕರೋದ್ವಾಮನಂ ಪತಿಮ್‌ 

(a I 2೧ 1 


ವೇದಾನಾಂ ಸರ್ವದೇವಾನಾಂ ಧರ್ಮಸ್ಯ ಯಶಸಃ ಶ್ರಿಯಃ 
ಮಂಗಲಾನಾಂ ವ್ರತಾನಾಂ ಚ ಕಲ್ಲಂ ಸ್ಪರ್ಗಾಪವರ್ಗಯೋಃ 
11 ೨೨ ॥ 


ಉಪೇಂದ್ರಂ ಕಲ್ಲಯಾಂಚಕ್ರೇ ಪತಿಂ ಸರ್ವವಿಭೂತಯೇ । 
ತದಾ ಸರ್ವಾಣಿ ಭೂತಾನಿ ಭೃಶಂ ಮುಮುದಿರೇ ನೃಪ 
I 2೩1 
ತತಸ್ತಿಂದ್ರಃ ಪುರಸ್ಕೃತ ದೇವಯಾನೇನ ವಾಮನಮ್‌ । 
ಲೋಶಕಪಾಲೈರ್ದಿವಂ ನಿನ್ಕೇ ಬ್ರಹ್ಮಣಾ ಚಾನುಮೋದಿತಃ 
| ೨೪ | 
ಪ್ರಾಪ್ಯ ತ್ರಿಭುವನಂ ಚೇಂದ್ರ ಉಪೇಂದ್ರಭುಜಪಾಲಿತಃ 
ಶ್ರಿಯಾ ಪರಮಯಾ ಜುಪ್ಬೋ ಮುಮುದೇ ಗತಸಾದ್ಧಸ: 
nu ೨೫ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 23 


ಶುಕ್ರಾಚಾರ್ಯರು ಹೇಳಿದರು - ಭಗವಂತನೇ! ಯಾರು 
ತನ್ನ ಸಮಸ್ತ ಕರ್ಮಗಳನ್ನು ಕರ್ಮೇಶ್ವ ರನಾದ ನಿನಗೆ ಅರ್ಪಿಸಿ, 
ಯಜ್ಞೇಶ್ವರನೂ, ಯಜ್ಞಪುರುಷನೂ ಆದ ನಿನ್ನನ್ನು ಆರಾಧಿಸಿರು 
ವನೋ, ಅವನ ಕರ್ಮದಲ್ಲಿ ಕೊರತೆ, ವಿಷಮತೆ ಹೇಗೆ ಉಳಿಯ 
ಬಲ್ಲದು? ॥ ೧೫ ॥ ಏಕೆಂದರೆ, ಮಂತ್ರಗಳ, ಅನುಷ್ಠಾನ ಪದ್ಧತಿಯ, 
ದೇಶ, ಕಾಲ, ಪಾತ್ರ, ವಸ್ತು ಇವೆಲ್ಲವುಗಳ ಲೋಪ ದೋಷಗಳು 
ಅಚ್ಯುತಾನಂತಗೋವಿಂದ ಎಂಬ ನಿನ್ನ ನಾಮಸಂಕೀರ್ತನೆಯಿಂದಲೇ 
ಪರಿಹಾರವಾಗುವುವು. ನಿನ್ನ ನಾಮವು ಎಲ್ಲ ಕೊರತೆಗಳನ್ನೂ 
ಪೂರ್ಣಗೊಳಿಸುವುದು. ॥ ೧೬ ॥ ಆದರೂ ಅನಂತನೇ | ನೀನು 
ಸ್ವ ತಃ ಹೇಳುತ್ತಿರುವೆ. ಆದ್ದರಿಂದ ನಿನ್ನ ಆಜ್ಞೆಯನ್ನು ಅವಶ್ಯವಾಗಿ 


| ಪಾಲಿಸುತ್ತೇವೆ. ನಿನ್ನ ಆಜ್ಞೆಯನ್ನು ಪಾಲಿಸುವುದೇ ಮನುಷ್ಯನಿಗೆ 


ಶ್ರೇಯಸ್ಸಿನ ದೊಡ್ಡ ಸಾಧನೆಯಾಗಿದೆ. ॥ ೧೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ರಾಜಾ! ಪೂಜ್ಯ 
ರಾದ ಶುಕ್ರಾಚಾರ್ಯರು ಭಗವಾನ್‌ ಶ್ರೀಹರಿಯ ಈ ಆಜ್ಞೆಯನ್ನು 
ಶಿರಸಾವಹಿಸಿ ಇತರ ಬ್ರಹ್ಮರ್ಷಿಗಳೊಡನೆ ಬಲಿಯ ಯಜ್ಞದಲ್ಲಿ 
ಉಳಿದಿರುವ ಕರ್ಮಾಂಗಗಳನ್ನು ವಿಧಿವತ್ತಾಗಿ ಪೂರ್ಣಗೊಳಿಸಿ 
ದರು. ॥ ೧೮ ॥ ಪರೀಕ್ಷಿತನೇ! ಹೀಗೆ ಭಗವಾನ್‌ ವಾಮನನು 
ಬಲಿಯಿಂದ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ 
ಕೇಳಿ, ಶತ್ರುಗಳು ಅಪಹರಿಸಿಕೊಂಡಿದ್ದ ಸ್ವರ್ಗದ ರಾಜ್ಯವನ್ನು ತನ್ನ 
ಅಣ್ಣನಾದ ಇಂದ್ರನಿಗೆ ಕೊಡಿಸಿದನು. ॥ ೧೯ ॥ ಇದಾದ ಬಳಿಕ 
ಪ್ರಜಾಪತಿಗಳಿಗೆ ಒಡೆಯರಾದ ಬ್ರಹ್ಮದೇವರು ದೇವತೆಗಳು, ಯಷಿ 
ಗಳು, ಪಿತೃಗಳು, ಮನು, ದಕ್ಷ, ಭೃಗು, ಅಂಗಿರಾ, ಸನತ್ಯು 
ಮಾರರು ಮತ್ತು ರುದ್ರದೇವರು ಇವರುಗಳೊಡನೆ ಕಶ್ಯಪ-ಅದಿತಿ 
ಯರಿಗೆ ಸಂತೋಷಗೊಳಿಸಲು ಹಾಗೂ ಸಮಸ್ತ ಪ್ರಾಣಿಗಳ 
ಅಭ್ಯುದಯಕ್ಕಾಗಿ, ಎಲ್ಲ ಲೋಕಗಳಿಗೂ, ಲೋಕಪಾಲಕರಿಗೂ 
ಒಡೆಯನನ್ನಾಗಿ ಶ್ರೀವಾಮನಮೂರ್ತಿಯನ್ನು ಅಭಿಷೇಕ ಮಾಡಿ 
ದರು. ॥ ೨೦-೨೧ ॥ 

` ಪರೀಕ್ಷಿತನೇ। ವೇದಗಳು, ಸಮಸ್ತ ದೇವತೆಗಳು, ಧರ್ಮ, 
ಯಶಸ್ಸು ಲಕ್ಷ್ಮೀ, ಮಂಗಳ, ವ್ರತ, ಸ್ವರ್ಗ, ಅಪವರ್ಗ ಇವೆಲ್ಲದರ 
ರಕ್ಷಕನ ರೂಪದಲ್ಲಿ ಸಮಸ್ತರ ಪರಮ ಕಲ್ಯಾಣಕ್ಕಾಗಿ ಸರ್ವಶಕ್ತಿ 
ವಂತನಾದ ಭಗವಾನ್‌ ವಾಮನನನ್ನು ಬ್ರಹ್ಮದೇವರು ಉಪೇಂದ್ರನ 
ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು. ಇದನ್ನು 
ನೋಡಿ ಎಲ್ಲ ಪ್ರಾಣಿಗಳಿಗೂ ಮಹದಾನಂದವಾಯಿತು. 
॥ ೨೨-೨೩ ॥ ಬಳಿಕ ದೇವೇಂದ್ರನು ಬ್ರಹ್ಮದೇವರ ಅಪ್ಪಣೆಯಂತೆ 
ಲೋಕಪಾಲಕರೊಂದಿಗೆ ವಾಮನ ಭಗವಂತನನ್ನು ಮುಂದೆಮಾಡಿ 
ಕೊಂಡು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ತನ್ನೊಂದಿಗೆ ಸ್ವರ್ಗಕ್ಕೆ 
ಕೊಂಡುಹೋದನು. ॥ ೨೪ ॥ ದೇವೇಂದ್ರನಿಗಾದರೋ ಮೂರು 
ಲೋಕದ ರಾಜ್ಯ ದೊರೆಯಿತು. ಅದಕ್ಕಿಂತಲೂ ಮಿಗಿಲಾಗಿ 
ಭಗವಾನ್‌ ವಾಮನನ ಕರಕಮಲಗಳ ಛತ್ರಛಾಯೆ ದೊರೆಯಿತು. 
ಸರ್ವಶ್ರೇಷ್ಠ ಐಶ್ವರ್ಯಲಕ್ಷ್ಮಿಯಿಂದ ಸೇವಿತನಾಗಿ ಅವನು 
ನಿರ್ಭಯನಾಗಿ ಆನಂದೋತ್ಸವವನ್ನು ಆಚರಿಸಿದನು. ॥ ೨೫ ॥ 


24 ಅಧ್ಯಾಯ] 


ಬ್ರಹ್ಮಾ ಶರ್ವಃ ಕುಮಾರಶ್ಚ ಭೃಗ್ದಾದ್ಯಾ ಮುನಯೋ ನೃಪ । 
ಪಿತರಃ ಸರ್ವಭೂತಾನಿ ಸಿದ್ಧಾ ವೈಮಾನಿಕಾಶ್ಚ ಯೇ 
॥ ೨೬॥ 
ಸುಮಹತ್ಸರ್ಮ ತದ್ದಿಕ್ಲೋರ್ಗಾಯಂತಃ ಪರಮಾದ್ದುತಮ್‌ । 
ಧಿಷ್ಣ್ವಾನಿ ಸ್ಟಾನಿ ತೇ ಜಗ್ಗುರದಿತಿಂ ಚ ಶಶಂಸಿರೇ 
11 ೨೭ ॥ 


ಸರ್ವಮೇತನ್ಮಯಾ5 ಖ್ಯಾತಂ ಭವತಃ ಕುಲನಂದನ । 

ಉರುಕ್ರಮಸ್ಯ ಚರಿತಂ ಶ್ರೋತೃಣಾಮಘಮೋಚನಮ್‌ 
1 ೨೮ ॥ 

ಪಾರಂ ಮಹಿಮ್ನ ಉರು ವಿಕ್ರಮತೋ ಗೃಣಾನೋ 

ಯಃ ಪಾರ್ಥಿವಾನಿ ವಿಮಮೇ ಸ ರಜಾಂಸಿ ಮರ್ತ್ಯಃ ! 

ಕಿಂ ಜಾಯಮಾನ ಉತ ಜಾತ ಉಪೈತಿ ಮರ್ತ್ಯ 

ಇತ್ಯಾಹ ಮಂತ್ರದೃಗೃಷಿಃ ಪುರುಷಸ್ಯ ಯಸ್ಕ॥ ೨೯ ॥ 


ಯ ಇದಂ ದೇವದೇವಸ್ಯ ಹರೇರರದ್ದುತಕರ್ಮಣಃ I 
ಅವತಾರಾನುಚರಿತಂ ಶೃಣ್ಣನ್ಯಾತಿ ಪರಾಂ ಗತಿಮ್‌ 
1೩0 ॥ 


ಕ್ರಿಯಮಾಣೇ ಕರ್ಮಣೀದಂ ದೈವೇ ಪಿತ್ರ್ಯೇ5ಥ ಮಾನುಷೇ । 
ಯತ್ರ ಯತ್ರಾನುಕೀರ್ತೈೇತ ತತ್ತೇಷಾಂ ಸುಕೃತಂ ವಿದುಃ 
॥ ೩೧॥ 


ಅಷ್ಟನು ಸ್ವಂ 


ಶಿವ, ಎರಿಂಚಿ, ಸನತ್ಕುಮಾರರು, ಭೃಗುವೇ ಮುಂತಾದ ಮುನಿ 
ಗಳು, ಪಿತೃಗಳು, ಸಮಸ್ತ ಪ್ರಾಣಿಗಳು, ಸಿದ್ದರ, ವಿಮಾನಾರೂಢ 
ರಾದ ದೇವತೆಗಳು ಭಗವಂತನ ಈ ಪರಮ ಅದ್ಭುತವಾದ ಹಾಗೂ 
ಅತ್ಯಂತ ಮಹತ್‌ಕರ್ಮವನ್ನು ಹೇಳುತ್ತಾ, ಅದಿತಿದೇವಿಯನ್ನು 
ಶ್ಲಾಘಿಸುತ್ತಾ ತಮ್ಮ-ತಮ್ಮ ಲೋಕಗಳಿಗೆ ತೆರಳಿದರು. ॥ ೨೬-೨೭ ॥ 

ಕುರುನಂದನನೇ | ಕೇಳಿದವರ ಸಮಸ್ತ ಪಾಪಗಳನ್ನು ಪರಿ 
ಹರಿಸುವ ಭಗವಾನ್‌ ತ್ರಿವಿಕ್ರಮನ ಅದ್ಭುತವಾದ ಈ ಚರಿತ್ರೆಯನ್ನು 
ನಾನು ನಿನಗೆ ಹೇಳಿರುತ್ತೇನೆ. ॥ ೨೮ ॥ ಭಗವಂತನ ಲೀಲೆಗಳು 
ಅನಂತ. ಅವನ ಮಹಿಮೆ ಅಪಾರ. ಅವನ ಮಹಿಮೆಯ 
ಪಾರವನ್ನು ಕಾಣಲಿಚ್ಛಿಸುವವನು ಪೃಥಿವೀಯ ಪರಮಾಣುಗಳನ್ನು 
ಎಣಿಸಲು ಹೊರಟಿರುವಂತೆ ಇದೆ. ಭಗವಂತನ ಸಂಬಂಧದಲ್ಲಿ 
ಮಂತ್ರದ್ರಷ್ಟುರರಾದ ಮಹರ್ಷಿ ವಸಿಷ್ಠರು ವೇದದಲ್ಲಿ - ಭಗ 
ವಂತನ ಮಹಿಮೆಯ ಪಾರವನ್ನುಕಾಣಬಲ್ಲಪುರುಷನು ಈ ಹಿಂದೆ 
ಯಾರೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರ 
ಲಾರರು' ಎಂದು ಹೇಳಿರುವರು. ॥ ೨೯ ॥ ದೇವತೆಗಳ ಆರಾಧ್ಯ 
ದೇವನಾದ ಅದ್ಭುತಲೀಲಾಧಾರೀ ವಾಮನ ಭಗವಂತನ. ಈ 
ಅವತಾರ ಚರಿತ್ರವನ್ನು ಶ್ರವಣಿಸುವವನಿಗೆ ಪರಮಗತಿಯು 
ಪ್ರಾಪ್ತವಾಗುವುದು. ॥ ೩೦ ॥ ದೇವಯಜ್ಞ, ಪಿತ್ಳಯಜ್ಞ ಮನುಷ್ಯ 
ಯಜ್ಞ (ಅತಿಥಿಸೇವೆ) ಮುಂತಾದ ಯಾವುದೇ ಕರ್ಮಗಳ ಅನು 
ಷ್ಠಾನ ನಡೆಯುವಲ್ಲಿ ಭಗವಂತನ ಈ ಲೀಲೆಯ ಕೀರ್ತನೆಯು ಆ 
ಕರ್ಮವನ್ನು ಸಫಲಗೊಳಿಸುತ್ತದೆ ಎಂದು ಮಹಾ-ಮಹಾ ವಿದ್ವಾಂ 
ಸರು ಹೇಳುತ್ತಾರೆ. ॥ ೩೧ ॥ 


ಇಪ್ಪತ್ರಮೂರನೆಯ ಅಧ್ಯಾಯವು ಮುಗಿಯಿತು. ॥। ೨೩ ॥1 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ವಾಮನಾವತಾರಚರಿತೇ ತ್ರಯೋವಿಂಶೋತಧ್ಯಾಯಃ॥ ೨೩ ॥ 


Se 
ಇಪ್ಪತ್ತನಾಲ್ಕನೆಯ ಅಧ್ಯಾಯ 
ಭಗವಂತನ ಮತ್ವ್ವಾವತಾರದ ಕಥೆ 


ರಾಜೋವಾಚ 


ಭಗವನ್‌ ಶ್ರೋತುಮಿಚ್ಛಾಮಿ ಹರೇರದ್ದುತಕರ್ಮಣ: ಟ 
ಅವತಾರಕಥಾಮಾದ್ಯಾಂ ಮಾಯಾಮತ ಶ್ವವಿಡಂಬನಮ್‌ 
॥ ೧ ॥ 


ಯದರ್ಥಮದಧಾದ್ರೂಪಂ ಮಾತ್ರಂ ಲೋಕಜುಗುಪ್ಪಿತಮ್‌ | 


ತಮಃಪ್ರಕೃತಿ ದುರ್ಮಷಂ ಕರ್ಮಗ್ರಸ ಇವೇಶ್ವರ: 
1 ೨ ॥ 


ಪರೀಕ್ಷಿದ್ರಾಜನು ಕೇಳಿದನು - ಪೂಜ್ಯರೇ! ಭಗವಂತನ 
ಕರ್ಮಗಳು. " ಪರಮಾದ್ಭುತವಾದವುಗಳು. ಅವನೊಮ್ಮೆ ತನ್ನ 
ಯೋಗಮಾಯೆಯಿಂದ 'ಮತ್ತಾ ವತಾರವನ್ನು ತಾಳಿ ಸುಂದರ. 
ವಾದ ಲೀಲೆಗಳನ್ನು ತೋರಿಸಿದನು. ನಾನು ಭಗವಂತನ ಆ ಆದಿ 
ಅವತಾರದ ಕಥೆಯನ್ನು ಕೇಳಲು ಇಚ್ಛಿಸುತ್ತೇನೆ. ॥ ೧॥ ಪೂಜ್ಯರೇ। 
ಮತ್ತ್ವ ಯೋನಿಯಾದರೋ ಲೋಕೂಂದಿತವಾಗಿದೆ. ಇನ್ನೊಂದು 
ತಮ್ಮೋಗುಣೇ ಮತ್ತು ಅಸಹ್ಯ ಪರತಂತ್ರತೆಯಿಂದಲೂ ಕೂಡಿದೆ. 
ಸರ್ವಶಕ್ಷನಾಗಿದ್ದರೂ. ಭಗವಂತನು ಕರ್ಮಬಂಧನದಲ್ಲಿ ಬಂಧಿ 
ತರಾದ ಜೀವಿಗಳಂತೆ ಈ ಮತ್ತ್ಯರೂಪವನ್ನು ಏಕೆ ಧರಿಸಿ 
ದನು? ॥ ೨ ॥ ಮಹಾತ್ನರೇ! ಮಹಾತ್ಮರಿಂದ "ಕೀರ್ತಿಸಲ್ಪಡುವ 


ಏತನ್ನೋ ಭಗವನರ್ವಂ ಯಥಾವದ್ವಕ್ತುಮರ್ಹಸಿ [ 
ಉತ್ತಮಶ್ಲೋಕಚರಿತಂ ಸರ್ವಲೋಕಸುಖಾವಹಮ್‌ 
Han 
ಸೂತ ಉವಾಚ 
ಇತ್ಯುಕ್ತೋ ವಿಷ್ಣುರಾತೇನ ಭಗವಾನ್ಸಾದರಾಯಣಿಃ । 
ಉವಾಚ ಚರಿತಂ ವಿಷ್ಣೋರ್ಮತ್ತ ಶ್ವರೂಪೇಣ ಯತೃತಮ್‌ 
॥ ೪ ॥ 


ಶ್ರೀಶುಕ ಉವಾಚ 

ಗೋವಿಪ್ರಸುರಸಾಧೂನಾಂ ಛಂದಸಾಮಪಿ ಚೇಶ್ಚರಃ । 
ರಕ್ಷಾಮಿಚ್ಛಂಸ್ತನೂರ್ಧತ್ತೇ ಧರ್ಮಸ್ಯಾರ್ಥಸ್ಯ ಚೈವ ಹಿ 

॥ ೫ ॥ 
ಉಚ್ಚಾವಚೇಷು ಭೂತೇಷು ಚರನ್ಹಾಯುರಿವೇಶ್ವರಃ | 
ನೋಚ್ಚಾವಚತ್ಪಂ ಭಜತೇ ನಿರ್ಗುಣತ್ವಾದ್ವಿಯೋ ಗುಣೈಃ 

1 ೬ ॥ 
ಆಸೀದತೀತಕಲ್ಪಾಂತೇ ಬ್ರಾಹ್ಮೋ ನೈಮಿತ್ರಿಕೋ ಲಯಃ । 
ಸಮುದ್ರೋಪಪ್ಫತಾಸ್ತತ್ರ ಲೋಕಾ ಭೂರಾದಯೋ ನೃಪ 

॥ ೭ 1 


ಕಾಲೇನಾಗತನಿದ್ರಸ್ಯ ಧಾತುಃ ಶಿಶಯಿಷೋರ್ಬಲೀ । 
ಮುಖತೋ ನಿಸ್ಕತಾನ್ವೇದಾನ್ಹಯಗ್ರೀವೋಶಂತಿಕೇ5ಹರತ್‌ 


॥ ೮ ॥ 
ಜ್ಞಾತ್ವಾ ತದ್ದಾನವೇಂದ್ರಸ್ಯ ಹಯಗ್ರೀವಸ್ಯ ಚೇಷ್ಠಿತಮ್‌ । 
ದಧಾರ ಶಫರೀರೂಪಂ ಭಗವಾನ್ಹದಿರೀಶ್ವರಃ 

॥ ೯ ॥ 


ತತ್ರ ರಾಜಯಷಿಃ ಕಶ್ಚಿನ್ನಾಮ್ನಾ ಸತ್ಯವ್ರತೋ ಮಹಾನ್‌ । 
ನಾರಾಯಣ ಪರೋಶಠತಪ್ಪತ್ತಪಃ ಸ ಸಲಿಲಾಶನಃ 
॥೧೦॥ 
ಯೋತಸಾವಸ್ಥಿನ್ನಹಾಕಲ್ಲೇ ತನಯಃ ಸ ವಿವಸ್ಥತಃ । 
ಶ್ರಾದ್ಧದೇವ ಇತಿ ಖ್ಯಾತೋ ಮನುತ್ತೇ ಹರಿಣಾರ್ಪಿತಃ 


॥ಟ1 ೧೧ H 
ಏಕದಾ ಕೃತಮಾಲಾಯಾಂ ಕುರ್ವತೋ ಜಲತರ್ಹಣಮ್‌ ।ಟ 
ತಸ್ಯಾಂಜಲ್ಯುದಕೇ ಕಾಚಿಚ್ಛಫರ್ಯೇಕಾಭ್ಯಪದ್ಯತ 

1೧೨ 1 


ಸತ್ಯವ್ರತೋ5ಂಜಲಿಗತಾಂ ಸಹ ತೋಯೇನ ಭಾರತ । 
ಉತ್ತಸರ್ಜ ನದೀತೋಯೇ ಶಫರೀಂ ದ್ರವಿಡೇಶ್ವರಃ 
॥ ೧೩॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಭಗವಂತನ ಚರಿತ್ರೆಯು ಸಮಸ್ತ ಪ್ರಾಣಿಗಳಿಗೆ ಸುಖವನ್ನು ಕೊಡು 
ವಂತಹುದಾಗಿದೆ. ತಾವು ದಯಮಾಡಿ ಅವನ ಆ ಎಲ್ಲ ಲೀಲೆ 
ಗಳನ್ನು ಪೂರ್ಣರೂಪದಿಂದ ವರ್ಣಿಸಿರಿ. ॥ ೩ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷ 
ಗಳಿರಾ ! ಪರೀಕ್ಷಿದ್ರಾಜನು ಶ್ರೀಶುಕಮಹಾಮುನಿಗಳಲ್ಲಿ ಹೀಗೆ 
ಪ್ರಶ್ನಿಸಿದಾಗ ಅವರು ಮತ್ಸ್ಯಾವತಾರವನ್ನೆತ್ತಿ ಮಹಾವಿಷ್ಣುವು 
ಮಾಡಿದ ಕರ್ಮಗಳನ್ನು ವರ್ಣಿಸಲು ಪ್ರಾರಂಭಿಸಿದರು -॥ ೪ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ಡಾ ಎಲೈ ಪರೀಕ್ಷಿ 
ತನೇ! ಭಗವಂತನಾದರೋ ಎಲ್ಲರ ಏಕಮಾತ್ರ ಸ್ವಾಮಿಯಾಗಿ 
ದ್ದಾನೆ. ಹೀಗಿದ್ದರೂ ಅವನು ಗೋವು, ಬ್ರಾಹ್ಮಣರು, ದೇವತೆಗಳು, 
ಸಾಧುಗಳು, ವೇದ, ಧರ್ಮಾರ್ಥಗಳು ಹೀಗೆ ಇವುಗಳ 
ರಕ್ಷಣೆಗಾಗಿ ನಾನಾ ವಿಧವಾದ ಶರೀರಗಳನ್ನು ಧರಿಸಿ ಅವತರಿಸು 
ತ್ತಾನೆ. ॥ ೫ ॥ ಆ ಸರ್ವಶಕ್ತನಾದ ಪ್ರಭುವು ವಾಯುವಿನಂತೆ 
ಮೇಲೆ-ಕೆಳಗೆ, ಸಣ್ಣ-ದೊಡ್ಡ ಎಲ್ಲ ಪ್ರಾಣಿಗಳಲ್ಲಿ ಅಂತರ್ಯಾಮಿ 
ರೂಪದಿಂದ ಲೀಲೆ ಮಾಡುತ್ತಾನೆ. ಆದರೆ ಆಯಾ ಪ್ರಾಣಿಗಳ 
ಬುದ್ಧಿಗತ ಗುಣಗಳಿಂದ ಅವನು ಸಣ್ಣವನು-ದೊಡ್ಡವನು, ಎತ್ತರ- 
ತಗ್ಗು ಆಗುವುದಿಲ್ಲ ಏಕೆಂದರೆ, ಅವನು ವಾಸ್ತವವಾಗಿ ಸಮಸ್ತ 
ಪ್ರಾಕೃತಗುಣಗಳಿಂದ ರಹಿತನಾಗಿದ್ದು ನಿರ್ಗುಣನೇ ಆಗಿದ್ದಾನೆ. 
॥ ೬ ॥ ರಾಜೇಂದ್ರ | ಹಿಂದಿನ ಕಲ್ಪದ ಅಂತ್ಯದಲ್ಲಿ ಬ್ರಹ್ಮದೇವರು 
ನಿದ್ರಿಸಿದ್ದರಿಂದ ಬ್ರಾಹ್ಮವೆಂಬ ನೈಮಿತ್ತಿಕ ಪ್ರಳಯವಾಗಿತ್ತು. ಆಗ 
ಭೂರ್ಲೋಕ ಮೊದಲಾದ ಎಲ್ಲ ಲೋಕಗಳು ಸಮುದ್ರದಲ್ಲಿ 
ಮುಳುಗಿಹೋಗಿದ್ದವು. ॥ ೭॥ ಹಗಲು ಕಳೆದುಹೋಗಿ ರಾತ್ರಿಯು 
ಪ್ರಾರಂಭವಾದ ಕಾರಣ ಬ್ರಹ್ಮನು ನಿದ್ರಾಪರವಶನಾದನು. ಆ 
ಸಮಯದಲ್ಲಿ ವೇದಗಳು ಅವನ ಮುಖದಿಂದ ಹೊರಬಂದವು. 
ಆಗ ಸಮೀಪದಲ್ಲಿಯೇ ಇದ್ದ ಹಯಗ್ರೀವನೆಂಬ ಬಲಾಢ್ಯನಾದ 
ದೈತ್ಯನು ವೇದಗಳನ್ನು ಯೋಗಬಲದಿಂದ ಅಪಹರಿಸಿಬಿಟ್ಟನು. 
॥ ೮  ಸರ್ವಶಕ್ಕನಾದ ಭಗವಾನ್‌ ಶ್ರೀಹರಿಗೆ ದಾನವರಾಜನಾದ 
ಹಯಗ್ರೀವನ ಈ ಕಾರ್ಯವು ತಿಳಿದುಹೋಯಿತು,. ವೇದಗಳನ್ನು 
ಉದ್ದರಿಸುವುದಕ್ಕಾಗಿಯೇ ಅವನು ಮತ್ತ್ಯಾವತಾರವನ್ನು 
ತಾಳಿದನು. ॥ ೯ ॥ 

ಪರೀಕ್ಷಿದ್ರಾಜನೇ। ಆ ಸಮಯದಲ್ಲಿ ಸತ್ಯವ್ರತನೆಂಬ ಉದಾ 
ರಿಯೂ, ನಾರಾಯಣಪರಾಯಣನೂ ಆದ ರಾಜರ್ಷಿಯು 
ಕೇವಲ ನೀರನ್ನು ಮಾತ್ರ ಕುಡಿದು ತಪಸ್ಸನ್ನಾಚರಿಸುತ್ತಿದ್ದನು. 
॥ ೧೦॥ ಆ ಸತ್ಯವ್ರತನೇ ವರ್ತಮಾನ ಶ್ವೇತವರಾಹ ಮಹಾ 
ಕಲ್ಪದಲ್ಲಿ ಸೂರ್ಯದೇವನ ಮಗನಾಗಿ ಶ್ರಾದ್ಧದೇವನೆಂಬ ಹೆಸರಿ 
ನಿಂದ ವಿಖ್ಯಾತನಾಗಿದ್ದಾನೆ. ಅವನನ್ನು ಭಗವಂತನು ವೈವಸ್ವತಮನು 
ವನ್ನಾಗಿ ಮಾಡಿರುವನು. ॥ ೧೧ ॥ ಒಂದು ದಿನ ಆ ರಾಜರ್ಷಿಯು 
ಕೃತಮಾಲಾ ನದಿಯಲ್ಲಿ ನೀರಿನಿಂದ ತರ್ಪಣಗಳನ್ನು ಕೊಡುತ್ತಿ 
ದ್ದನು. ಆಗಲೇ ಅವನ ಬೊಗಸೆಯ ನೀರಿನಲ್ಲಿ ಒಂದು ಸಣ್ಣ 
ಮೀನು ಬಂದುಬಿಟ್ಟಿತು. ॥ ೧೨ ॥ ಪರೀಕ್ಷಿತನೇ ! ದ್ರವಿಡದೇಶದ 
ಸತ್ಯವ್ರತರಾಜನು ತನ್ನ ಬೊಗಸೆಯಲ್ಲಿ ಬಂದಿರುವ ಮೀನನ್ನು 
ನೀರಿನೊಂದಿಗೆ ಪುನಃ ನದಿಯಲ್ಲಿ ಬಿಟ್ಟುಬಿಟ್ಟನು. ॥ ೧೩ ॥ ನೀರಿಗೆ 
ಬಿಟ್ಟೊಡನೆ ಆ ಮೀನು ಕರುಣಾಜನಕ ರೀತಿಯಿಂದ ಪರಮದ 


` 24 ಅಧ್ಯಾಯ] 


ತಮಾಹ ಸಾತಿಕರುಣಂ ಮಹಾಕಾರುಣಿಕಂ ನೃಪಮ್‌ । 

ಯಾದೋಭ್ಯೋ ಜ್ಞಾತಿಘಾತಿಭ್ಯೋ ದೀನಾಂಮಾಂ ದೀನವತ್ತಲ । 

ಕಥಂ ವಿಸೃಜಸೇ ರಾಜನ್ವೀತಾಮಸ್ಥಿನರಿಜ್ಜಲೇ 
1 ೧೪ ॥ 


ತಮಾತ್ಮನೋತನುಗ್ರಹಾರ್ಥಂ ಪ್ರೀತ್ಯಾ ಮತ್ತವಪುರ್ಧರಮ್‌ । 
ಅಜಾನನ್ರಕ್ಷಣಾರ್ಥಾಯ ಶಫರ್ಯಾಃಸಮನೋ ದಧೇ 
11 ೧೫ ॥ 


ತಸ್ಯಾ ದೀನತರಂ ವಾಕ್ಯಮಾಶ್ರುತ್ಯ ಸ ಮಹೀಪತಿಃ । 
ಕಲಶಾಪ್ಪು ನಿಧಾಯೈೆನಾಂ ದಯಾಲುರ್ನಿನ್ಯ ಆಶ್ರಮಮ್‌ 
॥ ೧೬॥ 


ಸಾ ತು ತತ್ಸೈಕರಾತ್ರೇಣ ವರ್ಧಮಾನಾ ಕಮಂಡಲೌ । 
ಅಲಬ್ದಾ ಫಿ 5ತ್ಗಾವಕಾಶಂವಾಇದಮಾಹ ಮಹೀಪತಿಮ್‌ 
1 ೧೭ ॥ 


ನಾಹಂ ಕಮಂಡಲಾವಸ್ಥಿನ್‌ ಕೃಚ್ಛಂ ವಸ್ತುಮಿಹೋತ್ತಹೇ I 
ಕಲ್ಪಯೌಕಃ ಸುವಿಪುಲಂ ಯತ್ರಾಹಂ ನಿವಸೇ ಸುಖಮ್‌ 
11 ೧೮ ॥ 


ಸ ಏನಾಂ ತತ ಆದಾಯ ನ್ಯಧಾದೌದಂಚನೋದಕೇ I 
ತತ್ರ ಕ್ಲಿಪ್ಪಾ ಮುಹೂರ್ತೇನ ಹಸ್ತತ್ರಯಮವರ್ಧತ 
॥೧೯॥ 


ನಮ ಏತದಲಂ ರಾಜನ್ನುಖಂ ವಸ್ತುಮುದಂಚನಮ್‌ | 
ಪೃಥು ದೇಹಿ ಪದಂ ಮಹ್ಯಂ ಯತ್ನಾ ಹಂ ಶರಣಂ ಗತಾ 
॥1 ೨೦ ॥ 


ತತ ಆದಾಯ ಸಾ ರಾಜ್ಞಾ ಕ್ಲಿಪ್ತಾ ರಾಜನ್ನರೋವರೇ | 


ತದಾವೃತ್ಯಾತ್ಮನಾ ಸೋಂಯಂ ಮಹಾಮೀನೋರನ್ವವರ್ಧತ 
1 ೨೧ ॥ 


ನೈತನ್ನೇ ಸಸ್ತಯೇ ರಾಜನ್ನುದಕಂ ಸಲಿಲೌಕಸಃ । 


ನಿಧೇಹಿ ರಕ್ಷಾಯೋಗೇನ ಹ್ರದೇ ಮಾಮವಿದಾಸಿನಿ 
॥ ೨೨ ॥ 


ಇತ್ಮುಕ್ಕಸ ಸೋತನಯನ್ನತ್ವಂ ತತ್ರ ತತ್ರಾವಿದಾಸಿನಿ | 
ಜಲಾಶಯೇ ಸಮ್ಮಿತಂ ತಂ ಸಮುದ್ರೇ ಪ್ರಾಕ್ಟಿಪಜ್ಟಷಮ್‌ 
॥ ೨೩ ॥ 


ಕ್ವಿಪ್ಯಮಾಣಸ್ತಮಾಹೇದಮಿಹ ಮಾಂ ಮಕರಾದಯಃ | 


ಅದಂತ್ಯತಿಬಲಾ ವೀರ ಮಾಂ ನೇಹೋತ್ಪಷ್ಟುಮರ್ಹಸಿ 
1 ೨೪ ॥ 


ಅಷ್ಟಮ ಸೃಂಧ 


901 


ಯಾಳುವಾದ ರಾಜನಲ್ಲಿ ಹೇಳಿತು - ಮಹಾರಾಜನೇ! ನೀನು 
ದೀನವತ್ತಲನಾಗಿರುವೆ. ನೀರಿನಲ್ಲಿರುವ ಜಂತುಗಳು ತಮ್ಮ ಜಾತಿಗೆ 
ಸೇರಿದವರನ್ನೇ ತಿಂದುಹಾಕುತ್ತವೆ. ಚಿಕ್ಕಮೀನನ್ನು ದೊಡ್ಡಮೀನು 
ಗಳು ನುಂಗಿಹಾಕುತ್ತವೆ. ನಾನು ಅವುಗಳ ಭಯದಿಂದ ಅತ್ಯಂತ 
ವ್ಯಾಕುಲವಾಗಿದ್ದೇನೆ. ನೀನು ನನ್ನನ್ನು ಪುನಃ ಈ ನದಿಯ ನೀರಿನಲ್ಲಿ 
ಏಕೆ ಬಿಡುತ್ತಿರುವೆ ? ॥ ೧೪ ॥ ಸತ್ಯವ್ರತಮಹಾರಾಜನಿಗೆ ಭಗವಂತನೇ 
ಸತಃ ನನ್ನ ಮೇಲೆ ಪ್ರಸನ್ನನಾಗಿ ಕರುಣೆದೋರಲು ಮತ್ತ ರೂಪ 
ದಿಂದ ಆಗಮಿಸಿದ್ದಾನೆ ಎಂಬುದು ತಿಳಿಯದು. ಅದಕ್ಕಾಗಿ ಅವನು 
ಆ ಮೀನನ್ನು ರಕ್ಷಿಸಬೇಕೆಂದು ಮನಸಿನಲ್ಲೇ ಸಂಕಲ್ಪಸಿದನು ॥ ೧೫॥ 

ಆ ಮೀನಿನ ಅತ್ಯಂತ ದೈನ್ಯದ ಮಾತನ್ನು ಕೇಳಿದ ರಾಜಾ 
ಸತ್ಯವ್ರತನು ದಯಾರ್ದ್ರಹೃದಯನಾಗಿ ತನ್ನ ಕಮಂಡಲುವಿನ ನೀರಿ 
ನಲ್ಲಿ ಅದನ್ನಿಟ್ಟುಕೊಂಡು ಆಶ್ರಮಕ್ಕೆ ತಂದನು. ॥ ೧೬ ॥ ಆಶ್ರಮಕ್ಕೆ 
ತಂದಬಳಿಕ ಒಂದೇ ರಾತ್ರಿಯಲ್ಲಿ ಆ ಮೀನು ಆ ಕಮಂಡಲುವಿನಲ್ಲಿ 
ಹಿಡಿಸಲಾರದಷ್ಟು ದೊಡ್ಡದಾಯಿತು. ಆಗ ಆ ಮೀನು ರಾಜನಲ್ಲಿ 
ಹೇಳಿತು -॥ ೧೭ ॥ ಮಹಾರಾಜಾ! ಈ ಕಮಂಡಲುವಿನಲ್ಲಿ 
ನಾನು ಕಷ್ಟಪಟ್ಟಾದರೂ ಇರಲು ಸಾಧ್ಯವಾಗದು. ಆದ್ದರಿಂದ ನಾನು 
ಸುಖವಾಗಿ ಇರಬಹುದಾದ ಒಂದು ದೊಡ್ಡದಾದ ಸ್ಥಾನವನ್ನು 
ನನಗಾಗಿ ಕಲ್ಪಿಸಿಕೊಡು. ॥ ೧೮ ॥ ಸತ್ಯವ್ರತರಾಜನು ಆ ಮೀನಿನ 
ಮಾತನ್ನು ಕೇಳಿ ಒಂದು ದೊಡ್ಡದಾದ ನೀರಿನ ಮಡಕೆಯಲ್ಲಿ (ಹರಿ 
ಯಲ್ಲಿ) ಇರಿಸಿದನು. ಆದರೆ ಅದರಲ್ಲಿ ಇರಿಸುತ್ತಲೇ ಎರಡೇ ಗಳಿಗೆ 
ಯಲ್ಲಿ ಮೂರು ಮೊಳದಷ್ಟು ದೊಡ್ಡದಾಯಿತು. ॥ ೧೯ ॥ ಪುನಃ 
ಅದು ರಾಜನಿಗೆ ಹೇಳಿತು - ಸತ್ಯವ್ರತನೇ ! ಈಗ ಈ ಮಡಕೆಯೂ 
ನನಗೆ ಸುಖವಾಗಿ ಇರಲು ಸಾಲದಾಗಿದೆ. ನಾನು ನಿನ್ನನ್ನೇ ಮರೆ 
ಹೊಕ್ಕಿದ್ದೇನೆ. ಅದಕ್ಕಾಗಿ ನನಗೆ ಇರಲು ಯಾವುದಾದರೊಂದು 
ಯೋಗ್ಯವಾದ ದೊಡ್ಡ ಸ್ಥಾನವನ್ನು ಕಲ್ಪಿಸಿಕೊಡು. ॥ ೨೦ ॥ 

ಪರೀಕ್ಷಿತನೇ | ಸತ್ಯವ್ರತಮಹಾರಾಜನು ಆ ಮೀನನ್ನು ಅಲ್ಲಿಂದ 
ಎತ್ತಿಕೊಂಡುಹೋಗಿ ಒಂದು ದೊಡ್ಡ ಸರೋವರದಲ್ಲಿ ಇರಿಸಿದನು. 
ಆದರೆ ಅದು ಸ್ವಲ್ಪಹೊತ್ತಿನಲ್ಲೇ ಒಂದು ಮಹಾಮತ್ತವಾಗಿ 
ಬೆಳೆದು ತನ್ನ ಶರೀರದಿಂದ ಆ ಸರೋವರವನ್ನೆಲ್ಲಾ ವ್ಯಾಪಿಸಿ 
ಬಿಟ್ಟಿತು. ॥ ೨೦॥ ಮತ್ತೆ ಪುನಃ ಹೇಳಿತು - ರಾಜನೇ! ನಾನು 
ಜಲಚರ ಪ್ರಾಣಿಯಾಗಿದ್ದೇನೆ. ಈ ಸರೋವರದ ನೀರೂ ಕೂಡ 
ನನಗೆ ಸುಖವಾಗಿ ವಾಸಿಸಲು ಸಾಲದಾಗಿದೆ. ಅದಕ್ಕಾಗಿ ನೀನು 
ನನ್ನನ್ನು ರಕ್ಷಿಸಿ ನನಗೆ ಯಾವುದಾದರೂ ಆಳವಾದ ದೊಡ್ಡ 
ಸರೋವರದಲ್ಲಿ ಇರಿಸು. ॥ ೨೨ ॥ ಅದರಂತೆ ರಾಜನು ಅದಕ್ಕಿಂತ 
ದೊಡ್ಡ ಸರೋವರದಲ್ಲಿ ಇರಿಸಿದಾಗ ಆ ಮೀನು ಬೆಳೆಯುತ್ತಲೇ 
ಹೋಯಿತು. ಮತ್ತೊಂದು ಸರೋವರ ಅದು ಸಾಲದಾದಾಗ 
ಇನ್ನೊಂದು ಸರೋವರ ಹೀಗೆ ಕಡೆಗೆ ರಾಜನು ಆ ಲೀಲಾ 
ಮತ್ತ್ಯವನ್ನು ಸಮುದ್ರಕ್ಕೆ ತಂದುಬಿಟ್ಟನು. ॥ ೨೩ ॥ ಸಮುದ್ರಕ್ಕೆ 
ತಾನ ಸಮಯದಲ್ಲಿ ಮತ್ತ್ಯರೂಪೀ ಭಗವಂತನು ಸತ್ಯವ್ರತನಿಗೆ 
ಹೇಳಿದನು - 'ವೀರಾಧಿವೀರನೇ | ಸಮುದ್ರದಲ್ಲಿ ದೊಡ್ಡ-ದೊಡ್ಡ 
ತಿಮಿಂಗಿಲಗಳಿವೆ. ಅವು ನನ್ನನ್ನು ತಿಂದುಬಿಟ್ಟಾವು. ಅದಕ್ಕಾಗಿ ನೀನು 
ನನ್ನನ್ನು ಸಮುದ್ರದಲ್ಲಿ ಬಿಡಬೇಡ. ॥ ೨೪ ॥ 


902 
ಏವಂ ವಿಮೋಹಿತಸ್ತೇನ ವದತಾ ವಲ್ಗುಭಾರತೀಮ್‌ ।ಟ 
ತಮಾಹಕೋ ಭವಾನಸ್ಸಾನ್ನತ್ತ ತರೂಪೇಣ ಮೋಹಯನ್‌ 

1 ೨೫ 1 
ನೈವಂವೀರ್ಯೋ ಜಲಚರೋ ದೃಷ್ಟೋತಸ್ಕಾಭಿಃ ಶ್ರತೋಪಪಿಚ । 
ಯೋ ಭವಾನ್ಕೋಜನಶತಮಹ್ನಾಭಿವ್ಯಾನಶೇ ಸರಃ 

I ೨೬ ॥ 
ನೂನಂ ತು ಭಗವಾನಾಕ್ಷಾದ್ದರಿರ್ನಾರಾಯಣೋತವ್ಯಯ: I 
ಅನುಗ್ರಹಾಯ ಭೂತಾನಾಂ ಧತ್ತೇ ರೂಪಂ ಜಲೌಕಸಾಮ್‌ 


॥ ೨೭॥ 
ನಮಸ್ತೇ ಪುರುಷಶ್ರೇಷ್ಠ .. ಸ್ಥಿತ್ಯುತ್ತತ್ವಪೃಯೇಶ್ಚರ । 
ಭಕ್ತಾನಾಂ ನಃ ಪ್ರಪನ್ನಾನಾಂ ಮುಖ್ಯೋ ಹ್ಯಾತ್ಮಗತಿರ್ವಿಭೋ 

॥ ೨೮ ॥ 


ಸರ್ವೇ ಲೀಲಾವತಾರಾಸ್ತೇ ಭೂತಾನಾಂ ಭೂತಿಹೇತವಃ। 
ಜ್ಲಾತುಮಿಚ್ಛಾಮ್ಯದೋ ರೂಪಂ ಯದರ್ಥಂ ಭವತಾ ಧೃತಮ್‌ 
1೨೯ 1 
ನ ತೇಠರವಿಂದಾಕ್ಚ ಪದೋಪಸರ್ಪಣಂ 
ಮೃಷಾ ಭವೇಶ್ಸರ್ವಸುಹೃತ್ವಿಯಾತ್ಮನಃ ] 
ಯಥೇತರೇಷಾಂ ಪೃಥಗಾತ್ಮನಾಂ ಸತಾ- 
ಮದೀದೃಶೋ ಯದ್ವಪುರದ್ದುತಂ ಹಿ ನಃ ॥೩೦॥॥ 


ಶ್ರೀಶುಕ ಉವಾಚ 
ಇತಿ ಬ್ರುವಾಣಂ ನೃಪತಿಂ ಜಗತ್ಪತಿಃ 
ಸತ್ಯವ್ರತಂ ಮತ್ತ್ಯವಪುರ್ಯುಗಕ್ಟಯೇ । 
ವಿಹರ್ತುಕಾಮಃ ಪ್ರಲಯಾರ್ಣವೇತಬ್ರವೀ- 
ಚ್ಚಿಕೀರ್ಷುರೇಕಾಂತಜನಪ್ರಿಯಃ ಪ್ರಿಯಮ್‌ ॥ ೩೧ ॥ 


ಶ್ರೀಭಗವಾನುವಾಚ 


ಸಪ್ತಮೇರ ದೃತನಾದೂರ್ಧ್ವ್ವಮಹನ್ಯೇತದರಿಂದವು 1 
ನಿಮಂಕ್ಟ್ಯತ್ಯಪ್ಕಯಾಂಭೋಧೌತ್ಸೆ ಕೈಲೋಕ್ಕಂಭೂರ್ಭುವಾದಿಕಮ್‌ 
1೩೨ ॥॥ 
ತ್ರಿಲೋಕ್ಕಾಂ ಲೀಯಮಾನಾಯಾಂ ಸಂವರ್ತಾಂಭಸಿ ವೈ ತದಾ। 
ಉಪಸ್ಥಾಸ್ಯತಿ ನೌಃ ಕಾಚಿದ್ದಿಶಾಲಾ ತ್ವಾಂ ಮಯೇರಿತಾ 


1 ೩೩ 1 
ತ್ರ ತಾವದೋಷಧೀಃ ಸರ್ವಾ ಬೀಜಾನ್ಯುಚ್ಚಾವಚಾನಿ ಚ। 
ಸಪ್ತರ್ಷಿಭಿಃ ಪರಿವೃತಃ ಸರ್ವಸತ್ತೋಪಬ್ಬಂಹಿತಃ 

॥೩೪॥ 


ಶ್ರೀಮದ್ದಾಗವತ 


[ ಅಧ್ಯಾಯ 24 


ಭಗವಾನ್‌ ಮತ್ತಮೂರ್ತಿಯ ಈ ಸುಮಧುರ ವಾಣಿಯನ್ನು 
ಕೇಳಿ ಸತ್ಯವ್ರತರಾಜನು ಮೋಹಮುಗ್ಗನಾಗಿ ಹೇಳಿದನು - ಮತ್ತ್ಯ 
ರೂಪವನ್ನು ಧರಿಸಿ ನನ್ನನ್ನು ವಿಮೋಹಗೊಳಿಸುತ್ತಿರುವ ನೀನು 
ಯಾರು? ॥ ೨೫ ॥ ಮಹಾನುಭಾವನೇ | ನೀನು ಒಂದೇ ದಿನ 
ದಲ್ಲಿ ನೂರುಯೋಜನ ವಿಸ್ತಾರವುಳ್ಳ ಸರೋವರವನ್ನು ವ್ಯಾಪಿಸಿ 
ಬಿಟ್ಟಿರುವೆ. ಇಂತಹ ಅಮೋಘಫಶಕ್ತಿಯುಳ್ಳ ಜಲಚರವನ್ನು ನಾವು 
ಇಂದಿನವರೆಗೆ ಕಂಡಿಲ್ಲ, ಕೇಳಿಲ್ಲ ॥ ೨೬ ॥ ನಿಶ್ಚಯವಾಗಿಯೂ 
ನೀನು ಸರ್ವಶಕ್ತಿಯುಳ್ಳ, ಸರ್ವಾಂತರ್ಯಾಮಿ, ಅವಿನಾಶಿ 
ಸಾಕ್ಟಾಕ್‌ ಭಗವಾನ್‌ ಶ್ರೀಹರಿಯೇ ಆಗಿರುವೆ. ಜೀವಿಗಳ ಮೇಲೆ 
ಅನುಗ್ರಹ ತೋರಲೆಂದೇ ನೀನು ಜಲಚರದ ರೂಪವನ್ನು ಧರಿಸಿ 
ರುವೆ. ॥ ೨೭ ॥ ಪುರುಷೋತ್ತಮನೇ! ನೀನೇ ಜಗತ್ತಿನ ಉತ್ತತ್ತಿ, 
ಸ್ಥಿತಿ, ಸಂಹಾರಮಾಡುವ ಸ್ವಾಮಿಯಾಗಿರುವೆ. ನಿನಗೆ ನಾನು 
ನಮಸ್ಕರಿಸುತ್ತೇನೆ. ವಿಭುವೇ! ಶರಣಾಗತ ಭಕ್ತರಾದ ನಮ್ಮಂತಹ 
ವರಿಗೆ ನೀನೇ ಪರಮಾತ್ಮನೂ, ಪರಮಾಶ್ರಯನೂ ಆಗಿರುವೆ. 
॥ ೨೮ ॥ ನಿನ್ನ ಎಲ್ಲ ಲೀಲಾವತಾರಗಳು ಪ್ರಾಣಿಗಳ ಶ್ರೇಯಸ್ಸಿ 
ಗಾಗಿಯೇ ಇದ್ದರೂ ನೀನು ಈ ರೂಪವನ್ನು ಯಾವ ಉದ್ದೇಶಕ್ಕಾಗಿ 
ಧರಿಸಿರುವೆ ? ಇದನ್ನು ತಿಳಿಯಲು ನಾನು ಇಚ್ಛಿಸುತ್ತೇನೆ. ॥ ೨೯ ॥ 
ಅರವಿಂದನೇ | ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಆತ್ಮಬುದ್ಧಿಯ 
ಅಭಿಮಾನಪಡುವ ಸಂಸಾರೀ ಜನರ ಆಶ್ರಯವು ವ್ಯರ್ಥವಾಗಿ 
ಹೋಗುವಂತೆ ನಿನ್ನ ಚರಣಕಮಲಗಳ ಶರಣಾಗತಿಯು ವ್ಯರ್ಥ 
ವಾಗಲಾರದು. ಏಕೆಂದರೆ, ನೀನು ಎಲ್ಲರ ಅಹೈತುಕ ಪ್ರೇಮಿ 
ಯಾಗಿರುವೆ. ಪರಮ ಪ್ರಿಯತಮನಾಗಿರುವೆ, ಆತ್ಮನಾಗಿರುವೆ. ಈಗ 
ನಮಗೆ ದರ್ಶನ ಕೊಡುತ್ತಿರುವ ಈ ರೂಪವು ಅದ್ಭುತ 
ವಾಗಿದೆ. ॥ ೩೦ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ। 
ಭಕ್ತಪ್ರಿಯನಾದ, ಜಗತ್ತತಿಯಾದ ಭಗವಂತನು ಮತ್ತರೂಪವನ್ನು 
ಧರಿಸಿ ಪ್ರಳಯಕಾಲದಲ್ಲಿ ಸಮುದ್ರದಲ್ಲಿ ಎಹರಿಸಬೇಕೆಂಬ ಇಚ್ಛೆ 
ಯಿಂದ ಕೂಡಿದ್ದನು. ತನ್ನನ್ನು ನಾನಾ ಪ್ರಕಾರವಾಗಿ ಸ್ತೋತ್ರ 
ಮಾಡುತ್ತಿದ್ದ ಸತ್ಯವ್ರತನಿಗೆ ಪ್ರಿಯವನ್ನುಂಟುಮಾಡಬೇಕೆಂದು 
ಬಯಸಿ ಇಂತೆಂದನು -॥ ೩೧ ॥ 

ಶ್ರೀಭಗವಂತನು ಹೇಳಿದನು - ಸತ್ಯವ್ರತಮಹಾರಾಜನೇ | 
ಇಂದಿನಿಂದ ಏಳನೆಯ ದಿನ ಭೂಲೋಕವೇ ಮೊದಲಾದ ಮೂರೂ 
ಲೋಕಗಳೂ ಪ್ರಳಯಸಮುದ್ರದಲ್ಲಿ ಮುಳುಗಿಹೋಗುವುವು. 
॥ ೩೨ ॥ ಮೂರೂ ಲೋಕಗಳು ಪ್ರಳಯಜಲದಲ್ಲಿ ಮುಳುಗಿ 
ಹೋದಾಗ ನನ್ನ ಪ್ರೇರಣೆಯಂತೆ ನಿನ್ನ ಬಳಿಗೆ ವಿಶಾಲವಾದೊಂದು 
ನೌಕೆಯು ಬರುವುದು. ॥ ೩೩ ॥ ಆಗ ನೀನು ಸಮಸ್ತ ಪ್ರಾಣಿಗಳ 
ಸೂಕ್ಷ್ಮಶರೀರಗಳನ್ನು ತೆಗೆದುಕೊಂಡು ಸಪ್ಪರ್ಷಗಳೊಡನೆ ಆ 
ನೌಕೆಯನ್ನು ಹತ್ತಬೇಕು. ಸಮಸ್ತ ಮೂಲಿಕೆಗಳನ್ನು, ಬಗೆ-ಬಗೆಯ 
ಬೀಜಗಳನ್ನು ನೀನು ಜೊತೆಯಲ್ಲಿರಿಸಿಕೊಳ್ಳಬೆಕು. ॥ ೩೪ ॥ ಆ 
ಸಮಯದಲ್ಲಿ ಎಲ್ಲ ಕಡೆಯಲ್ಲಿಯೂ ಮಹಾಸಾಗರವೇ ಕಂಡು 
ಬಂದೀತು. ಬೆಳಕೂ ಇರುವುದಿಲ್ಲ ಕೇವಲ ಸಪ್ತರ್ಷಿಗಳ ದಿವ್ಯ 
ಪ್ರಕಾಶವನ್ನೇ ನೀನು ಕಾಣುವೆ. ಅದರಿಂದಾಗಿ ಯಾವುದೇ ಭಯ 


24 ಅಧ್ಯಾಯ] 


ಆರುಹ್ಯ ಬೃಹತೀಂ ನಾವಂ ವಿಚರಿಷ್ಯಸ್ಯವಿಕ್ಷವಃ | 
ಏಕಾರ್ಣವೇ ನಿರಾಲೋಕೇ ಯಷೀಣಾಮೇವ ವರ್ಚಸಾ 
11೩೫! 
ದೋಧೂಯಮಾನಾಂತಾಂ ನಾವಂ ಸಮೀರೇಣ ಬಲೀಯಸಾ। 
ಉಪಸ್ಥಿತಸ್ಯ ಮೇ ಶೃಂಗೇ ನಿಬದ್ಧೀಹಿ ಮಹಾಹಿನಾ 
॥1೩೬॥ 
ಅಹಂ ತಾಮೃಷಿಭಿಃ ಸಾಕಂ ಸಹನಾವಮುದನ್ನತಿ 
ವಿಕರ್ಷನ್ವಿಚರಿಷ್ಕಾಮಿ ಯಾವದ್ಬಾಹ್ಮೀ ನಿಶಾ ಪ್ರಭೋ 
1೩೭ 
ಮದೀಯಂ ಮಹಿಮಾನಂ ಚ ಪರಂ ಬ್ರಹ್ಮೇತಿ ಶಬ್ದಿತಮ್‌ । 
ವೇತ್ರ್ಯಸ್ಯನುಗೃಹೀತಂ ಮೇ ಸಂಪ್ರಶ್ನೈರ್ವಿವೃತಂ ಹೃದಿ 


1೩೮ ॥ 
ಇತ್ನಮಾದಿಶ್ಯ ರಾಜಾನಂ ಹರಿರಂತರಧೀಯತ ಟ 
ಸೋನನ್ವವೈಕ್ಛತ ತಂಕಾಲಂಯಂ ಹೃಷೀಕೇಶ ಆದಿಶತ್‌ 

HAF 


ಆಸ್ತೀರ್ಯ ದರ್ಭಾನ್ಸಾಶ್ಕೊಲಾನ್ರಾಜರ್ಷಿ: ಪ್ರಾಗುದಜ್ಜುಖಃ | 
ನಿಷಾದ ಹರೇಃ ಪಾದೌ ಚಿಂತಯನ್ಮತ್ತ್ಯರೂಪಿಣಃ 

॥೪೦॥ 
ತತಃ ಸಮುದ್ರ ಉದ್ದೇಲಃ ಸರ್ವತಃ ಪ್ಲಾವಯನ್ನಹೀಮ್‌ । 
ವರ್ಧಮಾನೋ ಮಹಾಮೇಫೈರ್ವರ್ಷದ್ಧಿ; ಸಮದೃಶ್ಯತ 

॥1 ೪೧॥ 
ಧ್ಯಾಯನ್ನಗವದಾದೇಶಂ ದದ್ಭಶೇ ನಾವಮಾಗತಾಮ್‌ । 
ತಾಮಾರುರೋಹ ವಿಪ್ರೇಂದೈರಾದಾಯೌಪಧಿವೀರುಧ: 

॥ ೪೨ ॥ 
ತಮೂಚುರ್ಮುನಯಃ ಪ್ರೀತಾ ರಾಜನ್‌ ಧ್ಯಾಯಸ್ವಕೇಶವಮ್‌। 
ಸ ವೈ ನಃ ಸಂಕಟಾದಸ್ಥಾದವಿತಾ ಶಂ ವಿಧಾಸ್ಯತಿ 

i ೪೩ ॥ 
ಸೋನನುಧ್ಯಾತಸ್ತತೋ ರಾಜ್ಞಾ ಪ್ರಾದುರಾಸೀನ್ಮಹಾರ್ಣವೇ । 
ಏಕಶೃಂಗಧರೋ ಮತ್ತೋ ಹೈಮೋ ನಿಯುತಯೋಜನಃ 

॥॥ ೪೪ I 
ನಿಬಧ್ಯ ನಾವಂ ತಚ್ಚ್ರಂಗೇ ಯಥೋಕ್ತೋ ಹರಿಣಾ ಪುರಾ | 
ವರತ್ರೇಣಾಹಿನಾ ತುಷ್ಪಸ್ತುಷ್ಟಾವ ಮಧುಸೂದನಮ್‌ 

॥ ೪೫ ॥ 

ರಾಜೋವಾಚ 


ಅನಾದ್ಯವಿದ್ಯೋಪಹತಾತ್ಮಸಂವಿದ- 
ಸ್ಥನ್ನೂಲಸಂಸಾರಪರಿಶ್ರಮಾತುರಾಃ I 

ಯದೃಚ್ಛಯೇಹೋಪಸ್ಪತಾ ಯಮಾಪ್ನಯು- 
ರ್ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್‌ ॥ ೪೬ ॥ 


ಅಷ್ಟಮ ಸೃಂಧ 


903 


ವಿಲ್ಲದೆ ನೀನು ಆ ವಿಶಾಲವಾದ ನೌಕೆಯಲ್ಲಿ ಕುಳಿತುಕೊಂಡು 
ಎಲ್ಲೆಡೆ ಸಂಚರಿಸುತ್ತಿರು. ॥ ೩೫ ॥ ಪ್ರಚಂಡವಾದ ಚಂಡಮಾರುತ 
ದಿಂದ ನೌಕೆಯು ಅಲ್ಲೋಲ ಕಲ್ಲೋಲವಾದಾಗ ನಾನು ಇದೇ 
ರೂಪದಿಂದ ಅಲ್ಲಿಗೆ ಬರುವೆನು. ಆಗ ನೀವುಗಳು ಸರ್ಪರಾಜ 
ನಾದ ವಾಸುಕಿಯನ್ನು ಹಗ್ಗವನ್ನಾಗಿಸಿ ಆ ನೌಕೆಯನ್ನು ನನ್ನ ಕೊಂಬಿಗೆ 
ಕಟ್ಟಿಹಾಕಿ. ॥ ೩೬ ॥ ಸತ್ಯವ್ರತನೇ | ಬಳಿಕ ಬ್ರಹ್ಮದೇವರ ರಾತ್ರಿಯು 
ಇರುವತನಕ ನಾನು ಸಪ್ರರ್ಷಿಗಳೊಡನೆ ನಿನ್ನನ್ನು ಆ ನೌಕೆಯಲ್ಲಿ 
`ಬಳ್ಳಿರಿಸಿಕೊಂಡು ಅದನ್ನು ಎಳೆದುಕೊಂಡು ಹೋಗುತ್ತಾ ಸಮುದ್ರ 
ದಲ್ಲಿ ಸಂಚರಿಸುವನು. ॥ ೩೭ ॥ 

ಆಗ ನೀನು ಪ್ರಶ್ನಿಸಿದುದಕ್ಕೆಲ್ಲ ನಾನು ಉತ್ತರಿಸುತ್ತಾ ಇರುವೆನು. 
ನನ್ನ ವಾಸ್ತವಿಕ ಪರಬ್ರಹ್ಮ ಮಹಿಮೆಯು ನನ್ನ ಅನುಗ್ರಹದಿಂದ ನಿನ್ನ 
ಹೃದಯದಲ್ಲಿ ಪ್ರಕಟವಾದೀತು. ಅದರಿಂದ ನೀನು ಸರಿಯಾಗಿ 
ಆಂತೊಳ್ಳುವೆ. ॥ ೩೮ ॥ ಸತ್ಯವ್ರತರಾಜನಿಗೆ ಹೀಗೆ ಆದೇಶವನ್ನಿತ್ತು 
ಭಗವಂತನು” ಅಂತರ್ಧಾನನಾದನು. ಆದ್ದರಿಂದ ಭಗವಂತನು 
ನಿರ್ದೇಶಿಸಿದ್ದ ಆ ಕಾಲವನ್ನು ರಾಜನು ನಿರೀಕ್ಷಿಸುತ್ತಾ ಇದ್ದನು. 
॥ ೩೯ ॥ ಬಳಿಕ ರಾಜರ್ಷಿಯಾದ ಸತ್ಯವ್ರತನು ಪೂರ್ವಾ ಗ್ರವಾಗಿ 
ದರ್ಭೆಗಳನ್ನು ಹಾಸಿ ಈಶಾನ್ಯದಿಕ್ಕಿಗೆ ಅಭಿಮುಖನಾಗಿ ಕುಳಿತು, 
ಮತ್ತ್ಯರೂಪಿಯಾದ ಭಗವಂತನ ಚರಣಕಮಲಗಳನ್ನು ಧ್ಯಾನಿಸು 
ತಿದ್ದನು. ॥ ೪೦ ॥ ಇಷ್ಟರಲ್ಲೇ ಭಗವಂತನು ಹೇಳಿದ ಆ ಸಮಯ 
ಸನ್ನಿಹಿತವಾಯಿತು. ರಾಜನು ನೋಡುತ್ತಾನೆ - ಸಮುದ್ರವು ತನ್ನ 
ಮೇರೆಗಳನ್ನು ಮೀರಿ ಉಕ್ಕುತ್ತಾ ಇದೆ. ಪ್ರಳಯಕಾಲದ ಭಯಂಕರ 
ಮೇಘಗಳು ಮಳೆಗರೆಯುತ್ತಾ ಇದೆ. ನೋಡುನೋಡುತ್ತಿರುವಂತೆ 
ಇಡೀ ಪೃಥಿವಿಯು ನೀರಿನಲ್ಲಿ ಮುಳುಗ ತೊಡಗಿತು. ॥ ೪೧ ॥ 
ಆಗ ರಾಜನು ಭಗವಂತನ ಆದೇಶವನ್ನು ನೆನೆದಾಗ ಒಂದು 
ನೌಕೆಯು ಬಳಿಗೆ ಬಂದಿರುವುದನ್ನು ನೋಡಿದನು. ಸತ್ಯವ್ರತನು 
ಸಕಲ ಔಷಧಿ-ವನಸ್ತತಿ-ಧಾನ್ಯಬೀಜಗಳನ್ನು ಎತ್ತಿಕೊಂಡು ಸಪ್ತರ್ಷಿ 
ಗಳೊಡನೆ ನಾವೆಯನ್ನು ಹತ್ತಿದನು. ॥ ೪೨ ॥ ಸಪ್ತರ್ಷಿಗಳು 
ತುಂಬುಪ್ರೇಮದಿಂದ ಸತ್ಯವ್ರತರಾಜನಲ್ಲಿ ಹೇಳಿದರು - ರಾಜನೇ! 
ನೀನು ಭಗವಂತನನ್ನು ಧ್ಯಾನಿಸು. ಅವನೇ ನಮ್ಮನ್ನು ಈ 
ಸಂಕಟದಿಂದ ಪಾರುಗೊಳಿಸುವನು ಹಾಗೂ ಪರಮಸುಖವನ್ನು 
ಅನುಗ್ರಹಿಸುವನು. ॥ ೪೩ ॥ ಅವರ ಆದೇಶದಂತೆ ರಾಜನು ಭಗ 
ವಂತನ ಧ್ಯಾನ ಮಾಡಿದನು. ಆಗಲೇ ಆ ಮಹಾಸಮುದ್ರದಲ್ಲಿ 
ಮತ್ಸ್ಯ ರೂಪದಿಂದ ಭಗವಂತನು ಪ್ರಕಟನಾದನು. ಮತ್ಸ್ಯಭಗ 
ವಂತನ ಶರೀರವು ಭಂಗಾರದಂತೆ ಹೊಳೆಯುತ್ತಿತ್ತು. "ಅವನ 
ಶರೀರವು ಒಂದುಲಕ್ಷ ಯೋಜನ ವಿಸ್ತಾರವಾಗಿತ್ತು. ತಲೆಯಲ್ಲಿ 
ಭಾರೀ ದೊಡ್ಡ ಒಂದು ಕೊಂಬೂ ಇತ್ತು. ॥ ೪೪ ॥ ಭಗವಂತನು 
ಹಿಂದೆ ಹೇಳಿದಂತೆ ಆ ನೌಕೆಯನ್ನು ನಾಗರಾಜ ವಾಸುಕಿಯನ್ನು 

ಹಗ್ಗವಾಗಿಸಿ ಭಗವಂತನ ಕೊಂಬಿಗೆ ಕಟ್ಟಲಾಯಿತು. ಬಳಿಕ ಸತ್ಯವ್ರತ. 
ರಾಜನು ಪರಮ ಸಂತುಷ್ಟನಾಗಿ ಭಗವಂತನನ್ನು ಸ್ತುತಿಸತೊಡಗಿ 
ದನು. ॥ ೪೫ ॥ 

ಸತ್ಯವ್ರತರಾಜನು ಹೇಳಿದನು - ಪ್ರಭುವೇ! ಪ್ರಪಂಚ 
ದಲ್ಲಿರುವ ಜೀವಿಗಳ ಆತ್ಮಜ್ಞಾನವು ಅನಾದಿಯಾದ ಅವಿದ್ಯೆಯಿಂದ 


904 


ಜನೋತಬುಧೋತಯಂ ನಿಜಕರ್ಮಬಂಧನಃ 

ಸುಖೇಚ್ಛೆಯಾ ಕರ್ಮ ಸಮೀಹತೇತಸುಖಮ್‌ । 
ಯತ್ತೇವಯಾ ತಾಂ ವಿಧುನೋತ್ಯಸನ್ನತಿಂ 

ಗ್ರಂಥಿಂ ಸ ಭಿಂದ್ಯಾದ್ಧ ದಯ ಸನೋ ಗುರು: ॥ ೪೭॥ 


ಯತ್ನೇವಯಾಗ್ನೇರಿವ ರುದ್ರರೋದನಂ 
ಪುಮಾನ್ವಿಜಹ್ಯಾನ್ನಲಮಾತ್ಮನಸ್ತಮ: | 

ಭಜೇತ ವರ್ಣಂ ನಿಜಮೇಷ ಸೋತವ್ಯಯೋ 
ಭೂಯಾತ್ನ: ಈಶಃ ಪರಮೋ ಗುರೋರ್ಗುರುಃ॥ ೪೮ ॥ 


ನ ಯತ್ನಸಾದಾಯುತಭಾಗಲೇಶ- 

ಮನ್ಯೇ ಚ ದೇವಾ ಗುರವೋ ಜನಾಃ ಸ್ವಯಮ್‌ । 
ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸ- 

ಸ್ಪಮೀಶ್ಚರಂ ತ್ವಾಂ ಶರಣಂ ಪ್ರಪದ್ಯೇ॥ ೪೯॥ 


ಅಚಕ್ಟುರಂಧಸ್ಕ ಯಥಾಗ್ರಣೀ5 ಕೃತ- 

ಸ್ತಥಾ ಜನಸ್ಯಾವಿದುಷೋ5 ಬುಧೋ ಗುರುಃ । 
ತ್ವಮರ್ಕದ್ಧಕರ್ವದೃಶಾಂ ಸಮೀಕ್ಷಣೋ 

ಕೃತೋ ಗುರುರ್ನಃ ಸ್ವಗತಿಂ ಬುಭುತ್ತತಾಮ್‌ 1 ೫೦ ॥ 


ಜನೋ ಜನಸ್ಯಾದಿಶತೇ5ಸತೀಂ ಮತಿಂ 
ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ । 
ತಂ ತ್ವವ್ಯಯಂ ಜಾ ನಮಮೋಘಮಂಜಸಾ 


ಪದ್ದತೇ ಯೇ ನ ಜನೋ ನಿಜಂ ಪದಮ್‌ ॥ ೫೧ ॥ 
ಲೆ 


ತ್ವಂ ಸರ್ವಲೋಕಸ್ಯ ಸುಹೃತ್ವಿಯೇಶ್ವರೋ 
ಹ್ಯಾತ್ಮಾ ಗುರುರ್ಜ್ಲಾನಮಭೀಷ್ಟಶಿದ್ಧಿಃ 

ತಥಾಪಿ ಲೋಕೋ ನ ಭವಂತಮಂದಧೀ- 
ರ್ಜಾನಾತಿ ಸಂತಂ ಹೃದಿ ಬದ್ಧಕಾಮಃ 


॥1 ೫೨ ॥ 


ತಂ ತ್ವಾಮಹಂ ದೇವವರಂ ವರೇಣ್ಯಂ 
ಪ್ರಪದ್ಯ ಈಶಂ ಪ್ರತಿಬೋಧನಾಯ 

ಛಿಂದ್ಯರ್ಥದೀಪೈರ್ಭಗವನ್ನಚೋಭಿ- 
ರ್ಗ್ರಂಥೀನ್‌ ಹೃದಯ್ಯಾನ್ನಿವೃಣು ಸ್ವಮೋಕಃ ॥ ೫೩ ॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 24 


ಮುಚ್ಚಿಹೋಗಿದೆ. ಇದರಿಂದಲೇ ಅವರು ಅನೇಕಾನೇಕ ಪ್ರಾಪಂಚಿಕ 
ಕ್ಷೇಶಗಳಿಂದ ಪೀಡಿತರಾಗಿ ಅನಾಯಾಸವಾಗಿಯೇ ನಿನ್ನ ಅನುಗ್ರಹ 
ದಿಂದ ಅವರು ನಿನಗೆ ಶರಣಾದಾಗ ನಿನ್ನನ್ನು ಪಡೆದುಕೊಳ್ಳುವರು. 
ಅದಕ್ಕಾಗಿ ನಮ್ಮನ್ನು ಬಂಧನದಿಂದ ಬಿಡಿಸಿ ನಿಜವಾದ ಮುಕ್ತಿಯನ್ನು 
ದಯಪಾಲಿಸುವ ಪರಮಗುರು ನೀನೇ ಆಗಿರುವೆ. ॥ ೪೬॥ 
ಅಜ್ಞಾನಿಯಾದ ಈ ಜೀವನು ತನ್ನ ಕರ್ಮಗಳಿಂದ ಬಂಧಿತನಾಗಿ 
ದ್ದಾನೆ. ಅವನು ವಿಷ ಷಯಸುಖಗಳ ಇಚ್ಛೆಯಿಂದ ಕಷ್ಟಕರವಾದ 
ಕರ್ಮಾನುಷ್ಠಾನಗಳನ್ನು ಮಾಡುತ್ತಾನೆ. ಯಾವನ ಸೇವೆಯಿಂದ 
ಅವನ ಈ ಅಜ್ಞಾನವು 'ನಷ್ಟವಾಗುತ್ತದೋ, ಆ ಪರಮಗುರುವಾದ 
ನೀನು ನನ್ನ ಹೃದಯಗ್ರಂಥಿಯನ್ನು ಕತ್ತರಿಸಿಬಿಡು. ॥ ೪೭ ॥ ಬೆಂಕಿ 
ಯಲ್ಲಿ ಕಾಯಿಸಿದ ಚಿನ್ನ-ಬೆಳ್ಳಿ ಗಳು ಕೊಳೆಯನ್ನು ನೀಗಿ ತನ್ನ ನಿಜ 
ವಾದ. ಹೊಳಪನ್ನು ಪಡೆಯುವಂತೆಯೇ, ನಿನ್ನ ಸೇವೆಯಿಂದ 
ಜೀವನು ತನ್ನ ಅಂತಸರಣದ ಅಜ್ಞಾನವೆಂಬ ಕೊಳೆಯನ್ನು ತೊಳೆದು 
ಕೊಂಡು ತನ್ನ ನಿಜವಾದ ಸ್ವರೂಪ ಸ್ಥಿತಿಯಲ್ಲಿ ನೆಲೆಸುವನು. ಸರ್ವ 
ಶಕ್ತನೂ, ಅವಿನಾಶಿಯೂ, ಪ್ರಭುವೂ ಆದ ನೀನೇ ನಮ್ಮ ಗುರು 
ಜನರಿಗೂ ಪರಮಗುರುವಾಗಿರುವೆ. ಆದ್ದರಿಂದ ಈಶನಾದ ನೀನೇ 
ನನಗೂ ಗುರು ಆಗಿರುವೆ. ॥ ೪೮ ॥ ಪ್ರಪಂಚದಲ್ಲಿ ಎಷ್ಟು ದೇವತೆ 
ಗಳಿರುವರೋ, ಎಷ್ಟು ಗುರುಗಳು-ಸಾಧು-ಸತ್ತುರಷಂರುವರೋ, 
ಅವರೆಲ್ಲರೂ ಒಟ್ಟಾಗಿ ಸೇರಿ ಕೃಪೆದೋರಿದರೂ ಅವರೆಲ್ಲರ 
ಕೃಪೆಯೂ ಕೃಪಾಸಾಗರನಾದ ನಿನ್ನ ಕೃಪೆಯ ಹತ್ತುಸಾವಿರದಲ್ಲಿ 
ಒಂದು ಅಂಶಕ್ಕೂ ಸರಿದೂಗಲಾರದು. ಪ್ರಭುವೇ | ನೀನು ಸರ್ವ 
ಶಕ್ತನಾಗಿರುವೆ. ನಾನು ನಿನ್ನನ್ನೇ ಶರಣು ಹೋಗುತ್ತೇನೆ. ॥ ೪೯ ॥ 
ಕುರುಡನಿಗೆ ಕುರುಡನೇ ದಾರಿನಡೆಸುವವನಾಗುವಂತೆಯೇ 
ಅಜ್ಞಾನಿಯಾದ ಜೀವನು ಅಜ್ಞಾನಿಯನ್ನೇ ತನ್ನ ಗುರುವನ್ನಾಗಿಸಿ 
ಕೊಳ್ಳುವನು. ನೀನು ಸೂರ್ಯನಂತೆ ಸ್ವಯಂ ಪ್ರಕಾಶನೂ, ಸಮಸ್ತ 
ಇಂದ್ರಿಯಗಳ ಪ್ರೇರಕನೂ ಆಗಿರುವೆ. ಆತ್ಮತತ್ತ್ವ್ವದ ಜಿಜ್ಞಾಸು 
ಗಳಾದ ನಾವು ನಿನ್ನನ್ನೇ ಗುರುವಾಗಿ ಪರಿಗ್ರಹಿಸಿದ್ದೇವೆ. ॥ ೫೦ ॥ 
ಅಜ್ಞಾನಿಯಾದ ಮನುಷ್ಯನು ಮಾಡುವ ಉಪದೇಶವು ಅಜ್ಞಾನ 
ವಾಗಿಯೇ ಇರುತ್ತದೆ. ಅವನಿಂದ ಸಂಸಾರರೂಪವಾದ ಅಂಧ 
ಕಾರವೇ ಹೆಚ್ಚೆಚ್ಚು ದೊರೆಯುತ್ತದೆ. ಆದರೆ ನೀನಾದರೋ ಅವಿನಾಶಿ 
ಯಾದ, ಅಮೋಘವಾದ ಜ್ಞಾ ್ಲಿನವನ್ನೇ ಉಪದೇಶಿಸುವೆ. ಇದರಿಂದ 
ಮನುಷ್ಯನು ಸುಲಭವಾಗಿ ಸ್ವಸ್ವರೂಪವನ್ನು ಪಡೆದುಕೊಳ್ಳುವನು. 
॥ ೫೧ ॥ ಮಹಾನುಭಾವನೇ | ನೀನು ಸಮಸ್ತ ಜನರಿಗೂ ಹಿತೈ 
ಷಿಯೂ, ಪ್ರಿಯತಮನೂ, ಒಡೆಯನೂ, ಆತ್ಮನೂ ಆಗಿರುವೆ. 
ಗುರುವಿನ ಮೂಲಕ ದೊರೆಯುವ ಜ್ಞಾನವೂ, ಅಭೀಷ್ಟವಾದ 
ಸಿದ್ಧಿಯೂ ನಿನ್ನ ಸ್ವರೂಪವೇ ಆಗಿದೆ. ಹೀಗಿದ್ದರೂ ಕಾಮನೆಗಳಲ್ಲಿ 
ಬಂಧಿತರಾದ ಜನರು ಕುರುಡರಾಗಿದ್ದಾರೆ. ಅವರಿಗೆ ನೀನೇ ಅವರ 
ಹೃದಯದಲ್ಲಿ ವಿರಾಜಿಸುತ್ತಿರುವೆ ಎಂಬುದೂ ತಿಳಿಯದು. 
॥ #೨ ನೀನು ದೇವತೆಗಳಿಗೂ ಪರಮಾರಾಧ್ಯ, ಪರಮ ಪೂಜ 
ನೀಯ ಪರಮೇಶ್ವರನಾಗಿರುವೆ. ನಾನು ನಿನ್ನಿಂದ ಜ್ಞಾನವನ್ನು 
ಪಡೆಯಲಿಕ್ಕಾಗಿ ನಿನಗೆ ಶರಣು ಬಂದಿರುವೆನು. ಭಗವಂತಾ | ಪರ 
ಮಾರ್ಥವನ್ನು : ಪ್ರಕಾಶಗೊಳಿಸುವಂತಹ ನಿನ್ನ ವಾಣಿಯ ಮೂಲಕ 
ನನ್ನ ಹೃದಯಗ್ಗಂಥಿಯನ್ನು ಭೇದಿಸಿಬಿಡು" ಹಾಗೂ ನಿನ್ನ ನಿಜ 
ಸ್ವರೂಪವನ್ನು ಪ್ರಕಾಶಗೊಳಿಸು. ॥ ೫೩ ॥ 


ಅಷ್ಟನು ಸೃಂಧ 


905 


24 ಅಧ್ಯಾಯ] 

ಶ್ರೀಶುಕ ಉವಾಚ 
ಇತ್ಯುಕ್ತವಂತಂ ನೃಪತಿಂ ಭಗವಾನಾದಿಪೂರುಷಃ । 
ಮತ್ತ್ಯರೂಪೀ ಮಹಾಂಭೋದಧೌ ವಿಹರನ್‌ ತತ್ತ್ವಮಬ್ರವೀತ್‌ 


u ೫೪ ॥ 


ಪುರಾಣಸಂಹಿತಾಂ ದಿವ್ಯಾಂ ಸಾಂಖ್ಯಯೋಗಕ್ರಿಯಾವತೀಮ್‌ । 


ಸತ್ಯವ್ರತಸ್ಯ ರಾಜರ್ಷೇರಾತ್ಸಗುಹ್ಯಮಶೇಷತಃ 

॥ ೫೫ ॥ 
ಅಶ್ರೌಷೀದೃಷಿಭಿಃ ಸಾಕಮಾತೃತತ್ತ್ವ್ವಮಸಂಶಯಮ್‌ । 
ನಾವ್ಯಾಸೀನೋ ಭಗವತಾ ಪ್ರೋಕ್ಕಂ ಬ್ರಹ್ಮಸನಾತನಮ್‌ 

I ೫೬ ॥ 


ಅತೀತಪ್ರಲಯಾಪಾಯ ಉತ್ಕಿತಾಯ ಸ ವೇಧಸೇ । 
ಹತ್ವಾಸುರಂ ಹಯಗ್ರೀವಂ ವೇದಾನ್‌ ಪ್ರತ್ಯಾಹರದ್ದರಿಃ 
॥ ೫೭ 1 


ಸ ತು ಸತ್ಯವ್ರತೋ ರಾಜಾ ಜ್ಞಾನವಿಜ್ಞಾನಸಂಯುತಃ । 
ವಿಷ್ಣೋಃ ಪ್ರಸಾದಾತ್ಸಲ್ಲೇತಸ್ಥಿನ್ನಾಸೀದ್ವೈವಸ್ತತೋ ಮನುಃ 
॥ ೫೮ ॥ 


ಸತ್ಯವ್ರತಸ್ಯ ರಾಜರ್ಷೇರ್ಮಾಯಾಮತ್ತಸ್ಯ ಶಾರ್ಜ್‌ಣಃ । 
ಸಂವಾದಂ ಮಹದಾಖ್ಯಾನಂ ಶ್ರುತ್ವಾಮುಚ್ಛೇತ ಕಿಲ್ಲಿಹಾತ್‌ 
॥1೫೯॥ 


ಅವತಾರೋ ಹರೇರ್ಯೋ5ಯಂ ಕೀರ್ತಯೇದನ್ನಹಂ ನರಃ 
ಸಂಕಲ್ಪಾಸ್ಪಸ್ಯ ಸಿಧ್ಯಂತಿ ಸ ಯಾತಿ ಪರಮಾಂ ಗತಿಮ್‌ 
11 ೬೦ ॥ 


ಪ್ರಲಯಪಯಸಿ ಧಾತುಃ ಸುಪ್ರಶಕ್ತೇರ್ಮುಖೇಭ್ಯ: 
ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ | 
ದಿತಿಜಮಕಥಯದ್ಯೋ ಬ್ರಹ್ಮ ಸತ್ಯವ್ರತಾನಾಂ 


ತಮಹಮಖಿಲಹೇತುಂ ಜಿಹ್ಮಮೀನಂ ನತೋಶಸ್ಥಿ॥ ೬೧॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಸತ್ಯವ್ರತರಾಜನು ಹೀಗೆ ಪ್ರಾರ್ಥಿಸಿದಾಗ ಮತ್ತ ಶ್ಯರೂಪಧಾರೀ 
ಭಗವಾನ್‌ ಪುರುಷೋತ್ತಮನು ಪ್ರಳಯಸಮುದ್ರದಲ್ಲಿ ವಿಹರಿಸುತ್ತಿ 
ರುವಂತೆಯೇ ಅವನಿಗೆ ಆತ್ಮತತ್ವ ವನ್ನು ಉಪದೇಶಿಸಿದನು. ॥ ೫೪ ॥ 
ರಾಜರ್ಷಿ ಸತ್ಯವ್ರತನಿಗೆ ಭಗವಂತನು ತನ್ನ ಸ್ವರೂಪದ ಸಮಗ್ರ 
ರಹಸ್ಯವನ್ನು ವರ್ಣಿಸುತ್ತಾ ಜ್ಞಾನ, ಭಕ್ತಿ, ಕರ್ಮಯೋಗಗಳಿಂದ 
ಪರಿಪೂರ್ಣವಾದ ಜ್ಞಾನವನ್ನು ಉಪದೇಶಿಸಿದನು. ಅದನ್ನೇ 
"ಮುತ್ತ್ಯಪುರಾಣ'ವೆಂದು ಹೇಳುತ್ತಾರೆ. ॥ ೫೫ ॥ ಸತ್ಯವ್ರತನು 
ಸಪ್ಪರ್ಷಿಗಳೊಂದಿಗೆ ನೌಕೆಯಲ್ಲಿ ಕುಳಿತುಕೊಂಡೇ ಭಗವಂತನಿಂದ 
ಹೇಳಲ್ಪಟ್ಟ ಸನಾತನ ಬ್ರಹ್ಮಸ್ವರೂಪ ಆತ್ಮತತ್ತ್ವವನ್ನು ಸ್ವಲ್ಪವೂ 
ಸಂದೇಹಕ್ಕೆ ಎಣೆಯಿಲ್ಲದೆ ಶ್ರವಣಿಸಿದನು. ॥ ೫೬ ॥ ಇದಾದ ಬಳಿಕ 
ಹಿಂದಿನ ಪ್ರಳಯವು ಅಂತ್ಯವಾಗಿ ಬ್ರಹ್ಮದೇವರು ಎಚ್ಚರಗೊಂಡಾಗ 
ಭಗವಂತನು ಹಯಗ್ರೀವ ಅಸುರನನ್ನು ಕೊಂದು ಅವನು 
ಕದ್ದೊಯ್ದ ವೇದಗಳನ್ನು ತಂದು ಬ್ರಹ್ಮದೇವರಿಗೆ ಹಿಂದಿರುಗಿಸಿ 
ದನು. ॥ ೫೭ ॥ ಭಗವಂತನ ಕೃಪೆಯಿಂದ ಸತ್ಯವ್ರತರಾಜನೇ ಜ್ಞಾನ 
ಮತ್ತು ವಿಜ್ಞಾನದಿಂದ ಕೂಡಿಕೊಂಡು ಈ ಕಲ್ಪದಲ್ಲಿ ವೈವಸ್ವತಮನು 
ಆದನು. ॥ ೫೮ ॥ ತನ್ನ ಯೋಗಮಾಯೆಯಿಂದ ಮತ್ತ್ಯರೂಪ 
ವನ್ನು ಧರಿಸಿದ ಭಗವಾನ್‌ ಮಹಾವಿಷ್ಣುವಿನ ಮತ್ತು ರಾಜರ್ಷಿ 
ಸತ್ಯವ್ರತರ ಈ ಸಂವಾದರೂಪವಾದ ಶ್ರೇಷ್ಠವಾದ ಆಖ್ಯಾನವನ್ನು 
ಶ್ರವಣಿಸಿ ಮನುಷ್ಯನು ಎಲ್ಲ ವಿಧವಾದ ಪಾಪಗಳಿಂದ ಬಿಡುಗಡೆ 
ಹೊಂದುವನು. ॥ ೫೯ ॥ ಭಗವಂತನ ಈ ಅವತಾರವನ್ನು ಪ್ರತಿ 
ದಿನವೂ ಕೀರ್ತಿಸುವವನ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗುತ್ತವೆ ಮತ್ತು 
ಅವನಿಗೆ ಪರಮಗತಿಯು ಪ್ರಾಪ್ತವಾಗುತ್ತದೆ. ॥ ೬೦ ॥ 

ಪ್ರಳಯಕಾಲದ ಸಮುದ್ರದಲ್ಲಿ, ಬ್ರಹ್ಮದೇವರು ಮಲಗಿದ್ದಾಗ, 
ಅವರ ಸೃಷ್ಟಿಶಕ್ತಿಯು ಲುಪ್ತವಾಗಿದ್ದಾಗ, ಅವನ ಬಾಯಿಂದ 
ಹೊರಟ ವೇದಗಳನ್ನು ಕದ್ದು ಹಯಗ್ರೀವನೆಂಬ ದೈತ್ಯನು ಪಾತಾಳಕ್ಕೆ 
ಕೊಂಡುಹೋಗಿದ್ದನು. ಭಗವಂತನು ಅವನನ್ನು ಸಂಹರಿಸಿ ಆ 
ವೇದಗಳನ್ನು ಬ್ರಹ್ಮದೇವರಿಗೆ ಹಿಂದಿರುಗಿಸಿದನು ಹಾಗೂ ಸತ್ಯವ್ರತ 
ಮತ್ತು ಸಪ್ತರ್ಷಿಗಳಿಗೆ ಬ್ರಹ್ಮತತ್ತ್ವವನ್ನು ಉಪದೇಶಿಸಿದನು. ಅಂತಹ 
ಸಮಸ್ತ್ರ ಜಗತ್ತಿನ ಪರಮಕಾರಣನಾದ ಮಾಯಾಮತ್ವ್ವ 
ಭಗವಂತನಿಗೆ ನಾನು ನಮಸ್ಕಾರಮಾಡುತ್ತೇನೆ. ॥ ೬೧॥ 


ಇಪ್ಪತನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೨೪ ॥ 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ಅಷ್ಟಮ ಸೃಂಧೇ 
ಮತಾ ್ಯ್ಯಾವತಾರಚರಿತಾನುವರ್ಣನಂ ನಾಮ ಚತುರ್ವಿಂಶೋ5 ಧ್ಯಾಯಃ | 2೪ 1 


ಎಂಟನೆಯ ಸೃಂಧವು ಸಂಪೂರ್ಣವಾಯಿತು. 


—e ತ್ರಿ ಫ್ರೀ ಕಾಬಾ... 


॥ ಶ್ರೀಹರಿ: ॥ 


ಶ್ರೀಮದ್ಭಾಗವತ ಆರತಿ 


ಆರತಿ ಅತಿಪಾವನ ಪುರಾನಕೀ । 
ಧರ್ಮ ಭಕ್ತಿ ವಿಜ್ಞಾನ ಖಾನಕೀ 


ಮಹಾಪುರಾಣ ಭಾಗವತ ನಿರಮಲ । 

ಶುಕ ಮುಖ ವಿಗಲಿತ ನಿಗಮಕಲ್ಪ ಫಲ ॥ 
ಪರಮಾನಂದ ಸುಧಾ ರಸಮಯ ಕಲ। 

ಲೀಲಾ ರತಿ ರಸ ರಸನಿಧಾನ ಕೀ 


ಕಲಿಮಲ ಮಧಿನಿ ತ್ರಿತಾಪ ನಿವಾರಣಿ । 

ಜನ್ಮ ಮೃತ್ಯುಮಯ ಭವ ಭಯ ಹಾರಿಣಿ ॥ 
ಸೇವತ ಪತಿತ ಸಕಲ ಸುಖ ಕಾರಿಣಿ । 

ಸುಮಹೌಷಧಿ ಹರಿ ಚರಿತ ಗಾನಕೀ 


ವಿಷಯ ವಿಲಾಸ ವಿಮೋಹ ವಿನಾಶಿನಿ । 
ವಿಮಲ ವಿರಾಗ ವಿವೇಕ ವಿಕಾಶಿನಿ ॥ 
ಭಗವತತ್ವ್ವ ರಹಸ್ಯ ಪ್ರಕಾಶಿನಿ । 
ಪರಮಜ್ಯೋತಿ ಪರಮಾತ್ಮ ಜ್ಞಾನಕೀ 


ಪರಮಹಂಸ ಮುನಿ ಮನ ಉಲ್ಲಾಸಿನಿ। 

ರಸಿಕ ಹೃದಯ ರಸ ರಾಸ ವಿಲಾಸಿನಿ ॥ 
ಭುಕ್ತಿ ಮುಕ್ತಿ, ರತಿ, ಪ್ರೇಮ ಸುದಾಸಿನಿ । 

ಕಥಾ ಅಕಿಂಚನಪ್ರಿಯ ಸುಜಾನಕೀ 


ತಪಾ ಕಾರಾ. 


I © I 


Gita Press, Gorakhpur - Wholesale & Retail Outlets 


e-mail : booksales @ gitapress.org 
website : www.gitapress.org 


Gobind Bhavan-Karyalaya 

151, Mahatma Gandhi Road, 
Kolkata - 700007 

Phone- (033)22686894;Fax-22680251 
e-mail : gobindbhawan @ gitapress.org 


282, Samaldas Gandhi Marg 
(Princess Street), Near Marine Lines 
Station, Mumbai - 400002 

Phone - (022) 22030717 


24/55, ೧1/7೩೧೩ Road, 
Kanpur- 208001 

Phone - (0512) 2352351 
Fax - (0512) 2352351 


Ashok Rajpath, Opposite Women’s 
Hospital, Patna - 800004 
Phone - (0612) 2300325 


Vaibhav Apartment, Opposite Nutan 
Niwas, Bhatar Road, Surat— 395001 
Phone - (0261) 2237362, 2238065 
e-mail : suratdukan @ gitapress.org 


NN TN 


G-5, Shree Vardhan, 4 R.N.T. Marg | 7, Bhim Singh Market, Near Rall- 
Indore - 452001 way Station, Jalgaon - 425001 


Phone - (0731) 2526516, 2511977 | Phone - (0257) 2226393 


ರಾಹಾ 


Shniji Kripa Complex, 851, New Etawari 
Road, Nagpur - 440002 
Phone - (0712) 2734354 


Court Sarai Road, Upper Bazar 
Ranchi - 834001 
Phone - (0651) 2210685 


41, 4-4-1, Dilshad Plaza, Sultan Bazar 


Hyderabad - 500096 
Phone - (040) 24758311 


Cuttack Raipur 


Bhartiya Towers, Badam Badi 
Cuttack - 753009 | 
Phone - (0671) 2335481 


Mittal Complex, Ganjpara 
Telghani Chowk, Raipur - 492009 


Phone - (0771) 4034430 
Varanasi Haridwar 


59/9, Nichibag 
Maranasi - 221001 
Phone - (0542) 2413551 


Rishikesh 


Sabjimandi, Motibazar 
Haridwar - 249401 
Phone - (01334) 222657 


Rishikesh 


Gita Bhawan 

P.O. Swargashram, Rishikesh - 249304 
Phone - (0135) 2430122, 2432792 
e-mail: gitabhawan @ gitapress.org 


Muni Ki Reti 
Rishikesh - 249192 


Bangalore Churu 


15, 4th ‘E’ Cross, K.S. Garden, 
Lalbagh Road, Bangalore — 560027 
Phone - (080) 22955190 


Rishikul-Brahmacharyashram. 
Purani Sarak, Churu— 331001 
Phone - (01562) 252674 


Coimbatore Tirupati 


Gita Press Mansion, 8/1M, Racecourse 
Coimbatore (T.N.) - 641018 
Phone - (0422) 3202521 


Shop No. 56, T.T.D. Mini Shopping 
Complex, Tirumalai Hills 
Tirupati - 517504 


Station-Stalls - City (Platform No.) 


Delhi (12); New Delhi (8-9); Hazarat Nizamuddin [Delhi] (4-5); 
Kota [Rajasthan] (1); Bikaner (1); Gorakhpur (1); Kanpur (1); Lucknow 
[IN.E. Railway]; Varanasi (4-5); Mughal Sarai (3-4); Haridwar (1); 
Patna (Main Entrance); Ranchi (1); Dhanbad (2-3); Muzaffarpur(1); 
Samastipur (2); Howrah (5 & 18 Both); Sealdah Main (8); 
Cuttack (1); Bhubaneshwar (1); Rourkela (Books-Trolley); Rajgangpur 
(Books-Trolley); Guwahati (1); Asansol! (5); Aurangabad [Maharashtra] 
(1); Secunderabad [A.P.] (1); Khadagpur (1-2); Raipur [Chhattisgarh] 
(1) and 1.S.B.T. (Delhi). 


ಇ 


Gita Press, Gorakhpur —273005 
Ph. (0551) 2334721, Fax: 2336997 


